ಕುರ್‌ಆನ್‌ ವ್ಯಾಖ್ಯಾನ 
ಭಾಗ-2 


ಪವಿತ್ರ ಕುರ್‌ಆನಿನ ಕನ್ನಡ ಭಾವಾನುವಾದ ಮತ್ತು ವ್ಯಾಖ್ಯಾನ ' 
( ಸೂರಃ ಅಲ್‌ ಅಂಬಿಯಾದಿಂದ ಅನ್ನಾನ್‌ ವರೆಗೆ ) 


ಉರ್ದು ಭಾವಾನುವಾದ ಮತ್ತು: ವ್ಯಾಖ್ಯಾನ 
"ಮೌಲಾನಾ ಸಯ್ಯದ್‌ ಅಬುಲ್‌ ಆಲಾ ಮೌದೂದಿ(ರ) 


ಸಂಕ್ಸೇಪ | 
ಮೌಲಾನಾ ಸದ್ರುದ್ದೀನ್‌ ಇಸ್ಲಾಹೀ 
ಕನ್ನಡಾನುವಾದ 
ಎಸ್‌, ಅಬ್ದುಲ್‌ رجح‎ 
ಅಬ್ದುಸ್ಸಲಾಮ್‌ ಪುತ್ತಿಗೆ 


ಪರಿಶೀಲನಾ ಮಂಡಳಿ 
ಮೌಲಾನಾ ಸಯ್ಯದ್‌ ಯೂಸುಫ್‌ 
ಇಬ್ರಾಹೀಮ್‌ ಸಠದ್‌ 
. ಮುಹಮ್ಮದ್‌ ಸಾದುಲ್ಲಾ 


(ترجمة التلخیص لتفھیم القرآن إلی اللغة الکندیة ) 
الترجمٰة الأصلیة 4೨%‏ والتفسیر 
الاستاذ المغفور لە الَسید ابوالأعلی المودودي 
| الترجمة إلی اللغة الکندیة 
الشیخ عبد la‏ الشیخ عبد السلام بوتیجی 
راجعة 


الشیخ اتل سس الشیخ ابراھیم سعید 
۱ الشیخ محمد سعدالله 


الطبعة الثالث : ٠٠٠٢ / ٦۰٠۰۹‏ نسخة 


೩0) 


لد ناان ge‏ 
سا تج ٣١ ٥٥٠۰٥ yy‏ . 
ولایة SUS‏ رجنوب الھندم 
٣ ಸ‏ ٣۳۔‏ روبیة ہندیة ۔ 


2 ಕುರ್‌ಆನ್‌ ವ್ಯಾಖ್ಯಾನ 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಪುಕಾಶಕರ ಮಾತು 


ಕುರ್‌ಆನ್‌ ವ್ಯಾಖ್ಯಾನ" ಭಾಗ-1 ಮತ್ತು ಭಾಗ-2, ಕ್ರಮವಾಗಿ 1991ರಲ್ಲಿ ಮತ್ತು 1994ರಲ್ಲಿ 
. ಪ್ರಕಟಗೊಂಡಿದ್ದು, ಕನ್ನಡ ಜನತೆಯು ಅದನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆಂದು ಹೇಳಲು ಹೆಮ್ಮೆ 
: ಪಡುತ್ತೇವೆ. ಸಾಮಾನ್ಯ ಓದುಗರಿಂದಾರಂಭಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರುಗಳೆ ವರೆಗೆ ಎಲ್ಲರ ಮುಕ್ತಕಂಠದ 
ಪ್ರಶಂಸೆಗೆ ಅದು ಪಾತ್ರವಾಯಿತು. ಕನ್ನಡ ಜನತೆ ಪವಿತ್ರ ಕುರ್‌ಆನಿನ ಕುರಿತು ಹೊಂದಿರುವ ಆಸಕ್ತಿ ಮತ್ತು 
ಅವರು ಅದಕ್ಕೆ ನೀಡಿದ ಭವ್ಯ ಸ್ಥಾಗತಕ್ಕೆ ಪುರಾವೆಯೆಂಬಂತೆ, ಕುರ್‌ಆನ್‌ ವ್ಯಾಖ್ಯಾನ ಭಾಗ-1 ಈಗಾಗಲೇ ನಾಲ್ಕು 
“ಮುದ್ರಣಗಳನ್ನು ಕಂಡಿದ್ದು, ಇದೀಗ ಭಾಗ-2ರ ತೃತೀಯ ಆವೃತ್ತಿಯನ್ನು ವಾಚಕರ ಮುಂದಿಡುತ್ತಿದ್ದೇವೆ. ಈ 
"ಪುಣ್ಯ ಕಾರ್ಯವನ್ನು ಈಡೇರಿಸಲು ಸೌಭಾಗ್ಯ ದಯಪಾಲಿಸಿದ ಜಗದೊಡೆಯನಾದ ಅಲ್ಲಾಹನಿಗೆ ಅನಂತಾನಂತ 
ನಮನಗಳು. 
ಕುರ್‌ಆನ್‌ ವ್ಯಾಖ್ಯಾನ 2ನೇ ಭಾಗವನ್ನು ಅತ್ಯುತ್ತಮ ರೂಪದಲ್ಲಿ ಹೊರತರಲು ಗರಿಷ್ಠ ಪ್ರಯತ್ನ 
` ಮಾಡಲಾಗಿದೆ. ಆದರೂ ಮಾನವ ಸಹಜ ದೌರ್ಬಲ್ಯಗಳಿಂದಾಗಿ ಪರಿಷ್ಕರಣ, ಮುದ್ರಣ ಮುಂತಾದ ವಿವಿಧ 
ಹಂತಗಳಲ್ಲಿ ಏನಾದರೂ ಲೋಪದೋಷಗಳು ನನ್ನೂ ಸಂಭವಿಸಿರಬಹುದಾದ ಸಾಧ್ಯತೆಯಿದೆ. ಈ ಮೊದಲು 
ಪ್ರಕಟಗೊಂಡ ಭಾಗ-2ರ ಆವೃತ್ತಿಯಲ್ಲಿ ನಮ್ಮ ಗಮನಕ್ಕೆ ಬಂದ ಅಂತಹ ಲೋಪದೋಷಗಳನ್ನು ಈ 
ಆವೃತ್ತಿಯಲ್ಲೂ ಸರಿಪಡಿಸಲು ಪ್ರಯತ್ನಿಸಿದ್ದೇವೆ. ನಮ್ಮ ಸಂಸ್ಥೆಯ ಸ್ಥಾಪನೆಯ ದಿನದಿಂದ ಈ ತನಕವೂ ನಮ್ಮ 
ಬೆನ್ನೆಲುಬಾಗಿ ನಿರಿತು ನಮಗೆ ಸಹಕಾರ ನೀಡುತ್ತಾ ಬಂದಿರುವ ನಮ್ಮ ಓದುಗ ' ಮಹನೀಯರು ಅಂತಹ | 
ಯಾವುದೇ ಲೋಪಡೋಷವನ್ನು ಗಮನಿಸಿದಲ್ಲಿ ಅದನ್ನು ತಕ್ಷಣವೇ ನಮ್ಮ ಗಮನಕ್ಕೆ ತರಬೇಕು ಮತ್ತು ಆ 
"ಮೂಲಕ ಗ್ರಂಥದ ಮುಂದಿನ ಆವೃತ್ತಿಗಳನ್ನು ಅಂತಹ ಲೋಪದೋಷಗಳಿಂದ ಮುಕ್ತಗೊಳಿಸುವ ನಿಟ್ಟಿನಲ್ಲಿ 
ನೆರವಾಗಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. 
ಸೃಷ್ಟಿಕರ್ತನು ಮಾನವಕುಲದ ಮಾರ್ಗದರ್ಶನಕ್ಕಾಗಿ ಕಳುಹಿಸಿರುವ ದಿವ್ಯ ಸಂದೇಶವು ಕನ್ನಡ ಜನತೆಗೆ 
"ಅವರದೇ ಭಾಷೆಯಲ್ಲಿ ತಲುಪಬೇಕೆಂಬ ನಮ್ಮ ಹೆಬ್ಬಯಕೆ ಈ: ಗ್ರಂಥದ ಮೂಲಕ ಈಡೇರಲಿ ಹಾಗೂ ಅಜ್ಞಾನ 
"ಮತ್ತು ಅಪಾರ್ಥದ ಕಾರ್ಮೋಡಗಳು ಕರಗಿ, ಜ್ಞಾನ ಮತ್ತು ತಿಳುವಳಿಕೆಯ ವಾತಾವರಣ ಮೂಡಲಿ ಎಂದು 
5ಹಾಕೈಸುತ್ತೇವೆ. 


ಜು ಶಾಂತಿ ಪ್ರಕಾಶನ 


ವಿಷಯ ಸೂಚಿ 


ಮರ್ಹೂಮ್‌ ಮೌಲಾನಾ ಸಯ್ಯದ್‌ ಅಬುಲ್‌ ಆಲಾ ಮೌದೂದಿ(ರ) ತಮ್ಮ "ತಪ್ಲೀಮುಲ್‌ ಕುರ್‌ಆನ್‌"! 
ಗ್ರಂಥದಲ್ಲಿ ಅಡಕವಾಗಿರುವ ಅಗಾಧ ವಿಷಯ ಭಂಡಾರದ ಹೈಕ್ತಿ ಓದುಗನಿಗೆ ಅಗತ್ಯ ಬಿದ್ದಾಗಲೆಲ್ಲಾ ಅವನಿಗೆ ಬೇಕಾದ 
ವಿಷಯವನ್ನು ಸುಲಭವಾಗಿ ಹುಡುಕಿ ತೆಗೆಯುವಂಶಾಗಲು ಒಂದು ವಿವರವಾದ 'ವಿಷಯ ಸೂಚಿ'ಯನ್ನು (INDEX) 
ರಚಿಸಿದ್ದರು.- ತಪ್ಲೀಮುಲ್‌ ಕುರ್‌ಆನಿನ 6 ಸಂಪುಟಗಳ ಹೈಕಿ ಪ್ರತಿಯೊಂದು ಸಂಪುಟದ ಕೊನೆಯಲ್ಲಿ ಆ ಸಂಪುಟಕ್ಕೆ 
ಸಂಬಂಧಿಸಿದ ವಿಷಯ ಸೂಚಿಯೂ ಪ್ರಕಟವಾಗುತ್ತಿತ್ತು. ಮೌಲಾನಾ ಸಜ್ರುದ್ದೀನ್‌ ಇಸ್ಲಾಹೀ ಅವರು ತಪ್ಲೀಮುಲ್‌ 
ಕುರ್‌ಆನನ್ನು و جا‎ ಈ 'ಕುರ್‌ಆನ್‌ ವ್ಯಾಖ್ಯಾನ'ದ ಉರ್ದು ಮೂಲವನ್ನು ರಚಿಸುವಾಗ ಹೊಸ ಕೃತಿಗೆ 
ಅನ್ವಯವಾಗುವಂತೆ ಅದನ್ನು ಕ್ರೋಢೀಕರಿಸಿದರು. ನಾವಿಲ್ಲಿ ಅದೇ ವಿಷಯ ಸೂಚಿಯನ್ನು ಕನ್ನಡಕ್ಕೆ ಅನುವಾದಿಸಿ 
ಪ್ರಕಟಿಸಿದ್ದೇವೆ. 

ಉರ್ದು ಮೂಲದ ಪುಟ ಸೂಚಿಯಲ್ಲಿ ವಿಷಯಗಳ ಎದುರು ಕೇವಲ ಪುಟ ಸಂಖ್ಯೆ ಗಳನ್ನು ಮಾತ್ರ ಬರೆಯಲಾಗಿದೆ. 
ಆದರೆ ಈ ರೀತಿ ಸೂಚಿತ ಪುಟದಲ್ಲಿ ಸಂಬಂಧಿತ ವಿಷಯವನ್ನು ಹುಡುಕಿ ತೆಗೆಯುವಲ್ಲಿ ಓದುಗರಿಗೆ ಆಗಬಹುದಾದ 
ಪ್ರಯಾಸವನ್ನು ಪರಿಗಣಿಸಿ ನಾವಿಲ್ಲಿ ಒಂದು ಅನುಕೂಲಕರ ಬದಲಾವಣೆ ಮಾಡಿರುವೆವು. ಪುಟ ಸಂಖ್ಯೆಗಳ ಬದಲು, 
ಪ್ರತಿಯೊಂದು ವಿಷಯದ ಎದುರು ಅದು ಪವಿತ್ರ ಕುರ್‌ಆನಿನ ಯಾವ ಅಧಾ ್ಯಯದಲ್ಲಿದೆ, ಆ ಅಧ್ಯಾಯದ ಯಾವ 
ವಾಕ್ಯದಲ್ಲಿದೆ ಮತ್ತು ಟಿಪ್ಪಣಿಯಲ್ಲಿದ್ದ ರೆ ಯಾವ ಕ್ರಮ ಸಂಖ್ಯೆಯ ಟಿಪ್ಪಣಿಯಲ್ಲಿದೆ ಎಂಬುದನ್ನು ನಮೂದಿಸಿದ್ದೆ. €ವೆ. 
ಉದಾಃ 'ಇಬಾದತ್‌(ದಾಸ್ಯ-ಆರಾಧನೆ)' ಎಂಬ ಶೀರ್ಷಿಕೆಯಡಿಯಲ್ಲಿ 'ಇಬಾದತ್‌(ದಾಸ್ಯ-ಆರಾಧನೆ) ಅರ್ಥ ಮತ್ತು 
ವಿವರಣೆ' ಎಂಬ ವಷಯದ ಮುಂದೆ 39:2, ಟಿ-3 ಎಂದು ಬರೆದಿರುವುದನ್ನು ಕಾಣಬಹುದು. ಇಲ್ಲಿ 39 ಎಂಬುದು 
ಅಧ್ಯಾಯದ ಕ್ರಮ ಸಂಖ್ಯೆ, ಅಂದರೆ 39ನೆಯ ಅಧ್ಯಾ ಯವನ್ನು ಸೂಚಿಸುತ್ತದೆ. 2 ಎಂಬುದು ಈ ಅಧ್ಯಾಯದಲ್ಲಿ ಪ್ರಸ್ತುತ 
ವಿಷಯವನ್ನು ಒಳೆಗೊಂಡಿರುವ ವಾಕೃದ ಕ್ರಮ ಸಂಖ್ಯೆ, ಟಿ-3 ಎಂಬುದು ಈ ಅಧ್ಯಾಯದಲ್ಲಿ ಅಷೇಕ್ಲಿತ ವಿಷಯದ 
ಮೇಲೆ ಬೆಳೆಕು ಚೆಲ್ಲುವ ಟಿಪ್ಪಣಿಯ ಕ್ರಮ ಸಂಖ್ಯೆ, ಹೀಗೆ ಪ್ರಸ್ತುತ ವಿಷಯವು 39ನೆಯ ಅಧ್ಯಾಯದ 2ನೇ ವಾಕ್ಯ 
ಮತ್ತು 3ನೆಯ ಟಿಪ್ಪಣಿಯಲ್ಲಿ ಸಿಗುವುದು. 

ಈ ಸಂಪುಟವು ಪವಿತ್ರ ಕುರ್‌ಆನಿನ 21ನೆಯ ಅಧ್ಯಾಯದಿಂದ 114ನೆಯ ಅಧ್ಯಾಯದ ವರೆಗೆ ಮತ್ತು 14 
ಕಾಂಡಗಳನ್ನು ಒಳೆಗೊಂಡಿದೆ. ಆದ್ದರಿಂದ ಗ್ರಂಥದ ಕೊನೆಯಲ್ಲಿ; ರುವ .ವಿಷಯ ಸೂಚಿಯು "ಈ ಸಂಪುಟದಲ್ಲಿ 
ಒಳಗೊಂಡಿರುವ ವಿಷಯಗಳಿಗೆ ಮಾತ್ರ ಸೀಮಿತವಾಗಿದೆ. ಹಾಗೆಯೇ ವಿಸ್ತಾರದ ಭಯದಿಂದಾಗಿ ಪ್ರತಿಯೊಂದು ವಷಯದ 
ಎಲ್ಲ ವಿವರಗಳನ್ನು ನಮೂದಿಸುವ ಬದಲು ಬಹಳ ಅಗತ್ಯವೆನಿಸುವ ಕೆಲವು ಪ್ರಮುಖ ವಿಷಯಗಳನ್ನು ಮಾತ್ರ ವಿಷಯ 
ಸೂಚಿಯಲ್ಲಿ ಸೂಚಿಸಲಾಗಿದೆ. 


ಇ. ಪ್ರಕಾಶಕರು 


4 ಕುರ್‌ಆನ್‌ ವ್ಯಾಖ್ಯಾನ 


ವಿರಾಮ ಚಿಹ್ನೆಗಳು 


ಪವಿತ್ರ ಕುರ್‌ಆನಿನ ಸರಿಯಾದ ಪಠನಕ್ಕಾಗಿ ವಿಶಿಷ್ಟ ಚಿಹ್ನೆಗಳು ನಿಶ್ಚಿತವಾಗಿವೆ. ಅವುಗಳನ್ನು 'ರುಮೂರು್‌ ಔಕಾಫ್‌' 
(ವಿರಾಮ ಚಿನ್ನೆ رید‎ ಎನ್ನುತ್ತಾರೆ. ಈ ವಿರಾಮ ಚಿಹ್ನೆಗಳ ವಿವರ ಹೀಗಿದೆ- 


4 "ವಕ್ಸ್‌ ಲಾಯಿಮ್‌" (ಕಡ್ಡಾಯ ಯವಾಗಿ 00 ಚಿಹ್ನೆ. ಇದನ್ನು ಬಿಟ್ಟು ಬಿಡುವುದರಿಂದ, 
ಅರ್ಥಾತ್‌ ಇಲ್ಲಿ ಸ್ವಲ್ಪ ಹೊತ್ತು ತಡೆದು ನಿಲ್ಲದಿರುವುದರಿಂದ ಅರ್ಥದಲ್ಲಿ ವ್ಯತ್ಯಾಸ ಬರುತ್ತದೆ. ಇಲ್ಲಿ 
ನಿಲ್ಲಬೇಕಾದುದು ಅತಿ ಅಗತ್ಯ. ಅನ್ಯಥಾ ವಾಕ್ಕದ ಅರ್ಥವು ದೇವೇಚ್ಛೆಗೆ ವೃತಿರಿಕ್ಷವಾಗುವುದು. 


"ವಕ್ಸ್‌ ಮುತ್‌ಲಕ್‌''ನ ಚಿಹ್ನೆ. ಈ ಸ್ಥಾನದಲ್ಲಿ ಅನಂತರದ ವಾಕ್ಕವನ್ನು ಮುಂಚಿನ ವಾಕ್ಕದೊಂದಿಗೆ 
ಸೇರಿಸಿ ಓದುವ ಕಾರಣವು ದುರ್ಬಲವಾಗಿದೆ, ಮಾತ್ರವಲ್ಲ ನಾಸ್ತಿ ಎನ್ನಬಹುದು. ಆದುದರಿಂದ ಇಲ್ಲಿ 
ನಿಂತು ಮುಂದಿನ ವಾಕ್ಕವನ್ನು ಓದುವುದೇ ಉತ್ತಮ. 


"ವಕ್ಸ್‌ ಜಾಇರು್‌'ನ ಜಿಹ್ನೆ. ಇಲ್ಲಿ ನಿಲ್ಲುವುದು ಉತ್ತಮ. ಆದರೆ ನಿಲ್ಲದಿದ್ದರೂ ದೋಷವಿಲ್ಲ. 
"ವಕ್ಸ್‌ ಮುಜವ್ವಿರಖ್‌"ನ ಚಿಹ್ನೆ. ಇಲ್ಲಿ ನಿಲ್ಲಬಹುದಾದರೂ ನಿಲ್ಲದಿರುವುದೇ ಉತ್ತಮ. 


*ವಕ್ಸ್‌ ಮುರಕ್ಕೆಸ್‌'ನ ಚಿಹ್ನೆ ಇದರ ಅರ್ಥವೇನೆಂದರೆ ಇಲ್ಲಿ ಸೇರಿಸಿ ಓದಬೇಕಾದುದು. ಆದರೆ 
ಓದುವವನು ದಣಿದು ನಿಂತು ಬಿಟ್ಟರೆ ಚಿಂತಿಲ್ಲ. 


ಇದು 'ಕದ್‌ಕೀಲ್‌'(ಹೇಳಲಾಗಿದೆ) ಅಥವಾ 'ಕೀಲ ಅಲೈಹಿಲ್‌ ವಕ್ಸ್‌'(ಈ ಸ್ಥಾನದಲ್ಲಿ ವಿರಮಿಸಲಿದೆ ಎಂದು 
ಹೇಳಲಾಗಿದೆ ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಕೆಲವು ವಿದ್ವಾಂಸರ ದೃಷ್ಟಿಯಲ್ಲಿ ಇಲ್ಲಿ 
ನಿಲ್ಲಬಹುದು. ಆದರೆ ಇಲ್ಲಿ ನಿಲ್ಲದಿರುವುದು ಉತ್ತಮ. 

ಇದು 'ಲಾ ವಕ್ಸ್‌ ಅಲೈಹಿ(ಇಲ್ಲಿ ವಿರಾಮವಿಲ್ಲುಯ ಸಂಕ್ಸಿಪ್ತ ರೂಪ್ಯ ಇಲ್ಲಿ ಎಷ್ಟು ಮಾತ್ರಕ್ಕೂ 


ವಿರಮಿಸಬಾರದೆಂಬುದರ ಸೂಚನೆ. ಇಲ್ಲಿ ಒಬ್ಬನು ವಿರಮಿಸಿಬಿಟ್ಟರೆ, ಆ ನುಡಿಯನ್ನು ಪುನಃ 
ಓದಬೇಕೆಂದು ಕೆಲವು' ವಿದ್ವಾಂಸರು ಹೇಳುತ್ತಾರೆ. 


ಇದು "ಯೂಕಫ್‌ ಅಲೈಹಿ"(ಇಲ್ಲಿ ವಿರಮಿಸಲಾಗುತ್ತದೆ) ಎಂಬುದರ ಸಂಕ್ಸಿಪ್ಪ ರೂಪ. ಇಲ್ಲಿ ವಿರಮಿಸಿ 
ಮುಂದುವರಿಯಲಾಗುತ್ತದೆ ಎಂದು ಅರ್ಥ. 


ಓದುವವನು ಶ್ವಾಸ ಎಳೆಯದೆ ಇಲ್ಲಿ ಸ್ವಲ್ಪ ವಿರಮಿಸಬೇಕು. ಆದರೆ ಉಸಿರನ್ನು ತಡೆಯಬಾರದು. 


ಸಕ್‌ತಃದ ಚಿ್ನೆ ಅರ್ಥಾತ್‌ ಓದುವವನು ಉಸಿರೆತ್ತಲು ಬೇಕಾದ ಕಾಲಕ್ಕಿಂತ ಕಡಿಮೆ ಕಾಲ‏ ود 


ವಿರಮಿಸಬೇಕು. ಪಠನ ಶಾಸ್ತ್ರದ ಪಾರಿಭಾಷಿಕದಲ್ಲಿ ಸಕ್‌ತಃ ಮತ್ತು ವಕ್‌ಫಃ ಸಮಾನಾರ್ಥದವುಗಳು. 
ಆದರೆ ಸಕ್‌ತಃ ಸಂಯೋಗಕ್ಕೆ ಸಮೊಪವಾದುದೂ ವೆಕ್‌ಫಃ ವಿರಮಿಸುವುದರ ಸಮೊಪವೂ ಇದೆ. 


ಇದು “ಕದ್‌ ಯೂಸಲ್‌" (ಒಮ್ಮೊಮ್ಮೆ ಸೇರಿಸಿ ಓದಲಾಗುತ್ತದೆ) ಎಂಬುದರ ಸಂಕ್ಷಿಪ್ತ ರೂಪ. 
ಅರ್ಥಾತ್‌ ಓದುವವನು ಒಮ್ಮೊಮ್ಮೆ ಇಲ್ಲಿ ವಿರಮಿಸುತ್ತಾನೆ. ಕೆಲವೊಮ್ಮೆ ವಿರಮಿಸುವುದಿಲ್ಲ. ಆದರೆ 
ಇಲ್ಲಿ ವಿರಮಿಸುವುದು ಉತ್ತಮ. 


ಇದು "ಅಲ್‌ ವಸ್‌ಲುಲ್‌ ಊಲಾ”ದ ಸಂಕ್ಸಿಪ್ತ ರೂಪ. ಅರ್ಥಾತ್‌ ಸೇರಿಸಿ ಓದುವುದು ಉತ್ತಮ. 


ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳಿರುವಲ್ಲಿ ಮೇಲೆ ಬರೆದಿರುವ ಚಿಹ್ನೆಯನ್ನು ಅನುಸರಿಸಬೇಕು. ಒಂದಕ್ಕಿಂತ 
ಹೆಚ್ಚು ಚಿಹ್ನೆಗಳು ನೇರಾಗಿ ಉದ್ದಕ್ಕೆ ಹಾಕಲಾಗಿದ್ದರೆ ಕೊನೆಯ ಚಿಹ್ನೆಯನ್ನು ಅನುಸರಿಸಬೇಕು. 


ಸಂಪೂರ್ಣ ಆಯತ್‌ನ (ಸೂಕ್ತದ) ಚಿಹ್ನೆ. ಈ دہ‎ ಮಾತ್ರವಿದ್ದಲ್ಲಿ ವಿರಮಿಸಬೇಕು. ಸೂಕ್ತ ಚಿಹ್ನೆಯ 
ಮೇಲೆ لا‎ ಇದ್ದರೆ, ವಿರಮಿಸದಿರುವುದು ಉತ್ತಮ. ಅಗತ್ಮವಿದ್ದಾಗ ವಿರಮಿಸಿದರೆ ಚಂತಿಲ್ಲ. 
ವಿರಮಿಸಬಾರದೆಂದೇ ಪಠನಕಾರರಲ್ಲಿ ಹೆಚ್ಚು ಪ್ರಸಿದ್ಧಿ. ಈ ಸೂಕ್ತ ಚಿಹ್ನೆಯ ಮೇಲೆ پر‎ ಚಿಹ್ನೆಯ 
ಹೊರತು ಬೇರಾವುದಾದರೂ ವಿರಾಮ کہ‎ ಇದ್ದರೆ ನಿಲ್ಲಲಿಕ್ಕಾಗಲೀ ಸೇರಿಸಿ ಓದಲಿಕ್ಕಾಗಿ ಅದನ್ನೇ 
ಅನುಸರಿಸಬೇಕು. 


ಒಂದು ನುಡಿಯು ಮೂರು ಮೂರು ಚುಕ್ಕಿಗಳ ನಡುವೆ ನಿಂತಿದ್ದರೆ, ಓದುಗನು ಮೊದಲಿನ ಮೂರು 
ಚುಕ್ಕಿಗಳ ಸ್ಥಾನದಲ್ಲಿ ವಿರಮಿಸಿ, ಎರಡನೇ ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಬಹುದು. ಇಲ್ಲವೆ ಮೊದಲಿನ 
ಮೂರು ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಿ ಅನಂತರದ ಮೂರು ಚುಕ್ಕಿಗಳಿರುವಲ್ಲಿ ವಿರಮಿಸಬಹುದು. 
ಇಂತಹ ವಾಕ್ಕವನ್ನು 'ಮುಲನಿಕಃ' ಅಥವಾ 'ಮುರಾಕಿಬಃ' ಎನ್ನುತ್ತಾರೆ. 

ಇದು 'ರುಕೂಲ್‌ ಚಿಹ್ನೆ. ಇಲ್ಲಿ ಅಕ್ಷರದ ಮೇಲೆ ಇರುವ ಅಂಕೆಯು ಆ ಅಧ್ಯಾಯದೊಳಗೆ ಅದು ಎಷ್ಟನೇ 
ರುಕೊಲ್‌ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಈ ಅಕ್ಷರದ ಒಳಗಿರುವ ಅಂಕೆ ಆ ರುಕೂಆ್‌ನಮೊಳಗೆ 


ಎಷ್ಟು ಸೂಕ್ತಗಳಿವೆ ಎಂಬುದನ್ನೂ ಅಕ್ಸರದ ಕೆಳಗಿರುವ ಅಂಕೆಯು ಆ ಕಾಂಡದಲ್ಲಿ ಪ್ರ ಪ್ರಸ್ತುತ ರುಕೂಲ್‌ನ 
ಕ್ರಮ ಸಂಖ್ಯೆ ಎಷ್ಟು ಎಂಬುದನ್ನೂ ಸೂಚಿಸುತ್ತದೆ. ۱ 


ಇದು 'ಕದಾಲಿಕ' ಅಂದರೆ ಯಥಾವತ್‌ ಚಿಹ್ನೆ. ಇಲ್ಲಿ, ಇದರ ನಿಕಟ ಪೂರ್ವದಲ್ಲಿರುವ ಚಿಹ್ನೆಯು 
ಸೂಚಿಸುವ ನಿಯಮವನ್ನೇ ಪಾಲಿಸಬೇಕು. 


ಇದು, ಈ ಸ್ನಾನವನ್ನು ಪಠಿಸುವಾಗ ಪ್ರವಾದಿವರ್ಯರೂ!(ಸು ಹೆ. ಜಿಬ್ರೀಲರೂ(ಅ) ತುಸು ವಿರಮಿಸುತ್ತಿದ್ದರು 
ಎಂಬುದನ್ನು ಸೂಚಿತ ದೆ. 


ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರು(ಸ) ತುಸು ವಿರಮಿಸಿ ತಮ್ಮ ಹಾಗೂ ತಮ್ಮ 
ಸಮುದಾಯದ ಪಾಪ ವಿಮುಕ್ತಿಗಾಗಿ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ಸೂಚಿಸುವ ಜಿಹ್ನೆ. 


ವಿರಾಮ ಚಿಹ್ನೆಗಳು 


6 ಕುರ್‌ಆನ್‌ ವ್ಯಾಖ್ಯಾನ 


ಸೂರಃ (ಅಧ್ಯಾಯ)ಗಳು 


ಕ್ರಮ . ಅಧ್ಯಾಯದ ಹೆಸರು : ಕ್ರಮ ಅಧ್ಯಾಯದ ಹೆಸರು 
ಸಂಖ್ಯೆ ಸಂಖೆ, ಸಂಖ್ಯೆ 


0 


ಅಲ್‌ 9٥08500537311 ಎಂ 84 وو‎ 9 


. ಅಲ್‌ ಅಜ್‌ಕಾಫ್‌. 


ಅಲ್‌ ಕಸೆಸ್‌.... ee 261 ರ್‌ 783 


ಅಲ್‌ ಅಂಕಬೂತ್‌.... ಟಂ 0 ಅನ್ನಜ್ನ್‌ cn 197 


ಅರ್ರೂಮ್‌.... ಟಟ 328 ಅಲ್‌ ಕಮರ್‌ ممسسسسےو‎ 815 
ee 353 ಅರ್ರಹ್ಮಾನ್‌... 7 


ಅಲ್‌ ವಾಕಿ! موں‎ ee 843 


. ಅಲ್‌ ಹಪ್‌... 
ಅಲ್‌ 'ಮುಮ್ತಹಿನಃ 


ಅಧ್ಯಾಯದ ಹೆಸರು 


ಅಲ್‌ ಅಲಕ್‌ 
ಅಲ್‌ಕದ್ರ್‌.... 
ಅಲ್‌ ಬಯ್ಯಿನಃ 


ಅದ್ದಿಲ್‌ರಾಲ್‌... 1210 


ಅಲ್‌ ಆದಿಯಾತ್‌ 

ಅಲ್‌ .8ج‎ 

ಅತ್ತಕಾಸುರ್‌... i 1222 
ಅಲ್‌ 5سس سسسہ لگا‎ 
ಅಲ್‌ ಹುಮರುಖ.......... 1229 
ಅಲ್‌ ಫೀಲ್‌... سم‎ 1232 


. ಕುಶೈಶ್‌ roe 1239 


ಅಧ್ಯಾಯದ ಹೆಸರು 


ಅಲ್‌ ಹಾಕ್ಕಃ... 


ಅಲ್‌ ಮಲರಿಜ್‌ 


. ಅಲ್‌ ಮುದ್ದಸ್ಟಿರ್‌ 


, ಅಲ್‌ ಕಿಯಾಮಃ 


ಅಲ್‌ ಮುರ್‌ಸಲಾತ್‌..., . 

1094 سم می گھقاؤڑ ۴ئ 
1102 سس 0بی تم یت 
BHR wuss LULL‏ 
0یب نیت 

ಅಲ್‌ ۹5۴9 سسسمی میں 0۹6او3رن‎ ಸ 
ಎ. ಆಲ್‌ ಮುತಫ್ಪಿಫೀನ್‌' 


. ಅಲ್‌ ಇನ್‌ಶಿಕಾಕ್‌' 


8 ಕುರ್‌ಆನ್‌ ವ್ಯಾಖ್ಯಾನ 


ಜುರುಖ್‌ಆ್‌(ಕಾ೦ಂಡಗಳು) 


ಅಧ್ಯಾಯದ ಹೆಸರು 


21. ಅಲ್‌ ಅಂಬಿಯಾ : 


21. ಅಲ್‌ ಅಂಬಿಯಾ 


ಪರಿಚಯ 
ಹೆಸರು 
ಈ ಅಧ್ಯಾಯದಲ್ಲಿ ನಿರಂತರವಾಗಿ ಅನೇಕ ಪ್ರವಾದಿಗಳ ಪ್ರಸ್ತಾಪ ಬಂದಿರುವುದರಿಂದ ಇದನ್ನು 'ಅಲ್‌ ಅಂಬಿಯಾ' ಎಂದು 
ಹೆಸರಿಸಲಾಗಿದೆ. ಇದು ವಿಷಯಕ್ಕೆ ಸಂಬಂಧಿಸಿ ಈ ಅಧ್ಯಾಯಕ್ಕೆ ನೀಡಿದ ಶಿರೋನಾಮೆಯಲ್ಲ. ಇದು ಕೇವಲ ಗುರುತಿಸಲಿಕ್ಕಿರುವ 
ಒಂದು ಚಿಹ್ನೆ ಅಷ್ಟೆ. 


ಅವತೀರ್ಣ ಕಾಲ 
ವಿಷಯ ಹಾಗೂ ವಿವರಣಾ ಶೈಲಿಗಳಿಂದ ತಿಳಿಯುವಂತೆ ಇದರ ಅವತೀರ್ಣ ಕಾಲವು ಮಕ್ಕಾ ಜೀವನದ ಮಧ್ಯ 
ಕಾಲವಾಗಿದೆ. ಅರ್ಥಾತ್‌- ನಾವು ವಿಂಗಡಿಸಿರುವ ಪ್ರಕಾರ ಮುಹಮ್ಮದ್‌ರ(ಸ) ಮಕ್ಕಾ ಜೀವನದ ಮೂರನೆಯ ಘಟ್ಟ. 


ಮುಖ್ಯ ವಿಷಯ 

ಈ ಅಧ್ಯಾಯದಲ್ಲಿ ಪ್ರವಾದಿ(ಸ) ಮತ್ತು ಕುರೈಶ್‌ ಸರದಾರರ ನಡುವೆ ಉಂಟಾಗಿದ್ದ ಘರ್ಷಣೆಯ ಬಗ್ಗೆ ಚರ್ಚಿಸಲಾಗಿದೆ. ' 
ಅವರು ಪ್ರವಾದಿವರ್ಯರ(ಸ) ಪ್ರವಾದಿತ್ಯ ಘೋಷಣೆ ಮತ್ತು ಅವರು ಏಕದೇವ ವಿಶ್ವಾಸ ಹಾಗೂ ಪರಲೋಕ ಜೀವನದ ' 
ವಿಶ್ವಾಸದೆಡೆಗೆ ನೀಡುತ್ತಿದ್ದ ಆಮಂತ್ರಣದ ಬಗ್ಗೆ ಆ ಸರದಾರರು ಪ್ರಕಟಿಸುತ್ತಿದ್ದ ಸಂಶಯ ಮತ್ತು ಆಕ್ಲೇಪಗಳಿಗೆ ಉತ್ತರ 
ನೀಡಲಾಗಿದೆ. ಅವರನ್ನು ವಿರೋಧಿಸಲಿಕ್ಕಾಗಿ ಶತ್ರುಗಳ ಕಡೆಯಿಂದ ನಡೆಸಲಾಗುತ್ತಿದ್ದ ಕುತಂತ್ರಗಳ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. 
ಅವರ ವರ್ತನೆಗಳ ದುಷ್ಪರಿಣಾಮಗಳನ್ನು ತಿಳಿಸಲಾಗಿದೆ. ಕೊನೆಗೆ ಯಾರನ್ನು ನೀವು ನಿಮ್ಮ ಪಾಲಿಗೆ ಕಂಟಕ ಹಾಗೂ 


ಗಂಡಾಂತರಕಾರಿಯೆಂದು ಭಾವಿಸಿರುವಿರೋ ಅವರು ನಿಜಕ್ಕೂ ನಿಮಗೆ ಅನುಗ್ರಹಿಯಾಗಿ ಬಂದಿರುತ್ತಾರೆಂದು ತಿಳಿಸಲಾಗಿದೆ. 


ಉಪನ್ಯಾಸದಲ್ಲಿ ಮುಖ್ಯವಾಗಿ ಚರ್ಚಿಸಲ್ಪಟ್ಟಿರುವ ವಿಷಯಗಳು ಹೀಗಿವೆ 

1) ಮನುಷ್ಯನೆಂದೂ ಪ್ರವಾದಿಯಾಗಲು ಸಾಧ್ಯವಿಲ್ಲವೆಂಬ ಮಕ್ಕಾದ ಸತ್ಮನಿಷೇಧಿಗಳ ತಪ್ಪುಧಾರಣೆ ಮತ್ತು ಈ ಆಧಾರ 
ದಲ್ಲಿ ಪ್ರವಾದಿವರ್ಯರು(ಸ) ದೇವ ಸಂದೇಶವಾಹಕರು ಎಂಬ ನಂಬಿಕೆಯ ನಿರಾಕರಣೆ. ಇದನ್ನು ಕೂಲಂಕಷವಾಗಿ ಖಂಡಿಸಲಾಗಿದೆ. 

2) ಪ್ರವಾದಿವರ್ಯರ(ಸ) ಮತ್ತು ಕುರ್‌ಆನಿನ ಬಗ್ಗೆ ವಿವಿಧ ಬಗೆಯ ಮತ್ತು ತದ್ವಿರುದ್ದ ಸ್ವರೂಪದ ಆಕ್ಲೇಪಗಳನ್ನೆತ್ತುವುದು 
ಹಾಗೂ ಯಾವುದಾದರೂ ಒಂದು ವಾದದಲ್ಲಿ ಸ್ಥಿರವಾಗಿ ನಿಲ್ಲದಿರುವುದು. ಈ ಬಗ್ಗೆ ಚುಟುಕಾಗಿ, ಆದರೆ ಶಕ್ತಿಯುತ ಹಾಗೂ 
ಅರ್ಥಗರ್ಭಿತವಾದ ರೀತಿಯಲ್ಲಿ ವಿಮರ್ಶಿಸಲಾಗಿದೆ. 

3) ಇಹಲೋಕ ಜೀವನವೆಂಬುದು ಕೇವಲ ಒಂದು ಆಟ. ಈ ಆಟವನ್ನು ಕೆಲವು ದಿನಗಳ ವರೆಗೆ ಆಡಿ ಅದು ಕೊನೆಗೆ 
ಹೀಗೆಯೇ ಮುಗಿದು ಹೋಗಲಿದೆ, ಈ ಕುರಿತು ವಿಚಾರಣೆಯೇನೂ ನಡೆಯಲಿಕ್ಕಿಲ್ಲ ಎಂಬ ಅವರ ಕಲ್ಪನೆಯನ್ನು ಅತ್ಯಂತ 
ಪರಿಣಾಮಕಾರಿಯಾಗಿ ಖಂಡಿಸಲಾಗಿದೆ. 

4) ದೇವ ಸಹಭಾಗಿತ್ವದ ಬಗ್ಗೆ ಅವರಿಗಿದ್ದ ಛಲ ಮತ್ತು ಏಕದೇವ ವಿಶ್ವಾಸದ ವಿರುದ್ಧ ಅವರಲ್ಲಿದ್ದ ಅಜ್ಞಾನಜನ್ಮ 
ಪಕ್ಸೆಪಾತ. ಇದನ್ನು ಸರಿಪಡಿಸಲಿಕ್ಕಾಗಿ ಸಂಕ್ಲಿಪ್ಪ್ತವಾದರೂ ಬಲವಾದ ಮತ್ತು ಹೃದಯ ಸ್ಪರ್ಶಿಯಾದ ಪುರಾವೆಗಳನ್ನು ಕೊಡಲಾಗಿದೆ. 

5) ಪ್ರವಾದಿಯನ್ನು ಪದೇ ಪದೇ ಸುಳ್ಳಾಗಿಸಿದರೂ ತಮ್ಮ ಮೇಲೆ ಯಾವುದೇ ಯಾತನೆ ಎರಗದಿರುವುದರಿಂದ ಪ್ರವಾದಿ 
ಸುಳ್ಳುಗಾರನೆಂಬ ಹಾಗೂ ದೇವವತಿಯಿಂದ ಯಾತನೆ ಎರಗುವುದೆಂಬ ಅವರ ಎಚ್ಚರಿಕೆಯು ಕೇವಲ ಪೊಳ್ಳು ಬೆದರಿಕೆಯೆಂಬ 
ಅವರ ತಪ್ಪುಧಾರಣೆಗಳನ್ನು ಆಧಾರ ಮತ್ತು ಉಪದೇಶ ಇವೆರಡೂ ವಿಧಗಳಿಂದ ದೂರೀಕರಿಸಲು ಪ್ರಯತ್ನಿಸಲಾಗಿದೆ. 

ಇದಾದ ಬಳಿಕ ಪ್ರವಾದಿಗಳ ಚರಿತ್ರೆಯ ಪ್ರಮುಖ ಘಟನೆಗಳಿಂದ ಕೆಲವು ಉದಾಹರಣೆಗಳನ್ನೂ ಮುಂದಿರಿಸಲಾಗಿದೆ. 
ಮಾನವ ಇತಿಹಾಸದುದ್ದಕ್ಕೂ ಅಲ್ಲಾಹನ ಕಡೆಯಿಂದ ಬಂದಿದ್ದ ಪ್ರವಾದಿಗಳೆಲ್ಲರೂ ಮಾನವರೇ ಆಗಿದ್ದರೆಂದೂ ದೇವತ್ವವು ' 
ಅವರಲ್ಲಿ ಕಿಂಚಿತ್ತೂ ಸೇರಿರಲಿಲ್ಲವೆಂದೂ ಈ ಮೂಲಕ ತಿಳಿಸಲುದ್ದೇಶಿಸಲಾಗಿದೆ. ಇದರೊಂದಿಗೆ ಐತಿಹಾಸಿಕ ಉದಾಹರಣೆ 
ಗಳಿಂದಲೇ ಎರಡು ಸಂಗತಿಗಳನ್ನು ವಿಶದೀಕರಿಸಲಾಗಿದೆ- 


10 ಕುರ್‌ಆನ್‌ ವ್ಯಾಖ್ಯಾನ 


1) ಪ್ರವಾದಿಗಳಿಗೆ ತರತರದ ಕಷ್ಟಗಳು ಬಂದಿವೆ. ಅವರ ಶತ್ರುಗಳೂ ಅವರನ್ನು ಸದೆಬಡಿಯಲು ಪ್ರಯತ್ನಿಸಿದ್ದಾರೆ. ಆದರೆ, 
ಅಂತಿಮವಾಗಿ ಅಲ್ಲಾಹನ ಕಡೆಯಿಂದ ಅಸಾಮಾನ್ಮ ರೀತಿಯಿಂದ ಅವರಿಗೆ ಸಹಾಯವೊದಗಿತು. 

2) ಎಲ್ಲ ಪ್ರವಾದಿಗಳ ಧರ್ಮ ಒಂದೇ ಆಗಿತ್ತು. ಅದು ಹ. ಮುಹಮ್ಮದ್‌(ಸ) ಸಾರುತ್ತಿರುವ ಧರ್ಮನೇ ಆಗಿತ್ತು. 
ಮಾನವ ವರ್ಗದ ಮೂಲ ಧರ್ಮವು ಇದೇ ಆಗಿದೆ. ಜಗತ್ತಿನಲ್ಲುಂಟಾದ ಇತರ ಮತಗಳೆಲ್ಲಾ ಕೇವಲ ಪಥಬಭ್ರಷ್ಟ ಜನರು 
ಉಂಟು ಮಾಡಿದ ವಿಚ್ಛಿದ್ರತೆಗಳಾಗಿವೆ. 


ಕೊನೆಯದಾಗಿ ಮಾನವನ ಮೋಕ್ಸವು ಇದೇ ಧರ್ಮದ ಸೀಕಾರವನ್ನು ಅವಲಂಬಿಸಿದೆಯೆಂದೂ ಇದರ ಅವಶೀರ್ಣವು 
ಸಾದ್ಯಂತ ದೇವಕೈಪೆಯಾಗಿದೆಯೆಂದೂ ತಿಳಿಸಲಾಗಿದೆ. 


21. ಅಲ್‌ ಅಂಬಿಯಾ 


ا 


CUA AEN 


2 ہی سے 
ಮಾಳ‏ سو ےسب BIS ಕ್ಷಿ “ಸಿನ‏ سڑوے ار > BIAS To‏ 
ಸ A pI 5 SS‏ کو 
ಹರ್‌ 4 (SE ಲಾ ದ‏ 
د اسیا Bie A Wil KEE CNEL‏ 


( 21. ಅಲ್‌ ಅಂಬಿಯಾ ) 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತೆಗಳು-112 ರುಕೂಲ್‌ಗಳು-7 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-2) *ಜನರ ಲೆಕ್ಕಾಚಾರದ ಸಮಯ ಸಮೀಪಿಸಿದೆ! ಮತ್ತು ಅವರಾದರೋ ನಿರ್ಲಕ್ಸೈದಿಂದ ಮುಖ 
ತಿರುಗಿಸಿಕೊಂಡಿದ್ದಾರೆ.? ಅವರ ಪ್ರಭುವಿನ ಕಡೆಯಿಂದ ಅವರ ಬಳಿಗೆ ಬರುವ ಯಾವುದೇ ಹೊಸ 

ಉಪದೇಶವನ್ನು ಆಟೋಟಗಳಲ್ಲಿ ತಲ್ಲೀನರಾಗಿದ್ದುಕೊಂಡು" ಅಲಕ್ಸ್ಯ ಭಾವದಿಂದ ಕೇಳುತ್ತಾರೆ. 
(3) ಅವರ ಮನಸ್ಸು (ಬೇರೆಯೇ ವಿಚಾರಗಳಲ್ಲಿ) ತನ್ಮಯವಾಗಿವೆ. "ಇವನು ನಿಮ್ಮಂತೆಯೇ 
ಇರುವ ಓರ್ವ ಮನುಷ್ಯನೇ ತಾನೇ! ಹೀಗಿರುವಾಗ ನೀವು ಕಣ್ಣಾರೆ ಕಾಣುತ್ತ ಮಾಟದ ಬಲೆಯಲ್ಲಿ ಸಿಕ್ಕಿ 


1. ಅಂದರೆ ಪುನರುತ್ನಾನ ದಿನ ಸಮೂಪಿಸಿದೆ. ಜನರು ತಮ್ಮ ಪ್ರಭುವಿನ ಮುಂದೆ ತಮ್ಮ ಲೆಕ್ಕಾಚಾರಗಳನ್ನು ಸಮರ್ಪಿಸುವ 
ಕಾಲ ಇನ್ನು ದೂರವಿಲ್ಲ. ಮಾನವ ವರ್ಗದ ಇತಿಹಾಸವು ತನ್ನ ಕೊನೆಯ ಘಟ್ಟಕ್ಕೆ ಕಾಲಿರಿಸುತ್ತಿದೆ ಎಂಬುದಕ್ಕೆ ಹ.ಮುಹಮ್ಮದ್‌ರ(ಸ) 
ಪ್ರವಾದಿತ್ವವು ಒಂದು ಸಂಕೇತ. ಇದನ್ನೇ ಹ. ಮಹಮ್ಮದ್‌ರು(ಸ) ಒಂದು ಹದೀಸಿನಲ್ಲಿ ಹೇಳಿರುತ್ತಾರೆ. ಅವರು ತಮ್ಮ ಎರಡು 
ಬೆರಳುಗಳನ್ನೆ ತ್ರಿ ತೋರಿಸುತ್ತ-"ನಾನು ಎಂತಹ ಕಾಲದಲ್ಲಿ ಕಳುಹಿಸಲ್ಪಟ್ಟಿರುವೆನೆಂದರೆ, ನಾನು ಮತ್ತು ಪುನರುತ್ನಾನ ದಿನವು, ಈ 
ಎರಡು ಬೆರಳುಗಳಂತೆ(ನಿಕಟಪಾಗಿ) ಇದ್ದೇವೆ" ಎಂದರು. ಅರ್ಥಾತ್‌ ನನ್ನ ಅನಂತರ ಇನ್ನು ಬರಲಿರುವುದು ಪ್ರಳಯ ಮಾತ್ರ. 
ಜಾಗೃತರಾಗುವುದಿದ್ದರೆ ನನ್ನ ಸಂದೇಶದಿಂದ ಜಾಗೃತರಾಗಿರಿ. ಬೇರೆ ಮಾರ್ಗದರ್ಶಕ, ಸುವಾರ್ತೆ ನೀಡುವವ ಮತ್ತು ಮುನ್ನೆಚ್ಚರಿಕೆ 
ನೀಡುವವ ಇನ್ನು ಬರಲಿಕ್ಕಿಲ್ಲ. 2 

2. ಅರ್ಥಾತ್‌- ಯಾವ ಎಚ್ಚರಿಕೆಯನ್ನೂ ಗಮನಿಸುವುದಿಲ್ಲ. ತಮ್ಮ ಪರಿಣಾಮವೇನಾಗಲಿದೆಯೆಂದು ಸ್ವತಃ ಚಿಂತಿಸುವುದೂ 
ಇಲ್ಲ. ಅವರನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿರುವ ಪ್ರವಾದಿಯ ಮಾತನ್ನು ಕೇಳುವುದೂ ಇಲ್ಲ. 

3. ಅರ್ಥಾತ್‌- ಪ್ರವಾದಿವರ್ಯರ(ಸು) ಮೇಲೆ ಅವತೀರ್ಣಗೊಳ್ಳುವ ಮತ್ತು ಅವರ ಕಿವಿಗೆ ಹಾಕಲಾಗುವ ಪ್ರತಿಯೊಂದು 
ಹೊಸ ಅಧ್ಯಾಯವನ್ನು. ۱ | 

4. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಮೇಲೆ ಅನುವಾದದಲ್ಲಿ ಕೊಟ್ಟಿರುವುದು ಅವುಗಳಲ್ಲೊಂದು. ಅದರ ಪ್ರಕಾರ 
ಆಟೋಟಗಳೆಂದರೆ ದೇವನನ್ನೂ ಪರಲೋಕವನ್ನೂ ಮರೆತವರು ತಲ್ಲೀನರಾಗಿರುವಂತಹ ಇದೇ ಜೀವನದ ಆಟಗಳು. ಇನ್ನೊಂದು 
ಅರ್ಥ- ಅವರು ಇದನ್ನು ಗಂಭೀರವಾಗಿ ಆಲಿಸುವುದಿಲ್ಲ. ಕೇವಲ ಆಟ ಮತ್ತು ವಿನೋದದ ರೂಪದಲ್ಲಿ ಕೇಳುತ್ತಾರೆ. 


೫ಣಲ್ಲಿಂದ 17ನೇ ಕಾಂಡ ಆರಂಭ 


12 ಕುರ್‌ಆನ್‌ ವ್ಯಾಖ್ಯಾನ 


ہے ہک دو وہ روس ڑج ےسیو ےو ص NA‏ سے٣‏ سے ہک کھ 7 
>33 نر ببَورَوْنَ ظا قل رق يَعْلمر القول pee] ಟ್ರಿ‏ و الاری ‏ 


೫ تب‎ 5.0 7 3% A سو‎ A 8 ہے سے دو‎ 
ALAS NT CCIE Kp IAS 


AES AG CoA SIE AL Gleb 
ಬೀಳುವಿರಾ?' .ಎಂದು ಅಕ್ರಮಿಗಳು ಪರಸ್ಪರ ಪಿಸುಗುಟ್ಟುತ್ತಾರೆ. 
(4) ಸಂದೇಶವಾಹಕರು ಹೇಳಿದರು: "ನನ್ನ ಪ್ರಭು ಆಕಾಶದಲ್ಲೂ ಭೂಮಿಯಲ್ಲೂ ಆಡಲಾಗುವ 
ಪ್ರತಿಯೊಂದು ಮಾತನ್ನೂ ಅರಿಯುತ್ತಾನೆ. ಅವನು ಸರ್ವಶ್ರುತನೂ ಸರ್ವಜ್ನನೂ ಆಗಿರುತ್ತಾನೆ." 
(5-6) "ವಾಸ್ತವದಲ್ಲಿ ದಿಕ್ಕೆಟ್ಟ ಕನಸುಗಳಿವು- ನಿಜವಾಗಿ ಇದೆಲ್ಲ ಇವನ ಸ್ವಂತ ಕಲ್ಪನೆ. ನಿಜವಾಗಿ 
ಇವನೊಬ್ಬ ಕವಿ' ಅನ್ಯಥಾ ಗತಕಾಲದ ಸಂದೇಶವಾಹಕರು ನಿದರ್ಶನಗಳೊಂದಿಗೆ ಕಳುಹಿಸಲ್ಪಟ್ಟಿರುವಂತೆ 


5. ಇದನ್ನು ಸಿಕ್ಕಿ ಬೀಳುತ್ತಿರುವಿರಿ' ಎಂದೂ ಅನುವಾದಿಸಬಹುದು. ಎರಡು ಅರ್ಥಗಳೂ ಸರಿಯೇ. ಪ್ರವಾದಿವರ್ಯರ(ಸ) 
ಸಂದೇಶವನ್ನು ವಿರೋಧಿಸಬೇಕೆಂಬ ಚಿಂತೆಯಲ್ಲಿ ಕೊರಗುತ್ತಿದ್ದ ಮಕ್ಕಾದ ಸತ್ಯನಿಷೇಧಿಗಳ ದೊಡ್ಡದೊಡ್ಡ ಮುಖಂಡರು ಕುಳಿತು 
ಕೊಂಡು ಪರಸ್ಪರ ಪಿಸುಮಾತುಗಳನ್ನಾಡುತ್ತಿದ್ದರು. ಅವರು, "ಏನಿದ್ದರೂ ಈ ವ್ಯಕ್ತಿ ಪ್ರವಾದಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ 
ಅವನು ನಮ್ಮಂತಹ ಮನುಷ್ಯನೇ ಆಗಿದ್ದಾನೆ. ಆದರೆ ಈ ವ್ಯಕ್ತಿಯ ಮಾತಿನಲ್ಲೂ ಅವನ ವ್ಯಕ್ತಿತ್ವದಲ್ಲೂ ಒಂದು ಮಾಟವಿದೆ. ಅವನ 
ಮಾತಿಗೆ ಕಿವಿಗೊಟ್ಟವರೆಲ್ಲ ಅವನ ಮಾಠಿಗೆ ಮರುಳಾಗಿ ಬಿಡುತ್ತಾರೆ. ಆದುದರಿಂದ ನೀವು ನಿಮ್ಮ ಹಿತವನ್ನು ಬಯಸುವುದಿದ್ದರೆ' 
ಅವನ ಮಾತನ್ನು ಕೇಳಬೇಡಿರಿ, ಅವನ ಸಹವಾಸವನ್ನೂ ಇಟ್ಟುಕೊಳ್ಳಬೇಡಿರಿ. ಏಕೆಂದರೆ ಅವನ ಮಾತನ್ನು ಕೇಳುವುದು ಮತ್ತು 
ಅವನ ಬಳಿಗೆ ಹೋಗುವುದೆಂದರೆ ಮಾಟದ ಜಾಲದಲ್ಲಿ ಸಿಲುಕಿ ಕೊಳ್ಳುವುದೆಂದೇ ಅರ್ಥ" ಎಂದು ಹೇಳುತ್ತಿದ್ದರು. ಪ್ರವಾದಿವರ್ಯರ(ಸ) 
ಮೇಲೆ ಅವರು ಯಾವ ಕಾರಣದಿಂದ ಮಾಟಗಾರಿಕೆಯ ಆರೋಪ ಹೊರಿಸುತ್ತಿದ್ದಾರೆಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ಅತ್ಯಂತ 
ಪ್ರಾಚೀನ ಪ್ರವಾದಿ ಚರಿತ್ರೆಗಾರ ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ .(ಮರಣ ಹಿ.ಶ. 152) ವಿವರಿಸಿದ್ದಾರೆ. ಉದಾಹರಣೆಗೆ ಸೂರಃ 
ಹಾವೀಮ್‌ ಅಸ್ಸಜ್ಞಃದ ವ್ಯಾಖ್ಯಾನದ ಪರಿಚಯದಲ್ಲಿ ಉತ್‌ಬಃ ಬಿನ್‌ ರಬೀಲ್‌ನ ಘಟನೆಯನ್ನು ಓದಿರಿ. 

6. ಅರ್ಥಾತ್‌- ಪ್ರವಾದಿವರ್ಯರು(ಸ) ಅವರ ಸುಳ್ಳಾರೋಪ ಹಾಗೂ ರಹಸ ಮಾತುಗಳಿಗೆ ಉತ್ತರವಾಗಿ 'ಜನರು ಉಚ್ಛ, 
| ಸ್ವರದಲ್ಲಾಗಲಿ ಮೆಲುದನಿಯಲ್ಲಾಗಲಿ ಆಡುತ್ತಿರುವ . ಮಿಥ್ಯಾರೋಪಗಳನ್ನೆಲ್ಲ ಅಲ್ಲಾಹ್‌ ಕೇಳುತ್ತಾನೆ ಮತ್ತು ಅರಿತಿರುತ್ತಾನೆ' 

ಎನ್ನುವುದಕ್ಕಿಂತ ಹೆಚ್ಚು ಏನೂ ಹೇಳಲಿಲ್ಲ. ಅನ್ಕಾಯದೊಂದಿಗೆ ವರ್ತಿಸುವ ಶತ್ರುಗಳಿಗೆ ಅವರೆಂದೂ ನೇರವಾಗಿ ಉತ್ತರಿಸುತ್ತಿರಲಿಲ್ಲ, 

7. ಇದರ ಹಿನ್ನೆಲೆ ಹೀಗಿದೆ: ಪ್ರವಾದಿವರ್ಯರ(ಸ) ದಿವ್ಯ ಸಂದೇಶ ಪ್ರಚಾರದ ಪ್ರಭಾವ ಹಬ್ಬತೊಡಗಿದಾಗ ಮಕ್ಕಾದ 
ಮುಖಂಡರು ತಮ್ಮೊಳಗೆ ಸಮಾಲೋಚನೆ ನಡೆಸಿ, ಪ್ರವಾದಿವರ್ಯರಣಸು) ವಿರುದ್ಧ ಅಪಪ್ರಚಾರದ ಒಂದು ಆಂದೋಲನವನ್ನೇ 
ನಡೆಸಬೇಕೆಂದೂ, ಕಲಬಾ ಸಂದರ್ಶನಕ್ಕಾಗಿ ಮಕ್ಕಾ ಪಟ್ಟಣಕ್ಕೆ ಬರುವ ಪ್ರಕಿಯೊಬ್ಬನನ್ನು ಭೇಟಿಯಾಗಿ, ಅವನು ಪ್ರವಾದಿವರ್ಯರ(ಸ) 
ಮಾತನ್ನು ಕೇಳೆಲಿಕ್ಕೇ ಸಿದ್ಧವಾಗದಷ್ಟು ಅವರ ಕುರಿತು ಅವನಲ್ಲಿ ಅಪಗ್ರಹಿಕೆಯನ್ನುಂಟು ಮಾಡಬೇಕೆಂದೂ ನಿರ್ಧರಿಸಿದರು. ಈ 
ಪ್ರಯತ್ನ ವರ್ಷದ ಹನ್ನೆರಡು ತಿಂಗಳುಗಳಲ್ಲೂ ಜಾರಿಯಲ್ಲಿರುತ್ತಿತ್ತು. ಆದರೆ ಹಜ್ಜ್‌ ಯಾತ್ರೆಯ ಕಾಲದಲ್ಲಿ ಹೆಚ್ಚೆಚ್ಚು ಮಂದಿ 
ಕಾರ್ಯಕರ್ತರನ್ನು ನೇಮಿಸಿ ಪ್ರಚಾರವನ್ನು ಚುರುಕುಗೊಳಿಸಲಾಗುತ್ತಿತ್ತು. ಹೊರಪ್ರದೇಶಗಳಿಂದ ಬರುವ ಎಲ್ಲಾ ಯಾತ್ರಿಕರ ಎಲ್ಲ 
ಶಿಬರಗಳಿಗೂ ತಲುಪಿ ಇಲ್ಲಿ ಇಂತಿಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಹೇಳಲಾಗುತ್ತಿತ್ತು. ಈ 
ಮಾತುಗಳಲ್ಲಿ ಅನೇಕ ಅಪವಾದಗಳಿರುತ್ತಿದ್ದುವು. ಕೆಲವೊಮ್ಮೆ ಅವನೊಬ್ಬ ಜಾದುಗಾರ ಎನ್ನಲಾಗುತ್ತಿತ್ತು. ಮತ್ತೆ ಕೆಲವೊಮ್ಮೆ 
ಅವನು ಒಂದು ವಾಣಿಯನ್ನು ಸೃಷ್ಟಿಸಿಕೊಂಡು ಅದನ್ನು ದೇವವಾಣಿ ಎಂಬ ಹೆಸರಿನಿಂದ ಪ್ರಚಾರ ಮಾಡುತ್ತಾನೆ ಎನ್ನುತ್ತಿದ್ದರು. 
ಕೆಲವೊಮ್ಮೆ 'ಇದೆಂತಹ ವಾಣಿಯಯ್ಕಾ? ಬರೇ ಹುಚ್ಚು ಹರಟೆ, ಪ್ರಕ್ಷುಬ್ದ ಭಾವನೆಗಳ ಸಂಗ್ರಹ. ಕಾವ್ಯ ರೂಪದ ವಿಭಾವನೆಗಳನ್ನೂ' 
ಪ್ರಾಸಬದ್ಧತೆಯನ್ನೂ ದೇವವಾಣಿ ಎಂದು ಹೇಳುತ್ತಾನೆ' ಎನ್ನುತ್ತಿದ್ದರು. ಆದರೆ ಈ ಕುಪ್ರಚಾರದಿಂದಾಗಿ ಪ್ರವಾದಿವರ್ಯರ(ಸು) 
ಹೆಸರನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಚಾರಪಡಿಸಿದಂತಾಗಿತ್ತು. ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಯಾರ ವಿರುದ್ದ ಇಷ್ಟೊಂದು 
ಪ್ರಚಾರದ ಬಿರುಗಾಳಿಯನ್ನೆಬ್ಬಿಸಲಾಗಿದೆಯೋ ಆ ವೃಕ್ತಿಯನ್ನೊಮ್ಮೆ ನೋಡಬೇಕು ಮತ್ತು ಅವನು ಏನು ಹೇಳುತ್ತಾನೆಂದು ಕೇಳಬೇಕೆಂಬ 
ಕುತೂಹಲ ಉಂಟಾಯಿತು. ಹೀಗೆ ಎಷ್ಟೋ ಮಂದಿ ತಾವಾಗಿಯೇ ಪ್ರವಾದಿವರ್ಯರ(ಸ) ಬಳಿಗೆ ಬಂದು ಅವರನ್ನು ಭೇಟಿಯಾಗಿ ಅವರ' 


ಕಾಂಡ-17 


21. ಅಲ್‌ ಅಂಬಿಯಾ 13 


iT‏ وت وم AE UI‏ الا IE‏ ایز 


$4) الا یہ تی‎ ಹ 
16 Fel KOS YSIS اِنْ‎ IM MIRE 


inf ہے سم جا ہے ہے‎ ھ١‎ A Ah se 
BE I BAY BE G5 A ob 
Ki Pr pt MNT ne 
وہ‎ pe KY [os ಚಹನಿಯ್ಯೊಬ! Wh 32 ومن‎ 
مجھہ:‎ ಒಂದು ನಿದರ್ಶನ ತರಲಿ" ಎಂದು ಅವರು ಹೇಳುತ್ತಾರೆ. ವಸ್ತುತಃ ಇವರಿಗಿಂತ ಮುಂಚೆ ನಾವು 
ನಾಶಗೊಳಿಸಿದ ಯಾವ ನಾಡೂ ವಿಶ್ವಾಸವಿರಿಸಲಿಲ್ಲ. ಈಗ ಇವರು ವಿಶ್ವಾಸವಿರಿಸುವರೇ? , 
(7-9) ಪೈಗಂಬರರೇ, ನಾವು ನಿಮಗಿಂತ ಮುಂಚೆಯೂ ಮನುಷ್ಯರನ್ನೇ ಸಂದೇಶವಾಹಕರಾಗಿ ರವಾನಿಸಿದ್ದೆವು. 
ಅವರ ಮೇಲೆ ನಾವು ವಹ್ಮ್‌ (ದಿವ್ಯವಾಣಿ) ಮಾಡುತ್ತಿದ್ದೆವು.” ನಿಮಗೆ ಗೊತ್ತಿಲ್ಲದಿದ್ದರೆ ಗ್ರಂಥದವರೊಡನೆ ಕೇಳಿರಿ." 
ನಾವು ಆ ಸಂದೇಶವಾಹಕರಿಗೆ ಆಹಾರವನ್ನು ಸೇವಿಸದಂತಹ ಶರೀರವನ್ನು ನೀಡಿರಲಿಲ್ಲ ಮತ್ತು ಅವರು ಸದಾ 
ಕಾಲ ಬದುಕುವವರೂ ಆಗಿರಲಿಲ್ಲ. ಕೊನೆಗೆ ನಾವು ಅವರೊಡನೆ ಮಾಡಿದ ನಮ್ಮ ವಾಗ್ದಾನವನ್ನು ಪೂರೈಸಿದೆವು 
ಮತ್ತು ಅವರನ್ನೂ ನಾವಿಚ್ಛಿಸಿದ ಇತರರನ್ನೂ ರಕ್ಷಿಸಿದೆವು ಮತ್ತು ಹದವೂರಿದವರನ್ನು ನಾಶಗೊಳಿಸಿಬಿಟ್ಟೆವು.'' 


ಮಾತುಗಳನ್ನು ಆಲಿಸಿ ಪ್ರಭಾವಿತರಾಗಿ ಅವರ ಅನುಯಾಯಿಗಳಾಗಿ ಬಿಟ್ಟರು. ಇದಕ್ಕೆ ಅತ್ಯುತ್ತಮ ದೃಷ್ಟಾಂತ 'ತುಷೈಲ್‌ ಬಿನ್‌ ಅಮರ್‌ 
ದೌಸೀ' ಆಗಿರುತ್ತಾರೆ. (ಇವರಿಗೆ ಸಂಬಂಧಿಸಿದ ವಿವರಗಳನ್ನು ಸೀರತ್‌ ಇಬ್ಲ್‌ ಹಿಶಾಮ್‌ ಭಾಗ-2, ಪುಟ 22-24ರಲ್ಲಿ ನೋಡಬಹುದು.) 

8. ಈ ಸಂಕ್ಷಿಪ್ತ ವಾಕ್ಕದಲ್ಲಿ ನಿದರ್ಶನಗಳನ್ನು ತೋರಿಸಬೇಕೆಂಬ ಬೇಡಿಕೆಗೆ ಕೊಟ್ಟಿರುವ ಉತ್ತರವು ಮೂರು 
ವಿಷಯಗಳನ್ನೊಳಗೊಂಡಿದೆ- ' 

ನೀವು ಗತ ಪ್ರವಾದಿಗಳಿಗೆ ದೊರೆತಿದ್ದಂತಹ ನಿದರ್ಶನಗಳನ್ನು ಕೇಳುತ್ತೀರಿ. ಆದರೆ, ಹಟಮಾರಿಗಳು ಆ ನಿದರ್ಶನಗಳನ್ನು‏ رر 
ಕಂಡರೂ ಸತ್ಯ ವಿಶ್ವಾಸ ಸ್ವೀಕಾರ ಮಾಡಿರಲಿಲ್ಲವೆಂಬುದನ್ನು ನೀವು ಮರೆತು ಬಿಡುತ್ತೀರಿ.‏ 

2) ನೀವು ನಿದರ್ಶನಗಳನ್ನು ನೋಡಬೇಕೆನ್ನುತ್ತೀರಿ. ಆದರೆ ಪವಾಡಗಳನ್ನು ಕಣ್ಣಾರೆ ಕಂಡು ಕೊಂಡ ಬಳಿಕವೂ ಸತ್ಯ ಸ್ವೀಕಾರ 
ಮಾಡದಿದ್ದ ಯಾವ ಜನಾಂಗವೂ ನಾಶವಾಗದಿರಲಿಲ್ಲವೆಂಬುದನ್ನು ನೀವು ಮರೆತು ಬಿಡುತ್ತೀರಿ. 

3) ನೀವು ಕೇಳುವ ನಿದರ್ಶನಗಳನ್ನು ಕಳುಹಿಸದಿರುವುದು ನಿಮ್ಮ ಮೇಲೆ ಅಲ್ಲಾಹನ ಒಂದು ದೊಡ್ಡ ಕೃಷೆಯಾಗಿದೆ. 
ಇಷ್ಟರವರೆಗೂ ನೀವು ನಿರಂತರ ನಿಷೇಧಿಸುತ್ತ ಬಂದಿದ್ದರೂ ದೇವಯಾತನೆಗೆ ಗುರಿಯಾಗಲಿಲ್ಲ. ಈಗ ನಿದರ್ಶನಗಳನ್ನು ಕಂಡೂ 
ವಿಶ್ವಾಸ ತಾರದೆ ನಾಶಗೊಂಡ ಆ ಜನಾಂಗಗಳ ದುರ್ಗತಿಯನ್ನು ನೀವು ಕಾಣಬಯಸುತ್ತೀರಾ? 

9. 'ಈ ವ್ಯಕ್ತಿ ನಿಮ್ಮಂತಹ ಮನುಷ್ಯನೇ ತಾನೆ' ಎಂಬ ಮಾತಿಗೆ ಇದು ಉತ್ತರ. ಪ್ರವಾದಿ(ಸ) ಮನುಷ್ಯರಾಗಿರುವುದು ಅವರು 
ಪ್ರವಾದಿಯಲ್ಲದಿರುವುದಕ್ಕೆ ಆಧಾರವೆಂದು ಅವರು ಹೇಳುತ್ತಿದ್ದರು. ಇದಕ್ಕುತ್ತರವಾಗಿ, ನೀವು ಸ್ವತಃ ನಂಬುವಂತಹ ಯಾರೆಲ್ಲ 
ದೇವವತಿಯಿಂದ ಗತಕಾಲದಲ್ಲಿ ರವಾನಿಸಲ್ಪಟ್ಟಿದ್ದರೋ ಅವರೆಲ್ಲರೂ ಮನುಷ್ಕರೇ ಆಗಿದ್ದರು. ಅವರು ಮನುಷ್ಕರಾಗಿದ್ದುಕೊಂಡೇ 
ದೇವವಾಣಿಯನ್ನೂ ಪಡೆಯುವಂತಹ ಅದೃಷ್ಟವಂತರಾಗಿದ್ದರು ಎಂದು ಹೇಳಲಾಗಿದೆ. (ಇನ್ನಷ್ಟು ವಿವರಣೆಗೆ ಯಾಸೀನ್‌ ಅಧ್ಯಾಯದ 
11ನೆಯ ಟಿಪ್ಪಣಿ ನೋಡಿರಿ.) 

10. ಅರ್ಥಾತ್‌- ಇಸ್ಲಾಮನ್ನು ದ್ವೇಷಿಸುವುದರಲ್ಲಿ ಇಂದು ನಿಮ್ಮೊಂದಿಗೆ ಧ್ವನಿ ಕೂಡಿಸುತ್ತಿರುವ ಹಾಗೂ ಪ್ರತಿರೋಧದ 
ಕುತಂತ್ರಗಳನ್ನೆಲ್ಲ ನಿಮಗೆ ಕಲಿಸಿಕೊಡುತ್ತಿರುವ ಈ ಯಹೂದಿಯರೊಡನೆ ಹ. ಮೂಸಾ(ಅ) ಮತ್ತು ಬನೀ ಇಸ್‌ರಾಈಲರ ಇತರ 
ಪ್ರವಾದಿಗಳು ಯಾರಾಗಿದ್ದರೆಂದು ಕೇಳಿರಿ ಅವರು ಮನುಷ್ಯರೇ ಆಗಿದ್ದರೋ ಅಥವಾ ಬೇರಾವುದಾದರೂ ಸೃಷ್ಟಿಯಾಗಿದ್ದರೋ? 

1]. ಅರ್ಥಾತ್‌- ಇತಿಹಾಸದ ಪಾಠವು, ಈ ಮುಂಚೆ ರವಾನಿಸಲ್ಪಟ್ಟ ದೇವ ಸಂದೇಶವಾಹಕರೆಲ್ಲರೂ ಮನುಷ್ಯರಾಗಿದ್ದರೆಂದು 
ಮಾತ್ರ ಹೇಳುವುದಲ್ಲ. ಅವರಿಗೆ ಸಹಾಯ ಮತ್ತು ಬೆಂಬಲವನ್ನೊದಗಿಸಲಾಗುವುದು ಮತ್ತು ಅವರ ಶತ್ರುಗಳನ್ನು ನಾಶಗೊಳಿಸಲಾಗುವುದು 


ಕಾಂಡ-17 


14 ಕುರ್‌ಆನ್‌ ವ್ಯಾಖ್ಯಾನ 


Ga CES SE کاٹ‎ KS بن‎ EES 0s If 


ید و بنا ِ٤ا Ve ಭ್ರ‏ 55 
AC FS‏ 5 و میک KI‏ ون فا لوا CS‏ 


لگا کا ےت يك We NES ಹಿ‏ 

(10) ಜನರ, ನಾವು ನಿಮ್ಮದೇ ಪ್ರಸ್ತಾಪವಿರುವಂತಹ ಒಂದು ಗ್ರಂಥವನ್ನು ನಿಮ್ಮ ಕಡೆಗೆ 
ಕಳುಹಿಸಿರುವೆವು. ನೀವು ವಿವೇಚಿಸುವುದಿಲ್ಲವೇ?” 

(11- 15) ಎಷ್ಟೋ ಅಕ್ರಮಿ ನಾಡುಗಳನ್ನು ನಾವು ಧ್ವಂಸಗೊಳಿಸಿ ಬಿಟ್ಟೆವು ಮತ್ತು ಅವರ ಬಳಿಕ 
ಬೇರೊಂದು ಜನಾಂಗವನ್ನು ಮೇಲಕ್ಕೆ ತಂದೆವು” ಅವರಿಗೆ ನಮ್ಮ ಯಾತನೆಯ ಅರಿವಾದಾಗ ಅಲ್ಲಿಂದ 
ಪಲಾಯನ ಮಾಡತೊಡಗಿದರು. (ಆಗ ಹೇಳಲಾಯಿತು:) "ಬಡಬೇಡಿರಿ, ನೀವು ಸುಖಿಸುತ್ತಿದ್ದಂತಹ 
ಆ ಭೋಗ ಸಾಮಗ್ರಿಗಳ ಕಡೆಗೆ ಮತ್ತು ನಿಮ್ಮ ಆ ಮನೆಗಳಿಗೇ ಹೋಗಿರಿ, ನೀವು ಪ್ರಶ್ನಿಸಲ್ಪಡಲೂ 
ಬಹುದು." ಆಗ ಅವರು, "ಅಯ್ಯೋ, ನಮ್ಮ ದುರದೃಷ್ಟವೇ! ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು" 
ಎನ್ನತೊಡಗಿದರು ಮತ್ತು ನಾವು ಅವರನ್ನು ಕೊಯ್ದ ಪೈರಾಗಿ ಹಾಗೂ ಕಿಡಿಯಾರಿದ ಬೂದಿಯ ರಾಶಿಯಾಗಿ 
ಮಾಡುವವರೆಗೂ ಅವರು ಹಾಗೆಯೇ ರೋದಿಸುತ್ತಿದ್ದರು. 


ಎಂಬ ವಾಗ್ಗಾನಗಳೆಲ್ಲವೂ ಪೂರ್ತಿಗೊಂಡವು ಹಾಗೂ ಅವರನ್ನು ಕೀಳಾಗಿಸಲು ಪ್ರಯತ್ನಿಸಿದ ಪ್ರತಿಯೊಂದು ಜನಾಂಗವೂ 
ನಾಶಗೊಂಡಿತು ಎಂಬುದನ್ನು ಕೂಡಾ ಇತಿಹಾಸವು ತಿಳಿಸುತ್ತದೆ. ಇನ್ನು ನಿಮ್ಮ ಪರಿಣಾಮವನ್ನು ನೀವೇ ಯೋಚಿಸಿಕೊಳ್ಳಿರಿ. 

12. ಕುರ್‌ಆನ್‌ ಮತ್ತು ಮುಹಮ್ಮದ್‌ರ(ಸ) ಬಗ್ಗೆ ಇದು ಕಾವ್ಯ ಇದು ಜಾದು, ಇವು ಕಂಗೆಟ್ಟ ಸೃಪ್ನಗಳು, ಇವು 
ಸ್ವಯಂ ನಿರ್ಮಿತ ಕಟ್ಟುಕತೆಗಳು ಎಂಬಿತ್ಕಾದಿ ಮಕ್ಕಾದ ಸತ್ಮನಿಷೇಧಿಗಳ ಚಂಚಲ ನುಡಿಗಳಿಗೆ ನೀಡಲಾದ ಏಕೀಕೃತ ಉತ್ತರವಿದು. 
ಈ ಗ್ರಂಥದಲ್ಲಿ ನಿಮಗೆ ಅರ್ಥವಾಗದಿರುವ ವಿಚಿತ್ರ ವಿಷಯವಾದರೂ ಏನಿದೆ? ಏಕೆ ಇಂತಹ ವೈರುಧೃಪೂರ್ಣ ಅಭಿಪ್ರಾಯಗಳನ್ನು 
ತಾಳುತ್ತಿರುವಿರಿ? ಇದರಲ್ಲಿ ನಿಮ್ಮದೇ ಪ್ರಸ್ತಾಪ ಇದೆ. ನಿಮ್ಮದೇ ಮಾನಸಿಕ ಒಲವುಗಳ ಮತ್ತು ನಿಮ್ಮದೇ ಜೀವನ ವ್ಯವಹಾರಗಳ 
ಕುರಿತು ಚರ್ಚಿಸಲಾಗಿದೆ. ನಿಮ್ಮ ಪ್ರಕೃತಿ, ನಿಮ್ಮ ನಿರ್ಮಾಣ ಮತ್ತು ನಿಮ್ಮ ಆದಿ-ಅಂತ್ಮಗಳ ಕುರಿತು ಮಾತುಗಳಿವೆ. ನಿಮ್ಮ 
ಪರಿಸರದಲ್ಲಿರುವ ನಿದರ್ಶನಗಳನ್ನೇ ಎತ್ತಿ ನಿಮ್ಮ ಮುಂದಿಡಲಾಗಿದ್ದು ಅವು ವಾಸ್ತವಿಕತೆಯ ಕಡೆಗೆ ಬೊಟ್ಟು ಮಾಡುತ್ತಿವೆ. ನಿಮ್ಮ 
ಶೀಲ ಚಾರಿತ್ರ್ಯಗಳಿಂದ ಸದ್ದುಣ-ದುರ್ಗುಣಗಳೆ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಲಾಗುತ್ತಿದೆ. ಇದು ಸರಿ ಎಂಬುದಕ್ಕೆ 
ನಿಮ್ಮ ಅಂತರಂಗವೇ ಸಾಕ್ಲಿ ಹೇಳುತ್ತದೆ. ನಿಮಗೆ ತಿಳಿಯಲು ಸಾಧ್ಯವಾಗದ ಮತ್ತು ನಿಮ್ಮ ಬುದ್ದಿಗೆ ನಿಲುಕದ ಗೋಜಲು ಹಾಗೂ 
ಜಟಿಲ ವಿಷಯ ಇದರಲ್ಲೇನಿದೆ? ಎಂದು ಅವರೊಡನೆ ಕೇಳಲಾಗುತ್ತಿದೆ. ; 

13. ಅರ್ಥಾತ್‌- ದೇವಯಾತನೆ ಬಂದು ಮುಟ್ಟಿತೆಂದೂ ನಮ್ಮ ದುರ್ದಿನ ಬಂದೇ ಬಿಟ್ಟಿತೆಂದೂ ಅವರಿಗೆ ತಿಳಿದಾಗ. ۱ 

14. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ. ಉದಾ:- ನಾಳೆ ಅದರ ಕುರಿತು ಯಾರಾದರೂ ಕೇಳಿದರೆ ಅವರಿಗೆ ಸರಿಯಾಗಿ 
ಹೇಳಲು ಸಾಧ್ಯವಾಗುವಂತೆ ಈ ಯಾತನೆಯನ್ನು ಚೆನ್ನಾಗಿ ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಆ ವೈಭವ ಸಡಗರದ ಸಭೆಗಳನ್ನು 
ಜರಗಿಸುತ್ತಲಿರಿ. ಪ್ರಾಯಶಃ ಈಗಲೂ ನಿಮ್ಮ ನೌಕರ ಚಾಕರರು ಬಂದು ಕೈಕಟ್ಟಿ 'ಪ್ರಭೂ! ಏನಪ್ಪಣೆ?' ಎಂದು ಕೇಳಲೂಬಹುದು. 
ಆ ನಿಮ್ಮ ಸಲಹಾ ಮಂಡಳಿ ಮತ್ತು ಸಮಿತಿಗಳನ್ನು ಸೇರಿಸಿ ಕುಳಿತಿರಿ ಪ್ರಾಯಶಃ ಈಗಲೂ ನಿಮ್ಮ ವಿವೇಕಪೂರ್ಣ ಸಲಹೆ 
ಗಳಿಂದಲೂ ಜಾಣತನದ ಯೋಚನೆಗಳಿಂದಲೂ ಪ್ರಯೋಜನ ಪಡೆಯಲು ಜಗತ್ತು ಸಿದ್ಧವಿರಲೂಬಹುದು. 


ಕಾಂಡ-17 


21. ಆಲ್‌ ಅಂಬಿಯಾ 15 


EC i Sad EL SUS LAGE Cs 
ಇಇ pe 


¥ 4S 4 Yo do WES ین‎ AS ES 
ಯ್‌ a5 وکا‎ ANS es 1 IG bl 


OLS i PIM og‏ حن عبادته ولا 


(16-18) ನಾವು ಆಕಾಶವನ್ನೊ ಭೂಮಿಯನ್ನೂ ಅವುಗಳಲ್ಲಿ ಇರುವುದೆಲ್ಲವನ್ನೂ' ಬರಿಯ ಲೀಲೆಗಾಗಿ 
ಸೈಷ್ಟಿಸಲಿಲ್ಲ.!5 ನಾವು ಒಂದು ಆಟದ ವಸ್ತುವನ್ನು ತಯಾರಿಸಲಿಚ್ಛಿಸಿದ್ದರೆ ಮತ್ತು ಅಷ್ಟು ಮಾತ್ರ ನಮಗೆ 
ಮಾಡಲಿಕ್ಕಿರುತ್ತಿದ್ದರೆ ನಾವದನ್ನು ನಮ್ಮ ಬಳಿಯೇ ಮಾಡಿಕೊಳ್ಳುತ್ತಿದ್ದೆವು.'" ಆದರೆ ನಾವಂತು ಮಿಥ್ಕದ ಮೇಲೆ 
ಸತ್ಯದ ಹೊಡೆತ ಬೀಳಿಸುತ್ತೇವೆ. ಇದು ಮಿಥ್ಯದ ತಲೆಯನ್ನು ಒಡೆದು ಹಾಕುತ್ತದೆ ಮತ್ತು ಅದು ನೋಡುತ್ತಿ 
ದ್ಹಂತೆಯೇ ಅಳಿದು ಹೋಗುತ್ತದೆ. ನೀವು ಸೃಷ್ಟಿಸುವ ಮಾತುಗಳಿಂದಾಗಿಯೇ(ನಿಮಗೆ) ವಿನಾಶ ಕಾದಿದೆ." 

(19-20) ಆಕಾಶದಲ್ಲೂ ಭೂಮಿಯಲ್ಲೂ ಇರುವ ಸೃಷ್ಟಿಗಳೆಲ್ಲವೂ ಅಲ್ಲಾಹನವು* ಮತ್ತು ಅವನ 


15. ಇದು ಪ್ರವಾದಿವರ್ಯರ(ಸು) ಸಂದೇಶದ ಕಡೆಗೆ ಅವರು ಗಮನಹರಿಸದಿರಲು ಕಾರಣವಾಗಿದ್ದ. ಹಾಗೂ ಜೀವನದ 
ಕುರಿತು ಅವರ ಸಂಪೂರ್ಣ ದೃಷ್ಟಿಕೋನದ ಬಗ್ಗೆ ವಿಮರ್ಶೆಯಾಗಿರುತ್ತದೆ. ಮಾನವನು ಈ ಭೂಮಿಯಲ್ಲಿ ಸ್ವತಂತ್ರ 
ನಾಗಿದ್ದಾನೆ ದೂ ಅವನು ತನಗಿಷ್ಟ ಬಂದಂತೆ ವರ್ತಿಸಿದರೂ ಹೇಗೆ ಬಾಳಿದರೂ ಅವನೊಡನೆ ವಿಚಾರಣೆ ನಡೆಯದೆಂದೂ 
ಎಲ್ಲರೂ ಅಂತೆಯೇ ಸಾಯುವರು, ಪುಣ್ಮಗಳಿಗೆ ಪ್ರತಿಫಲ ಪಾಪಗಳಿಗೆ ಶಿಕ್ಸೆ ಸಿಗತಕ್ಕಂತಹ ಇನ್ನೊಂದು ಲೋಕೆ ಇಲ್ಲವೆಂದೂ 
ಅವರ ಭಾವನೆಯಾಗಿತ್ತು. ಈ ಭಾವನೆಯು ವಾಸ್ತವದಲ್ಲಿ ಅಖಿಲ ವಿಶ್ವದ ಈ ವೃವಸ್ಥೆಗಳೆಲ್ಲಾ ಒಬ್ಬ ಆಟಗಾರನ 
ಅಟವೆಂದೂ ಇದರಲ್ಲಿ ಯಾವುದೇ ಗಂಭೀರವಾದ ಉದ್ದೇಶ ಇಲ್ಲವೆಂದೂ ತಿಳಿಯುವುದಕ್ಕೆ ಸಮಾನವಾಗಿತ್ತು. ಈ ಭಾವನೆಯೇ 
ಹ.ಮುಹಮ್ಮದ್‌ರ(ಸ) ಸಂದೇಶದ ಬಗ್ಗೆ ಅವರಿಗಿದ್ದ ಅನಾದರಕ್ಕೆ ಮುಖ್ಯ ಕಾರಣವಾಗಿತ್ತು. 

16. ಅರ್ಥಾತ್‌-ನಮಗೆ ಆಟವಾಡಲೇ ಬೇಕಾಗಿದ್ದರೆ, ಆಟಿಕೆಗಳನ್ನು ಮಾಡಿ ನಾವೇ ಆಟವಾಡುತ್ತಿದ್ದೆವು. ಹಾಗಿರುತ್ತಿದ್ದರೆ, 
ಒಂದು ಸಂವೇದನಾಶೀಲ, ಪ್ರಜ್ಞಾವಂತ ಜವಾಬ್ದಾರಿಯುತ ಜೀವಿಯನ್ನು ವೃಥಾ ಸೃಷ್ಟಿಸಿ ಅವುಗಳ ಮಧ್ಯೆ ಸತ್ಯಾಸತ್ಯದ 
ಸಂಘರ್ಷವನ್ನೂ ಜಗ್ಗಾಟಗಳನ್ನೂ ಏರ್ಪಡಿಸುವ ಅನ್ಯಾಯವನ್ನು ಮಾಡಲಾಗುತ್ತಿರಲಿಲ್ಲ. ಕೇವಲ ನಮ್ಮ ವಿನೋದಕ್ಕಾಗಿ 
ನಾವು ಸಜ್ಜನರನ್ನು ನಿಷ್ಕಾರಣವಾಗಿ ಕಷ್ಟಗಳಲ್ಲಿ ಸಿಲುಕಿಸುತ್ತಿರವಿಲ್ಲ. ತನ್ನ ದಾಸರನ್ನು ಕ್ರೂರ ವನ್ಮ ಮೃಗೆಗಳೊಂದಿಗೆ 
ಕಾದಾಡಿಸಿ ಅವುಗಳು ಅವರನ್ನು ಸೀಳಿ ತಿನ್ನುವುದನ್ನು ಕಂಡು ಸಂತೋಷದಿಂದ ಅಟ್ಟಹಾಸ ಮೊಳಗಿಸಲು ನಿಮ್ಮ ದೇವನು 
ಈ ಜಗತ್ತನ್ನೇನೂ ರೋಮನ್‌ ಕ್ರೀಡಾಂಗಣ(€ಂ1೦s$eum)ಗಳೆಂತೆ ಸೃಷ್ಟಿಸಿರುವುದಲ್ಲ. 

17. ಅರ್ಥಾತ್‌- ಈ ಲೋಕವು ಒಂದು ಗಂಭೀರ ವ್ಯವಸ್ಥೆಯಾಗಿದೆ. ಇದರಲ್ಲಿ ಮಿಥ್ಮವು. ಸೆಲೆಸಲಾರದು. ಮಿಥ್ಮವು 
ತಲೆಯೆತ್ತಿದಾಗಲೆಲ್ಲ ಸತ್ಯದೊಂದಿಗೆ ಅದರ ಘರ್ಷಣೆ ಉಂಟಾಗಿಯೇ ತೀರುತ್ತದೆ. ಅಂತಿಮವಾಗಿ ಅದು ಅಳಿದೇ ಹೋಗುತ್ತದೆ. 
ಈ ಲೋಕವನ್ನು ಒಂದು ರಂಗಮಂಟಪವೆಂದು ಭಾವಿಸಿಕೊಂಡು ನೀವು ಬಾಳಿದರೆ ಅಥವಾ ಪರಮಾರ್ಥಕ್ಕೆ ವಿರುದ್ಧ 
ವಾಗಿರುವ ಮಿಥ್ಮ ಸಿದ್ದಾಂತಗಳ ಪ್ರಕಾರ ಕಾರ್ಯವೆಸಗಿದರೆ ಅದರ ಪರಿಣಾಮವಾಗಿ ಸ್ವತ ನೀವೇ ನಾಶಹೊಂದುವಿರಿ. 
ಮಿಥ್ಮ ಸಿದ್ದಾಂತಗಳ ಪರವಾಗಿ ಕಾರ್ಯವೆಸಗುತ್ತಿದ್ದ ಜನಾಂಗಗಳು ನಿರಂತರ ಎಂತಹ ಗತಿಯನ್ನು ಕಂಡವು ಎಂಬುದನ್ನು 
ಮಾನವ ಇತಿಹಾಸವನ್ನೆತ್ತಿ ನೋಡಿಕೊಳ್ಳಿರಿ. ಹೀಗಿರುತ್ತ, ಬೋಧಿಸುವವನು ಬೋಧಿಸುತ್ತಿರುವಾಗ ಅವನನ್ನು ಲೇವಡಿ 
ಮಾಡುವುದು ಮತ್ತು ನಿಮ್ಮದೇ ದುಷ್ಕರ್ಮಗಳ 'ಫಲಿತಾಂಶವು ದೇವಯಾತನೆಯ ರೂಪದಲ್ಲಿ ಪ್ರತ್ಯಕ್ನವಾಜಾಗ 'ಅಯ್ಕೋ 
ನಮ್ಮ ದುರ್ದೆಸೆಯೇ ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು!' ಎಂದು ಗೋಳಿಡುವುದು ಎಂತಹ ಬುದ್ದಿವಂತಿಕೆ? 

18. ಇಲ್ಲಿಂದ ತೌಹೀದ್‌ (ಏಕದೇವ ವಿಶ್ವಾಸುನ ಸಮರ್ಥನೆ ಮತ್ತು 'ಶಿರ್ಕ್‌(ದೇವ ಸ ಹಭಾಗಿತ್ವ )ನ ಖಂಡನೆಯ ಮಾತುಗಳು 
ಆರಂಭವಾಗುತ್ತವೆ. ಪ್ರವಾದಿವರ್ಯರ(ಸ) ಮತ್ತು ಮಕ್ಕಾದ ಸತ್ಯನಿಷೇಧಿಗಳ ನಡುವಣ ಜಗಳದ ಮುಖ್ಯ ಹೇತು ಇದಾಗಿತ್ತು. 


ಕಾಂಡ-17 


16 : ಕುರ್‌ಆನ್‌ ವ್ಯಾಖ್ಯಾನ 


ےت ئ6 پٹ 
ಬ Re‏ یلین ڈیر کان ಬಕ‏ ا ال کا تلق 
ಖು‏ تتزش ಹಹ SE‏ بعانیث 


ಬಳಿಯಲ್ಲಿರುವವರು(ದೇವಚರರು)' ತಾವು ದೊಡ್ಡವರೆಂದೆಣಿಸಿ ಅವನ ದಾಸ್ಕ-ಆರಾಧನೆಯಿಂದ ವಿಸುಖರಾಗು 

ವುದೂ ಇಲ್ಲ ಬಳಲುವುದೂ ಇಲ್ಲ. ಹಗಲೂ ಇರುಳೂ ಅವನ ಕೀರ್ತನೆ ಮಾಡುತ್ತಿರುತ್ತಾರೆ; ವಿಶ್ರಮಿಸುವುದಿಲ್ಲ. 
(21) ಇವರು ಈ ಭೂಮಿಯಿಂದ ಮಾಡಿದಂತಹ ದೇವರುಗಳು (ನಿರ್ಜೀವಿಗಳಿಗೆ ಜೀವದಾನ ಮಾಡಿ) 

ಎಬ್ಬಿಸಿ ನಿಲ್ಲಿಸಬಲ್ಲರೇ? 

1 (22-23) ಭೂಮಿ-ಆಕಾಶಗಳಲ್ಲಿ ಏಕೈಕ ಅಲ್ಲಾಹನ ಹೊರತು ಇತರ ದೇವರುಗಳೂ ಇರುತ್ತಿ; ದ್ದರೆ (ಭೂಮಿ 

ಮತ್ತು ಅಕಾಶ) ಇವೆರಡರ ವ್ಯವಸ್ಥೆಯೂ ಕೆಟ್ಟು ಹೋಗುತ್ತಿತ್ತು. ಆದುದರಿಂದ دہ‎ (ವಿಶ್ವಸಿಂಹಾಸನದ) 


ಈಗ ಬಹುದೇವವಿಶ್ವಾಸಿಗಳೊಡನೆ ಹೀಗೆ ಹೇಳೆಲಾಗುತ್ತಿದೆ: ನೀವು ಬದುಕಿಕೊಂಡಿರುವ ಈ ವಿಶ್ವದ ಸಂಪೂರ್ಣ ವ್ಯವಸ್ಥೆಯ 
ಸೃಷ್ಟಿಕರ್ತ, ಮಾಲಿಕ, ಆಡಳಿತಗಾರ ಮತ್ತು ಪಾಲಕ ಪ್ರಭು ಅಲ್ಲಾಹನೊಬ್ಬನು ಮಾತ್ರ ಎಂಬುದೇ ಸತ್ಯ, ಈ ಸತ್ಯಕ್ಕೆ ಎಡುರಾಗಿ 
ಇದು ಅನೇಕ ದೇವರುಗಳ ಜಂಟಿ ಪ್ರಭುತ್ವದ ಸಾಮ್ರಾಜ್ಯವೆಂದು ಭಾವಿಸುವುದು ಅಥವಾ ಒಬ್ಬ ದೊಡ್ಡ ದೇವನ ಸಾಮ್ರಾಜ್ಯದಲ್ಲಿ 
ಇತರ ಸಣ್ಣ ಪುಟ್ಟ ದೇವರುಗಳಿಗೂ ಏನಾದರೂ ಪಾತ್ರ ಇದೆಯೆಂದು ಭಾವಿಸುವುದು ಮಿಥ್ಕವಾಗಿದೆ. 

19. ಅರ್ಥಾತ್‌- ಅರಬ್‌ ಬಹುದೇವವಿಶ್ಟಾಸಿಗಳು ದೇವಸಂತತಿಯೆಂದು ಅಥವಾ ದೇವತ್ವದಲ್ಲಿ ಸಹಭಾಗಿಗಳೆಂದು ಭಾವಿಸಿ 
ತಮ್ಮ ಆರಾಧ್ಯರಾಗಿ ಮಾಡಿಕೊಂಡಿದ್ದ ದೇವಚೆರರು. 

20. ಅರ್ಥಾತ್‌- ಅರೆಮನಸ್ಸಿನಿಂದ ಆರಾಧನೆ ಮಾಡುತ್ತ ಬೇಸತ್ತು ಹೋಗಲು, ದೇವಾರಾಧನೆಯು ಅವರಿಗೆ _ ಅಪ್ರಿಯ 

ವಾದುದೇನೂ ಅಲ್ಲ. ಮೂಲದಲ್ಲಿ 'ಲಾಯಸ್ತೆಹ್ಟಿರೂನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರಲ್ಲಿ ದಣಿವಿನ ಅತಿಶಯವಿದೆ. 
ಇದು ಒಂದು ಅಪ್ರಿಯ ಕೆಲಸವನ್ನು ಮಾಡುವಾಗ ಉಂಟಾಗುವ ದಣಿವನ್ನು ಸೂಚಿಸುತ್ತದೆ. 
21. ಮೂಲದಲ್ಲಿ 'ಯುನ್‌ಶಿರೂನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು 'ಇನ್‌ಶಾರ್‌' ನಿಂದ ರಚಿತವಾಗಿದೆ. 
'ಇನ್‌ಶಾರ್‌' ಎಂದರೆ ನಿರ್ಜೀವವಾಗಿ ಬಿದ್ದಿರುವ ವಸ್ತುವನ್ನೆತ್ತಿ ನಿಲ್ಲಿಸುವುದು. ಕುರ್‌ಆನಿನಲ್ಲಿ ಈ ಪದವನ್ನು ಸಾಮಾನ್ಯ; ವಾಗಿ 
ಮರಣಾಸಂತರ ಜೀವನಕ್ಕೆ ಬಳಸಲಾಗಿದೆಯಾದರೂ ಪಾರಿಭಾಷಿಕ ಅರ್ಥವನ್ನು ಕಡೆಗಣಿಸಿ ಇದರ ಮೂಲ ಅರ್ಥವನ್ನು 
ನೋಡಿದರೆ” ಈ ಪದವು ನಿರ್ಜೀವ ಪದಾರ್ಥ ಜೀವವನ್ನೂದುವುದಕ್ಕೆ ಪ್ರಯೋಗವಾಗುತ್ತದೆ. ಇನ್ನು ಇಲ್ಲಿನ ಸನ್ನಿವೇಶದ 
ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ತಿಳಿಯುವಂತೆ ಇಲ್ಲಿ ಈ ಪದವು ಇದೇ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಇದರ 
ತಾಶ್ಚರ್ಯವೇನೆಂದರೆ ಯಾವುದನ್ನೆಲ್ಲ ಅವರು ದೇವರೆಂದು ಕಲ್ಲಿಸಿಕೊಂಡಿರುವರೋ ಅವುಗಳಲ್ಲಿ ಒಂದಕ್ಕಾದರೂ ನಿರ್ಜೀವ 
ಪದಾರ್ಥಕ್ಕೆ ಜೀವದಾನ ಮಾಡುವ ಸಾಮರ್ಥ್ಯವಿದೆಯೇ? ಅಲ್ಲಾಹನ ಹೊರತು ಬೇರೆ ಯಾರಿಗೂ ಈ ಶಕ್ತಿ ಇಲ್ಲವೆಂದಾದರೆ 
ಮತ್ತು ಯಾರಿಗೂ ಈ ಶಕ್ತಿ ಇಲ್ಲವೆಂದು ಅರಬ್‌ ಬಹುದೇವ ವಿಶ್ವಾಸಿಗಳೂ ನಂಬುತ್ತಿದ್ದರು. ಅವರು ಅವುಗಳನ್ನೆಲ್ಲ 
ದೇವ ಮತ್ತು ಆರಾಧ್ಯರೆಂದು ನಂಬುವುದೇಕೆ? 5 

22. ಈ ಪುರಾವೆ' ಸರಳವೂ ಬಹಳ ಆಳ ಅರ್ಥವೃಳ್ಳದ್ದೂ ಆಗಿದೆ. ಒಂದು ಸಾಮಾನ್ಯ ಮನೆಗೆ ಇಬ್ಬರು ಯಜಮಾನರಿದ್ದರೆ 
ಅದರ ವ್ಯವಸ್ಥೆ ನಾಲ್ಕು ದಿನವೂ ಸರಿಯಾಗಿ ನಡೆಯಲಾರದು ಎಂಬುದು ಸೌಮಾನ್ಮ ಬುದ್ಧಿಯವನೂ ಸುಲಭವಾಗಿ ತಿಳಿದುಕೊಳ್ಳ 
ಬಹುದಾದ ಸರಳವಾದ ಪುರಾವೆ. ಇನ್ನು ಆಳ ಅರ್ಥವುಳ್ಳ ಪುರಾವೆಯೇನೆಂದರೆ, ಭೂಗರ್ಭದೊಳಗಿನಿಂದೆ ಹಿಡಿದು . ಅತ್ಯಂತ 
ದೂರದಲ್ಲಿರುವ ನಕ್ಷತ್ರಗಳ ವರೆಗೂ ಇರುವ ವಿಶ್ವದ ಸಂಪೂರ್ಣ ವ್ಯವಸ್ಥೆ ಒಂದು ಸಮಗ್ರ ನಿಯಮದ ಪ್ರಕಾರ ನಡೆಯುತ್ತಿದೆ. 
ಅನೇಕ ಹಾಗೂ ವಿವಿಧ ಶಕ್ತಿಗಳ ಮತ್ತು ಅಸಂಖ್ಯಾತ ವಸ್ತುಗಳ ನಡುವೆ ಸಮತೋಲನ, ಸಮನ್ವಯ ಮತ್ತು ಸಹಕಾರಗಳು 
ಇಲ್ಲದೆ ಹೋದರೆ, ಇದು ಒಂದು ಕ್ಷಣ ಕಾಲವೂ ಉಳಿಯಲಾರದು. ಒಂದು ಆಚೆಲ, ಪ್ರಬಲ ಮತ್ತು ಅಜೇಯ ನಿಯಮವು 


ಕಾಂಡ-17 


21. ಅಲ್‌ ಅಂಬಿಯಾ : 17 


ಹತ‏ امت دن an ರಷ‏ 84ء 
رن تزع بل ಮಧಯ ಹ‏ کھت شخشزن 7ا 


رض 


کر کسی و سجرںہے < ےہ ٤ے‏ پک سح پڑدووو : 
NENA EES Bue] ಲ ಮಿ tb‏ 
و کالوا اتل CRSA BA NS SS‏ 


ಪ್ರಭುವಾಗಿರುವ ಅಲ್ಲಾಹ್‌ ಇವರು ಹೊರಿಸುವ ಆರೋಪಗಳಿಂದ ಪರಿಶುದ್ಧನಾಗಿರುತ್ತಾನೆ. ಅವನು ತನ್ನ 
ಕಾರ್ಯಗಳಿಗಾಗಿ (ಯಾರ ಮುಂದೆಯೂ) ಪ್ರಶ್ನಿಸಲ್ಪಡುವವನಲ್ಲ. ಉಳಿದವರೆಲ್ಲರೂ ಪ್ರಶ್ನಿಸಲ್ಪಡುವವರು. 

(24-25) ಇವರು ಅವನನ್ನು ಬಿಟ್ಟು ಇತರ ದೇವರುಗಳನ್ನು ಮಾಡಿಕೊಂಡಿದ್ದಾರೆಯೇ? ಪೈಗಂಬರರ 
ಇವರೊಡನೆ ಹೇಳಿರಿ; "ನಿಮ್ಮ ಪುರಾವೆಯನ್ನು ತನ್ನಿರಿ. ನನ್ನ ಕಾಲದವರಿಗೆ ಬೋಧನೆಯಾಗಿರುವ ಈ 
ಗ್ರಂಥವೂ ಇದೆ. ನನಗಿಂತ ಮುಂಚಿನವರಿಗೆ ಬೋಧನೆಯಾಗಿದ್ದ ಆ ಗ್ರಂಥಗಳೂ ಇವೆ." ಆದರೆ 
ಇವರಲ್ಲಿ ಹೆಚ್ಚಿನವರಿಗೆ ವಸ್ತುಸ್ಥಿತಿಯ ಅರಿವಿಲ್ಲ. ಆದುದರಿಂದ ವಿಮುಖರಾಗಿದ್ದಾರೆ. ನಾವು ನಿಮಗಿಂತ 
ಮುಂಚೆ ಕಳುಹಿಸಿದ ಪ್ರತಿಯೊಬ್ಬ ಸಂದೇಶವಾಹಕರಿಗೂ, "ನನ್ನ ಹೊರತು ಅನ್ಮ ದೇವರಿಲ್ಲ. ಆದ್ದರಿಂದ 
ನೀವು ನನ್ನ ದಾಸ್ಯ-ಆರಾಧನೆಯನ್ನೇ ಮಾಡಿರಿ" ಎಂದು ವಹ್ಮ್‌ (ದಿವ್ಯವಾಣಿ) ಮಾಡಿದ್ದೆವು. 

(26-29) ರಹ್ಮಾನನಿಗೆ ಮಕ್ಕಳಿದ್ದಾರೆಂದು ಇವರು ಹೇಳುತ್ತಾರೆ. ಸುಬ್‌ಹಾನಲ್ಲಾಪ್‌ (ಅಲ್ಲಾಹ್‌ ಪರಮ 
ಪಾವನನು) ಅವರಂತು (ದೇವಚರರಂತು) ಸನ್ಮಾನಿತ ದಾಸೆರಾಗಿರುತ್ತಾರೆ. ಅವರು ಅವನಿಗೆದ್ದುರು ಮಾತಾಡಲಾರರು 


ಈ ಅಸಂಖ್ಯಾತ ಶಕ್ತಿಗಳನ್ನೂ ವಸ್ತುಗಳನ್ನೂ ಸಂಪೂರ್ಣ ಸಮತೋಲನದೊಂದಿಗೆ ಪರಸ್ಪರ ಸಹಕಾರದಿಂದಿರಲು ನಿರ್ಬಂಧ 
ಗೊಳಿಸದೆ ಇವೆಲ್ಲವೂ ಸಾಧ್ಯವಿಲ್ಲ. ಹೀಗಿರುತ್ತ ಅನೇಕ ನಿರಂಕುಶ ಆಜ್ಞಾಧಿಕಾರಿಗಳ ಜಂಟಿ ಆಡಳಿತದಲ್ಲಿ ಒಂದು ನಿಯಮ 
ಇಷ್ಟೊಂದು ಕ್ರಮಬದ್ದೆವಾಗಿ ನಡೆಯಬಲ್ಲುದೆಂದು ಭಾವಿಸುವುದಾದರೂ ಹೇಗೆ? ಸುವ್ಯವಸ್ಥೆಯು ವ್ಯವಸ್ಥಾಪಕನ ಏಕತೆಯನ್ನು 
ಅವಲಂಬಿಸಿದೆ. ಕಾನೂನು ಮತ್ತು ನಿಯಮಗಳ ಸಾರ್ವತ್ರಿಕತೆಯ ಅಧಿಕಾರವೆಲ್ಲವೂ ಒಬ್ಬ ಅಧಿಕಾರಿಯಲ್ಲೇ ಕೇಂದ್ರೀಕೃತ 
ವಾಗಿದೆಯೇ ಹೊರತು ವಿಭಿನ್ನ ಅಧಿಕಾರಿಗಳ ಕೈಗಳಲ್ಲಿ ಹರಿ ಹಂಚಾಗಿ ಹೋಗಿಲ್ಲವೆಂಬುದಕ್ಕೆ ತಾನೇ ಸಾಹ್ಟಿಯಾಗಿದೆ. (ಇನ್ನಷ್ಟು 
ವಿವರಣೆಗೆ ಅಧ್ಯಾಯ ಬನೀ ಇಸ್‌ರಾಈಲ್‌ನ 47ನೆಯ ಮತ್ತು ಅಲ್‌ ಮೂಮಿನ್‌ನ 85ನೆಯ a ನೋಡಿರಿ.) 

23. 'ಆರ್ಶ್‌ನ ಪ್ರಭು' ಎಂದರೆ ವಿಶ್ವ ಸಾಮ್ರಾಜ್ಯದ ಸಿಂಹಾಸನದ ಒಡೆಯ. 

24. ಮೊದಲಿನ ಎರಡು ಪುರಾವೆಗಳು ಬೌದ್ದಿಕವಾಗಿದ್ದುವು. ಈ ಪುರಾವೆಯು ಐತಿಹಾಸಿಕವಾಗಿದೆ. ಇದರ ತಾತ್ಸರ್ಯವೇನೆಂದರೆ 
ಈ ತನಕ ಯಾವುದಾದರೂ ದೇಶ ಅಥವಾ ಜನಾಂಗದ ಪ್ರವಾದಿಗಳಿಗೆ ದೇವವತಿಯಿಂದ ಅವತೀರ್ಣಗೊಂಡ ಎಲ್ಲ ಗ್ರಂಥಗಳ 
ಪೈಕಿ ಒಂದರಲ್ಲಾದರೂ ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಒಬ್ಬ ಅಲ್ಲಾಹನ ಹೊರತು ಬೇರೆ ಯಾರಾದರೂ ದೇವತ್ವದ ಕಿಂಚಿತ್‌ 
ಛಾಯೆಯನ್ನಾದರೂ ಹೊಂದಿದ್ದಾರೆಂದೂ ಇತರ ಯಾರಿಗಾದರೂ ತನ್ನ ದಾಸ್ಮ ಮತ್ತು ಆರಾಧನೆ ಮಾಡಿಸುವ ಅಧಿಕಾರ ಇದೆ 
ಎಂದೂ ಹೇಳಿರುವುದನ್ನು ತೋರಿಸಿರಿ. ಹೀಗಿರುವಾಗ ನೀವು ಇದೆಂತಹ ಮತವನ್ನು ನಿರ್ಮಿಸಿಕೊಂಡಿರುವಿರಿ! ಇದನ್ನು ಸಮರ್ಥಿಸಲು 
ಬುದ್ದಿಯು ಯಾವುದೇ ಅಧಾರವನ್ನೊದಗಿಸುವುದಿಲ್ಲ. ದಿವ್ಯ ಗ್ರಂಥಗಳೂ ಕೂಡಾ ಇದರ ಪರವಾಗಿ ಸಾಕ್ಸ್ಮ ನೀಡುವುದಿಲ್ಲ. 

25. ಅರ್ಥಾತ್‌-ಪ್ರವಾದಿಯ ಮಾತಿಗೆ ಇವರು ಗಮನ ಕೊಡದಿರುವುದು ಅಜ್ಞಾನದಿಂದಾಗಿಯೇ ಹೊರತು ಜ್ಞಾನದ 
ಆಧಾರದಲ್ಲಿಯಲ್ಲ. ಇವರು ವಸ್ತುಸ್ಥಿತಿಯ ಅರಿವಿಲ್ಲದವರಾಗಿದ್ದಾರೆ. ಆದುದರಿಂದಲೇ ಬೋಧಕನ ಬೋಧನೆಯು ಗಮನಾರ್ಹ 
ವಲ್ಲವೆಂದು ತಿಳಿಯುತ್ತಾರೆ. 

26. ಇಲ್ಲಿ ಪುನಃ ದೇವಚರರ ಪ್ರಸ್ತಾಪವಿದೆ. ದೇವಚರರನ್ನು ಬಹುದೇವ ವಿಶ್ವಾಸಿಗಳು ದೇವ ಪುತ್ರಿಯರೆನ್ನುತ್ತಿದ್ದರು. 
ಅನಂತರದ ಉಪನ್ಮಾಸದಿಂದ ಇದು ವಿಶದವಾಗುತ್ತದೆ. 


ಕಾಂಡ-17 


18 ಕುರ್‌ಆನ್‌ ವ್ಯಾಖ್ಯಾನ 


pd J‏ 7ر مات tc‏ ما بای zd‏ ما2 77ھ 


ಶ್‌ 


ಘಂಟಿ ಭಟ ಜಿ ಟೆ ವನ 


v uy ಪಜ زی‎ ಸಖ ಪಿಸ ಎನಿ ಹ ಖಡ ಬಹಿ ಯೆ 
g 25 GE SYS ond IBS GS IEG 


ಮತ್ತು ಅವನ ٗ0 2 ಕಾರ್ಯವೆಸಗುತ್ತಾರೆ. ಅವರ ಮುಂದಿರುವುದನ್ನೂ ಅವರಿಗೆ ಮರೆಯಾಗಿರುವುದನ್ನೂ 
ಅವನು ಬಲ್ಲನು. ಯಾರ ಪರವಾಗಿ ಶಿಫಾರಸ್ಸನ್ನು ಕೇಳಲು ಅಲ್ಲಾಹ್‌ ಸಮ್ಮತಿಸುವನೋ ಅವನ ಹೊರತು 
ಯಾರ ಬಗ್ಗೆಯೂ ಅವರು ಶಿಫಾರಸ್ಸು ಮಾಡುವುದಿಲ್ಲ ಮತ್ತು ಅವರು ಅವನ ಭಯದಿಂದ ಭೀತರಾಗಿರುತ್ತಾರೆ.*' 
ಅಲ್ಲಾಹನ ಹೊರತು ನಾನೂ ಒಬ್ಬ ದೇವನೆಂದು ಅವರ ಪೈಕಿ ಯಾರಾದರೂ ಹೇಳಿಬಿಟ್ಟನೆ೦ದರೆ ಅವನಿಗೆ ನಾವು 
 ನರಕಾಗ್ನಿಯ ہاد‎ ಕೊಡುವೆವು. ನಮ್ಮಲ್ಲಿ ಅಕ್ರಮಿಗಳಿಗೆ ಇದೇ ಪ್ರತಿಫಲವಿದೆ. 
(30-33) (ಪ್ರವಾದಿಯ ಮಾತನ್ನು ಪಾಲಿಸಲು) ನಿರಾಕರಿಸಿದವರು, ಆಕಾಶಗಳೂ ಭೂಮಿಯೂ ಕೂಡಿ 
ಕೊಂಡಿದ್ದು ಅನಂತರ ನಾವು ಅವುಗಳನ್ನು ಬೇರ್ಪಡಿಸಿದ್ದನ್ನೂ? ಪ್ರತಿಯೊಂದು ಜೀವಿಯನ್ನು ನೀರಿನಿಂದ 


27. ಬಹುದೇವ ವಿಶ್ವಾಸಿಗಳು ದೇವಚರರನ್ನು ಎರಡು ಕಾರಣಗಳಿಂದ ಆರಾಧ್ಯರೆಂದು ನಂಬುತ್ತಿದ್ದರು- 
: 1) ಅವರ ದೃಷ್ಟಿಯಲ್ಲಿ ದೇವಚರರು ದೇವನ ಸಂತತಿಯಾಗಿದ್ದರು. 

2) ಅವರು ದೇವಚರರ ಆರಾಧನೆ(ಮುಖಸ್ತುತಿ) ಮಾಡಿ ಅವರನ್ನು ದೇವನ ಬಳಿ, ತಮ್ಮ ಶಿಫಾರಸುದಾರರನ್ನಾಗಿ 
'ಮಾಡಲಿಚ್ಛಿಸುತ್ತಿದ್ದರು. ಉದಾ: "ಇವರು ಅಲ್ಲಾಹನ ಬಳಿ ನಮ್ಮ ಶಿಫಾರಸು ಮಾಡುವವರೆಂದು ಅವರು ಹೇಳುತ್ತಾರೆ."(10:18) 
"ನಾವು ಅವರನ್ನು ಆರಾಧಿಸುವುದು ಅವರು ನಮಗೆ ಅಲ್ಲಾಹನ ಸಾಮೊಷ್ಯ ಒದಗಿಸಲೆಂದು ಮಾತ್ರ. is 3) ಇಲ್ಲಿ ಈ ಎರಡೂ 
ಕಾರಣಗಳನ್ನು ಅಲ್ಲು; ಗಳಿಯಲಾಗಿದೆ. 

ಇಲ್ಲಿ ಒಂದು ವಿಷೆಯ ಗಮನಾರ್ಹವಾಗಿದೆ. ಕುರ್‌ಆನ್‌: ಸಾಮಾನ್ಯವಾಗಿ 'ಶಫಾಲತ್‌(ಫಾರಸು)ನ ದೇವ ಸಹಭಾಗಿತ್ವ 
ಪರ ಎಶ್ಚಾಸವನ್ನು ಖರಿಡಸು ತ್ತ ನೀವು ಶಿಫಾರಸುದಾರರೆಂದು ಹೇಳುವ ಯಾರೂ ಅದೃಶ್ಯ ಜ್ಞಾನ ಹೊಂದಿದವರಲ್ಲವೆಂದೂ 
"ಅಲ್ಲಾಹನು ಅವರ ಮುಂದಿರುವುದನ್ನೂ ಅವರಿಗೆ ಮರೆಯಾಗಿರುವುದನ್ನೂ ಬಲ್ಲವನೆಂದು ಒತ್ತಿ ಹೇಳುತ್ತದೆ. ಅಲ್ಲಾಹನು 
ಪ್ರತಿಯೊಬ್ಬನ ಮುಂದಿನ, ಹಿಂದಿನ, ಪ್ರತೃಕ್ಷ ಮತ್ತು ಅಪ್ರತ್ಯಕ್ಷ ಸ್ಥಿತಿಗಳನ್ನು ತಿಳಿದವನಾಗಿರುವಾಗ ಅವರಿಗೆ ಶಿಫಾರಸು 
ಮಾಡುವ ಅಖಂಡ ಹಾಗೂ ನಿಶ್ಯರ್ಥ ಅಧಿಕಾರ ಪ್ರಾಪ್ತವಾಗುವುದಾದರೂ ಹೇಗೆ? ಎಂದು ಶಿಳಿಯಪಡಿಸುವುದೇ ಇದರ 
ಉದ್ದೆ: "ಶ. ಆದುದರಿಂದ ದೇವಚಿರರಾಗಲ್ಲಿ, ಪ್ರವಾದಿಗಳಾಗಲಿ, ಮಹಾ ಪುರುಷರಾಗಲಿ ಪ್ರತಿಯೊಬ್ಬರ ಶಿಫಾರಸು ಮಾಡುವ 
ಅಧಿಕಾರವೂ ಒಂದು ಶರತ್ತಿಗೆ ಬದ್ಧವಾಗಿದೆ. ಅದೇನೆಂದರೆ, ಅಲ್ಲಾಹನು ಅವರಿಗೆ ಯಾರ ಪರವಾಗಿಯಾದರೂ ಶಿಫಾರಸ್ಸು 
ಮಾಡುವ ಅನುಮತಿ ಕೊಡಬೇಕು. ತಮ್ಮಿಚ್ಛೆಯಂತೆ ಕಂಡ ಕಂಡವರ ಪರವಾಗಿ ಶಿಫಾರಸು ಮಾಡಲು ಅವರಿಗೆ ಅಧಿಕಾರವಿಲ್ಲ. 
ಶಿಫಾರಸನ್ನು ಕೇಳುವುದೂ-ಕೇಳದಿರುವುದೂ ಸ್ವೀಕರಿಸುವುದೂ- ಸ್ವೀಕರಿಸದಿರುವುದೂ ಸಂಪೂರ್ಣವಾಗಿ ಅಲ್ಲಾಹನ ಇಚ್ಛೆಯನ್ನು 
“ಅವಲಂಬಿಸಿರುವಾಗ ಇಂತಹ, ಅಧಿಕಾರಹೀನ ಶಿಫಾರಸುದಾರರು, ಅವರ ಮುಂದೆ ಶಿರಬಾಗಿ ಯಾಚನಾಹಸ್ತ ಚಾಚಲು ಅರ್ಹತೆ 
ಹೊಂದಿರುವುದಾದರೂ ಹೇಗೆ? (ಇನ್ನಷ್ಟು ವಿವರಣೆಗೆ 'ಸೂರಃ ತಾಹಾದ 85-86ನೇ ಟಿಪ್ಪಣಿಗಳನ್ನು ನೋಡಿರಿ.) 

28. ಮೂಲದಲ್ಲಿ 'ರತ್ಕ್‌' ಮತ್ತು 'ಫತಕ್‌' ಎಂಬ ಪದಗಳು ಪ್ರಯೋಗವಾಗಿವೆ. 'ರತ್ಕ' ಎಂದರೆ ಒಂದುಗೂಡು, ಒಟ್ಟಾಗು, 
ಪರಸ್ಪರ ಕೂಡಿಕೊಂಡಿರುವುದು, ಪಕ್ಕದಲ್ಲಿರುವುದು. 'ಫತಕ್‌'ನ ಅರ್ಥ ಹರಿಯುವುದು ಮತ್ತು ಬೇರ್ಪಡಿಸುವುದು. ಮೇಲ್ನೋಟಕ್ಕೆ 
ಈ ಪದಗಳಿಂದ ತಿಳಿಯುವುದೇನೆಂದರೆ ವಿಶ್ವದ ಪ್ರಾರಂಭದ ಸ್ವರೂಪವು ಒಂದು ರಾಶಿ(ಊs)ಯಂತಿತ್ತು. ಅನಂತರ ಅದನ್ನು 


ಕಾಂಡ-17 


21. ಅಲ್‌ ಅಂಬಿಯಾ 19 


037 4 33 ENE p15 ل0 کی‎ s&h ಈ ಹನ PA 


ಶಿ Ne 2. Yr ET 

PAL ಈ ೨3 ಯ ٦ ان تر‎ Gul 02M 2 

صرح مرو ہو نے ہے ےہ دا ےد موی 15 وٹ صاوو 2 

ಲಿ اھ‎ KATE ಸ سعقاً‎ 7 US 

-7 Pa 1 ಲಿ Po Pa iE ہہ‎ >» 

LLG ESAS TAS ME A 
ಸೃಷ್ಟಿಸಿದ್ದನ್ನೂ رس‎ ಅವರು (ನಮ್ಮ ಸೃಷ್ಟಿಕರ್ತೃತ್ವದ ಮೇಲೆ) ವಿಶ್ವಾಸ ವಿರಿಸುವುದಿಲ್ಲ; ವೇ? ನಾವು 
ಭೂಮಿಯಲ್ಲಿ ಪರ್ವತಗಳನ್ನು ನಾಟಿ ಅದು ಇವರೊಂದಿಗೆ ಉರುಳಿ ಬಿಡದಂತೆ ಮಾಡಿದೆವು" ಮತ್ತು ಜನರು" 
ತಮ್ಮ ದಾರಿಯನ್ನು ಕಂಡುಕೊಳ್ಳುವಂತಾಗಲು”' ಅದರಲ್ಲಿ ವಿಶಾಲವಾದ ಮಾರ್ಗಗಳನ್ನು ಮಾಡಿದೆವು. ನಾವು 
ಆಕಾಶವನ್ನು ಒಂದು ಭದ್ರ ಮೇಲುಛಾವಣಿಯನ್ನಾಗಿ ಮಾಡಿದೆವು. ಆದರೆ ಇವರಾದರೋ ವಿಶ್ವದ ನಿದರ್ಶನಗಳ 


ಕಡೆಗೆ ಗಮನಿಸುವುದೇ ಇಲ್ಲ. ರಾತ್ರಿ ಹಗಲುಗಳನ್ನು ಉಂಟು ಮಾಡಿದವನೂ ಸೂರ್ಯ-ಚಂದ್ರನನ್ನು 
ಸೃಷ್ಟಿಸಿದದನೂ ಅಲ್ಲಾಹನೇ. ಎಲ್ಲವೂ ಒಂದೊಂದು ಫಲಕ್‌ನಲ್ಲಿ (ಕಕ್ಷೆ ಯಲ್ಲಿ) ತೇಲುತ್ತಿವೆ.3 A 


ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಿಸಿ ಭೂಮಿ ಮತ್ತು ಇನ್ನಿತರ ಆಕಾಶಕಯಗಳನ್ನು ಬೇರೆ ಬೇರೆ ಜಗತ್ತುಗಳ ರೂಪದಲ್ಲಿ ಪರಿವರ್ತನೆ |" 
ಮಾಡಲಾಯಿತು. (ಇನ್ನೂ ಹೆಚ್ಚಿನ ವಿವರಣೆಗೆ ಅಧ್ಯಾಯ ಹಾವ್ಯೂಮ್‌ ಅಸಜ್ಞಃದ "13-15ನೆಯ ಟಿಪ್ಪಣಿಗಳನ್ನು ನೋಡಿರಿ) 

29. ಇದರಿಂದ ಮೂಡುವ ಅಭಿಪ್ರಾಯವೇನೆಂದರೆ- ಅಲ್ಲಾಹನು ನೀರನ್ನು ಜೀವನದ ಹೇತುವಾಗಿಯೂ; ಜೀವದ 
ಮೂಲವಾಗಿಯೂ ಮಾಡಿದನು. ಅದರಲ್ಲೇ ಮತ್ತು ಅದರಿಂದಲೇ ಜೀವನದ ಆರಂಭ ಮಾಡಿದನು. ಇನ್ನೊಂದು ಕಡೆ ಇದರ ಅರ್ಥವನ್ನು 
ಈ ಮಾತುಗಳಲ್ಲಿ ಹೇಳಲಾಗಿದೆ: ಅಲ್ಲಾಹನು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ ನೀರಿನಿಂದ ಸೃಷ್ಟಿಸಿದನು. (ಅನ್ನೂರ್‌: 45) 

30. -ಇದರ ವಿವರಣೆಯು ಅಧ್ಯಾಯ ಅನ್ನಹ್ನ್‌ನ(ಅನ್ನೂರ್‌: 16) ಹನ್ನೆರಡನೆಯ, ಟಿಪ್ಪಣಿಯಲ್ಲಿ ಬಂದಿದೆ. 

31. ಅರ್ಥಾತ್‌. ಪರ್ವತ ಪ್ರದೇಶಗಳಿಂದ ಇತರ ಭೂಭಾಗಗಳ ಕಡೆಗೆ ದಾಟಿ ಬರಲು ದಾರಿಯೋಪಾದಿಯಲ್ಲಿ ಪರ್ವತಗಳ 
ನಡುವೆ ಕಣಿವೆಗಳನ್ನೂ , ನದಿಗಳನ್ನೂ ಇರಿಸಿದನು. ಅದೇ ರೀತಿಯಲ್ಲಿ ಭೂಮಿಯ ಇತ್ತರೆ ಭಾಗಗಳ ರಚನೆಯನ್ನೂ ಒಂದು 
ಪ್ರದೇಶದವರು ಇನ್ನೊಂದು ಪ್ರದೇಶಕ್ಕೆ ತಲಪಲು ದಾರಿಯಾಗುವಂತೆ ಹಾಗೂ ದಾರಿಮಾಡಿಕೊಳ್ಳಲಾಗುವಂತೆ ಮಾಡಿರುತ್ತಾನೆ. 

32. ಇದು ಎರಡು ಅರ್ಥಗಳುಳ್ಳ ನುಡಿ. ಇದಕ್ಕೆ 'ಜನರು ಭೂಮಿಯಲ್ಲಿ ನಡೆದಾಡಲು ದಾರಿ ಪಡೆಯುವಂತಾಗಲು' ಎಂಬ 
ಅರ್ಥವೂ ಇದೆ. ಹಾಗೆಯೇ 'ಈ ಯುಕ್ತಿಯನ್ನೂ ಈ ಕಾರ್ಯಕುಶಲತೆಯನ್ನೂ ಈ ವ್ಯವಸ್ಥೆ 'ಯನ್ನೂ ಕಂಡು ವಾಸ್ತವಿಕತೆಗೆ ತಲಪುವ 
ಮಾರ್ಗ ಹೊಂದಲು' ಎಂಬ ಅರ್ಥವೂ ಇದೆ. 1 

33. ವಿವರಣೆಗಾಗಿ ಅಧ್ಯಾಯ ಅಲ್‌ ಹಿಜ್ಸ್‌ನ ಟಿಪ್ಪಣಿ 8,10,11 ಮತ್ತು 12ನ್ನು ನೋಡಿರಿ. 

34. ಅರ್ಥಾತ್‌- ಆಕಾಶದಲ್ಲಿರುವ ನಿದರ್ಶನಗಳ ಕಡೆಗೆ. j 

35, ಅರ್ಥಾತ್‌- 'ಕುಲ್ಲುನ್‌' ಮತ್ತು 'ಯಸ್‌ಬಹೂನ್‌' ಎಂಬ ಪದಗಳು ಸೂಚಿಸುವಂತೆ, ಪ್ರಸ್ತುತ ಮಾತು ಸೂರ್ಯ |. 
ಚಂದ್ರರಿಗೆ ಮಾತ್ರವಲ್ಲದೆ ಇತರ ಆಕಾಶ ಕಾಯಗಳಿಗೂ ಅಂದರೆ ನಕ್ಷತ್ರಗಳಿಗ್ಲೂ ಅನ್ಯಃ ಮಾರಿಷ ಹಾಗಲ್ಲಧಿರುತ್ತಿದ್ದೆರೆ 
ಬಹುವಚನ' ರೂಪದ ಬದಲಿಗೆ ದ್ವಿವಚನ ರೂಪ ಪ್ರಯೋಗವಾಗಬೇಕಿತ್ತು. ಪಾರ್ಸಿ ಭ್ರಾಷೆಯ 'ಚರ್ಬ್‌' ಮತ್ತು 'ಗರ್ದೂರ ಎಂಬ |' 
ಪದಗಳಿಗೆ ಸಮಾನಾಂತರವಾಗಿ ಅರಬೀ ಭಾಷೆಯಲ್ಲಿರುವ 'ಫಲಕ್‌' ಎಂಬ ಪದವು ಆ ಭಾಷೆಯಲ್ಲಿ ಆಕಾಶಕ್ಕೆ ಇರುವ ಹಲವು 
ಪರಿಚಿತ ಹೆಸರುಗಳಲ್ಲೊಂದಾಗಿದೆ. 'ಎಲ್ಲವೂ ಒಂದೊಂದು ಫಲಕ್‌ನಲ್ಲಿ ತೇಲುತ್ತಿವೆ' ಎಂಬ ಮಾತಿನಿಂದ ಎರಡು ವಿಷಯಗಳು 
ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಒಂದನೆಯದಾಗಿ- ಈ ನಕ್ಟೆತ್ರಗಳೆಲ್ಲಾ ಒಂದೇ 'ಫಲಕ್‌'ನಲ್ಲಿ ಇಲ್ಲ. ಪ್ರತಿಯೊಂದರ ಫಲಕ್‌ ಬೇರೆ |: 
: ಚೀರೆಯಾಗಿದೆ. ಎರಡನೆಯದಾಗಿ- ಫಲಕ್‌ ಎಂಬುದು ನಕ್ಷತ್ರಗಳು ಮೊಳೆಗಳಂತೆ ನಾಟಲಾಗಿರುವೆ ಮತ್ತು" ಅವುಗಳನ್ನೆಲ್ಲಾ ವತ್ತಿಕೊಂಡು 
ತಿರುಗುವಂತಹ ವಸ್ತುವಲ್ಲ. ಅದೇನೋ ದ್ರವರೂಪದ ಅಥವಾ ಅಂತರಿಕ್ಷ ಮತ್ತು ಶೂನ್ಮ ಸ್ವರೂಪದ ವಸ್ತು. ಅದರಲ್ಲಿ ನಕ್ಷತ್ರಗಳ 
ಚಲನೆಯು ತೇಲುವುದನ್ನು ಹೋಲುತ್ತದೆ. (ಹೆಚ್ಚಿನ ವಿವರಣೆಗೆ ಯಾಸೀನ್‌ ಅಧ್ಯಾಯದ 37ನೆಯ ಟಿಪ್ಪಣಿ ನೋಡಿರಿ.) 


ಕಾಂಡ-17 


0 ಕುರ್‌ಆನ್‌ ಮ್ಯಾಖ್ಯಾನ 


P< 
FENG SE AYE SAUL 


ہو _ سپ ا سد LL USE och‏ طے i‏ بت حہم ں 
نفیں GMS‏ وَتلزَر BASS ESM‏ 


(34-35) ಪೈಗಂಬರರೇ,೫ ನಾವು. ಅಮರತ್ವವನ್ನು ನಿಮಗಿಂತ ಮುಂಚೆಯೂ ಯಾವ ಮನುಷ್ಯನಿಗೂ 
: ನೀಡಲಿಲ್ಲ. ನೀವು ಮರಣ ಹೊಂದಿದರೆ ಇವರೇನು ಶಾಶ್ವತವಾಗಿ. ಬದುಕಿರುವರೇ? ಪ್ರತಿಯೊಂದು ಜೀವಿಗೂ 
ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ' ಮತ್ತು ನಾವು ನಿಮ್ಮೆಲ್ಲರನ್ನೂ ಸುಸ್ಲಿತಿ-ದುಸ್ಥಿತಿಗಳಲ್ಲಿಟ್ಟು 


ಪ್ರಾಚೀನ ಕಾಲದ ಜನರಲ್ಲಿ, ಆಕಾಶ ಭೂಮಿಗಳ ರತ್ಕ್‌(ಜೋಡಣೆ) ಮತ್ತು ಫತಕ್‌(ವಿಂಗಡಣೆ) ಮತ್ತು ನೀರಿನಿಂದ 
ಪ್ರತಿಯೊಂದು ಸಜೀವಿ ವಸ್ತುವಿನ ಸೃಷ್ಟಿ ಮತ್ತು ನಕ್ಸತ್ರಗಳು ಒಂದೊಂದು ಫಲಕ್‌ನಲ್ಲಿ ತೇಲುತ್ತಿರುವುದು ಮುಂತಾದ ಮಾತುಗಳೆಲ್ಲ 
ಬೇರೆ ಅರ್ಥವನ್ನು ಮೂಡಿಸುತ್ತಿದ್ದವು. ಆಧುನಿಕ ಕಾಲದಲ್ಲಿ ಭೌತ ಶಾಸ್ತ್ರ(ಗyics), ಜೀವಶಾಸ್ತ್ರ(Biology), ಖಗೋಳ ಶಾಸ್ತ್ರ 
(Astpnomy)ಗಳ ಹೊಸ ಜ್ಞಾನವು ನಮಗೆ ಅವುಗಳ ಅರ್ಥವನ್ನು ಬೇರೆಯೇ ರೂಪದಲ್ಲಿ ಪರಿಚಯಿಸಿವೆ. ಮುಂದೆ ಮಾನವನಿಗೆ 
ಲಭಿಸಲಿರುವ ಜ್ಞಾನವು ಈ ಪದಗಳ ಯಾವ ಅರ್ಥಗಳ ಮೇಲೆ ಬೆಳಕು ಬೀರುವುದೆಂದು ಹೇಳಲಾಗುವುದಿಲ್ಲ. ಹೇಗಿದ್ದರೂ ಈಗಿನ 
ಮನುಷ್ಕ್ಠನು ಈ ಮೂರು ಸೂಕ್ತಗಳನ್ನು ತನ್ನ ಅತ್ಯಾಧುನಿಕ ವಿಜ್ಞಾನಕ್ಕೆ ಅನುಗುಣವಾಗಿಯೇ ಕಾಣುತ್ತಾನೆ. 

ಇಲ್ಲಿ ಇನ್ನೊಂದು ವಿಷಯವನ್ನು ತಿಳಿದಿರಬೇಕು. 'ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸೃಪ್ಟಿಗಳೆಲ್ಲವೂ ಅಲ್ಲಾಹನವು' 
ಎಂಬಲ್ಲಿಂದ 'ನಮ್ಮಲ್ಲಿ ಅಕ್ರಮಿಗಳಿಗೆ ಇದೇ ಪ್ರತಿಫಲವಿದೆ' ವರೆಗಿನ ಉಪನ್ಯಾಸವು ಶಿರ್ಕ್‌ನ(ದೇವ ಸಹಭಾಗಿತ್ವದ) ಖಂಡನೆಗೆ 
ಸಂಬಂಧಿಸಿದುದಾಗಿದೆ. 'ಪ್ರವಾದಿಯ ಮಾತನ್ನು ಪಾಲಿಸಲು ನಿರಾಕರಿಸಿದವರು...' ಎಂಬಲ್ಲಿಂದ 'ಎಲ್ಲವು ಒಂದೊಂದು, ಫಲಕ್‌ನಲ್ಲಿ 
ತೇಲುತ್ತಿವೆ" ವರೆಗಿನ ಮಾತುಗಳಲ್ಲಿ ಏಕದೇವ ವಿಶ್ವಾಸಕ್ಕೆ ಸಕಾರಾತ್ಮಕ(Pಂsitivಲ)ವಾದ ಆಧಾರಗಳನ್ನು ಕೊಡಲಾಗಿದೆ. ತಾತ್ತರ್ಯ 
ವೇನೆಂದರೆ ನಮ್ಮ ಎದುರಿಗಿರುವ ಈ ವಿಶ್ವ ವ್ಯವಸ್ಥೆಯಲ್ಲಿ ಸರ್ವಲೋಕ ಪರಿಪಾಲಕ ಏಕಮಾತ್ರನಾದ ಅಲ್ಲಾಹನ ಹೊರತು 
ಇನ್ನಾರೆದಾದರೂ ಕಾರ್ಯ ಕುಶಲತೆಯು ನಿಮಗೆ ಕಂಡು ಬರುತ್ತಿದೆಯೇ? ಈ ವ್ಯವಸ್ಥೆಯು ಒಬ್ಬನಿಗಿಂತ ಹೆಚ್ಚು ದೇವರುಗಳ ಕಾರ್ಯ 
ನಿರ್ವಹಣೆಯಿಂದ ಉಂಟಾಗಿರಬಲ್ಲುದೇ? ಹಾಗಿದ್ದರೆ ಇದು ಇಷ್ಟು ಕ್ರಮಬದ್ಧವಾಗಿ ನಡೆಯುತ್ತಿತ್ತೇ? ಇಂತಹ ಯುಕ್ತಿ ಪೂರ್ಣ 
ವೈವಸ್ಥೆಯ ಬಗ್ಗೆ, ಇದೆಲ್ಲಾ ಒಬ್ಬ ಆಟಗಾರನ ಆಟವೆಂದೂ ಅವನು ಕೇವಲ ವಿನೋದಕ್ಕಾಗಿ ಕೆಲವು ಆಟಿಕೆಗಳನ್ನು ಮಾಡಿ ಸ್ವಲ್ಪ 
'ಕಾಲ ಅವುಗಳೊಂದಿಗೆ ಆಡಿ ಕೊನೆಗೆ ಅಂತೆಯೇ ಮಣ್ಣುಪಾಲು ಮಾಡಿ ಬಿಡುವನೆಂದೂ ಬುದ್ದಿ ಸ್ತಿಮಿತದಲ್ಲಿರುವ ಯಾರಾದರೂ 
ಊಹಿಸಬಲ್ಲನೇ? ಇವುಗಳನ್ನೆಲ್ಲ ನೀವು ಸ್ವಂತ ಕಣ್ಣುಗಳಿಂದ ನೋಡುತ್ತಾ ಪ್ರವಾದಿಯ ಮಾತುಗಳನ್ನು ನಿರಾಕರಿಸುತ್ತಿರುವಿರಾ? 
ಭೂಮ್ಯಾಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಪ್ರವಾದಿಯು ನಿಮ್ಮ ಮುಂದಿರಿಸುತ್ತಿರುವ ಏಕದೇವ ಸಿದ್ದಾಂತಕ್ಕೆ ಸಾಕ್ಸ 
ವಹಿಸುತ್ತಿರುವುದು ನಿಮಗೆ ತೋರುವುದಿಲ್ಲವೇ? ಇಷ್ಟೆಲ್ಲ ನಿದರ್ಶನಗಳಿದ್ದೂ ನೀವು 'ಈ ಪ್ರವಾದಿ ನಮಗೊಂದು ನಿದರ್ಶನ ತರಲಿ" 


36. ಇಲ್ಲಿಂದ ಪುನಃ ಈ ಉಪನ್ಯಾಸದ ಸರಣಿ ಪ್ರವಾದಿವರ್ಯರ(ಸ) ಮತ್ತು ಅವರ ವಿರೋಧಿಗಳ ನಡುವೆ ಉಂಟಾಗಿದ್ದ 
ಘರ್ಷಣೆಯ ಕಡೆಗೆ ತಿರುಗುತ್ತದೆ. 

37. ಇದು ಪ್ರವಾದಿವರ್ಯರ(ಸು'ವಿರುದ್ಧ ಅನುಕ್ಸಣವೂ ಪ್ರಯೋಗಿಸಲಾಗುತ್ತಿದ್ದ ಬೆದರಿಕೆ, ಶಾಪ, ದೂಷಣೆಯ ಮಾತುಗಳು 
ಮತ್ತು ಕೊಲೆಯ ಸಂಚುಗಳಿಗೆ ನೀಡಲಾಗಿರುವ ಸಂಕ್ಷಿಪ್ತ ಉತ್ತರ. ಅತ್ತ ಕುರೈಶ್‌ ಮುಖಂಡರು ನಿತ್ಯವೂ ಪ್ರವಾದಿವರ್ಯರಿಗೆ(ಸ) 
ಅವರ" ಧರ್ಮ ಪ್ರಚಾರ ಕಾರ್ಯಕ್ಕಾಗಿ ಭಯಾನಕ ಪರಿಣಾಮವನ್ನೆದುರಿಸಬೇಕಾದೀತೆಂಬ ಬೆದರಿಕೆ ಹಾಕುತ್ತಿದ್ದರು. ಅವರ ಪೈಕಿ ಕೆಲವು 
ಆವೇಶಭರಿತ ವಿರೋಧಿಗಳು ಒಂದೆಡೆ ಕುಳಿತುಕೊಂಡು ಹೇಗಾದರೂ ಮಾಡಿ ಪ್ರವಾದಿವರ್ಯರನ್ನು(ಸ) ಮುಗಿಸಿಯೇ ಬಿಡಬೇಕು 
ಎಂದು ಕೂಡ ಯೋಚಿಸುತ್ತಿದ್ದರು. ಇತ್ತ ಇಸ್ಲಾಮ್‌ ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯವರೆಲ್ಲ ಪ್ರವಾದಿವರ್ಯರ(ಸು) 
ಶತ್ರುಗಳಾಗಿ ಬಿಡುತ್ತಿದ್ದರು. ಅಂತಹ ಮನೆಯ ಸ್ತ್ರೀಯರು ಪ್ರವಾದಿಯನ್ನು(ಸ) ಬಯ್ಯುತ್ತಿದ್ದರು, ಶಪಿಸುತ್ತಿ ದ್ದರು, ಪುರುಷರು 
“ಬೆದರಿಕೆ وھ‎ ರು. ವಿಶೇಷವಾಗಿ ಕೆಲವರು ಇತಿಯೋಪಿಯಾಕ್ಕೆ ಹಿಜ್ರತ್‌(ವಲಸೆ) ಮಾಡಿದ ಬಳಿಕವಂತೂ ಮಕ್ಕಾ ಪಟ್ಟಣದ ಮನೆ 
ಮನೆಗಳಲ್ಲಿ ಹಾಹಾಕಾರವೆದ್ದಿತು. ಏಕೆಂದರೆ ಒಬ್ಬ ಮಗನಾಗಲಿ ಮಗಳಾಗಲಿ ಹಿಜ್ರತ್‌ ಮಾಡಿರದ ಮನೆಯೇ ಅಪರೂಪವಾಗಿತ್ತು. 


ಕಾಂಡ-17 


| ಎನ್ನುತ್ತೀರಿ. ಪ್ರವಾದಿಯ ಏಕದೇವತ್ವದ ಕರೆಯು ಪರಮ ಸತ್ಯವಾಗಿರುವ ಬಗ್ಗೆ ಸಾಕ್ಷಿ ಹೇಳಲು ಈ ನಿದರ್ಶನಗಳು ಸಾಕಾಗಲಾರವೇ? 


21. ಅಲ್‌ ಅಂಬಿಯಾ 21 


& 8M ಖಗ ಮಹಿ FS 25135 63 


po لن یتچن‎ 
ಜ್‌ ಶಿ 3? CL ار سر سصھو .2ہ‎ 
EE b> OY EAC A I مُت یوگر‎ ೨3) 
ಪರೀಕ್ಷಿಸುತ್ತಿದ್ದೇವೆ,* ಕೊನೆಗೆ ನೀವು ನಮ್ಮ ಕಡೆಗೇ ಮರಳಲಿದ್ದೀರಿ. 
(36) ಈ ಸತ್ಕನಿಷೇಧಿಗಳು ನಿಮ್ಮನ್ನು ಕಂಡಾಗಲೆಲ್ಲಾ ಪರಿಹಾಸ್ಮ ಮಾಡದೇ pr ನಿಮ್ಮ 
ದೇವರುಗಳ ಪ್ರಸ್ತಾಪವೆತ್ತುತ್ತಿರುವವನು ಇವನೇ ತಾನೆ?" ಎಂದು ಕೇಳುತ್ತಾರೆ” ಅವರಂತು ರಹ್ಮಾನನ 
ಪ್ರಸ್ತಾಪವನ್ನು ತಿರಸ್ಕರಿಸುವವರಾಗಿದ್ದಾರೆ.4 
(37-41) ಮಾನವನು ದುಡುಕು ಸ್ವಭಾವದ ಸೃಷ್ಟಿ. 41 ವಾನೀಗಲೇ ನಿಮಗೆ ನನ್ನ ಮ 


ಇವರೆಲ್ಲರೂ, 'ಅವನು 'ಹಾಳಾಗಿ ಹೋಗಲಿ ನಮ್ಮ ಮನೆಗಳನ್ನೇ ಹಾಳುಗೆಡವಿದ' ಎಂದು ಪ್ರವಾದಿವರ್ಯರಿಗೆ(ಸು ಹಿಡಿಶಾಪ 
ಹಾಕುತ್ತಿದ್ದರು. ಇವುಗಳ ಉತ್ತರವನ್ನೇ ಈ ಸೂಕ್ತದಲ್ಲಿ ಕೊಡಲಾಗಿದೆ. ಅದರೊಂದಿಗೇ, ನೀವು ಅವರನ್ನು ಗಣನೆಗೆ ತಾರದೆ ನಿರ್ಭೀತರಾಗಿ 
ನಿಮ್ಮ ಕೆಲಸಗಳೆನ್ನು ಮಾಡುತ್ತಲೇ ಮುಂದುವರಿಯಿರಿ ಎಂದು ಪ್ರವಾದಿವರ್ಯರಿಗೆ(ಸ) ಆದೇಶಿಸಲಾಗಿದೆ. 

38. ಅರ್ಥಾತ್‌- ಸುಖ-ದುಃಖ, ಬಡತನ-ಸಿರಿತನ, ಸೋಲು-ಗೆಲುವು, ಪ್ರಾಬಲ್ಕ- ದೌರ್ಬಲ್ಯ, ಆರೋಗ್ಯ- ಅನಾರೋಗ್ಯ 
ಹೀಗೆ ಎಲ್ಲ ಸ್ಥಿತಿಗಳಲ್ಲೂ ನಿಮ್ಮ ಪರೀಕ್ಲೆ ನಡೆಯುತ್ತಿದೆ. ಜನರು ಸುಸ್ಥಿತಿಯಲ್ಲಿ ಅಹಂಕಾರಿ, ಅಕ್ರಮಿಗಳಾಗಿ ದೇವನನ್ನೇ 
ಮರೆತು ಸೃಚಿತ್ರದ ದಾಸರಾಗಿ ಬಿಡುತ್ತಾರೋ, ದುಸ್ಥಿತಿಗಳು ಎದುರಾದಾಗ ಅಂಜುಬುರುಕತನದಿಂದ ಕುತ್ಸಿತ ಹೇಯ ಹಾಗೂ 
ಧರ್ಮನಿಷಿದ್ದ ಮಾರ್ಗವನ್ನನುಸರಿಸುತ್ತಾರೋ ಎಂದು ನಾನಾ ಅವಸ್ಥೆಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಆದುದರಿಂದ ಯಾವ 
ವಿವೇಕಿಯೂ 'ಈ ವಿಧದ ಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿ ತಪ್ಪಿ ಬೀಳಬಾರದು. ಎಂತಹ, ಸ್ಥಿತಿಯೇ ಎದುರಾಗಲಿ 
ಅವುಗಳಲ್ಲಿನ ಸತ್ವಪರೀಕ್ಷೆಯ ಅಂಶದ ಕಡೆಗೆ ದೃಷ್ಟಿ ಇರಬೇಕು. ಉತ್ತಮ ಪರಿಸ್ಥಿತಿಯುಂಟಾದಾಗ ಫಿರ್‌ಔನ್‌ ಆಗಿ 
ಬಿಡುವುದೂ ದುಸ್ಥಿತಿಯುಂಟಾದಾಗ ಸಂಪೂರ್ಣ ಹತಾಶನಾಗಿ ಬಿಡುವುದೂ ಒಬ್ಬ ನೀಚ ಹಾಗೂ ತಿಳಿಗೇಡಿಯ ಕೆಲಸ. 

39. ಅರ್ಥಾತ್‌-ಕೆಟ್ಟ ರೀತಿಯಲ್ಲಿ ಅವರನ್ನು ಪ್ರಸ್ತಾಪಿಸುವನು. ಇಲ್ಲಿ, ಈ ನುಡಿಯು ಅವರು ಮಾಡುತ್ತಿದ್ದ 
ಪರಿಹಾಸ್ಕದ ವಿಷಯವನ್ನು ಸೂಚಿಸುತ್ತಿಲ್ಲ. ಬದಲಾಗಿ ಅವರ ಪರಿಹಾಸ್ಕದ ಹಿಂದಿರುವ ಕಾರಣ ಮತ್ತು ಅದರ ಬುನಾದಿಯನ್ನು 
ತಿಳಿಸುತ್ತಿದೆ ಎಂಬುದು ಗಮನಾರ್ಹ. ವಸ್ತುತಃ: ಈ ನುಡಿಯಲ್ಲಿ ಪರಿಹಾಸ್ಕವೇನೂ ಇಲ್ಲವೆಂಬುದು ವ್ಯಕ್ತ, ಪರಿಹಾಸ್ಮವನ್ನು 
ಅವರು ಬೇರೆಯೇ ಪದಗಳನ್ನು ಬಳಸಿ ಮಾಡುತ್ತಿದ್ದಿರಬಹುದು ಮತ್ತು ಬೇರೆಯೇ ಧ್ವನಿಯಿಂದ ಅವರು ಲೇವಡಿ ಮಾಡುತ್ತಿದ್ದಿರ 
ಬಹುದು. ಅಂತು ಪ್ರವಾದಿವರ್ಯರು(ಸ) ಅವರ ಕೃತಕ. ಆರಾಧ್ಯರ ದೇವತ್ವವನ್ನು ಖಂಡಿಸುತ್ತಿದ್ದಾರೆ ಎಂಬುದೇ ಅವರು 
ಇಷ್ಟೆಲ್ಲಾ ದ್ವೇಷಾಗ್ನಿ ಉಗುಳುವುದಕ್ಕೆ ಮುಖ್ಯ ಕಾರಣವಾಗಿತ್ತು. 

40. ಅರ್ಥಾತ್‌- ವಿಗ್ರಹಗಳ ಮತ್ತು ಕೃತಕ ದೇವರುಗಳ ಖಂಡನೆಯು ಅವರಿಗೆ ಎಷ್ಟರ ಮಟ್ಟಿಗೆ aS 
ಅದರ ಸೇಡು ತೀರಿಸಲಿಕ್ಕಾಗಿ ನಿಮ್ಮನ್ನು ಪರಿಹಾಸ್ಮ ಮತ್ತು ಅವಮಾನ ಮಾಡುತ್ತಾರೆ. ಆದರೆ ಸ್ವತಃ ತಾವು ಅಲ್ಲಾಹನಿಂದ 
ವಿಮುಖಿರಾಗಿದ್ದೇವೆ ಮತ್ತು ಅವನ ಪ್ರಸ್ತಾಪವನ್ನು ಕೇಳಿ ಕೆರಳುತ್ತೇವೆಂಬ ಬಗ್ಗೆ ಅವರಿಗೇನೂ ನಾಚಿಕೆ ಆಗುವುದಿಲ್ಲ. 

41. ಮೂಲದಲ್ಲಿ 'ಖುಲಿಕಲ್‌ ಇನ್ಸಾನು ಮಿನ್‌ ಅಜಲ್‌' ಎಂಬ ಪದಗಳು ಪ್ರಯೋಗವಾಗಿವೆ. ಅವುಗಳ ಶಬ್ದಾರ್ಥ 
'ಮಾನವನು ದುಡುಕುತನದಿಂದ ಮಾಡಲ್ಪಟ್ಟಿದ್ದಾನೆ ಅಥವಾ ಸೃಷ್ಟಿಸಲ್ಪಟ್ಟಿದ್ದಾನೆ' ಎಂದಾಗುತ್ತದೆ. ಆದರೆ ಈ ನುಡಿಯು ಮುಖ್ಯವಾಗಿ 
ಉದ್ದೇಶಿಸುವುದು ಕೇವಲ ಈ ಶಬ್ದಾರ್ಥವನ್ನಲ್ಲ. ನಾವು ನಮ್ಮ ಭಾಷೆಗಳಲ್ಲಿ 'ಅವನು ಜ್ಞಾನದ ಸಾಕಾರ ಮೂರ್ತಿ! ಅಥವಾ 
'ಅವನೊಬ್ಬ ಉಕ್ಕಿನ ಮನುಷ್ಕ' ಎನ್ನುವಂತೆ ಅರಬಿ ಭಾಷೆಯಲ್ಲೂ ಅವನು ಇಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದ್ದಾನೆ ಎನ್ನುವ 
ರೂಢಿ ಇದೆ. ಇದರರ್ಥ ಆ ವಸ್ತು ಅವನ ಸ್ವಭಾವದಲ್ಲೇ ಇದೆ ಎಂದಾಗಿದೆ. ಇಲ್ಲಿ 'ಖುಲಿಕಲ್‌ ಇನ್ನಾನು ಮಿನ್‌ ಅಜಲ್‌' 


ಎನ್ನುವ ಮೂಲಕ ತಿಳಿಸಿರುವ ಮಾತನ್ನೇ ಇನ್ನೊಂದು ಕಡೆ, 'ವಕಾನಲ್‌ ಇನ್ಸಾನು ಅಜೂಲಾ' (ಮನುಷ್ಯನು ಮಹಾ ದುಡುಕು 
ಸೃಭಾವದವನು) ಎಂಬ ನುಡಿಯಲ್ಲೂ ಹೇಳಲಾಗಿದೆ. (ಬನೀ ಇಸ್‌ರಾಈಲ್‌:11) 


ಕಾಂಡ-17 


22 ಕುರ್‌ಆನ್‌ ವ್ಯಾಖ್ಯಾನ 


AL JENS می‎ SEL FE ایق‎ KC 
NLS OP CEN 5 ہت‎ 


سروے کے سے pa [a‏ 


LE a ac ಪಯ ಹಳೆ ಪನ‏ کک 
ಯಹ‏ 5 کا من انل سرع Is ೫ ಅಹಿ ಭ್ರಮಿತ‏ 
ES BEA EA or‏ 
Ib‏ الگھَار ون YS‏ و عق روڈ رازہ اہ 

40 ಹ ہدہ۔‎ LY ಈ pe) ھت‎ I هو‎ 


ತೋರಿಸಿ ಕೊಡುತ್ತೇನೆ. : ನನ್ನೊಡನೆ :یکن ہے‎ "ನೀವು ಸತ್ಯವಾದಿಯಾಗಿದ್ದರೆ ಈ ಬೆದರಿಕೆಯು 
ಈಡೇರುವುದು ಯಾವಾಗ?" ಎಂದು ಇವರು ಕೇಳುತ್ತಾರೆ. ಈ ಸತ್ಕನಿಷೇಧಿಗಳು ತಮ್ಮ ಮುಖಗಳನ್ನಾಗಲಿ, 
ತಮ್ಮ ಬೆನ್ನುಗಳನ್ನಾಗಲಿ ಅಗ್ನಿಯಿಂದ ರಕ್ಷಿಸಿಕೊಳ್ಳಲಾರದಂತಹ ಹಾಗೂ ಇವರಿಗೆ ಎಲ್ಲಿಂದಲೂ ಸಹಾಯ 
ಒದಗದಂತಹ ' ಸಂದರ್ಭದ ಬಗ್ಗೆ ಅರಿಯುತ್ತಿದ್ದರೆ! "ಆ ವಿಪತ್ತು ಹಠಾತ್ತನೆ ಬಂದು ಬಿಡುವುದು ಮತ್ತು 
ಅದು ಇವರನ್ನು ಥಟ್ಟನೆ ಹೇಗೆ ಆವರಿಸಿ ಗಾಬರಿಗೊಳಿಸುವುದೆಂದರೆ, ಇವರಿಗೆ ಅದನ್ನು ನಿವಾರಿಸಲಿಕ್ಕೂ 
ಸಾಧ್ಯ ವಾಗದು' ಮತ್ತು ಕ್ಷಣಮಾತ್ರದ ಸಮಯಾವಕಾಶವೂ ಸಿಗಲಾರದು. ನಿಮಗಿಂತ ಮುಂಚೆಯೂ 
ಸಂದೇಶವಾಹಕರನ್ನು ಪರಿಹಾಸ್ಮ ಮಾಡಲಾಗಿದೆ. ಆದರೆ ಅವರನ್ನು ಗೇಲಿ ಮಾಡಿದವರು ತಾವು ಪರಿಹಾಸ್ಕ 
'ಮಾಡುತ್ತಿದ್ದುದರ ಸುಳಿಯಲ್ಲೇ ಸಿಕ್ಕಿ ಹೋದರು. 1 
ا‎ (42-46) ಪೈಗಂಬರರೇ, ನಿಮ್ಮನ್ನು ಹಗಲೂ ರಾತ್ರಿಯೂ ರಹ್ಮಾನನಿಂದ ರಕ್ಸಿಸುವವನು 
'ಯಾರಿದ್ದಾನೆಂದು ಇವರನ್ನು ಕೇಳಿರಿ. ಆದರೆ ಇವರು ತಮ್ಮ ' ಪ್ರಭುವಿನ ಉಪದೇಶದಿಂದ ವಿಮುಖ 
'ರಾಗುತ್ತಿದ್ದಾರೆ. ನಮ್ಮ ವಿರುದ್ಧ ಇವರನ್ನು ಬೆಂಬಲಿಸುವಂತಹ ದೇವರು ಯಾರಾದರೂ ಇವರಿಗೆ 
ಇದ್ದಾರೆಯೇ? ಆ ದೇವರುಗಳು ಸ್ವಯಂ " ತಮಗೇ ಸಹಾಯ ಮಾಡಿಕೊಳ್ಳಲಾರರು ಮತ್ತು ನಮ್ಮ 


Hes 


42. ಇಲ್ಲಿ ನಿದರ್ಶನಗಳು ಅಂದರೇನು ಎಂಬುದನ್ನು ಮುಂದಿನ ಉಪನ್ಯಾಸವು ಸ್ಪಷ್ಟವಾಗಿ ತಿಳಿಸುತ್ತದೆ. ಅವರು ಪರಿಹಾಸ್ಯ 
ಮಾಡುತ್ತಿದ್ದ ವಿಷಯಗಳಲ್ಲಿ ಒಂದು ದೇವಯಾತನೆ, ಪುನರುತ್ಡಾನ ಮತ್ತು ನರಕದ ವಿಷಯವೂ ಆಗಿತ್ತು. ನನ್ನನ್ನು ನಿರಾಕರಿಸಿದರೆ 
ನಿಮ್ಮ ಮೇಲೆ ದೇವ ಯಾತನೆ ಎರಗುವುದೆಂದೂ ಪುನರುತ್ನಾನ ದಿನ ನಿಮ್ಮ ಮೇಲೆ ಈ ರೀತಿಯೆಲ್ಲಾ ಸಂಭವಿಸುವುದೆಂದೂ 
ನೀವೆಲ್ಲರೂ ನರಕದ ಇಂಧನವಾಗಿ ಬಿಡುವಿರೆಂದೂ ಇವನು ದಿನಂಪ್ರತಿ ನಮ್ಮನ್ನು ಗದರಿಸುತ್ತಾನೆ. ಆದರೆ ನಾವು ಅವನನ್ನು 
'ನಿರಾಕರಿಸಿಯೂ ಹಾಯಾಗಿ ಮೆರೆದಾಡುತ್ತಿದ್ದೇವೆ. ನಮ್ಮ ಮೇಲೆ ಯಾತನೆಯೂ ಎರಗುವುದು.. ಕಾಣುವುದಿಲ್ಲ. -ಪ್ರಳೆಯವೂ 
ಸ್ಫೋಟಿಸಿಲ್ಲ' ಎಂದು ಅವರು ಹೇಳುತ್ತಿದ್ದರು. ಇದಕ್ಕೆ ಉತ್ತರ ಈ ಸೊಕ್ತಗಳಲ್ಲಿವೆ. 

43. ಅರ್ಥಾತ್‌- ಹೆಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅಲ್ಲಾಹನ ಪ್ರಬಲ ಹೊಡೆತ ನಿಮ್ಮ ಮೇಲೆ ಬಿದ್ದು ಬಿಟ್ಟರೆ ಅವನ 
ಹಿಡಿತದಿಂದ ನಿಮ್ಮನ್ನು ರಕ್ಷಿಸತಕ್ಕೆಂತಹ ಶಕ್ತಿಶಾಲಿ ಬೆಂಬಲಿಗನೂ ಸಹಾಯಕನೂ ಯಾರಿದ್ದಾನೆ? 


ಕಾಂಡ-17 


2 


. ಆಲ್‌ ಆಂಬಿಯಾ 23 


SA طال‎ ALS EEE San G 
(47 ಘು اه‎ PGE من‎ GES $V ای‎ Fei 
ETE AAS ES SE اکا ا‎ 
ھن کا ا لین كۃ لکۂ‎ ಈರ کاپ يك‎ ಅ ಹ 


PS ಅವರಿಗಿಲ್ಲ. ವಾಸ್ತವದಲ್ಲಿ ನಾವು ಇವರಿಗೂ ಇವರ ಪೂರ್ವಜರಿಗೂ ಜೀವನ ಸಾಧನಗಳನ್ನು 
ಕೊಡುತ್ತಾ ಹೋದೆವು. ಹೀಗೆ ಅವರ ಜೀವನಾವಧಿ ದೀರುವಾಯಿತು. ಆದರೆ ನಾವು ಭೂಮಿಯನ್ನು 
ಅದರ ವಿವಿಧ ದಿಸೆಗಳಿಂದ ಕಡಿತಗೊಳಿಸುತ್ತ ಬರುತ್ತಿರುವುದು ಇವರಿಗೆ ತೋರುವುದಿಲ್ಲವೇ?5 ಹೀಗಿರುವಾಗ 
ಇವರು ಮೇಲುಗೈ ಸಾಧಿಸುವರೇ? ನಾನಂತು ವಹ್ಮ್ಕ್‌ನ (ದಿವ್ಯವಾಣಿಯ) ಆಧಾರದಲ್ಲಿ ನಿಮಗೆ ಎಚ್ಚರಿಕೆ 
ಕೊಡುತ್ತಿದ್ದೇನೆಂದು ಇವರೊಡನೆ . ಹೇಳಿರಿ. ಆದರೆ ಕಿವುಡರಿಗೆ ಎಷ್ಟು ಎಚ್ಚರಿಸಿದರೂ ಅವರು. ಕರೆಯನ್ನು 
ಕೇಳುವುದಿಲ್ಲ. ನಿನ್ನ ಪ್ರಭುವಿನ ಯಾತನೆಯು ಇವರಿಗೆ ಕಿಂಚಿತಾ ದರೂ ಸೋಂಕಿ ಬಿಟ್ಟರೆ. "ಅಯ್ಯೋ ' 
ನಮ್ಮ ದುರದೃಷ್ಟವೇ! ನಿಜಕ್ಕೂ ನಾವು ಅಪರಾಧಿಗಳೇ ಆಗಿದ್ದೆವು” ಎಂದು ಚೀತ್ಕರಿಸುವರು. 


44. ಅರ್ಥಾತ್‌- ನಾವು ಅವರ ಮೇಲೆ ಕೃಪೆ ತೋರುವುದರಿಂದಲೂ ಅವರನ್ನು ಪರಿಪಾಲಿಸುತ್ತಿರುವುದರಿಂದಬೂ 
ಇವೆಲ್ಲಿ ಅವರ ಸ್ವಂತ ಹಕ್ಕುಗಳೆಂದೂ ಅವುಗಳನ್ನು ಕಿತ್ತುಕೊಳ್ಳುವವರಾರೂ, ಇಲ್ಲವೆಂದೂ "ಅವರು ہ2۸‎ ಭಾವಿಸಿ 
ಕೊಂಡಿದ್ದಾರೆ. ತಮ್ಮ ಸುಖಬೋಗಗಳನ್ನೂ ಮುಖಂಡತ್ನ ಕೈಗಳನ್ನೂ ಅವರು ಅನಂತವೆಂದು  ಭಾವಿಸಲಾರಂಭಿಸಿದ್ದಾರೆ. ಅವರ 
ಅದೃಷ್ಟಗಳನ್ನು ರೂಪಿಸುವ ಮತ್ತು ಕೆಡಿಸುವ ود‎ ್ಸೈವುಳ್ಳವನೊಬ್ಬನು ಇದ್ದಾನೆಂಬ ಯೋಚನೆಯೂ ಅವರ "ಮನ 
ಮಸ್ತಿಷ್ಯಗಳಿಗೆ ಬಾರದಷ್ಟು ಅವರು ಪ್ರಮತ್ತರಾಗಿದ್ದಾರೆ. 

45. ಈ ವಿಷಯವು ಇದಕ್ಕೆ ಮುಂಚೆ ಅಧ್ಯಾಯ ಆರ್ರಲ್‌ದ್‌ನ 41ನೆಯ ಸೊಕ್ತೆದಲ್ಲಿ ಬಂದಿದೆ. ಅಲ್ಲಿ ನಾವು ಇದರ 
ವಿವರಣೆಯನ್ನೂ ಕೊಟ್ಟಿ ಸ್ಪಿದ್ದೇವೆ. (60ನೆಯ ಟಿಪ್ಪಣಿ ನೋಡಿರಿ) ಇಲ್ಲಿ ಈ ವಿಷಯಾನುಬಂಧದಲ್ಲಿ ಇದು ಇನ್ನೊಂದು ಅರ್ಥವನ್ನೂ 
ಕೊಡುತ್ತದೆ. ಅದೇನೆಂದರೆ, ಹಠಾತ್ತನೆ" ಕೆಲವೊಮ್ಮೆ ಬರಗಾಲದ ರೊಪದಲ್ಲೂ, ಸಾಂಕ್ರಾಮಿಕ ರೋಗಗಳ ರೂಪದಲ್ಲೂ, 

ಮಹಾಪೂರದ ರೂಪದಲ್ಲೂ, ಭೂಕಂಪದ ರೂಪದಲ್ಲೂ ಕೆಲವು ಸಲ ಅತ್ಯುಷ್ಣ ಮತ್ತು ಅತಿ ಚಳಿಯ ರೂಪದಲ್ಲೂ ಕೆಲಮೊಮ್ಮೆ 
ಬೇರೆ ರೂಪಗಳಲ್ಲೂ ವಿಪತ್ತುಗಳು ಎರಗಿ ಮಾನವನು ಮಾಡಿದುದೆಲ್ಲ ವನ್ನೂ ನಾಶ ಮಾಡಿ ಬಿಡುವ ಮೂಲಕ ಒಂದು ಅತ್ಯಂತ, 
ಪ್ರಬಲ ಶಕ್ತಿಯ ಕಾರ್ಯ ಕೌಶಲ್ಯದ ' ಕುರುಹುಗಳು ನಿಮಗೆ ಕಂಡು ಬರುತ್ತವೆ. ಸಾವಿರಾರು ಜನರು ಸತ್ತು ಹೋಗುತ್ತಾರೆ, 
ಗ್ರಾಮಗಳೇ ನಾಶವಾಗಿ ಬಿಡುತ್ತವೆ. ತೊನೆದಾಡುತಿ ಶಿರುವ ಬೆಳೆಗಳು ಸೂರೆಗೊಳ್ಳುತ್ತವೆ. ಉತ್ಸನ್ನ ಕಣಮೆ ಯಾಗುತ್ತದೆ. ವ್ಯಾಪಾರ ا‎ 
ಸ್ಥೆಗಿಅಗೊಳ್ಳಲಾರಂಭಿಸುತ್ತದೆ. ಹೀಗೆ ಮಾನವನ ಜೀವನ ಸಾಧನಗಳಲ್ಲಿ ಒಂದಿಲ್ಲೊರಿದು ಕಡೆಯಿಂದ ಕೊರತೆ ಉಂಟಾಗುತ್ತಲೇ 
ہہ‎ ಕೆಲವೊಮ್ಮೆ ಮಾನವನು ತನ್ನಲ್ಲಿರುವ ಶಕ್ತಿ ಸಾಮಥ್ಯಃ £ಗಳೆಲ್ಲ ವನ್ನು ತೊಡಗಿಸಿದರೂ ಆ ನಷ್ಟಗಳನ್ನು ತೆಡೆಯಲಾರ 
ನಾಗುತ್ತಾನೆ. (ಹೆಚ್ಚಿನ ವಿವರಗಳಿಗೆ ಅಧಾಯ ಅಸ್ಪಜ್ಞಃದ 33ನೆಯ ಟಿಪ್ಪಣಿ ನೋಡಿರಿ) 

46. ಅರ್ಥಾತ್‌. ಇವರ ಜೀವನ ಸ್ಥಾಧನಗಳೆಲ್ಲವೂ ನಮ್ಮ ಕೈಯಲ್ಲಿರುವಾಗ ನಮಗೆ ಇಷ್ಟ ಬಂದುದನ್ನು ಕಡಿತಗೊಳಿಸುವ 
ಮತ್ತು ತಡೆಯುವ ಸಾಮರ್ಥ್ಯವೂ ನಮ್ಮಲ್ಲಿ ಇರುವಾಗ, ನಮ ನ್ನು ಜಯಿಸುವ ಹಾಗೂ ನಮ್ಮ ಹಿಡಿತದಿಂದ ತಪ್ಪಿಸಿಕೊಳ್ಳು ವಷ್ಟು. 
“| ಶಕ್ತಿ ಇವರಿಗೆ ಇದೆಯೇ? ಈ ಕುರುಹುಗಳು ನಿಮ್ಮ ಶಕ್ತಿ ಅನಂತ ನಿಮ್ಮ ಸುಖ ಭೋಗಗಳು ಶಾಶ್ವತ ಮತ್ತು ನಿಮ್ಮನ್ನು 
ಯಾರೂ ಹಿಡಿಯುವವರಿಲ್ಲವೆಂದು ಇವರಿಗೆ ಸಮಾಧಾನ ಹೇಳುತ್ತಿವೆಯೇ? 

' 47 ಅಂದರೆ, ಇವರು ಯಾವುದಣ್ಳಗಿ ತವಕಪಡುತ್ತಿದ್ದಾರೋ ಮತ್ತು ತನ್ನಿರಿ ಆ ಯಾತನೆಯನ್ನು ಅದೇಕೆ ಎರಗಿ 
ಬರುವುದಿಲ್ಲ' ಎಂದು ಪರಿಹಾಸ್ಮ ರೂಪದಲ್ಲಿ ಹೇಳುಶ್ತಿರುವರೋ ಅದೇ ಯಾತನ್ನೆ ” 


ಕಾಂಡ-17 


24 ಕುರ್‌ಆನ್‌ ವ್ಯಾಖ್ಯಾನ 


2 


IE EINE ES AES a2 الیکا‎ Gd 


S > 52! > 7 سے س ٭ کےا کک ےس سک‎ 
لی ر‎ Se LASSE خردل‎ ೫ حبَا‎ 
قد و ےس سے ےآ ےچ 6 سے سدےےھ۔ سٹو کے‎ 
2 ೫ರ OE CNB ATS و و‎ Kes EY 6 
(47), ಪುನರುತ್ಡಾನ ದಿನ ನಾವು ನಿಖರವಾಗಿ ತೂಗುವ ತಕ್ಕಡಿಯನ್ನಿಟ್ಟು ಬಿಡುವೆವು. ಅನಂತರ ಯಾರ 
ಮೇಲೂ ಸ್ವಲ್ಪವೂ ಅಕ್ರಮವಾಗದು. ಯಾರಾದರೂ ಸಾಸಿವೆ ಕಾಳಿನಷ್ಟಾದರೂ ಏನಾದರೂ ಮಾಡಿದ್ದರೆ ನಾವು 
ಅದನ್ನು ಮುಂದೆ ತರುವೆವು ಮತ್ತು ಲೆಕ್ಕೆ ಪರಿಶೋಧನೆಗೆ ನಾವೇ ಸಾಕು.* 


(48-50) ಈ ಮುಂಚೆ ನಾವು ಮೂಸಾ ಮತ್ತು ಹಾರೂನರಿಗೆ(ಅ) ಪ್ರರ್ಕಾನ್‌ (ಸತ್ತ ಅಸತ್ಯಗಳ 
ಮಾನದಂಡ) ಪ್ರಕಾಶ ಮತ್ತು ದಿಕ್ರ್‌ (ಬೋಧನೆ)ಗಳನ್ನು, ತಮ್ಮ ಪ್ರಭುವನ್ನು ಪ್ರತ್ಯಕ್ಷವಾಗಿ ನೋಡದೆಯೇ 


48. ವಿವರಣೆಗಾಗಿ 'ಅಲ್‌ ಅಲ್‌ರಾಫ್‌'ನ 8-9ನೆಯ ಟಿಪ್ಪಣಿಗಳನ್ನು ನೋಡಿರಿ. ಆ ತಕ್ಕಡಿ ಯಾವ ವಿಶಿಷ್ಟ ರೀತಿಯದ್ದೆಂದು 
ನಮಗೆ ತಿಳಿಯುವುದು ಕಷ್ಟ. ಏನಿದ್ದರೂ ಅದು ಭೌತಿಕ ವಸ್ತುಗಳನ್ನು ತೂಗುವ ಬದಲಿಗೆ ಮಾನವನ ನೈತಿಕ ಗುಣ ಮತ್ತು 
ಕರ್ಮಗಳನ್ನೂ ಅವನ ಪಾಪ-ಪುಣ್ಯಗಳನ್ನೂ ತೂಕ ಮಾಡಿ, ನೈಶಿಕ ದೃಷ್ಟಿಯಿಂದ ಯಾರು ಎಷ್ಟರ ಮಟ್ಟಿಗೆ ಸುದ್ಯಢನಾಗಿದ್ದಾನೆ, 
ಸೆಜ್ಜನನೆಂದಾದರೆ ಯಾವ ಮಟ್ಟದ ಸಜ್ಜನ, ಪಾಪಿಯಾಗಿದ್ದರೆ ಯಾವ ಮಟ್ಟದ ಪಾಪಿ ಎಂದು ನಿಖರವಾಗಿ ತೂಗಿ ತಿಳಿಸುವ 
ಸಾಧನವಾಗಿರುವುದು. ಅಲ್ಲಾಹನು ಇದಕ್ಕಾಗಿ ನಮ್ಮ ಭಾಷೆಯ ಇತರ ಪದಗಳನ್ನು ಬಿಟ್ಟು 'ತಕ್ಕಡಿ' ಎಂಬ ಪದವನ್ನು ಆಯ್ದು 
ಕೊಂಡಿರುವುದು ಅದು ತಕ್ಕಡಿಯನ್ನು ಹೋಲುತ್ತದೆ ಎಂಬ ಕಾರಣದಿಂದಿರಬಹುದು ಅಥವಾ ಈ ಆಯ್ಕೆಯ ಉದ್ದೇಶ ತಕ್ಕೆಡಿಯ 
ತಟ್ಟೆಗಳು ಎರಡು ವಸ್ತುಗಳ ಭಾರಗಳ ವ್ಯತ್ಕಾಸವನ್ನು ನಿಖರವಾಗಿ ತೋರಿಸಿ ಕೊಡುವ ಹಾಗೆಯೇ ನಮ್ಮ ನ್ಯಾಯ ತಕ್ಕಡಿಯು 
ಪ್ರತಿಯೊಬ್ಬ ಮಾನವನ ಜೀವನ ಕರ್ಮಗಳನ್ನು ತೂಗಿ, ಅದರಲ್ಲಿ ಒಳಿತುಗಳು ಹೆಚ್ಚಿವೆಯೋ ಕೆಡುಕುಗಳು ಹೆಚ್ಚಿವೆಯೋ 
ಎಂಬುದನ್ನು ಯಥಾ ರೂಪದಲ್ಲಿ ತೋರಿಸಿಕೊಡಲಿದೆ ಎಂಬ ಕಲ್ಪನೆಯನ್ನು ಮೂಡಿಸುವುದಾಗಿರಬಹುದು. 

4. ಇಲ್ಲಿಂದ ಪ್ರವಾದಿಗಳ ವೃತ್ತಾಂತ ಆರಂಭವಾಗುತ್ತದೆ. ನಿರಂತರ ಅನೇಕ ಪ್ರವಾದಿಗಳ ಜೀವನ ವೃತ್ತಾಂತವನ್ನು 
ವಿವರವಾಗಿಯೂ ಸಂಕ್ಲೇಪವಾಗಿಯೂ ಪ್ರಸ್ತಾಪಿಸಲಾಗುತ್ತಿದೆ. ಈ ಪ್ರಸ್ತಾಪದ ವಿಷಯಾನುಬಂಧದ ಬಗೆಗೆ ವಿವೇಚಿಸುವಾಗ ತಿಳಿದು 
ಬರುವಂತೆ, ಇದರ ಉದ್ದೇಶ ಈ ಕೆಳಗಿನ ವಿಷಯಗಳನ್ನು ಮನವರಿಕೆ ಮಾಡಿಸುವುದಾಗಿದೆ: 

1) ಗತ ಪ್ರವಾದಿಗಳೆಲ್ಲರೂ ಮನುಷ್ಯರೇ ಆಗಿದ್ದರು. ಯಾರೂ ವಿಶೇಷ ಸೃಷ್ಟಿಯಾಗಿರಲಿಲ್ಲ. ಒಬ್ಬ ಮನುಷ್ಯನನ್ನು 
ದೇವಸಂದೇಶವಾಹಕನಾಗಿ ಕಳುಹಿಸಿರುವುದು ಇತಿಹಾಸದಲ್ಲೇ ಪ್ರಥಮ ಬಾರಿ ನಡೆಯುತ್ತಿರುವ ಹೊಸ ಘಟನೆಯೇನೂ ಅಲ್ಲ. 
2) ಈಗ ಹ.ಮುಹಮ್ಮದ್‌ರು(ಸ) ಯಾವ ಕಾರ್ಯ ನಿರ್ವಹಿಸುತ್ತಿರುವರೋ ಅದಕ್ಕಾಗಿಯೇ ಗತ ಪ್ರವಾದಿಗಳೂ ಬಂದಿದ್ದರು. 
ಅವರ ಚಟುವಟಿಕೆಗಳ ಗುರಿಯೂ ಇದೇ ಆಗಿತ್ತು. ಅವರ ಬೋಧನೆ ಕೂಡಾ ಇದೇ ಆಗಿತ್ತು. 3) ಪ್ರವಾದಿಗಳೊಂದಿಗೆ ಅಲ್ಲಾಹನ 
ವ್ಯವಹಾರ ವಿಶಿಷ್ಟವಾಗಿರುತ್ತಿತ್ತು. ಅವರು ಅತ್ಯಂತ ಘೋರ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ. ವರ್ಷಗಟ್ಟಲೆ ಸಂಕಷ್ಟ 
ಗಳನ್ನು ಸಹಿಸಿದ್ದಾರೆ. ಅವರಿಗೆ ವ್ಯಕ್ತಿಗತ ಕಷ್ಟಗಳೂ ಬಂದಿವೆ, ಶತ್ರುಗಳಿಂದಾಗಿಯೂ ಬಂದಿವೆ, ಕೊನೆಗೆ ಅಲ್ಲಾಹನ ಸಹಾಯ 
ಸಹಕಾರಗಳು ಅವರಿಗೆ ಲಭಿಸಿದುವು. ಅವನು ಅವರ ಮೇಲೆ ತನ್ನ ಕೃಪೆ ಮತ್ತು ಅನುಗ್ರಹಗಳ ಮಳೆಗರೆದಿದ್ದಾನೆ. ಅವರ 
ಪ್ರಾರ್ಥನೆಗಳನ್ನು ಈಡೇರಿಸಿದ್ದಾನೆ. ಅವರ ಸಂಕಷ್ಟಗಳನ್ನು ದೂರೀಕರಿಸಿದ್ದಾನೆ. ಅವರ ಶತ್ರುಗಳನ್ನು ಸೋಲಿಸಿದ್ದಾನೆ ಮತ್ತು ಪವಾಡ 
ಸದೃಶ್ಯವಾಗಿ ಅವರಿಗೆ ಸಹಾಯ ಮಾಡಿದ್ದಾನೆ. 4) ಅವರು ಅಲ್ಲಾಹನ ಆಪ್ತ ಹಾಗೂ ಅತ್ಯಂತ ಪ್ರೀತಿಗೆ ಪಾತ್ರರಾದ ದಾಸರಾಗಿದ್ದರೂ 
ಅವನ ಕಡೆಯಿಂದ ಅತ್ಯದ್ಭುತ ಶಕ್ತಿಗಳನ್ನು ಪಡೆದಿದ್ದರೂ" ಅವರು ದೇವದಾಸರು ಮತ್ತು ಮಾನವರೇ ಆಗಿದ್ದರು. ಅವರ ಪೈಕಿ 
ಯಾರಿಗೂ ದೇವತ್ವ ಒದಗಿರಲಿಲ್ಲ. ಅಭಿಪ್ರಾಯ ಮತ್ತು ತೀರ್ಪು ಕೊಡುವಾಗ ಅವರಿಂದ ತಪು ಗಳು ಆಗಿ ಬಿಡುತ್ತಿತ್ತು. ಅವರು 
ಖಾಯಿಲೆಯಲ್ಲೂ ಬೀಳುತ್ತಿದ್ದರು. ಅವರನ್ನು ಸತ್ವ ಪರೀಕ್ಸೆಗಳಿಗೂ ಗುರಿ ಮಾಡಲಾಗುತ್ತಿತ್ತು. ಹೆಚ್ಚೇಕೆ ಅವರಿಂದ ತಪ್ಪುಗಳೂ 
ಸಂಭವಿಸಿ ಹೋಗುತ್ತಿದ್ದು ಅವುಗಳಿಗಾಗಿ ಆಲ್ಲಾಹನ ಕಡೆಯಿಂದ ವಿಚಾರಣೆಯೂ ನಡೆಯುತ್ತಿತ್ತು. ۱ 

50. ಈ ಮೂರು ಪದಗಳನ್ನು ತೌರಾತಿನ ಪ್ರಶಂಸೆಗಾಗಿ ಬಳಸಲಾಗಿದೆ. ಅರ್ಥಾತ್‌- ಅದು ಸತ್ಕಾಸತ್ಯಗಳ: ವ್ಯತ್ಯಾಸವನ್ನು 
ತೋರಿಸಿಕೊಡುವ ಒರೆಗಲ್ಲಾಗಿತ್ತು. ಅದು ಮಾನವನಿಗೆ ನೇರ ಮಾರ್ಗವನ್ನು ತೋರಿಸಿಕೊಡುವಂತಹ. ಪ್ರಕಾಶವಾಗಿತ್ತು ಮತ್ತು 
ಅದು ಮಾನವ ಸಂತತಿಗೆ ಮರೆತ ಪಾಠವನ್ನು ಮತ್ತೆ ನೆನಪಿಸುವ ಬೋಧನೆಯಾಗಿತ್ತು. 


ಕಾಂಡ-17 


21. ಅಲ್‌ ಅಂಬಿಯಾ 25 


i955 5; هٰدا‎ 5A ಆ Bl 
has لٹا ٹ لٹ گا پر‎ EG 
Jka ok تہ تھا‎ PONS 291 7 


ಭಯಪಡುವ ಹಾಗೂ (ವಿಚಾರಣೆಯ) ಆ ಘಳಿಗೆಯ" ಬಗ್ಗೆ ಸದಾ ಭೀತರಾಗಿರುವ ಮುತ್ತಕೀಗಳ(ಧರ್ಮನಿಷ್ಮರ) 
ಶ್ರೇಯಸ್ಸಿಗಾಗಿ ನೀಡಿದ್ದೆವು? ಮತ್ತು ಈಗ ನಾವು ಈ ಶುಭಕರ 'ದಿಕ್ಸ್‌'(ಬೋಧನೆ) ಅನ್ನು (ನಿಮಗಾಗಿ) 
ಅವತೀರ್ಣಗೊಳಿಸಿರುವೆವು. ನೀವೇನು ಇದನ್ನು ನಿರಾಕರಿಸುವವರಾಗುತ್ತೀರಾ? 

(51-73) ಅದಕ್ಕಿಂತಲೂ ಮುಂಚೆ ನಾವು ಇಬ್‌ರಾಹೀಮರಿಗೆ ಅವರ ವಿವೇಕವನ್ನು ದಯಪಾಲಿಸಿದ್ದೆವು 
ಮತ್ತು ನಾವು ಅವರನ್ನು ಚೆನ್ನಾಗಿ کو فدہ‎ ಅವರು ತಮ್ಮ ತಂದೆ ಹಾಗೂ ತಮ್ಮ ಜನಾಂಗದೊಡನೆ, 


51. ಅಂದರೆ ಈಗ ತಾನೇ ಪ್ರಸ್ತಾಪಿಸಲ್ಪಟ್ಟಂತಹ ನಿರ್ಣಾಯಕ ದಿನ. 

52. ಅರ್ಥಾತ್‌- ಅದು ಸಕಲ ಮಾನವರಿಗಾಗಿ ಕಳುಹಿಸಲ್ಪಟ್ಟಿದ್ದರೂ ಈ ಗುಣ ವಿಶೇಷಗಳನ್ನು ಹೊಂದಿರುವವರು ಮಾತ್ರ 
ಅದರಿಂದ ಕಾರ್ಯತಃ ಪ್ರಯೋಜನ ಪಡೆಯಬಲ್ಲರು. 

53. 'ರುಶ್ತ್‌' ಎಂಬ ಪದವನ್ನು ನಾವು ವಿವೇಕ ಎಂದು ಅನುವಾದಿಸಿದ್ದೇವೆ. ಇದರ ಅರ್ಥ- "ಒಳ್ಳೆಯದು ಯಾವುದು, 
ಕೆಟ್ಟದು ಯಾವುದು ಎಂದು ತಿಳಿದುಕೊಂಡು ಸರಿಯಾದ ಮಾತು ಅಥವಾ ಕ್ರಮ ಆಯ್ದುಕೊಳ್ಳುವುದು ಮತ್ತು ಕೆಟ್ಟ ಮಾತು 
ಮತ್ತು ಕ್ರಮವನ್ನು ವರ್ಜಿಸುವುದು. ಈ ಅಭಿಪ್ರಾಯಕ್ಕನುಸಾರ 'ರುಶ್ತ್‌' ಪದವನ್ನು ಸನ್ಮಾರ್ಗದ ಅನುಸರಣೆ ಎಂದೂ 
ಅರ್ಥೈಸಬಹುದು. ಆದರೆ ರುಶ್ಲ್‌ ಪದವು ಸೂಚಿಸುವುದು ಕೇವಲ ಸನ್ಮಾರ್ಗಾನುಸರಣೆಯನ್ನು ಮಾತ್ರ ಅಲ್ಲ. ಅದು 
ಸದ್ದಿಚಾರ ಮತ್ತು ಸದ್ಧಿವೇಕದ ಬಳಕೆಯ ಪರಿಣಾಮವಾಗಿ ಹುಟ್ಟಿಕೊಂಡ ಸನ್ಮಾರ್ಗಾನುಸರಣೆಯನ್ನು ಸೂಚಿಸುತ್ತದೆ. 
ಆದುದರಿಂದಲೇ ನಾವು 'ಏಿವೇಕ' ಎಂಬ ಪದವನ್ನು ಅದರ ಅರ್ಥಕ್ಕೆ ಸಮೊಪವಾಗಿ ಕಂಡೆವು. 'ಇಬ್‌ರಾಹೀಮರಿಗೆ ಅವರ 
ವಿವೇಕವನ್ನು ದಯಪಾಲಿಸಿದ್ದೆವು' ಎಂದರೆ, ಅವರಲ್ಲಿದ್ದ ವಿವೇಕ ನಾವು ದಯಪಾಲಿಸಿದುದಾಗಿತ್ತು. 'ನಾವು ಅವರನ್ನು ಚೆನ್ನಾಗಿ 
ಅರಿತಿದ್ದೆವು' ಎಂದರೆ ನಮ್ಮ ಈ ನೀಡುವಿಕೆಯು ಕುರುಡು ವಿತರಣೆಯಾಗಿರಲಿಲ್ಲ. ಅವರು ಎಂತಹ ವ್ಯಕ್ತಿಯೆಂದು ನಾವು 
ಚೆನ್ನಾಗಿ ಅರಿತಿದ್ದೆವು. ಆದುದರಿಂದಲೇ : ನಾವು ಅವರಿಗೆ ನೀಡಿದೆವು. ತನ್ನ ಸಂದೇಶವಾಹಕತ್ವದ ಕಾರ್ಯವನ್ನು ಯಾರಿಂದ 
ಹೇಗೆ ಮಾಡಿಸಬೇಕೆಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. (ಅಲ್‌ ಅನ್‌ಆಮ್‌ ಸೂಕ್ತ: 124) ಇದರಲ್ಲಿ ಕುರೈಶ್‌ 
ಸರದಾರರು ಪ್ರವಾದಿವರ್ಯರ(ಸ) ಬಗೆಗೆ ಮಾಡುತ್ತಿದ್ದ ಆಕ್ಲೇಪಗಳ ಕಡೆಗೆ ಒಂದು ಅರ್ಥಗರ್ಭಿತ ಸೂಚನೆ ಇದೆ. 'ಅಲ್ಲಾಹನು 
ನಮ್ಮನ್ನೆಲ್ಲ ಬಿಟ್ಟು ತನ್ನ ಸಂದೇಶವಾಹಕತ್ವವನ್ನು ಈ ವ್ಯಕ್ತಿಗೆ ಕೊಡಬೇಕಾದರೆ ಈ ವ್ಯಕ್ತಿಯಲ್ಲಿ ಅಂತಹ ವೈಶಿಷ್ಟ್ಯಗಳೇನಿವೆ?' 
ಎಂದು ಅವರು ಕೇಳುತ್ತಿದ್ದರು. ಇದಕ್ಕೆ ಉತ್ತರವನ್ನು ಪವಿತ್ರ ಕುರ್‌ಆನಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ 
ಕೊಡಲಾಗಿದೆ. ಇಲ್ಲಿ-ಇದೇ ಪ್ರಶ್ನೆಯನ್ನು ಹ. ಇಬ್‌ರಾಹೀಮ್‌ರ(ಅ) ವಿಷಯದಲ್ಲೂ ಕೇಳಬಹುದಾಗಿತ್ತು. ಅವರ ವಿಷಯದಲ್ಲೂ 
ಇಡೀ ಇರಾಕ್‌ ದೇಶದಲ್ಲಿ ಹ.ಇಬ್‌ರಾಹೀಮ್‌ರಿಗೆ(ಅ) ಮಾತ್ರ ಈ ಸ್ಥಾನವನ್ನು ಏಕೆ ದಯಪಾಲಿಸಲಾಯಿತು ಎಂಬ ಪ್ರಶ್ನೆ 
ಕೇಳಬಹುದಿತ್ತು. ಆದರೆ ಹ.ಇಬ್‌ರಾಹೀಮ್‌ರಲ್ಲಿ(ಅ) ಯಾವ ತರದ ಯೋಗ್ಯತೆಗಳು ಇವೆ ಎಂದು ನಮಗೆ ಗೊತ್ತಿತ್ತು. 
ಆದುದರಿಂದಲೇ ಅವರ ಇಡೀ ಜನಾಂಗದಿಂದ ಅವರನ್ನು ಈ ನೇಮತ್ತಿಗಾಗಿ “ಆಯ್ಕೆ ಮಾಡಲಾಯಿತು ಎಂದು ಮಾತ್ರ 
ಅರ್ಥ ಗರ್ಭಿತಪಾಗಿ ಸೂಚಿಸಿ ಬಿಡಲಾಗಿದೆ. ಹ. ಇಬ್‌ರಾಹೀಮ್‌ರ(ಅ) ಪವಿತ್ರ ಜೀವನದ ವಿವಿಧ ಮುಖಗಳ ಪ್ರಸ್ತಾವವು 
ಇದಕ್ಕೆ ಮುಂಚೆ ಅಧ್ಯಾಯ ಅಲ್‌ ಬಕರ ಸೂಕ್ತ 124ರಿಂದ 141 ಹಾಗೂ 258ರಿಂದ 260, ಅಲ್‌ ಅನ್‌ಆಮ್‌ 
74ರಿಂದ 81, ಅತ್ತೌಬಃ 114, ಹೂದ್‌ 69ರಿಂದ 76, ಇಬ್‌ರಾಹೀಮ್‌ 35ರಿಂದ. 41 ಅಲ್‌ ಹಿಜ್‌ 51ರಿಂದ 60 
ಮತ್ತು ಅನ್ನಮ್ಮ್‌ನ 120ರಿಂದ 123ರ ವರೆಗಿನ ಸೂಕ್ತಗಳಲ್ಲೂ ಬಂದಿವೆ. ಅವುಗಳನ್ನೊಮ್ಮೆ ನೋಡಿಕೊಳ್ಳುವುದು ಒಳ್ಳೆಯದು. 


ಕಾಂಡ-17 


26 ಕುರ್‌ಆನ್‌ ವ್ಯಾಖ್ಯಾನ 


EN TEN 
ಆಹರ Kako i Fh اکا‎ 
TON IS ES 

ಹಯ IS OS KEI OLN AE 


2 


"ನೀವು ಮಾರು ಹೋಗುತ್ತಿರುವ ಈ ವಿಗ್ರಹಗಳು ಎಂತಹವು?" ಎಂದು ಕೇಳಿದ್ದ ಸಂದರ್ಭವನ್ನು 
ಸ್ಮರಿಸಿರಿ5" ಆಗ ಅವರು, "ನಮ್ಮ ಪೂರ್ವಜರು ಇವುಗಳನ್ನು ಪೂಜಿಸುತ್ತಿರುವುದನ್ನು ನಾವು ಕಂಡಿದ್ದೇವೆ” 
“ಎಂದು ಉತ್ತರ -ಕೊಟ್ಟರು. ಇವರು, ."ನೀವೂ ನಿಮ್ಮ ಪೂರ್ವಜರೂ ಸ್ಪಷ್ಟ ಪಥಭ್ರಷ್ಟತೆಗೊಳಗಾಗಿದ್ದೀರಿ” 
ಎಂಬಾಗ- ಅವರು, "ನೀನು ನಮ್ಮ ಮುಂದೆ ನಿನ್ನ ನೈಜ ಭಾವನೆಗಳನ್ನು ಪ್ರಕಟಿಸುತ್ತಿರುವೆಯೋ ಅಥವಾ 
ಪರಿಹಾಸ್ಮ ಮಾಡುತ್ತೀಯೋ?" ಎಂದು ಕೇಳಿದರು. ಆಗ ಇವರು, "ಇಲ್ಲ, ವಾಸ್ತವದಲ್ಲಿ ಭೂಮಿ- 
ಆಕಾಶಗಳನ್ನು ಸೃಷ್ಟಿಸಿದ ಪ್ರಭುವೇ ನಿಮ್ಮ ಪ್ರಭುವಾಗಿರುವನು. ಈ ಬಗೆಗೆ ನಾನು ನಿಮ್ಮ ಮುಂದೆ 
ಸಾಕ್ಷಿ ಹೇಳುತ್ತೇನೆ- ಮತ್ತು ಅಲ್ಲಾಹನಾಣೆ, ನಾನು ನಿಮ್ಮ ಅನುಪಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಿಮ್ಮ 
ವಿಗ್ರಹಗಳನ್ನು ನೋಡಿಕೊಳ್ಳುವೆನು" . ಎಂದರು. ಆ ಪ್ರಕಾರ ಇವರು ಅವುಗಳನ್ನು ತುಂಡು ತುಂಡಾಗಿ 


54. ಮುಂದೆ ಪ್ರಸ್ತಾಪಿಸಲಾಗಿರುವ ಘಟನೆಯನ್ನು ಓದುವುದಕ್ಕೆ ಮುಂಚೆ ಮನಸ್ಸಿನಲ್ಲಿ ನವೀಕರಿಸಿಕೊಳ್ಳಬೇಕಾದ ಒಂದು 
ವಿಷಯವಿದೆ. .ಅದಾವುದೆಂದರೆ ಕುರೈಶರು ಹ.ಇಬ್ರಾಹೀಮ್‌ರ(ಅ) ಸಂತತಿಯಾಗಿದ್ದರು. ಕಅಬಾವನ್ನು ಕಟ್ಟಿದವರು ಅವರೇ. 
ಅರೇಬಿಯಾದಾದ್ಯಂತ ಕಲಬಾಕ್ಕೆ ಕೇಂದ್ರೀಯ ಸ್ಥಾನ ಪ್ರಾಪ್ತವಾಗಲು ಅದಕ್ಕೆ ಇಬ್‌ರಾಹೀಮ್‌ರ ಜೊತೆಗಿದ್ದ ಸಂಬಂಧವೇ 
ಕಾರಣವಾಗಿತ್ತು. ಕುರೈಶರು ಹ. ಇಬ್‌ರಾಹೀಮ್‌ರ(ಅ) ಸಂತತಿಯಾಗಿದ್ದುದು ಮತ್ತು ಇಬ್‌ರಾಹೀಮ್‌ರ ಕಅಬಾದ ಮೇಲ್ವಿಚಾರಕ 
ರಾಗಿದ್ದುದೇ ಅವರಿಗಿದ್ದ ಪ್ರತಿಷ್ಠೆಯ ಬುನಾದಿಯಾಗಿತ್ತು. ಇಂದು ಈ ಕಾಲದಲ್ಲಿ ಮತ್ತು ಅರೇಬಿಯಾದಿಂದ ಬಹುದೂರದ 
ಸ್ಥಳಗಳಲ್ಲಿ ಹ.ಇಬ್‌ರಾಹೀಮ್‌ರ(ಅ) ಈ: ಚರಿತ್ರೆಯು ಒಂದು ಬೋಧಪ್ರದ ಐತಿಹಾಸಿಕ ಘಟನೆಯಾಗಿ ಮಾತ್ರ ತೋರುತ್ತದೆ. 
ಆದರೆ ಇದನ್ನು ಮೊದ ಮೊದಲು ಯಾವ ಕಾಲದಲ್ಲಿ ಮತ್ತು ಎಂತಹ ಪ್ರದೇಶದಲ್ಲಿ ಹೇಳಲಾಗಿತ್ತು ಎಂಬುದನ್ನು ಗಮನದಲ್ಲಿಟ್ಟು 
ನೋಡಿದರೆ ಇದು ಕುರೈಶರ ಮತದ ಹಾಗೂ ಅವರ ಬ್ರಾಹ್ಮಣತ್ವದ ಬುಡಕ್ಕೇ ಹಾಕಿದ ಒಂದು ಕೊಡಲಿಯೇಟಾಗಿತ್ತೆಂಬುದು" 
ಚೆನ್ನಾಗಿ ಮನವರಿಕೆಯಾಗುತ್ತದೆ. ' 

55. ಈ ಮಾತಿನ ಶಬ್ದಾರ್ಥ 'ನೀನು ನಮ್ಮ ಮುಂದೆ ಸತ್ಯವನ್ನಿರಿಸುತ್ತಿರುವೆಯೋ ಅಥವಾ ನಮ್ಮೊಂದಿಗೆ ಆಟವಾಡುತ್ತಿರುವೆಯೋ?. 
ಎಂದಾಗುವುದು. ಆದರೆ ನಿಜವಾದ, ಇಂಗಿತವು ನಾವು.ಮೇಲೆ- ಕೊಟ್ಟಿರುವುದೇ ಆಗಿರುತ್ತದೆ. ಅವರಿಗೆ ತಮ್ಮ ಧರ್ಮವು ಸತ್ತ 
ವೆರದು ಎಷ್ಟು ಖಚಿತವಾದ ನಂಬಿಕೆ ಇತ್ತೆಂದರೆ ಈ ಮಾತನ್ನು ಒಬ್ಬನು ಗಂಭೀರವಾಗಿ ಹೇಳುತ್ತಿರುವನೆಂದು ಊಹಿಸಲಿಕ್ಕೂ 
ಅವರಿಗೆ ಅಸಾಧ್ಯವಾಗಿತ್ತು. ಆದುದರಿಂದಲೇ ಅವರು ನೀವು ಹೀಗೆ" ವಿನೋದಕ್ಕಾಗಿ ಹೇಳುತ್ತಿರುವುದೋ ಅಥವಾ ನಿಜಕ್ಕೂ ನಿಮ್ಮ 
ಭಾವನೆಗಳು ಹೀಗೆಯೇ ಆಗಿರುವುವಮೋ -ಎಂದರು. 

56. ಅರ್ಥಾತ್‌- ನೀವು ಆಧಾರಗಳ ಮೂಲಕ ವಿಷಯವನ್ನು ತಿಳಿಯುವುದಿಲ್ಲವೆಂದಾದರೆ, ಅವು ಅಸಹಾಯಕಬಾದವು 
ಗಳೆಂಬುದನ್ನೂ ಅವುಗಳಿಗೆ ಏನೂ ಅಧಿಕಾರವಿಲ್ಲ, ಶಕ್ತಿ ಸಾಮರ್ಥ್ಯಗಳಿಲ್ಲ ಮತ್ತು ಅವುಗಳನ್ನು ದೇವರೆನ್ನುವುದು : ತಪ್ಪು 
“ಎಂಬುದನ್ನು ನಾನು' ಕಾರ್ಯತಃ ತೋರಿಸಿ ಕೊಡುತ್ತೇನೆ. ಪ್ರಾಯೋಗಿಕವಾಗಿ ಮತ್ತು ವೀಕ್ಷಣೆಯ -ಮೂಲಕ ಇದನ್ನು ಹೇಗೆ ಸಾಬೀತು 
ಪಡಿಸಲಾಗುವುದೆಂಬುದನ್ನು ಹ.ಇಬ್‌ರಾಹೀಮ್‌ರು(ಅ) ಆ ಸಂದರ್ಭದಲ್ಲಿ ಹೇಳಲಿಲ್ಲ. 


ಕಾಂಡ-17 


21. ಅಲ್‌ ಅಂಬಿಯಾ 27 


EEE‏ کچ جج چجچجچ 66ےس ہج چوچررہہو وچ ہیں 
وص تا % ಬೆಳ‏ 

tk EEL AES سیمعتا‎ EA الم‎ 

gl ھا‎ Els 2 pe IY يہ‎ 

AEE AEG GIGS KON‏ ۵ك 


ಮುರಿದು ' ಹಾಕಿದರು"? ಮತ್ತು 7 ಕಡೆಗೆ ಅವರು ಗಮನಹರಿಸಲೆಂದು ಅವುಗಳಲ್ಲಿ ದೊಡ್ಡದನ್ನು 
ಬಿಟ್ಟುಬಿಟ್ಟರು (ಅವರು ಬಂದು ವಿಗ್ರಹಗಳ ಈ ದುರವಸ್ಥೆಯನ್ನು ಕಂಡು) "ನಮ್ಮ ದೇವರುಗಳಿಗೆ 
ಈ ಗತಿ ಮಾಡಿದವನಾರು? ಅವನೊಬ್ಬ ಮಹಾ ಅಕ್ರಮಿಯಾಗಿರಬೇಕು” ಎಂದರು. ಕೆಲವರು ಹೀಗೆ 
ಹೇಳಿದರು; "ಓರ್ವ ತರುಣನು ಅವುಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದುದನ್ನು ನಾವು." ಕೇಳಿದ್ದೆವು ಅವನ 
ಹೆಸರು ಇಬ್‌ರಾಹೀಮ್‌ ಎಂದಾಗಿದೆ." ಆಗ ಅವರು, "ಹಾಗಾದರೆ ಅವನನ್ನು ಹಿಡಿದು ಎಲ್ಲರ ಮುಂದೆ 
ತನ್ನಿರಿ. ಅವನನ್ನು (ಹೇಗೆ ಶಿಕ್ಷಿಸಲಾಗುತ್ತದೆಯೆಂದು) ನೋಡುವಂತಾಗಲಿ” ಎಂದರು.” (ಇಬ್‌ರಾಹೀಮರು 
ಬಂದಾಗ) "ಓ ಇಬ್‌ರಾಹೀಮ್‌! ನಮ್ಮ ದೇವರುಗಳೊಂದಿಗೆ ಹೀಗೆ ವರ್ತಿಸಿರುವುದು. ನೀನೇ?" ಎಂದು 
ಕೇಳಿದರು. ಅವರು "ಇದನ್ನೆಲ್ಲ ಅವರ ಈ ಹಿರಿಯನು ಮಾಡಿರುತ್ತಾನೆ. ಅವು ಮಾತಾಡುವುದಿದ್ದರೆ 


"51. ಅರ್ಥಾತ್‌- ಸಂದರ್ಭ ನೋಡಿ, ಪುರೋಹಿತರಾಗಲಿ ಅಡಳಿತಗಾರರಾಗಲಿ ಯಾರೂ ಇಲ್ಲದಿರುವಾಗ 
ಹ. ಇಬ್‌ರಾಹೀಮ್‌ರು(ಅ) ಅವರ ಕೇಂದ್ರೀಯ ವಿಗ್ರಹಾಲಯವನ್ನು ಪ್ರವೇಶಿಸಿ ವಿಗ್ರಹಗಳನ್ನೆಲ್ಲ. ಮುರಿದು ಹಾಕಿದರು. 

58. 'ಅದರ ಕಡೆಗೆ' ಎಂಬ ಸೂಚನೆ ದೊಡ್ಡ ವಿಗ್ರಹದ ಕಡೆಗೂ ಆಗಿರಬಹುದು. ಹ.ಇಬ್‌ರಾಹೀಮ್‌ರ(ಅ) ಕಡೆಗೂ 
ಆಗಿರಬಹುದು. ಮೊದಲನೆಯದೆಂದಾದರೆ ಇದು ಅವರ ವಿಶ್ವಾಸಗಳ ಬಗೆಗೆ ಹ.ಇಬ್‌ರಾಹೀಮ್‌ರ(ಅ) ಕಡೆಯಿಂದ ಒಂದು 
ವ್ಯಂಗ್ಯ ವಿಮರ್ಶೆ ಎನ್ನಬಹುದು. ಅರ್ಥಾತ್‌- ಇವರೆ ದೃಷ್ಟಿಯಲ್ಲಿ ಅವುಗಳು ನಿಜಕ್ಕೊ ದೇವರುಗಳೆಂದಾದರೆ, ತಮ್ಮ ಆ ದೊಡ್ಡ 
ದೇವರು ಚಿಕ್ಕವುಗಳ ಮೇಲೆ ಏನೋ ಕಾರಣಕ್ಕಾಗಿ ಸಿಟ್ಟಾಗಿ ಅವುಗಳನ್ನೆಲ್ಲಾ ಪುಡಿ ಮಾಡಿರಬಹುದೆಂದು ಸಂದೇಹವಾಗಬೇಕು. 
ಅಥವಾ ದೊಡ್ಡ ವಿಗ್ರಹಡೊಡನೆ ಇವರು- 'ಮಹಾ ಸ್ವಾಮೊ, ತಮ್ಮ ಕಣ್ಣೆದುರಲ್ಲೇ ಇದೇನಾಯಿತು? ನೀವು ಅವನನ್ನು 
ತಡೆಯಲಿಲ್ಲವೇಕೆ?' ಎಂದು ಪ್ರಶ್ನಿಸಬೇಕು. ಇನ್ನೊಂದು ಅರ್ಥದ ಪ್ರಕಾರವಾದರೆ, .ಜನರು ತಮ್ಮ ವಿಗ್ರಹಗಳ ಈ ದುರ್ಗಶಿಯನ್ನು 
ಕಂಡು ಅವರ ಗಮನ ನನ್ನ ಕಡೆಗೆ ಹರಿಯುವುದು. ಅಪರು ಬಂದು ನನ್ನೊಡನೆ ವಿಚಾರಿಸುವರು. ಆಗ ಅವರೊಡನೆ ನಿಖರವಾಗಿ 
ಮಾತುಕತೆ ನಡೆಸುವ ಸಂದರ್ಭ ತಾನಾಗಿಯೇ ಸಿಗುವುದು ಎಂಬುದು ಹ.ಇಬ್‌ರಾಹೀಮ್‌ರ(ಅ) ಇಂಗಿತವಾಗಿತ್ತು. 7 

59. ಹ. ಇಬ್‌ರಾಹೀಮ್‌ರು(ಅ) ಇದನ್ನೇ ಬಯಸಿದ್ದರು. ಈ ಪ್ರಸ್ತಾಪ ಮತ್ತು ಇದರ. ಚರ್ಚೆ -ಬರೇ ಪುರೋಹಿತರ 
ಮತ್ತು ಅರ್ಚಕರ ಮುಂದೆ ಮಾತ್ರ ಆಗಬೇಕಾದುದಲ್ಲ. ಜನಸಾಮಾನ್ಯರೂ ಅಲ್ಲಿ ಇದ್ದು, ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತವೆನ್ನ 
ಲಾಗುವ ವಿಗ್ರಹಗಳು ಎಷ್ಟು ಅಸಹಾಯಕವಾಗಿವೆ. ಮತ್ತು ಸ್ವತಃ ಪುರೋಹಿತರು ಅವುಗಳ ಬಗ್ಗೆ 'ಯಾವ ಅಭಿಪ್ರಾಯ ತಾಳಿದ್ದಾರೆ 
ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬುದೇ ಇಬ್‌ರಾಹೀಮ್‌ರ(ಅ) ಬಯಕೆಯಾಗಿತ್ತು. ಹೀಗೆ ಫಿರ್‌ಔನ್‌ನಿಂದ ಸಂಭವಿಸಿದಂತಹ 
ತಿಳಿಗೇಡಿತನವೇ ಆ. ಅರ್ಚಕರಿಂದಲೂ ಸಂಭವಿಸಿತು. ಅವನೂ ಹೆ.ಮೂಸಾರ(ಅ) ಮತ್ತು ಜಾದೂಗಾರರ ನಡುವೆ ಸ್ಪರ್ಧೆ 
ಸಡೆಸಲಿಕ್ಕಾಗಿ ದೇಪದಾದ್ಯಂತವಿರುವ ಜನರನ್ನು. ಸೇರಿಸಿದ್ದನು. ಇವರೂ ಹ.ಇಬ್‌ರಾಹೀಮ್‌ರ(ಅ) ಮೊಕದ್ದಮೆಯನ್ನು ಆಲಿಸಲಿಕ್ಕಾಗಿ 
ಸಾರ್ವಜನಿಕರನ್ನು ಒಟ್ಟುಗೂಡಿಸಿದರು. ಅಲ್ಲಿ ಹ.ಮೂಸಾರಿಗೆ(ಅ) ಎಲ್ಲರ ಮುಂದೆ ತಾನು ತಂದಿರುವುದು ಜಾದೂ ವಿದ್ಮೆಯಲ್ಲ, 
ದೇವದತ್ತ ಫವಾಡ ಎಂದು ಬಹಿರಂಗವಾಗಿ ಸಾಬೀತು, ಪಡಿಸುವ ಸಂದರ್ಭ ಸಿಕ್ಕಿತ್ತು. ಇಲ್ಲಿ ಹ.ಇಬ್‌ರಾಹೀಮ್‌ರಿಗೆ(ಅ) ಶತ್ರುಗಳ 
ಕುತಂತ್ರಗಳನ್ನು ಸಾರ್ವಜನಿಕರ ಮುಂದೆ ಬಯಲುಗೊಳಿಸಲು ಶತ್ರುಗಳೇ- ಸಂದರ್ಭವನ್ನು ಒದಗಿಸಿಕೊಟ್ಟರು. 


ಕಾಂಡ-17 


28 : ಕುರ್‌ಆನ್‌ ವ್ಯಾಖ್ಯಾನ 


کرجعا وا لی IE 24 : pA‏ انکو الظلمون ہت 26% pe‏ 


ಅವುಗಳನ್ನೇ ಕೇಳಿಕೊಳ್ಳಿರಿ” ಎಂದರು. ಇದನ್ನು ಕೇಳಿ ತಮ್ಮ دع‎ ಅಂತಃಕರಣದ ಕಡೆಗೆ ಮರಳಿದರು 
ಮತ್ತು (ತಮ್ಮ ಮನಸ್ಸಿನಲ್ಲಿ) "ನಿಜಕ್ಕೂ ನೀವೇ ಅಕ್ರಮಿಗಳು” ಎನ್ನತೊಡಗಿದರು. ಆದರೂ ಅವರು 


60. ಮೊದಲಿನ ವಾಕ್ಕದಲ್ಲಿ ಹ.ಇಬ್‌ರಾಹೀಮ್‌ರು(ಲ) ವಿಗ್ರಹಗಳನ್ನು ಒಡೆದು ಹಾಕಿದ ಅಪರಾಧವನ್ನು ದೊಡ್ಡ ವಿಗ್ರಹದ 
ಮೇಲೆ ಹೊರಿಸಿದುದರ ಉದ್ದೇಶ ಸುಳ್ಳಾಡುವುದಾಗಿರಲಿಲ್ಲವೆಂದೂ ಅವರು ತಮ್ಮ ಶತ್ರುಗಳ ಮುಂದೆ ತಮ್ಮನ್ನು ಸಮರ್ಥಿಸಿ 
ಕೊಳ್ಳೆಲು ಬಯಸಿದ್ದರೆಂದೂ ಈ ಕೊನೆಯ ವಾಕ್ಕ ತೋರಿಸಿಕೊಡುತ್ತದೆ. ತಮ್ಮ ಆರಾಧ್ಯ ವಸ್ತುಗಳು ತೀರಾ ಅಸೆಹಾಯಕವೆಂದೂ 
ಅವುಗಳಿಂದ ಇದು ಸಂಭವಿಸಿರಬಹುದೆಂದು ۰۹ھ‎ ಕ್ಲಿಸಲಿಕ್ಕೂ ಸಾಧ್ಯವಿಲ್ಲವೆಂದೂ ತಮ್ಮ ಉತ್ತರದಲ್ಲಿ ಅವರೇ ಒಪ್ಪಿ! ಕೊಳ್ಳೆಲೆಂದು 
ಅವರು ಹಾಗೆ ಹೇಳಿದ್ದರು. ಇಂತಹ ಸಂದರ್ಭಗಳಲ್ಲಿ ಒಬ್ಬನು ಪುರಾವೆಗಾಗಿ ಹೇಳುವಂತಹ ಅವಾಸ್ತವಿಕ ಮಾತನ್ನು ಸುಳ್ಳೆಂದು 
ಪರಿಗಣಿಸುವಂತಿಲ್ಲ. ಏಕೆಂದರೆ ಇದನ್ನು ಹೇಳುವವನು : ಕೂಡಾ ಸುಳ್ಳು ಹೇಳಬೇಕೆಂಬ ಉದ್ದೇಶದಿಂದ ಹೇಳುವುದಲ್ಲ ಮತ್ತು 
ಅದನ್ನು ಆಲಿಸುವವರು ಕೂಡಾ ಅದನ್ನು ಸುಳ್ಳು ಎಂದು ಪರಿಗಣಿಸುವುದಿಲ್ಲ. ಹೇಳುವವನು ತನ್ನ ಮಾತನ್ನು ಸಮರ್ಥಿಸುವ 
ಉದ್ದೇಶದಿಂದ ಹೇಳುತ್ತಾನೆ. ಕೇಳುವವನೂ ಅದನ್ನು ಅದೇ ಅರ್ಥದಿಂದ ಕೇಳುತ್ತಾನೆ. 

ದುರದೃಷ್ಟವಶಾತ್‌, ಹ.ಇಬ್‌ರಾಹೀಮ್‌ರು(ಆ) ತಮ್ಮ ಜೀವಮಾನದಲ್ಲಿ ಮೂರು ಬಾರಿ ಸುಳ್ಳು ಹೇಳಿದ್ದರೆಂದು ಹದೀಸ್‌ನ 
ಒಂದು ವರದಿಯಲ್ಲಿ ಬಂದು ಬಿಟ್ಟಿದೆ. ಅವುಗಳಲ್ಲಿ ಒಂದು 'ಸುಳ್ಳು' ಇದೇ. ಎರಡನೆಯ 'ಸುಳ್ಳು' ಸೂರಃ ಅಸ್ಸಾಪ್ಸಾತ್‌ನಲ್ಲಿ 'ಇನ್ನೀ 
ಸಕೀಮ್‌'(ನನಗೆ ಸೌಖ್ಯವಿಲ್ಲ) ಎಂದು ಹ. ಇಬ್‌ರಾಹೀಮ್‌ರು(ಅ) ಹೇಳಿರುವ ಮಾತು. ಮೂರನೆಯ 'ಸುಳ್ಳು' ಹ. ಇಬ್‌ರಾಹೀಮ್‌ರು(ಲ) 
ತಮ್ಮ ಪತ್ನಿಯನ್ನು ಸಹೋದರಿಯೆಂದು ಹೇಳಿದರೆಂಬುದು. ಈ ಪ್ರಸ್ತಾಪ ಕುರ್‌ಆನಿನಲ್ಲಿಲ್ಲ. ಅದು ಬೈಬಲಿನ ಆದಿ ಕಾಂಡದಲ್ಲಿದೆ. 
ಆದರೆ, "ಈ ಹದೀಸ್‌ ಒಬ್ಬ ಪ್ರವಾದಿಯನ್ನು ಸುಳ್ಳುಗಾರನೆಂದು ಹೇಳುವುದರಿಂದ ಮಾತ್ರ ಆಕ್ಲೇಪಾರ್ಹವಲ್ಲ. ನಿಜವಾಗಿ ಇದರಲ್ಲಿ 
ಪ್ರಸ್ತಾಪಿಸಲಾಗಿರುವ ಮೂರು ಘಟನೆಗಳೂ ಸಂದೇಹಾಸ್ಥ ಸ್ಪದವಾಗಿದ್ದೂ ವಿವೇಚನಾರ್ಹವಾಗಿವೆ. ಅವುಗಳ ಪೈಕಿ ಒಂದು ಸುಳ್ಳಿನ 
ಸಂಗತಿಯನ್ನು ಈಗಾಗಲೇ ನೀವು ಕಂಡುಕೊಂಡಿರಿ. ವಿಷಯಾನುಬಂಧದಲ್ಲಿ ಹ.ಇಬ್‌ರಾಹೀಮ್‌ರ(ಅ) ಈ ಮಾತನ್ನು 'ಸುಳ್ಳು' ಎಂದು 
ಮುಹಮ್ಮದ್‌ರು(ಸ) ಸಾರಿ ಬಿಡುವ ಮಾತಂತಿರಲಿ (ಶಾಂತಂ ಪಾಪಂ) ಒಬ್ಬ ಸಾಮಾನ್ಯ ಬುದ್ಧಿಯವನೂ ಹಾಗೆ ಹೇಳಲಾರ. ಇನ್ನು 
'ಇನ್ನೀ ಸಕೀಮ್‌'ನ ಘಟನೆಯ ವಿಷಯ. ಹ.ಇಬ್‌ರಾಹೀಮ್‌ರು(ಅ) ನಿಜಕ್ಕೂ ಅಂದು ಸಂಪೂರ್ಣ ಆರೋಗ್ಯದಿಂದಿದ್ದರೆಂದೂ ಯಾವ 
ಸಣ್ಣ ತೊಂದರೆಯೂ ಅಂದು ಅವರಿಗೆ ಇರಲಿಲ್ಲವೆಂದೂ ಸಾಬೀತಾಗುವ ವರೆಗೂ ಅವರು ಹೇಳಿದ ಮಾತು ಸುಳ್ಳೆಂದು ಹೇಳಲು 
ಸಾಧ್ಯವಿಲ್ಲ. ಇದು ಕುರ್‌ಆನಿನಲ್ಲಾಗಲಿ ಪ್ರಸ್ತುತ ಹದೀಸ್‌ ಒಂದರ ಹೊರತು ಬೇರಾವುದೇ ವಿಶ್ವಸನೀಯ ಹದೀಸ್‌ ವರದಿಯಲ್ಲಾಗಲೀ 
ಕಂಡು ಬರುವುದಿಲ್ಲ. ಇನ್ನು ಉಳಿಯುವುದು ಪತ್ನಿಯನ್ನು ಸಹೋದರಿಯನ್ನುವ ವಿಷಯ. ಇದು ಎಷ್ಟೊಂದು ಅರ್ಥಹೀನವೆಂದರೆ 
ಇದನ್ನು ಒಬ್ಬನು ಕೇಳಿದ ತಕ್ಷಣ ಹೀಗೆ ಎಷ್ಟು ಮಾತ್ರಕ್ಕೂ ಸಂಭವಿಸಿರಲಿಕ್ಕಿಲ್ಲವೆಂದು ಬಿಡುವನು. ಇದು, ಇಬ್‌ರಾಹೀಮ್‌(ಅ) 
ತಮ್ಮ ಪತ್ನಿ ಸಾರಾರ(ಅ) ಜೊತೆ ಈಜಿಪ್ಪಿಗೆ ಹೋದಾಗ ನಡೆದ ಕಥೆಯೆಂದು ಹೇಳಲಾಗುತ್ತಿದೆ. ಬೈಬಲ್‌ ಹೇಳುವ ಪ್ರಕಾರ ಆಗ 
ಅವರ ಪ್ರಾಯ 75 ವರ್ಷ ಮತ್ತು ಹ.ಸಾರಾರ(ಅ) ಪ್ರಾಯ 65ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗಿತ್ತು. ಈ ಪ್ರಾಯದಲ್ಲಿ ಈಜಿಪ್ತಿನ ರಾಜನು 
ಈ ಸುಂದರಿಯನ್ನು ವಶಪಡಿಸಿಕೊಳ್ಳಲು ತಮ್ಮನ್ನು ಕೊಂದು ಹಾಕುವನೆಂಬ ಭಯ ಹ.ಇಬ್‌ರಾಹೀಮರಿಗಾಗುತ್ತದೆ(ಅ). ಅದಕ್ಕಾಗಿ 
ಅವರು ತಮ್ಮ ಪತ್ನಿಯೊಡನೆ ಈಜಿಪ್ತಿನವರು "ನಿನ್ನನ್ನು ಹಿಡಿದು ರಾಜನ ಬಳಿಗೆ ಒಯ್ಯುವಾಗ ನನ್ನ ಪ್ರಾಣ ರಕ್ಸಣೆಗಾಗಿ ನೀನು 
ನನ್ನನ್ನು ತನ್ನ ಸಹೋದರನೆಂದು ಹೇಳಬೇಕು ನಾನೂ ನಿನ್ನನ್ನು ಸಹೋದರಿಯೆಂದು ಹೇಳುತ್ತೇನೆ' ಎಂದು ಹೇಳಿದರು. (ಆದಿಕಾಂಡ 
ಭಾಗ 12) ಈ ಅಸಂಬದ್ಧ ಹಾಗೂ ಅರ್ಥಹೀನ ಇಸ್ರಾಈಲೀ ಐತಿಹ್ಯವೇ ಪ್ರಸ್ತುತ ಹದೀಸ್‌ ಉಲ್ಲೇಖದಲ್ಲಿರುವ ಮೂರನೆಯ 
'ಸುಳ್ಳಿಗೆ ಆಧಾರವಾಗಿದೆ. ಒಂದು ಹದೀಸ್‌ನಲ್ಲಿ ಈ ತರದ ವಿಷಯವಿದ್ದರೂ ಕೇವಲ ಅದರ 'ಸನದ್‌' ದುರ್ಬಲವಲ್ಲ ಎಂಬ ಒಂದೇ 
ಕಾರಣಕ್ಕಾಗಿ, ಇಂತಹ ಮಾತು ಕೂಡಾ ಪ್ರವಾದಿ ಮುಹಮ್ಮ, ದ್‌ರಬ್ದೆಂದು(ಸ) ಹಠ ತೊಡುವುದು ಉಚಿತವೇ? ಹಾಗೆಯೇ, ಒಂದು 
ಹದೀಸ್‌ನ' 'ಸನದ್‌' ಪ್ರಬಲವಾಗಿದೆಯೆಂದ ಮಾತ್ರಕ್ಕೆ ಆ ಹದೀಸ್‌ನಲ್ಲಿರುವ ಮಾತು ಎಷ್ಟೇ ಆಕ್ಲೇಪಾರ್ಹವಾಗಿದ್ದರೂ ಅದನ್ನು 
ಸ್ವೀಕರಿಸಿಯೇ ತೀರಬೇಕೆಂಬ ನಿರ್ಬಂಧವೇನೂ ಇಲ್ಲ ಎಂಬ, ಹದೀಸ್‌ ಶಾಸ್ತ್ರದ ಪ್ರಾಮುಖ್ಯ ನೀತಿಯನ್ನು ಕಡೆಗಣಿಸುವುದು ಸೂಕ್ತವೇ? ಈ 
ರೀತಿಯ ವಿಪರೀತ ವಾದಗಳೇ ಹದೀಸ್‌ ನಿಷೇಧಕರು ಪ್ರದರ್ಶಿಸುತ್ತಿರುವ ಇನ್ನೊಂದು ತದ್ವಿರುದ್ದ ಬಗೆಯ ವಿಪರೀತ ವಾದಕ್ಕೆ ದಾರಿ 
ಮಾಡಿಕೊಡುತ್ತದೆ. (ಹೆಚ್ಚಿನ ವಿವರಗಳಿಗೆ ನನ್ನ 'ರಸಾಯಿಲ್‌ ವ ಮಸಾಇಲ್‌', ಭಾಗ -2, ಪುಟ 35ರಿಂದ 39ರವರೆಗೆ ನೋಡಿರಿ) 


ಕಾಂಡ-17 . 


21. ಅಲ್‌ ಅಂಬಿಯಾ 29 


ey IS‏ کا AE SUTIN‏ کا لا 
Ke‏ گنا .لا SIL‏ اق Kf‏ ریا SIS‏ ون ڑب للا 
Eas‏ َو Hos 2 FTES‏ بناز 
ENS SS 4 BURAK LiF‏ 


ಅಭಿಪ್ರಾಯ ಬದಲಾಯಿಸಿ! "ಇವು ಮಾತನಾಡುವುದಿಲ್ಲವೆಂದು ನಿನಗೆ ಗೊತ್ತಿದೆ" ಎಂದರು. ಆಗ 
ಇಬ್‌ರಾಹೀಮ್‌, "ಹಾಗಾದರೆ ನೀವು ಅಲ್ಲಾಹನನ್ನು ಬಿಟ್ಟು ನಿಮಗೆ ಲಾಭವನ್ನಾಗಲೀ ನಷ್ಟವನ್ನಾಗಲಿ 
ಉಂಟು ಮಾಡಲು ಶಕ್ತರಲ್ಲದವರನ್ನು ಪೂಜಿಸುತ್ತೀರಾ? ಥೂ, ನಿಮಗೆ ಮತ್ತು ಅಲ್ಲಾಹನನ್ನು ಬಿಟ್ಟು 
ನೀವು ಪೂಜಿಸುತ್ತಿರುವ ನಿಮ್ಮ ಆರಾಧ್ಯ ವಸ್ತುಗಳಿಗೆ. ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲವೇ?" ಎಂದರು. 
ಆಗ ಅವರು, "ನಿಮಗೇನಾದರೂ ಮಾಡ ಬೇಕೆಂದಿದ್ದರೆ ಇವನನ್ನು ಸುಟ್ಟು ಹಾಕಿರಿ ಮತ್ತು ನಿಮ್ಮ 
ದೇವರುಗಳಿಗೆ ನೆರವಾಗಿರಿ" ಎಂದರು. ನಾವು ಹೇಳಿದೆವು: "ಓ ಅಗ್ನಿಯ ತಣ್ಣಗಾಗಿ ಬಿಡು ಮತ್ತು 
ಇಬ್‌ರಾಹೀಮ್‌ರ(ಅ) ಪಾಲಿಗೆ ಸುರಕ್ಲೆಯಾಗು." ಅವರು, ಇಬ್‌ರಾಹೀಮರಿಗೆ(ಅ) ಕೇಡುಂಟು 
ಮಾಡಬಯಸಿದ್ದರು. ಆದರೆ ನಾವು ಅವರನ್ನು ಸಂಪೂರ್ಣ ವಿಫಲಗೊಳಿಸಿಬಿಟ್ಟೆವು- ಮತ್ತು ನಾವು ಅವರನ್ನೂ 

اس 

61. ಕೆಲವರು ಸೂಕ್ತದ ಈ ಭಾಗವನ್ನು 'ಅವರು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡರು' ಎಂದು ಅರ್ಥೈಸಿದ್ದಾರೆ. ಆದರೆ 
ಸನ್ನಿವೇಶ ಹಾಗೂ ವಿವರಣಾ ಶೈಲಿ ಈ ಅಭಿಪ್ರಾಯವನ್ನು ಸಮ್ಮತಿಸುವುದಿಲ್ಲ. ಹ. ಇಬ್ರಾಹೀಮ್‌ರ(ಅ) ಉತ್ತರವನ್ನು ಕೇಳಿದಾಗಲೇ 
ಪ್ರಥಮತಃ ಅವರು ತಮ್ಮ ಮನಸ್ಸಿನಲ್ಲೇ 'ಅಕ್ರಮಿಗಳು ಸ್ವತಃ ನಾವೇ' ಎಂದು ಯೋಚಿಸಿಕೊಂಡರು. ಆದರೆ ತಕ್ಸೆಣವೇ ಹಟ 
ಮತ್ತು ಅಜ್ಞಾನ ಅವರನ್ನು ಆವರಿಸಿಕೊಂಡಿತು. ಹಟಮಾರಿತನ ಬಂದೊಡನೆ ಬುದ್ದಿ ಕೆಡುವುದು ಸ್ವಾಭಾವಿಕ. ಹಾಗೆಯೇ ಆಯಿತು. 
ಸರಿಯಾದುದನ್ನು ಯೋಚಿಸುತ್ತಿರುವಾಗ ಹಠಾತ್ತನೆ ಅವರ ಬುದ್ದಿ ವಕ್ರವಾಗಿ ಯೋಚಿಸತೊಡಗಿತು. 

62. ಅವರು ಕಾರ್ಯತಃ ತಮ್ಮ ನಿರ್ಧಾರ ಪ್ರಕಾರ ಮಾಡಿಯೇ ಬಿಟ್ಟರೆಂದು ಪದಗಳೂ ಹೇಳುತ್ತವೆ, ವಿಷಯಾನುಬಂಧವೂ 
ಅದನ್ನು ಸಮರ್ಥಿಸುತ್ತದೆ. ಅವರು ಬೃಹತ್‌ ಆಗ್ಗಿಕುಂಡವನ್ನು ತೆಯಾರಿಸಿ ಹ.ಇಬ್‌ರಾಹೀಮ್‌ರನ್ನು(ಅ) ಅದಕ್ಕೆ ಎಸೆದಾಗ 
ಹ.ಇಬ್ರಾಹೀಮ್‌ರ(ಲ) ಪಾಲಿಗೆ ತಣ್ಣಗಾಗಿ ಬಿಡಬೇಕೆಂದೂ ನಿರುಪದ್ರವಿಯಾಗಬೇಕೆಂದೂ ಅಲ್ಲಾಹನು ಅಗ್ನಿಗೆ ಅಪ್ಪಣೆ ಕೊಟ್ಟನು. 
ಇದೂ ಕುರ್‌ಆನಿನಲ್ಲಿ ವಿವರಿಸಲಾಗಿರುವ 'ಮುಲ್‌ಜಿರಾತ್‌'(ಪವಾಡುಗಳಲ್ಲಿ ಒಂದಾಗಿದೆ. ವಿಶ್ವದ ನಿತ್ಯ ಕ್ರಮಕ್ಕೆ ವ್ಯತಿರಿಕ್ತವಾದ 
ಒಂದು ಅಸಾಧಾರಣ ಕಾರ್ಯವನ್ನು ಮಾಡಲು ಅಲ್ಲಾಹೆನಿಗೂ ಸಾಧ್ಯವಿಲ್ಲವೆಂದು ಭಾವಿಸಿ ಯಾರಾದರೂ ಈ ಪವಾಡಗಳ ಬಗ್ಗೆ 
ಕೃತಕ ವಾದವನ್ನು ಮುಂದೆ ತರುವುದಿದ್ದರೆ ಅಂತಹವನು ಅಲ್ಲಾಹನನ್ನು ನಂಬುವುದು ಏಕೆ? ಆದುನಿಕ ಯುಗದ ತಥಾಕಥಿಕ 
ವಿಚಾರವಾದಿಗಳು ಇಂತಹ ವಿಷಯಗಳನ್ನು ನಂಬುವುದಿಲ್ಲವೆಂಬ ಕಾರಣದಿಂದ ಅವನು ಇಂತಹ ಸಮರ್ಥನೆಗಳನ್ನು ಮುಂದಿಡು 
ವುದಾದರೆ, ಹೇಗಾದರೂ ಮಾಡಿ ಅವರು ಒಪ್ಪುವಂತೆ ಮಾಡಿಯೇ ತೀರಬೇಕೆಂಬ ನಿರ್ಬಂಧವನ್ನು ನಿನ್ನ ಮೇಲೆ ಹೇರಿದವರು 
ಯಾರು? ಎಂದು ನಾವು ಅವನೊಡನೆ ಕೇಳುತ್ತೇವೆ. ಕುರ್‌ಆನನ್ನು ಇದ್ದಕ್ಕಿದ್ದಂತೆಯೇ ನಂಬಲು ಸಿದ್ಧವಿಲ್ಲದವನನ್ನು ಅವನ 
ಪಾಲಿಗೆ ಬಿಟ್ಟು ಬಿಡಿರಿ. ಅವನು ಒಪ್ಪಿಕೊಳ್ಳುವಂತೆ ಮಾಡಲಿಕ್ಕಾಗಿ ಕುರ್‌ಆನನ್ನು ಅವನ ಅಭಿಪ್ರಾಯದ ಅಚ್ಚಿನಲ್ಲಿ ಒತ್ತಲು 
ಪ್ರಯತ್ನಿಸುವುದು- ಅದರಲ್ಲೂ ಕುರ್‌ಆನ್‌ ಇಂತಹ ಅಚ್ಚುಗಳನ್ನು ಹೆಜ್ಜೆ ಹೆಜ್ಜೆಗೂ ಪ್ರತಿರೋಧಿಸುತ್ತಿರುವಾಗ ಹೀಗೆ ಮಾಡುವುದು- 
'ಇದಾವ ಬಗೆಯ ಧರ್ಮ ಪ್ರಚಾರ? ಬುದ್ದಿಯುಳ್ಳ ಯಾವ ವ್ಯಕ್ತಿ ತಾನೇ ಅದನ್ನು ಸರಿಯೆನ್ನಬಲ್ಲನು? (ಹೆಚ್ಚಿನ ವಿವರಗಳಿಗೆ 
ಅಧ್ಯಾಯ ಅಂಕಬೂತ್‌ನ 39ನೆಯ ಟಿಪ್ಪಣಿಯನ್ನು ನೋಡಿರಿ.) 


ಕಾಂಡ-17 


30 ಕುರ್‌ಆನ್‌ ವ್ಯಾಖ್ಯಾನ 


DES ۶۵ فا للَدلبيَٰ‎ GE الق‎ MIELE 
ME ed UL BE GL 
3 ವ [AAG AES اترتا‎ 

2 یی‎ AEST USUI EG EY 


Us 


ಲೂತರನ್ನೂ(ಆ)್‌ ರಕ್ಷಿಸಿ ಲೋಕವಾಸಿಗಳಿಗೆ ಸಮೃದ್ದಿಯನ್ನಿರಿಸಿರುವಂತಹ ಭೂಭಾಗಕ್ಕೆ ಕೊಂಡೊಯ್ದೆವು.” 
ನಾವು ಅವರಿಗೆ ಇಸ್‌ಹಾಕರನ್ನು ಮತ್ರವಲ್ಲ ಯಲ್‌ಕೂಬರನ್ನೂರ ದಯಪಾಲಿಸಿದೆವು ಮತ್ತು (ಅವರಲ್ಲಿ) 
'ಪ್ರತಿಯೊಬ್ಬನನ್ನು ಸಜ್ಜನನಾಗಿ ಮಾಡಿದೆವು ನಾವು ಅವರನ್ನು ನಮ್ಮ ಅಪ್ಪಣೆಯಂತೆ ಮಾರ್ಗದರ್ಶನ 
ನೀಡುತ್ತಿದ್ದ ನಾಯಕರನ್ನಾಗಿ ಮಾಡಿದೆವು ಮತ್ತು ನಾವು ಅವರಿಗೆ ವಹ್ಮ್‌ (ದಿವೃವಾಣಿ) ಮೂಲಕ 
ಸತೈರ್ಮವೆಸಗುವ, ನಮಾರ್‌ ಸೆಂಸ್ಥಾಪಿಸುವ- ಮತ್ತು ರುಕಾತ್‌ ನೀಡುವ ಆದೇಶ ನೀಡಿದೆವು ಮತ್ತು 
ಅವರು ನಮ್ಮ ಉಪಾಸಕರಾಗಿದ್ದರು.* 


63. ಬೈಬಲಿನ ವಿವರಣೆ ಪ್ರಕಾರ ಹ. ಇಬ್‌ರಾಹೀಮ್‌ರಿಗೆ(ಲ) ಇಬ್ಬರು ಸಹೋದರರಿದ್ದರು. ಅವರ ಹೆಸರು ನಹ್ವರ್‌ 
ಮತ್ತು ಹಾರಾನ್‌. ಹ.-ಲೊತ್‌(ಅ) 0 ಮಗನಾಗಿದ್ದರು. (ಆದಿಕಾಂಡ ಭಾಗೆ- 11, ಸೂಕ್ತ-26) ಅಧ್ಯಾಯ ಅಂಕಬೂತ್‌ನಲ್ಲಿ 
ಹ. ಇಬ್‌ರಾಹೀಮ್‌ರನ್ನು(ಅ) ಪ್ರಸ್ತಾಪಿಸುತ್ತಾ ಹೇಳಿರುವ ಮಾತುಗಳಿಂದ, ಅವರ ಜನಾಂಗದಲ್ಲಿ ا‎ 7 ಒಬ್ಬರು ಮಾತ್ರ 
ಸತ್ಯ ಸ್ವೀಕಾರ ಮಾಡಿದ್ದರೆಂದು ಪ್ರತ್ಯಕ್ಸವಾಗಿ ತಿಳಿದು ಬರುತ್ತದೆ. (ನೋಡಿರಿ: ಸೂಕ್ತ. -26) 

64. ಅರ್ಥಾತ್‌- ಸಿರಿಯಾ ಮತ್ತು ಫೆಲೆಸ್ತೀನ್‌ಗಳೆ ಭೂಭಾಗ. ಅದು ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ 
ಸಮೃದ್ಧವಾಗಿದೆ. ಭೌತಿಕ ದೃಷ್ಟಿಯಿಂದ ಅದು ಜಗತ್ತಿನ ಅತ್ಯಂತ ಫಲವತ್ತಾದ ಭೂಭಾಗಗಳಲ್ಲಿ ಸೇರಿದೆ. ಆಧ್ಯಾತ್ಮಿಕವಾಗಿ ಅದು 
ಎರಡು ಸಾವಿರ ವರ್ಷಗಳ ವರೆಗೂ ದೇವ ಪ್ರವಾದಿಗಳ ತಾಣವಾಗಿತ್ತು. ಜಗತ್ತಿನ ಬೇರಾವ ಭೂಭಾಗದಲ್ಲೂ ಇಷ್ಟು, ಅಧಿಕ 
ಸಂಖ್ಯೆಯಲ್ಲಿ ಪ್ರವಾದಿಗಳುಂಟಾಗಲಿಲ್ಲ. 

65. ಅರ್ಥಾತ್‌- ಮಗನ ತರುವಾಯ ಮೊಮ್ಮಗನೂ ಹಾಗೆಯೇ ಆಗಿದ್ದು ಅವರಿಗೆ ಪ್ರವಾದಿತ್ವವನ್ನು ದಯಪಾಲಿಸಲಾಯಿತು. 

66. ಹ. ಇಬ್‌ರಾಹೀಮ್‌ರ(ಅ) ಜೀವನದ ಅತಿ ಪ್ರಾಮುಖ್ಯವಾದ ಈ ಘಟನೆಯ ಪ್ರಸ್ತಾಪ ಬೈಬಲಿನಲ್ಲಿಲ್ಲ. ಅಷ್ಟೇ 
ಅಲ್ಲ ಅವರ ಜೀವನದ ಇರಾಕಿನ ಕಾಲ ಘಟ್ಟದ ಯಾವ ಘಟನೆಯೂ' ಆ ಗ್ರಂಥದಲ್ಲಿ ಇಲ್ಲ. ನಮ್ರೂದನೊಂದಿಗೆ ಅವರ 
ಸಂಘರ್ಷ, ತಂದೆ ಮತ್ತು ಜನಾಂಗದೊಂದಿಗೆ ಅವರ ಹೋರಾಟ, ವಿಗ್ರಹಾರಾಧನೆಯ ವಿರುದ್ಧ ಅವರ ಹೆಣಗಾಟ, ಅಗ್ನಿಗೆ 
ಎಸೆಯಲ್ಪಡುವ ವೃತ್ತಾಂತ ಕೊನೆಗೆ ದೇಶವನ್ನೇ ಬಿಟ್ಟುಹೋಗಬೇಕಾಗಿ ಬಂದ ಪರಿಸ್ತಿತಿ- ಇವುಗಳ ಪೈಕಿ ಪ್ರತಿಯೊಂದು ವಿಷಯವೂ 
ಬೈಬಲಿನ 'ಆದಿಕಾಂಡ'ದ ಗ್ರಂಥಕರ್ತನ ದೃಷ್ಟಿಯಲ್ಲಿ ಗಮನಾರ್ಹ ವಿಷಯವೇ ಆಗಿರಲಿಲ್ಲ. ಅದು ಕೇವಲ 'ಹಿಜ್ರತ್‌'ನ (ವಲಸೆಯ) 
ವಿಷಯವನ್ನು ಮಾತ್ರ ಪ್ರಸ್ತಾಪಿಸುತ್ತದೆ.” ಅದೂ ಒಂದು “ಕುಟುಂಬ ಜೀವನೋಪಾಯವನ್ನರಸುತ್ತ ಒಂದು ದೇಶವನ್ನು ಬಿಟ್ಟು 
ಬೇರೊಂದು ದೇಶದಲ್ಲಿ ಸೆಲೆಸುತ್ತಿರುವೆ ರೂಪದಲ್ಲಿ. ತಲ್ಮೂದಿನಲ್ಲಾದರೂ ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ವಿವರಿಸಲಾಗಿರುವ 
ಅವರ ಇರಾಕ್‌ ವಾಸದ ಕಾಲದ ವಿವರಗಳು ಸಿಗುತ್ತವೆ. (ತಲ್ಮೂದ್‌ನ ಆಯ್ಕೆಗಳು .ಎಚ್‌ ಪೋಲಾನೋ ಲಂಡನ್‌, ಪುಟ 30ರಿಂದ 
42) ಆದರೆ ಎರಡನ್ನೂ ಹೋಲಿಸಿದಾಗ ಈ ಕಥೆಯ ಪ್ರಾಮುಖ್ಮ ಭಾಗಗಳಲ್ಲಿ ವ್ಯಕ್ತವಾದ ವಿರೋಧಾಭಾಸಗಳು ಕಂಡು ಬರುತ್ತವೆ. 
ಮಾತ್ರವಲ್ಲ ತಲ್ಮೂದಿನ ಅನೇಕ ವಿವರಣೆಗಳು ಪರಸ್ಪರ ಅಸಂಬಂಧಿತ ಹಾಗೂ ಊಹನಾತೀತ ವಿಷಯಗಳಿಂದ ತುಂಬಿವೆ. ಇದಕ್ಕೆ 
ವ್ಯತಿರಿಕ್ತವಾಗಿ- ಕುರ್‌ಆನ್‌ ಹ.ಇಬ್‌ರಾಹೀಮ್‌ರ(ಅ) ಜೀವನದ ಪ್ರಮುಖ ಘಟನೆಗಳನ್ನು ಅತ್ಯ ೦ತ ತಿಳಿಯಾದ ರೂಪದಲ್ಲಿ 
“ಮೆಂಡಿಸುತ್ತಿದ್ದು ಅವುಗಳಲ್ಲಿ ಯಾವುದೇ ಅಸಂಬದ್ಧ ವಿಷಯ ಬಂದಿಲ್ಲ. کڈ‎ ಕುರ್‌ಆನ್‌ ಮತ್ತು ತಲ್ಮೂದ್‌ನ ವಿವರಣೆಗಳ ತುಲನಾತ್ಮಕ 
-ಅಧ್ಯಯನ ನಡೆಸುವ ಯಾರಿಗೇ ಆದರೂ ಕುರ್‌ಆನ್‌ ಎಂಬುದು ಬೈಬಲ್‌ ಮತ್ತು ಯಹೂದೀ ಸಾಹಿತ್ಯಗಳಿಂದ ಸಂಗ್ರಹಿಸಿದ 
ಗ್ರಂಥವೆಂದು ಹೇಳುವವರ ಘೋರ ತಪ್ಪು ಬಯಲಾಗುವುದು. 


ಕಾಂಡ-17 


21. ಅಲ್‌ ಅಂಬಿಯಾ 31 


1 کہ 0 سس ٭‎ Nz] ಹೈರ್‌ ಡಿ CN 
METRO SE LEI SES ال کات‎ 
2 ಹವ 38 ہے رعص‎ PAP جس ےس‎ 
کا‎ EES IES رف مم یمم‎ 
دہ‎ [ed رص ےصسوكوھ‎ (a 7 
ین‎ ss ಬಡ್‌ 3ಜಿ eA aa! BEEN 
[2 22% چوس ہے‎ 2.5: 
5 SSSA EE یر زم‎ IE SEM IE 
- کے‎ ನ سے و 7ضا سی رھ‎ es 
ವೇ IE A EE ol GASH مُلِيْذیَ‎ 4 
(74-75) ಲೂತರಿಗೆ ನಾವು ಹುಕ್ಕ್‌ (ನಿರ್ಧಾರ ಶಕ್ತಿ) ಮತ್ತು ಜ್ಞಾನ ದಯಪಾಲಿಸಿದೆವು.' ಅವರನ್ನು 
ದುಷ್ಕರ್ಮವೆಸಗುತ್ತಿದ್ದ ಆ ನಾಡಿನಿಂದ ರಕ್ಷಿಸಿ ಕೊಂಡೊಯ್ದೆವು. ವಾಸ್ತವದಲ್ಲಿ ಅದು ಅತ್ಕಂತ ದುಷ್ಠ, 
ಕರ್ಮಬ್ರಷ್ಟ ಜನಾಂಗವಾಗಿತ್ತು ಮತ್ತು ಲೂತರನ್ನು ನಾವು ನಮ್ಮ ಕೃಪೆಯೊಳಗೆ ಪ್ರವೇಶಗೊಳಿಸಿದೆವು. ಅವರು 
ಸಜ್ಜನರಲ್ಲಾಗಿದ್ದರು. ’ 
(16-77) ಮತ್ತು ನಾವು ಇದೇ ಅನುಗ್ರಹವನ್ನು ನೂಹರಿಗೆ ನೀಡಿದ್ದೆವು. ಇವರೆಲ್ಲರಿಗಿಂತಲೂ 
ಮುಂಚೆ .ಅವರು ನಮ್ಮನ್ನು ಕೂಗಿ -ಕರೆದಿದ್ದುದನ್ನು ಸ್ಮರಿಸಿರಿ. ನಾವು ಅವರ ಪ್ರಾರ್ಥನೆಯನ್ನು 
ಸ್ವೀಕರಿಸಿದೆವು. ಅವರನ್ನೂ ಅವರ ಮನೆಯವರನ್ನೂ ಮಹಾ ಸಂಕಷ್ಟದಿಂದ ಪಾರುಗಾಣಿಸಿದೆವು ಮತ್ತು 
ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದ್ದ ಜನಾಂಗದ ವಿರುದ್ಧ ಅವರಿಗೆ ಸಹಾಯ ಮಾಡಿದೆವು. ಅವರು" 
ಬಹಳ ಕೆಟ್ಟವರಾಗಿದ್ದರು. ಆದುದರಿಂದ ನಾವು ಅವರೆಲ್ಲರನ್ನೂ ಮುಳುಗಿಸಿ ಬಿಟ್ಟೆವು. 
(78-79-) ಇದೇ ಅನುಗ್ರಹವನ್ನು ನಾವು ದಾವೂದ್‌ ಮತ್ತು ಸುಲೈಮಾನರಿಗೂ ದಯಪಾಲಿಸಿದೆವು. ರಾತ್ರಿ 
ವೇಳೆ ಇತರರ ಆಡುಗಳು ಚದುರಿಕೊಂಡಿದ್ದ ಒಂದು ಹೊಲದ ಮೊಕದ್ದಮೆಯಲ್ಲಿ (ಅವರಿಬ್ಬರೂ) ತೀರ್ಪು 


67. ಸಾಮಾನ್ಯವಾಗಿ ಕುರ್‌ಅನಿನಲ್ಲಿ ಹುಕ್ಕ್‌ ಮತ್ತು ಇಲ್‌ (ಜ್ಞಾನ) ದಯಪಾಲಿಸುವುದು ಎಂಬುದನ್ನು ಪ್ರವಾದಿತ್ವ 
ನೀಡುವುದು ಎಂಬುದಕ್ಕೆ ಸಮಾನಾರ್ಥವಾಗಿ ಬಳಸಲಾಗುತ್ತದೆ. 'ಹುಕ್ಕ್‌' ಎಂದರೆ 'ಹಿಕ್ಕತ್‌' (ಯುಕ್ತಿ) ಮತ್ತು ಸರಿಯಾದ ಶೀರ್ಪಿನ 
ಶಕ್ತಿಯೆಂದೂ ಅಲ್ಲಾಹನ ವತಿಯಿಂದ ಅಧಿಕಾರವೆಂದೂ(ಸಟಃhಂry) ಆಗುತ್ತದೆ. 'ಜ್ಞಾನ' ಎಂದರೆ, ದಿವ್ಯವಾಣಿಯ ಮೂಲಕೆ 
ನೀಡಲಾಗಿರುವ ಪರಮಾರ್ಥದ ಜ್ಞಾನ. ಹಲೂತ್‌ರಅ) ಕುರಿತು ಹೆಚ್ಚಿನ ವಿವರಣೆಗಳಿಗೆ ಅಧ್ಯಾಯ ಅಲ್‌ ಅಆ್‌ರಾಫ್‌ ಸೂಕ್ತ- 
80ರಿಂದ 94, ಹೂದ್‌:- 69ರಿಂದ 83 ಮತ್ತು ಅಲ್‌ ಹುಜುರಾತ್‌- ಸೂಕ್ಷ 57ರಿಂದ 76ರ ವರೆಗೆ ನೋಡಿರಿ.) 0 

68. ಹ. ನೂಹ್‌ರ(ಅ) ಪ್ರಾರ್ಥನೆಯ ಕಡೆಗೆ ಸೂಚನೆ. ಅವರು ಬಹು ದೀರ್ಫು ಕಾಲದ ವರೆಗೆ ತಮ್ಮ ಜನಾಂಗವನ್ನು 
ಸರಿದಾರಿಗೆ ತರಲಿಕ್ಕಾಗಿ ನಿರಂತರ ಪ್ರಯತ್ನಿಸಿದ ಬಳಿಕ ಕೊನೆಗೆ ಸೋತು ಹೀಗೆ ಪ್ರಾರ್ಥಿಸಿದ್ದರು: "ದೇವಾ, ನಾನು ಸೋತು 
ಹೋಗಿದ್ದೇನೆ. ಈಗ ನನಗೆ ಸಹಾಯ ಮಾಡು.” (ಅಲ್‌ ಕಮರ್‌, ಸೂಕ್ತ-10) “ದೇವಾ, ಭೂಮಿಯ ಮೇಲೆ ಒಬ್ಬನೇ ಒಬ್ಬ |" 
ಸತ್ಯನಿಷೇಧಿಯನ್ನೂ ಬಿಟ್ಟು ಬಿಡಬೇಡ." (ನೂಹ್‌, ಸೂಕ್ತ-26) 

69. 'ಕರ್‌ಬಿಲ್‌ ”موجہ‎ ಎಂದರೆ ಒಂದು ದುಷ್ಪ ಜನಾಂಗದೊಂದಿಗೆ ವಾಸಿಸುವಂತಹ ದುಸ್ಥಿತಿ ಅಥವಾ ಚಂಡಮಾರುತ. 
ಹ.ನೂಹ್‌ರ(ಅ) ವೃತ್ತಾಂತದ ವಿವರಗಳನ್ನು ಅಲ್‌ ಅಲ್‌ರಾಫ್‌- ಸೂಕ್ತ 59ರಿಂದ 64; ಯೂನುಸ್‌- .ಸೊಕ್ತ 71ರಿಂದ 73; 
ಹೂದ್‌- ಸೂಕ್ತ 25 ರಿಂದ 48 ಮತ್ತು ಬನೀ ಇಸ್ರಾತಲ್‌- ಸೂಕ್ತ 3ರಲ್ಲಿ ನೋಡಬಹುದು. i 


و 


ಕಾಂಡ-17 


32 ಕುರ್‌ಆನ್‌ ವ್ಯಾಖ್ಯಾನ 


PSL EL WEG ರ 
AS ೩ ಯಿ ESS SE 5S js 


ನೀಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ನಾವು ಅವರ ನ್ಯಾಯ ತೀರ್ಮಾನವನ್ನು ع2‎ ವೀಕ್ಷಿಸುತ್ತಿ ದ್ಲೆವು ಆ 
ವೇಳೆ ನಾವು ಸೆರಿಯಾದ ತೀರ್ಮಾನವನ್ನು ಸುಲೈಮಾನರಿಗೆ ಮನವರಿಕೆ ಮಾಡಿಕೊಟ್ಟೆವು. ವಸ್ತುತಃ ತೀರ್ಮಾನದ 
ಶಕ್ತಿ. ಮತ್ತು ಜ್ಞಾನಗಳನ್ನು ನಾವು ಇಬ್ಬರಿಗೂ ದಯಪಾಲಿಸಿದ್ದೆವು.” 

(79-82) ನಾವು ದಾವೂದರ ಜೊತೆಗೆ 'ತಸ್ಪೀಹ್‌' ಮಾಡುವ (ಸ್ತುತಿಸುವ) ಪರ್ವತಗಳನ್ನೂ 
ಪಕ್ಷಿಗಳನ್ನೂ ಅಧೀನಗೊಳಿಸಿಕೊಟೆ نر‎ ಇದನ್ನು ' ಮಾಡಿದವರು ನಾವೇ ಆಗಿದ್ದೆವು. (ಯುದ್ದ ದ ವೇಳೆ) 


70. ಈ ಘಟನೆಯ ಪ್ರಸ್ತಾಪ ಬೈಬಲಿನಲ್ಲಿಲ್ಲ. ಯಹೂದೀ ಸಾಹಿತ್ಯದಲ್ಲಿ ಇದರ ಕುರುಹುಗಳೇನೂ ಕಾಣುವುದಿಲ್ಲ. 
ಸ್ಲಿಮ್‌ ವ್ಯಾಖ್ಯಾನಕಾರರು ಇದನ್ನು ಹೀಗೆ ವಿವರಿಸಿರುವರು; ಒಬ್ಬನ ಹೊಲದಲ್ಲಿ ಇನ್ನೊಬ್ಬನ ಆಡುಗಳು ರಾತ್ರೆ ನುಗ್ಗಿ 
ಬಿಟ್ಟಿದ್ದುವು. ಅವನು ಹ. ದಾವೂದ್‌ರಿಗೆ(ಅ) ದೂರು ಕೊಟ್ಟನು. ಅವರು ಅವನ ಆಡುಗಳನ್ನು ಕಸಿದುಕೊಂಡು ಇವನಿಗೆ 
ಕೊಡಬೇಕೆಂದು ತೀರ್ಪುಕೊಟ್ಟರು. ಹ. ಸುಲೈಮಾನ್‌ರು(ಅ) ಇದನ್ನು ಆಕ್ಷೇಪಿಸಿದರು ಮತ್ತು ಆಡಿನವರು ಅವನ ಹೊಲವನ್ನು 
ಪುನಃ ಸಿದ್ಧಗೊಳಿಸಿ ಕೊಡುವ ವರೆಗೂ ಆಡುಗಳು ಹೊಲದವನ ಬಳಿಯಲ್ಲಿರಬೇಕೆಂದು ಸಲಹೆ ಕೊಟ್ಟರು. ಈ ಕುರಿತಾಗಿಯೇ 
ಅಲ್ಲಾಹನು ಈ ಶೀರ್ಪನ್ನು ನಾವು ಸುಲೈಮಾನ್‌ರಿಗೆ(ಅ) ಬೋಧಿಸಿದ್ದೆವು ಎನ್ನುತ್ತಾನೆ. ಆದರೆ, ವ್ಯಾಜ್ಯದ ಈ ವಿವರಗಳು 
ಕುರ್‌ಆನಿನಲ್ಲಿ ಇಲ್ಲ ಮತ್ತು ಯಾವ ಹದೀಸಿನಲ್ಲೂ ಪ್ರವಾದಿವರ್ಯರಿಂದ(ಸ) ಈ "ಕುರಿತು ಸೃಷ್ಟೀಕರಣ ಉಲ್ಲೇಖವಾಗಿಲ್ಲ. 
ಆದುದರಿಂದ ಎಂತಹ ಮೊಕದ್ದಮೆಗಳಲ್ಲೂ ಇದೇ ಅಧಿಕೃತ ಇಸ್ಲಾವೊ ಕಾನೂನೆಂದು ಹೇಳಲಾಗುವುದಿಲ್ಲ. ಈ ಕಾರಣದಿಂದಾಗಿಯೇ 
ಒಬ್ಬನ ಬೆಳೆಯನ್ನು ಇನ್ನೊಬ್ಬನ ಪ್ರಾಣಿಗಳು ಹಾಳು ಮಾಡಿದರೆ ಪರಿಹಾರ ಕೊಡ ಬೇಕಾಗುವುದೋ ಇಲ್ಲವೋ? ಒಂದು ವೇಳೆ 
ಕೊಡಬೇಕಾಗುವುದೆಂದಾದರೆ ಯಾವ ರೂಪದಲ್ಲಿ? ಪರಿಹಾರದ ರೂಪ ಯಾವುದು? ಎಂಬಿತ್ಕಾದಿ ವಿಷಯಗಳ ಬಗ್ಗೆ ಇಸ್ಲಾವೊ 
ಕರ್ಮಶಾಸ್ತ್ರಜ್ಞರ ನಡುವೆ ಭಿನ್ನಾಭಿಪ್ರಾಯವುಂಟಾಗಿದೆ. ಈ ವಿಷಯಾನುಬಂಧದಲ್ಲಿ, ಪ್ರವಾದಿಗಳು(ಅ) ಅಲ್ಲಾಹನ ಸಂದೇಶವಾಹಕ 
ರಾಗಿದ್ದು, ಅವನ ಕಡೆಯಿಂದ ಅಸಾಮಾನ್ಯ ಶಕ್ತಿಗಳನ್ನೂ ಅರ್ಹತೆಗಳನ್ನೂ ಪಡೆದಿದ್ದರೂ ಅವರು ಮನುಷ್ಯರೇ ಆಗಿದ್ದರು. 
ದೇವತ್ವದ ಯಾವ ಛಾಯಯೂ ಅವರಲ್ಲಿ ಇರುತ್ತಿರಲಿಲ್ಲ ಎಂಬುದನ್ನು ಮನವರಿಕೆ ಮಾಡಿ ಕೊಡುವುದೇ ಹ. ದಾವೂದ್‌ ಮತ್ತು 
ಸುಲೈಮಾನ್‌ರ(ಅ) ಈ ನಿರ್ದಿಷ್ಟ ಘಟನೆಯನ್ನು ಪ್ರಸ್ತಾಪಿಸಿರುವುದರ ಉದ್ದೇಶ. ಈ ಮೊಕದ್ದಮೆಯಲ್ಲಿ ಹ. ದಾವೂದರಿಗೆ(ಅ) 
ದೇವವಾಣಿಯ ಮೂಲಕ ಮಾರ್ಗದರ್ಶನ ಸಿಗಲಿಲ್ಲ. ಆದುದರಿಂದ ತೀರ್ಪು ಕೊಡುವಾಗ ತಪ್ಪಿ ಬಿದ್ದರು. ಹೆ. ಸುಲೈಮಾನ್‌ರಿಗೆ(ಅ) 
ಆ ಮಾರ್ಗದರ್ಶನ ನೀಡಲ್ಪಟ್ಟಿತ್ತು. 
ಆದುದರಿಂದ ಅವರು ಸರಿಯಾದ ತೀರ್ಪು ಕೊಟ್ಟರು. ವಸ್ತುತಃ ಇಬ್ಬರೂ ಪ್ರವಾದಿಗಳೇ ಆಗಿದ್ದರು. ಮುಂದೆ ಕೂಡಾ 
ಈ ಇಬ್ಬರು ಮಹಾನುಭಾವರ ಕೆಲವು ಕೌಶಲ್ಯಗಳನ್ನು ಪ್ರಸ್ತಾಪಿಸಲಾಗಿದ್ದು. ಅದರ ಉದ್ದೇಶ, ಈ ಕೌಶಲ್ಯಗಳೆಲ್ಲಾ ದೇವದತ್ತ 
ವಾಗಿದ್ದು, ಈ ಬಗೆಯ ಕೌಶಲ್ಮಗಳು ಯಾರನ್ನೂ ದೇವರಾಗಿ ಮಾಡುವುದಿಲ್ಲ ಎಂದು ತಿಳಿಸುವುದಾಗಿದೆ. ಈ ಸೂಕ್ತದಿಂದ ಪ್ರಾಸಂಗಿಕ 
ವಾಗಿ, ನ್ಯಾಯಾಲಯದ ನಿಯಮವೊಂದು ತಿಳಿದು ಬರುತ್ತದೆ. ಅದೇನೆಂದರೆ ಇಬ್ಬರು ನ್ಯಾಯಾಧೀಶರು ಒಂದು ಮೊಕದ್ದಮೆಯಲ್ಲಿ 
ತೀರ್ಪನ್ನು ಕೊಟ್ಟಾಗ ಹಾಗೂ ಇಬ್ಬರ ತೀರ್ಪು ವಿಭಿನ್ನವಾಗಿದ್ದಾಗ್ರ ಆ ಷೈಕಿ ಒಬ್ಬನ ತೀರ್ಪು ಮಾತ್ರ ಸರಿಯಾಗಿದ್ದರೂ, 
ಅವರಿಬ್ಬರನ್ನೂ ಸತ್ಕವಾದಿಗಳೆಂದೇ ಪರಿಗಣಿಸಲಾಗುವುದು. ಆದರೆ ಇಬ್ಬರಲ್ಲೂ ಅಗತ್ಯವುಳ್ಳ ಅರ್ಹತೆಗಳಿರಬೇಕು. ಅವರ ಪೈಕಿ 
ಯಾರೂ ಅಜ್ಞಾನ `'ಮತ್ತು ಅನುಭವ ಹೀನತೆಯೊಂದಿಗೆ ನ್ಯಾಯ ತೀಮಾನ ಮಾಡಲು ಕುಳಿತಿರಬಾರದು. ಪ್ರವಾದಿವರ್ಯರು(ಸ) 
ತಮ್ಮ ಹದೀಸಿನಲ್ಲಿ ಇದನ್ನು ವಿಶದವಾಗಿ ತಿಳಿಸಿರುತ್ತಾರೆ. ಈ ಕುರಿತು ಬುಖಾರೀ ಶರೀಫ್‌ನಲ್ಲಿರುವ ಅಮ್ರ್‌ ಬಿನ್‌ ಆಸ್‌ರ(ರ) 
ವರದಿಯನ್ನೂ ಇಬ್ದ್‌ ಮಾಜಃ ಮತ್ತು ಅಬೂ ದಾವೂದ್‌ನಲ್ಲಿರುವ ಹೆರ್ರುತ್‌ ಬುರೈದಃರ(ರ) ವರದಿಯನ್ನೂ ನೋಡಿರಿ. 
71. ಮೂಲದಲ್ಲಿ 'ಮಲ ದಾವೂದ' ಎಂಬ ಪದಗಳಿವೆ. 'ಲಿದಾವೂದ' ಎಂದಿಲ್ಲ. ಅಂದರೆ 'ದಾವೂದರಿಗೆ' ಎನ್ನುವ ಬದಲು 
'ದಾವೂದರ ಜೊತೆಗೆ' ಪರ್ವತಗಳನ್ನೂ ಪಕ್ಷಿಗಳನ್ನೂ ಅಧೀನಗೊಳಿಸಲಾಯಿತು. ಈ ನಿಯಂತ್ರಣದಿಂಬಾಗಿ ಅವುಗಳೂ ಅವರೊಂದಿಗೆ 


ಕಾಂಡ-17 


21. ಅಲ್‌ ಅಂಬಿಯಾ 33 


zy LOG pa ون انثر‎ × OSS ین‎ 7 »೨ ا‎ 5% 


7 ಬ _ ہے 5ف ًَ راس ےھ‎ 2 ಕಂ 
کی‎ AS 4 MUA GE LC 


جس ر ےس رھ TIT‏ لن ملا مق ٦‏ 
A IEC‏ يَخوصَون لك ون 3 


ನಿಮ್ಮನ್ನು ಪರಸ್ಪರರ ಹೊಡೆತದಿಂದ ರಕ್ಷಿಸಲಿಕ್ಕಾಗಿ? ನಾವು ಅವರಿಗೆ ನಿಮ್ಮ ಪ್ರಯೋಜನಕ್ಕಾಗಿ ಕವಚ 
ಮಾಡುವ ಉದ್ಯಮವನ್ನು ಕಲಿಸಿದ್ದೆವು. ಹೀಗಿರುವಾಗ ನೀವು ಕೃತಜ್ಞರಾಗುವಿರಾ? ನಾವು ಸುಲೈಮಾನರಿಗೆ 
ಪ್ರಬಲ ಗಾಳಿಯನ್ನು ಅಧೀನಗೊಳಿಸಿಕೊಟ್ಟಿದ್ದೆವು. ಅದು (ಅವರ ಅಪ್ಪಣೆಯಿಂದ) ನಾವು ಸಮೃದ್ಧಿಯನ್ನಿರಿಸಿ 
ರುವ ಭೂಭಾಗದ ಕಡೆಗೆ ಬೀಸುತ್ತಿತ್ತು.” ನಾವು ಸಕಲ ವಸ್ತುಗಳ ಜ್ಞಾನವುಳ್ಳವರಾಗಿರುತ್ತೇವೆ ಮತ್ತು 
ಶೈತಾನರ ಪೈಕಿ ಅನೇಕರನ್ನು ನಾವು ಅವರ ನಿಯಂತ್ರಣಕ್ಕೆ ತಂದುಕೊಟ್ಟಿದ್ದೆವುು ಅವರು ಅವರಿಗಾಗಿ 


ಅಲ್ಲಾಹನ ತಸ್ಟೀಹ್‌ ಮಾಡುತ್ತಿದ್ದುವು(ಜಪಿಸುತ್ತಿದ್ದುವು. ಇದನ್ನೇ ಸೂರಃ ಸ್ವಾದ್‌ನ 18-19ನೆಯ ಸೂಕ್ತಗಳೆಲ್ಲಿಯೂ ಸೂರಃ 
ಸಬಾದ 10ನೆಯ ಸೂಕ್ತದಲ್ಲೂ ವಿವರಿಸಲಾಗಿದೆ. ಈ ಆದೇಶಗಳಿಂದ ತಿಳಿಯುವುದೇನೆಂದರೆ ಹ.ದಾವೂದ್‌ರು(ಅ) ಅಲ್ಲಾಹನ 
ಕೀರ್ತನೆ ಹಾಡುತ್ತಿದ್ದಾಗ ಅವರ ಉಚ್ಛ ಹಾಗೂ ಮಧುರ ಕಂಠದಿಂದ ಪರ್ವತಗಳು ಪ್ರತಿಧ್ವನಿಸುತ್ತಿದ್ದುವು, ಪಕ್ಸಿಗಳು ನಿಂತು 
ಬಿಡುತ್ತಿದ್ದುವು. ಒಂದು ವಿಶೇಷ ಸ್ಥಿತಿಯುಂಟಾಗಿ ಬಿಡುತ್ತಿತ್ತು. ಒಂದು ಹದೀಸ್‌ ಕೂಡಾ ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತದೆ. 
ಒಮ್ಮೆ ಅಸಾಧಾರಣ ಮಧುರ ಕಂಠದವರಾಗಿದ್ದ ಹ. ಅಬೂ ಮೂಸಾ ಅಶ್‌ಅರೀ(ರ) ಕುರ್‌ಆನನ್ನು ಪಠಿಸುತ್ತಿದ್ದರು. ಪ್ರವಾದಿ 
ವರ್ಯರು(ಸ) ಆ' ದಾರಿಯಾಗಿ ಹಾದು ಹೋಗುತ್ತಿರುವಾಗ ಅವರ ಸ್ವರವನ್ನು ಕೇಳಿ ನಿಂತು ಬಿಟ್ಟರು. ಬಹಳ ಹೊತ್ತಿನ ವರೆಗೆ 
ಆಲಿಸುತ್ತಿದ್ದರು. ಅವರು ಮುಗಿಸಿದಾಗ, 'ಇವರಿಗೆ ದಾವೂದರ(ಅ) ಮಧುರ ಕಂಠದ ಒಂದು ಪಾಲು ಸಿಕ್ಕಿದೆ" ಎಂದು ಹೇಳಿದರು. 

72. ಸೂರಃ ಸಬಾದಲ್ಲಿ ಹೆಚ್ಚಿನ ವಿವರಣೆ ಹೀಗಿದೆ: 'ನಾವು ಕಬ್ಬಿಣವನ್ನು ಅವರಿಗಾಗಿ ಮೃದುಗೊಳಿಸಿದೆವು. ಇಡೀ ಕವಚಗಳನ್ನು 
ತಯಾರಿಸಲು ಮತ್ತು ಗೊಣಸುಗಳನ್ನು ಕ್ರಮವಾಗಿ ಜೋಡಿಸಲಿಕ್ಕೆ(ಅವರಿಗೆ ಮಾರ್ಗದರ್ಶನ ಮಾಡಿದೆವು. (ಸೂಕ್ತ 10-11) 
ಅಲ್ಲಾಹನು ಹ. ದಾವೂದ್‌ರಿಗೆ(ಅ) ಕಬ್ಬಿಣವನ್ನುಪಯೋಗಿಸುವ ಸಾಮರ್ಥ್ಯ ದಯಪಾಲಿಸಿದ್ದನು. ಮುಖ್ಯವಾಗಿ ಯುದ್ಧಕ್ಕೆ ಬೇಕಾದ 
ಕವಚ ತಯಾರಿಕೆಯ ಕ್ರಮವನ್ನು ಕಲಿಸಿದ್ದನು. ಆಧುನಿಕ ಕಾಲದ ಐತಿಹಾಸಿಕ ಶೋಧನೆಗಳು ಜಗತ್ತಿನಲ್ಲಿ ಕಬ್ಬಿಣಯುಗ(1r0೧೩ೀ) 
ಕ್ರಿ.ಪೂ. 1200 ಮತ್ತು 1000ದ ಮಧ್ಯೆ ಆರಂಭವಾಯಿತೆಂದು ತಿಳಿಸುತ್ತದೆ. ಇದುವೇ ಹ. ದಾವೂದ್‌ರ(ಅ) ಕಾಲವಾಗಿದೆ. ಹ. 
ದಾವೂದ್‌ರು(ಆ) ಮೊತ್ತ ಮೊದಲು ಮತ್ತು ಅತಿ ಹೆಚ್ಚಾಗಿ ಈ ಹೊಸ ಅನ್ವೇಷಣೆಯನ್ನು ಯುದ್ದೋದ್ದೇಶಕ್ಕಾಗಿ ಉಪಯೋಗಿಸಿರ 
ಬಹುದೆಂಬುದು ಸಹಜ. ಏಕೆಂದರೆ ಸ್ವಲ್ಪವೇ ಸಮಯದ ಹಿಂದೆ ಆಸುಪಾಸಿನ ಶತ್ರು ಜನಾಂಗಗಳು ಈ ಕಬ್ಬಿಣದ ಆಯುಧಗಳಿಂದ 
ಅವರ ಜನಾಂಗದ ಬಾಳನ್ನೇ ಹಾಳು ಮಾಡಿ ಬಿಟ್ಟಿದ್ದುವು. 

73. ಹ. ಬಾವೂದ್‌ರ(ಅ) ಬಗೆಗೆ ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಅಲ್‌ ಬಕರದ 251ನೆಯ ಸೂಕ್ತವನ್ನೂ ಅಧ್ಯಾಯ 
ಬನೀ ಇಸ್ರಾತಈಲ್‌ನ 7ನೆಯ ಮತ್ತು 63ನೆಯ ಟಿಪ್ಪಣಿಗಳನ್ನೂ ನೋಡಿರಿ. 

74. 'ಸೆಬಾ' ಅಧ್ಯಾಯದ 12ನೆಯ ಸೂಕ್ತ ಮತ್ತು ಅಧ್ಯಾಯ ಸ್ವಾದ್‌ನ 36ನೆಯ ಸೂಕ್ತದಲ್ಲಿ ಈ ಕುರಿತು ಇರುವ 
ವಿವರಗಳಿಂದ ತಿಳಿಯುವಂತೆ, ಗಾಳಿಯನ್ನು ಹ. ಸುಲೈಮಾನ್‌ರಿಗೆಅ) ಎಷ್ಟರ ಮಟ್ಟಿಗೆ ಅಧೀನಗೊಳಿಸಲಾಗಿತ್ತೆಂದರೆ, ಅವರ 
ಸಾಮ್ರಾಜ್ಯದಿಂದ ಒಂದು ತಿಂಗಳೆ ದಾರಿಯಿರುವಂತಹ ದೂರದ ಸ್ಥಳಗಳಿಗೆ ಬಹಳ ಸುಲಭಭಾಗಿ ಪ್ರಯಾಣಿಸಬಹುದಾಗಿತ್ತ. 
ಹೋಗುವಾಗಲೂ ಗಾಳಿ ಸದಾ ಅನುಕೂಲಕರವಾಗಿಯೇ ಬೀಸುತ್ತಿತ್ತು. ಬರುವಾಗಲೂ ಹಾಗೆಯೇ ಹ. ಸುಲೈಮಾನ್‌(ಅ) ತಮ್ಮು 
ಆಡಳಿತ ಕಾಲದಲ್ಲಿ ಅತಿ ದೊಡ್ಡ ಪ್ರಮಾಣದ ಸಮುದ್ರ ವ್ಯಾಪಾರವನ್ನಾರಂಭಿಸಿದ್ದರೆಂದು ಬೈಬಲ್‌ ಮತ್ತು ಆಧುನಿಕ 
ಐತಿಹಾಸಿಕ ಸಂಶೋಧನೆಗಳಿಂದ ತಿಳಿದು ಬರುತ್ತದೆ. ಒಂದು ಕಡೆ ಅವರ ವ್ಯಾಪಾರ ಹಡಗುಗಳು 'ಇಸ್‌ಯೂನ್‌ ಜಾಬಿರ್‌" ನಿಂದ 
ಕೆಂಪು ಸಮುದ್ರದಲ್ಲಿ ಯಮನ್‌ ಮತ್ತು ಇತರ ದಕ್ಷಿಣ ಹಾಗೂ ಪೂರ್ವ ದೇಶಗಳ ಕಡೆಗೆ ಹೋಗುತ್ತಿದ್ದುವು. ಇನ್ನೊಂದು ಕಡೆ, 


ಕಾಂಡ-17 


34 ಕುರ್‌ಆನ್‌ ವ್ಯಾಖ್ಯಾನ 


His kd FE &‏ 36 ری بی 
ಸೊ ಸ‏ نم مجنا لہ UKE EE‏ 


(ಸುಲೈಮಾನರಿಗಾಗಿ) ಮುಳುಗೇಳುತ್ತಿದ್ದರು ಮಾತ್ರವಲ್ಲದೆ ಇತರ ಕೆಲಸಗಳನ್ನೂ ಮಾಡುತ್ತಿದ್ದರು. ಇವರೆಲ್ಲರ 
ಮೇಲ್ವಿಚಾರಕರು ನಾವೇ ಆಗಿದ್ದೆವು” 

(83-84) ಮತ್ತು- ಇವನ್ನೇ (ವಿವೇಕ ತೀರ್ಪುಶಕ್ತಿ ಮತ್ತು ಜ್ಞಾನದ ಅನುಗ್ರಹಗಳನ್ನೆೇ) ನಾವು 
ಆಯ್ಯೂಬರಿಗೂ ನೀಡಿದ್ದೆವು. ಅವರು, "ನನಗೆ ರೋಗ 'ತಗಲಿ ಹೋಗಿದೆ. ನೀನು ಕರುಣಾಳುಗಳಲ್ಲಿ ಅತ್ಯಂತ 


ಅವರ ನೌಕೆಗಳು ಭೂಮಧ್ಯ ಸಮುದ್ರದ ಬಂದರುಗಳಿಂದ (ಇದನ್ನು ಬೈಬಲ್‌ನಲ್ಲಿ 'ತರ್ನೀಸ್‌ ನೌಕಿ' ಎನ್ನಲಾಗಿದೆ ಪಶ್ಚಿಮ 
ದೇಶಗಳಿಗೆ ಹೋಗುತ್ತಿದ್ದುವು. ಅವರ ಕಾಲದಲ್ಲಿ 'ಇಸ್‌ಯೂನ್‌ ಜಾಬಿರ್‌'ನಲ್ಲಿ ಸಿಕ್ಕಿರುವ ಭಟ್ಟಿಯಂತಹ ಯಾವುದೇ ಭಟ್ಟಿ 
ಪಶ್ಚಿಮ ಏಶಿಯಾ ಮತ್ತು ಮಧ್ಯ ಪೂರ್ವದಲ್ಲಿ ಇಷ್ಟರವರೆಗೂ ಎಲ್ಲೂ ಸಿಕ್ಕಿಲ್ಲ. ಪ್ರಾಚ್ಛವಸ್ತು ತಜ್ನರ ಅಂದಾಜು ಪ್ರಕಾರ 
ಇಲ್ಲಿಗೆ ಅದೂಮಿನ ಅರಬಃ ಪ್ರದೇಶದ ಗನಿಗಳಿಂದ ಕಬ್ಬಿಣದ ಅದುರನ್ನೂ ತಾಮ್ರವನ್ನೂ ತರಲಾಗುತ್ತಿತ್ತು. ಆ ಭಟ್ಟಿಯಲ್ಲಿ 
ಕರಗಿಸಿ ಅದನ್ನು ಬೇರೆ ಕೆಲಸಗಳ ಜೊತೆ, ಹಡಗು ಕಟ್ಟಲಿಕ್ಕೂ ಉಪಯೋಗಿಸಲಾಗುತ್ತಿತ್ತು. ಇದರಿಂದ ಕುರ್‌ಆನಿನ ಅಧ್ಯಾಯ 
ಸಬಾದಲ್ಲಿರುವ ಸೂಕ್ತದ ಮೇಲೆ ಬೆಳಕು ಬೀಳುತ್ತದೆ. ಅದರಲ್ಲಿ ಹ.ಸುಲೈಮನನ್‌ರ(ಅ) ಕುರಿತು- ಮತ್ತು ನಾವು ಅವರಿಗಾಗಿ 
ಕರಗಿದ ಲೋಹದ ಹೊನಲನ್ನು ಹರಿಸಿ ಬಿಟ್ಟೆವು ಎಂದಿದೆ. ಮಾತ್ರವಲ್ಲ ಈ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸುವುದರಿಂದ, 
ಅಲ್ಲಾಹನು ಒಂದು ತಿಂಗಳ ದಾರಿಯಷ್ಟು ದೂರದವರೆಗೆ ಗಾಳಿಯ ವೇಗವನ್ನು ಹ. ಸುಲ್ಕೆಮಾನ್‌ರಿಗೆ(ಅ) ಅಧೀನಗೊಳಿಸಿ 
ಕೊಡುವುದರ ತಾತ್ಸರ್ಯವೂ ತಿಳಿಯುತ್ತದೆ. ಆ ಕಾಲದಲ್ಲಿ ಸಮುದ್ರ ಪ್ರಯಾಣ ಸಂಪೂರ್ಣವಾಗಿ ಅನುಕೂಲಕರ ಮಾರುತವನ್ನು 
ಹೊಂದಿ ಕೊಂಡಿತ್ತು. ಹ.ಸುಲೈಮಾನ್‌ರ(ಅ) ನೌಕೆಗಳಿಗೆ ಅನುಕೂಲಕರ ಮಾರುತಗಳೇ ಸಿಗುತ್ತಿದ್ದುವು. ಇದು ಅಲ್ಲಾಹನು 
ಅವರಿಗೆ ದಯಪಾಲಿಸಿದ್ದ ಒಂದು ವಿಶೇಷ ಅನುಗ್ರಹವಾಗಿತ್ತು. 'ಅದು ಅವರ ಅಪ್ಪಣೆಯಿಂದ ಚಲಿಸುತ್ತಿತ್ತು' ಎಂಬ ಪದಗಳು 
ಮೇಲ್ನೋಟಕ್ಕೆ ಸೂಚಿಸುವಂತೆ, ಒಂದು ವೇಳೆ ಹ.ಸುಲೈಮಾನ್‌ರಿಗೆ(ಅ) ತಮ್ಮಿಚ್ಛೆಯಂತೆ ವಾಯುವನ್ನು ಚಲಿಸುವ ಅಧಿಕಾರ 
ನೀಡಲಾಗಿತ್ತೆಂದುಕೊಂಡರೂ ಇದೇನೂ ಅಲ್ಲಾಹನ ಮಹಿಮೆಗೆ ಮೊರಿದ ವಿಷಯವಲ್ಲ. 

75. ಇದರ ವಿವರಣೆ ಸೂರಃ 'ಸಬಾ'ದ 12ರಿಂದ 14ರ ವರೆಗಿನ ಸೂಕ್ತಗಳಲ್ಲಿದೆ. ಆದರೆ ಅವುಗಳಲ್ಲಿ "ಶೈತಾನರು' 
ಎಂಬುದರೆ ಬದಲು 'ಜಿನ್ನ್‌' ಎಂಬ ಪದ ಪ್ರಯೋಗವಾಗಿದೆ. ಆಧುನಿಕ ಕಾಲದ ವ್ಯಾಖ್ಯಾನಕಾರರು, ಹ. ಸುಲೈಮಾನ್‌ರ(ಅ) 
ನಿಯಂತ್ರಣಕ್ಕೊಳೆಗಾಗಿದ್ದ ಜಿನ್ನ್‌ಗಳೂ ಶೈತಾನರೂ ಮನುಷ್ಯರಾಗಿದ್ದರೆಂದೂ ಅವರನ್ನು ಆಸುಪಾಸಿನ ಜನಾಂಗಗಳಿಂದ ಒದಗಿಸ 
ಲಾಗಿತ್ತೆಂದೂ ಸಾಬೀತು ಪಡಿಸಲು ತಮ್ಮ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸುತ್ತಾರೆ. ಆದರೆ ಅವರ ಈ ವ್ಯಾಖ್ಯಾನಕ್ಕೆ 
ಕುರ್‌ಆನಿನ ಪದಗಳಲ್ಲಿ ಅವಕಾಶವಿಲ್ಲ ಮಾತ್ರವಲ್ಲ, ಕುರ್‌ಆನಿನಲ್ಲಿ ಎಲ್ಲೆಲ್ಲಾ ಈ ಘಟನೆಯ ಪ್ರಸ್ತಾಪ ಬಂದಿರುವುದೋ 
ಅಲ್ಲಿಯ ವಿಷಯಾನುಬಂಧ ಮತ್ತು ವಿವರಣಾ ಶೈಲಿ ಕೂಡಾ ಈ ಕೃತಕ ವಾದಕ್ಕೆ ದಾರಿ ಕೊಡುವುದೇ ಇಲ್ಲ. 
ಹೆ.ಸುಲೈಮಾನ್‌ರಿಗೆ(ಅ) ಕಟ್ಟಡ ನಿರ್ಮಾಣ ಮಾಡಿಕೊಡುವವರು ಮನುಷ್ಯರೇ ಆಗಿದ್ದರೆ ಕುರ್‌ಆನಿನಲ್ಲಿ ಅದನ್ನು ಇಷ್ಟೊಂದು 
ಗಂಭೀರವಾಗಿ ವಿವರಿಸಿದುದು ಅದಾವ ವೈಶಿಷ್ಟ್ಯಕ್ಕಾಗಿ? ಈಜಿಪ್ತಿನ ಪಿರಮಿಡ್‌ಗಳಿಂದ ಹಿಡಿದು ನ್ಯೂಯಾರ್ಕಿನ ಗಗನ ಚುಂಬಿಗಳ 
ವರೆಗೂ ಯಾವುದನ್ನು ತಾನೇ ಮನುಷ್ಯನು ಮಾಡಲಿಲ್ಲ? ನೀವು ಹೆ.ಸುಲೈಮಾನ್‌ರಿಗೆ(ಆ) ಒದಗಿಸುತ್ತಿರುವ ಈ 'ಜಿನ್ನ್‌ಗಳು 
ಮತ್ತು 'ಶೈತಾನರು' ಯಾವ ಅರಸ, ಶ್ರೀಮಂತ ಅಥವಾ ವರ್ತಕನಿಗೆ ಒದಗಿಲ್ಲ? 

16. ಹೆ. ಅಯ್ಯೂಬ್‌ರ(ಲ) ವ್ಯಕ್ತಿತ್ವ, ಕಾಲ, ಜನಾಂಗ ಮೊದಲಾದ ಪ್ರತಿಯೊಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ 
ವಿದೆ. ಈ ನಿಟ್ಟಿನಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಾಕ್ಸ್ಯವೊಂದಿದ್ದರೆ ಅದು ಪ್ರವಾದಿ ಯಸ್‌ಇಯಾಲ್‌(ಯೆಶಾಯನು) ಮತ್ತು 
ಪ್ರವಾದಿ ಹಿರುಕಿಯೇಲ್‌(ಹೆಚೆಕಿಯೇಲನು) ಇವರ ಗ್ರಂಥಗಳಲ್ಲಿ ಬಂದಿರುವ ಅವರ ಪ್ರಸ್ತಾಪವಾಗಿದೆ. ಈ ಗ್ರಂಥಗಳು 
ಐತಿಹಾಸಿಕ ದೃಷ್ಟಿಯಿಂದ ಹೆಚ್ಚು ವಿಶ್ವಾಸಾರ್ಹವಾಗಿವೆ. ಪ್ರವಾದಿ ಯಸ್‌ಇಯಾಲ್‌ ಕ್ರಿ.ಪೂ. ಎಂಟನೇ ಶತಮಾನದಲ್ಲೂ 
ಹೆಜೆಕಿಯೇಲರು. ಕ್ರಿ.ಪೂ. 6ನೆಯ ಶತಮಾನದಲ್ಲೂ ಗತಿಸಿದರು. ಆದುದರಿಂದ ಹೆ.ಅಯ್ಕೂಬ್‌ರು(ಅ) ಒಂಬತ್ತನೇ ಶತಮಾನ 


ಕಾಂಡ-17 


21. ಅಲ್‌ ಅಂಬಿಯಾ 35 


سس BBD‏ سس وو ಫ್‌‏ 


USSSA ETE SAT AES 


ಕರುಣಾಳು ಆಗಿರುತ್ತೀ":ಎಂದು ಪ್ರಭುವನ್ನು ಕೂಗಿ ಕರೆದ ಸಂದರ್ಭವನ್ನು ಸ್ಮರಿಸಿರಿ ನಾವು ಅವರ 
ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು. ಅವರಿಗಿದ್ದ ಬಾಧೆಯನ್ನು ದೂರೀಕರಿಸಿದೆವು* ಮತ್ತು ಅವರಿಗೆ ಅವರ ಮಕ್ಕೆಳು 
ಮರಿಗಳನ್ನು ಮಾತ್ರ ನೀಡಿದುದಲ್ಲ, ನಮ್ಮ ವಿಶಿಷ್ಟ ಅನುಗ್ರಹವೆಂಬಂತೆ ಅವರೊಂದಿಗೆ ಅಷ್ಟೇ ಮತ್ತೂ 
ಕೊಟ್ಟೆವು. ಉಪಾಸಕ ದಾಸರಿಗೆ ಇದೊಂದು ಪಾಠವಾಗಲೆಂದು.”ೌ 


ಅಥವಾ ಅದಕ್ಕಿಂತ ಮುಂಚಿನವರೆಂಬುದು ಖಚಿತ. ಅವರ ಜನಾಂಗದ ಕುರಿತು ಹೇಳುವುದಾದರೆ ಅಧ್ಯಾಯ ಅನ್ನಿಸಾದ 163ನೆಯ 
ಮತ್ತು ಅಧ್ಯಾಯ “ಅನ್‌ಆಮ್‌ನ 84ನೆಯ - ಸೂಕ್ತದಲ್ಲಿ ಅವರನ್ನು ಪ್ರಸ್ತಾಪಿಸಿರುವ ಶೈಲಿ ನೋಡಿದರೆ, ಅವರು ಬನೀ 
ಇಸ್‌ರಾಈಲರಲ್ಲೇ ಆಗಿದ್ದರೆಂಬ ಗುಮಾನಿಯಾಗುತ್ತದೆ. ಆದರೆ ಅವರು ಹ.ಇಸ್ತಾಕ್‌ರ(ಅ) ಪುತ್ರ 'ಈಸೂ'ರ ಸಂತಶಿಯಲ್ಲಾಗಿದ್ದ 
ರೆಂಬ 'ವಹೆಬ್‌ ಬಿನ್‌ ಮುನಬ್ಬಿಃ ಇವರ ಹೇಳಿಕೆಯೂ ಊಹನಾತೀತವಲ್ಲ. 

77. ಪ್ರಾರ್ಥನೆಯ ಶೈಲಿ ಎಷ್ಟೊಂದು ಅರ್ಥಪೂರ್ಣವಾಗಿದೆ. ಅತ್ಮಂತ ಸಂಕ್ಷಿಪ್ತ ನುಡಿಗಳಲ್ಲಿ ತಮ್ಮ ವೇದನೆಯನ್ನು 
ಹೇಳುತ್ತಾರೆ. ಅನಂತರ 'ನೀನು ಕರುಣಾಳುಗಳಲ್ಲಿ ಅತ್ಯಂತ ಕರುಣಾಳುವಾಗಿರುತ್ತಿ' ಎಂದು ಮಾತ್ರ ಹೇಳಿ ಮುಗಿಸಿ ಬಿಡುತ್ತಾರೆ. 
ಅನಂತರ ಯಾವ ದೂರೂ ಇಲ್ಲ ಯಾವ ಅರಿಕೆ ಬಿನ್ನಹಗಳೂ ಇಲ್ಲ. | 

78. ಸೂರಃ 'ಸ್ವಾದ್‌'ನ ನಾಲ್ಕನೇ ರುಕೊಆ್‌ನಲ್ಲಿ ಇದರ ವಿವರಣೆ ಹೀಗಿದೆ- ಅಲ್ಲಾಹನು ಅವರೊಡನೆ, ನಿಮ್ಮ ಪಾದವನ್ನು 
ಬಡಿಯಿರಿ. ಸ್ನಾನ ಮಾಡಲಿಕ್ಕೂ ಕುಡಿಯಲಿಕ್ಕೂ ಈ ತಣ್ಣೀರಿದೆ ಎಂದನು. ಇದರಿಂದ ತಿಳಿಯುವುದೇನೆಂದರೆ, ಕಾಲನ್ನು ನೆಲಕ್ಕೆ 
ಬಡಿದ مود‎ ಅಲ್ಲಾಹನು ಅವರಿಗಾಗಿ ಒಂದು ಪ್ರಾಕೃತಿಕ ಚಿಲುಮೆಯನ್ನು ಹರಿಸಿದನು. ಆ ನೀರಿನಲ್ಲಿ ಸ್ನಾನ ಮಾಡುವುದರಿಂದಲೂ 
ಆ ನೀರನ್ನು ಕುಡಿಯುವುದರಿಂದಲೂ ಅವರ ರೋಗ ಗುಣವಾಗಿ ಬಿಟ್ಟಿತು. ಅಂತಹ ಗುಣ ಆ ನೀರಿಗೆ ಇತ್ತು. ಅವರಿಗೇನೋ 
ಕಠಿಣ ತರದ ಚರ್ಮ ವ್ಯಾಧಿಯುಂಟಾಗಿತ್ತೆಂದು ಈ ಚಿಕಿತ್ಸೆ ಸೂಚಿಸುತ್ತದೆ. ಅವರ ದೇಹ ಆಪಾದ ಮಸ್ತಕ ಹುಣ್ಣುಗಳಿಂದ ತುಂಬಿ 
ಹೋಗಿತ್ತೆಂಬ ಬೈಬಲ್‌ನ ಹೇಳಿಕೆ ಕೂಡಾ ಇದನ್ನು ಸಮರ್ಥಿಸುತ್ತದೆ. (ಯೋಬನು ಭಾಗ-2, ಸೂಕ್ತ 7) 

79. ಕುರ್‌ಆನ್‌ ಹ. ಅಯ್ಯೂಬ್‌ರನ್ನು(ಅ) ಸಹನೆಯ ಸಾಕಾರ ಮೂರ್ತಿ ಎಂಬಂತೆ ಚಿತ್ರಿಸುತ್ತದೆ. ಹಾಗೆಯೇ 
ಅವರ ಜೀವನ ದೇವಾರಾಧಕರಿಗೆ ಒಂದು ಮಾದರಿಯಾಗಿದೆಯೆಂದೂ ಅದು ಹೇಳುತ್ತದೆ. ಅತ್ತ ಬೈಬಲಿನ ಯೋಬನ 
ಪತ್ರವನ್ನು ಓದಿರಿ. ಇಲ್ಲಿ ಅಲ್ಲಾಹನನ್ನು -ದೂರುತ್ತಲೇ ಇರುವ, ತನ್ನ ಕಷ್ಟಗಳಿಗಾಗಿ ಗೋಳಾಡುತ್ತಿರುವ ಒಬ್ಬ ವ್ಯಕ್ತಿಯಂತೆ 
ಅಯ್ಯೂಬರು ಚಿತ್ರಿಸಲ್ಪಟ್ಟಿದ್ದಾರೆ. 'ನಾನು ಹುಟ್ಟಿದ ದಿನ ಹಾಳಾಗಿ ಹೋಗಲಿ. ನಾನು ಗರ್ಭದಲ್ಲೇ ಯಾಕೆ ಸತ್ತು ಹೋಗಲಿಲ್ಲ, 
ನಾನು ಹೊಟ್ಟೆಯಿಂದ ಹುಟ್ಟಿದ ಕೂಡಲೇ ಯಾಕೆ ಪ್ರಾಣ ಬಿಡಲಿಲ್ಲ' ಎಂಬಿತ್ಯಾದಿ ಮಾತುಗಳೇ ಅವರ ಬಾಯಿಯಿಂದ 
ಆಗಾಗೆ ಹೊರಡುತ್ತಿರುತ್ತವೆ. 'ಸರ್ವ ಶಕ್ತನ ಬಾಣಗಳು ನನ್ನೊಳಗೆ ಚುಚ್ಛಿಕೊಂಡಿವೆ. ನನ್ನ ಆತ್ಮ ಅವುಗಳ ವಿಷವನ್ನೇ 
ಕುಡಿಯುತ್ತಿದೆ. 'ದೇವನ ಭಯಾನೆಕ ಮಾತುಗಳು ನನ್ನ ವಿರುದ್ಧ ಸಾಲುಗಟ್ಟಿ ನಿಂತಿವೆ' ಎನ್ನುತ್ತಾ ಪದೇ ಪದೇ ದೇವರನ್ನು 
ದೂರುತ್ತಲಿರುತ್ತಾರೆ. 'ಓ ಮಾನವ ಸಂತತಿಯ ವೀಕ್ಸಕ! ನಾನು ಪಾಪವೆಸಗಿದ್ದರೆ ನಿನಗೇನು ನಷ್ಟ ಮಾಡಿದ್ದೇನೆ? ನಾನು 
ನನಗೇ ಹೊರೆಯಾಗಿ ಬಿಡುವಪ್ಪರ ಮಟ್ಟಿಗೆ ನೀನು ನನ್ನನ್ನು ನಿನ್ನ ಕೋಪಕ್ಕೆ ಗುರಿ ಮಾಡಿದ್ದೇಕೆ? ನೀನು ನನ್ನ ಪಾಪವನ್ನೇಕೆ 
ಕ್ಟಮಿಸುವುದಿಲ್ಲ? ನನ್ನ ದುರಾಚಾರವನ್ನೇಕೆ ದೂರೀಕರಿಸುವುದಿಲ್ಲ? ನನ್ನನ್ನು ಅಪರಾಧಿಯನ್ನಾಗಿ ಮಾಡಬೇಡ. ನನ್ನೊಡನೆ 
ಯಾಕೆ  ಜಗಳಾಡುತ್ತಿ ಎಂದು ನನ್ನೊಡನೆ ಹೇಳು, ಪೀಡನವೂ ನಿನ್ನ ಕೈಯಿಂದ ಮಾಡಿದ ವಸ್ತುವನ್ನು ತಾತ್ಸಾರದಿಂದ 
ಕಾಣುವುದೂ ದುಷ್ಟರ ಸಲಹೆಯನ್ನು ಬೆಳಗಿಸುವುದೂ ನಿನಗೆ ಚೆಂದವಾಗಿ ತೋರುತ್ತದೆಯೇ? ಎಂದು ನಾನು ದೇವನೊಡನೆ 
ಹೇಳುವೆನು' ಎನ್ನುತ್ತಾರೆ. ಈ ರೀತಿ ಇದು ದೇವವಾಣಿಯೂ ಅಲ್ಲ ಹ. ಆಯ್ಯೂಬ್‌ರ(ಅ) ಮಾತೂ "ಅಲ್ಲ ಎಂದು ಈ 
ಗ್ರಂಥವು ಸ್ವತಃ ತನ್ನ ಬಾಯಿಯಿಂದಲೇ ಸಾರುತ್ತದೆ. ನಿಜವಾಗಿ ಇದು ಹ.ಲಯ್ಯೂಬ್‌ರ(ಅ) ಕಾಲದ್ದೂ ಅಲ್ಲ. ಅವರು 
ಗತಿಸಿ ಕೆಲವು ಶತಮಾನಗಳಾದ ಬಳಿಕ ಯಾರೋ ಒಬ್ಬನು ಹ.ಅಯ್ಕೂಬ್‌ರನ್ನು(ಅ) ಆಧಾರವನ್ನಾಗಿರಿಸಿಕೊಂಡು 'ಯೂಸುಫ್‌ 
ರುುಲೇಖಾ' ಕತೆಯಂತೆ ಒಂದು ಕಟ್ಟುಕತೆ ಬರೆದನು. ಅದರಲ್ಲಿ ಅಯ್ಯೂಬ್‌, ಅಲ್‌ ಯಫರ್‌ ತೈಮಾನಿ ಸೂಖೀ 


ಬಲ್ಲೂ, ನಿಲ್‌ಮಾತೀ ರುೂಪರ್‌, ಬ್ರಾಕೀಲ್‌ ಬೋಮೀಯ ಮಗ ಅಲ್‌ ಯಹೂ ಮುಂತಾದ ಕೆಲವು ಪಾತ್ರಗಳಿದ್ದು, 


ಕಾಂಡ-17 


36 ಕುರ್‌ಆನ್‌ ವ್ಯಾಖ್ಯಾನ 


Cpr” و‎ eT E> سس رر‎ YL صر و وس سے ےت‎ 
Me 3 5 158 Sy فِن‎ BSS BS 
ಜಿ fod 2 “ಇ 5 سے‎ 0 

ES SSE دب‎ 3 NSS a 03 


2 


(85-86) ಇದೇ ಅನುಗ್ರಹವನ್ನು ಇಸ್ಮಾಈಲ್‌, "سرع‎ ಮತ್ತು ದುಲ್‌ಕಿಫ್ಟ್‌ರಿಗೂ್‌ ನೀಡಿದೆವು. 
ಇವರೆಲ್ಲರೂ ಸಹನಶೀಲರಾಗಿದ್ದರು. ಇವರು ಸಜ್ಞನರಲ್ಲಾಗಿದ್ದ ಕಾರಣ ಇವರನ್ನು ನಾವು ನಮ್ಮ ಕೃಷೆಯೊಳಗೆ 
ಸೇರಿಸಿಕೊಂಡೆವೃ. 

(87-88) ಮತ್ಸ್ಯದವರನ್ನು ನಾವು ಗೌರವಿಸಿದೆವು. ಅವರು ಕೋಪಗೊಂಡು ಹೊರಟು ಹೋಗಿದ್ದ 
ಸಂದರ್ಭವನ್ನು ಸ್ಮರಿಸಿರಿ.೫ ಅವರನ್ನು ನಾವು ಹಿಡಿಯಲಾರೆವೆಂದು ಅವರು ಭಾವಿಸಿದ್ದರು. ಕೊನೆಗೆ 


ಅವನು ಅವರ ಬಾಯಿಯಿಂದ ವಿಶ್ವ ವ್ಯವಸ್ಥೆಯ ಕುರಿತು ತನ್ನ ಸ್ವಂತ ತತ್ವಗಳನ್ನು ಹೇಳಿಸುತ್ತಾನೆ. ಅವನ ಕವಿತಾ 
ನೈಪುಣ್ಮವನ್ನೂ ಭಾಷಾ ಪ್ರವೀಣತೆಯನ್ನೂ ಎಷ್ಟು ಬೇಕಾದರೂ ಹೊಗಳಿಕೊಳ್ಳಿರಿ. ಆದರೆ ಪವಿತ್ರ ಗ್ರಂಥಗಳ ಸಂಗ್ರಹದಲ್ಲಿ 
ದಿವ್ಮ ಗ್ರಂಥದ ರೂಪದಲ್ಲಿ ಅದಕ್ಕೆ ಸ್ಥಾನ ನೀಡುವುದಕ್ಕೆ ಅರ್ಥವಿಲ್ಲ. 

80. ವಿವರಣೆಗಾಗಿ ಸೂರಃ ಮರ್ಯಮ್‌: 33ನೆಯ ಟಿಪ್ಪಣಿಯನ್ನು ನೋಡಿರಿ. 

81. 'ದುಲ್‌ ಕಿಫ್ಲ್‌'ನ ಶಬ್ದಾರ್ಥ ಅದೃಷ್ಟಶಾಲಿ ಎಂದಾಗಿದೆ. ಅಂದರೆ, ಲೌಕಿಕ ಹಿತ ಮತ್ತು ಲಾಭಗಳ ಬದಲು 

| ನೈತಿಕ ಮಹಿಮೆ ಮತ್ತು ಪರಲೋಕದ ಪ್ರತಿಫಲದ ದೃಷ್ಟಿಯಿಂದ ಅದೃಷ್ಟಶಾಲಿ. ಇದು ಆ ಮಹಾನುಭಾವರ ಹೆಸರಲ್ಲ, 

ಬಿರುದು. . ಕುರ್‌ಆನಿನಲ್ಲಿ ಎರಡು. ಕಡೆಗಳಲ್ಲಿ ಅವರ ಪ್ರಸ್ತಾಪ ಬಂದಿದೆ. ಅವೆರಡೂ ಕಡೆಗಳಲ್ಲಿ ಹೆಸರೆತ್ತುವ ಬದಲು 
ಅವರನ್ನು ಇದೇ ಬಿರುದಿನೊಂದಿಗೆ ಸ್ಮರಿಸಲಾಗಿದೆ. ಇವರು ಯಾರು? ಯಾವ ದೇಶ ಮತ್ತು ಜನಾಂಗದವರು? ಯಾವ 
ಕಾಲದವರು? ಎಂಬೀ ವಿಷಯಗಳ ಬಗ್ಗೆ ವ್ಯಾಖ್ಮಾನಕಾರರ ಹೇಳಿಕೆಗಳು ವಿಭಿನ್ನವಾಗಿವೆ. ಆದುದರಿಂದ ಇವರು ಯಾವ 
ಪ್ರವಾದಿಯೆಂದು ಖಚಿತವಾಗಿ ಹೇಳಲಾಗುವುದಿಲ್ಲ. ಈಗಿನ ಕಾಲದ ವ್ಯಾಖ್ಯಾನಕಾರರು ಪ್ರವಾದಿ 'ಹಿರುಕೀಯೇಲ'ರ ಕಡೆಗೆ 
ಒಲವು ತೋರಿದ್ದಾರೆ. ಆದರೆ ಈ ಅಭಿಪ್ರಾಯ ತಾಳಲು ನಮಗೆ ಯಾವ ಸೂಕ್ತ ಆಧಾರವೂ ಸಿಗಲಿಲ್ಲ. ಆದರೂ ಅದಕ್ಕೆ 
ಅಧಾರವೇನಾದರೂ ಸಿಕ್ಕಿದರೆ ಈ ಅಭಿಪ್ರಾಯವು ಪ್ರಾಧಾನೃತೆಗೆ ಯೋಗ್ಯವಾಗಿದೆ. ಏಕೆಂದರೆ ಬೈಬಲಿನ 'ಹಿರುಕಿಯೇಲ್‌' 
ಗ್ರಂಥವನ್ನು ನೋಡಿದಾಗ ನಿಜಕ್ಕೂ ಈ ಸೂಕ್ತದಲ್ಲಿರುವ ವರ್ಣನೆಗೆ ಅವರು ಅರ್ಹದಾಗಿದ್ದರೆಂದು ತಿಳಿಯುತ್ತದೆ. (ಭಾಗ- 
24 ಸೂಕ್ತ 15-27 ಬೈಬಲಿನ ಹಿರುಕಿಯೇಲ್‌ ಗ್ರಂಥವನ್ನೋದಿದಾಗ ನಿಜಕ್ಕೂ ಅದು ದಿವೃವಾಣಿಯ ಭಾಗಗಳಲ್ಲೊಂದು 
ಎಂದು ಅನಿಸುತ್ತದೆ. 

82. ಅಂದರೆ ಹ.ಯೂನುಸ್‌(ಅ). ಕೆಲವೆಡೆ ಅವರ ಈ ಹೆಸರನ್ನೇ ಪ್ರಸ್ತಾಪಿಸಲಾಗಿದೆ. ಕೆಲವೆಡೆ ಅವರನ್ನು 'ದುನ್ನೂನ್‌' 
ಎಂಬ ಹೆಸರಿನಿಂದಲೂ ಮತ್ತೆ ಕೆಲವೆಡೆ 'ಸಾಹಿಬಿಲ್‌ ಹೂತ್‌' ಅರ್ಥಾತ್‌ ಮತ್ಸೃದವರು ಎಂಬ ಬಿರುದಿನಿಂದಲೂ ಕರೆಯಲಾಗಿದೆ. 
ಅವರನ್ನು مرو‎ ಎಂದಿರುವುದು, ಅವರು ಮೊನು ಹಿಡಿಯುತ್ತಿದ್ದರು ಅಥವಾ ಮಾರುತ್ತಿದ್ದರೆಂಬ ಕಾರಣಕ್ಕಾಗಿ ಅಲ್ಲ. 
ವಾಸ್ತವದಲ್ಲಿ ಅಲ್ಲಾಹನ ಅನುಜ್ಞೆಯಿಂದ ಒಂದು ಮೊನು ಅವರನ್ನು ನುಂಗಿ ಬಿಟ್ಟುದೇ, ಅವರಿಗೆ ಈ ಹೆಸರು ಬರಲು ಕಾರಣ. 
ಇದು ಅಧ್ಯಾಯ ಅಸ್ಸಾಫ್ಸಾತ್‌ನ 142ನೆಯ ಸೂಕ್ತದಲ್ಲಿ ವಿವರಿಸಲ್ಪಟ್ಟಿದೆ. (ಹೆಚ್ಚಿನ ವಿವರಣೆಗೆ ಅಧ್ಯಾಯ ಯೂನುಸ್‌ನ 98ರಿಂದ 
100ರ ವರೆಗಿನ ಮತ್ತು ಅಸ್ಸಾಫ್ಟಾತ್‌ನ 77ರಿಂದ 85ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ.) 

83. ಅರ್ಥಾತ್‌- ಅವರು ತಮ್ಮ ಜನಾಂಗದೊಡನೆ ಬೇಸರಗೊಂಡು ಅಲ್ಲಾಹನ ಕಡೆಯಿಂದ ಹಿಜ್ರತ್‌ನ(ಧಾರ್ಮಿಕ ವಲಸೆಯ) 
ಅಪ್ಪಣೆ ಬರುವುದಕ್ಕೆ ಮುಂಚೆ ಹಾಗೂ ತಮ್ಮ ಕರ್ತವ್ಯ ಸ್ಥಾನವನ್ನು ಬಿಡುವುದು ಧರ್ಮ ಸಮ್ಮತವಾಗುವುದಕ್ಕೆ ಮುಂಚಿತವಾಗಿ 
ಹೋಗಿ ಬಿಟ್ಟರು. 

84. ಈ ಜನಾಂಗದ ಮೇಲಂತು ದೇವಯಾತನೆ ಎರಗಲಿದೆ. ನಾಹು ಅದರಲ್ಲಿ ಸೇರಿ ಹೋಗದಂತೆ ನಾನೀಗ ಇಲ್ಲಿಂದ 
ಹೋಗಿ ಅಭಯಾಶ್ರಯ ಪಡೆಯಬೇಕಾಗಿದೆ ಎಂದು ಅವರು ಭಾವಿಸಿದರು. ಹೀಗೆ ಮಾಡುವುದು ತಪ್ಪಲ್ಲ. ಆದರೆ ಒಬ್ಬ ಪ್ರವಾದಿ 
ದೇವಾನುಮತಿ ಸಿಗುವ ಮುಂಚೆ ತನ್ನ ಕರ್ತವ್ಯದಿಂದ ಸರಿಯುವುದು ತಪ್ಪಾಗಿತ್ತು. 


ಕಾಂಡ-17 


21. ಅಲ್‌ ಅಂಬಿಯಾ 37 


> MN پا ہے یی سو کہ ےہ کی کھے‎ 
Bao ELL STATS el بی‎ 6k 
Reh, 2 PRT کچ یڑ ےرے ایی سسھ رم ہے‎ 
USS S&B gS AIA من‎ ಸವ و‎ PCA 
HC رو سسورم‎ cast 2. BLN CN سس ہے‎ ko? 
4 ವಜಯ فردا ۶ ات‎ BEY G4 تادی‎ 3) 
سا رر ےم فو‎ IF سر کوھیوےم ہے سوے‎ ٠ رسس و‎ 
AiG SEL SE SSA ل‎ Cll AR 4 وَوَمَبنا‎ 
೨ನ سے سے 2 مس تر مر دہ سے ہے سور ہو‎ HS 
kes UGE Ger و ینا عو تار 7 رھیا“و گانوا لنا‎ 
ಅವರು ಅಂಧಕಾರದೊಳಗಿಂದ ಕೂಗಿ ಪ್ರಾರ್ಥಿಸಿದರು "ನಿನ್ನ ಹೊರತು ہاب‎ ದೇವನಿಲ್ಲ. ನೀನು 
ಪರಮ ಪಾವನನು ನಿಶ್ಚಯವಾಗಿಯೂ ನಾನು ಅಪರಾಧವೆಸಗಿದೆನು." ಆಗ ನಾವು ಅವರ ಪ್ರಾರ್ಥನೆಯನ್ನು 
ಸ್ವೀಕರಿಸಿದೆವು ಮತ್ತು ಅವರನ್ನು ' ದುಃಖದಿಂದ ಪಾರುಗಾಣಿಸಿದೆವು. ಇದೇ ರೀತಿ ನಾವು ಸತ್ಯವಿಶ್ವಾಸಿಗಳನ್ನು 
ರಕ್ಷಿಸಿಕೊಳ್ಳುತ್ತೇವೆ. 

(89-90) 'ರುಕರಿಯ್ಯಾ' (ರಿಗೂ ನಾವು ಅನುಗ್ರಹ ನೀಡಿದೆವು) ಅವರು, "ನನ್ನ ಪ್ರಭೂ ನನ್ನನ್ನು 
ಏಕಾಂಗಿಯಾಗಿ ಬಿಟ್ಟು ಬಿಡಬೇಡ. ಅತ್ಯುತ್ತಮ ವಾರೀಸುದಾರ ನೀನೇ ಆಗಿರುತ್ತೀ”" ಎಂದು ತನ್ನ 
ಪ್ರಭುವನ್ನು ಕೂಗಿ ಕರೆದ ಸಂದರ್ಭವನ್ನು ಸ್ಮರಿಸಿರಿ ಆ ಪ್ರಕಾರ ನಾವು ಅವರ ಪ್ರಾರ್ಥನೆಯನ್ನು 
ಸ್ವೀಕರಿಸಿದೆವು ಮತ್ತು ಅವರಿಗೆ ಯಹ್ಮಾರನ್ನು ನೀಡಿದೆವು. ಅವರ ಪತ್ನಿಯನ್ನು ಅವರಿಗಾಗಿ ಸರಿಪಡಿಸಿದೆವು.* 


ಇವರೆಲ್ಲರೂ ಪುಣ್ಯ ಕಾರ್ಯಗಳಲ್ಲಿ ಉತ್ಸುಕರಾಗಿದ್ದರು. ನಮ್ಮನ್ನು ಒಲವು ಹಾಗೂ ಭಯದೊಂದಿಗೆ 
ಪ್ರಾರ್ಥಿಸುತ್ತಿದ್ದರು ಮತ್ತು ನಮ್ಮ ಮುಂದೆ ಬಾಗಿಕೊಂಡಿದ್ದರು."' 


85. ಸ್ವತಃ ಕತ್ತಲಾಗಿರುವ ಮೊನಿನ ಹೊಟ್ಟೆಯೊಳಗಿನಿಂದ. ಅದರ ಮೇಲೆ ಸಮುದ್ರದ ಅಂಧಕಾರಗಳೂ, ಸೇರಿದ್ದುವು. 

86. ವಿವರಣೆಗಾಗಿ ಅಧ್ಯಾಯ ಆಲಿ ಇಮ್ರಾನ್‌ನ 37ರಿಂದ 41ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ಮತ್ತು ಸೂರಃ 
ಮರ್ಯಮ್‌ನ 2ರಿಂದ 15ರ ವರೆಗಿನ ಸೂಕ್ತಿಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ. ಪತ್ನಿಯನ್ನು ಸರಿಪಡಿಸುವುದೆಂದರೆ ಅವರ 
ಬಂಜೆತನವನ್ನು ನಿವಾರಿಸುವುದು ಮತ್ತು ಅತಿ ವೃದ್ಧೆಯಾಗಿದ್ದರೂ ಗರ್ಭಧಾರಣೆಗೆ ಯೋಗ್ಯಳನ್ನಾಗಿ ಮಾಡುವುದು. 'ಅತ್ಯುತ್ತಮ 
ವಾರೀಸುದಾರ ನೀನೇ ಆಗಿರುತ್ತಿ ' ಎಂದರೆ ನೀನು ಸಂತತಿಯನ್ನು ಕೊಡದಿದ್ದರೂ ಚಿಂತಿಲ್ಲ. ವಾರೀಸುದಾರನಾಗಲು ಸ್ವತಃ ನೀನೇ ಸಾಕು. 

87. ಯಾವ ಉದ್ದೇಶಕ್ಕಾಗಿ ಈ ವಿಷಯಾನುಬಂಧದಲ್ಲಿ ಪ್ರವಾದಿಗಳ ಪ್ರಸ್ತಾಪವೆತ್ತಲಾಗಿದೆಯೋ ಅದನ್ನು ಪುನಃ 
ನೆನಪಿಗೆ ತಂದುಕೊಳ್ಳಿರಿ. ಹ.ರುಕರಿಯ್ಕಾರ(ಅ) ಘಟನೆಯ ಪ್ರಸ್ತಾಪನೆತ್ತುವುದರ ಮೂಲಕ. ಮನವರಿಕೆ ಮಾಡಿಕೊಡಲು 
ಉದ್ದೆಶಿಸಿರುವುದೇನೆಂದರೆ ಎಲ್ಲ ಪ್ರವಾದಿಗಳೂ ಕೇವಲ ದಾಸರೂ ಮನುಷ್ಯರೂ ಮಾತ್ರವಾಗಿದ್ದರು. ಅವರಲ್ಲಿ ದೇವತ್ವದ 
ಕಿಂಚಿತ್‌ ಛಾಯೆ ಕೂಡಾ ಇರಲಿಲ್ಲ. ಅವರು ಬೇರೆಯವರಿಗೆ ಸಂತತಿ ಪ್ರದಾನ ಮಾಡುವವರಾಗಿರಲಿಲ್ಲ. ಸ್ವತಃ ಅಲ್ಲಾಹನ 
ಮುಂದೆ ಸಂತತಿಗಾಗಿ ಕೈ ಚಾಚುವವರಾಗಿದ್ದರು. ಹ. ಯೂನುಸ್‌ರನ್ನು(ಅ) ಪ್ರಸ್ತಾಪಿಸಿರುವುದೇಕೆಂದರೆ, ಅವರೊಬ್ಬ ಅಸಾಮಾನ್ಯ 
ಧೈರ್ಯಶಾಲಿ ಪ್ರವಾದಿಯಾಗಿದ್ದರೂ ಅವರಿಂದ ತಪ್ಪು ಸಂಭವಿಸಿ ಹೋದಾಗ ಅವರನ್ನು ಹಿಡಿಯಲಾಯಿತು. ಅವರು ತಮ್ಮ 
ಪ್ರಭುವಿನ ಮುಂದೆ ಶರಣಾಗತರಾದಾಗ, ಅವರನ್ನು ವೊನಿನ ಹೊಟ್ಟೆಯಿಂದ ಜೀವಂತವಾಗಿ ಹೊರಗೆ ತರುವಂತಹ 
ಅನುಗ್ರಹವನ್ನು ತೋರಲಾಯಿತು. ಇಲ್ಲಿ ಹೆ.ಆಯ್ಯೂಬ್‌ರ(ಅ) ಪ್ರಸ್ತಾಪ ಬಂದಿರುವುದು- ಒಬ್ಬ ಪ್ರವಾದಿ ಸಂಕಷ್ಟಕ್ಕೊಳಗಾಗು 
ವುದೆಂದರೆ ಅದೇನೂ ವಿಚಿತ್ರ ವಿಷಯವಲ್ಲ. ಪ್ರವಾದಿ ಕೂಡಾ ಸಂಕಷ್ಟಕ್ಕೊಳೆಗಾದಾಗ ಗುಣಮುಖನಾಗಲು ಅಲ್ಲಾಹನ 
ಮುಂದೆಯೇ ಕೈಯೊಡ್ಡುತ್ತಾರೆ. ಅವರು ಬೇರೆಯವರ ರೋಗ ನಿವಾರಣೆ ಮಾಡುವವರಲ್ಲ. ಅಲ್ಲಾಹನೊಡನೆ ರೋಗ 


ಕಾಂಡ-17 


38 § 2 ಕುರ್‌ಆನ್‌ ವ್ಯಾಖ್ಯಾನ 


EF HALE وَاکوا ای‎ LS 2 مرن نجنا‎ GUE 


سے کی سے ಹಲ್‌‏ 4 ص9 وو ಸ್‌ AT KAR‏ 
4 تاد ؟ اتا کے ٹب لا پ 

& ಯಿ لا‎ 6 ಹನ್‌ 7 وو ص۴ اکن مہہ‎ 
. ds ty 3 sh Sol 2c EOF 


(91) ಮತ್ತು ತನ್ನ ಪಾವಿತ್ರ್ಯವನ್ನು ರಕ್ಷಿಸಿಕೊಂಡ ಆ ಸ್ತಿ ಸ್ತ್ರೀಯ ವಿಷಯಣಔ್‌ ನಾವು ಅವಳಲ್ಲಿ ನಮ್ಮ 
ಆತ್ಮದಿಂದ ಉಊದಿದೆವುಳ ಮತ್ತು ಅವಳನ್ನೂ ಅವಳ ಪುತ್ರನನ್ನೂ ಇಡೀ ಜಗತ್ತಿಗೆ ನಿದರ್ಶನವಾಗಿ 
ಮಾಡಿಬಿಟ್ಟೆವು. 


(92-103) ಈ ನಿಮ್ಮ ಸಮುದಾಯ ವಾಸ್ತವದಲ್ಲಿ ಒಂದೇ ಸಮುದಾಯವಾಗಿದೆ ಮತ್ತು ನಾನು 
ನಿಮ್ಮ ಪ್ರಭುವಾಗಿದ್ದೇನೆ. ಆದುದರಿಂದ ನೀವು ನನ್ನ ದಾಸ್ಯ-ಆರಾಧನೆ ಮಾಡಿರಿ, ಆದರೆ ಅವರು ಪರಸ್ಪರ 
ತಮ್ಮ ಧರ್ಮವನ್ನು ಛಿನ್ನವಿಚ್ಛಿನ್ನವಾಗಿ ಮಾಡಿ ಬಿಟ್ಟರು.” ಎಲ್ಲರಿಗೂ ನಮ್ಮ ಕಡೆಗೇ ಮರಳೆಲಿಕ್ಕಿದೆ. 
ಇನ್ನು ಯಾರು ಸತ್ಯವಿಶ್ವಾಸಿಯಾಗಿರುವ ಸ್ಥಿತಿಯಲ್ಲಿ ಸತ್ಕರ್ಮವೆಸಗುವನೋ ಅವನ ಕರ್ಮ ತಿರಸ್ಸೃತವಾಗದು 


ನಿವಾರಣೆಗಾಗಿ ಪ್ರಾರ್ಥಿಸುವವರು ಎಂದು ತೋರಿಸಿ ಕೊಡಲಿಕ್ಕಾಗಿ. ಇವೆಲ್ಲವುಗಳೊಂದಿಗೆ ಪ್ರವಾದಿಗಳೆಲ್ಲರೂ, ಏಕದೇವ 
ವಿಶ್ವಾಸಿಗಳಾಗಿದ್ದರೆಂದೂ ತಮ್ಮ ಇಷ್ಟಾರ್ಥಗಳನ್ನು ಅಲ್ಲಾಹನ ಹೊರತು ಬೇರಾರ ಮುಂದೆಯೂ ಕೊಂಡು ಹೋಗುತ್ತಿರಲಿಲ್ಲ 
ವೆಂದೂ ಮನವರಿಕೆ ಮಾಡಿಕೊಡಲು ಉದ್ದೇಶಿಸಲಾಗಿದೆ. ಅಲ್ಲಾಹನು ಸದಾ ಅಸಾಮಾನ್ಯ ರೀತಿಯಿಂದ ತನ್ನ ಪ್ರವಾದಿಗಳಿಗೆ 
ಸಹಾಯ ಮಾಡುತ್ತಿದ್ದನು ಮತ್ತು ಆರಂಭದಲ್ಲಿ ಎಂತಹ ಸತ್ವ ಪರೀಕ್ಷೆ ಶ್ಲೈಗಳುಂಟಾಗಿದ್ದರೂ ಕೊನೆಗೆ ಅವರ ಪ್ರಾರ್ಥನೆಗಳು 
ಪವಾಡ ಸದೃಶ್ಯವಾಗಿ ಈಡೇರಿವೆ ಎಂಬುದನ್ನು ತಿಳಿಸಲುದ್ದೇಶಿಸಲಾಗಿದೆ. y 

88. ಅಂದರೆ ಹ. ಮರ್ಯಮ್‌(ಲಅ). 

89. 'ನಾನು ಮಣ್ಣಿನಿಂದ ಒಬ್ಬ ಮಾನವನನ್ನು ರಚಿಸುತ್ತಿರುವೆನ. ಆದುದರಿಂದ ےی‎ ದೇವಚರರೇ) ನಾನು ಅನನನ್ನು 
ಸಂಪೂರ್ಣವಾಗಿ ತಯಾರಿಸಿ ಅವನಲ್ಲಿ ನನ್ನ ಆತ್ಮವನ್ನು ಊದಿದಾಗ ನೀವು ಅವನ ಮುಂದೆ ಸಾಷ್ಟಾಂಗವೆರಗಬೇಕು' ಎಂದು 
ಹ.ಆದಮ್‌ರ(ಅ) ಕುರಿತಾಗಿಯೂ ಹೇಳಲಾಗಿದೆ. (ಸೂರಃ ಸ್ಟಾದ್‌ ಸೂಕ್ತ 71-72) ಮತ್ತು ಇದೇ ಆತ್ಮದ ವಿಷಯವನ್ನು ಅಥವಾ 
ತನ್ನ ಆತ್ಮದಿಂದ ಊದುವ ಇದೇ ವಿಷಯವನ್ನು ಹ.ಈಸಾರ(ಅ) ಕುರಿತಾಗಿಯೂ ಬೇರೆ ಬೇರೆ ಕಡೆಗಳಲ್ಲಿ ಹೇಳಲಾಗಿದೆ. (ಸೂರಃ 
.ಅನ್ನಿಸಾ ಸೂಕ್ತ 171 ಸೊರಃ ಅತ್ತಹ್ರೀಮ್‌ನ 12ನೆಯ ಸೂಕ್ತವನ್ನೂ ನೋಡಿರಿ) ಇದರೊಂದಿಗೆ ಅಲ್ಲಾಹನು ಹ. ಈಸಾರ(ಅ) 
ಜನನವನ್ನೂ ಹ.ಆದಮ್‌ರ(ಅ) ಜನನವನ್ನೂ ಪರಸ್ಪರ ಸಮಾನವಾಗಿ ಪರಿಗಣಿಸಿರುವ ಅಂಶವೂ ಗಮನಾರ್ಹವಾಗಿದೆ. ಸೂರಃ ಆಲಿ 
ಇಮ್ರಾನ್‌ನಲ್ಲಿ 'ಅಲ್ಲಾಹನ ಬಳಿ ಈಸಾರ ಉಪಮೆ ಆದಮರಂತಿದೆ' ಎನ್ನಲಾಗಿದೆ. (ಸೂಕ್ತ 59) ಈ ಸೂಕ್ತಗಳನ್ನು ವಿವೇಚಿಸುವಾಗ 
ಸಾಮಾನ್ಯ ರೀತಿಯಿಂದ ಸೃಷ್ಟಿಸುವ ಬದಲಿಗೆ ಅಲ್ಲಾಹನು ನೇರಾಗಿ ತನ್ನ ಅಪ್ಪಣೆಯಿಂದ ಯಾರನ್ನಾದರೂ ಅಸ್ತಿತ್ವಕ್ಕೆ ತಂದು ಅದಕ್ಕೆ 
ಜೀವದಾನ ಮಾಡುವಾಗ ಈ ಕ್ರಿಯೆಗೆ "ತನ್ನ ಆತ್ಮ: ದಿಂದ ಊದುವುದು' ಎಂಬ ಪದಗಳನ್ನು ಪ್ರಯೋಗಿಸುತ್ತಾನೆಂದು ಅರ್ಥವಾಗುತ್ತದೆ. 
ಆತ್ಮದ ಈ ಊದುವಿಕೆಯು ಅಸಾಮಾನ್ಯವಾದ ಪವಾಡದ ಸ್ವರೂಪದಲ್ಲಿರುವುದರಿಂದಲೇ ಪ್ರಾಯಶಃ ಈ ಆತ್ಮವನ್ನು ಅಲ್ಲಾಹನ ಕಡೆಗೆ 
ಸಂಬಂಧಿಸಿರಬೇಕು. (ಹೆಚ್ಚಿನ ವಿವರಣೆಗೆ ಅಧ್ಯಾಯ ಆನ್ನಿಸಾದ 212-213ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

90. ಅರ್ಥಾತ್‌- ಈ ತಾಯಿ ಮತ್ತು ಮಗ ಇಬ್ಬರೂ ದೇವತ್ವದಲ್ಲಿ ಸಹಭಾಗಿಗಳಾಗಲೀ ಆಗಿರಲಿಲ್ಲ. ಅವರು ಅಲ್ಲಾಹನ 
ನಿದರ್ಶನಗಳ ಪೈಕಿ ಒಂದು ನಿದರ್ಶನವಾಗಿದ್ದರು. ಅವರು ಯಾವ ಅರ್ಥದಲ್ಲಿ 'ನಿದರ್ಶನ' ಆಗಿದ್ದರು ಎಂಬುದರ ವಿವರಗಳನ್ನು 
ಅಧ್ಯಾಯ ಮರ್ಯಮ್‌ನ 21ನೆಯ ಮತ್ತು ಅಧ್ಯಾಯ ಅಲ್‌ಮೂಮಿನೂನ್‌ನ 43ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು. 

91. 'ನೀವು' ಎಂದು ಸಕಲ ಮಾನವರನ್ನು ಅಭಿಸಂಬೋಧಿಸಿ ಹೇಳಲಾಗಿದೆ. ತಾತ್ಸರ್ಯವೇನೆಂದರೆ- ಓ ಮಾನವರೇ, 
ನೀವೆಲ್ಲರೂ ವಾಸ್ತವದಲ್ಲಿ ಒಂದೇ ಸಮುದಾಯವಾಗಿದ್ದೀರಿ. ಜಗತ್ತಿನಲ್ಲಿ ಎಷ್ಟು ಮಂದಿ ಪ್ರವಾದಿಗಳು ಬಂದರೋ ಅವರೆಲ್ಲರೂ 
ಒಂದೇ ಧರ್ಮವನ್ನು ತಂದಿದ್ದರು. ಏಕೈಕ ಅಲ್ಲಾಹನೇ ಮಾನವನ ಪ್ರಭುವಾಗಿದ್ದಾನೆ ಮತ್ತು ಅವಸೊಬ್ಬನ ದಾಸ್ಯ ಮತ್ತು 


ಕಾಂಡ-17 


21. ಅಲ್‌ ಅಂಬಿಯಾ 39 


Hb ST IS SLES SE SI 


REIT ed کی کی‎ 


J RUG Sek FAIA اوج و‎ 
ಸ ಲ ಭಳ BV ہے ہے‎ ۶ 2 | 
٤ کن گکا ج‎ SS MT As BG لحَخ‎ 


ಮತ್ತು ನಾವು ಅದನ್ನು ಲಿಖತಗೊಳಿಸುತ್ತಿದ್ದೇವೆ. ಯಲ್‌ಜೂಜ್‌ ಮಲ್‌ಜೂಜರು. ಬಿಡುಗಡೆಗೊಳಿಸಲ್ಪಡುವ 
ವರೆಗೂ ನಾವು ನಾಶಗೊಳಿಸಿರುವ ನಾಡು ಪುನಃ ಮರಳುವುದು ಸಾಧ್ಯವಿಲ್ಲ? ಅವರು ಪ್ರತಿಯೊಂದು 
ಉನ್ನತ ಸ್ಥಳದಿಂದ ಹೊರ ಬರುವರು ಮತ್ತು ಸತ್ಯಪೊರ್ಣ ವಾಗ್ದಾನ ನೆರವೇರುವ ಸಮಯ ಸನ್ನಿಹಿತ 
ವಾದಾಗ್‌್‌ ಹಠಾತ್ತನೆ ಸತ್ಯನಿಷೇಧಿಗಳ ತೆರೆದ ಕಣ್ಣುಗಳು ತೆರೆದೇ ಇದ್ದು ಬಿಡುವುವು. ಅವರು ಹೇಳುವರು; 
"ಅಯ್ಯೋ, ನಮ್ಮ ದುರದೃಷ್ಟವೇ! ನಾವು ಈ ವಿಷಯದ ಬಗ್ಗೆ ಅಲಕ್ಸ್ಯರಾಗಿದ್ದೆವು. ನಿಜವಾಗಿ ನಾವು 


ed 7 


ಆರಾಧನೆಯನ್ನು ಮಾತ್ರ ಮಾಡಬೇಕು ಎಂಬುದೇ ಆ ಧರ್ಮವಾಗಿತ್ತು. ಅನಂತರ ಹುಟ್ಟಿದ ಮತಗಳೆಲ್ಲವೂ ಇದೇ ಧರ್ಮವನ್ನು 
ಕೆಡಿಸಿ ಮಾಡಿದವುಗಳು. ಒಬ್ಬ ಪ್ರವಾದಿ ಒಂದು ಮತದ ಸ್ಥಾಪಕನೆಂದೂ ಮತ್ತೊಬ್ಬ ಪ್ರವಾದಿ ಮತ್ತೊಂದು ಮತವನ್ನು 
ಸ್ಥಾಪಿಸಿದವನೆಂದೂ, ಮಾನವರಲ್ಲಿ ಸಮುದಾಯಗಳ ಮತ್ತು ಮತಗಳ ಈ ಭಿನ್ನತೆಗಳನ್ನು ಪ್ರವಾದಿಗಳು ಉಂಟು ಮಾಡಿದುದೆಂದೂ 
ತಿಳಿಯುವುದು ಬರಿಯ ತಪ್ಪು ಕಲ್ಪನೆ. ದೇವ ವತಿಯಿಂದ ಕಳುಹಿಸಲ್ಪಟ್ಟ ಪ್ರವಾದಿಗಳು ಹಲವು ವಿಭಿನ್ನ ಮತಗಳನ್ನು ಸೃಷ್ಟಿಸಿರಲು 
ಸಾಧ್ಯವಿಲ್ಲ. ಹಾಗೆಯೇ ಏಕದೇವನ ಹೊರತು ಇನ್ನಾರದೇ ದಾಸ್ಯ ಮತ್ತು ಆರಾಧನೆಯನ್ನು ಕಲಿಸುವುದೂ ಅವರಿಗೆ ಸಾಧ್ಯವಿರಲಿಲ್ಲ. 

92. ಈ ಸೂಕ್ತಕ್ಕೆ ಮೂರು ಅರ್ಥಗಳಿವೆ- 1) ಒಂದು ಬಾರಿ ದೇವಯಾಕನೆಗೆ ತುತ್ತಾದ ಜನಾಂಗ ಮುಂದೆಂದೂ ಎದ್ದು 
ನಿಲ್ಲಲಾರದು. ಅದರ ಪುನಃಶ್ಟೇತನ ಹಾಗೂ ನವಜೀವನ ಸಾಧ್ಯವೇ ಇಲ್ಲ. 2) ನಾಶಗೊಂಡ ಬಳಿಕ ಈ ಜಗತ್ತಿಗೆ ಅದು 
ಮರಳುವುದೂ ಅದಕ್ಕೆ ಪುನಃ ಪರೀಕ್ಲೆಗೊಳಪಡುವ ಸಂದರ್ಭ ಸಿಗುವುದೂ ಅಸಾಧ್ಯ. 3) ಒಂದು ಜನಾಂಗದಲ್ಲಿ ದುರಾಚಾರಗಳೂ 
ಸನ್ಮಾರ್ಗದಿಂದ ವಿಮುಖತೆಯೂ ಅಲ್ಲಾಹನ ಕಡೆಯಿಂದ ವಿನಾಶದ ತೀರ್ಮಾನವಾಗಿ ಬಿಡುವಷ್ಟರ ಮಟ್ಟಕ್ಕೆ ಏರಿಬಿಟ್ಟರೆ ಅನಂತರ 
ಅದಕ್ಕೆ ಮರಳಲಿಕ್ಕೂ ಪಶ್ಚಾತ್ತಾಪಪಡಲಿಕ್ಕೂ ಅವಕಾಶ ಕೊಡಲಾಗುವುದಿಲ್ಲ. 

93. ಅರ್ಥಾತ್‌-ಪುನರುತ್ನಾನದ ಸಮಯ. ಯಾಜೂಜ್‌ ಮಾಜೂಜ್‌ರ ವಿವರಣೆ ಸೂರಃ ಅಲ್‌ ಕಹ್ಸ್‌ನ 62 
ಮತ್ತು 6ನೆಯ ಟಪ್ಪಣಿಗಳಲ್ಲಿ ಗತಿಸಿದ. ಅವರನ್ನು ಬಿಡುಗಡೆಗೊಳಿಸುವುದೆಂದರೆ ಬೇಟೆಯಾಡುವ ಕ್ರೂರ ಮೃಗವನ್ನು 
ಹಠಾತ್ತನೆ ಪಂಜರದಿಂದ ಅಥವಾ ಬಂಧನದಿಂದ ಬಿಟ್ಟು ಬಿಟ್ಟಾಗ ಅದು ಹೇಗೆ ಧಾಳಿ ಮಾಡುವುದೋ ಹಾಗೆಯೇ 
ಅವರು ಜಗತ್ತಿನ ಮೇಲೆ ಮುಗಿ ಬೀಳುವರು. 'ಸತ್ಯ ಪೂರ್ಣ ವಾಗ್ದಾನ ನೆರವೇರುವ ಸಮಯ ಸನ್ನಿಹಿತವಾದಾಗ' ಎಂಬ 
ಮಾತು ಸ್ಪಷ್ಟವಾಗಿ ಯಾಜೂಜ್‌ ಮಾಜೂಜ್‌ರ ವಿಶ್ವವಾಪಿ ಆಕ್ರಮಣವು ಕೊನೆಯ ಕಾಲದಲ್ಲಿ ಉಂಟಾಗುವುದು ಮತ್ತು 
ಅನಂತರ ಪ್ರಳೆಯ ಬಹುಬೇಗನೆ ಸಂಭವಿಸುವುದು ಎಂಬುದನ್ನು ಸೂಚಿಸುತ್ತದೆ. 'ಮುಸ್ಲಿಮ್‌ನಲ್ಲಿರುವ ಹುಜೈಫಃ ಬಿನ್‌ 
ಉಸೆಯ್ಮದುಲ್‌ ಗಿಫಾರಿಯವರಿಂದ(ರ) ವರದಿಯಾದ ಪ್ರವಾದಿವರ್ಯರ(ಸ) ಒಂದು ಹದೀಸ್‌ ಇದರ ತಾತ್ಸರ್ಯವನ್ನು 
ಇನ್ನಷ್ಟು ವಿಶದೀಕರಿಸುತ್ತದೆ. ಅದರಲ್ಲಿ "ಈ ಹತ್ತು ಕುರುಹುಗಳನ್ನು ನೀವು ಕಾಣುವುದಕ್ಕಿಂತ ಮುಂಚೆ ಪ್ರಳಯ ಸಂಭವಿಸದು: 
ಹೊಗೆ, ದಜ್ಞಾಲ್‌, ದಾಬ್ಬತುಲ್‌ ಆರ್ದ್‌, ಪಶ್ಚಿಮ ದಿಕ್ಕಿನಿಂದ ಸೂರ್ಯೋದಯ, ಹರ್ರುತ್‌ ಮರ್ಯಮ್‌ರ(ಲ) ಪುತ್ರ 
ಈಸಾರ(ಅ) ಆಗಮನ, ಯಾಜೂಜ್‌ ಮಾಜೂಜ್‌ರ ಆಕ್ರಮಣ, ಮೂರು ದೊಡ್ಡ ಭೂಕುಸಿತಗಳು ಅಥವಾ Landslides 
ಒಂದು ಪೂರ್ವ ದಿಕ್ಕಿನಲ್ಲಿ ಇನ್ನೊಂದು ಪಶ್ಚಿಮ ದಿಕ್ಕಿನಲ್ಲಿ ಮತ್ತು ಮೂರನೆಯದು ಅರಬ್‌ ದ್ವೀಪದಲ್ಲಿ, ಅನಂತರ 
ಕಟ್ಟಕಡೆಯದಾಗಿ ಯಮನ್‌ನಿಂದ ಏಳುವ ದಾವಾಗ್ನಿಯು ಜನರನ್ನು ಮಹ್‌ಶರ್‌ನ ಕಡೆಗೆ ಅಟ್ಟುವುದು.”"(ಅರ್ಥಾತ್‌) ಅದರ 
ಅನಂತರ ಪ್ರಳಯವೇ ಸಂಭವಿಸುವುದು. ಆದರೆ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಯಾಜೂಜ್‌ ಮಾಜೂಜ್‌ಗಳ ಕುರಿತಾದ 
ವಿವರಗಳಲ್ಲಿ ಇವರಿಬ್ಬರೂ ಒಂದಾಗಿ, ಜಗತ್ತಿನ ಮೇಲೆ ಸಂಯುಕ್ತ ಧಾಳಿ ನಡೆಸುವರು ಎಂಬ ಅಭಿಪ್ರಾಯ ವೃಕ್ತವಾಗುವುದಿಲ್ಲ. 
ಪ್ರಳಯ ಸಮೂಪಿಸುವ ಕಾಲದಲ್ಲಿ ಅವರಿಬ್ಬರೂ ಪರಸ್ಪರ ಜಗಳಾಡತೊಡಗಿ ಅವರ ಈ ಕಲಹವೇ ಒಂದು ಜಾಗತಿಕ 
ಕೋಭೆಗೆ ಕಾರಣವಾಗಲೂ ಸಾಧ್ಯವಿದೆ. 


ಕಾಂಡ-17 


40 ಕುರ್‌ಆನ್‌ ವ್ಯಾಖ್ಯಾನ 


ಎ೫ ೦೨ UKE Beck Ey 6 ಖೆ‏ 4 حَمثِ 
نث تھا )6 ہے NEF‏ لاو الک تھا وا ےشن Gs‏ 
ಭತದಯ‏ تا 95 ئ۸ جوا لا تتعفیَ ذرق ಯ ಧಗೆ‏ 
کڑئ بنا لات آ× اریت عنھا یکذزی لا pe‏ 


ಅಕ್ರಮಿಗಳಾಗಿದ್ದೆವು." ನೀವು ಮತ್ತು ಅಲ್ಲಾಹನನ್ನು ಬಿಟ್ಟು ನೀವು ಪೂಜಿಸುವ ಆರಾಧ್ಯ ವಸ್ತುಗಳು 
ನರಕಾಗ್ನಿಯ ಇಂಧನಗಳು ನಿಮಗೆ ಅಲ್ಲಿಗೇ ಹೋಗಬೇಕಾಗಿದೆ. ಇವುಗಳು ನಿಜಕ್ಕೂ ದೇವರಾಗಿರುತ್ತಿದ್ದರೆ 
ಅಲ್ಲಿ ಹೋಗುತ್ತಿರಲಿಲ್ಲ. ಇವರೆಲ್ಲರಿಗೂ ಸದಾ ಅಲ್ಲೇ ಇರಬೇಕಾಗಿದೆ. ಅಲ್ಲಿ ಅವರು ಬುಸುಗುಟ್ಟುವರು” 
ಮತ್ತು ಅಲ್ಲಿ ಅವರಿಗೆ ಮತ್ತೇನೂ ಕೇಳಿಸದು. ಇನ್ನು ನಮ್ಮ ಕಡೆಯಿಂದ ಯಾರ ಪರವಾಗಿ ಮೊದಲೇ 
ಒಳಿತಿನ ನಿರ್ಧಾರವಾಗಿರುವುದೋ ಅವರು ಖಂಡಿತವಾಗಿಯೂ ಅದರಿಂದ ದೂರವಿರಿಸಲ್ಪಡುವರು.”' ಅದರ 
ಕಿರು ಧ್ವನಿಯನ್ನೂ ಅವರು ಕೇಳಲಾರರು ಮತ್ತು ಅವರು ಶಾಶ್ವತವಾಗಿ ತಮ್ಮ ಮನಮೆಚ್ಚುಗೆಯ ವಸ್ತುಗಳ 


94. 'ಅಲಕ್ಸ್ಯ'ದಲ್ಲಿ ಒಂದು ತರದ ಪಾಪ ಪ್ರಜ್ಞೆಯೂ ಕಂಡು ಬರುತ್ತದೆ. ಆದ್ದರಿಂದ ಅವರು ತಮ್ಮ ಅಲಕ್ಸ್ಯವನ್ನು 
ಪ್ರಸ್ತಾಪಿಸಿದ ತರುವಾಯ ಪ್ರವಾದಿಗಳು ಬಂದು ನಮಗೆ ಈ ದಿನದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದರು. ಆದುದರಿಂದ ನಾವು ತಿಳಿಯದವ 
ರಾಗಿದ್ದುದಲ್ಲ ಅಪರಾಧಿಗಳೇ ಆಗಿದ್ದೆವು ಎಂದು ಸ್ವತಃ ಒಪ್ಪಿಕೊಳ್ಳುವರು. 

95. ಹೆದೀಸ್‌ ಉಲ್ಲೇಖಗಳ ಪ್ರಕಾರ ಈ ಸೂಕ್ತವನ್ನು ಆಕ್ಷೇಪಿಸುತ್ತಾ ಅಬ್ದುಲ್ಲಾ ಬಿನ್‌ ರುಬಲ್‌ರಾ ಎಂಬಾತನು 
ಹೀಗೆಂದನು: ಹೀಗಾದರೆ ನಮ್ಮ ಆರಾಧ್ಯರುಗಳು ಮಾತ್ರವಲ್ಲ ಮಸೀಹ್‌, ಉದುರ್‌ ಮತ್ತು ದೇವಚರರೂ ನರಕಕ್ಕೆ ಹೋಗುವರು. 
ಏಕೆಂದರೆ ಅವರನ್ನೂ ಆರಾಧಿಸಲಾಗುತ್ತದೆ' ಎಂದನು. ಇದಕ್ಕೆ ಪ್ರವಾದಿವರ್ಯರು(ಸ) ಹೌದು, ಅಲ್ಲಾಹನ ಸ್ಥಾನದಲ್ಲಿ ತನ್ನ 
ದಾಸ್ಕ ನಡೆಯಬೇಕೆಂದು ಇಷ್ಟಪಟ್ಟ ಪ್ರತಿಯೊಬ್ಬನೂ ಅವನ ದಾಸ್ಯ ಮಾಡಿದವರೊಂದಿಗೆ ಇರುವನು' ಎಂದು ಹೇಳಿದರು. ಇದರಿಂದ 
ತಿಳಿಯುವುದೇನೆಂದರೆ- ದೇವರನ್ನು ಆರಾಧಿಸಬೇಕೆಂದು ಬೋಧಿಸಿದವರನ್ನೇ ಜನರು ಆರಾಧ್ಯರಾಗಿ ಮಾಡಿಕೊಂಡರೆ ಅಂತಹ 
ಬೋಧಕರು ಮತ್ತು ಲೋಕದಲ್ಲಿ ತಮ್ಮ ಆರಾಧನೆ ನಡೆಯುತ್ತಿದೆ ಎಂಬ ತಿಳುವಳಿಕೆಯೇ ಇಲ್ಲದ ಹಾಗೂ ಈ ಕ್ರಿಯೆಯಲ್ಲಿ 
ತಮ್ಮ ಇಚ್ಛೆಗಾಗಲಿ ಬಯಕೆಗಾಗಲಿ ಯಾವುದೇ ಪಾತ್ರ ಇಲ್ಲದಂತಹ ಬಡಪಾಯಿಗಳು ನರಕಕ್ಕೆ ಹೋಗಲು ಯಾವ ಕಾರಣವೂ 
ಇಲ್ಲ. ಏಕೆಂದರೆ ಈ ದೇವಸಹಭಾಗಿತ್ವಕ್ಕೆ ಅವರು ಹೊಣೆಗಾರರಲ್ಲ. ಆದರೆ, ಸ್ವತಃ ಆರಾಧ್ಯರಾಗಲು ಪ್ರಯತ್ನಿಸಿದವರು ಮತ್ತು 
ಜನರ ಈ ದೇವಸಹಭಾಗಿತ್ವದಲ್ಲಿ ಸ್ವತಃ ಪಾತ್ರ ವಹಿಸಿದವರೆಲ್ಲರೂ ತಮ್ಮ ಆರಾಧಕರ ಸಹಿತ ನರಕಕ್ಕೆ ಹೋಗುವರು. ಇದೇ 
ರೀತಿಯಲ್ಲಿ ತಮ್ಮ ಸ್ವಾರ್ಥಗಳಿಗಾಗಿ ದೇವೇತರರನ್ನು ಆರಾಧ್ಯರಾಗಿ ಮಾಡಿಸಿದವರೂ ನರಕಕ್ಕೆ ಹೋಗುವರು. ಏಕೆಂದರೆ ಆಗ, 
ಈ ದುಷ್ಟರು ಯಾರನ್ನು ಮೇಲ್ನೋಟಕ್ಕೆ ಆರಾಧ್ಯರಾಗಿ ಮಾಡಿಸಿರುವರೋ ಅವರ ಬದಲು ಸ್ವತಃ ಇವರೇ ಬಹುದೇವಾರಾಧಕರ 
ನೈಜ ಆರಾಧ್ಯರೆನಿಸುವರು. ಶೈತಾನನೂ ಅದೇ ಸಾಲಿನಲ್ಲಿ ಸೇರುತ್ತಾನೆ. ಮಾತ್ರವಲ್ಲ ಕೆಲ್ಲು ಮತ್ತು ಮರದ ವಿಗ್ರಹಗಳನ್ನೂ ಇತರ 
ಪೂಜಾ ಸಾಮಗ್ರಿಗಳನ್ನೂ ಮು್ರಿಕರೊಂದಿಗೆ ನರಕದಲ್ಲಿ ಹಾಕಿ ನರಕಾಗ್ನಿಯು ಇನ್ನಷ್ಟು ಪ್ರಜ್ವಲಿಸುವಂತೆ ಮಾಡಲಾಗುವುದು. ಈ 
ರೀತಿ ನಾವು ಯಾರಿಂದ ಶಿಫಾರಸ್ಸು ನಿರೀಕ್ಷಿ ್ಲಿಸುತ್ತಿದ್ದೆವೋ ಸ್ವತಃ ಅವರು ನಮ್ಮ ಯಾತನೆ ಇನ್ನಷ್ಟು ವೃದ್ಧಿಗೊಳ್ಳಲು 
ಕಾರಣವಾಗುತ್ತಿದ್ದಾರೆಂಬುದನ್ನು ಕಂಡು ಅವರಿಗೆ ಮತ್ತಷ್ಟು ಸಂಕಟವಾಗಬೇಕೆಂಬುದೇ ಇದರ ಉದ್ದೇಶ. 

96. ಮೂಲದಲ್ಲಿ 'ರುಫೀರ್‌' ಎಂಬ ಪದ ಪ್ರಯೋಗವಾಗಿದೆ. ಅತಿ ಉಷ್ಣ, ಪರಿಶ್ರಮ ಮತ್ತು ದಣಿವಿನ ಸ್ಥಿತಿಯಲ್ಲಿ 
ಮನುಷ್ಕನು ಒಳಗೆ ತೆಗೆದುಕೊಂಡ ದೀರ್ಫು ಶ್ವಾಸವನ್ನು ಒಮ್ಮೆಲೆ ಪುತ್ಕಾರದ ರೂಪದಲ್ಲಿ ಹೊರ ಬಿಡುವುದಕ್ಕೆ ಅರಬೀ 
ಭಾಷೆಯಲ್ಲಿ ರುಫೀರ್‌ ಎನ್ನುತ್ತಾರೆ. ” 

97. ಅಂದರೆ ಭೂಲೋಕದಲ್ಲಿ ಪುಣ್ಮ ಹಾಗೂ ಸತ್ಯರ್ಮದ ಮಾರ್ಗದಲ್ಲಿ ನಡೆದವರು. 


ಕಾಂಡ-17 


21. ಅಲ್‌ ಅಂಬಿಯಾ 41 


BU, BI 


HES ابر‎ AS Gh AN EEC 
KI cho A ol SN الیک‎ 
SS بدا عو‎ CE al 
ps الارض برغ‎ gma Es 2171 
CASAL S AIT as I UNG 3 


ನಡುವೆ ಇರುವರು. ಅತ್ಯಂತ ಭಯಭೀತಿಯ ಆ ಕಾಲ ಅವರಿಗೆ ಕೊಂಚವೂ ವ್ಯಾಕುಲತೆಯನ್ನುಂಟು 
ಮಾಡಲಾರದು" ಮತ್ತು ದೇವಚರರು ಇದಿರ್ಗೊಂಡು ಇದು ನಿಮಗೆ ವಾಗ್ದಾನ ಮಾಡಲಾಗುತ್ತಿದ್ದ ಅದೇ 
ನಿಮ್ಮ ದಿನ ಎನ್ನುತ್ತಾ ಅವರನ್ನು ಬರಮಾಡಿಕೊಳ್ಳುವರು. 

(104-106) ಗ್ರಂಥಗಳಿಗಾಗಿ ಸುರುಳಿಯಲ್ಲಿ ಹಾಳೆಗಳನ್ನು ಸುತ್ತುವ ಹಾಗೆ ನಾವು ಅಂದು ಆಕಾಶವನ್ನು 
ಸುತ್ತಿ ಬಿಡುವೆವು. ನಾವು ಹಿಂದೆ ಸೃಷ್ಟಿಯ ಆರಂಭ ಮಾಡಿದಂತೆಯೇ ಅದನ್ನು ಪುನರಾವರ್ತಿಸುವೆವು. 
ಇದು ನಮ್ಮ ಹೊಣೆಯಲ್ಲಿರುವ ಒಂದು ವಾಗ್ದಾನವಾಗಿದೆ ಮತ್ತು ಈ ಕಾರ್ಯವನ್ನು ನಾವು ಮಾಡಿಯೇ 
ತೀರುವೆವು,. ನಮ್ಮ ಸಜ್ಜನ ದಾಸರು ಭೂಮಿಯ ವಾರೀಸುದಾರರಾಗುವರೆಂದು ನಾವು ರುಬೂರಿನಲ್ಲಿ 


ಉಪದೇಶದ ಬಳಿಕ ಬರೆದಿರುತ್ತೇವೆ. ಇದರಲ್ಲಿ ದೇವೋಪಾಸಕರಿಗೆ್‌ ಒಂದು ದೊಡ್ಡ ವಾರ್ತೆ ಇದೆ. 


98. ಅರ್ಥಾತ್‌- ಪುನರುತ್ಥಾನ ಹಾಗೂ ದೇವ ಸನ್ನಿಧಿಯಲ್ಲಿ ಹಾಜರು ಪಡಿಸಲಾಗುವ ಸಮಯ. ಇದು ಸಾಮಾನ್ಮ 
ಜನರಿಗೆ ಅತ್ಯಂತ ಭೀತಿಯ ಮತ್ತು ಗಾಬರಿಯ ಸಮಯವಾಗಿರುವುದು. ಆಗ ಸಜ್ಜನರಿಗೆ ಸಮಾಧಾನ ಮತ್ತು ನೆಮ್ಮದಿ 
ಉಂಟಾಗುವುದು. ಏಕೆಂದರೆ ಎಲ್ಲವೂ ಅವರ ನಿರೀಕ್ಸೆಗೆ ಅನುಸಾರವಾಗಿಯೇ ಆಗುತ್ತಿರುವುದು. ಅವರು 'ಭೂಲೋಕವನ್ನು 
ಬಿಟ್ಟಿಗಲುತ್ತಿರುವಾಗ ತಮ್ಮ ಸಂಗಡ ಒಯ್ದಿದ್ದ ಸತ್ಯವಿಶ್ವಾಸ ಮತ್ತು ಸತ್ಯರ್ಮಗಳ ಬಂಡವಾಳವು ಆಗ ದೇವಾನುಗ್ರಹದಿಂದ 
ಅವರಿಗೆ ಸಾಂತ್ವನ ನೀಡುವುದು. ಭಯ ಭೀತಿಯ ಬದಲಿಗೆ ಸದ್ಯದಲ್ಲೇ ತಮ್ಮ ಸತ್ಕರ್ಮಗಳ ಪ್ರತಿಫಲ ತಮಗೆ ಲಭಿಸಲಿದೆ 
ಯೆಂಬ ಆತ್ಮ ಸಮಾಧಾನವನ್ನು ಅದು ಅವರಲ್ಲಿ ಉಂಟು ಮಾಡುವುದು. 

99. ಭೂಲೋಕದ ಪ್ರಚಲಿತ ಜೀವನದಲ್ಲಿ ಭೂಮಿಯ ವಾರೀಸು ಹಕ್ಕು (ಅರ್ಥಾತ್‌ ಭೂಮಿಯ ಆಡಳಿತಾಧಿಕಾರ 
ಮತ್ತು ಭೂಮಿಯ ಸಾಧನಾನುಕೂಲತೆಗಳ ಮೇಲೆ ಅನುಭೋಗದ ಹಕ್ಕು) ಸಜ್ಜನರಿಗೆ ಮಾತ್ರ ಸಿಗುತ್ತದೆ ಎಂದು ಕೆಲವರು 
ಈ ಸೂಕ್ತದಿಂದ ಅರ್ಥಗ್ರಹಣ ಮಾಡುತ್ತಾರೆ. ಅವರು ಈ ಸಾಮಾನ್ಯ ನಿಯಮದಿಂದ, ಭೂಮಿಯ ವಾರೀಸುದಾರಿಕೆಯೇ 
ಸಜ್ಜನರು ಮತ್ತು ಸಜ್ಜನರಲ್ಲದವರೊಳಗಿನ ವ್ಯತ್ಯಾಸ ತಿಳಿಸುವ ಒರೆಗಲ್ಲೆಂದೂ ಈ ವಾರೀಸುದಾರಿಕೆ ಸಿಕ್ಕಿದವರು ಸಜ್ಜನರೆಂದೂ 
ಸಿಗದವರು ಸಜ್ಮನರಲ್ಲವೆಂದೂ ತೀರ್ಮಾನಿಸುತ್ತಾರೆ. ಅನಂತರ ಅವರು ಮತ್ತೂ ಮುಂದುವರಿದು ಹಿಂದೆ ಭೂಮಿಯ 
,ವಾರೀಸುದಾರರಾಗಿದ್ದ ಮತ್ತು ಈಗ ವಾರೀಸುತನ ಹೊಂದಿರುವ ಜನಾಂಗಗಳ ಮೇಲೆ ದೃಷ್ಟಿ ಬೀರುತ್ತಾರೆ. ಇಲ್ಲಿ 
ಸತ್ಯನಿಷೇಧಿಗಳೂ, ಬಹುದೇವ ವಿಶ್ವಾಸಿಗಳೂ, ನಾಸ್ತಿಕವಾದಿಗಳೂ, ಕರ್ಮಬ್ರಷ್ಟರೂ, ದುಷ್ಕರ್ಮಿಗಳೂ ಈ ವಾರೀಸುತನವನ್ನು 
ಹಿಂದೆಯೂ ಪಡೆಯುತ್ತಿದ್ದರು ಮತ್ತು ಇಂದೂ ಪಡೆಯುತ್ತಿದ್ದಾರೆಂಬುದನ್ನು ಕಾಣುತ್ತಾರೆ. ಇದನ್ನು ಕಂಡು ಕುರ್‌ಆನ್‌ 
ಸಾರಿರುವ ಸಾಮಾನ್ಯ ನಿಯಮವಂತು ಸುಳ್ಳಾಗಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ಅನಿವಾರ್ಯವಾಗಿ ಮುಸ್ಲಿಮರು ಈ 
ತನಕ 'ಸ್ವಾಲಿಹ್‌' (ಸಜ್ಜನ) ಎಂಬ ಪದಕ್ಕೆ ಕೊಡುತ್ತಾ ಬಂದಿರುವ ಅರ್ಥದಲ್ಲೇ ಏನೋ ತಪ್ಪಿರಬೇಕು ಎಂದು 
ತೀರ್ಮಾನಿಸುತ್ತಾರೆ. ಅಂತೆಯೇ ಅವರು ಭೂಮಿಯ ವಾರೀಸುದಾರರಾಗುವವರನ್ನೆಲ್ಲಾ ಏಕ ಪ್ರಕಾರವಾಗಿ 'ಸ್ವಾಲಿಹ್‌'(ಸಜ್ಞನ) 


ಕಾಂಡ-17 


42 ಕುರ್‌ಆನ್‌ ವ್ಯಾಖ್ಯಾನ 


ಎಂದು ಪರಿಗಣಿಸಲು ಸಾಧ್ಯವಾಗುವಂತೆ, ಸಜ್ಜನಿಕೆಯ ಒಂದು ಹೊಸ ಕಲ್ಪನೆಯನ್ನು ಹುಡುಕಲಾರಂಭಿಸುತ್ತಾರೆ. ಹಾಗೆ 
ವಾರೀಸುದಾರರಾದವರು ಹರ್ರುತ್‌ ಅಬೂಬಕರ್‌ ಸಿದ್ದೀಕ್‌ ಮತ್ತು ಹ.ಉಮರ್‌ ಫಾರೂಕ್‌ರವರೋ(ರ) ಅಥವಾ ಚಂಗೇರು್‌ 
ಮತ್ತು ಹಲಾಕೂಖಾನ್‌ಗಳೋ ಎಂಬುದು ಅವರ ಪಾಲಿಗೆ ನಗಣ್ಯವಾಗಿರುತ್ತದೆ. ಈ ಹೊಸ ಕಲ್ಪನೆಯ ಅನ್ವೇಷಣೆಯಲ್ಲಿ 
ಡಾರ್ವಿನನ ವಿಕಾಸವಾದವು ಅವರಿಗೆ ಮಾರ್ಗದರ್ಶನ ನೀಡುತ್ತದೆ. ಅವರು ಕುರ್‌ಆನಿನ 'ಸಲಾಹ್‌' ಅಥವಾ ಸಜ್ಜನಿಕೆಯ 
ಕಲ್ಪನೆಯನ್ನು ಕೊಂಡೊಯ್ದು ಡಾರ್ವಿನನ ಯೋಗ್ಯತೆಯ(ಸಗಂss) ಸಿದ್ದಾಂತ ಜೋಡಿಸಿ ಬಿಡುತ್ತಾರೆ. ಈ ನವ ವ್ಯಾಖ್ಯಾನ 
ಪ್ರಕಾರ ಈ ಸೂಕ್ತದ ಅರ್ಥ ಹೀಗಾಗುತ್ತದೆ: ದೇಶಗಳನ್ನು ಗೆಲ್ಲುವ, ಅವುಗಳ ಮೇಲೆ ತಮ್ಮ ದಬ್ಬಾಳಿಕೆಯಿಂದ ಆಡಳಿತ 
ನಡೆಸುವ ಮತ್ತು ಭೂಮಿಯ ಸಾಧನಾನುಕೂಲತೆಗಳನ್ನು ಯಶಸ್ವಿಯಾಗಿ ಉಪಯೋಗಿಸುವ ಅರ್ಹತೆ ಹೊಂದಿದ ಪ್ರುಶಿಯೊಬ್ಬ 
ವ್ಯಕ್ತಿಯೂ ಪಂಗಡವೂ ದೇವನ 'ಸ್ಟಾಲಿಹ್‌' ದಾಸರಾಗಿದ್ದಾರೆ. ಅವರ ಈ ಕೃತ್ಯದಲ್ಲಿ ಎಲ್ಲ 'ಭಕ್ತ'ರಿಗೆ ಒಂದು ಸಂದೇಶವಿದೆ. 
ಅದೇನೆಂದರೆ ಈ ವ್ಯಕ್ತಿ ಅಥವಾ ಪಂಗಡ ಏನನ್ನು ಮಾಡುತ್ತಿದೆಯೋ ಅದುವೇ ನೈಜ "ಇಬಾದತ್‌' ಆಗಿದೆ. ನೀವು ಈ 
'ಇಬಾದತ್‌'(ಆರಾಧನೆ) ಮಾಡದೆ ಅದರ ಪರಿಣಾಮವಾಗಿ ಭೂಮಿಯ ವಾರೀಸು ಹಕ್ಕಿನಿಂದ ವಂಚಿತರಾದರೆ ನೀವು 
ಸ್ಥಾಲಿಹೀನ್‌ನಲ್ಲಿ (ಸಜ್ಜನರಲ್ಲಿ) ಗಣಿಸಲ್ಪಡಲಾರಿರಿ ನಿಮ್ಮನ್ನು ದೇವನ ಆರಾಧನಾಶೀಲ ಬಾಸರೆಂದು ಹೇಳಲಾಗದು. 

ಇವರ ಈ ವ್ಯಾಖ್ಯೆ ಪವಿತ್ರ ಕುರ್‌ಆನಿನ ಸಮಗ್ರ ಶಿಕ್ಷಣಕ್ಕೂ ವಿರುದ್ಧವಾಗಿದೆ ಮತ್ತು ವಿಷಯಾಸುಬಂಧದೊಂದಿಗೂ ಇದಕ್ಕೆ 
ಯಾವ ಸಂಬಂಧವೂ ಇಲ್ಲ. ವ್ಯಾಖ್ಯಾನದ ಕ್ರಮಬದ್ಧ ನಿಯಮಗಳನ್ನು ಗಮನದಲ್ಲಿರಿಸಿ ನೋಡಿದರೆ ತಿಳಿಯುವಂತೆ ಈ ಸೂಕ್ತದ 
ಸ್ಪಷ್ಟ ಅರ್ಥ ಹೀಗಿದೆ: ಮುಂಚಿನ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ ಎರಡನೆಯ ಸೃಷ್ಟಿಯಲ್ಲಿ ಸ್ವಾಲಿಹ್‌ಗಳು(ಸಜ್ಞನರು) ಮಾತ್ರ 
ಭೂಮಿಯ ವಾರೀಸುದಾರರಾಗಿರುವರು. ಭೂಮಿಯ ಪ್ರಚಲಿತ ತಾತ್ಕಾಲಿಕ ಜೀವನ ವ್ಯವಸ್ಥೆಯಲ್ಲಿ ಇರುವಂತೆ ಕರ್ಮಬ್ರಷ್ಟರಿಗೂ 
ಅಕ್ರಮಿಗಳಿಗೂ ಪ್ರಾಬಲ್ಯವಿರುವ ಪರಿಸ್ತಿತಿ ಆ ಅನಂತ ಜೀವನ ವ್ಯವಸ್ಥೆಯಲ್ಲಿ ಇರಲಾರದು. ಈ ವಿಷಯ ಸೂರಃ ಮೂಮಿನೂನ್‌ನ 
10-11ನೆಯ ಸೂಕ್ತಗಳಲ್ಲೂ ಬಂದಿದೆ. ಇದನ್ನು ಇದಕ್ಕಿಂತಲೂ ಹೆಚ್ಚು ಸ್ಫುಟವಾದ ನುಡಿಗಳಲ್ಲಿ ಸೂರಃ 'ಅರಯ್ಲುಮರ್‌'ನ ಸಮಾಪ್ತಿಯಲ್ಲಿ 
ವಿವರಿಸಲಾಗಿದೆ. ಅಲ್ಲಿ ಅಲ್ಲಾಹನು ಪುನರುತ್ಡಾನವನ್ನು ಪ್ರಸ್ತಾಪಿಸಿದ ತರುವಾಯ ಸಜ್ಜನರ ಅಂತಿಮ ಫಲಿತಾಂಶವನ್ನು ಪ್ರಸ್ತಾಪಿಸುತ್ತ- 
'ತಮ್ಮ ಪ್ರಭುವಿನ ಭಯದಿಂದ 'ತಕ್ಟಾ (ಧರ್ಮನಿಷ್ಠ) ಕೈಗೊಂಡವರು ಸ್ವರ್ಗದ ಕಡೆಗೆ ಗುಂಪು ಗುಂಪುಗಳಾಗಿ ಒಯ್ಯಲ್ಪಡುವರು. 
ಅದೆಷ್ಟರೆ ಮಟ್ಟಿಗೆ ಎಂದರೆ ಅವರು ಅಲ್ಲಿಗೆ ತಲಪುವಾಗ ಅವರಿಗಾಗಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡುವುವು ಮತ್ತು ಅವುಗಳ 
ಪೃವಸ್ಥಾಪಕರು ಅವರೊಡನೆ, ನಿಮಗೆ ಶಾಂತಿಯಿರಲಿ, ನೀವು ಬಹಳ ಚೆನ್ನಾಗಿದ್ದಿರಿ; ಬನ್ನಿರಿ, ಇನ್ನು ಇದರೊಳಗೆ ಸದಾ ಕಾಲಕ್ಕಾಗಿ 
ಪ್ರವೇಶಿಸಿರಿ, ಎನ್ನುವರು. ಆಗ ಅವರು, "ನಮ್ಮೊಂದಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಿದ ಹಾಗೂ ನಮ್ಮನ್ನು ಭೂಮಿಯ 
ವಾರೀಸುದಾರರಾಗಿ ಮಾಡಿದ ಅಲ್ಲಾಹನಿಗೇ ಸರ್ವಸ್ತುತಿ. ಇನ್ನು ನಾವು ಸ್ಪರ್ಗದಲ್ಲಿ ಇಷ್ಟ ಬಂದಲ್ಲಿ ಸ್ಥಳ ಮಾಡಿಕೊಳ್ಳಬಲ್ಲೆವು. 
ಆದುದರಿಂದ ಕರ್ಮವೆಸಗುವವರಿಗೆ ಅತ್ಯುತ್ತಮ ಸತ್ಸಲವಿದೆ” ಎಂದು ಹೇಳುವರು. ನೋಡಿರಿ, ಇವೆರಡೂ ಸೂಕ್ತಗಳು ಒಂದೇ 
ವಿಷಯವನ್ನು ವಿವರಿಸುತ್ತವೆ. ಎರಡೂ ಕಡೆಗಳಲ್ಲೂ ಭೂಮಿಯ ವಾರೀಸುದಾರಿಕೆಯು ಪರಲೋಕಕ್ಕೆ ಸಂಬಂಧಿಸಿದೆಯೇ ಹೊರತು ಈ 
ಲೋಕಕ್ಕಲ್ಲ. ಇನ್ನು ಈ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವ 'ರುಬೂರ' (ಕೀರ್ತನೆಗಳನ್ನು) ತೆಗೆದು ಕೊಳ್ಳಿರಿ. ಮೂಲ ರುಬೂರ್‌ನ ಪ್ರತಿ |' 
ಎಲ್ಲೂ ಇಲ್ಲವಾದರೂ ಈಗಿರುವ ರುಬೂರ್‌ನಲ್ಲೂ ಪುಣ್ಯ, ಸತ್ಯ ಮತ್ತು ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆಯನ್ನಿಡಲು 
ಉಪದೇಶ ಮಾಡಿದ ತರುವಾಯ ಹೀಗೆ ಹೇಳಲಾಗಿದೆ: 'ಏಕೆಂದರೆ ದುರಾಚಾರಿಗಳು ಕಡಿದು ಹಾಕಲ್ಪಡುವರು... ಆದರೆ ಸಹನಶೀಲರು 
ದೇಶದ ವಾರೀಸುದಾರರಾಗುವರು... ಅವರ ವಾರೀಸು ಹಕ್ಕು ಶಾಶ್ವತವಾಗಿರುವುದು ... ಸತ್ಮೆ ಸಂಧರು ಭೂಮಿಯ ವಾರೀಸುದಾರರಾಗುವರು 
ಮತ್ತು ಅದರಲ್ಲಿ ಸದಾ ವಾಸಿಸುವರು' (37, ದಾವೀದನ ಕೀರ್ತನೆಗಳು ಸೂಕ್ತ 9-10-11-18-29). ನೋಡಿರಿ, ಇಲ್ಲಿ ಸತ್ಮಸಂಧರಿಗೆ 
ಭೂಮಿಯ ಶಾಶ್ವತ ವಾರೀಸುತನದ ಪ್ರಸ್ತಾಪವಿದೆ. ದಿವ್ಯ ಗ್ರಂಥಗಳ ಪ್ರಕಾರ ಅಮರತ್ವ ಹಾಗೂ ಶಾಶ್ವತ ಜೀವನವು ಪರಲೋಕಕ್ಕೆ 
ಸಂಬಂಧಿಸಿರುವುದೇ ವಿನಾ ಈ ಲೋಕಕ್ಕಲ್ಲವೆಂಬುದು ವ್ಯಕ್ತ. ಭೂಲೋಕದಲ್ಲಿ ಭೂಮಿಯ ತಾತ್ಕಾಲಿಕ ವಾರೀಸುತನ ಯಾವ 
ನಿಯಮಕ್ಕನುಸಾರ ವಿತರಣೆಯಾಗುತ್ತದೆಂಬುದನ್ನು ಸೂರಃ ಅಲ್‌ರಾಫ್‌ನಲ್ಲಿ (ಸೂಕ್ತ-128) ಹೀಗೆ ವಿವರಿಸಲಾಗಿದೆ; 'ಭೂಮಿ 
ಅಲ್ಲಾಹನದು. ಅವನು ತನ್ನ ದಾಸರ ಪೈಕಿ ಇಷ್ಟ ಬಂದವರನ್ನು ಅದರ ವಾರೀಸುದಾರರನ್ನಾಗಿ ಮಾಡುತ್ತಾನೆ' ದೇವ ವಿಧಿ ನಿಯಮಕ್ಕನುಸಾರ 
ಈ ವಾರೀಸುತನ ಸತ್ಯವಿಶ್ವಾಸಿ, ಸತ್ಯನಿಷೇಧಿ, ಸಜ್ಜನ, ಕರ್ಮ ಬ್ರಷ್ಟ, ವಿಧೇಯ, ಅವಿಧೇಯ ಎಲ್ಲರಿಗೂ ಸಿಗುತ್ತದೆ. ಆದರೆ ಇದು 
ಸಿಗುವುದು ಪರೀಕ್ಷಾರ್ಥವಾಗಿಯೇ ಹೊರತು ಕರ್ಮಗಳ ಪ್ರತಿಫಲ ಸ್ವರೂಪವಾಗಿ ಅಲ್ಲ. ಇದರ ಅನಂತರದ ಇನ್ನೊಂದು ಸೂಕ್ತದಲ್ಲಿ' 
ಇದನ್ನು ವಿವರಿಸಲಾಗಿದೆ; 'ನಿಮ್ಮನ್ನು ಭೂಮಿಯಲ್ಲಿ ಖಲೀಫರನ್ನಾಗಿ (ಪ್ರತಿನಿಧಿ) ಮಾಡಲಾಗುವುದು. ತರುವಾಯ 'ನೀವು ಎಂತಹ 
ಕರ್ಮಗಳನ್ನೆಸಗುತ್ತೀರೆಂದು ನೋಡಲಾಗುವುದು'- ಈ ವಾರೀಸುತನಕ್ಕೆ ಶಾಶ್ವತತೆ ಇಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪರಲೋಕದಲ್ಲಿ 
ಇದೇ ಭೂಮಿಗೆ ಶಾಶ್ವತ ವ್ಯವಸ್ಥೆ ಮಾಡಲಾಗುವುದು. ಕುರ್‌ಆನಿನ ಅನೇಕ ಸ್ಪಷ್ಟ ನುಡಿಗಳ ಪ್ರಕಾರ ಅದು ಈ ನಿಯಮದ ಪ್ರಕಾರ 
ನಡೆಯುವುದು- 'ಭೂಮಿಯು ಅಲ್ಲಾಹನದು, ಅವನು ತನ್ನ ದಾಸರ ಪೈಕಿ ಸತ್ಯವಿಶ್ವಾಸಿ ಸಜ್ಜನರನ್ನು ಮಾತ್ರ ಅದರ ವಾರೀಸುದಾರರನ್ನಾಗಿ 
ಮಾಡುವನು, ಇದು ಪರೀಕ್ಷಾ ರೂಪದಲ್ಲಿ ಅಲ್ಲ. ಬದಲಾಗಿ ಅವರು ಭೂಲೋಕದಲ್ಲಿ ಕೈಗೊಂಡ ಉತ್ತಮ ನಿಲುಮೆಯ ಶಾಶ್ವತ 
ಸತ್ಸಲದ ರೂಪದಲ್ಲಿ'. (ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಅನ್ನೂರ್‌ನ 83ನೆಯ ಟಿಪ್ಪಣಿ ನೋಡಿರಿ.) 


ಕಾಂಡ-17 


21. ಅಲ್‌ ಅಂಬಿಯಾ 43 


5೫,52 ೨೭% بے‎ _ ) 
O66 SAL OSG 4 
PETE ےن ےے رھ‎ 
KK ಟಿ 3 5 
دے۔ چو سر سے ووروے سج‎ rave اك‎ ۵ Pd 
ಮ 6೫೬ لعَول وب یعَلم ما‎ ಪ! = 4 ಹ ےدوت‎ 
5 ೪ ص2‎ 9 ಖತ್ರಿ pod 
JS 7 زل جن ش غ0‎ bs یڑ کک‎ ۳ a, 
عل کا کیلزی و‎ ಲಲ ಕಿತ 3 
(107-111) ಪೈಗಂಬರರೇ, ನಾವು ನಿಮ್ಮನ್ನು ಸಕೆಲ' ಲೋಕದವರಿಗೆ ಅನುಗ್ರಹವಾಗಿ ಮಾಡಿ 
ಕಳುಹಿಸಿರುತ್ತೇವೆ.'? ಅವರೊಡನೆ ಹೇಳಿರಿ; "ನಿಮ್ಮ ದೇವನು ಏಕೈಕ ದೇವನೆಂದು ನನ್ನ ಬಳಿಗೆ 'ದಿವ್ಯವಾಣಿ' 
ಬಂದಿರುತ್ತದೆ. ನೀವು ಆಜ್ಞಾನುಸಾರಿಗಳಾಗುತ್ತೀರಾ?” ಅವರು ವಿಮುಖರಾದರೆ. ಅವರೊಡನೆ ಹೇಳಿರಿ, "ನಾನು 


ಘಂಟಾಘೋಷವಾಗಿ ನಿಮಗೆ ಎಚ್ಚರಿಕೆ ನೀಡಿರುತ್ತೇನೆ. ಇನ್ನು ನಿಮ್ಮೊಡನೆ ವಾಗ್ದಾನ ಮಾಡಲ್ಪಟ್ಟಿರುವ 
ವಿಷಯ”! ಸಮೊಪವಿದೆಯೋ ಅಥವಾ ದೂರವಿದೆಯೋ ಎಂಬುದು ನನಗರಿಯದು. ನೀವು ಉಚ್ಚೆ ಸ್ವರದಿಂದ 


ಟ 


ಹೇಳುವುದನ್ನೂ ಗುಪ್ತವಾಗಿ ಹೇಳುವುದನ್ನೂ ಅಲ್ಲಾಹ್‌ ಅರಿಯುತ್ತಾನೆ. ಪ್ರಾಯಶಃ ಇದು (ಈ ವಿಳಂಬ) 
ನಿಮಗೊಂದು" ಪರೀಕ್ಸೆಯಾಗಿದೆಯೆಂದು" ನಾನು ಭಾವಿಸುತ್ತೇನೆ ಮತ್ತು ನಿಮಗೆ ಒಂದು ನಿರ್ದಿಷ್ಟ 


ಕಾಲದವರೆಗೆ ಸುಖಿಸುವ ಅವಕಾಶ ಕೊಡಲಾಗುತ್ತಿದೆ." 

112, (ಕೊನೆಗೆ) ಸಂದೇಶವಾಹಕರು, "ಓ ನನ್ನ ಪ್ರಭೂ, ಸತ್ಯಸಹಿತ ತೀರ್ಮಾನಿಸಿ ಬಿಡು ಮತ್ತು ಜನರೇ 
ನಮ್ಮ ದಯಾಮಯನಾದ ಪ್ರಭು ನೀವು ಸೃಷ್ಟಿಸುತ್ತಿರುವ ಮಾತುಗಳ ವಿರುದ್ಧ ನಮಗೆ ಸಹಾಯಾಧಾರ 
ವಾಗಿರುತ್ತಾನೆಂದು" ಹೇಳಿದರು. k 


100. ಇದನ್ನು 'ನಾವು ನಿಮ್ಮನ್ನು ಜಗತ್ತಿನವರಿಗೆ ಅನುಗ್ರಹವಾಗಿಯೇ ಕಳುಹಿಸಿದ್ದೇವೆ' ಎಂದೂ ಅನುವಾದಿಸಬಹುದು. 
ಎರಡೂ ರೂಪದಲ್ಲಿ ತಾತ್ಸರ್ಯವೇನೆಂದರೆ- ಪ್ರವಾದಿವರ್ಯರ(ಸ) ಪ್ರವಾದಿತ್ವವು ವಾಸ್ತವದಲ್ಲಿ ಮಾನವ ವರ್ಗಕ್ಕೆ ದೇವಾನುಗ್ರಹ | 
ಮತ್ತು ಕೃಪೆಯಾಗಿದೆ. ಏಕೆಂದರೆ, ಅವರು ಬಂದು ಅನಾಸ್ಥೆಯಲ್ಲಿ ಬಿದ್ದಿದ್ದ ಜಗತ್ತನ್ನು ಬಡಿದೆಬ್ಬಿಸಿದರು. ಅದಕ್ಕೆ ಸತ್ಯ್ಕಾಸತೃತ್ಥೆಗಳ 
ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸಿ ಕೊಡುವಂತಹ ಜ್ಞಾನವನ್ನು ಕಲಿಸಿಕೊಟ್ಟರು. -ಹಾಗೂ ವಿನಾಶದ ದಾರಿ ಯಾವುದು ಮತ್ತು 
ಶಾಂತಿಯ ` ಮಾರ್ಗ ಯಾವುದೆಂದು ಸಂದೇಹಾತೀತ: ರೀತಿಯಲ್ಲಿ ತಿಳಿಯಪಡಿಸಿದರು. ಮಕ್ಕಾದ ಸತ್ಯನಿಷೇಧಿಗಳು 'ಪ್ರವಾದಿ 
ವರ್ಯರ(ಸ) ಪ್ರವಾದಿತ್ವವನ್ನು ತಮ್ಮ ಮಟ್ಟಿಗೆ ಕಾಟವೆಂದೂ ಸಂಕಷ್ಟವೆಂದೂ ತಿಳಿದುಕೊಂಡು, ಈ ವ್ಯಕ್ತಿ ನಮ್ಮ ಜನಾಂಗದೊಳೆಗೆ 
'ಒಡಕನ್ನುಂಟು ಮಾಡಿದ್ದಾನೆಂದು ಹೇಳುತ್ತಿದ್ದರು. ಆದ್ದರಿಂದ ತಿಳಿಗೇಡಿಗಳೊ ನೀವು ಯಾರನ್ನು ಕಾಟವೆಂದು ತಿಳಿದುಕೊಂಡಿರುವಿರೋ |. 
ಅವರು ವಾಸ್ತವದಲ್ಲಿ ನಿಮಗೆ ಅಲ್ಲಾಹನ ಅನುಗ್ರಹವಾಗಿದ್ದಾರೆ ಎಂದು ಹೇಳಲಾಗಿದೆ. 

101. ಅರ್ಥಾತ್‌- ದೇವ ಸಂದೇಶವಾಹಕರ ಆಹ್ವಾನವನ್ನು ಧಿಕ್ಕರಿಸುವುದರ ಪರಿಣಾಮವಾಗಿ ಎದುರಾಗಲಿರುವ, ಅಲ್ಲಾಹನ 
ಹಿಡಿತ. ಅದು ಯಾವ ತರದ ಯಾತನೆಯ ಸ್ವರೂಪದಲ್ಲಿ ಬಂದರೂ ಸರಿಯೇ. 

102. ಅಧ್ಯಾಯದ ಪ್ರಾರಂಭದಲ್ಲಿ ಪ್ರಸ್ತಾಪಿಸಿರುವ ಹಗೆತನ, ಕುತಂತ್ರ ಮತ್ತು ಪಿಸುನುಡಿಗಳ ಕಡೆಗೆ ಸೂಚನೆ. ತಾತ್ಪರ್ಯವೇ 
ನೆಂದರೆ- ಇವೆಲ್ಲ ಗಾಳಿಯಲ್ಲಿ.ಹಾರಿ ಹೋದವೆಂದು ಅವುಗಳ ಕುರಿತು ವಿಚಾರಣೆ ನಡೆಯಲಾರದೆಂದೂ ತಪ್ಪಾಗಿ ಗ್ರಹಿಸಿಕೊಳ್ಳಬೇಡಿರಿ. 

103. ಅರ್ಥಾತ್‌- ನಿಮಗೆ ಚೇತರಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ನೀಡಬೇಕೆಂದೇ ಈ ರೀತಿ ವಿಳೆಂಬಿಸಲಾಗುತ್ತಿದೆ. 
ಆದರೆ, .ನೀವು ಪ್ರವಾದಿಯ ಮಾತುಗಳೆಲ್ಲಾ ಸುಳ್ಳು- ಹಾಗಲ್ಲದಿದ್ದರೆ ನಾವು ಆತನನ್ನು سو بت‎ ಫಲವಾಗಿ ಎಂದೋ -ಶಿಕ್ಸೆಗೊಳೆ 
ಪಡುತ್ತಿದ್ದೆವು ಎಂಬ ತಪ್ಪು. ತಿಳುವಳಿಕೆಗೆ ತುತ್ತಾಗಿರುವಿರಿ. 


ಕಾಂಡ-17 


44 ಕುರ್‌ಆನ್‌ ವ್ಯಾಖ್ಯಾನ 


| '(22. ಅಲ್‌ ಹಜ್ಜ್‌ | 


ಪರಿಚಯ 
ಹೆಸರು 
ಇದನ್ನು ನಾಲ್ಕನೆಯ ರುಕೂಲ್‌ನ ಎರಡನೆಯ ಸೂಕ್ತದ 'ವ ಲದ್ದಿನ್‌ ಫಿನ್ನಾಸಿ ಬಿಲ್‌ ಹಜ್ಜ್‌' ಎಂಬುದರಿಂದ 
ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 


ಈ ಅಧ್ಯಾಯದಲ್ಲಿ ಮಕ್ಕಾ ಮತ್ತು ಮದೀನಾದ ಅಧ್ಯಾಯಗಳ ವೈಶಿಷ್ಟ್ಯಗಳು ಸೇರಿಕೊಂಡಿರುವುದು ಕಂಡು ಬರುತ್ತದೆ. 
ಆದುದರಿಂದ ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೋ ಮದೀನಾದಲ್ಲಿ ಅವಶೀರ್ಣಗೊಂಡ ಅಧ್ಯಾಯವೋ 
ಎಂಬ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಇದರ ವಿಷಯ ಮತ್ತು ವಿವರಣಾ ಶೈಲಿಯು ಈ 
ಸ್ವರೂಪದಲ್ಲಿರಲು ಕಾರಣವೇನೆಂದರೆ- ಇದರ ಒಂದು ಭಾಗ ಪ್ರವಾದಿವರ್ಯರ(ನ) ಮಕ್ಕಾ ಜೀವನದ ಕೊನೆಯ ಕಾಲ 
ದಲ್ಲಿಯೂ ಇನ್ನೊಂದು ಭಾಗ ಮದೀನಾ ವಾಸದ ಆರಂಭ ಕಾಲದಲ್ಲಿಯೂ ಅವತೀರ್ಣಗೊಂಡಿತ್ತು. ಆದುದರಿಂದ ಆ 
ಎರಡೂ ಕಾಲದ ವೈಶಿಷ್ಟ್ಯಗಳು ಇದರಲ್ಲಿ ಒಂದುಗೂಡಿವೆ. 

ಆರಂಭ ಭಾಗದಲ್ಲಿರುವ ವಿಷಯ ಮತ್ತು ವಿವರಣಾ ಶೈಲಿ ಈ ಅಧ್ಯಾಯ ಮಕ್ಕಾದಲ್ಲಿ ಅವತೀರ್ಣಗೊಂಡಿತ್ತೆಂಬುದನ್ನು 
ವ್ಯಕ್ತವಾಗಿ ತೋರಿಸುತ್ತದೆ. ಬಹುಶಃ ಅದು ಮಕ್ಕಾ ಜೀವನದ ಕೊನೆಯ ಕಾಲದಲ್ಲಿ ಹಿಜ್ರತಿಗಿಂತ ಮುಂಚೆ ಅವಶೀರ್ಣ 
ಗೊಂಡಿರಬೇಕು. ಈ ಭಾಗವು 24ನೆಯ ಸೂಕ್ತದೊಂದಿಗೆ ಕೊನೆಗೊಳ್ಳುತ್ತದೆ. 

ಅನಂತರ 25ನೆಯ ಸೂಕ್ತದ ಆರಂಭದಿಂದ ಒಮ್ಮೆಲೇ ವಿಷಯದ ಬಣ್ಣ ಬದಲಾಗುತ್ತದೆ. ಇಲ್ಲಿಂದ ಅಧ್ಯಾಯದ 
ಕೊನೆಯ ವರೆಗಿನ ಭಾಗ ಮದೀನಾದಲ್ಲಿ ಅವತೀರ್ಣಗೊಂಡಿತ್ತೆಂದು ಸ್ಪಷ್ಟವಾಗಿ ಭಾಸವಾಗುತ್ತದೆ. ಇದು ಹಿ.ಶ. ಮೊದಲ 
ವರ್ಷದ ದುಲ್‌ ಹಜ್ಜ್‌ ತಿಂಗಳಲ್ಲೇ ಅವತೀರ್ಣಗೊಂಡಿರಬಹುದು. ಏಕೆಂದರೆ, 25ನೆಯ ಸೂಕ್ತದಿಂದ 41ನೆಯ ಸೂಕ್ತದ 
ವರೆಗಿನ ವಿಷಯವು ಇದನ್ನೇ ಸೂಚಿಸುತ್ತದೆ. 39 ಮತ್ತು 40ನೇ ಸೂಕ್ತಗಳ ಅವತರಣಾ ಸಂದರ್ಭವೂ ಇದನ್ನೇ 
ಪುಷ್ಟೀಕರಿಸುತ್ತದೆ. ಆ ಕಾಲದಲ್ಲಿ ಮುಹಾಜಿರರು(ವಲಸೆ ಬಂದವರು) ಆಗೆ ತಾನೇ ತಮ್ಮ ಮನೆ ಮಾರುಗಳನ್ನು ಬಿಟ್ಟು 
ಮದೀನಾಕ್ಕೆ ಬಂದಿದ್ದರಷ್ಟೆ. ಹಜ್ಜ್‌ ಯಾತ್ರೆಯ ದಿನಗಳಲ್ಲಿ ಅವರಿಗೆ ತಮ್ಮ ಊರು ಹಾಗೂ ಹಜ್ಜ್‌ ಯಾತ್ರೆಯ 
ಜನಸಂದಣಿ ನೆನಪಿಗೆ ಬರುತ್ತಿದ್ದಿರಬಹುದು. ಬಹುದೇವಾರಾಧಕರು ಅವರಿಗೆ 'ಮಸ್ಸಿದುಲ್‌ ಹರಾಮ್‌' ದಾರಿಯನ್ನು ಸಹ 
ಮುಚ್ಚಿ ಬಿಟ್ಟಿರುವರೆಂಬ ವಿಷಯ ಅವರನ್ನು ಚುಚ್ಚುತ್ತಿದ್ದಿರಬಹುದು. ತಮ್ಮನ್ನು ಮನೆ ಮಾರುಗಳಿಂದ ಹೊರಕ್ಕಟ್ಟ 
ಮಸ್ಸಿದುಲ್‌ ಹೆರಾಮ್‌ನ ಸಂದರ್ಶನದಿಂದ ವಂಚಿತಗೊಳಿಸಿದ ಮತ್ತು ದೇವ ಮಾರ್ಗವನ್ನು ಅವಲಂಬಿಸಿದುದಕ್ಕಾಗಿ ತಮ್ಮ 
ಬಾಳನ್ನೇ ಗೋಳಾಗಿಸಿಬಿಟ್ಟ ಅಕ್ರಮಿಗಳ ವಿರುದ್ಧ ಯುದ್ಧ ಮಾಡಲು ಅನುಮತಿ ಸಿಗಬೇಕೆಂದು ಅವರು ಆ ಕಾಲದಲ್ಲಿ 
ನಿರೀಕ್ಸಿಸುತ್ತಿದ್ದಿರಬಹುದು. ಇಂತಹ ಮಾನಸಿಕ ಸನ್ನಿವೇಶದಲ್ಲೇ ಈ ವಾಕ್ಕಗಳು ಅವತೀರ್ಣಗೊಂಡವು. ಇದರಲ್ಲಿ ಮೊದಲು 
یڈہ‎ ಯಾತ್ರೆಯ ಕುರಿತು ಹೇಳುತ್ತಾ ಈ ಮಸೀದಿಯನ್ನು ನಿರ್ಮಿಸಿದ್ದೂ ಹಜ್ಜ್‌ ಯಾತ್ರೆಯನ್ನು ಆರಂಭಿಸಿದ್ದೂ ಈ 
ಜಗತ್ತಿನಲ್ಲಿ ಏಕದೇವನ ದಾಸ್ಯ-ಆರಾಧನೆ ಮಾಡಲಿಕ್ಕಾಗಿತ್ತು. ಆದರೆ ಇಂದು ಅಲ್ಲಿ ಬಹುದೇವಾರಾಧನೆ ನಡೆಯುತ್ತಿದೆ. 
ಏಕದೇವೋಪಾಸನೆ ಮಾಡುವವರ ಪಾಲಿಗೆ ಅದರ ದಾರಿ ಮುಚ್ಚಿ ಬಿಡಲಾಗಿದೆ ಎಂದು ಹೇಳಲಾಗಿದೆ. ಅನಂತರ ಆ 
ಅಕ್ರಮಿಗಳೊಡನೆ ಯುದ್ಧ ಮಾಡಿ ಅವರ ಅಧಿಕಾರವನ್ನು ಅವರಿಂದ ಕಿತ್ತುಕೊಂಡು ಅಲ್ಲಿ ಕೆಡುಕುಗಳು ಅಡಗಿ ಒಳಿತುಗಳು 
ಊರ್ಜಿತಗೊಳ್ಳುವ ಒಂದು ಸದ್ವ್ಯವಸ್ಥೆಯನ್ನು ಸ್ಥಾಪಿಸಲು ಮುಸಲ್ಮಾನರಿಗೆ ಅನುಮತಿ ನೀಡಲಾಯಿತು. ಇದು ಮುಸಲ್ಮಾನರಿಗೆ 
ಯುದ್ಧದ ಅನುಮತಿ ನೀಡಿದ ಪ್ರಥಮ ಸೂಕ್ತವೆಂದು ಹ. ಇಬ್ದ್‌ ಅಬ್ಬಾಸ್‌, ಮುಜಾಹಿದ್‌, ಉರ್‌ವಃ ಬಿನ್‌ ರುುಬೈರ್‌, 
ರುದ್‌ ಬಿನ್‌ ಅಸ್ಮಮ್‌, ಮುಕಾತಲ್‌ ಬಿನ್‌ ಹಯ್ಯಾನ್‌, ಕತಾದಃ ಮತ್ತಿತರ ಹಿರಿಯ ವ್ಯಾಖ್ಯಾನಕಾರರು ಹೇಳಿರುತ್ತಾರೆ. 
ಈ ಅನುಮತಿ ದೊರೆತ ಮರುಕ್ಷಣದಲ್ಲೇ ಕುರೈಶರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಲಾಯಿತೆಂದೂ ಪ್ರಥಮ ದಂಡ 


22. ಅಲ್‌ ಹಜ್ಜ್‌ 45 


ಯಾತ್ರೆ ಹಿಜರಿ ಎರಡನೇ ವರ್ಷ ಸಫರ್‌ ತಿಂಗಳಲ್ಲಿ 'ಕೆಂಪು ಸಮುದ್ರದ ಕರಾವಳಿಯ ಕಡೆಗೆ ಹೊರಟಿತೆಂದೂ ಹದೀಸ್‌ 
ಮತ್ತು ಸೀರತ್‌ನ ವರದಿಗಳಿಂದ ತಿಳಿದು ಬರುತ್ತದೆ. ಈ ಕಾರ್ಯಾಚರಣೆ 'ಗರ್ಭು-ವದ್ದಾನ್‌' ಅಥವಾ 'ಗರ್ಬು-ಅಬ್ಬಾ' 
ಎಂಬ ಹೆಸರಿನಿಂದ ಪ್ರಸಿದ್ದವಾಗಿದೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಮಕ್ಕಾದ ಮುಶ್ರಿಕರನ್ನು ಡೋಲಾಯಮಾನರಾದ ಹಾಗೂ ತಳಮಳಗೊಂಡ ಮುಸ್ಲಿಮರನ್ನು 
ಮತ್ತು ನಿಷ್ಮಾವಂತ ಮುಸ್ಲಿಮರನ್ನು ಹೀಗೆ ಮೂರು ವರ್ಗದವರನ್ನು ಅಭಿಸಂಬೋಧಿಸಲಾಗಿದೆ. 

ಮುಶ್ರಿಕರೊಡನೆ ಅಭಿಸಂಬೋಧನೆ ಮಕ್ಕಾದಲ್ಲೇ ಆರಂಭವಾಗಿತ್ತು. ಮದೀನಾದಲ್ಲಿ ಅದು ಪೂರ್ತಿಗೊಂಡಿತು. "ನಿಮ್ಮ 
ಅಜ್ಞಾನಜನ್ಮ ಕಲ್ಪನೆಗಳೇ ಸರಿಯೆಂದು ನೀವು ಹಟಮಾರಿತನದಿಂದ ಪಟ್ಟು ಹಿಡಿದಿರಿ. ಅಲ್ಲಾಹನನ್ನು ಬಿಟ್ಟು ಯಾವ 
ಶಕ್ತಿಯನ್ನೂ ಹೊಂದಿರದ ಆರಾಧ್ಯರ ಮೇಲೆ ಭರವಸೆ ಇಟ್ಟಿರಿ ಮತ್ತು ದೇವ ಸಂದೇಶವಾಹಕರನ್ನು ಸುಳ್ಳಾಗಿಸಿದಿರಿ. 
ಈಗ, ನಿಮಗಿಂತ ಮುಂಚೆ ಈ ನೀತಿಯನ್ನು ಅನುಸರಿಸಿದವರಿಗೆ ಆದ ಗತಿಯೇ ನಿಮಗೂ ಆಗುವುದು. ಪ್ರವಾದಿಯನ್ನು 
ಸುಳ್ಳಾಗಿಸಿ, ನಿಮ್ಮ ಜನಾಂಗದ ಅತ್ಯಂತ ಸಜ್ಜನ ವ್ಯಕ್ತಿಗಳನ್ನು ಹಿಂಸೆಗಿಡು ಮಾಡುವ ಮೂಲಕ ನೀವು ನಿಮಗೇ 
ನಷ್ಟವನ್ನುಂಟು ಮಾಡಿ ಕೊಂಡಿರುವಿರಿ. ಇದರ ಪರಿಣಾಮವಾಗಿ ನಿಮ್ಮ ಮೇಲೆ ಬೀಳಲಿರುವ ಅಲ್ಲಾಹನ ಕ್ರೋಧದಿಂದ 
ಈ ಕೃತಕ ದೇವರುಗಳು ನಿಮ್ಮನ್ನು ರಕ್ಷಿಸಲಾರರು” ಎಂದು ಈ ಉಪನ್ಯಾಸದಲ್ಲಿ ಅವರಿಗೆ ಪ್ರಬಲವಾದ ಎಚ್ಚರಿಕೆ 
ನೀಡಲಾಗಿದೆ. ಈ ಎಚ್ಚರಿಕೆಯೊಂದಿಗೆ ಬೋಧನೆಯ ಅಂಶವನ್ನೂ ಬಿಟ್ಟು ಬಿಡಲಾಗಿಲ್ಲ. ಈ ಅಧ್ಯಾಯದುದ್ದಕ್ಕೂ ಅಲ್ಲಲ್ಲಿ 
ಜೋಧನೆಯಿದೆ, ಉಪದೇಶವಿದೆ. ಬಹುದೇವಾರಾಧನೆಯ ವಿರುದ್ಧ ಮತ್ತು ವಏಕದೇವತ್ತ ಹಾಗೂ ಪರಲೋಕ ವಿಶ್ವಾಸದ 
ಪರವಾಗಿ ಪರಿಣಾಮಕಾರೀ ಆಧಾರ ಪ್ರಮಾಣಗಳನ್ನು ಮುಂದಿಡಲಾಗಿದೆ. 

ದೇವದಾಸ್ಯ ಮತ್ತು ಆರಾಧನೆಯನ್ನು ಸ್ವೀಕರಿಸಿದ್ದರೂ, ಆ ಮಾರ್ಗದಲ್ಲಿ ಯಾವುದೇ ಅಪಾಯವನ್ನು ಸಹಿಸಲು 
ಸಿದ್ಧರಿಲ್ಲದ ಡೋಲಾಯಮಾನರಾದ ಚಂಚಲ ಮುಸ್ಲಿಮರನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಅವರೊಡನೆ ಸಂತೋಷ, 
ಸುಖಭೋಗಗಳು ಲಭಿಸಿದರೆ ಮಾತ್ರ ದೇವನು ನಿಮ್ಮ ದೇವ ಮತ್ತು ನೀವು ಅವನ ದಾಸರು ಆದರೆ, ದೇವಮಾರ್ಗದಲ್ಲಿ 
ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಬೇಕಾಗಿ ಬಂದಾಗ ದೇವನು ನಿಮ್ಮ ದೇವನಾಗಿರುವುದೂ ಇಲ್ಲ ನೀವು ಅವನ ದಾಸರಾಗಿ 
ರುವುದೂ ಇಲ್ಲ ಎನ್ನುವ ನಿಮ್ಮ ಈಮಾನ್‌ ಆದೆಂತಹದು? ವಸ್ತುತಃ ಅಲ್ಲಾಹನು ನಿಮ್ಮ ಅದೃಷ್ಟದಲ್ಲಿ ಬರೆದು 
ಬಿಟ್ಟಿರುವ ಯಾವುದೇ ಕಷ್ಟ, ನಷ್ಟ, ಗಂಡಾಂತರಗಳನ್ನು ನಿಮ್ಮ ಈ ನೀತಿಯ ಮೂಲಕ ದೂರ ಮಾಡಲು ನಿಮಗೆ 
ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. 

ನಿಷ್ಮಾವಂತ ಮುಸ್ಲಿಮರಿಗೆ ಎರಡು ವಿಧಗಳಿಂದ ಕರೆ ನೀಡಲಾಗಿದೆ. ಒಂದನೆಯದರಲ್ಲಿ ಸ್ವತಃ ಅವರನ್ನೂ ಅರಬ್‌ 
ದೇಶದ ಜನಾಭಿಪ್ರಾಯವನ್ನೂ ಸಂಬೋಧಿಸಲಾಗಿದೆ. ಇನ್ನೊಂದು ಕರೆಯಲ್ಲಿ ಸತ್ಯವಿಶ್ವಾಸಿಗಳನ್ನು ಮಾತ್ರ ಸಂಬೋಧಿಸಲಾಗಿದೆ. 

ಮೊದಲನೆಯ ಅಭಿಸಂಬೋಧನೆಯಲ್ಲಿ, ಮಸ್ಲಿದುಲ್‌ ಹರಾಮ್‌ ಮಕ್ಕಾದ ಮುಶ್ರಿಕರ ಖಾಸಗಿ ಆಸ್ತಿಯೇನೂ ಅಲ್ಲ, 
ಯಾರನ್ನಾದರೂ ಹಜ್ಜ್‌ ಯಾತ್ರೆಯಿಂದ ತಡೆಯುವ ಅಧಿಕಾರ ಅವರಿಗಿಲ್ಲ, ಹೀಗಿರುತ್ತಾ ಅವರು ಮುಸಲ್ಮಾನರ ಪಾಲಿಗೆ 
ಮಸ್ತಿದುಲ್‌ ಹರಾಮ್‌ನ: ದಾರಿಯನ್ನು ಮುಚ್ಚಿ ಬಿಡುವ ನೀತಿ ಅನುಸರಿಸಿರುವುದನ್ನು ಖಂಡಿಸಲಾಗಿದೆ. ಈ ಆಕ್ಸೇಪ 
ವಸ್ತುತಃ ಸತ್ಯಪೂರ್ಣವಾಗಿತ್ತು. ಜೊತೆಗೇ ಇದು ರಾಜಕೀಯ ದೃಷ್ಟಿಕೋನದಿಂದಲೂ ಕುರೈಶರ ವಿರುದ್ಧ ಒಂದು ಭಾರೀ 
ಅಸ್ವವಾಗಿತ್ತು. ಇದರಿಂದಾಗಿ ಕುರೈಶರು ಹರಮಿನ ಪರಿಚಾರಕರೋ ಅಥವಾ ಮಾಲಕರೋ? ಇಂದು ಅವರು ತಮ್ಮ 
ಖಾಸಗಿ ದ್ವೇಷದ ಆಧಾರದಲ್ಲಿ ಒಂದು ವರ್ಗದವರನ್ನು ಹಜ್ಜ್‌ ಯಾತ್ರೆಯಿಂದ ತಡೆದುದನ್ನು ಸಹಿಸಿಕೊಂಡರೆ ನಾಳೆ 
ಅವರೊಂದಿಗೆ ಸಂಬಂಧ ಕೆಟ್ಟು ಹೋದವರೆಲ್ಲರನ್ನೂ ಹರಮಿನ ಸರಹದ್ದಿನೊಳಗೆ ಪ್ರವೇಶಿಸದಂತೆ ಮಾಡುವ ಹಾಗೂ 
ಅವರ ಉಮ್ರಾ ಮತ್ತು ಹಜ್ಜ್‌ ಯಾತ್ರೆಗಳನ್ನು ತಡೆಯುವ ಸಂಭವವಿಲ್ಲವೇ? ಎಂಬ ಪ್ರಶ್ನೆಯನ್ನು ಅರೇಬಿಯಾದ ಇತರ 
ಗೋತ್ರಗಳ ಮನಸ್ಸಿನಲ್ಲಿ ಸೃಷ್ಟಿಸಲಾಯಿತು. ಮುಂದೆ ಮಸ್ಸಿದುಲ್‌ ಹರಾಮ್‌ನ ಇತಿಹಾಸವನ್ನು ವಿವರಿಸುತ್ತಾ ಒಂದೆಡೆ 
ಹ. ಇಬ್‌ರಾಹೀಮ್‌(ಅ) ದೇವಾಜ್ಞೆಯಿಂದ ಅದನ್ನು ನಿರ್ಮಿಸಿದ್ದಾಗ ಎಲ್ಲರಿಗೂ ಹಜ್ಜ್‌ ಯಾತ್ರೆಗೆ ಸಾರ್ವತ್ರಿಕ ಕರೆ 
ನೀಡಿದ್ದರು. ಅಲ್ಲಿ ಸ್ಥಳೀಯರ ಹಾಗೂ ಹೊರಗಿನಿಂದ ಬರುವವರ ಹಕ್ಕುಗಳು ಸಮಾನವೆಂದು ಆರಂಭ ದಿನದಿಂದಲೇ 


46 ಕುರ್‌ಆನ್‌ ಮ್ಯಾಖ್ಯಾನ 


ಘೋಷಿಸಲಾಗಿತ್ತು ಎಂದು ತಿಳಿಸಲಾಗಿದೆ. ಇನ್ನೊಂದೆಡೆ ಈ ಭವನ ಏಕೈಕ ದೇವನ ಆರಾಧನೆಗಾಗಿ ನಿರ್ಮಿಸಲ್ಪಟ್ಟಿತ್ಲೇ 
ಹೊರತು, ಬಹುದೇವಾರಾಧನೆಗಾಗಿ ಅಲ್ಲ. ಹೀಗಿರುತ್ತಾ ಅಲ್ಲಿ ಏಕ ದೇವಾರಾಧನೆಗೆ. ನಿಷೇಧವೂ ವಿಗ್ರಹಾರಾಧನೆಗೆ ಸಂಪೂರ್ಣ 
ಸ್ವಾತಂತ್ರ್ಯವೂ ಇರುವುದು ಎಂತಹಾ ವಿಪರ್ಯಾಸ ಎಂದು ಹೇಳಲಾಗಿದೆ. - : j 

ಎರಡನೆಯ ಅಭಿಸಂಬೋಧನೆಯಲ್ಲಿ ಮುಸ್ಲಿಮರಿಗೆ ಕುರೈಶರ ಹಿಂಸೆ ಅತ್ಮಾಚಾರಗಳನ್ನು ಬಲ ಪ್ರಯೋಗಿಸಿ 
ಪ್ರತಿಭಟಿಸುವ ಅನುಮತಿ ನೀಡಲಾಗಿದೆ. ಅದರೊಂದಿಗೇ ನಿಮಗೆ ಅಧಿಕಾರ ಪ್ರಾಪ್ತವಾದಾಗ ನಿಮ್ಮ ನೀತಿ ಹೇಗಿರಬೇಕು, 
ಯಾವ ಉದ್ದೇಶವನ್ನಿರಿಸಿಕೊಂಡು ನಿಮ್ಮ ಅಧಿಕಾರವನ್ನು ಉಪಯೋಗಿಸಬೇಕು ಎಂಬುದನ್ನು ತಿಳಿಸಲಾಗಿದೆ. ಈ ವಿಷಯ 
ಅಧ್ಯಾಯದ ಮಧ್ಯದಲ್ಲೂ ಇದೆ, ಅಂತ್ಕದಲ್ಲೂ ಇದೆ. ಕೊನೆಗೆ ಸತ್ಯವಿಶ್ವಾಸಿಗಳ ಈ ವರ್ಗಕ್ಕೆ 'ಮುಸ್ಲಿಮ್‌' ಎಂದು 
ನಾಮಕರಣ ಮಾಡಿರುವುದನ್ನು ಅಧಿಕೃತವಾಗಿ ಘೋಷಿಸುತ್ತಾ ಹ.ಇಬ್‌ರಾಹೀಮ್‌ರ(ಅ) ನಿಜವಾದ ಉತ್ತರಾಧಿಕಾರಿಗಳು ' 
ನೀವೇ ಎಂದೂ ಈ ಲೋಕದಲ್ಲಿ ಸತ್ಮದ ಸಾಕ್ಟಿಗಳೆ ಸ್ಥಾನದಲ್ಲಿ ನೀವಿದ್ದು ಈ ಕರ್ತವ್ಯವನ್ನು ನೀವು ನೆರವೇರಿಸ 
ಬೇಕೆಂದೂ ಇನ್ನು ಮುಂದೆ' ನಮಾರು್‌ ಸಂಸ್ಥಾಪಿಸುವ, ರುಕಾತ್‌ ಕೊಡುವ ಮತ್ತು ಸತ್ಯರ್ಮಗಳನ್ನು ಮಾಡುವ ಮೂಲಕ 
ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾದರಿ ಜೀವನವನ್ನಾಗಿ ರೂಪಿಸಿಕೊಳ್ಳಬೇಕೆಂದೂ ಅಲ್ಲಾಹನ ಮೇಲೆ ಸಂಪೂರ್ಣ 
ಭರವಸೆಯಿಟ್ಟು ಅವನ ನಾಮೋತ್ತುಂಗತೆಗಾಗಿ ಜಿಹಾದ್‌ (ಸರ್ವತೋಮುಖ ಹೋರಾಟ) ನಡೆಸಬೇಕೆಂದೂ ಹೇಳಲಾಗಿದೆ. 

ಈ ಸಂದರ್ಭದಲ್ಲಿ ಸೂರಃ 'ಅಲ್‌ಬಕರಃ' ಮತ್ತು ಸೂರಃ 'ಅನ್‌ಫಾಲ್‌'ಗಳ ಪರಿಚಯಗಳನ್ನು ನೋಡಿಕೊಂಡರೆ 
ವಿಷಯವನ್ನು ತಿಳಿಯಲು ಹೆಚ್ಚು ಅನುಕೂಲವಾದೀತು. 


22. ಅಲ್‌ ಹಜ್ಜ್‌ 47 


7 ಸರ sd 5 پاتھا القاس اتھوا‎ 
5; SIE ಮಿ تَمَل ہن‎ 
ಬ GL ALS EC GUNS 


22. ಅಲ್‌ ಹೆಜ್ಜ್‌ 


A (ಅವತೀರ್ಣ ಮದೀನಾದಲ್ಲಿ) 
ಸೂಕ್ತಗಳು-78 : ರುಕೂಲ್‌ಗಳು-10 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಜನರೇ ನಿಮ್ಮ ಪ್ರಭುವಿನ ಕ್ರೋಧವನ್ನು ಭಯಪಡಿರಿ. ವಾಸ್ತವದಲ್ಲಿ ಪುನರುತ್ನಾನದ ಘಳಿಗೆಯ 
ಮಹಾಕಂಪನವು (ಭಯಾನಕ) ವಿಷಯವಾಗಿದೆ.! ನೀವು ಅದನ್ನು ಕಾಣುವಂದು ಹಾಲುಣಿಸುವವಳು 


ಹಾಲುಣ್ಣುವ ತನ್ನ ಶಿಶುವನ್ನು ಮರೆತು ಬಿಡುವಳು.? ಪ್ರತಿಯೊಬ್ಬ ಗರ್ಭಿಣಿಗೆ ಗರ್ಭಪಾತವಾಗಿ ಬಿಡುವುದು. 
ಜನರು ನಿಮಗೆ ಉನ್ಮತ್ತರಂತೆ ತೋರುವರು. ವಸ್ತುತಃ ಅವರು ಉನ್ಮತ್ತರಾಗಿರಲಾರರು. ನಿಜವಾಗಿ ಅಲ್ಲಾಹನ 
ಯಾತನೆಯೇ ಅಷ್ಟು ಭೀಕರವಾಗಿರುವುದು.3 


1. ಈ ಭೂಕಂಪವು ಪ್ರಳಯದ ಆರಂಭದ ಸ್ಥಿತಿಗಳಲ್ಲೊಂದು. ಬಹುಶಃ ಭೂಮಿಯು ವಿರುದ್ಧ ದಿಕ್ಕಿಗೆ ತಿರುಗಲಾರಂಭಿಸಿದಾಗ 
ಹಾಗೂ ಸೂರ್ಯನು ಪೂರ್ವದಿಕ್ಕಿನ ಬದಲಿಗೆ ಪಶ್ಚಿಮ ದಿಕ್ಕಿನಿಂದ ಉದಯಿಸಲಾರಂಭಿಸುವಾಗ ಹೀಗಾಗುವುದು. ಇದನ್ನೇ ಪ್ರಾಚೀನ 
ವ್ಯಾಖ್ಯಾನಕಾರರ ಪೈಕಿ ಅಲ್‌ಕಮಃ ಮತ್ತು ಶಅಬೀ ಹೇಳಿದ್ದಾರೆ. ಪ್ರವಾದಿವರ್ಯರು(ಸ) ಹೇಳಿದ ಸುದೀರ್ಪ ಹದೀಸೊಂದರಿಂದಲೂ 
ಇದು ತಿಳಿದು ಬರುತ್ತದೆ. ಅದರಲ್ಲಿ ಪ್ರವಾದಿವರ್ಯರು(ಸ) ಸೂರ್‌(ಕಹಳೆ) ಊದುವ ಮೂರು ಸಂದರ್ಭಗಳನ್ನು ಹೇಳಿದ್ದಾರೆ- 
رر‎ ನಫ್‌ಕೆ ಫರುಲ್‌ 2) ನಫ್‌ಕೆ ಸಅಕ್‌ 3) ನಫ್‌ಕೆ ಕಿಯಾಮು ರಬ್ಬಿಲ್‌ ಆಲವೂನ್‌. ಅರ್ಥಾತ್‌ - ಪ್ರಥಮ ಊದುವಿಕೆಯು 
ಸಾರ್ವತ್ರಿಕ ಗಾಬರಿಯನ್ನುಂಟು ಮಾಡುವುದು. ಎರಡನೆಯದರಲ್ಲಿ ಎಲ್ಲರೂ ಸತ್ತು ಬೀಳುವರು. ಮೂರನೆಯದರಲ್ಲಿ ಎಲ್ಲರೂ 
ಜೀವಂತರಾಗಿ ಬೇವ ಸನ್ನಿಧಿಯಲ್ಲಿ ಹಾಜರುಗೊಳಿಸಲ್ಪಡುವರು. ಅನಂತರ ಪ್ರಥಮ ಊದುವಿಕೆಯನ್ನು ವಿವರಿಸುತ್ತಾ ಪ್ರವಾದಿವರ್ಯರು(ಸು 
'ಆಗ ಭೂಮಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿಬಿದ್ದ ನಾವೆಯಂತೆ ಓಲಾಡುತ್ತಿರುವುದು ಅಥವಾ ಅದರ ಸ್ಥಿತಿಯು ನಿರಂತರವಾಗಿ 
ಗಾಳಿಯ ಹೊಡೆತ ತಿನ್ನುತ್ತಿರುವ ತೂಗು ದೀಪದಂತಾಗುವುದು' ಎಂದು ಹೇಳಿರುವರು. (ಇಬ್ನ್‌ ಜರೀರ್‌, ತಬ್ರಾನಿ) 

2. ಸೂಕ್ತದಲ್ಲಿ 'ಮುರ್‌ಳಿಲ್‌'ನ ಬದಲಿಗೆ 'ಮುರ್‌ಳಿಅ? ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯ ದೃಷ್ಟಿಯಿಂದ 
ಇವೆರಡರಲ್ಲಿ ವ್ಯತ್ಯಾಸವಿದೆ. 'ಮುರ್‌ಳಿಆ್‌' ಎಂದು ಮೊಲೆ ಹಾಲುಣಿಸುವ ಸ್ತ್ರೀಗೆ ಹೇಳಲಾಗುತ್ತದೆ. ಕಾರ್ಯತಃ ಮೊಲೆ 
ಹಾಲುಣಿಸುತ್ತಿರುವ ಹಾಗೂ ಶಿಶು ಅವಳ ಸ್ತನವನ್ನು ಬಾಯೊಳಗೆ ಇರಿಸಿಕೊಂಡಿರುವ ಸ್ಥಿತಿಗೆ 'ಮುರಳಿಲ? ಎನ್ನಲಾಗುತ್ತದೆ. 
ಪ್ರಳಯದ ಮಹಾ ಕಂಪನವುಂಟಾದರೆ ತಾಯಂದಿರು ತಮ್ಮ ಶಿಶುಗಳಿಗೆ ಸ್ತನಪಾನ ಮಾಡಿಸುತ್ತಿದ್ದ ಸ್ಥಿತಿಯಲ್ಲೇ ಬಿಟ್ಟು ಓಡುವರು 
ಮತ್ತು ತನ್ನ ಕರುಳ ಕುಡಿಗೆ ಏನು ಸಂಭವಿಸಿತೆಂಬ ಚಿಂತೆಯೂ ಯಾವ" ತಾಯಿಗೂ ಇರಲಾರದೆಂಬುದನ್ನು ಇಲ್ಲಿ ಚಿತ್ರಿಸೆಲಾಗಿದೆ. 

3. ಇಲ್ಲಿ ಮುಖ್ಯ ಉದ್ದೇಶ ಪ್ರಳಯ ಕಾಲದ ಅವಸ್ಥೆಯನ್ನು ವಿವರಿಸುವುದಲ್ಲವೆಂಬುದನ್ನು ಗಮನಿಸಬೇಕು. ದೇವ 
ಯಾತನೆಯ ಭೀತಿಯನ್ನು ಉಂಟು ಮಾಡಿ ಅವನ ಕ್ರೋಧಕ್ಕೆ ಕಾರಣವಾಗುವ ವಿಷಯಗಳಿಂದ ದೂರವಿರಲು ಉಪದೇಶಿಸುವುದೇ 


ಕಾಂಡ-17 


A 7س‎ 
BSS KEE 3 
Pag] ہ2 ے کے‎ ೭ 
ನಹವ ಫ ೫೫ 
۶ 7 $2 2 OA A 5A AIL 
Mb CLAS ELSE اللنکام مَا‎ SIH 


(3-7) ಜನರಲ್ಲಿ ಕೆಲವರು ತಿಳುವಳಿಕೆ ಇಲ್ಲದೆಯೇ ಅಲ್ಲಾಹನ ಬಗ್ಗೆ ವಾದ-ವಿವಾದ ನಡೆಸುತ್ತಾರೆ" 
ಮತ್ತು ಪ್ರತಿಯೋರ್ವ ಉದ್ದಟಿ ಶೈತಾನನನ್ನು ಅನುಸರಿಸುತ್ತಾರೆ. ವಸ್ತುತಃ ಅವನನ್ನು ತನ್ನ ಮಿತ್ರನಾಗಿ 
ಮಾಡಿಕೊಳ್ಳುವವನನ್ನು ಆತನು ಪಥಬ್ರಷ್ಟಗೊಳಿಸಿಯೇ ತೀರುವನು ಮತ್ತು ನರಕದ ಯಾತನೆಯ ದಾರಿ 
ತೋರಿಸುವನು ಎಂದು ಅವನ ಅದೃಷ್ಟದಲ್ಲೇ ಬರೆದಿದೆ. ಜನರೇ, ನಿಮಗೆ ಮರಣಾ ನಂತರದ ಜೀವನದ 
ಬಗೆಗೇನಾದರೂ ಸಂಶಯವಿದ್ದರೆ, ನಾವು ನಿಮ್ಮನ್ನು ಮಣ್ಣಿನಿಂದಲೂ ಅನಂತರ ವೀರ್ಯದಿಂದಲೂ 
ಆಮೇಲೆ ರಕ್ತ ಪಿಂಡದಿಂದಲೂ ಆ ಬಳಿಕ ರೂಪವಿರುವ ಮತ್ತು ರೂಪವಿಲ್ಲದ ಮಾಂಸದ ತುಣುಕಿ 
ನಿಂದಲೂ ಸೈಷ್ಟಿಸಿದೆವು ಎಂಬುದು ನಿಮಗೆ ತಿಳಿದಿರಲಿ." ನಿಮಗೆ ವಸ್ತುಸ್ಥಿತಿ ವಿಶದಗೊಳ್ಳಲಿಕ್ಕಾಗಿ (ನಾವು 


ಇದನ್ನು ತಿಳಿಸುತ್ತಿದ್ದೇವೆ). ನಾವು ನಮಗಿಷ್ಟವಿರುವುದನ್ನು (ವೀರ್ಯವನ್ನು) ಒಂದು ನಿರ್ದಿಷ್ಟ ಅವಧಿಯ 
ತನಕ ಗರ್ಭಾಶಯದೊಳಗೆ ತಡೆದಿರಿಸುತ್ತೇವೆ. ಅನಂತರ ನಿಮ್ಮನ್ನು ಒಂದು ಶಿಶುವಿನ ರೂಪದಲ್ಲಿ ಹೊರ 


ಇದರ ಉದ್ದೇಶ. ಆದುದರಿಂದ ಪ್ರಳಯ ಕಾಲದ ಈ ಸಂಕ್ಷಿಪ್ತ ಪರಿಸ್ಥಿತಿಯನ್ನು ಪ್ರಸ್ತಾಪಿಸಿದ ತರುವಾಯ ಉದ್ದೇಶಿತ ವಿಷಯದ 
ಕುರಿತು ಮಾತು ಆರಂಭವಾಗುತ್ತಿದೆ. 

4. ಇಲ್ಲಿ ಅಲ್ಲಾಹನ ಕುರಿತಾಗಿರುವ ಜಗಳ ಅಲ್ಲಾಹನ ”دہ‎ ಕುರಿತಾಗಿ ಅಲ್ಲ. ಬದಲಾಗಿ ಅವನ ಹಕ್ಕುಗಳ, ಅವನ 
ಅಧಿಕಾರಗಳ ಮತ್ತು ಅವನ ಕಡೆಯಿಂದ ಕಳುಹಿಸಲಾದ ಶಿಕ್ಷಣಗಳ ಕುರಿತಾಗಿತ್ತೆಂಬುದು ಮುಂದಿನ ಉಪನ್ಮಾಸದಿಂದ ತಿಳಿದು 
ಬರುತ್ತದೆ. ಪ್ರವಾದಿವರ್ಯರು(ಸು ಏಕದೇವ ವಿಶ್ವಾಸ ಮತ್ತು ಪರಲೋಕ ವಿಶ್ವಾಸವನ್ನು ಅವರು ಒಪ್ಪಿಕೊಳ್ಳುವಂತೆ ಮಾಡಲು 
ಪ್ರಯತ್ನಿಸುತ್ತಿದ್ದರು. ಈ ವಿಷಯದಲ್ಲೇ ಅವರು ಪ್ರವಾದಿವರ್ಯರೊಂದಿಗೆ(ಸ) ಜಗಳಾಡುತ್ತಿದ್ದರು. 

5. ಇದರ ಅರ್ಥ- ಪ್ರತಿಯೊಬ್ಬ ಮಾನವನು ಸಂಪೂರ್ಣವಾಗಿ ಭೂಮಿಯಿಂದಲೇ ಪ್ರಾಪ್ತವಾಗುವ ಮೂಲ ಪದಾರ್ಥ 
ಗಳಿಂದ ಸೃಷ್ಟಿಸಲ್ಪಡುತ್ತಾನೆ ಮತ್ತು ಅವನ ಸೃಷ್ಟಿಯ ಆರಂಭ ವೀರ್ಯದಿಂದಾಗುತ್ತದೆ ಎಂದಾಗಬಹುದು. ಅಥವಾ ಮಾನವ 
ವರ್ಗದ ಆರಂಭವನ್ನು ಹ.ಆದಮ್‌ರಿಂದ(ಅ) ಮಾಡಲಾಗಿದ್ದು, ಅವರು ನೇರವಾಗಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರೆಂದೂ ಮುಂದೆ 
ಮಾನವ ಸಂತತಿಯು ವೀರ್ಯದ ಮೂಲಕ ಮುಂದುವರಿಯಿತೆಂದೂ ಆಗಬಹುದು. ಅಧ್ಯಾಯ درو‎ 7-8ನೆಯ ಸೂಕ್ತಗಳಲ್ಲಿ 
ಇದನ್ನು ಹೇಳಲಾಗಿದೆ. 

6. ಇದು ತಾಯಿಯ ಗರ್ಭದಲ್ಲಿ ಒಂದು ಶಿಶು ಹಾದು ಹೋಗುವ ವಿವಿಧ ಅವಸ್ಥೆಗಳ ಕಡೆಗೆ ಸೂಚನೆ. ಇಂದು ಶಕ್ತಿಶಾಲಿ 
ಸೂಕ್ಸ್ಮದರ್ಶಕಗಳ ಮೂಲಕ ನೋಡಬಹುದಾದ ವಿವರಗಳನ್ನು ಇಲ್ಲಿ ಹೇಳಲಾಗಿಲ್ಲ. ಬದಲಾಗಿ ಆ ಕಾಲದ ಹಳ್ಳಿಗರೂ ತಿಳಿದಿದ್ದ 
ಮುಖ್ಯ ಹಾಗೂ ವ್ಯಕ್ತ ಬದಲಾವಣೆಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅರ್ಥಾತ್‌- ಗರ್ಭಧಾರಣೆಯಾದ ಬಳಿಕ ವೀರ್ಯವು 
ಹೆಸ್ಬ ಗಟ್ಟಿದ ರಕ್ತದ ಪಿಂಡದಂತಾಗುತ್ತದೆ. ಅನಂತರ ಅದು ಮಾಂಸದ ಒಂದು ಮುದ್ದೆಯಂತಾಗುತ್ತದೆ. ಆರಂಭದಲ್ಲಿ ಅದಕ್ಕೆ 
ರೂಪ ಲಕ್ಟಣಗಳೇನೂ ಇರುವುದಿಲ್ಲ. ಮುಂದೆ ಅದು ಮಾನವ ರೂಪ ತಾಳುತ್ತಾ ಸಾಗುತ್ತದೆ. ಗರ್ಭಪಾತದ ವಿವಿಧ ಸ್ಥಿತಿಗಳಲ್ಲಿ 
ಮಾನವ ನಿರ್ಮಾಣದ ಇವೆಲ್ಲ ಹಂತಗಳು ಜನರ ಅನುಭವಕ್ಕೆ ಬಂದಿದ್ದುವು. ಆದುದರಿಂದ ಅವುಗಳ ಕಡೆಗೇ ಸೂಚನೆ ನೀಡಲಾಗಿದೆ. 
ಇದನ್ನು ಅರ್ಥ ಮಾಡಿಕೊಳ್ಳಲು ಭ್ರೂಣ ಶಾಸ್ತ್ರದ ಕೂಲಂಕಷ ಅಧ್ಯಯನದ ಅಗತ ಅಂದೂ ಇರಲಿಲ್ಲ. ಇಂದೂ ಇಲ್ಲ. 


ಕಾಂಡ-17 


22. ಅಲ್‌ ಹಜ್ಜ್‌ 49 


SL 5‏ 
لگا 5 رہ کو کا ھا 


2 


“ದ್ರಿ ھ‎ ೨೦ سر ہے‎ 
را‎ bE poe 


p) 


¥ اک‎ SNE ನ 4 


اي لا ریب ھا ۷و اق الله بَبْعث سا 07 El ಈ‏ 

ತರುತ್ತೇವೆ. (ತರುವಾಯ) ನೀವು ತಾರುಣ್ಯಕ್ಕೆ ತಲುಪುವಂತಾಗಲು (ನಿಮ್ಮನ್ನು ಪೋಷಿಸುತ್ತೇವೆ) ಮತ್ತು: 
ನಿಮ್ಮಲ್ಲಿ ಕೆಲವರನ್ನು ಮೊದಲೇ ಹಿಂದಕ್ಕೆ ಕರೆಸಿ ಕೊಳ್ಳಲಾಗುತ್ತದೆ ಮತ್ತು ಕೆಲವರನ್ನು ಎಲ್ಲವನ್ನೂ 
ತಿಳಿದುಕೊಂಡ ಬಳಿಕ ಏನೂ ತಿಳಿಯದಂತಾಗಲು ಅತಿ ವೃದ್ಧಾಪ್ಯದೆಡೆಗೆ ತಿರುಗಿಸಿ ಬಿಡಲಾಗುತ್ತದೆ.? ನೆಲವು 
ಒಣಗಿರುವುದನ್ನು ನೀವು ನೋಡುತ್ತೀರಿ. ಅನಂತರ ನಾವು ಅದರ ಮೇಲೆ ಮಳೆಗೆರೆದಾಗ ಅದು ಒಮ್ಮೆಲೇ: 
ಮೊಳೆಯಿತು, ಉಬ್ಬಿತು ಮತ್ತು ಎಲ್ಲ ಬಗೆಯ ನಯನ ಮನೋಹರ ಸಸ್ಯಗಳನ್ನು ಹೊರಗೆಡಹ 
ತೊಡಗಿಬಿಟ್ಟಿತು. ಇವೆಲ್ಲ ಆಗುವುದಕ್ಕೆ ಕಾರಣ ಅಲ್ಲಾಹನೇ ಪರಮ ಸತ್ಕವಾಗಿರುವುದು. ಅವನು ಮೃತರನ್ನು 
ಜೀವಂತಗೊಳಿಸುತ್ತಾನೆ ಮತ್ತು ಸರ್ವ ವಿಷಯಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿರುತ್ತಾನೆ. ಪುನರುತ್ಥಾನದ 
ಘಳಿಗೆ ಬಂದೇ ತೀರುವುದು (ಎಂಬುದಕ್ಕಿದು ಆಧಾರವಾಗಿದೆ) ಇದರಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ 

ಮತ್ತು ಸಮಾಧಿಗಳೊಳಗೆ ಹೋಗಿರುವವರನ್ನು ಅಲ್ಲಾಹ್‌ ಖಂಡಿತವಾಗಿಯೂ ಎಬ್ಬಿಸುವನು” 


7. ಅರ್ಥಾತ್‌- ತನ್ನ ಸ್ವಂತ ಶರೀರದ ಬೋಧವೇ ಇಲ್ಲದಿರುವ ವೃದ್ಧಾಪ್ಯದ ಅವಸ್ಥೆ. ಬೇರೆಯವರಿಗೆ ಬುದ್ದಿ ಹೇಳುತ್ತಿದ್ದ 
ಅದೇ ವ್ಯಕ್ತಿ ವೃದ್ಧನಾಗಿ ಬಿಟ್ಟಾಗ ಮಕ್ಕಳೂ ಅವನ ಮಾತುಗಳಿಗೆ ನಗುವಂತಹ ಸ್ಥಿತಿಗೆ ಮುಟ್ಟಿ ಬಿಡುತ್ತಾನೆ. 

8. ಈ ವಾಕ್ಸರಣಿಯಲ್ಲಿ ಈ ನುಡಿಯು ಮೂರು ಅರ್ಥ ಕೊಡುತ್ತದೆ- 1) ಅಲ್ಲಾಹನೇ ಸತ್ಯವಾದಿ. ಮರಣಾನಂತರ 
ಪುನರುಜ್ಜೀವನದ ಸಂಭವವೇ ಇಲ್ಲ ಎಂಬ ನಿಮ್ಮ ಕಲ್ಪನೆ ಕೇವಲ ಮಿಥ್ಯ. 2) ಅಲ್ಲಾಹನ ಅಸ್ತಿತ್ವ ಕೇವಲ ತತ್ವ ಶಾಸ್ತ್ರಜ್ಞರ 
ಚಿಂತನೆಯಿಂದ ಮೂಡುವ 'ಕಡ್ಡಾಯ ಅಸ್ಲಿತ್ವ' ಮತ್ತು ಮೂಲ ಕಾರಣ(it ೩5) ಮಾತ್ರ ಆಗಿರುವುದಲ್ಲ. ಅವನು ಸರ್ವ 
ಸ್ವತಂತ್ರ ಕರ್ತೃ ಆಗಿದ್ದು ಪ್ರತಿಕ್ಷಣವೂ ಸರ್ವವಿಶ್ವದ ವ್ಯವಸ್ಥಾಪನೆ ಮಾಡುತ್ತಿದ್ದಾನೆ. 3) ಅವನು ಕೇವಲ ಮನೋರಂಜನೆಗಾಗಿ 
ಆಟಿಕೆಗಳನ್ನು ತಯಾರಿಸಿ ಅನಂತರ ಅದನ್ನು ಮುರಿದು ಹಾಕುವಂತಹ ಒಬ್ಬ ಆಟಗಾರನಲ್ಲ. ಅವನು ಸತ್ಯ. ಅವನ ಸಕಲ 
ಕಾರ್ಯಗಳೂ ಗಂಭೀರವೂ ಉದ್ದೇಶಪೂರ್ವಕವೂ ಯುಕ್ತಿ ಪೂರ್ಣವೂ ಆಗಿರುತ್ತವೆ. 

9. ಈ ಸೂಕ್ತಗಳಲ್ಲಿ ಮಾನವನ ಜನನದ ವಿವಿಧ ಹಂತಗಳನ್ನೂ ಭೂಮಿಯಲ್ಲಿ ಮಳೆಯ ಪರಿಣಾಮಗಳನ್ನೂ ಸಸ್ಕಗಳ 
ಉತ್ಪನ್ನವನ್ನೂ ಐದು ವಾಸ್ತವಿಕತೆಗಳನ್ನು ಸೂಚಿಸುವ ಆಧಾರ ಪ್ರಮಾಣಗಳೆಂದು ಸಾರಲಾಗಿದೆ: 1) ಅಲ್ಲಾಹನೇ ಸತ್ಯ, 2) ಅವನು 
ನಿರ್ಜೀವಿಗಳನ್ನು ಜೀವಂತಗೊಳಿಸುತ್ತಾನೆ. 3) ಅವನು ಎಲ್ಲವನ್ನೂ ಮಾಡಲು ಸಾಮರ್ಥ್ಯವುಳ್ಳವನು. 4) 8-9۵0 ಘಳಿಗೆ ಬಂದೇ 
ತೀರುವುದು. 5) ಅಲ್ಲಾಹನು ಸೆತ್ತವರನ್ನೆಲ್ಲ ಜೀವಂತಗೊಳಿಸಿ ಎಬ್ಬಿಸುವನು. 

ಈಗ ಈ ಕುರುಹುಗಳು ಮೇಲಿನ ಐದೂ ವಾಸ್ತವಿಕತೆಗಳನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ನೋಡಿರಿ. ಇಡೀ 
ವಿಶ್ವ ವ್ಯವಸ್ಥೆಯನ್ನು ಒತ್ತಟ್ಟಿಗಿಟ್ಟು ಮನುಷ್ಯನು ಕೇವಲ ತನ್ನ ಹುಟ್ಟಿನ ಬಗ್ಗೆ ವಿವೇಚಿಸಿದರೂ, ಪ್ರತಿಯೊಬ್ಬ ಮಾನವನ 
ಅಸ್ತಿತ್ವದಲ್ಲಿ ಅಲ್ಲಾಹನ ಯಥಾರ್ಥ ಹಾಗೂ ನೈಜ ಯೋಜನೆ ಸದಾ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವುದು ಕಂಡು ಬರುತ್ತದೆ. | 
ಮಾನವನು ಸೇವಿಸುವ ಆಹಾರದಲ್ಲೆಲ್ಲೂ ಮಾನವ ಬೀಜಾಣು ಇರುವುದಿಲ್ಲ. ಅದರಲ್ಲಿ ಮಾನವ ಗುಣ ಸ್ವಭಾವಗಳನ್ನುಂಟು 


ಕಾಂಡ-17 


50 ಕುರ್‌ಆನ್‌ ವ್ಯಾಖ್ಯಾನ 


ಮಾಡುವಂತಹ ವಸ್ತುವೂ ಇಲ್ಲ, ಈ ಆಹಾರವು ದೇಹದೊಳೆಗೆ ಹೋಗಿ ರೋಮವಾಗಿಯೂ, ಮಾಂಸವಾಗಿಯೂ, ಎಲುಬಾಗಿಯೂ 
j ಮಾರ್ಪಡುತ್ತದೆ. ಒಂದು ನಿರ್ದಿಷ್ಟ. ಹಂತಕ್ಕೆ ತಲುಪಿ ಇದೇ ಮಾನವನಾಗಿ ರೂಪುಗೊಳ್ಳುವ. ಅರ್ಹತೆಯುಳ್ಳ ಬೀಜಾಣು ' 
ಗಳನ್ನೊಳಗೊರಿಡ ವೀರ್ಯ ರೂಪಕ್ಕೆ ಪರಿವರ್ತಿತವಾಗುತ್ತದೆ. ಈ ಬೀಜಾಣುಗಳು” ಎಷ್ಟೊಂದು ಅಧಿಕ ಸಂಖ್ಯೆಯಲ್ಲಿರುತ್ತ 
| لوت‎ ಒಂದ್ದು, ಸಲಕ್ಕೆ ಒಬ್ಬ” : ಪುರುಷನಿಂದ ಸಲನಗೊಳ್ಳುವ. ವೀರ್ಯದಲ್ಲಿ ಎಷ್ಟೋ ಸೋಟ್ಟಿ ' ಬಿಕಿಜಾಣುಗಳಿದ್ದು ಅದರಲ್ಲಿ 


4 ಪ್ರತಿಯೊಂದು £ಜಾಣುವೂ' 'ಹೆಣ್ಣಿನ ಅಂಡಾಣುವಿನೊಂದಿಗೆ 'ಸೇರಿ ಮನುಷ್ಯ 'ರೂಪಕ್ಕೆ ಬರುವ ಅರ್ಹತೆ ಹೊಂದಿರುತ್ತದೆ. 
ಆದರೆ, ಈ; ಆಸಂಖ್ಯಾತ- ಬೀಜಾಣುಗ್ಗಳ ಪೈಕಿ" 'ಯಾವ್ರಿದಾದರೂ;.ಒಂದಕ್ಕೆ ಒರಿದು ನಿರ್ದಿಷ್ಟ ಸಮಯದಲ್ಲಿ. ಭೇರ್ಪಟ್ಟು ಸ್ತ್ರೀಯ 
| ಅಂಡಾಣುವಿನೊಂದಿಗೆ ಸೇರಿಕೊಂಡು ಗರ್ಭಧಾರಿಣೆಯಾಗಲು ಅವಕಾಶ ಕೊಡುವುದು 'ಹಾನನೋ ಒಬ್ಬ ಯುಕ್ತಿಪೂರ್ಣನೂ 
| ಸರ್ವಶಕ್ಷನೂ' ಅ್ರನನ್ಮ ಸರ್ವಾಧಿಕಾರಿಯೂ ಆಗಿರುವವನ್ನ ತೀರ್ಮಾನವೇ .ಆಗಿದೆ. - ಹೀಗೆ ಗರ್ಭಧಾರಣೆಯಾಗುವಾಗ ಪುರುಷನ. 
۱ ಬೀಜಾಣು ಮತ್ತು' ಸ್ತ್ರೀಯ جھراءءووظ) نکھت‎ ಕೊಡುವಿಕೆಯಿಂದ ಆರಂಭದಲ್ಲಿ ' ಉಂಟಾಗುವ ವಸ್ತು 2308 ದರ್ಶಕದ 
ವಿನಾ ನೋಡಲು: ಸಾಧ್ಯವೇ ಇಲ್ಲದಷ್ಟು `-ಚಿಕ್ಕದಾಗಿರುತ್ತದೆ.. ಇಷ್ಟು ಸೂಕ್ಷ್ಮವಾದ ವಸ್ತು ಒಂಬತ್ತು ತಿಂಗಳು ಮತ್ತು ಕೆಲವು 
| ದಿನಗಳಲ್ಲಿ ಗರ್ಭಾಶಯದೊಳಗೆ ಬೆಳೆಯುತ್ತೆ ಯಾವ ಯಾವ' ಹರಿತಗಳನ್ನು ದಾಟುತ್ತಾ ಒಂದೆ ಜೀವಂತ ಮಾನವ ರೂಪವನ್ನು 
ಧಾರಣ ಮಾಡುತ್ತದೋ. ಅವುಗಳಲ್ಲಿ ಪ್ರತಿಯೊಂದು - ಹಂತದ ಬಗೆಗೆ ವಿವೇಚಿಸುವಾಗ ಇಲ್ಲಿ ಕಣ ಕ್ಷಣಕ್ಕೂ ಯುಕ್ತಿ 
١ ಪೂರ್ಣನಾದ ಒಬ್ಬ ಮಹಾ ಕಾರ್ಯಸಾಧಕನ ಉದ್ದೇಶಿತ ನಿರ್ಧಾರ ಕಾರ್ಯವೆಸಗುತ್ತಿರುವುದು. ಕಂಡು ಬರುತ್ತದೆ. ಯಾರನ್ನು 
'ಏನನ್ನಾಗಿ ಮಾಡಿ ಸೃಷ್ಟಿಸಬೇಕೆಂದು ಅವನೇ ನಿರ್ಧರಿಸುತ್ತಾನೆ. ದಿನಂಪ್ರತಿ ಕೋಟ್ಕಾವಧಿ ಸ್ತ್ರೀಯರ ಗರ್ಭದೊಳಗೆ ಈ ಸೃಷ್ಟಿ 
۱ ಮತ್ತು ರಚನೆಯ ಕಾರ್ಯ ನಡೆಯುತ್ತಿರುವಾಗ ಯಾವ" ಸಂದರ್ಭದೆಲ್ಲೂ ಯಾನ ಹಂತದಲ್ಲೂ ಒಬ್ಬನೇ ದೇವನ ಹೊರತು' 
ಜಗತ್ತಿನ ಬೇರಾವ: ಶಕ್ತಿಯೂ ಲವಲೇಶವೂ ಹಸ್ತ ಸ್ಪಕ್ಟೀಪ ನಡೆಸುವುದಿಲ್ಲ. ಇಷ್ಟೆಲ್ಲಾ ಕಂಡ ಬಳಿಕವೂ 'ಅಲ್ಲಾಹ್‌' ಸತ್ಯ ನಾಗಿದ್ದಾನೆ 
| ಮತ್ತು ಅಲ್ಲಾಹನು ಮಾತ್ರ ಸತ್ಯ್ಕನಾಗಿದ್ದಾನೆ .ಎಂಬ- ವಿಷಯದ ಬಗೆಗೆ ಸಂಶಯ ತಾಳುವವನು' ಖಂಡಿತವಾಗಿಯೂ ಮಹಾ 
| ಮೂರ. ಇಲ್ಲಿ, ಮುಂದಿರಿಸಲಾಗಿರುವ ಕುರುಹುಗಳಿಂದ ಸಾಬೀತಾಗುವ . ಎರಡನೆಯ ವಿಷಯ ಆಲ್ಲಾಹ್‌ ٭'‎ ನಿರ್ಜೀವಿಗಳನ್ನು 
: ಜೀವಂತಗೊಳಿಸುತ್ತಾನೆ' ಎಂಬುದು.. ಜನರು ಕಣ್ಣುತೆರೆದು ನೋಡಿದರೆ ಅಲ್ಲಾಹ್‌ ಪ್ರತಿ ಕ್ಷಣಕ್ಕೂ ನಿರ್ಜೀವಿಗಳಿಗೆ. ಜೀವದಾನ 
| ಮಾಡುತ್ತಿ ಶಿರುವುದನ್ನು ಕಾಣುವರು. ಯಾವ ಮೂಲ ಪದಾರ್ಥಗಳಿಂದ ನಿಮ್ಮ ಶರೀರವುಂಟಾಗಿರುವುದೋ, ಆ ಶರೀರ ಯಾವ 
| ಆಹಾರಗಳಿಂದ ' ಪೋಷಣೆ ಪಡೆಯುತ್ತಿರುವುದೋ, ಅವುಗಳನ್ನು ವಿಶ್ಲೇಷಿಸಿ ನೋಡಿರಿ. ಅಂಗಾರ, ಕಬ್ಬಿಣ, ಸುಣ್ಣ, ಕೆಲವು 
ಲವಣಗಳು, ಕೆಲವು ಅನಿಲಗಳು 'ಮತ್ತು ಇಂತಹದೇ ಇನ್ನು ಕೆಲವು ವಸ್ತುಗಳು ಇದರಲ್ಲಿವೆ. ಅವುಗಳ ಪೈಕಿ ಯಾವ, 
| ವಸ್ತುವಿನಲ್ಲೂ ಮ್ಲಾನವ' ಜೇವದ ಗುಣಗಳಿಲ್ಲ. ಆದರೆ ನಿರ್ಜೀವ ಮೂಲ ವಸ್ತುಗಳನ್ನು ಸೇರಿಸಿ ನಿಮ್ಮನ್ನು ಜೀವಂತ 
| ಮಾನವರಾಗಿ ಮಾಡಲಾಗಿದೆ. ' ಅನಂತರ ನಿಮ್ಮ ಸುತ್ತ ಮುತ್ತಲಿರುವ ನೆಲವನ್ನು ನೋಡಿರಿ. ಅಸಂಖ್ಯಾತ ವಿವಿಧ ವಸ್ತುಗಳ, 
ಬೀಜಗಳನ್ನು ಗಾಳಿಯೂ ಪಕ್ಟಿಗಳೂ ಅಲ್ಲಲ್ಲಿ ಹರಡಿ ಬಿಟ್ಟಿದ್ದುವ. ಅಗಣಿತ ವಿವಿಧ ವಸ್ತುಗಳ ಬೇರುಗಳು ಮಣ್ಣಿನಡಿಯಲ್ಲಿ 
ಸೇರಿ ಹೋಗಿದ್ದುವು. ಅವುಗಳಲ್ಲಿ ಎಲ್ಲೂ ಸಸ್ಯ ಜೀವನದ ಲಕ್ಷಣಗಳು ಗೋಚರಿಸುತ್ತಿರಲಿಲ್ಲ. ನಿಮ್ಮ ಸುತ್ತು ಮುತ್ತಲಿನ ಒಣ 
1 ನೆಲವು ಆ" ಲಕ್ಷಾವಧಿ ಶವಗಳ ಸಮಾಧಿ ಯಾಗಿತ್ತು. ' ಆದರೆ, ನೀರಿನ ಕೆಲವು ಹನಿಗಳು ಬಿದ್ದುದೇ ತಡ ಎಲ್ಲೆಲ್ಲೂ ಸಸ್ಕ 
) ಫ್ಯಾಮಲತೆ ತೋರತೊಡಗಿತ್ತು. ಪ್ರತಿಯೊಂದು ನರ್ಜೀವ ಬೇರು وت‎ ಸಮಾಧಿಯಿಂದ ಜೀವಂತವಾಗಿ ಮೇಲೆದ್ದಿತು. ಪ್ರತಿಯೊಂದು |. . 
ನಿರ್ಜೀವ ಬೀಜವು ಒಂದು ಸಜೀವ ಗಿಡದ ರೂಪವನ್ನು ಧರಿಸಿತು. ಈ ಜೀವಂತೆಗೊಳ್ಳುವ ಮತ್ತು' ಮರಣ ಹೊಂದುವ 
0 ಕ್ರಿಯೆಯು ಪ್ರತಿಯೊಂದು ಮಳೆಗಾಲದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುತ್ತದೆ. ಈ ಅವಲೋಕನದಿಂದ ಸುಬೀತಾಗುವ 
ಮೂರನೆಯ ವಿಷಯ- 'ಅಲ್ಲಾಹನು ಎಲ್ಲವನ್ನು ಮಾಡಲು ಸಾಮಥ, ೈವುಳ್ಳವನು" ಎಂಬುದಾಗಿದೆ. ಅಖಿಲ ವಿಶ್ವವನ್ನು ಬಿಟ್ಟು 
ನಿಮ್ಮ' ಈ ಭೂಮಿಯನ್ನೇ ನೋಡಿರಿ. ಭೂಮಿಯಲ್ಲೂ ಎಲ್ಲ 'ವಸ್ತುಸ್ಥಿತಿಗಳನ್ನೂ ಘಟನೆಗಳನ್ನೂ ಬಿಟ್ಟು ಬರೇ ಮನುಷ್ಕ 
| ಮತ್ತು تھا‎ ಜೀವನವನ್ನೇ ವೀಕ್ಸಿಸಿರಿ. ےہ‎ ಕಂಡು ಬರುತ್ತಿರುವ "ಅವನ ಮಹಿಮಾ ಪವಾಡಗಳನ್ನು ' ನೋಡಿದ ಬಳಿಕ 
ಯಾರಾದರೊ ವಿವೇಕವುಳ್ಳವೆನು, ಇಂದು ಆಲ್ಪಾ ಹನು ಏನೆಲ್ಲಾ 'ಮಾಡುತ್ತಿರುವನೋ ಅಷ್ಟನ್ನು ಮಾಡುವುದಕ್ಕೆ ಮಾತ್ರ ಅವನು 
ಸಮರ್ಥನೆಂದೂ ನಾಳೆ ಅವನೇನಾದರೂ ಮಾಡಬೇಕೆಂದು ಬಯಸಿದರೆ ಹಾಗೆ ಮಾಡಲಾರನೆಂದೂ ಹೇಳೆಬಲ್ಲ ನೇ? ನಾಲ್ಕಿನೆಯ 
] ಮತ್ತು 'ಐದನೆಯೆ ವಿಷಯ -" ಪ್ರಳಯದ ಘಳಿಗೆ ಬಂದೇ ತೀರುವುದು" ಮತ್ತು 'ಅಲ್ಲಾಃ ಹನು ಸತ್ತವರನ್ನೆಲ್ಲ ಜೀವಂತಗೊಳಿಸಿ 
ಎಬ್ಬಿಸುವನು'” ಎಂಬುದಾಗಿದೆ. ಇದು" ಮೇಲೆ ವಿವರಿಸಲಾಗಿರುವ ಮೂರು ವಿಷಯಗಳ ಬೌದ್ಧಿಕ ಪರಿಣಾಮವಾಗಿರುತ್ತದೆ. 
| ಅಲ್ಲಾ ಹನ ಕೆಲಸ" ಕಾರ್ಯಗಳನ್ನು ಅವನ ಮಹಿಮೆಯ ಕಡೆಯಿಂದ ನೋಡಿದರೆ- ಅವನು ತಾನಿಚ್ಛಿಸಿದಾಗ ಮಹಾ ಪ್ರಳೆಯವನ್ನುಂಟು 
ಮಾಡಬಲ್ಲಿನೆಂದೂಿ ತಾನಿಚ್ಛಿಸಿದಾಗ ಹಿಂದೆ" "ನಾಸ್ತಿಯಾಗಿದ್ದು ಅನಂತರ ಅಸ್ತಿತ್ವಕ್ಕೆ ಬಂದು ಸತ್ತೆವರನ್ನೆಲ್ಲ ಪುನಃ ಜೀವಂತಗೊಳಿಸಿ 


ಕಾಂಡ-17 


22. ಅಲ್‌ ಹಜ್ಜ್‌ 51 


2 PET ತಿರಿ ಮಹಿ 
3 EE ರ್ರಿ عم‎ 
الْعَرلَي‌ثذ حم‎ SIE Aas 


پک 2 


٦ 


pp 


َلَسَیْدِ تر من التایں من F MLE‏ حرف" IE SLI SB‏ 


(8-10) ಮತ್ತೆ ಕೆಲವರು ಯಾವುದೇ میں‎ ಸನ್ಮಾರ್ಗದರ್ಶನ'' ಮತ್ತು ಪ್ರಕಾಶ ನೀಡುವಂತಹ 
ಗ್ರಂಥದ” ಹೊರತಾಗಿಯೇ ಕೊರಳನ್ನು ಸೆಟೆಯುತ್ತ ಜನರನ್ನು ದೇವ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿ!" ಆಲ್ಲಾಹನ 
ವಿಷಯದಲ್ಲಿ ಜಗಳಾಡುವವರಿದ್ದಾರೆ. ಇಂತಹವನಿಗೆ ಈ ಲೋಕದಲ್ಲಿ ಅಪಮಾನವಿದೆ. ಪುನರುತ್ನಾನದ ದಿನ 
ನಾವು ಅವನಿಗೆ ನರಕಾಗ್ನಿಯ ಶಿಕ್ಷೆಯ ಸವಿಯನ್ನು ಉಣಿಸುವೆವು. ನಿನ್ನ ಸ್ವಂತ ಕೈಗಳು ನಿನಗಾಗಿ ಸಿದ್ದ 
ಗೊಳಿಸಿರುವ ನಿನ್ನ ಭವಿಷ್ಕವಿದು. ಅನ್ಯಥಾ ಅಲ್ಲಾಹ್‌ ತನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ. 

(11-15) ಗಡಿಯಲ್ಲಿದ್ದುಕೊಂಡು ಅಲ್ಲಾಹನ ದಾಸ್ಕ-ಆರಾಧನೆ ಮಾಡುವವನೂ ಜನರಲ್ಲಿದ್ದಾನೆ.್‌ 


] ವಿಬ್ಬಿಸಬಲ್ಲನೆದದೂ ನಿಮ್ಮ ಮನಸ್ಸೇ ಸಾಕ್ಷಿ ಹೇಳುವುದು. ಅವನ ಕೆಲಸ ಕಾರ್ಯಗಳನ್ನು ಅವನ ಯುಕ್ತಿಯ ಕಡೆಯಿಂದ 
ನೋಡಿದರೆ ಇವೆರಡೂ ಕಾರ್ಯಗಳನ್ನು ಅವನು ಮಾಡಿಯೇ ತೀರುವನೆಂದೂ ನಿಮ್ಮ ಬುದ್ಧಿಶಕ್ತಿ ಸಾಕ್ಲಿ ಹೇಳುವುದು. 
ಏಕೆಂದರೆ, ಅವನು ತನ್ನ ಇಷ್ಟೊಂದು ದೊಡ್ಡ ಜಗತ್ತನ್ನು ಇಷ್ಟು ಅಸಂಖ್ಯಾತ ಸಾಧನಾನುಕೂಲತೆಗಳ ಮತ್ತು ಇಷ್ಟು 
ಅಧಿಕಾರಗಳ ಸಹಿತ ಮಾನವನ ವಶಕ್ಕೆ ಕೊಟ್ಟು ಆ ಬಳಿಕ ಎಲ್ಲವನ್ನು ಮರೆತು ಬಿಟ್ಟಿರಬಹುದೆಂದೂ ಅವುಗಳ ಲೆಕ್ಕಾಚಾರ 
ಗಳನ್ನೆಂದೂ ಪಡೆಯಲಿಕ್ಕಿಲ್ಲವೆಂದೂ ಒಪ್ಪಲು ಯಾವ ರೀತಿಯಲ್ಲೂ ಸಾಧ್ಯವಿಲ್ಲ. ಶಿಕ್ಷೆಯಿಂದ ತಪ್ಪಿ ಹೋಗಿರುವಂಶಹ 
ಮಾನವನ ದುಷ್ಕರ್ಮಗಳ ಅಥವಾ ಸಮರ್ಪಕವಾದ ಶಿಕ್ಸೆ ಪಡೆಯದ ದುಷ್ಕೃತ್ಯಗಳ ವಿಚಾರಣೆಗಾಗಿ ಎಂದಿಗೂ ನ್ಯಾಯಾಲಯದ 
ಸ ಆಗದೆಂದೂ ನ್ಯಾಯ ಪೂರ್ಣ ಪುರಸ್ಮಾರಗಳಿಂದ ವಂಚಿತಗೊಂಡಂತಹ ಸತ್ಕರ್ಮಗಳು ಶಾಶ್ವತವಾಗಿ ವಂಚಿತಗೊಂಡೇ 

ವುದೆಂದೂ ಬುದ್ದಿಸ್ತಿಮಿತದಲ್ಲಿರುವ ಯಾವನೇ ಆದರೂ ಒಪ್ಪಿಕೊಳ್ಳೆಲಾರ. ಹೀಗಿರುವಾಗ ಪುನರುತ್ಥಾನ ಹಾಗೂ ಮರಣೋತ್ತರ 
HE ಯುಕ್ತಿವಂತ ದೇವನ ಯುಕ್ತಿಯ ಅನಿವಾರ್ಯ ಬೇಡಿಕೆಯಾಗಿದೆ. ಇದು ನೆರವೇರುವುದು ಆಶ್ಚರ್ಯಕರವಲ್ಲ, 
ನಿಜವಾಗಿ ಇದು ನೆರವೇರದಿರುವುದೇ ಬುದ್ಧಿಗೆ ಎಟುಕದ ವಿಷಯವಾಗಿದೆ. 

10. ಅರ್ಥಾತ್‌-ನೇರ ವೀಕ್ಪಣೆ ಮತ್ತು ಅನುಭವದಿಂದ ಲಭಿಸುವ ವೈಯಕ್ತಿಕ ಅರಿವು. 

11. ಅರ್ಥಾತ್‌- ಯಾವುದಾದರೂ ಆಧಾರ ಪ್ರಮಾಣದಿಂದ ಅಥವಾ ಒಬ್ಬ ಜ್ಞಾನಿಯ ಮಾರ್ಗದರ್ಶನದಿಂದ ಲಭಿಸಿದ 
ಅರಿವು. 

12. ಅರ್ಥಾತ್‌- ದೇವ ಗ್ರಂಥದಿಂದ ಲಭಿಸಿದ ಅರಿವು. 

13. ಇದರಲ್ಲಿ ಮೂರು ಸ್ಥಿತಿಗಳು ಒಳೆಗೊಂಡಿವೆ- ಅಜ್ಞಾನ ಜನ್ಮ ಹಟಮಾರಿತನ, ಅಹಂಭಾವ ಹಾಗೂ ಸ ಪ್ರತಿಷ್ಠೆ 
ಮತ್ತು ಯಾವುದೇ ಬೋಧಕನ ಬೋಧನೆಯ ಕಡೆಗೆ ಗಮನ ಹರಿಸದಿರುವುದು. 

14. ಮೊದಲು ತಾವಾಗಿ ಪಥ ಭ್ರಷ್ಟತೆಗೊಳಗಾಗಿರುವವರ ಪ್ರಸ್ತಾಪವಿತ್ತು. ಈ ಸೂಕ್ತದಲ್ಲಿ ಸ್ನ 
ಮಾತ್ರವಲ್ಲ ಬೇರೆಯವರನ್ನು ದಾರಿಗೆಡಿಸಲುದ್ಳುಕ್ತರಾದವರ ಪ್ರಸ್ತಾಪವಿದೆ. 

15. ಅರ್ಥಾತ್‌- ಸತ್ಮನಿಷೇಧ ಮತ್ತು ಇಸ್ಲಾಮ್‌ ಇವೆರಡರ ಗಡಿಯಲ್ಲಿ ನಿಂತು ಆರಾಧನೆ ಮಾಡುವವನು. ಒಬ್ಬ 
ಚಂಚಲಚಿತ್ತವುಳ್ಳವನು ಒಂದು ಸೈನ್ಯದ ಕಿನಾರೆಯಲ್ಲಿ ನಿಂತು ಜಯ ಲಭಿಸುತ್ತಿರುವುದನ್ನು ಕಂಡರೆ ಒಟ್ಟಿಗೆ ಸೇರಿಕೊಳ್ಳುವ ಮತ್ತು 


ಸೋಲುತ್ತಿರುವುದನ್ನು ಕಂಡಾಗ ಮೆಲ್ಲನೆ ಜಾರಿಕೊಳ್ಳುವ ಹಾಗೆ. 


ಕಾಂಡ-17 ۳ 


د0 03و دوہ ತಃ‏ 


52 ಕುರ್‌ಆನ್‌ ವ್ಯಾಖ್ಯಾನ 


Nd و کے‎ ಸ್ಯ ات2‎ 9 i 
A | ಶ್‌ وھ‎ 
pe 3 & PY -7 (00 

py Pat‏ )0 لكَ 2 0 EN ಕಹ‏ شر سو 

ہڑے۔ سے 2 کے 3 Hes‏ 

ESE اما‎ Qh OX الله‎ Qe IS SASH 
ಲಾಭವಾದರೆ ತೃಪ್ಪನಾಗುತ್ತಾನೆ ಮತ್ತು ಏನಾದರೂ ಸಂಕಷ್ಟ ಬಂದರೆ ಹಿಂದಕ್ಕೆ ತಿರುಗಿ ಬಿಡುತ್ತಾನೆ." 
ಅವನ ಪಾಲಿಗೆ ಇಹಲೋಕವೂ ನಷ್ಟವಾಯಿತು, ಪರಲೋಕವೂ ನಷ್ಟವಾಯಿತು. ಇದುವೇ ಸುಸ್ಪಷ್ಟ ನಷ್ಟ." 
ಅವನು ಅಲ್ಲಾಹನನ್ನು ಬಿಟ್ಟು ಅವನಿಗೆ ಹಾನಿಯನ್ನಾಗಲಿ ಲಾಭವನ್ನಾಗಲಿ ಒದಗಿಸಲಾಗದಂತಹವರನ್ನು 
ಪ್ರಾರ್ಥಿಸುತ್ತಾನೆ, ಇದುವೇ ಪಥಬ್ರಷ್ಟತೆಯ ಪರಮಾವಧಿ. ಯಾರ ಹಾನಿಯು ಅವರ ಲಾಭಕ್ಕಿಂತ 


ಸಮೂಪವಿದೆಯೋ ಅವರನ್ನು ಅವನು ಪ್ರಾರ್ಥಿಸುತ್ತಾನೆ. ಅವನ ಸಂರಕ್ಷಕನು ಅತ್ಯಂತ ನಿಕ್ಕಷ್ಟನು ಮತ್ತು 
ಅವನ ಮಿತ್ರನು ಅತ್ಯಂತ ನಿಕೃಷ್ಟನು.* (ಇದಕ್ಕೆ ವ್ಯತಿರಿಕ್ತವಾಗಿ) ಸತ್ಯವಿಶ್ವಾಸವಿರಿಸಿಕೊಂಡು ಸತ್ಕರ್ಮ 


16. ಅಂದರೆ, ಲಾಭದ ಶರತ್ತಿನೊಂದಿಗೆ ಮಾತ್ರ ಇಸ್ಲಾಮ್‌ ಸ್ವೀಕರಿಸುವ ದುರ್ಬಲ ಚಾರಿತ್ರ್ಯದ ಚಂಚಲ ವಿಶ್ವಾಸದ 
ಸ್ಪಾರ್ಥಿಗಳು. ಅವರ ಈಮಾನ್‌, ದೇವ ಧರ್ಮವು ತಮ್ಮಿಂದ ಯಾವುದೇ ತ್ಯಾಗವನ್ನು ಅಷೇಕ್ಷಿಸಬಾರದು ಮತ್ತು ಲೋಕದಲ್ಲಿ 
ತಮ್ಮ ಯಾವುದೇ ಆಶೆ ಹಾಗೂ ಆಗ್ರಹ ಈಡೇರದೆ ಉಳಿಯಬಾರದು ಎಂಬ ನಿಬಂಧನೆಯನ್ನು ಹೊಂದಿಕೊಂಡಿರುತ್ತದೆ. 

17. !ಚರಚಲಚಿತ್ರನಾಗಿರುವ ಮುಸ್ಲಿಮನ ಸ್ಥಿತಿ ವಾಸ್ತವದಲ್ಲಿ ಅತ್ಯಂತ ಕೆಟ್ಟಿದಾಗಿರುತ್ತದೆ. ಸತ್ಯನಿಷೇಧಿ ಸ್ಥಿರಚಿತ್ತನಾಗಿ 
ಭೌತಿಕ ಲಾಭಗಳನ್ನು ಹಿಂಬಾಲಿಸಿದಾಗ ಸ್ವಲ್ಪವಾದೆರೂ ಸಂಪಾದಿಸಿಕೊಳ್ಳುತ್ತಾನೆ. ಸತ್ಯವಿಶ್ವಾಸಿ ಸಂಪೂರ್ಣ ಸಹನೆ, ಸ್ಥೈರ್ಯ 
ದೃಢಚಿತ್ತದಿಂದ ದೇವ ಧರ್ಮವನ್ನು ಅನುಸರಿಸಿದರೆ ಕನಿಷ್ಟ وه‎ ಪರಲೋಕದಲ್ಲಂತು ಅವನ ಯಶಸ್ಸು ಖಚಿತ. ಆದರೆ ಈ 
ಚಂಚಲ ಚಿತ್ತದ ಮುಸ್ಲಿಮನು ಎಲ್ಲೆಲ್ಲೂ ಸೋಲುತ್ತಾನೆ. ಅವನು ಲೌಕಿಕ ವ್ಯವಹಾರಗಳ ಕಡೆಗೆ ವಾಲಿದಾಗ ಅವನ 
ಮನಮಸ್ತಿಷ್ಠಗಳ ಯಾವುದೋ ಮೂಲೆಯಲ್ಲಿ ಅಡಗಿರುವ ದೇವ ಮತ್ತು ಪರಲೋಕದ ಕಲ್ಪನೆಗಳು ಅವನನ್ನು ತಮ್ಮೆಡೆಗೆ 
ಸೆಳೆಯುತ್ತಿರುತ್ತವೆ. ಶುದ್ಧ ಲೌಕಕತೆಗೆ ಬೇಕಾಗಿರುವ ಸ್ಥೈರ್ಯ ಮತ್ತು ಏಕಾಗ್ರತೆ ಸತ್ಯನಿಷೇಧಿಗೆ ಲಭಿಸುವ ಹಾಗೆ ಅವನಿಗೆ 
ಲಭಿಸುವುದಿಲ್ಲ. ಪರಲೋಕವನ್ನು ನೆನಸುವಾಗ ಲೌಕಿಕ ಲಾಲಸೆ ಅವನನ್ನು ಅತ್ತ ಹೋಗಲು ಬಿಡುವುದಿಲ್ಲ. ಹೀಗೆ ಅವನು 
ಲೌಕಿಕ ಲಾಭಗಳನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಪಾರಲೌಕಿಕ ಲಾಭಗಳನ್ನೂ ಕಳೆದುಕೊಳ್ಳುತ್ತಾನೆ. 

18. ಪ್ರಥಮ ಸೂಕ್ತದಲ್ಲಿ ದೇವೇತರ ಆರಾಧ್ಯರಿಂದ ಏನಾದರೂ ಹಾನಿಯಾಗಲಿ, ಲಾಭವಾಗಲಿ ಇದೆಯೆನ್ನುವುದನ್ನು 
ಸ್ಪಷ್ಟವಾಗಿ ಅಲ್ಲಗಳೆಯಲಾಗಿದೆ. ಎರಡನೆಯ ಸೂಕ್ತದಲ್ಲಿ ಅವುಗಳೆ ಹಾನಿಯು ಅವುಗಳ ಲಾಭಕ್ಕಿಂತ ಹೆಚ್ಚು ಸಮೂಪದಲ್ಲಿದೆ 
ಎಂದು ತಿಳಿಸಲಾಗಿದೆ. ಏಕೆಂದರೆ, ಅವುಗಳನ್ನು ಪ್ರಾರ್ಥಿಸುವವನು ಮತ್ತು ಇಷ್ಟಾರ್ಥ ಸಿದ್ದಿಗಾಗಿ ಅವುಗಳ ಮುಂದೆ ಕೈಚಾಚುವವನು 
ಈ ಮೂಲಕ ತನ್ನ ಸತ್ಯವಿಶ್ವಾಸವನ್ನಂತೂ ಖಚಿತವಾಗಿ ತಕ್ಷಣವೇ ಕಳೆದುಕೊಳ್ಳುತ್ತಾನೆ. ಇನ್ನು ಅವನು ಯಾವ ಪ್ರಯೋಜನ 
ಪ್ರಾಪ್ತಿಯ ಆಶೆಯನ್ನಿಟ್ಟು ಅವುಗಳನ್ನು ಪ್ರಾರ್ಥಿಸಿದ್ದನೋ ಅದರ ವಿಷಯ. ವಾಸ್ತವಿಕತೆಯನ್ನು ಕಡೆಗಣಿಸಿ ಪ್ರತ್ಯಕ್ಷ ಸ್ಥಿತಿಯನ್ನು 
ನೋಡಿದರೂ ಅದು ಖಚಿತವಾಗಿ ಪ್ರಾಪ್ರವಾಗುವಂತಹದಾಗಲಿ, ಶೀಘ್ರದಲ್ಲೇ ಸಿಗುವಂತಹದಾಗಲ್ಲಿ, ಅಲ್ಲವೆಂಬುದನ್ನು ಸ್ವತಃ 
ಅವನೇ ಒಪ್ಪಿಕೊಳ್ಳುವನು. ಅಲ್ಲಾಹನು ಅವನನ್ನು ಇನ್ನಷ್ಟು ಪರೀಕ್ಸೆಗೊಳಪಡಿಸೆಲಿಕ್ಕಾಗಿ ಯಾವುದಾದರೊಂದು ಗುಡಿಯಲ್ಲಿ 
ಅವನ ಆಶೆಯನ್ನು ಈಡೇರಿಸಲೂ ಸಾಧ್ಯವಿದೆ. ಹಾಗೆಯೇ ಅವನು ಆ ಗುಡಿಯಲ್ಲಿ ತನ್ನ ಈಮಾನನ್ನು ಕೂಡಾ ಬಲಿ 
ಕೊಟ್ಟರೂ- ಅವನ ಇಷ್ಟಾರ್ಥ ಸಿದ್ದಿಯಾಗದೆ ಇರುವ ಸಾಧ್ಯತೆಯೂ ಇದೆ. 

19. ಅರ್ಥಾತ್‌- ಮನುಷ್ಯನಾಗಿರಲಿ, ಶೈತಾನನಾಗಿರಲಿ; ಅವನನ್ನು ಈ ದಾರಿಗೆ ಒಯ್ದವನು ಯಾರೇ ಆಗಿದ್ದರೂ ಅವನು 
ಅತ್ಯಂತ ಕೀಳ್ಮಟ್ಟದ ಕಾರ್ಯ ನಿರ್ವಾಹಕನೂ ಸಂರಕ್ಷಕನೂ- ಅತಿ ಕೆಟ್ಟ ಮಿತ್ರನೂ ಸಂಗಾತಿಯೂ ಆಗಿರುತ್ತಾನೆ. 


ಕಾಂಡ-17 


22. ಅಲ್‌ ಹಜ್ಜ್‌ 53 


KE Pak 0 WS ದ 
ಪಿವಿ ನಸ ಧಡಿ سی‎ 
کی‎ EU ENT NR i کے‎ se ds ا 242 ظز‎ 


“ |3> ہچ رر رہ کی وس‎ py 5B 
و اق‎ HL G3 ےت متا‎ 


[4 


ವೆಸಗಿದವರನ್ನು ಖಂಡಿತವಾಗಿಯೂ ಅಲ್ಲಾಹ್‌ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋ 
ದಾನಗಳಲ್ಲಿ ಪ್ರವೇಶಗೊಳಿಸುವನು. ಅಲ್ಲಾಹ್‌ ತಾನಿಚ್ಛಿಸಿದುದನ್ನು ಮಾಡುತ್ತಾನೆ. ಅಲ್ಲಾಹ್‌ ಇಹ- 
ಪರಗಳಲ್ಲಿ ತನಗೇನೂ ಸಹಾಯ ಮಾಡಲಾರನೆಂದು ಭಾವಿಸಿಕೊಂಡವನು ಒಂದು ಹಗ್ಗದ ಮೂಲಕ 
ಆಕಾಶಕ್ಕೆ ತಲಪಿ ಬಿರುಕನ್ನು ಉಂಟು ಮಾಡಲಿ. ಅನಂತರ ಅವನ ಪ್ರಯತ್ನ ಅವನಿಗೆ ಹಿತಕರವಲ್ಲದ 
ವಿಷಯವನ್ನು ರದ್ದುಗೊಳಿಸುತ್ತದೋ ಎಂದು ನೋಡಿಕೊಳ್ಳಲಿ.” 

(16) ನಾವು ಈ ಕುರ್‌ಆನನ್ನು ಇಂತಹ ಸುಸ್ಪಷ್ಟವಾದ ಸೂಕ್ತಗಳೊಂದಿಗೆ ಅವತೀರ್ಣ ಗೊಳಿಸಿದ್ದೇವೆ 
ಮತ್ತು ಅಲ್ಲಾಹನು ತಾನಿಚ್ಛಿಸಿದವನಿಗೆ ಸನ್ಮಾರ್ಗದರ್ಶನವನ್ನು ನೀಡುತ್ತಾನೆ. 

(17-18) ನಿಶ್ಚಯವಾಗಿಯೂ ಸತ್ಯವಿಶ್ವಾಸವಿರಿಸಿದವರು, ೫ ಯಹೂದಿಗಳಾದವರು,* ಸಾಬಿಈಗಳು,* 


20. ಅರ್ಥಾತ್‌- ಚಂಚಲ ಚಿತ್ತದ, ವಿಶ್ವಾಸ ರಹಿತ ಮುಸ್ಲಿಮನಂತಿರದೆ, ಶಾಂತ ಚಿತ್ತದಿಂದ ಚೆನ್ನಾಗಿ ವಿವೇಚಿಸಿ ಅಲ್ಲಾಹ್‌, 
ದೇವ ಸಂದೇಶವಾಹಕ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವ ನಿರ್ಧಾರ ಕೈಕೊಂಡು ಅತ್ಯಂತ ಸ್ಟೈರ್ಯದಿಂದ ಎಲ್ಲಾ 
ಪರಿಸ್ಥಿತಿಗಳಲ್ಲೂ ಸತ್ಯ ಮಾರ್ಗದಲ್ಲೇ ನಡೆಯುತ್ತಿರುವವರನ್ನು. 

21. ಅರ್ಥಾತ್‌- ಅಲ್ಲಾಹನ ಅಧಿಕಾರಗಳು ಅಪರಿಮಿತವಾಗಿವೆ. ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಅಥವಾ ಎರಡೂ 
ಲೋಕಗಳಲ್ಲಿ ಅವನು ತಾನಿಚ್ಛಿಸಿದ್ದನ್ನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆ ಮತ್ತು ಯಾರಿಂದ ಏನನ್ನು ಬೇಕಾದರೂ ತಡೆಹಿಡಿಯುತ್ತಾನೆ. 
ಅವನು ಕೊಡಲಿಚ್ಛಿಸಿದರೆ ಅವನನ್ನು ತಡೆಯುವವರಾರೂ ಇಲ್ಲ, ಕೊಡಲಿಚ್ಛಿಸದಿದ್ದರೆ ಕೊಡಿಸಬಲ್ಲವರಾರೂ ಇಲ್ಲ. 

22. ಈ ಸೂಕ್ತದ ವ್ಯಾಖ್ಯಾನದ ಕುರಿತು ಅನೇಕ ಹೇಳಿಕೆಗಳಿವೆ. ಆದರೆ ಅವುಗಳಲ್ಲಿ ಹೆಚ್ಚಿನವುಗಳು ವಿಷಯಾನು 
ಬಂಧದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ. ಇನ್ನು ಕೆಲವು ವಿಷಯಾನುಬಂಧಕ್ಕೆ ಸಮೊಪವಾಗಿದ್ದರೂ ದೇವವಾಣಿಯ ಸರಿಯಾದ 
ಇಂಗಿತವನ್ನು ತಲಪುವುದಿಲ್ಲ. ಉಪನ್ಯಾಸದ ಸರಣಿಯನ್ನು ದೃಷ್ಟಿಯಲ್ಲಿಟ್ಟು ನೋಡಿದರೆ, ಈ ರೀತಿ ಭಾವಿಸಿಕೊಂಡಿರುವವನು, 
ಗಡಿಯಲ್ಲಿ ನಿಂತು ದಾಸ್ಯ-ಆರಾಧನೆ ಮಾಡುವ, ಪರಿಸ್ಥಿತಿ ಚೆನ್ನಾಗಿರುವ ವರೆಗೆ ಸಂತೃಪ್ತನಾಗಿರುವ, ಸಂಕಷ್ಟವೇನಾದರೂ ಬಂದಾಗ 
ಅಲ್ಲಾಹನಿಂದ ವಿಮುಖನಾಗುವ ಮತ್ತು ಕಂಡ ಕಂಡ ಗುಡಿಗಳ ಮುಂದೆ ಹಣೆ ತಿಕ್ಕುವ ಅದೇ ವ್ಯಕ್ತಿ ಎಂಬುದು ಸ್ಪಷ್ಟವಾಗಿ 
ತಿಳಿಯುತ್ತದೆ. ಅವನ ಸ್ಥಿತಿ ಹೀಗೇಕೆ? ಏಕೆಂದರೆ ಅವನು ದೇವ ವಿಧಿಯ ಬಗ್ಗೆ ಸಂತೃಪ್ತನಾಗಿಲ್ಲ. ಅದೃಷ್ಟ ಒಳ್ಳೆಯ 
ದಾಗುವುದೂ ಕೆಡುವುದೂ ಅಲ್ಲಾಹನ ಹೊರತು ಇತರ ಯಾರದೋ ಕೈಯಲ್ಲಿದೆಯೆಂದು ಅವನು ಭಾವಿಸುತ್ತಾನೆ. ಇಂತಹ 
ಭಾವನೆಯುಳ್ಳವನು ತನ್ನ ಸಂಪೂರ್ಣ ಬಲವನ್ನು ಉಪಯೋಗಿಸಿ ನೋಡಲಿ, ಹೆಚ್ಚೇಕೆ ಆಕಾಶವನ್ನೂ ಹರಿದು ಕನ್ನಕೊರೆಯ 
ಬಲ್ಲನೆಂದಾದರೆ ಅದನ್ನೂ ಮಾಡಿ ತನ್ನ ಯಾವುದಾದರೂ ಉಪಾಯ ತನಗಿಷ್ಪವಿಲ್ಲದ, ಅಲ್ಲಾಹನ ವಿಧಿಯ ಯಾವುಬಾದರೂ 
ತೀರ್ಮಾನವನ್ನು ಬದಲಿಸಬಲ್ಲುದೋ ಎಂದು ನೋಡಲಿ. ಆಕಾಶಕ್ಕೆ ತಲಪಿ ಬಿರುಕನ್ನುಂಟು ಮಾಡುವುದೆಂದರೆ- ಮನುಷ್ಯನು 
ಊಹಿಸಬಹುದಾದ ಅತ್ಮಂತ ದೊಡ್ಡ ಪ್ರಯತ್ನ. ಇಲ್ಲಿ ಈ ಪದಗಳೆ ಶಬ್ದಾರ್ಥವೇ ಅವುಗಳ ಇಂಗಿತವಲ್ಲ. 

23. ಅರ್ಥಾತ್‌- ತಮ್ಮ ತಮ್ಮ ಕಾಲದಲ್ಲಿ ಅಲ್ಲಾಹನ ಸಕಲ ಪ್ರವಾದಿಗಳನ್ನೂ ಅವನ ಗ್ರಂಥಗಳನ್ನೂ ನಂಬಿದ ಮತ್ತು 
ಪ್ರವಾದಿ ಮುಹಮ್ಮದ್‌ರ(ಸು ಕಾಲದಲ್ಲಿ ಗತ ಪ್ರವಾದಿಗಳ ಜೊತೆಗೆ ಅವರನ್ನೂ ನಂಬಿದ ಮುಸ್ಲಿಮರು. ಅವರಲ್ಲಿ ನಿಷ್ಠಾವಂತ 
ಸತ್ಮವಿಶ್ವಾಸಿಗಳೂ ಚಂಚಲ ಚಿತ್ತದ ಮುಸ್ಲಿಮರೂ ಸೇರಿದ್ದರು. 

24. ವಿವರಣೆಗಾಗಿ ಅಧ್ಯಾಯ ಅನ್ನಿಸಾದ 72ನೆಯ ಟಿಪ್ಪಣಿ ನೋಡಿರಿ. 

25. 'ಸಾಬಿತಈ' ಎಂಬ ಹೆಸರಿನಿಂದ ಪ್ರಾಚೀನ ಕಾಲದಲ್ಲಿ ಎರಡು ಪಂಗಡಗಳು ಪ್ರಸಿದ್ಧವಾಗಿದ್ದುವು- ಒಂದು ಹ.ಯಹ್ಮಾರ(ಆ) 
ಅನುಯಾಯಿಗಳು. ಇವರು ಉತ್ತರ ಇರಾಕ್‌(ಅರ್ಥಾತ್‌- ಅಲ್ಲೀರಿಯಾ)ನಲ್ಲಿ ಸಾಕಷ್ಟು 1717 ಯಲ್ಲಿ ಕಂಡು ಬರುತ್ತಿದ್ದರು. ಅವರು 


ಕಾಂಡ-17 


54 ಕುರ್‌ಆನ್‌ ವ್ಯಾಖ್ಯಾನ 


5 Od 52 امن رالمرو‎ BM ಕದ 
3d adc ۳ HESS ty 6 AIS و‎ LA 3 


ನಸಾರಾಗಳು್‌ (ಕ್ರೈಸ್ತರು, ಮಜೂಸೀಗಳು” (ಅಗ್ನಿ ಆರಾಧಕರು) ಮತ್ತು ಬಹುದೇವಾರಾಧಕರು೫. ಇವರೆಲ್ಲರ 
ನಡುವೆ ಅಲ್ಲಾಹ್‌ ಪುನರುತ್ನಾನದ ದಿನ' ತೀರ್ಮಾನ ಮಾಡಿ ಬಿಡುವನು.” ಪ್ರತಿಯೊಂದು ವಿಷಯವೂ 
ಅಲ್ಲಾಹನ ದೃಷ್ಟಿಯಲ್ಲಿದೆ. ಆಕಾಶಗಳಲ್ಲಿಯೂ್‌್‌ ಭೂಮಿಯಲ್ಲಿಯೂ ಇರುವ ಸಕಲವೂ ಸೂರ್ಯ ಚಂದ್ರ 
ನಕ್ಷತ್ರಗಳೂ ಪರ್ವತಗಳೂ ಮರಗಳೂ ಪ ಪ್ರಾಣಿಗಳೂ ಅನೇಕ ಮನುಷ್ಯರೂ ಯಾತನೆಗೆ ا جن‎ 


ಹ.ಯಹ್ಯಾರ(ಅ) ಅನುಸರಣೆಯಲ್ಲಿ 'ಬಾಪ್ತಿಸ್ಮಾ' ಪದ್ಧತಿಯನ್ನು ಪಾಲಿಸುತ್ತಿದ್ದರು. ಇನ್ನೊಂದು ನಕ್ಷತ್ರಾರಾಧಕ ಪಂಗಡ ಇವರು 
ತಮ್ಮ ಧರ್ಮವನ್ನು ಹ.ಶೀಸ್‌ ಮತ್ತು ಇದ್ರೀಸ್‌ರಿಗೆ(ಅ) ಸಂಬಂಧಿಸುತ್ತಿದ್ದರು ಮತ್ತು ಚತುರ್ಭೂತಗಳ ಮೇಲೆ ಗ್ರಹ-ನಕ್ಸತ್ರ 
ಗಳಿಗೆ ನಿಯಂತ್ರಣವಿರುತ್ತದೆಂದೂ ಗ್ರಹ-ನಕ್ಷತ್ರಗಳ ಮೇಲೆ ದೇವಚರರಿಗೆ ಪ್ರಭುತ್ವವಿರುತ್ತದೆಂದೂ ನಂಬುತ್ತಿದ್ದರು. ಅವರ ಕೇಂದ್ರ 
ಸ್ಥಾನ 'ಹರ್ರಾನ್‌' ಆಗಿದ್ದು ಇರಾಕಿನ ನಾನಾ ಭಾಗಗಳಲ್ಲಿ ಅವರ ಶಾಖೆಗಳು ಹರಡಿದ್ದುವು, ಈ ಎರಡನೆಯ ಪಂಗಡ ತನ್ನ ತತ್ವಜ್ಞಾನ, 
ವಿಜ್ಞಾನ ಮತ್ತು ವೈದ್ಯಶಾಸ್ತ್ರದ ಚಮತ್ಕಾರಗಳಿಂದಾಗಿ ಹೆಚ್ಚು ಪ್ರಸಿದ್ಧವಾಯಿತು. ಆದರೆ ಇಲ್ಲಿ ಬಹುಶಃ ಒಂದನೆಯ ಪಂಗಡವನ್ನು |. 
ಪ್ರಸ್ತಾಪಿಸಿರಬೇಕು. ಏಕೆಂದರೆ" ಎರಡನೆಯ ಪಂಗಡ ಕುರ್‌ಆನ್‌ ಅವತೀರ್ಣ ಕಾಲದಲ್ಲಿ ಈ 'ಹೆಸರಿನಿಂದ ಕರೆಯಲ್ಪಡುತ್ತಿರಲಿಲ್ಲ. 

26. ವಿವರಣೆಗಾಗಿ ಅಧ್ಯಾಯ ಅಲ್‌ ಮಾಣದಃದ 36ನೆಯ ಟಿಪ್ಪಣಿ ನೋಡಿರಿ. 

27. ಅರ್ಥಾತ್‌: ಪ್ರಕಾಶ ಮತ್ತು ಅಂಧಕಾರಗಳ ಎರಡು ದೇವರನ್ನು ನಂಬುತ್ತಿದ್ದ ಇರಾನಿನ ಅಗ್ನಿ ಆರಾಧಕರು. ಅವರು ತಮ್ಮನ್ನು 
ರುರತುಷ್ಪರ ಅನುಯಾಯಿಗಳೆನ್ನುತ್ತಿದ್ದರು. ಅವರ ಮತ ಮತ್ತು ನೈತಿಕತೆಯನ್ನು ಮರ್ದುಕನ ಪಥಭ್ರಷ್ಟತೆಗಳು ಸಂಪೂರ್ಣ ವಿರೂಪ 
ಗೊಳಿಸಿಬಿಟ್ಟಿದ್ದವು. ಎಷ್ಟೆಂದರೆ ತಮ್ಮ ಸ್ವಂತ ಸಹೋದರಿಯರೊಂದಿಗೆ ವಿವಾಹ ಮಾಡಿಕೊಳ್ಳುವುದೂ ಅವರಲ್ಲಿ ರೂಢಿಯಾಗಿತ್ತು. 

28. ಅರ್ಥಾತ್‌- ಮೇಲೆ ಹೇಳಲಾದ ಪಂಗಡಗಳಂತೆ ಅರೇಬಿಯಾ ಮತ್ತು ಇತರ ದೇಶಗಳ ಬಹುದೇವ ವಿಶ್ವಾಸಿಗಳು 

ಯಾವುದಾದರೂ ವಿಶಿಷ್ಟ ಹೆಸರಿನಿಂದ ಕರೆಯಲ್ಪಡುತ್ತಿರಲಿಲ್ಲ. ಸತ್ಯವಿಶ್ವಾಸಿಗಳ ಹೊರತು ಇತರ ಎಲ್ಲರ ಆಚಾರ ವಿಚಾರಗಳಲ್ಲಿ 
ಶಿರ್ಕ್‌ ಸೇರಿಕೊಂಡಿತ್ತಾದರೂ ಕುರ್‌ಆನ್‌ ಅವರನ್ನು ಇತರ ಬಹುದೇವ ವಿಶ್ವಾಸಿಗಳಿಂದ ಪ್ರತ್ಯೇಕಿಸಿ ಹೇಳಲು, 'ಮುಶ್ರಿಕೀಫ್‌': ಮತ್ತು 
| 'ಅಲ್ಲದೀನ ಅಶ್ರಕೊ' ಎಂಬ ಪಾರಿಭಾಷಿಕ ನಾಮಗಳಿಂದ ಹೆಸರಿಸ ಸುತ್ತದೆ. 
Ks 29. ಅಲ್ಲಾಹನ ಕುರಿತು ಮನುಷ್ಯರ ವಿವಿಧ ಗುಂಪುಗಳ ನಡುವೆ ಇರುವ ಜಗಳದ ತೀರ್ಮಾನ ಈ ಲೋಕದಲ್ಲಿ 
ಆಗಲಾರದು. ಅದು ಪುನರುತ್ಥಾನ ದಿನದಂದಾಗುವುದು. ಅವರ ಪೈಕಿ ಯಾರು ಸತ್ಮದಲ್ಲಿದ್ದಾರೆ ಮತ್ತು ಯಾರು ಮಿಥ್ಯ ದಲ್ಲಿದ್ದಾ 
ರೆಂಬುದರ ಖಂಡತುಂಡ ತೀರ್ಮಾನವೂ ಅಲ್ಲೇ ಆಗುವುದು. ಒಂದು ಅರ್ಥದಲ್ಲಿ ಈ ತೀರ್ಮಾನವನ್ನು ದಿವ್ಯ ಗ್ರಂಥಗಳು 
ಈ ಲೋಕದಲ್ಲೇ ಮಾಡುತ್ತಾ ಬಂದಿವೆಯಾದರೂ ಇಲ್ಲಿ 'ಕೀರ್ಮಾನ' ಎಂಬ ಪದ 'ಜಗಳ ತೀರಿಸುವುದು' ಮತ್ತು 'ಉಭಯ 
ಕಕ್ಷಿಗಾರರ ನಡುವೆ ನ್ಯಾಯ ಮಾಡುವುದು' ಎಂಬ ಅರ್ಥದಲ್ಲಿ" ಪ್ರಯೋಗವಾಗಿದೆ. ಅಂದರೆ, ಅಧಿಕೃತವಾಗಿ ಒಬ್ಬರ 
ಪರವಾಗಿಯೂ ಇನ್ನೊಬ್ಬರ ವಿರುದ್ದವಾಗಿಯೂ ತೀರ್ಪು ಕೊಡುವ ಸಂದರ್ಭ, 

30. ವಿವರಣೆಗಾಗಿ ಅಧ್ಯಾಯ ಅರ್ರಆ್‌ದ್‌ನ 24-25 ಮತ್ತು ಅನ್ನಹ್ನ್‌ನ 41-42ನೆಯ ಟಿಪ್ಪಣಿಗಳನ್ನು ನೋಡಿರಿ. 

31. ಅರ್ಥಾತ್‌- ದೇವಚರರು ಆಕಾಶ ಕಾಯಗಳು ಮತ್ತು ಭೂಮಿಯ ಹೊರತು ಇತರ ಲೋಕಗಳಲ್ಲಿರುವ ಸಕಲ ಸೃಷ್ಟಿಗಳು 

ಅವು. ಮಾನವರಂತೆ ಬುದ್ದಿ ಶಕ್ತಿ ಮತ್ತು ಕರ್ಮ ಸ್ವಾತಂತ್ರ್ಯ ಹೊಂದಿದವುಗಳಾಗಿರಲಿ ಅಥವಾ ಪ್ರಾಣಿಗಳು, ಸಸ್ಕಗಳು, ಜಡ 
ವಸ್ತುಗಳು ಮತ್ತು ವಾಯು, ಬೆಳಕುಗಳೆಂತೆ ಬುದ್ಧಿಶಕ್ಷಿಯೂ ಕರ್ಮ ಸ್ವಾತಂತ್ರ್ಯವೂ ಇಲ್ಲದವುಗಳಾಗಿರಲಿ. 


ಕಾಂಡ-17 


22. ಆಲ್‌ ಹಜ್ಜ್‌ 55 


pe 4 
ot > TEES A A CL UL > ical ಸಿ 
fo BEC ORME له 2ت‎ GAs 
ಅನೇಕರೂ*" ಅಲ್ಲಾಹನ ಮುಂದೆ ಸುಜೂದ್‌ ಮಾಡುತ್ತಿರುವುದನ್ನು[ಸಾಷ್ಟಾಂಗವೆರಗುತ್ತಿರುವುದನ್ನು] ನೀವು 
ನೋಡುತ್ತಿಲ್ಲವೇ?» ಯಾರನ್ನು ಅಲ್ಲಾಹ್‌ ಅವಮಾನಗೊಳಿಸಿ ಬಿಡುವನೋ , ಅವನನ್ನು ಬೇರೆ ಯಾರೂ 
ಗೌರವಿಸುವವರಿಲ್ಲ.* ಅಲ್ಲಾಹ್‌ ತಾನಿಚ್ಛಿಸಿದ್ದನ್ನೇ ಮಾಡುತ್ತಾನೆ.3 7 


32. ಅರ್ಥಾತ್‌- ಕೇವಲ ಅಸಹಾಯಕತೆಯಿಂದ ಮಾತ್ರವಲ್ಲದೆ, ಇಚ್ಛಾಪೂರ್ವಕವಾಗಿಯೂ ಸ್ವಯಂ ಸ್ಫೊರ್ತಿಯಿಂದಲೂ, 
ಒಲವಿನಿಂದಲೂ, ಅವನಿಗೆ ಸಾಷ್ಟಾಂಗವೆರಗುವವರು. ಅವರಿಗೆ ಪ್ರತಿಯಾಗಿ ಅನಂತರದ ನುಡಿಯಲ್ಲಿ ಪ್ರಸ್ಟಾಪಿಸಲಾಗಿರುವ 
ಮನುಷ್ಯರ ಇನ್ನೊಂದು ಪಂಗಡ ಯಾವುದೆಂದರೆ, ಅದು ಸ್ವ ಇಚ್ಛೆಯಿಂದ ಅಲ್ಲಾಹನ ಮುಂದೆ ಬಾಗಲು ನಿರಾಕರಿಸುತ್ತದೆ. ಆದರೆ 
ಇತರ ಸ್ವಾತಂತ್ರ್ಯ ರಹಿತ ಸೃಷ್ಟಿಗಳಂತೆ ಈ ಪಂಗಡವೂ ನೈಸರ್ಗಿಕ ನಿಯಮಗಳ ಮುಷ್ಠಿಯಿಂದ ಹೊರಗಿರುವುದಿಲ್ಲ ಮತ್ತು ಅದು 
ಎಲ್ಲರ ಜತೆ ತಾನೂ ವಿವಶವಾಗಿ ಸಾಷ್ಟಾಂಗವೆರಗುವವರೊಂದಗೆ ಸೇರಿಕೊಂಡಿದೆ. ಅದು ತನ್ನ ಕರ್ಮ ಸ್ವಾತಂತ್ರ್ಯದ ಮೇರೆಯೊಳಗೆ 
ಬಂಡಾಯ ನೀತಿಯನ್ನಿರಿಸಿಕೊಂಡದ್ದೇ ದೇವಯಾತನೆಗೊಳಗಾಗಲು ಕಾರಣ. 

33. ತಾತ್ಸರ್ಯವೇನೆಂದರೆ- ಭೂಮಿಯಿಂದ ಆಕಾಶಗಳೆ ವರೆಗೂ ಒಬ್ಬನೇ ದೇವನ ದೇವತ್ವವು ಸಂಪೂರ್ಣ ಪ್ರಾಬಲ್ಕ 
ದೊಂದಿಗೆ ಸಾರ್ವತ್ರಿಕವಾಗಿ ನಡೆಯುತ್ತಿದೆ ಎಂಬುದಕ್ಕೆ ಅಖಿಲ ವಿಶ್ವದ ವ್ಯವಸ್ಥೆ ಸಾಕ್ಟಿಯಾಗಿದೆ. ಭೂಮಿಯ ಒಂದು ಪರಮಾಣುವಿ 
ನಿಂದ ಹಿಡಿದು ಆಕಾಶದ ಬೃಹತ್‌ ಗ್ರಹ ನಕ್ಟತ್ರಾದಿಗಳ ವರೆಗೆ ಎಲ್ಲವೂ ಒಂದೇ ನಿಯಮದಲ್ಲಿ ಬಿಗಿಯಲ್ಪಟ್ಟಿದ್ದು ಅದರಿಂದ 
ಕಿಂಚಿತ್ತೂ ಕದಲುವ ಶಕ್ತಿ ಅವುಗಳಿಗೆ ಇಲ್ಲ. ಸತ್ಯವಿಶ್ವಾಸಿಯಂತೂ ಹೃತ್ಪೂರ್ವಕವಾಗಿಯೇ ಅವನ ಮುಂದೆ ಶಿರ ಬಾಗುತ್ತಾನೆ. 
ಅದರೆ, ಅವನ ಅಸ್ತಿತ್ವವನ್ನೇ ನಿರಾಕರಿಸುವ ನಾಸ್ಟಿಕ ಮತ್ತು ಪ್ರತಿಯೊಂದು ಅಧಿಕಾರಹೀನ ವಸ್ತುವನ ಮುಂದೆ ಶಿರಬಾಗುವ 
ಬಹುದೇವ ವಿಶ್ವಾಸಿ ಕೂಡಾ ವಾಯು ಮತ್ತು ನೀರುಗಳಂತೆಯೇ, ಅವನ ಅನುಸರಣೆ ಮಾಡಲು ನಿರ್ಬಂಧಿತನಾಗಿದ್ದಾನೆ. 
ಯಾವುದಾದರೂ, ದೇವಚರ, ಜಿನ್ನ್‌ ಪ್ರವಾದಿ, ಮಹಾಪುರುಷ ಅಥವಾ ಯಾವುದಾದರೂ ದೇವಿ-ದೇವತೆಗೆ ದೇವತ್ವದ ಮತ್ತು 
ಆರಾಧ್ಯರೆಂಬ ಸ್ಥಾನಮಾನ ನೀಡಲು ಅಥವಾ ಅವರನ್ನು ವಿಶ್ವದೊಡೆಯನ ಸರಿಸಾಟಿಗಳೆಂ ದೋ ಅವನಿಗೆ ಸಮಾನರೆಂದೋ 
ಪರಿಗಣಿಸಲು ಅವರ ಬಳಿ ದಿವ್ಯ ಗುಣ ವಿಶೇಷಗಳ ಅಥವಾ ಅಧಿಕಾರಗಳ ಕಿಂಚಿತ್‌ ಛಾಯೆ ಕೊಡಾ ಇಲ್ಲ. ಶಾಸಕನಿಲ್ಲದ 
ಯಾವುದಾದರೂ ಶಾಸನಕ್ಕೆ, ನಿರ್ಮಾತೃ ಇಲ್ಲದ ಯಾವುದಾದರೂ ಪ್ರಕೃತಿಗೆ ಮತ್ತು ವ್ಯವಸ್ಥಾಪಕನಿಲ್ಲದ ಯಾವುದೇ ವ್ಯವಸ್ಥೆ ಗೆ 
ಇಷ್ಟು ದೊಡ್ಡ ವಿಶ್ವವನ್ನು ಅಸ್ತಿತ್ವಕ್ಕೆ ತರಲಿಕ್ಕಾಗಲಿ, ಇಷ್ಟು ವ್ಯವಸ್ಥಿತವಾಗಿ ಅದನ್ನು ಸ್ವತಃ ನಡೆಸುತ್ತಿರಲಿಕ್ಕಾಗಲಿ ಈ ವಿಶ್ವದ 
ಮೂಲೆ ಮೂಲೆಯಲ್ಲೂ ಎಲ್ಲೆಡೆಯೂ ಕಂಡು ಬರುತ್ತಿರುವ ಮಹಿಮಾ ಪೂರ್ಣ ಕಾರ್ಯ ಸಾಮರ್ಥ್ಯವನ್ನೂ ಯುಕ್ತಿಯ 
ಬೆರಗುಗೊಳಿಸುವಂತಹ ಅದ್ಭುತಗಳನ್ನೂ ತೋರಿಸಲಿಕ್ಕಾಗಲೀ ಸಾಧ್ಯವೇ ಇಲ್ಲ. ವಿಶ್ವವೆಂಬ ಈ ತೆರೆದ ಪುಸ್ತಕ .ಸಣ್ಣ 
ಮುಂದಿದ್ದಾಗ್ಮೂ ಪ್ರವಾದಿಗಳ ಮಾತನ್ನು ಒಪ್ಪದೆ ವಿಭಿನ್ನ ಸ್ವನಿರ್ಮಿತ ನಂಬಿಕೆಗಳನ್ನು ನೆಚ್ಚಿಕೊಂಡು ಅಲ್ಲಾಹನ ವಿಷಯದಲ್ಲಿ 
ಜಗಳಾಡುವವನು ಮಿಥ್ಮವಾದಿಯೆಂಬುದು ಪರಲೋಕದಲ್ಲಿ ಸಾಬೀತಾಗಲಿರುವಂತೆಯೇ ಇಂದು ಈ ಲೋಕದಲ್ಲೂ ಸಾಬೀತಾಗಿರುತ್ತದೆ. 

34. ಇಲ್ಲಿ ಅವಮಾನ ಮತ್ತು ಗೌರವವೆಂದರೆ- ಸತ್ಯದ ನಿರಾಕರಣೆ ಮತ್ತು ಅದರ ಅನುಸರಣೆ. ಏಕೆಂದರೆ, ಇದರ 
ಪರಿಣಾಮ ಅವಮಾನ ಮತ್ತು ಗೌರವದ ರೂಪದಲ್ಲೇ ಪ್ರಕಟವಾಗುತ್ತದೆ. ಸುಸ್ನಷ್ಟ ಹಾಗೂ ವ್ಯಕ್ತ ವಾಸ್ತವಿಕತೆಗಳನ್ನು 
ಕಣ್ಣೆರೆದು ನೋಡದವನು ಮತ್ತು ಪ್ರಬೋಧಕನ ಮಾತಿಗೂ ಕಿವಿಗೊಡದವನು ತನ್ನ ಪಾಲಿಗೆ ನಿಂದೃತೆ ಹಾಗೂ ಅವಮಾನಗಳನ್ನು 
ಆಮಂತ್ರಿಸುತ್ತಾನೆ. ಅವನು ಬಯಸಿದುದನ್ನೇ ಅಲ್ಲಾಹ್‌ ಅವನಿಗೆ ವಿಧಿಸಿ ಬಿಡುತ್ತಾನೆ. ಅಲ್ಲಾಹನೇ ಅವನಿಗೆ ಸತ್ಯಾನುಸರಣೆಯ 
ಗೌರವ ನೀಡದಿರುವಾಗ ಅವನಿಗೆ ಗೌರವ ಕೊಡುವವನು ಇನ್ನಾರಿದ್ದಾನೆ? 

35. ಇಲ್ಲಿ 'ಸಜ್ಜಿಲಾವತ್‌'(ಕುರ್‌ಆನ್‌ ಪೆಠನದ ಸುಜೂಬ್‌) 'ವಾಜಿಬ್‌'(ಕಡ್ಡಾಯ) ಆಗಿರುತ್ತದೆ. ಸೂರಃ ಹಜ್ಜಾನ ಈ 
ಸುಜೂದ್‌' ಸರ್ವಸಮ್ಮತವಾದ ವಿಷಯ. 'ಸಜ್ಜಃ ತಿಲಾವತ್‌'ನ ಯುಕ್ತಿ ಮತ್ತು ಅದರ ಆದೇಶಗಳನ್ನು ಸೂರಃ ಅಲ್‌ರಾಫ್‌ನ 
157ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 


ಕಾಂಡ-17 


56 _ ಕುರ್‌ಆನ್‌ ವ್ಯಾಖ್ಯಾನ 


میٹ زنک من 
೫ ಸಹಿ A EE‏ 
AE‏ ون Wc ಲೆ 7 Ko di BCE ಹಲ್‌‏ % 


7م 33 


& اما یلا الظللتِ‎ Gl OE الله‎ JBL عَدَابَ‎ 8515 
5G NES bE جّيٍ‎ 
Fe ون القول‎ SE ISAS کی متا‎ ಕ pT ಈ 


2 


(19-24) ತಮ್ಮ ಪ್ರಭುವಿನ ವಿಷಯದಲ್ಲಿ ಪರಸ್ಪರ ಕಲಹವಿರುವ ಎರಡು ಪಂಗಡಗಳಿವು.3 
ಇವರಲ್ಲಿ ಸತ್ಯನಿಷೇಧಿಗಳಿಗೆ ನರಕಾಗ್ನಿಯ ಉಡುಪು ಕತ್ತರಿಸಲ್ಪಟ್ಟಿದೆ.37 ಅವರ ತೆಲೆಗಳ ಮೇಲೆ ಕುದಿಯುವ 
ನೀರನ್ನು ಸುರಿಸಲಾಗುವುದು. ಅದರಿಂದ ಅವರ ಚರ್ಮಗಳು ಮಾತ್ರೆವಲ್ಲ ಹೊಟ್ಟೆಯೊಳಗಿರುವ 
ಭಾಗಗಳೂ ಕರಗಿ ಹೋಗುವುವು ಮತ್ತು ಅವರನ್ನು روڈ‎ ಸಲಿಕ್ಕಾಗಿ ಕಬ್ಬಿಣದ ಗದೆಗಳಿರುವುವು. ಅವರು 
ಭಯಭೀತರಾಗಿ ನರಕದಿಂದ ಹೊರ ಹೋಗಿ ಬಿಡಲು ಪ್ರಯತ್ನಿಸಿದಾಗಲೆಲ್ಲ ಸುಡುವ ಶಿಕ್ಷೆಯ 
;ರುಚಿಯನ್ನು ಸವಿಯಿರಿ ಎನ್ನುತ್ತ ಪುನಃ ಅದರೊಳಗೇ ದೂಡಲ್ಪಡುವರು. (ಇನ್ನೊಂದು ಕಡೆ) ಅಲ್ಲಾಹನು 
'ಸತ್ಯವಿಶ್ವಾಸವಿರಿಸಿದವರನ್ನು ಮತ್ತು ಸತ್ಯರ್ಮವೆಸಗಿದವರನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ 
ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಅಲ್ಲಿ ಅವರು ಚಿನ್ನದ ಕಂಕಣಗಳಿಂದಲೂ ಮುತ್ತು 
ಗಳಿಂದಲೂ ಅಲಂಕರಿಸಲ್ಪಡುವರು.* ಅವರ ಉಡುಪು ರೇಶ್ಮೆಯದ್ದಾಗಿರುವುದು. ಅವರಿಗೆ ಪರಿಶುದ್ಧ 


36. ಇಲ್ಲಿ ಅಲ್ಲಾಹನ ಬಗೆಗೆ ಜಗಳಾಡುವ ಎಲ್ಲ ಗುಂಪುಗಳನ್ನು ಅವರೆ ಬಾಹುಳ್ಳದ ಹೊರತಾಗಿಯೂ ಎರಡು 
ಪಂಗಡಗಳನ್ನಾಗಿ ವಿಭಾಗಿಸಲಾಗಿದೆ. ಒಂದು ಪ್ರವಾದಿಗಳ ಮಾತನ್ನು ನಂಬಿ ಆಲ್ಲಾಹನ ದಾಸ್ಮ ಮತ್ತು ಆರಾಧನೆಯನ್ನು 
ಸರಿಯಾಗಿ ಮಾಡುವ ಪಂಗಡ. ಇನ್ನೊಂದು, ಪ್ರವಾದಿಗಳ ಮಾತನ್ನು ನಂಬದೆ ಸತ್ಮನಿಷೇಧದ ಮಾರ್ಗವನ್ನು ಅನುಸರಿಸುವ 
ಪಂಗಡ. ಇವರಲ್ಲಿ ಪರಸ್ಪರ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ, ಇವರ ಸತ್ಯನಿಷೇಧ ಎಷ್ಟೇ ವೈವಿಧ್ಯಮಯ ರೂಪಗಳನ್ನು 
ತಾಳಿಕೊಂಡಿದ್ದರೂ ಸರಿಯೆ. | 

37. ಭವಿಷ್ಯದಲ್ಲಿ ಏನು ಸಂಭವಿಸಲಿರುವುದು ಖಚಿತವೋ ಅದಕ್ಕೆ" ಒತ್ತುಕೊಡಲಿಕ್ಕಾಗಿ- ಅದು ಸಂಭವಿಸಿ ಆಗಿದೆ 
ಎಂಬಂತೆ ಹೇಳಲಾಗಿದೆ. ನರಕಾಗ್ನಿಯ ಉಡುಪು ಎಂದರೆ, ಬಹುಶಃ ಸೂರಃ ಇಬ್‌ರಾಹೀಮ್‌ನ 50ನೇ ಸೂಕ್ತದಲ್ಲಿ 'ಅವರು 
ಟಾರಿನ ಉಡುಪು ಧರಿಸಿರುವರು' ಎಂದು ತಿಳಿಸಲಾಗಿರುವ ವಸ್ತುವೇ ಆಗಿದೆ. ವಿವರಣೆಗೆ ಸೂರಃ ಇಬ್‌ರಾಹೀಮ್‌ನ 58ನೇ 
ಟಿಪ್ಪಣಿ ನೋಡಿರಿ. 

38. ಅವರಿಗೆ ರಾಜ ವೈಭವದ ಉಡುಪನ್ನು ತೊಡಿಸಲಾಗುವುದೆಂಬ ಕಲ್ಪನೆಯನ್ನು ಮೂಡಿಸುವುದೇ ಇದರ ಉದ್ದೇಶ. 
ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಅರಸರೂ ದೊಡ್ಡ ದೊಡ್ಡ ಶ್ರೀಮಂತರೂ ಮುತ್ತು ರತ್ನಗಳಿಂದ ಖಚಿತವಾದ 
ಬಂಗಾರದ ಆಭರಣಗಳನ್ನು ತೊಡುತ್ತಿದ್ದರು. ನಮ್ಮ ಕಾಲದಲ್ಲೂ ಭಾರತದ ರಾಜರೂ ನವಾಬರೂ ಇಂತಹ ಆಭರಣಗಳನ್ನು 
ಧರಿಸುತ್ತಿದ್ದರು. 


ಕಾಂಡ-17 


22. ಅಲ್‌ ಹಜ್ಜ್‌ 57 


pa L ಶಲ ಸ್ತಿ ಲಥ 7 >” 31 
3 MSS SESS گنروا‎ GN Heal ble J 
ಮಾತನ್ನು ಸ್ವೀಕರಿಸುವಂತಹ ಮಾರ್ಗದರ್ಶನ ನೀಡಲಾಯಿತು ಮತ್ತು ಅವರಿಗೆ ಸ್ತುತೃರ್ಹನಾದವನ 
ಮಾರ್ಗವನ್ನು ತೋರಿಸಲಾಯಿತು. 

(25) ಸತ್ಯನಿಷೇಧ ಕೈಗೊಂಡವರು," (ಇಂದು) ಅಲ್ಲಾಹನ ಮಾರ್ಗದಿಂದ ಮತ್ತು ನಾವು ಸಕಲ ಮಾನವ 
ರಿಗಾಗಿ ಮಾಡಿರುವ, ಸ್ಥಳೀಯರ ಹಾಗೂ ಹೊರಗಿನಿಂದ ಬರುವವರ ಹಕ್ಕುಗಳು ಸರಿಸಮಾನವಾಗಿರುವ" 


9. 'ಪರಿಶುದ್ಧ ಮಾತು' ಎಂಬ ಪದಗಳು ಸಾಮಾನ್ಯವಾಗಿವೆ. ಆದರೆ ಇದರ ಅರ್ಥ, ಅವರು ಸತ್ಯವಿಶ್ವಾಸಿಗಳಾಗುವುದಕ್ಕೆ 
ಆಧಾರವಾದ ಪವಿತ್ರ ವಚನ ಮತ್ತು ಸತ್ಯವಿಶ್ವಾಸವಾಗಿದೆ. 

40. ಮಕ್ಕಾ ವಾಸ ಕಾಲದಲ್ಲಿ ಅವತೀರ್ಣಗೊಂಡಿದ್ದ ಈ ಅಧ್ಯಾಯದ ಭಾಗ ಇಲ್ಲಿಗೆ ಮಗಿಯುತ್ತದೆ. ಈ ಭಾಗದ 
ವಿಷಯವೂ ವಿವರಣಾ ಶೈಲಿಯೂ ಮಕ್ಕಾ ವಾಸ ಕಾಲದ ಅಧ್ಯಾಯಗಳಂತೆಯೇ ಇದೆ. ಇದು ಸಂಪೂರ್ಣವಾಗಿ ಅಥವಾ 
ಭಾಗಶಃ ಮದೀನಾದಲ್ಲಿ ಅವತೀರ್ಣಗೊಂಡಿರಬಹುದೆಂದು ಸಂದೇಹ ಪಡಲು ಆಧಾರವಾಗಬಲ್ಲ ಯಾವ ಕುರುಹೂ ಇದರಲ್ಲಿಲ್ಲ. 

41. ಅರ್ಥಾತ್‌- ಹ.ಮುಹಮ್ಮದ್‌ರ(ಸ) ಧರ್ಮಾಹ್ವಾನವನ್ನು ತಿರಸ್ಕರಿಸಿದರು. ಇವರು ಮಕ್ಕಾದ ಸತ್ಯನಿಷೇಧಿಗಳೆಂದು 
ಮುಂದಿನ ವಿವರಗಳು ಸ್ಪಷ್ಟಪಡಿಸುತ್ತದೆ. 

42. ಅರ್ಥಾತ್‌- ಅದು ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ಗೋತ್ರದ ಆಸ್ತಿಯಲ್ಲ. ಅದು ಸಾರ್ವಜನಿಕ ದತ್ತಿ 
(ದೇವ ಮಾರ್ಗದಲ್ಲಿ ದಾನವಾಗಿ ಬಿಟ್ಟ ವಸ್ತು) ಆಗಿರುತ್ತದೆ. ಅದರ ಸಂದರ್ಶನವನ್ನು ತಡೆಯುವ ಹಕ್ಕು ಯಾರಿಗೂ 
ಇಲ್ಲ. ಇಲ್ಲಿ ಕರ್ಮಶಾಸ್ತ್ರ ಪರವಾಗಿ ಎರಡು ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ಕುರಿತು ಇಸ್ಲಾಮೊ ಕರ್ಮಶಾಸ್ತ್ರಜ್ಞರ 
ನಡುವೆ ಭಿನ್ನಾಬಿಪ್ರಾಯವುಂಟಾಗಿದೆ. 1) 'ಮಸ್ತಿದುಲ್‌ ಹರಾಮ್‌' ಎಂಬುದರ ಅರ್ಥವೇನು? ಅದರ ತಾತ್ಸರ್ಯ ಕೇವಲ 
ಮಸೀದಿಯೇ ಅಥವಾ ಪೂರ್ಣ ಮಕ್ಕಾ ಪಟ್ಟಣವೇ? 2) ಇದರಲ್ಲಿ 'ಆಕಿಫ್‌(ನಿವಾಸಿಗಳು' ಮತ್ತು 'ಬಾದ್‌'(ಹೊರಗಿನಿಂದ 
'ಬರುವವರು)ಗಳೆ ಹಕ್ಕುಗಳು ಸಮಾನವಾಗಿರುವುದರ ಅರ್ಥವೇನು? 

ಒಂದು ಪಂಗಡ ಕುರ್‌ಆನಿನ ಪ್ರತ್ಯಕ್ಷ ಪದಗಳಿಂದ ವ್ಯಕ್ತವಾಗುವಂತೆ, ಇದರ ಅರ್ಥ ಮಸೀದಿ ಮಾತ್ರವೆಂದೂ 
ಸಂಪೂರ್ಣ ಹರಮ್‌ ಅಲ್ಲವೆಂದೂ ಹೇಳುತ್ತದೆ. ಅವರ ಪ್ರಕಾರ ಸಮಾನ ಹಕ್ಕುಗಳಿರುವುದೆಂದರೆ- ಆರಾಧನೆಯ ಹಕ್ಕಿನಲ್ಲಿ 
ಸಮಾನತೆಯಾಗಿದೆ. ಈ ಅಭಿಪ್ರಾಯದ ಪ್ರತಿಪಾದಕರು, ಮಸ್ತಿದುಲ್‌ ಹರಾಮನ್ನು ಸಂಪೂರ್ಣ ಹರಮ್‌ ಎಂಬ ಅರ್ಥದಲ್ಲಿ 
ತೆಗೆದುಕೊಳ್ಳುವುದು ಹಾಗೂ ಆಲ್ಲಿ ಎಲ್ಲ ವಿಷಯಗಳಲ್ಲೂ ಸ್ಥಳೀಯರ ಮತ್ತು ಹೊರಗಿನಿಂದ ಬರುವವರ ಹಕ್ಕುಗಳು 
ಸಮಾನವೆಂದು ನಿರ್ಧರಿಸುವುದು ತಪ್ಪೆನ್ನುತ್ತಾರೆ. ಏಕೆಂದರೆ, ಮಕ್ಕಾ ಪಟ್ಟಣದ ಕಟ್ಟಡಗಳ ಮತ್ತು ಭೂಮಿಯ ಮೇಲೆ ಜನರ 
ಒಡೆತನ ಮತ್ತು ವಾರೀಸು ಹಕ್ಕುಗಳೂ ಕ್ರಯ ವಿಕ್ರಯದ ಅಧಿಕಾರಗಳೊ ಪ್ರವಾದಿವರ್ಯರಿಗಿಂತ(ಸ) ಮೊದಲೂ ಇದ್ದವು, 
ಅನಂತರವೂ ಮುಂದುವರಿದವು. ಆದುದರಿಂದ ಈ ಸಮಾನತೆಯು ಆರಾಧನೆಯ ವಿಷಯದಲ್ಲಿ ಮಾತ್ರವೇ ವಿನಾ ಬೇರೆ ಯಾವ 
ವಿಷಯದಲ್ಲೂ ಅಲ್ಲ. ಇದು ಹ.ಇಮಾಮ್‌ ಶಾಫಿಈ(ರ) ಮತ್ತು ಅವರೊಂದಿಗೆ ಸಹಮತ ಉಳ್ಳವರ ಅಭಿಪ್ರಾಯ. ಎರಡನೆಯ 
ಪಂಗಡದವರ ಪ್ರಕಾರ ಮಸ್ಸಿದುಲ್‌ ಹರಾಮ್‌ ಎಂದರೆ- ಸಂಪೂರ್ಣ ಮಕ್ಕಾ ಅದರಲ್ಲಿ ಒಳಗೊಂಡಿದೆ. ಆದ್ದರಿಂದ ಪವಿತ್ರ 
ಕುರ್‌ಆನಿನಲ್ಲಿ ಒಂದಲ್ಲ ಅನೇಕ ಕಡೆ ಸಂಪೂರ್ಣ ಹರಮ್‌ ಎಂಬ ಅರ್ಥದಲ್ಲಿ ಮಸ್ತಿದುಲ್‌ ಹರಾಮ್‌ ಎಂಬ ಪದವನ್ನು 
ಬಳಸಲಾಗಿದೆ. ಉದಾ: ಅಧ್ಯಾಯ ಅಲ್‌ ಬಕರದ 196ನೆಯ ಮತ್ತು 217ನೆಯ ಸೂಕ್ತಗಳು. ಆದುದರಿಂದ 'ಮಸ್ತಿದುಲ್‌ 
ಹರಾಮ್‌'ನಲ್ಲಿನ ಸಮಾನತೆಯನ್ನು ಮಸೀದಿಯೊಳಗಿನ ಸಮಾನತೆಗೆ ಮಾತ್ರ ಸೀಮಿತಗೊಳಿಸುವಂತಿಲ್ಲ. ಇದು ಸಂಪೂರ್ಣ ಮಕ್ಕಾ 
ಎಂಬ ಹರಮ್‌ನಲ್ಲಿನ ಸಮಾನತೆಯಾಗಿದೆ. ಈ ಗುಂಪಿನ ಅಭಿಪ್ರಾಯದಂತೆ, ಈ ಸಮಾನತೆಯು ಕೇವಲ ಆರಾಧನೆ, ಗೌರವ 
ಮತ್ತು ಪಾವಿತ್ರ್ಯಕ್ಕೆ ಮಾತ್ರ ಸೀಮಿತವಲ್ಲ. ಅದು ಮಕ್ಕಾದ ಹರಮಿನಲ್ಲಿ ಎಲ್ಲ ಹಕ್ಕುಗಳಿಗೂ ಸಂಬಂಧಿಸಿದೆ. ಈ ಭೂಭಾಗ 
ಅಲ್ಲಾಹನ ವತಿಯಿಂದ ಸಾರ್ವತ್ರಿಕ ದತ್ತಿಯಾಗಿದೆ. ಆದುದರಿಂದ ಇದರ ಮೇಲೆ ಮತ್ತು ಇದರಲ್ಲಿರುವ ಕಟ್ಟಿಡಗಳ ಮೇಲೆ 
ಯಾರ ಬಒಡೆತನವೂ ಇಲ್ಲ. ಪ್ರತಿಯೊಬ್ಬನೂ ಎಲ್ಲೂ ತಂಗಬಹುದು. ಯಾರೂ ಯಾರನ್ನೂ ತಡೆಯುವಂತಿಲ್ಲ ಎನ್ನುತ್ತದೆ. 
ಇದಕ್ಕೆ ಆಧಾರವಾಗಿ ಇವರು ಅನೇಕ ಹದೀಸ್‌ಗಳನ್ನೂ ದೃಷ್ಟಾಂತಗಳನ್ನೂ ಮುಂದಿಡುತ್ತಾರೆ. ಈ ವರದಿಗಳ ಪ್ರಕಾರ ಅನೇಕ 


ಕಾಂಡ-17 


58 ಕುರ್‌ಆನ್‌ ವ್ಯಾಖ್ಯಾನ 


Ty‏ مآ 
ت- pT‏ سے 25 حر سر ہے 
| 
۳ 
٤‏ 


سج الخوا لی جَعلنه پلگایں SUE‏ 4 الیاِ* وَمَنْ 
تد KH dS ಹಿಟ್‌ ಹಿ ಹಿ‏ 
7 لی ಮತು; ಮುಡಿ‏ 35 
اشزد ರ IE ISU AEN yl 3 O56‏ 


ಮಸ್ಸಿದುಲ್‌ ಹರಾಮ್‌ನ ಸಂದರ್ಶನದಿಂದ ಜನರನ್ನು ತಡೆಯುತ್ತಿರುವವರು. (ಅವರ ವರ್ತನೆಯು ಖಂಡಿತ 
ವಾಗಿಯೂ ಶಿಕ್ಷಾರ್ಹವಾಗಿದೆ) ಇದರಲ್ಲಿ (ಮಸ್ಸಿದುಲ್‌ ಹರಾಮ್‌)ನಲ್ಲಿ ಸತ್ಯದಿಂದ ದೂರ ಸರಿದು ಅಕ್ರಮ ಮಾರ್ಗ 
ಕೈಗೊಂಡವನು ಯಾರೇ ಇರಲಿ, ಅವನಿಗೆ ನಾವು ವೇದನಾಯುಕ್ತ ಯಾತನೆಯ ರುಚಿಯನ್ನು ಸವಿಸುವೆವು. 

(26-29) ನಾವು ಇಬ್‌ರಾಹೀಮರಿಗೆ(ಅ) ಈ ಭವನ (ಕಅಬಾ)ದ ಸ್ಥಳವನ್ನು ಗೊತ್ತುಪಡಿಸಿ ಕೊಟ್ಟ 
ಸಂದರ್ಭವನ್ನು ಸ್ಮರಿಸಿರಿ. (ಅವರಿಗೆ ಹೀಗೆ ಆದೇಶಿಸಲಾಗಿತ್ತು) "ನನ್ನ ಜೊತೆ ಯಾವುದೇ ವಸ್ತುವನ್ನೂ 
ಸಹಬಾಗಿಯಾಗಿ ಮಾಡದಿರಿ. ನನ್ನ ಭವನವನ್ನು ಪ್ರದಕ್ಷಿಣೆ ಮಾಡುವವರಿಗಾಗಿಯೂ (ನಮಾಯಿಗೆ) 
ನಿಲ್ಲುವವರಿಗಾಗಿಯೂ ಬಾಗುವವರಿಗಾಗಿಯೂ ಸಾಷ್ಟಾಂಗ ಮಾಡುವವರಿಗಾಗಿಯೂ ನಿರ್ಮಲವಾಗಿರಿಸಿರಿ್‌ 


ತಾಬಈಗಳು ಆ ಕಡೆ ವಾಲಿದ್ದಾರೆ. ಕರ್ಮಶಾಸ್ತ್ರಜ್ಞರಲ್ಲಿ ಇಮಾಮ್‌ ಮಾಲಿಕ್‌, ಅಬೂ ಹನೀಫ, ಸುಫಿಯಾನ್‌ ಸಾರ | 
ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ ಮತ್ತು ಇಸ್‌ಹಾಕ್‌ ಬಿನ್‌ ರಾಹವಯರ(ರ) ಅಭಿಪ್ರಾಯವೂ ಮಕ್ಕಾ ನಗರದ ನೆಲ | 
ಮತ್ತು ಕನಿಷ್ಠ ಪಕ್ಷೆ ಹಜ್ಜ್‌ ಯಾತ್ರೆಯ ಖುತುವಿನಲ್ಲಿ ಮಕ್ಕಾ ನಗರದ ಕಟ್ಟಡಗಳ ಬಾಡಿಗೆ ಧರ್ಮಸಮ್ಮತವಲ್ಲವೆಂದಾಗಿದೆ. 
ಆದರೆ ಹೆಚ್ಚಿನ ಕರ್ಮಶಾಸ್ತ್ರಜ್ಞರು ಮಕ್ಕಾ ನಗರದ ಕಟ್ಟಡಗಳ ಮೇಲಿನ ಜನರ ಒಡೆತನಕ್ಕೆ ಮಾನೃತೆ ಕೊಟ್ಟಿದ್ದಾರೆ. ನೆಲವನ್ನು. 
ಹೊರತುಪಡಿಸಿ ಕೇವಲ ಕಟ್ಟಡಗಳ ಕ್ರಯ, ವಿಕ್ರಯ ಮಾಡುವುದನ್ನು ಅವರು ಧರ್ಮ ಸಮ್ಮತವೆನ್ನುತ್ತಾರೆ. ಈ ಅಭಿಪ್ರಾಯವೇ 
ದೇವ ಗ್ರಂಥ, ಪ್ರವಾದಿಚರ್ಯ ಮತ್ತು ಖುಲಫಾ ಉರ್ರಾಶಿದೀನ್‌ರ ಚರ್ಯೆಗೆ ಸಮೂಪವಾಗಿರುವಂತೆ ತೋರುತ್ತದೆ. 

43. ಅರ್ಥಾತ್‌- ಹ.ಮುಹಮ್ಮದ್‌(ಸೆ) ಮತ್ತು ಅವರ ಅನುಯಾಯಿಗಳಿಗೆ ಹಜ್ಜ್‌ ಮತ್ತು ಉಮ್ರಾ ಮಾಡಲು ಬಿಡದವರು. 

44. ಇದರ ಅರ್ಥ- ಸತ್ಯದಿಂದ ಸರಿದ ಮತ್ತು ಅಕ್ರಮದ ಸಾಲಿಗೆ ಸೇರುವ ಎಲ್ಲ ಕೃತ್ಯಗಳೇ ಹೊರತು ಯಾವುದಾದರೊಂದು 
ನಿರ್ದಿಷ್ಟ ಕೃತ್ಯವಲ್ಲ. ಇಂತಹ ಕೃತ್ಯಗಳು ಎಲ್ಲ ಸ್ಥಿತಿಗಳಲ್ಲೂ ಪಾಪ ಕೃತ್ಯಗಳಾಗಿದ್ದರೂ ಹರಮಿನೊಳಗೆ ಅವುಗಳನ್ನೆಸಗುವುದು 
لات‎ ಘೋರ ಪಾಪವೆನಿಸುವುದು. ಈ ಸಾಮಾನ್ಯ ಪಾಪಗಳಲ್ಲದೆ ಹರಮಿನ ಮಾನ್ಯತೆಗೆ ಸಂಬಂಧಿಸಿರುವ ವಿಶೇಷ ಆಜ್ಞೆಗಳ 
ಉಲ್ಲಂಘನೆಯು ಎಲ್ಲಕ್ಕಿಂತ ಮಿಗಿಲಾಗಿ ಇದರ ಅರ್ಥ ವಾಪ್ತಿಗೆ ಬರುತ್ತದೆ. ಉದಾ: 1) ಹರಮಿನ ಹೊರಗೆ ಯಾರನ್ನಾದರೂ 
ಕೊಂದು ಅಥವಾ ಇಸ್ಲಾಮೊ ದಂಡನೆಗೆ ಅರ್ಹವಾದ ಬೇರೆ ಯಾವುದಾದರೂ ಅಪರಾಧ ಕೃತ್ಯ ್ಯೈವನ್ನೆಸಗಿ ಒಬ್ಬ ವ್ಯಕ್ತಿ ಹರಮ್‌ 
ನೊಳಗೆ ಆಶ್ರಯ ಪಡೆದರೆ, ಅವನು ಅಲ್ಲಿ ವಾಸಿಸುವ ವರೆಗೂ ಅವನ ಮೇಲೆ ಕೈ ಮಾಡಲಾಗದು. 2) ಅಲ್ಲಿ ಯುದ್ಧ ಮತ್ತು 
ರಕ್ತಪಾತ ನಿಷಿದ್ಧ. 3) ಅಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ವೃಕ್ಷಗಳನ್ನಾಗಲಿ, ಸ್ವತಃ ಚಿಗುರುವ ಹುಲ್ಲುಗಳನ್ನಾಗಲಿ ಕಡಿಯಬಾರದು, 
ಕೀಳಬಾರದು. ಪಕ್ಷಿ ಹಾಗೂ ಇತರ ಪ್ರಾಣಿಗಳನ್ನು ಬೇಟೆಯಾಡಬಾರದು. 4) ಅಲ್ಲಿ ಬಿದ್ದು ಸಿಗುವ ವಸ್ತುಗಳನ್ನು ಹೆಕ್ಕಬಾರದು. 
5) ಅಲ್ಲಿಗೆ ಹಜ್ಜ್‌ ಅಥವಾ ಉಮ್ರಾದ ಸಂಕಲ್ಪದೊಂದಿಗೆ ಬರುವವನು ಇಹ್ರಾಮ್‌ ಧರಿಸದೆ ಪ್ರವೇಶಿಸಬಾರದು. 

45. ಈ ಅಭಿಸಂಬೋಧನೆಯೂ ಹೆ.ಇಬ್‌ರಾಹೀಮ್‌ರಿಗಾಗಿದು (ಅ) ಕಅಬಾದ ನಿರ್ಮಾಣದ ವೇಳೆ ಅವರಿಗೆ ನೀಡಲಾಗಿದ್ದ 
ಆಜ್ಞೆಯ ಒಂದು ಭಾಗವಾಗಿದೆ. ಪ್ರಥಮ ದಿನದಿಂದಲೇ ಈ ಭವನ ಏಕದೇವನ ಆರಾಧನೆಗಾಗಿ ನಿರ್ಮಿಸಲ್ಪಟ್ಟಿದೆ ಮತ್ತು 
ದೇವೋಪಾಸಕರೆಲ್ಲರಿಗೂ ಹಜ್ಜ್‌ ಯಾತ್ರೆಗಾಗಿ ಇಲ್ಲಿಗೆ ಬರಲು ಸಾರ್ವತ್ರಿಕ ಅನುಮತಿಯಿದೆ ಎಂಬುದನ್ನು ತಿಳಿಸುವುದೇ 
ಇದರ ಉದ್ದೇಶ. 


ಕಾಂಡ-17 


میق ئل کی hs‏ متام ٹر دی 
by ಇ”‏ سے وو س5 JIS 2 a‏ سے 
Made BSCS gus‏ 


ಮತ್ತು. ಜನರಿಗೆ ಹಜ್ಜ್‌ ತ ಸಾರ್ವತ್ರಿಕ ಕರೆ. ನೀಡಿರಿ. ಅವರು ದೂರ. ದೂರದ ಪ್ರದೇಶಗಳಿಂದೆಲ್ಲ 


ಡಿಗೆಯಲ್ಲೂ ಒಂಟೆಗಳ ಮೇಲೆ" ಸವಾರಿ ಮಾಡಿಕೊಂಡೂ ನಿಮ್ಮ ಬಳಿಗೆ ಬರುವಂತಾಗಿ. (ಈ‏ ا 


' ರೀತಿ) ಅವರು. ಇಲ್ಲಿ ಅವರಿಗಾಗಿ ಇರಿಸಲಾಗಿರುವ ಪ್ರಯೋಜನಗಳನ್ನು ಪ್ರತ್ಯಕ್ಷವಾಗಿ ನೋಡುವಂತಾಗಲಿ* } 
ಮತ್ತು. ಅವರು ಕಲವು ನಿಶ್ಚಿತ ದಿನಗಳಲ್ಲಿ ಅಲ್ಲಾಹನು ಅವರಿಗೆ "ದಯಪಾಲಿಸಿರುವ ಜಾನುವಾರುಗಳ | 
| ಮೇಲೆ ಅವನ ನಾಮವನ್ನುಚ್ಚರಿಸಲ್ಲಿ. .? ಸ್ವತಃ ತಿನ್ನಲಿ -ಮತ್ತು ಬಡ ಬಗ್ಗ ರಿಗೂ ಕೊಡಲಿ. ಆ ಬಳಿಕ ತಮ್ಮ 


46. ಇದರ ಅರ್ಥೆ- ಧಾರ್ಮಿಕ ಪ್ರಯೋಜನಗಳು ಮಾತ್ರವಲ್ಲ ಲೌಕಿಕ ಪ್ರಯೋಜನಗಳೂ ಆಗಿವೆ. ಹ.ಇಬ್‌ರಾಹೀಮ್‌ರ(ಅ) |.. 
: ಕಾಲದಿಂದ ಹ. ಮುಹಮ್ಮ ದ್‌ರ(ಸು ಕಾಲದ ವರೆಗೆನ ಎರಡೂವರೆ ಸಾವಿರ ವರ್ಷಗಳ ಅವಧಿಯಲ್ಲಿ ಅರಬರಿಗೆ ಏಕತೆಯ ಕೇಂದ್ರವೊಂದ್ಗು |, 
: ಲಭಿಸಿದ್ದು ಇದೇ ಕಅಬಾ ಭವನದ ಮತ್ತು ಹಜ್ಜ್‌ ಯಾತ್ರೆಯ ಸತ್ಯಃ ಲವಾಗಿತ್ತು. ಇದು ಅವರ ಅರಬ್‌ ರಾಷ್ಟ್ರೀಯತೆಯನ್ನು' 
ಬುಡಕಟ್ಟುಗಳಲ್ಲಿ ಸಂಪೂರ್ಣ ಲೀನವಾಗಿ ಬಿಡುವುದರಿಂದ ರಕ್ಷಿಸಿತು. ಈ ಕೇಂದ್ರದೊಡನೆ ಸಂಬಂಧವಿರಿಸಿಕೊಂಡಿದ್ದರಿಂದ ಮತ್ತು 
ಹಜ್ಜ್‌ ಯಾತ್ರೆಗಾಗಿ "ವರ್ಷಂಪ್ರತಿ ದೇಶದ'ಎಲ್ಲ ಭಾಗಗಳಿಂದಲೂ ಬರುತ್ತಿ ಶ್ರಿರುವುದರಿಂದ ಅವರ ಭಾಷೆ ಬಂದಾಗಿ ಉಳಿಯಿತು. ಅವರ 
ಸಂಸ್ಕೃತಿ ಒಂದಾಗಿ ಉಳಿಯಿತು. ತಾವು ಅರಬರೆಂಬ ಭಾವನೆ ಅವರಲ್ಲಿ ಉಳಿಯಿತು." ಅವರಿಗೆ ತಮ್ಮ ವಿಚಾರ, ತಿಳುವಳಿಕೆ ಮತ್ತು 
ನಾಗರಿಕತೆಯ ಪದ್ಧತಿಯನ್ನು" ಪ್ರಚಾರಗೊಳಿಸುವ ಸಂದರ್ಭಗಳು ಸಿಗುತ್ತಿದ್ದುವು. ಆರಬ್‌ ದೆಶದ ಅಂದಿನ' ಅಶಾಂತ ವಾತಾವರಣದಲ್ಲಿ 
ಕನಿಷ್ಠಪಕ್ಸ ನಾಲ್ಕು ತಿಂಗಳುಗಳಲ್ಲಾದರೊ ದೇಶದ ಪ್ರತಿಯೊಂದು ಭಾಗದಿಂದ ಜನರು ಸುರಕ್ಷಿತವಾಗಿ ಪ್ರಯಾಣ ಮಾಡಬಹುದಾದಂತಹ 
ಅವಕಾಶ ಒದಗುತ್ತಿದ್ದುದೂ ಈ ಹಜ್ಜ್‌ ಯಾತ್ರೆಯದೇ ಅನುಗ್ರಹವಾಗಿತ್ತು. ವ್ಯಾಪಾರಿ ತಂಡಗಳು ಆಗ ಸುರಕ್ಷಿತವಾಗಿ ಸಾಗಬಹುದಾಗಿತ್ತು. 


"ಆದುದರಿಂದ ಅರಬರ ಜನಜೀವನ ಹಾಗೂ ಆರ್ಥಿಕತೆಗೂ ಈ ಹಜ್ಜ್‌ ಯಾತ್ರ" ಒಂದು ಅನುಗ್ರಹವಾಗಿತ್ತು. وت‎ ವಿವರಣೆಗಳಿಗೆ |. 


. ಸೂರಃ ಆಲಿ ಇಮ್ರಾನ್‌ನ 80-81. ಮತ್ತು-ಅಲ್‌ ಮಾಣದಃದ 113ನೆಯ ಟಿಪ್ಪಣಿಗಳನ್ನು ನೋಡಿರಿ.)- 


47. 'ಮೂಲದಲ್ಲಿ 'ಳಾಮಿರ್‌' ಎಂಬ ಪದ: ಪ್ರಯೋಗವಾಗಿದ್ದು ಮುಖ್ಯವಾಗಿ ಬಡಕಲಾದ ಒಂಟಿಗಳಿಗೆ ಹಾಗೆ ಹೇಳುತ್ತಾರೆ. 
ಇದರ ಉದ್ದೇಶ ಬಹುದೂರ ಪ್ರದೇಶಗಳಿಂದ ನಡೆದು ಬರುವ ಪ್ರಯಾಣಿಕರನ್ನು - ಚಿತ್ರಿಸುವುದಾಗಿದೆ. ಅವರ ಒಂಟೆಗಳಿಗೆ. ಆಹಾರ 


'ನೀರು ಸಿಗದೆ ಅವು ಬಡಕಲಾಗಿರುತ್ತವೆ. 


48. ಆರಂಭದಲ್ಲಿ ಹ. ಇಬ್‌ರಾಹೀಮ್‌ರಿಗೆ(ಅ) ಕೊಡಲಾಗಿದ್ದ ಅಜ್ಞೆ ಇಲ್ಲಿಗೆ ಮುಗಿಯುತ್ತದೆ. ಮುಂದಿನ ಆದೇಶ 
ವಿವರಣೆಯ ರೂಪದಲ್ಲಿ ನೀಡಲಾಗಿರುವ ಅನುಬಂಧವಾಗಿದೆ. 
49. ಜಾನುವಾರುಗಳೆಂದರೆ" ಒಂಟೆ, ದನ, ಕುರಿ ಆಡು ಮುಂತಾದವುಗಳು. ಸೂರಃ 'ಅನ್‌ಆಮ್‌'ನ 142-144 ಸೂಕ ಕ್ರಗಳಲ್ಲಿ 


ಇದು ವಿಶದವಾಗಿ ವಿವರಿಸಲ್ಪಟ್ಟಿದೆ. ಅವುಗಳ ಮೇಲೆ ಅಲ್ಲಾಹನ ನಾಮವನ್ನು ಉಚ್ಛ್ಚೆರಿಸುವುದೆಂದರೆ- ಮುಂದಿನ ನುಡಿಯು 


ಸ್ಪಷ್ಟಪಡಿಸುವಂತೆ ಅವುಗಳನ್ನು ಅಲ್ಲುಹನ ಹೆಸರಲ್ಲಿ ಅಲ್ಲಾಹನ ನ್‌ಮೋಚ್ಚಾರದೊಂದಿಗೆ 'ದಿಬ್ಬ್‌' ಮಾಡುವುದಾಗಿದೆ. ಅಲ್ಲಾಹನ ; 
ನಾಮವನ್ನು ಉಚ್ಚರಿಸದೆ ಅಥವಾ ಅವನ ನಾಮದ ಹೊರತು ಬೇರಾರ ಹೆಸರಲ್ಲಾದರೂ ಪ್ರಾಣಿಗಳನ್ನು ದಿಬ್ಹ್‌ ಮಾಡುವುದು |' 


"ಸತ್ಮನಿಷೇಧಿಗಳ ಮತ್ತು ಬಹುದೇವ ವಿಶ್ವಾಸಿಗಳ ಕ್ರಮವೆಂಬುದನ್ನು ಈ ಏವರಣಾ ಶೈಲಿಯನ್ನು ಪ್ರಯೋಗಿಸಿ ಎಚ್ಚರಿಸಿದಂತಿದೆ. 


ಮುಸ್ಲಿಮನು ಪ್ರಾಣಿಯನ್ನು دہ‎ ಮಾಡುವಾಗಲೆಲ್ಲಾ ಅಲ್ಲಾಹನ اھ و شود‎ ಮಾಡುವನು ಪ್ರಾಣಿ ಬಲಿದಾನ 


, ಮಾಡುವಾಗಲೂ ಅಲ್ಲಾಹನಿಗಾಗಿಯೇ ಮಾಡುವನು. 


ಕೆಲವು ನಿಶ್ಚಿತ -ದಿನಗಳೆಂದರೆ ಯಾವ ದಿನಗಳೆಂಬುದರ ವಿಷಯದಲ್ಲಿ ಭಿನ್ನಮತವಿದೆ. ಒಂದು ಹೇಳಿಕೆ ಪ್ರಕಾರ ದುಲ್‌ಹಚ್ಚ್‌ 
ತಿಂಗಳ ಮೊದಲನೆಯ ಹತ್ತು ಧಿನಗಳು. ಇನ್ನೊಂದು.-ಹೇಳಿಕೆಯ ಪ್ರಕಾರ 'ಯೌಮುನ್ನಹರ್‌" (ಅರ್ಥಾತ್‌- 10ನೆಯ ದುಲ್‌ ಹಜ್‌ 5) 
.ಮತ್ತು ಅನಂತರದ" ಮೂರು. ದಿನಗಳು. ಮೂರನೆಯ ಹೇಳಿಕೆ ಪ್ರಕಾರ 'ಯೌಮುನ್ನಹರ್‌' ಮತ್ತು ಅನಂತರದ ಎರಡು ದಿನಗಳು: 
 ಹನಫೀ ಮತ್ತು ಮಾಲಿಕೀ "ಕರ್ಮಶಾಸ್ತ್ರಗಳ ವಿಧಿ ಇದೇ ಆಗಿದೆ. 
y '50. ಕೆಲವರು ಉಣ್ಣುವುದೂ ಉಣ್ಣಿಸುವುದೂ ಎರಡೂ ವಾಜಿಬ್‌ وھ‎ ಟು. pd ಈ ಆದೇಶಕ್ಕೆ - ಕಟ್ಟಿದ್ದಾರೆ. 
ಏಕೆಂದರೆ, ಈ ಆದೇಶವನ್ನು ಆಜ್ಞೆಯ "ರೊಪದಲ್ಲಿ ಕೊಡಲಾಗ್ಲಿದೆ. ಇನ್ನೊಂದು ಪಂಗಡ ಉಣ್ಣುವುದು: 'ಮುಸ್ತಹಬ್‌' ಮೆಚ್ಚುಗ ಗೆಯ 


ಕಾಂಡ-17 


60 کت ۶اد‎ ವ್ಯಾಖ್ಯಾನ 


ہے ور لے کے وو سے وی ے دروئو 7 مد ے ای a RE‏ 
لیڈ SAR‏ رشن Sal ss‏ جو 
إكَ دو ಸ್ಟ 3 AEA ಆಖ AT) ೫‏ 021 27و 

2 


ಕೊಳೆ-ಕಶ್ಮಲಗಳನ್ನು ಹೋಗಲಾಡಿಸಲಿ.! ತಮ್ಮ ಹರಕೆಗಳನ್ನು یور ود‎ ಮತ್ತು ಈ ಪುರಾತನ ಭವನಕ್ಕೆ 
ಪ್ರದಕ್ಸಿಣೆ ಮಾಡಲಿ. 
(30-) (ಕಅಬಾ ನಿರ್ಮಾಣದ ಉದ್ದೇಶ) ಇದಾಗಿತ್ತು ಮತ್ತು ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟ ಕರ್ಮವಿಧಿ 
ಗಳನ್ನು ಯಾರಾದರೂ ಗೌರವಿಸಿದರೆ ಅದು ಅವನ ಪ್ರಭುವಿನ ಬಳಿ ಸ್ವತಃ ಅವನಿಗೇ ಉತ್ತಮವಾಗಿರುವುದು. 
(-30-31) ಜಾನುವಾರುಗಳನ್ನು ನಿಮ್ಮ ಪಾಲಿಗೆ ಹಲಾಲ್‌(ಧರ್ಮಸೆಮ್ಮ ತುಗೊಳಿಸಲಾಗಿದೆ.5 ಆದರೆ 


ಕಾರ್ಯ) ಮತ್ತು ಉಣ್ಣಿಸುವುದು ವಾಜಿಬ್‌(ಕಡ್ಡಾಯ) ಎಂದಿದೆ. ಈ ಅಭಿಪ್ರಾಯ ಇಮಾಮ್‌ ಶಾಫಿಕಃ ಮತ್ತು ಇಮಾಮ್‌ ಮಾಲಿಕ್‌ 
ರದ್ದಾಗಿದ(ರು. ಮೂರನೆಯ ಪಂಗಡ ತಿನ್ನುವುದೂ ತಿನ್ನಿಸುವುದೂ ಎರಡೂ 'ಮುಸ್ತಹಬ್‌' ಎಂದಿದೆ. ತಿನ್ನುವುದು 'ಮುಸ್ನೆಹಬ್‌' 
ಏಕೆಂದರೆ ಅಜ್ಞಾನ ಕಾಲದಲ್ಲಿ ಜನರು ತಮ್ಮ ಬಲಿದಾನದ ಮಾಂಸ ಸ್ವತಃ ತಿನ್ನುವುದು ನಿಷಿದ್ಧವೆಂದು ತಿಳಿಯುತ್ತಿದ್ದರು. ತಿನ್ನಿಸುವುದ 
ರಿಂದ ಬಡಜನರಿಗೆ ಸಹಾಯವೊದಗುವುದು. ಆದುದರಿಂದ ಅದು ಮೆಚ್ಚುಗೆಯದ್ದಾಗಿದೆ. ಇದು ಇಮಾಮ್‌ ಅಬೂ ಹನೀಫಾರ(ರ) 
ಅಭಿಪ್ರಾಯ. ಬಡಜನರಿಗೆ ತಿನ್ನಿಸುವುದರ ಅರ್ಥ, ಧನಿಕರಿಗೆ ತಿನ್ನಿಸಬಾರದೆಂದಲ್ಲ. ಮಿತ್ರರಿಗೆ, ನೆರೆಹೊರೆಯವರಿಗೆ, ಸಂಬಂಧಿಕರಿಗೆ, 
ಅವರು ಬಡವರಲ್ಲದಿದ್ದರೂ ಬಲಿದಾನದ ಮಾಂಸವನ್ನು ಕೊಡಬಹುದು. ಇದು ಸಹಾಬಿಗಳ ಆಚರಣೆಯಿಂದ ಸಾಬೀತಾಗಿದೆ. 

51. ಅರ್ಥಾತ್‌- 'ಯೌಮುನ್ನಹರ್‌' (ದುಲ್‌ಹಜ್ಜ್‌: 10ನೆಯ ದಿನಾಂಕ) ನಂದು ಪ್ರಾಣಿ ಬಲಿದಾನ ಮುಗಿಸಿ ಇಹ್ರಾಮನ್ನು 
ಕಳಚಬೇಕು, ಕ್ಷೌರ ಮಾಡಿಸಬೇಕು, ಸ್ನಾನ ಮಾಡಬೇಕು ಮತ್ತು ಇಹ್ರಾಮಿನ ಸ್ಥಿತಿಯಲ್ಲಿ ಹೇರಲಾದ ಎಲ್ಲ ನಿರ್ಬಂಧಗಳನ್ನು 
ಕೊನೆಗೊಳಿಸಬೇಕು. 

52. ಅರ್ಥಾತ್‌- ಈ ಸಂದರ್ಭಕ್ಕಾಗಿ ಯಾರಾದರೂ ಮಾಡಿರಬಹುದಾದ ಯಾವುದೇ ಹರಕೆ. 

53. ಕಅಬಾಕ್ಕೆ 'ಬೈತುಲ್‌ ಅತೀಕ್‌' (ಪುರಾತನ ಭವನ) ಎಂಬ ಪದ ಪ್ರಯೋಗಿಸಿರುವುದು ಅರ್ಥಗರ್ಭಿತವಾಗಿದೆ. 
ಅರಬೀ ಭಾಷೆಯಲ್ಲಿ 'ಅತೀಕ್‌' ಎಂಬ ಪದವನ್ನು ಮೂರು ಅರ್ಥಗಳಿಗಾಗಿ ಪ್ರಯೋಗಿಸಲಾಗುತ್ತದೆ- 1. ಪುರಾತನ. 2. ಸ್ವತಂತ್ರ 
ವಾಗಿದ್ದು ಯಾರ ಸೊತ್ತೂ ಆಗದಿರುವುದು. 3. ಗೌರವಾನ್ವಿತ ಈ ಮೂರು ಅರ್ಥಗಳು ಈ ಪವಿತ್ರ ಭವನಕ್ಕೆ ಸರಿ 
ಹೊಂದುತ್ತವೆ. 'ತವಾಫ್‌' (ಪ್ರದಕ್ಷಿಣೆ ಎಂದರೆ- 'ತವಾಫ್‌ ,ಇಫಾರು' ಅಥವಾ 'ತವಾಫ್‌ ರಿಯಾರತ್‌' ಆಗಿದೆ. ಇದನ್ನು 
'ಯೌಮುನ್ನಹರ್‌'ನ ದಿನ ಬಲಿದಾನ ಮುಗಿಸಿದ ಮೇಲೆ ಮತ್ತು ಇಹ್ರಾಮ್‌ ಬಿಚ್ಚಿದ ಮೇಲೆ ಮಾಡಲಾಗುತ್ತದೆ. ಇದು 
ಹಚ್ಚ್‌ ಯಾತ್ರೆಯ 'ಅರ್‌ಕಾನ್‌' (ಕಡ್ಡಾಯ ವಿಧಿ) ಗಳಲ್ಲೊಂದಾಗಿದೆ. ಇದನ್ನು 'ಕರಾ ತಫಸ್‌' (ಕೊಳೆ ಕಶ್ಮಲಗಳನ್ನು 
ದೂರೀಕರಿಸುವುದು)ನ ಆಜ್ಞೆಯ ಬಳಿಯಲ್ಲೇ ಪ್ರಸ್ತಾಪಿಸಿರುವುದು, ಈ ತವಾಫನ್ನು ಬಲಿದಾನ ಮಾಡಿ, ಇಹ್ರಾಮ್‌ ಕಳಚಿ 
ಸ್ನಾನಾದಿಗಳ ನಂತರ ಮಾಡಬೇಕೆಂಬುದನ್ನು ಸೂಚಿಸುತ್ತದೆ. 

54. ತೋರಿಕೆಗೆ ಇದೊಂದು ಸಾಮಾನ್ಮ ಉಪದೇಶವಾಗಿದ್ದು ಎಲ್ಲ ಗೌರವಾರ್ಹ ವಿಷಯಗಳಿಗೂ ಸಂಬಂಧಿಸಿದೆ. ಆದರೆ 
ಈ ವಾಕ್ಸರಣಿಯಲ್ಲಿ ಇದು ಮುಖ್ಯವಾಗಿ, ಮಸ್ಸಿದುಲ್‌ ಹರಾಮ್‌, ಹಜ್ಜ್‌, ಉಮ್ರಾ ಮತ್ತು ಮಕ್ಕಾದ ಹರಮಿನ ವಿಷಯದಲ್ಲಿ 
ನಿಶ್ಚಯಿಸಲಾಗಿರುವ ಗೌರವಗಳ ಕುರಿತಾಗಿದೆ. 

55. ಈ ಸಂದರ್ಭದಲ್ಲಿ ಜಾನುವಾರುಗಳ ಹಲಾಲ್‌(ಧರ್ಮ ಸಮ್ಮತ) ಆಗಿರುವುದನ್ನು ಪ್ರಸ್ತಾಪಿಸಿರುವುದು ಎರಡು ತಪ್ಪು 
ಗ್ರಹಿಕೆಗಳನ್ನು ದೂರೀಕರಿಸಲಿಕ್ಕಾಗಿದೆ: 1. ಕುರೈಶರೂ ಅರೇಬಿಯಾದ ಬಹುದೇವ ವಿಶ್ವಾಸಿಗಳೂ ಬಹೀರಃ, ಸಾಯಿಬ್ಯ ವಸೀಲಃ 
ಮತ್ತು ಹಾಮ್ಮ್‌ಗಳನ್ನು ದೇವ ನಿರ್ಧರಿತ ನಿಷಿದ್ದಗಳೆಂದು ಪರಿಗಣಿಸುತ್ತಿದ್ದರು. ಆದುದರಿಂದ ಇವು ಅವನು ನಿರ್ಧರಿಸಿದ ನಿಷಿದ್ಧ 
ಗಳಲ್ಲವೆಂದೂ ಅವನು ಎಲ್ಲ ಜಾನುವಾರುಗಳನ್ನು ಹಲಾಲ್‌(ಧರ್ಮಸಮ್ಮತ) ಮಾಡಿರುತ್ತಾನೆಂದೂ ಹೇಳಲಾಗಿದೆ. 2. ಇಹ್ರಾಲಿನ 
ಸ್ಥಿತಿಯಲ್ಲಿ ಬೇಟೆ ನಿಪಿದ್ಧವಾಗಿರುವ ಹಾಗೆಯೇ ಜಾನುವಾರುಗಳನ್ನು ಬಲಿಯರ್ಪಿಸುವುದೂ ಅವುಗಳ ಮಾಂಸ ತಿನ್ನುವುದೂ 
ನಿಷಿದ್ಧವೆಂದು ತಿಳಿದುಕೊಳ್ಳಬಾರದು. ಆದುದರಿಂದ ಇದು ಅಲ್ಲಾಹನು ಇರಿಸಿದ ನಿಷಿದ್ದಗಳಲ್ಲವೆಂದು ತಿಳಿಸಲಾಗಿದೆ. 


ಕಾಂಡ-17 


22. ಅಲ್‌ ಹಜ್ಜ್‌ 61 


الیم الا ما یش SNE KL‏ من الاوکان FS‏ 


ಸ 9 ಫಿ‏ 3 سوہ وع صو 2ھ ١‏ ہے یں سے 
EEE A UES ಗ CSS‏ 


pars 


ed JL Ky ید‎ GF TA AEE الما‎ 
ABE Gel SG EMTS SIS 


ನಿಮಗೆ ಸೂಚಿಸಲಾಗಿರುವವುಗಳ ಹೊರತು.* ನೀವಿನ್ನು ವಿಗ್ರಹಗಳ ಮಾಲಿನ್ಮದಿಂದ ದೂರವಿರಿ.” ಅಸತ್ಮ 
ಮಾತುಗಳಿಂದಲೂ ದೂರವಿರಿ ಏಕನಿಷ್ಠರಾಗಿ ಅಲ್ಲಾಹನ ದಾಸರಾಗಿರಿ. ಅವನೊಂದಿಗೆ ಯಾರನ್ನೂ 
ಭಾಗೀದಾರನಾಗಿ ಮಾಡಬೇಡಿರಿ. ಅಲ್ಲಾಹನೊಂದಿಗೆ ಶಿರ್ಕ್‌(ಸಹಬಾಗಿತ್ವ್ತ) ಎಸಗುವವನು ಆಕಾಶದಿಂದ 
ಕೆಳಗೆ ಬಿದ್ದಂತೆ. ಆಗ ಅವನನ್ನು ಒಂದೋ ض2‎ ಕಿತ್ತುಕೊಂಡು ಹೋಗುವವು ಅಥವಾ ಗಾಳಿಯು 
ಅವನನ್ನು ಒಯ್ದು, ಅವನು ಮುಚ್ಚುನೂರಾಗಿ ಬಿಡುವಂತಹ ಸ್ಥಳಕ್ಕೆ ಅಪ್ಪಳಿಸಿ ಬಿಡುವುದು.” 

2) ಇದಾಗಿದೆ ವಾಸ್ತವಿಕ ವಿಷಯ. (ಇದನ್ನು ತಿಳಿದುಕೊಳ್ಳಿರಿ) ಮತ್ತು ಯಾರಾದರೂ ಅಲ್ಲಾಹನು 
ನಿಶ್ಚಯಿಸಿದ ಲಾಂಛನಗಳನ್ನು ಗೌರವಿಸಿದರೆ ಇದು ಹೃದಯಗಳ ತಕ್ಕಾ(ಭಕ್ತಿ)ದಿಂದಾಗಿದೆ.” 


56. ಶವ, ರಕ್ತ, ಹಂದಿ ಮಾಂಸ ಮತ್ತು ಅಲ್ಲಾಹನ ಹೊರತು ಇತರ ಯಾರದಾದರೂ ಹೆಸರಿನಿಂದ ದಿಬ್ಲ್‌ ಮಾಡಲ್ಪಟ್ಟ 
ಪ್ರಾಣಿ: ಇವು ಅಲ್ಲಾಹನು ನಿಷಿದ್ಧಗೊಳಿಸಿರುವ ವಸ್ತುಗಳು ಎಂದು ಸೂರಃ ಆಲ್‌ ಅನ್‌ಆಮ್‌: 145 ಮತ್ತು ಅನ್ನಹ್ನ್‌: 115ರಲ್ಲಿ 


ಬಂದಿರುವ ಅಪ್ಪಣೆಯ ಕಡೆಗೆ ಸೂಚನೆ. 

57. ಅರ್ಥಾತ್‌- ಮನುಷ್ಠನು ಹೊಲಸು ಕಂಡಾಗ ಹೇಸಿ ದೂರ ಸರಿಯುವಂತೆಯೇ ನೀವು ವಿಗ್ರಹಾರಾಧನೆಯಿಂದಲೂ 
ಹೇಸಿ ದೂರ ಸರಿಯಿರಿ. ವಿಗ್ರಹಗಳು ಕೊಳೆಯಿಂದ ತುಂಬಿವೆ. ಅವುಗಳ ಬಳಿ ಸುಳಿದವನು ಕೊಳಕನಾಗುವನು. 

58. ಪದಗಳು ಸಾಮಾನ್ಯವಾಗಿವೆ ಮತ್ತು ಇದರಿಂದ ಪ್ರತಿಯೊಂದು ಸುಳ್ಳು, ಸುಳ್ಳಾರೋಪ ಮತ್ತು ಸುಳ್ಳು ಸಾಕ್ಸ್ಯಗಳು 
ನಿಷಿದ್ದವೆಂದು ಸಾಬೀತಾಗುತ್ತದೆ. ಆದರೂ ಈ ہس و‎ ಇವು ವಿಶೇಷವಾಗಿ ಸತ್ಮನಿಷೇಧ ಮತ್ತು ದೇವ ಸಹಭಾಗಿತ್ವ 
ಗಳಿಗೆ ಆಧಾರವಾಗಿರುವ جھ‎ ವಿಶ್ವಾಸ್‌ ನಿಯಮಗಳು, ಕಂದಾಚಾರ ಮತ್ತು ಮೂಢನಂಬಿಕೆಗಳ ಕಡೆಗೆ ಬೊಟ್ಟು ಮಾಡುತ್ತವೆ. 

59. ಈ ಉದಾಹರಣೆಯಲ್ಲಿ ಆಕಾಶವೆಂದರೆ- ಮಾನವನ ಅಲ್ಲಾಹನ ಹೊರತು ಇನ್ನಾರ ದಾಸನೂ ಆಗಿರದ ಮತ್ತು 
ಅವನ ಪ್ರಕೃತಿಯು ಏಕದೇವತ್ವದ ಹೊರತು ಬೇರಾವ ಮತವನ್ನೂ ಆರಿತಿಲ್ಲದಂತಹ ಅವನ ಸಹಜಸ್ಥಿತಿ. ಪ್ರವಾದಿಗಳು ಕೊಟ್ಟ 
ಮಾರ್ಗದರ್ಶನವನ್ನು ಮಾನವನು ಸ್ವೀಕರಿಸಿದರೆ ಅವನು ಇದೇ ಸಹಜ ಸ್ಥಿತಿಯಲ್ಲಿ ಜ್ಞಾನ ಮತ್ತು. ದಿವ್ಮ ಚಕ್ಸುವಿನೊಂದಿಗೆ 
ಸ್ಥಿರವಾಗಿರುತ್ತಾನೆ. ಮುಂದೆ ಅವನು ಉನ್ನತಿಯತ್ತ ಹಾರುತ್ತಾನೆಯೇ ವಿನಾ ಅವನತಿಯ ಕಡೆಗೆ ಅಲ್ಲ. ಆದರೆ ದೇವ ಸಹಭಾಗಿತ್ವ 
(ದೇವ ಸೆಹಬಾಗಿತ್ತ ಮಾತ್ರವಲ್ಲದೆ ಭೌತಿಕತೆ ಮತ್ತು ನಾಸ್ತಿಕತೆಯನ್ನು ಕೂಡಾ) ಅಂಗೀಕರಿಸಿದೊಡನೆ ಅವನು ತನ್ನ ಸ್ವಾಭಾವಿಕ 
ಪ್ರಕೃತಿಯ ಗಗನದಿಂದ ಕೆಳಗೆ ಬಿದ್ದು ಬಿಡುತ್ತಾನೆ. ಅನಂತರ ಅವನಿಗೆ ಎರಡು ಅವಸ್ಥೆಗಳ ಪೈಕಿ ಯಾವುದಾದರೂ ಒಂದು ಅವಸ್ಥೆ 
ಖಂಡಿತ ಎದುರಾಗುತ್ತದೆ: 1. ಈ ಉದಾಹರಣೆಯಲ್ಲಿ ಬೇಟೆ ಪಕ್ತಿಗಳಿಗೆ ಹೋಲಿಸಲಾಗಿರುವ ಶೈತಾನರು ಮತ್ತು ದಾರಿಗೆಡಿಸುವ 
ಮನುಷ್ಯರು ಅವನ ಮೇಲೆ ಹಠಾತ್‌ ಆಕ್ರಮಣ ನಡೆಸುತ್ತಾರೆ ಮತ್ತು ಪ್ರತಿಯೊಬ್ಬನೂ ಅವನನ್ನು ಹಾರಿಸಿ ಬಿಡುತ್ತಾನೆ. 2. ಗಾಳಿಗೆ 
ಹೋಲಿಸಲಾಗಿರುವ ಅವನ ಸ್ವಂತ ಚಿತ್ತಾಕಾಂಕ್ಸೆಗಳು ಅವನ ಸ್ವಂತ ಭಾವ ವಿಕಾರಗಳೂ ಕಲ್ಪನೆಗಳೂ ಅವನನ್ನು ಹಾರಿಸುತ್ತಲೇ 
ತಿರುಗುತ್ತವೆ. ಕೊನೆಗೆ ಅವನನ್ನು ಯಾವುದಾದರೊಂದು ಹೊಂಡಕ್ಕೆ ಎಸೆದು ಬಿಡುತ್ತವೆ. 

60. ಅರ್ಥಾತ್‌- ದೇವೋಪಾಸನೆಯ ಲಾಂಛನಗಳು. ಅವು ನಮಾರು್‌, ಉಪವಾಸ, ಹಜ್ಜ್‌ಗಳಂಶಹ ಕರ್ಮಗಳಾಗಿರ 
ಬಹುದು ಅಥವಾ ಮಸೀದಿ ಅಥವಾ 'ಹದ್ಮ್‌'ನ ಒಂಟೆ (ಬಲಿ ಕೊಡಲಿಕ್ಕಾಗಿ ಹಜ್ಜ್‌ ಯಾತ್ರಿಕರು ಹರಮಿಗೆ ಒಯ್ಯುವ ಒಂಟೆ) 

| ಇತ್ಕಾದಿ ಆಗಿರಬಹುದು. (ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಅಲ್‌ ಮಾಇದಃದ 5ನೆಯ ಟಿಪ್ಪಣಿಯನ್ನು ನೋಡಿರಿ) 

61. ಅರ್ಥಾತ್‌- ಈ ಗೌರವವು ಹೃದಯದ ನಿಷ್ಠೆಯ ಪರಿಣಾಮವಾಗಿದೆ ಮತ್ತು ಮನುಷ್ಕನ ಹೃದಯದಲ್ಲಿ ಸ್ವಲ್ಪ 
ಮಟ್ಟಿಗಾದರೂ ದೇವಭಯವಿದೆ ಎಂಬುದರ ದ್ಯೋತಕವಾಗಿದೆ. ಅದಿರುವುದರಿಂದಲೇ ಅವನು ದೇವ ಲಾಂಛನಗಳನ್ನು 


ಕಾಂಡ-17 


62 ಕುರ್‌ಆನ್‌ ವ್ಯಾಖ್ಯಾನ 


عرں وہر ےہ 2 سہ پ ہے ہو ೨ಎ‏ ےر یں گطکصے Po‏ ۲ 

ELUM PEGA MNES ALY‏ ک 
Ve‏ سس سر وو .2 w 5. “rs‏ 
FANG‏ مَا رر قھُنر  SEES 1s‏ 


54 0000 fk Gel 2 2° ಥ್ರ 

(33) ನಿಮಗೆ ಒಂದು ನಿಶ್ಚಿತ ಕಾಲದ ವರೆಗೆ (ಬಲಿ ಮೃಗಗಳಿಂದ), ಪ್ರ ಪ್ರಯೋಜನ ಪಡೆಯುವ ಹಕ್ಕಿದೆ. 
ಅನಂತರ ಅವುಗಳನ್ನು ಬಲಿದಾನ ಮಾಡುವ ಸ್ಥಾನವು ಅದೇ ಪುರಾತನ ಭವನದ ಸವಿನಿಪವಿದೆ.9 

(34-35) ನಾವು ಪ್ರತಿಯೊಂದು ಸಮುದಾಯಕ್ಕೆ ಬಲಿದಾನದ ಒಂದು ಕಾಯಿದೆಯನ್ನು ನಿಶ್ಚಯಿಸಿ 
ಕೊಟ್ಟಿದ್ದೇವೆ. ಇದು, (ಆ ಸಮುದಾಯದ) ಜನರು ತಮಗೆ ಅಲ್ಲಾಹನು ದಯಪಾಲಿಸಿರುವ" ಪ್ರಾಣಿಗಳ 
ಮೇಲೆ ಅಲ್ಲಾಹನ ನಾಮವನ್ನು ಉಚ್ಚರಿಸಲೆಂದು. (ಈ ವಿವಿಧ ಕ್ರಮಗಳಲ್ಲಿರುವ ಉದ್ದೇಶವು ಒಂದೆ). 
| ನಿಮ್ಮ ದೇವನಂತು ಏಕಮಾತ್ರ ದೇವನು. ಆದುದರಿಂದ ನೀವು ಅವನ ಆಜ್ಞಾಪಾಲಕರಾಗಿಯೇ ಇರಿ. 
| ಹೆಗಂಬರರೇ, ವಿನಯಶೀಲರಿಗೆ ಶುಭವಾರ್ತೆ ನೀಡಿರಿ ಅಲ್ಲಾಹನ ಪ್ರಸ್ತಾಪವನ್ನು ಕೇಳಿದೊಡನೆ ಅವರ - 


ಗೌರವಿಸುತ್ತಾನೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಒಬ್ಬನು ಉದ್ದೇಶಪೂರ್ವಕವಾಗಿ ದೇವ ಲಾಂಛನಗಳನ್ನು ಅವಮಾನಿಸಿದರೆ 
ಆದು, ಅವನ ಹೃದಯ ದೇವಭಯದಿಂದ ವಿರಹಿತವಾಗಿದೆ ಎಂಬುದಕ್ಕೆ ಪುರಾವೆಯಾಗಿದೆ. 

62. ಮೊದಲನೆಯ ಸೂಕ್ತದಲ್ಲಿ `'ದೇವ ಲಾಂಛನಗಳನ್ನು ಗೌರವಿಸುವ ಸಾಮಾನ್ಮ ಆಜ್ಞೆ ಕೊಟ್ಟ ಬಳಿಕ ಒಂದು 
ತಪ್ಪುಧಾರಣೆಯನ್ನು ನೀಗಿಸಲಿಕ್ಕಾಗಿ ಈ ನುಡಿಯನ್ನು ಹೇಳಲಾಗಿದೆ. ದೇವ ಲಾಂಛನಗಳಲ್ಲಿ ಹದ್ಮ್‌ನ ಪ್ರಾಣಿಗಳೂ ಸೇರುತ್ತವೆ. 
ದೇವ ಲಾಂಛನಗಳನ್ನು ಗೌರವಿಸಬೇಕೆಂದಿರುವುದರಿಂದ ಹದ್ಮ್‌ನ ಪ್ರಾಣಿಗಳನ್ನು ಕಅಬಾದ ಕಡೆಗೆ ಒಯ್ಯುವಾಗ ಅವುಗಳನ್ನು ಯಾವ 
ರೀತಿಯಲ್ಲೂ ಉಪಯೋಗಿಸಬಾರದೇ? ಅವುಗಳ ಮೇಲೆ ಸವಾರಿ ಮಾಡುವುದೂ ಸಾಮಾನು. ಹೇರುವುದೂ ಅವುಗಳ ಹಾಲು 
ಕುಡಿಯುವುದೂ ದೇವ ಲಾಂಛನದ ಗೌರವಕ್ಕೆ ವಿರುದ್ಧ لس‎ ಕಾರ್ಯವೇ? ಎಂಬ ಪ್ರಶ್ನೆಗಳ ಹಿಂಟಾಗುತ್ತವೆ. ಅರಬರು ಹೀಗೆಯೇ 
ಭಾವಿಸುತ್ತಿದ್ದರು. ಈ ತಪ್ಪು ಧಾರಣೆಯನ್ನು ಹೋಗಲಾಡಿಸಲಿಕ್ಕಾಗಿ ಇಲ್ಲಿ ಬಲಿತಾಣಕ್ಕೆ ತಲಪುವ ವರೆಗೆ ನೀವು ಈ ಪ್ರಾಣಿಗಳಿಂದ 
ಪ್ರಯೋಜನ ಪಡೆಯಬಹುದೆಂದೂ ಹಾಗೆ ಮಾಡುವುದರಿಂದ ದೇವ ಲಾಂಛನಕ್ಕೆ ಅಗೌರವ ಆಗುವುದಿಲ್ಲವೆಂದೂ ಹೇಳಲಾಗಿದೆ. 

63. ಬೇರೆ ಕಡೆಯಲ್ಲಿ "ಈ ಹರಕೆಯನ್ನು ಕಅಬಾಕ್ಕೆ ತಲಪಿಸಲಾಗುವುದು" (ಅಲ್‌ ಮಾಣದಃ ಸೂಕ್ತ: 95) ಎನ್ನಲಾಗಿದೆ. 
ಇದರ ಅರ್ಥ- ಕಅಬಾದಲ್ಲಿ ಅಥವಾ ಮಸ್ಸಿದುಲ್‌ ಹರಾಮ್‌ನಲ್ಲಿ ಬಲಿದಾನ ಮಾಡಬೇಕೆಂದಲ್ಲ. ಹರಮಿನ ಗಡಿಗಳೊಳಗೆ ಬಲಿದಾನ 
ಮಾಡಬೇಕೆಂದರ್ಥ. ಪವಿತ್ರ ಕುರ್‌ಆನ್‌ ಸಾಮಾನ್ಯ ವಾಗಿ ಕಲಬಾ, ಬೈತುಲ್ಲಾ (ದೇವ ಭವನ) ಅಥವಾ ಮಸ್ಲಿದುಲ್‌ ಹರಾಮ್‌ 
ಎನ್ನುವುದು ಮಕ್ಕಾದ ಹರಮ್‌ನ ಬಗ್ಗೆಯೇ ಹೊರತು ಕೇವಲ ಆ ಕಟ್ಟಡದ ಬಗ್ಗೆಯಲ್ಲ ಎಂಬುದಕ್ಕೆ ಇದು ಇನ್ನೊ ೦ದು. ಆಧಾರ. 

64. ಈ ಸೂಕ್ತದಿಂದ ಎರಡು ವಿಷಯಗಳನ್ನು ತಿಳಿದಂತಾಯಿತು- 1. ಬಲಿದಾನ ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ಆರಾಧನಾ 
| ಎಧಿಗಳ ಒಂದು ಅನಿವಾರ್ಯ ಅಂಗವಾಗಿತ್ತು. ಮಾನವನು ಯಾವೆಲ್ಲಾ ರೂಪಗಳಲ್ಲಿ ದೇವೇತರರ ಆರಾಧನೆ ಮಾಡಿರುವನೋ 
ಅವೆಲ್ಲವನ್ನು ದೇವೇತರರ ಪಾಲಿಗೆ ನಿಷೇಧಿಸಿ, ಕೇವಲ ಅಲ್ಲಾಹನಿಗಾಗಿ ಮಾತ್ರ ಕಾದಿರಿಸಬೇಕೆಂಬುದು, ಆರಾಧನೆಯ ವಿಷಯದಲ್ಲಿ 
ಏಕದೇವತ್ವದ ಮೂಲಭೂತ ಬೇಡಿಕೆಗಳ ಪೈಕಿ ಒಂದಾಗಿದೆ. ಮಾನವನು ಆರಾಧನೆ ಮತ್ತು ಪೂಜೆಯ ಇತರ ಕರ್ಮಗಳಂತೆ ತನ್ನ 
ಸ್ವಕಲ್ಪಿತ ಆರಾಧ್ಯರುಗಳ ಮುಂದೆ ಪ್ರಾಣಿ ಬಲಿಯನ್ನು ನೀಡುತ್ತಾ ಬಂದಿದ್ದಾನೆ. ದೇವ ಧರ್ಮಶಾಸ್ತ್ರಗಳು "ಇದನ್ನು ದೇವೇತರರ 
ಪಾಲಿಗೆ ಹರಾಮ್‌ ಮತ್ತು ಅಲ್ಲಾಹನ ಪಾಲಿಗೆ ವಾಜಿಬ್‌(ಕಡ್ಡಾಯ) ಮಾಡಿರುತ್ತವೆ. 2. ಈ ವಾಕ್ಕದಿಂದ ತಿಳಿಯುವ ಇನ್ನೊಂದು 
ವಿಷಯವೇನೆಂದರೆ, ಅಲ್ಲಾಹನ ಹೆಸರಿನಲ್ಲಿ ಬಲಿದಾನ ನೀಡಬೇಕೆಂಬುದು ಮುಖ್ಯ ವಿಷಯವಾಗಿದೆಯೇ ಹೊರತು ಅದನ್ನು 
ಯಾವಾಗ, ಎಲ್ಲಿ, ಹೇಗೆ ನಿರ್ವಹಿಸಬೇಕೆಂಬ ವಿವರಗಳು ಮುಖ್ಯವಲ್ಲ, ಈ ವಿವರಗಳಲ್ಲಿ ಬೇರೆ ಬೇರೆ ಪ್ರವಾದಿಗಳ ಕರ್ಮರಾಸ್ತೆ 
ಗಳಲ್ಲಿ ಪರಿಸ್ಥಿತಿಗಳಿಗನುಸಾರ ವೈವಿಧ್ಯತೆ ಇತ್ತು. ಆದರೆ ಎಲ್ಲವುಗಳ ತಿರುಳು ಮತ್ತು ಉದ್ದೇಶ ಒಂದೇ ಆಗಿತ್ತು. 

65. ಮೂಲದಲ್ಲಿ 'ಮುಖ್‌ಬಿತೀನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಒಂದೇ ಶಬ್ದದಲ್ಲಿ ಪೂರ್ಣಗೊಳ್ಳುವುದಿಲ್ಲ. 
ಇದರಲ್ಲಿ ಮೂರು ಅಭಿಪ್ರಾಯಗಳು ಅಡಕವಾಗಿವೆ. 1. ಅಹಂಕಾರ ಮತ್ತು ಅಹಂಭಾವವನ್ನು ಬಿಟ್ಟು ಅಲ್ಲಾಹನ ಮುಂದೆ 
ವಿನಯಶೀಲನಾಗಿರುವುದು. 2. ಅವನ ದಾಸ್ಕದಲ್ಲಿ ಸಂತೃಪ್ತನಾಗಿರುವುದು. 3. ಅವನ ತೀರ್ಮಾನಗಳ ಬಗ್ಗೆ ತೈಪ್ತನಾಗಿರುವುದು. 


ಕಾಂಡ-17 


22. ಅಲ್‌ ಹಜ್ಜ್‌ ! 63 


OE NRE TET Fuel LH الضیرنن‎ 
انت‎ Md KE REG al EN Me والیان ج‎ 
2 کی‎ ಖಡ ks ار‎ ks ಖಿ ع2 تو ٹا خر‎ 4 


ಹೃದಯಗಳು ಕಂಪಿಸತೊಡಗುತ್ತವೆ. ಅವರ ಮೇಲೆ ಯಾವ ಸಂಕಷ್ಟಗಳು ಬಂದರೂ ತಾಳ್ಮೆ ವಹಿಸುತ್ತಾರೆ, 
ನಮಾರುನ್ನು ಸಂಸ್ಥಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದ ಜೀವನಾಧಾರದಿಂದ ವ್ಯಯಿಸುತ್ತಾರೆ.5 
(36-37) ನಾವು (ಬಲಿದಾನದ) ಒಂಟೆಗಳನ್ನು ನಿಮಗಾಗಿ ಅಲ್ಲಾಹನ ಲಾಂಛನಗಳಾಗಿ 
ಮಾಡಿದ್ದೇವೆ. ನಿಮಗೆ ಅವುಗಳಲ್ಲಿ ಒಳಿತಿದೆ ಆದುದರಿಂದ ಅವುಗಳನ್ನು ನಿಲ್ಲಿಸಿ ಅವುಗಳ ಮೇಲೆ 
ಅಲ್ಲಾಹನ ನಾಮವನ್ನು ”)مہ‎ ಮತ್ತು (ಬಲಿಯರ್ಪಿಸಿದ ಬಳಿಕ) ಅವುಗಳ ಬೆನ್ನುಗಳು ನೆಲಕ್ಕೆ 


66. ಅರ್ಥಾತ್‌- ನಾವು ಅವರಿಗೆ ಪ್ರದಾನ ಮಾಡಿರುವ ಜೀವನಾಧಾರಗಳಿಂದ ಅವರು ಖರ್ಚು ಮಾಡುತ್ತಾರೆ. ಖರ್ಚೆಂದರೆ, 
ಎಲ್ಲಾ ತರದ ಖರ್ಚುಗಳಲ್ಲ. ತನ್ನ ಮತ್ತು ತನ್ನ ಮನೆಯವರ ಧರ್ಮಸಮ್ಮತವಾದ ಅವಶ್ಯಕತೆಗಳನ್ನು ಪೂರೈಸುವುದು, 
ಸಂಬಂಧಿಕರಿಗೂ ನೆರೆಹೊರೆಯವರಿಗೂ ನಿರ್ಗತಿಕರಿಗೂ ಸಹಾಯ ಮಾಡುವುದು, ಜನ ಕಲ್ಯಾಣ ಕಾರ್ಯಗಳಲ್ಲಿ ಭಾಗವಹಿಸುವುದು 
ಮತ್ತು ದೇವನಾಮೋತ್ತುಂಗತೆಗಾಗಿ ಧನತ್ಕಾಗ ಮಾಡುವುದು ಎಂದರ್ಥ. 

67. ಮೂಲದಲ್ಲಿ 'ಬುದ್‌ನ' ಎಂಬ ಪದ ಪ್ರಯೋಗವಾಗಿದ್ದು ಇದು ಅರಬೀ ಭಾಷೆಯಲ್ಲಿ ಒಂಟೆಗಳಿಗೆ ಮೊಸಲಿರುವ 
ಪದ. ಆದರೆ ಪ್ರವಾದಿವರ್ಯರು(ಸ) ಬಲಿದಾನದ ಆಜ್ಞೆಯಲ್ಲಿ ದನವನ್ನೂ ಒಂಟೆಗಳೊಂದಿಗೆ ಸೇರಿಸಿದ್ದಾರೆ. (ಮುಸ್ಲಿಮ್‌) 

68. ಅರ್ಥಾತ್‌- ನೀವು ಅವುಗಳಿಂದ ಬಹಳಷ್ಟು ಪ್ರಯೋಜನ ಪಡೆಯುತ್ತೀರಿ. ನೀವು ಅವುಗಳೆ ಬಲಿದಾನ ಏಕೆ ಮಾಡಬೇಕು 
ಎಂಬುದರ ಕಡೆಗೆ ಸೂಚನೆಯಿದು. ಮನುಷ್ಯನು ದೇವದತ್ತವಾದ ಯಾವೆಲ್ಲಾ ವಸ್ತುಗಳಿಂದ ಪ್ರಯೋಜನ ಪಡೆಯುತ್ತಾನೋ 
ಅವುಗಳ ಪೈಕಿ ಪ್ರತಿಯೊಂದರ ಬಲಿದಾನವನ್ನು ಅಲ್ಲಾಹನ ಹೆಸರಲ್ಲಿ ಮಾಡಬೇಕು. ಇದನ್ನು ಅನುಗ್ರಹಕ್ಕೆ ಕೃತಜ್ಞತೆಯ ರೂಪದಲ್ಲಿ 
ಮಾತ್ರವಲ್ಲದೆ € ಅಲ್ಲಾಹನ ಮೇಲ್ಮೆ ಮತ್ತು ಅವನ ಮಾಲಕತ್ವದ ಅಂಗೀಕಾರದ ರೂಪದಲ್ಲೂ ಮಾಡಬೇಕು. ಈಮಾನ್‌ ಮತ್ತು, 
ಇಸ್ಲಾಮ್‌ ಆತ್ಮದ ಬಲಿದಾನವಾಗಿದೆ. ನಮಾರು್‌ ಮತ್ತು ಉಪವಾಸಗಳು ಶರೀರ ಮತ್ತು ಅದರ ಶಕ್ತಿಗಳ ಬಲಿದಾನವಾಗಿದೆ. 
ರುಕಾತ್‌ ಸಂಪತ್ತಿನ ಬಲಿದಾನವಾಗಿದೆ. ಜಿಹಾದ್‌ ಸಮಯ ಮತ್ತು ಮಾನಸಿಕ ಹಾಗೂ ಶಾರೀರಿಕ ಸಾಮಧ್ಯ ೯ಗಳ ಬಲಿದಾನ 
ವಾಗಿದೆ. ಅಲ್ಲಾಹನ ಮಾರ್ಗದ ಯುದ್ದವು ಪ್ರಾಣದ ಬಲಿದಾನವಾಗಿದೆ. ಇವೆಲ್ಲವೂ ಒಂದೊಂದು ಬಗೆಯ ಅನುಗ್ರಹ ಮತ್ತು 
ಒಂದೊಂದು ಕೊಡುಗೆಗೆ ಸಲ್ಲಿಸುವ ಕೃತಜ್ಞತೆಗಳಾಗಿವೆ. ಇದೇ ರೀತಿ ಎಷ್ಟೋ ಪ್ರಾಣಿಗಳನ್ನು ನಮಗೆ ನಿಯಂತ್ರಿಸಿ ಕೊಟ್ಟು ನಾವು 
ಅವುಗಳಿಂದ ಅಸಂಖ್ಯಾತ ಪ್ರಯೋಜನಗಳನ್ನು ಪಡೆಯುವಂತೆ ಮಾಡಿರುವ ಅಲ್ಲಾಹನ ಮಹಾ ಅನುಗ್ರಹಕ್ಕಾಗಿ ನಾವು ಅವನಿಗೆ 
ಕೃತಜ್ಞತೆ ಸಲ್ಲಿಸಲು ಮತ್ತು ಅವನ ಮಹಿಮೆಯನ್ನು ಅಂಗೀಕರಿಸುವಂತಾಗಲು ನಮ್ಮ ಮೇಲೆ ಪ್ರಾಣಿ ಬಲಿದಾನವನ್ನು ವಿಧಿಸಲಾಗಿದೆ. 

69. ಒಂಟೆಯನ್ನು ನಿಲ್ಲಿಸಿ ಬಲಿ ಕೊಡಲಾಗುತ್ತದೆಂಬುದನ್ನು ತಿಳಿದಿರಬೇಕು. ಅದರ ಒಂದು ಕಾಲನ್ನು ಕಟ್ಟಿ ಬಿಡಲಾಗುತ್ತದೆ. 
ತರುವಾಯ ಶ್ವಾಸನಾಳಕ್ಕೆ ಭರ್ಚಯಿಂದ ಬಲಮಾಗಿ ಹೊಡೆಯಲಾಗುತ್ತದೆ. ಅದರಿಂದಾಗಿ ರಕ್ತದ ಒಂದು ಕಾರಂಜಿ ಹೊರಡುತ್ತದೆ. 
ಸಾಕಷ್ಟು ರಕ್ತಸ್ರಾವವಾದ ಬಳಿಕ ಒಂಟೆ ನೆಲಕ್ಕೆ ಬಿದ್ದು ಬಿಡುತ್ತದೆ. 'ಸವಾಫ್‌'ನ ಅರ್ಥ ಇದೇ. ಬಲಿದಾನದ ಇದೇ ವಿಧಾನವು 
ಹದೀಸ್‌ಗಳಿಂದಲೂ ಸಾಬೀತಾಗುತ್ತವೆ. ಇದರ ಕಡೆಗೇ ಕುರ್‌ಆನ್‌ ಸಹ ಸೂಚನೆ ಕೊಡುತ್ತದೆ. ನಿಂತಿರುವ ಒಂದು ಪ್ರಾಣಿ ಆ 
ಬಳಿಕ ನೆಲಕ್ಕೆ ಉರುಳಿದ ಬಗ್ಗೆ ಮಾತ್ರ 'ಅವುಗಳ ಬೆನ್ನುಗಳು ನೆಲಕ್ಕೆ ಒರಗಿದ ಮೇಲೆ' ಎಂದು ಹೇಳಬಹುದಷ್ಟೇ. ಅನ್ಮಥಾ, 
ಪ್ರಾಣಿಯನ್ನು ಮಲಗಿಸಿಯೇ ಅದನ್ನು ಬಲಿ ನೀಡುವುದಾದಲ್ಲಿ ಅದರ ಬೆನ್ನು ಮೊದಲೇ ನೆಲಕ್ಕೆ ಒರಗಿರುವುದಲ್ಲವೇ? 

70. ಅಲ್ಲಾಹನ ನಾಮವನ್ನು ಉಚ್ಚರಿಸದೆ دہ‎ ಮಾಡುವುದರಿಂದ ಯಾವ ಪ್ರಾಣಿಯೂ ಹಲಾಲ್‌ ಆಗುವುದಿಲ್ಲವೆಂಬುದಕ್ಕೆ 
ಈ ಪದಗಳು ಪುನಃ ಆಧಾರ ಕೊಡುತ್ತದೆ. ಆದುದರಿಂದ ಅಲ್ಲಾಹನು ಅವುಗಳನ್ನು 'ದಿಬ್ಹ್‌' ಮಾಡಿರಿ ಎಂದು ಹೇಳುವ ಬದಲಾಗಿ 
'ಅವುಗಳ ಮೇಲೆ ಅಲ್ಲಾಹನ ನಾಮವನ್ನುಚ್ಛರಿಸಿರಿ' ಎನ್ನುತ್ತಿದ್ದಾನೆ. ಇದರ ಅರ್ಥ- ಪ್ರಾಣಿಗಳನ್ನು ದಿಬ್ಹ್‌ ಮಾಡುವುದಾಗಿದೆ. ' 
ಇದರಿಂದ ಇಸ್ಲಾಮೊ ಧರ್ಮಶಾಸ್ತ್ರದಲ್ಲಿ ಅಲ್ಲಾಹನ ನಾಮವನ್ನುಚ್ಚರಿಸದೆ ಪ್ರಾಣಿಯನ್ನು دہ‎ ಮಾಡುವ ಕಲ್ಪನೆಯೇ | 
ಇಲ್ಲವೆಂಬುದು ತಾನಾಗಿಯೇ ಸಾಬೀತಾಗುತ್ತದೆ. دہ‎ ಮಾಡುವಾಗ 'ಬಿಸ್ಮಿಲ್ಲಾಹಿ ಅಲಾಹು ಅಕ್ಟರ್‌' ಎಂದು ಹೇಳುವ ಕ್ರಮ 
ಇಲ್ಲಿಂದಲೇ ಆರಿಸಲ್ಪಟ್ಟಿದೆ. 36ನೇ ಸೂಕ್ತ ದಲ್ಲಿ 'ಫದ್‌ಕುರುಸ್ಮ ಲ್ಲಾಹಿ ಅಲೈೆಹಾ(ಅವುಗಳ ಮೇಲೆ ಅಲ್ಲಾಹನ ನಾಮವನ್ನುಚ್ಚರಿಸಿರ) 
ಎಂದೂ 37ನೇ ಸೂಕ್ತದಲ್ಲಿ' ಲಿತುಕಬ್ಬಿರುಲ್ಲಾಹ ಆಲಾ ಮಾ ಹೆದಾಕುಮ್‌' (ಅವನು ನಿಮಗೆ ಸನ್ಮಾರ್ಗವನ್ನು ದಯಪಾಲಿಸಿದ್ದಕ್ಕಾಗಿ 
ನೀವು ಅವನ ಮಹಾನತೆಯನ್ನು ಕೊಂಡಾಡಬೇಕು) ಎಂದೂ ಇದೆ. 


ಸ 


ಕಾಂಡ-17 


64 ಕುರ್‌ಆನ್‌ ವ್ಯಾಖ್ಯಾನ 


> 5. 4 WK Jo Ks لملکو‎ HL ال کڈ‎ A 
PAE مت‎ ಪ್ರಿಹೆ*ಹ್ಮಿ us 2 A کِن‎ 1 3 i Why لا‎ 


اص رر ےھ ا 


AN FE BN الله‎ JAI EK تا‎ 
ತಾಗಿದ ಮೇಲೆ'' ಅವುಗಳಿಂದ ಸ್ವತಃ مرن‎ ಹಾಗೂ(ದ್ದುದರಲ್ಲಿ) و"‎ 7 ಅಪೇಕ್ಷೆ 
ಪ್ರಕಟಿಸುವವರಿಗೂ ತಿನ್ನಿಸಿರಿ. ನೀವು ಕೃತಜ್ಞರಾಗಲಿಕ್ಕಾಗಿ ನಾವು ಈ ರೀತಿಯಲ್ಲಿ ನಿಮಗಾಗಿ ಆ ಪ್ರಾಣಿ 
ಗಳನ್ನು ನಿಯಂತ್ರಿಸಿ ಕೊಟ್ಟಿದ್ದೇವೆ.” ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲಪುವುದಿಲ್ಲ. 
ಆದರೆ ಅವನಿಗೆ ನಿಮ್ಮ ತಕ್ಟಾ(ಧರ್ಮನಿಷ್ಠೆ) ತಲುಪುತ್ತದೆ. ಅವನು ನಿಮಗೆ ಸನ್ಮಾರ್ಗವನ್ನು ದಯ 
ಪಾಲಿಸಿದ್ದಕ್ಕಾಗಿ ನೀವು ಅವನ ಮಹಾನತೆಯನ್ನು ಕೊಂಡಾಡಬೇಕೆಂದು ಅವನು ಅವುಗಳನ್ನು ನಿಮಗಾಗಿ 
ಹೀಗೆ ನಿಯಂತ್ರಿಸಿಕೊಟ್ಟಿರುತ್ತಾನೆ* ಮತ್ತು ಪೈಗಂಬರರ, ಸಜ್ಜನರಿಗೆ ಸುವಾರ್ತೆ ನೀಡಿರಿ. 


ಕುರ್ಬಾನಿ(ಬಲಿದಾನ) ಮಾಡುವಾಗ ಅಲ್ಲಾಹನ ನಾಮವನ್ನುಚ್ಚರಿಸುವ ವಿವಿಧ ರೂಪಗಳು ಹದೀಸ್‌ಗಳಲ್ಲಿ ಉಲ್ಲೇಖ 
ಗೊಂಡಿವೆ. ಉದಾ: 1. 'ಬಿಸ್ಮಿಲ್ಲಾಹಿ ವಲ್ಲಾಹು ಅಕ್ಟರ್‌, ಅಲ್ಲಾಹುಮ್ಮ ಮಿಸ್‌ಕ ವ ಲಕ' (ಅಲ್ಲಾಹನ ನಾಮದೊಂದಿಗೆ ಅಲ್ಲಾಹ್‌ 
ಅತ್ಯಂತ ಮಹಾನನು, ಡೇವಾ, ನಿನ್ನದೇ ಸೊತ್ತು ಮತ್ತು ನಿನಗಾಗಿಯೇ ಅರ್ಪಿತು2 2. 'ಅಲ್ಲಾಹು ಅಕ್ಟರ್‌, ಲಾ ಇಲಾಹೆ ಇಲ್ಲಲ್ಲಾಹ್‌, 
ಅಲ್ಲಾಹುಮ್ಮ ಮಿನ್‌ಕ ವ ಲಕ' (ಅಲ್ಲಾಹ್‌ ಅತಂತ ಮಹಾನನು ಅಲ್ಲಾಹನ ಹೊರತು ಬೇರೆ ಆರಾಧ್ಮನಾರೂ ಇಲ್ಲ, ದೇವಾ, 
ನಿನ್ನದೇ ಸೊತ್ತು ಮತ್ತು ನಿನಗಾಗಿಯೇ ಅರ್ಪಿತ) 3. "ಇನ್ನೀ ವಜ್ಜಹ್ತು ವಜ್‌ಹಿಯ ಲಿಲ್ಲದೀ ಫತರಸ್ಸಮಾವಾತಿ ವಲ್‌ ಅರ್ದ 
ಹನೀಫನ್‌ ವಮಾ ಅನ ಮಿನಲ್‌ ಮುಶ್ರಿಕೀನ್‌, ಇನ್ನ ಸಲಾತೀ ವನುಸುಕೀ ವಮಹ್‌ಯಾಯ ವಮಮಾಶತೀ ಲಿಲ್ಲಾಹಿ ರಬ್ಬಿಲ್‌ 
ಆಲಮೂನ್‌ ಲಾ ಶರೀಕ ಲಹೂ ವಬಿದಾಲಿಕ ಉಮಿರ್‌ತು ವ ಅನ ಮಿನಲ್‌ ಮುಸ್ಲಿಮೊನ್‌, ಅಲ್ಲಾಹುಮ್ಮ ಮಿನ್‌ಕ ವ ಲಕ" 
(ನಾನು ಏಕನಿಷ್ಠನಾಗಿ ನನ್ನ ಮುಖವನ್ನು ಭೂಮ್ಯಾಕಾಶಗಳನ್ನು ಸೃಪ್ಟಿಸಿದದನ ಕಡೆಗೆ ಮಾಡಿಕೊಂಡೆನು ಮತ್ತು ನಾನು 
ಬಹುದೇವಾರಾಧಕನಲ್ಲ. ನಿಶ್ಚಯವಾಗಿಯೂ ಸನ್ನ ನಮಾರು್‌, ನನ್ನ ಬಲಿದಾನ, ನನ್ನ ಜೀವನ ಮತ್ತು ಸನ್ನ ಮರಣ ಎಲ್ಲವೂ 
ಸರ್ವಲೋಕ ಪಾಲಕನಾದ ಅಲ್ಲಾಹನಿಗಾಗಿದೆ. ಅವನ ಸಹಭಾಗಿ ಯಾರೂ ಇಲ್ಲ. ನನಗೆ ಇದನ್ನೇ ಆದೇಶಿಸಲಾಗಿದೆ ಮತ್ತು ನಾನು 
ಅನುಸರಣೆಯಲ್ಲಿ ಶಿರಬಾಗಿಸುವವರಲ್ಲಾಗಿರುತ್ತೇನೆ. ದೇವಾ, ನಿನ್ನದೇ ಸೊತ್ತು ಮತ್ತು ನಿನಗಾಗಿಯೇ ಅರ್ಪಿತು 

71. ಬೆನ್ನು ನೆಲಕ್ಕೆ ತಾಗುವುದೆಂದರೆ- ಅವು ಸೆಲಕ್ಕೆ ಬಿದ್ದು ಬಿಡುವುದು ಮಾತ್ರವಲ್ಲ, ಅವು ಬಿದ್ದು ನಿಶ್ಚಲವಾಗಿ ಬಿಡುವುದೂ 
ಆಗಿದೆ. ಅರ್ಥಾತ್‌- 07 ನಿಂತು ಬಿಡಬೇಕು ಮತ್ತು ಪ್ರಾಣವೂ ಸಂಪೊರ್ಣ. ಹೊರಟು ಹೋಗಿ ಬಿಡಬೇಕು. ಅಬೂ 
ದಾವೂದ್‌, ಶಿರ್ಮಿದಿ ಮತ್ತು ಮುಸ್ನದ್‌ ಅಹ್ಮ ದ್‌ನಲ್ಲಿ ಪ್ರವಾದಿವರ್ಯರ(ಸ) ಆದೇಶ ಹೀಗೆ ಉಲ್ಲೇಖಿತವಿದೆ- "ಜಾನುವಾರು 
ಜೀವದಿಂದಿರುವಾಗಲೇ ಕೊಯ್ಯಲ್ಪಡುವ ಅದರ ಮಾಂಸವು ಶವವಾಗಿರುತ್ತದೆ." 

72. ಇಲ್ಲಿ ಬಲಿದಾನದ ಆಜ್ಞೆಯನ್ನು ಏಕೆ ಕೊಡಲಾಗಿದೆ ಎಂಬುದರ ಕಡೆಗೆ ಪುನಃ ಸೂಚಸಲಾಗಿದೆ. ಇದು ಆಲ್ಲಾ ್ಲಿಹನು 
ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೆ ಕೊಡುವ ಮೂಲಕ ಮಾಡಿರುವ ಮಹದುಪಕಾರಕ್ಕೆ ಕೃತಜ್ಞತೆಯಾಗಿರುತ್ತದೆ ಎನ್ನಲಾಗಿದೆ. 

73. ಅಜ್ಞಾನ ಕಾಲದಲ್ಲಿ ಅರಬರು ವಿಗ್ರಹಗಳ ಮುಂದೆ ಕೊಟ್ಟ ಬಲಿ ಮಾಂಸವನ್ನು ಆ 'ಎಗ್ರ ಹಗಳಿಗೆ ಅರ್ಪಿಸು ುತ್ರಿದ್ದಂತೆಯೇ 
ಅಲ್ಲಾಹನ ನಾಮದಲ್ಲಿ ಬಲಿ ನೀಡಿದ ಪ್ರಾಣಿಯ ಮಾಂಸವನ್ನು ಕೆಅಬಾದ ಮುಂದೆ ತಂದಿಡುತ್ತಿದ್ದೆರು ಮತ್ತು ರಕ್ತವನ್ನು ಅದರ 
ಗೋಡೆಗಳಿಗೆ ಬಳಿಯುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಅಲ್ಲಾಹನಿಗೆ ರಕ್ತ ಮತ್ತು ಮಾಂಸಗಳನ್ನು ಅರ್ಪಿಸುವುದೇ ಬಲಿದಾನದ 
ಉದ್ದೇಶವಾಗಿತ್ತು. ಈ ಅಜ್ಞಾನವನ್ನು ಕತ್ತೆಸೆಯಲಿಕ್ಕಾಗಿ ಅಲ್ಲಾಹನ ಮುಂದೆ ಅರ್ಪಿತವಾಗುವ ಮುಖ್ಯ ವಸ್ತು ನಿಮ್ಮ 'ತಕ್ಕಾ': 
ಅಥವಾ ಧರ್ಮನಿಷ್ಠೆಯೇ ಹೊರತು ಪ್ರಾಣಿಯ ರಕ್ತವಾಗಲಿ ಮಾಂಸವಾಗಲಿ ಅಲ್ಲ. ನೀವು ದೇವಾನುಗ್ರಹಕ್ಕೆ ಪ್ರತಿಯಾಗಿ 
ಕೃತಜ್ಞತಾಭಾವ ಮತ್ತು ಸಂಕಲ್ಪಶುದ್ದಿಯೊಂದಿಗೆ ಕೇವಲ ಅಲ್ಲಾಹನಿಗಾಗಿ ಬಲಿದಾನವನ್ನರ್ಪಿಸಿದರೆ, ಆ ಸ್ಫೂರ್ತಿ, pS ಮತ್ತು: 
ನಿಷ್ಠೆಯ ಕಾಣಿಕೆ ಅವನ ಸ್ನ್ನಧಿಗೆ ತಲುಪಿ ಬಿಡುವುದು. ಅನ್ಯಥಾ ರಕ್ತ ಮತ್ತು ಮಾಂಸೆ ಇಲ್ಲೇ ಬಿದ್ದು ಕೊಂಡಿರುವುದು ಎನ್ನಲಾಗಿದೆ. . 

74. ಅರ್ಥಾತ್‌- ಮನನಾರೆ ಅವನ ಮಹಾನತೆ ಮತ್ತು ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಿರಿ, ಕ್ರಿಯೆಯಲ್ಲಿ ಅದರ ಘೋಷಣೆ ಮತ್ತು 
ಪ್ರಕಟಣೆ ಮಾಡಿರಿ. ಇದು ಬಲಿದಾನದ ಉದ್ದೇಶ ಮತ್ತು ಔಟಿತ್ಮದ ಬಗ್ಗೆ ನೀಡಿರುವ ಇನ್ನೊಂದು ಸೂಚನೆ. ಬಿದಾನವು ಪ್ರಾಣಿಗಳನ್ನು 


ಕಾಂಡ-17 


۱ ۵ 
Li BE dg کا دھ‎ CAA AC اھک ھب ھ ہے سے‎ 
ONE SL SK ISIE GE FER الله لا‎ a 
(38-41)-ನಿಶ್ತೆಯವಾಗಿಯೂ” ಅಲ್ಮಹ್‌ ಸತ್ಯವಿಶ್ವಾಸಿಗಳ ಪರವಾಗಿ" ಕಕ್ಷಣೆ .ಮಾಡುತ್ತಾನೆ” ಖಂಡಿತ 
ವಾಗಿಯೂ ಅಲ್ಲಾಹ್‌ :ಯಾವುದೇ ವಿಶ್ವಾಸಘಾತುಕ -ಕೃತಘ್ನುನನ್ನು ಮೆಚ್ಚುವುದಿಲ್ಲ.” .ಯಾರ ವಿರುದ್ಧ 


ನಿಯಂತ್ರಿಸಿ ಕೊಟ್ಟಂತಹ ಉಪಕಾರಕ್ಕೆ ಕೃತಜ್ಞತೆಯಾಗಿ ಮಾತ್ರ ವಾಜಿಬ್‌(ಕಡ್ಡಾಯ) ಗೊಳಿಸಲ್ಪಟ್ಟಿರುವುದಲ್ಲ. ಇದು ಯಾರ ಪ್ರಾಣಿಗಳೋ 
ಮತ್ತು ಯಾರು ಅವುಗಳನ್ನು ನಮಗಾಗಿ ನಿಯಂತ್ರಿಸಿಕೊಟ್ಟಿರುತ್ತಾನೋ ಅವನ ಮಾಲಕತ್ವದ ಹಕ್ಕುಗಳನ್ನು ನಾವು ಹೃತ್ಪೂರ್ವಕವಾಗಿಯೂ 
ಕಾರ್ಯರೂಪದಲ್ಲೂ ಒಪ್ಪಿಕೊಳ್ಳಬೇಕು ಮತ್ತು ಇವೆಲ್ಲ ನಮ್ಮ ಸ್ವಂತ ಸೊತ್ತುಗಳೆಂಬ`ಬ್ರಮೆ ನಮ್ಮಲ್ಲಿ: ಉಂಟಾಗಬಾರದು ಎಂಬ 
ಉದ್ದೇಶದಿಂದಲೂ ಇದನ್ನು ಕಡ್ಡಾಯಗೊಳಿಸಲಾಗಿದೆ:; ಇದೇ ವಿಷಯವನ್ನು 'ಅಲ್ಲಾಹುಮ್ಮ ಮಿನ್‌ಕ ವಲಕೆ' (ದೇವಾ, ಇದು ನಿನ್ನದೇ 
ಸೊತ್ತು ಮತ್ತು ನಿನಗಾಗಿಯೇ ಅರ್ಪಿತ) ಎಂಬ ನುಡಿ ಸಾರಿ ಹೇಳುತ್ತದೆ. ಈ ಸನ್ನಿವೇಶದಲ್ಲಿ ಇನ್ನೊಂದು ವಿಷಯವನ್ನು ಶಿಳಿದಿರಬೇಕು. 
ಅದೇನೆಂದರೆ, ಈ ಪಾರಾದಲ್ಲಿ ನೀಡಲಾಗಿರುವ ಬಲಿದಾನದ ಆಜ್ಞೆ ಕೇವಲ ಹಜ್ಜ್‌ ಯಾತ್ರಿಕರಿಗೆ ಮಾತ್ರ ಅನ್ವಯಿಸುವುದಲ್ಲ. 
ಹಾಗೆಯೇ" ಇದು ಕೇವಲ ಮಕ್ಕಾದಲ್ಲಿ ಹಜ್ಜ್‌ ಯಾತ್ರೆಯ ಸಂದರ್ಭದಲ್ಲಿ ಮಾತ್ರ ನಿರ್ವಹಿಸಲಿಕ್ಕಿರುವುದೂ ಅಲ್ಲ. ಇದು ಸ್ಥಿತಿವರಿತ |" 
ಮುಸ್ಲಿಮರೆಲ್ಲರಿಗೂ, ಅವರೆಲ್ಲ ಇರಲಿ, ಸಾರ್ವತ್ರಿಕವಾಗಿ ಅನ್ವಯಿಸುತ್ತದೆ. ಈ ಮೂಲಕ ಅವರು ತಮಗೆ ಪ್ರಾಣಿಗಳನ್ನು ನಿಯಂತ್ರಿಸಿ 
ಕೊಟ್ಟ ದೆವಾನುಗ್ರಹಕ್ಕೆ ಕೃತದ್ಧತೆ ಸಲ್ಲಿಸುವ ಹಾಗೂ ಅವನ ಮಹಾನತೆಯನ್ನು ಕೊಂಡಾಡುವ ಕರ್ತವ್ಯವನ್ನು ನೆರವೇರಿಸಬೇಕೆಂಬುದೂ 
ಜೊತೆಗೆ ತಮ್ಮ ತಮ್ಮ ಪ್ರದೇಶಗಳಲ್ಲಿದ್ದುಕೊಂಡೇ ಹಜ್ಜ್‌ ಯಾತ್ರಿಕರ ವರ್ತಮಾನೆ ಸ್ಥಿತಿಯಲ್ಲಿ. ಸಹಭಾಗಿ ಗಳಾಗಬೇಕೆಂಬುದೂ 
ಇದರ ಉದ್ದೇಶವಾಗಿದೆ. ಈ ವಿಷಯದ ವಿವರಣೆ ಅನೇಕ ಹದೀಸ್‌ಗಳಲ್ಲಿ ಬಂದಿದೆ. "ಪ್ರವಾದಿವರ್ಯರು(ಸ) ತಮ್ಮ ಮದೀನಾ 
ವಾಸ್ತವ್ಯದ ಸಂಪೂರ್ಣ ಕಾಲಾವಧಿಯಲ್ಲಿ ಪ್ರತಿ ವರ್ಷವೂ ಈದುಲ್‌ ಅರ್‌ಹಾ ಸಂದರ್ಭದಲ್ಲಿ ಕುರ್ಬಾನಿಪ್ರಾಣಿ ಬಲಿ) ಕೊಡುತ್ತಲೇ 
ಇದ್ದರೆಂದು ಅನೇಕ ವಿಶ್ವಸನೀಯ ವರದಿಗಳಿಂದ ಸಾಬೀತಾಗಿದೆ. ಅವರ ಚರ್ಯೆಯ ಪ್ರಕಾರವೇ ಮುಸ್ಲಿಮರಲ್ಲಿ ಈ ಕ್ರಮ ಜಾರಿಗೆ 
ಬಂತು. ಆದುದರಿಂದ ಬಕ್ರೀದ್‌ `ವೇಳೆ ಜಗತ್ತಿನಾದ್ಯಂತ ಮುಸ್ಲಿಮರು ನಡೆಸುತ್ತಿರುವ ಪ್ರಾಣಿ ಬಲಿದಾನ ಪ್ರವಾದಿವರ್ಯರು(ಸ) 
ಜಾರಿಗೊಳಿಸಿದ ಸುನ್ನತ್‌(ಚರ್ಯೆ) ಎಂಬುದು ಸಂದೇಹಾತೀತವಾಗಿದೆ. ಒಂದು ವೇಳೆ ಭಿನ್ನಾಭಿಪ್ರಾಯವಿರುವುದಿದ್ದರೆ ಇದು 
ವಾಜಿಬ್‌(ಕಡ್ಡಾಯ) ಆಗಿರುವುದೋ ಅಥವಾ ಸುನ್ನತ್‌(ಪ್ರವಾದಿ ಚರ್ಯೆ) ಮಾತ್ರವೋ ಎಂಬ ಬಗೆಗೆ ಮಾತ್ರ. ಆದರೆ' ಸಮುದಾಯದ 
ವಿದ್ವಾಂಸರಲ್ಲಿ “ಯಾರೂ ಇದನ್ನು ಸಂಪೂರ್ಣವಾಗಿ ತೃಜಿಸಿ ಬಿಡಬಹುದೆಂದು ಹೇಳುವವರಿಲ್ಲ. ಆದರೆ ನಮ್ಮ ಕಾಲದ ಕೆಲವು ಜನರಿಗೆ 
ಮಾತ್ರ ಇದು ಅವಶ್ಯಕವಲ್ಲವೆಂಬ ನೂತನ ಕುತರ್ಕ ತೋಚಿದೆ. ಇಂಥವರಿಗೆ ಅವರ ಸಸ್ವೇಚ್ಛೆಯೇ ಕುರ್‌ಆನೂ ಸುನ್ನತ್ತೂ ಆಗಿದೆ. 

75. ಇಲ್ಲಿಂದ ಉಪನ್ಮಾಸದ ದಿಕ್ಕು "ಇನ್ನೊಂದು ವಿಷಯದ ಕಡೆಗೆ ತಿರುಗುತ್ತದೆ. ವಾಕ್ಸರಣಿಯನ್ನು ತಿಳಿಯಲಿಕ್ಕಾಗಿ ಈ ಉಪನ್ಯಾಸ 
ಹಿಜ್ರತಿನ ಬಳಿಕ ಬಂದ ಪ್ರಥಮ ಹಜ್ಜ್‌ ಯಾತ್ರೆಯ ಕಾಲದ್ದೆಂಬುದು ಗಮನದಲ್ಲಿರಬೇಕು. ಆಗ, ಮುಹಾಜಿರರಿಗೂ ಮದೀನಾದ 
ಅನ್ಸಾರರಿಗೂ ಒಂದೆಡೆ ತಮ್ಮನ್ನು ಹಜ್ಜ್‌ನ ಅನುಗ್ರಹದಿಂದ ವಂಚಿಸಲಾಗಿರುವ ಕುರಿತು ತೀವ್ರ ಅಸಮಾಧಾನವಿತ್ತು. ಇನ್ನೊಂದೆಡೆ, 
ತಾವು ಮನೆ ಮಾರು ಬಿಟ್ಟು ಮಕ್ಕಾವನ್ನು ತೊರೆದು ಮದೀನಾಕ್ಕೆ ಬಂದಿರುವಾಗ ಇಲ್ಲೂ ತಮ್ಮನ್ನು ನೆಮ್ಮದಿಯಿಂದಿರಲು ಬಿಡಲಾಗುತ್ತಿಲ್ಲ 
ವಲ್ಲಾ ಎಂಬ ತೀವ್ರ ಕೊರಗೂ ಅವರಿಗಿತ್ತು. ಈ ಸಂದರ್ಭದಲ್ಲಿ ನೀಡಲಾಗಿರುವ ಈ ಉಪನ್ಯಾಸದ ಮೊದಲ ಭಾಗದಲ್ಲಿ ಕಅಬಾ 
ನಿರ್ಮಾಣ, ಹಜ್ಜ್‌ನ ವ್ಯವಸ್ಥೆ ಮತ್ತು ಪ್ರಾಣಿ ಬಲಿಯ ಕ್ರಮ ಇವುಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸಿ ಇವೆಲ್ಲದರ'-ಮೂಲ |' 
ಉದ್ದೇಶವೇನೆಂಬುದನ್ನು ಮತ್ತು ಅಜ್ಞಾನ ವ್ಯವಸ್ಥೆಯು ಅವುಗಳನ್ನು ಯಾವ ರೀತಿ ವಿಕೃತಗೊಳಿಸಿಬಿಟ್ಟಿದೆಯೆಂಬುದನ್ನು ತಿಳಿಸಲಾಗಿದೆ. 
ಈ ಮೂಲಕ ಮುಸ್ಲಿಮರಲ್ಲಿ, ಪ್ರತೀಕಾರದ ಬದಲು ಸುಧಾರಣೆಯ ಸಂಕಲ್ಪದೊಂದಿಗೆ ಈ ಪರಿಸ್ಥಿತಿಯನ್ನು ಬದಲಾಯಿಸಿ ಬಿಡಲು 
ಎದ್ದು ನಿಲ್ಲಬೇಕೆಂಬ ಸ್ಫೂರ್ತಿಯನ್ನು ಹುಟ್ಟಿಸಲಾಗಿದೆ: ಆ ಬಳಿಕ ಇದೀಗ್ಯ, ಉಪನ್ಕಾಸದ ಎರಡನೇ ಭಾಗದಲ್ಲಿ, ಈ ಹಿಂದೆ ತಮ್ಮ |' 
ಮೇಲೆ ಎಸಗಲಾದ ಮತ್ತು ಈಗಲೂ ಎಸಗಲಾಗುತ್ತಿದ್ದ ಅನ್ಯಾಯದ ವಿರುದ್ಧ ಖಡ್ಗವೆತ್ತಲು ಮುಸ್ಲಿಮರಿಗೆ ಅನುಮತಿ ನೀಡಲಾಗುತ್ತಿದೆ. |" 

76. 'ಮುದಾಫಿಅತ್‌'ನ ಸಂಪೂರ್ಣ ಶಬ್ದಾರ್ಥವನ್ನು ಮುಂದಿಟ್ಟುಕೊಂಡು ನೋಡಿದಾಗ ಸತ್ಮವಿಶ್ವಾಸಿಗಳ ಪರವಾಗಿ ۲ 
ಅಲ್ಲಾಹನು ರಕ್ಷಣೆ ಮಾಡುವುದರ ಅರ್ಥ ಹೀಗಾಗುತ್ತದೆ: ಕುಫ್ರ್‌ ಮತ್ತು ಈಮಾನ್‌ಗಳ' ನಡುವಿನ ಘರ್ಷಣೆಯಲ್ಲಿ ಸತ್ಯವಿಶ್ವಾಸಿ |. 
ಗಳು. ಒಬ್ಬಂಟಿಗರಾಗಿರುವುದಿಲ್ಲ. ಸ್ವತಃ ಅಲ್ಲಾಹನೇ ಅವರ ಜೊತೆಗೆ ಒಂದು ಪಕ್ಷವಾಗಿ ಬಿಡುತ್ತಾನೆ. ಅವನು ಅವರನ್ನು ಸಮರ್ಥಿಸಿ | 
ಸಹಾಯ ಮಾಡುತ್ತಾನೆ. ಅವರ ಶತ್ರುಗಳ ಕುತಂತ್ರವನ್ನು ಮುರಿಯುತ್ತಾನೆ ಮತ್ತು ಉಪದ್ರವಿಗಳ"ಕೇಡಿನಿಂದ ಅವರನ್ನು ರಕ್ಸಿಸುತ್ತಾನೆ. 

77. ಈ ಸಂಘರ್ಷದಲ್ಲಿ ಅಲ್ಲಾಹನು ಸತ್ಯವಿಶ್ವಾಸಿಗಳೊಂದಿಗೆ ತಾನೂ ಬಂದು ಪಕ್ನವಾಗಿರುವುದೇಕೆಂಬುದಕ್ಕೆ. ಕರಣವಿದು. 
ಸತ್ಯದ ವಿರುದ್ಧ ಸಂಘರ್ಷ ನಡೆಸುವ ಇನ್ನೊಂದು ಪಕ್ಷ ವಿಶ್ವಾಸದ್ರೋಹಿ ಹಾಗೂ ಉಪಕಾರಗೇಡಿಯಾಗಿದೆ. ಅದು ಅಲ್ಲಾಹನು 


66 ಕುರ್‌ಆನ್‌ ವ್ಯಾಖ್ಯಾನ 


SHEA bE GANT oS الله کل‎ 


[a 

1( س 7 $೨2 ಲ‏ ہے ےل و سو OE‏ 

sc Ce a ಸ امو الگا‎ HTN MKS 

یر pS 2 “BO‏ ا ತರಿ‏ مب 

A SASS al مھا انت‎ IE SF SALI 
ಯುದ್ಧ ನಡೆಸಲಾಗುತ್ತಿದೆಯೋ ಅವರಿಗೆ ಅನುಮತಿ ನೀಡಲಾಗಿದೆ. ಏಕೆಂದರೆ ಅವರು ಮರ್ದಿತರು? ಮತ್ತು 
ನಿಶ್ಚಯವಾಗಿಯೂ ಅಲ್ಲಾಹನು ಅವರಿಗೆ ಸಹಾಯ ಮಾಡಲು ಸಮರ್ಥನು.” ಇವರು, "ನಮ್ಮ ಪ್ರಭು 
ಅಲ್ಲಾಹ್‌"? ಎಂದಿಷ್ಟೇ ಹೇಳಿದ ತಪ್ಪಿಗಾಗಿ ತಮ್ಮ ಮನೆಗಳಿಂದ ಅನ್ಯಾಯವಾಗಿ ಹೊರ ಹಾಕಲ್ಪಟ್ಟವರು." 
ಅಲ್ಲಾಹ್‌ ಜನರಲ್ಲಿ ಕೆಲವರನ್ನು ಬೇರೆ ಕೆಲವರ ಮೂಲಕ ನೀಗಿಸದಿರುತ್ತಿದ್ದರೆ ಅಲ್ಲಾಹನ ನಾಮವನ್ನು 
ಅತಿ ಹೆಚ್ಚಾಗಿ ಸ್ಮರಿಸಲಾಗುತ್ತಿರುವ ಆಶ್ರಮಗಳೂ ಇಗರ್ಜಿಗಳೂ ಯಹೂದಿಯರ ಆರಾಧನಾಲಯಗಳೂ್‌ 


ಅದರ ವಶಕ್ಕೆ ಕೊಟ್ಟ ಪ್ರತಿಯೊಂದು ಅಮಾನತ್ತಿನಲ್ಲಿ ವಂಚನೆ ನಡೆಸುತ್ತದೆ. ಅಲ್ಲಾಹನು ಅದಕ್ಕೆ ಮಾಡಿದ ಪ್ರಶಿಯೊಂದು 
'ಉಪಕಾರಕ್ಕೆ ಪ್ರತಿಯಾಗಿ ಕೃತಪ್ಲುತೆ ತೋರುತ್ತಿದೆ. 

78. ಇದು 'ಕಿತಾಲ್‌ ಫೀ ಸಬೀಲಿಲ್ಲಾಹ್‌' (ದೇವಮಾರ್ಗದಲ್ಲಿ ಯುದ್ಧ ಮಾಡುವು ಕುರಿತು ಅವಶೀರ್ಣಗೊಂಡ ಪ್ರಥಮ 
ಸೂಕ್ತ, ಈ ಸೂಕ್ತದಲ್ಲಿ ಅನುಮತಿ ಮಾತ್ರ ಕೊಡಲಾಗಿತ್ತು. ತರುವಾಯ ಸೂರಃ ಅಲ್‌ ಬಕರಃದ 190ರಿಂದ 193ರ ವರೆಗೆ 
ಮತ್ತು 216 ಮತ್ತು 224ನೆಯ ಸೂಕ್ತಗಳು ಅವತೀರ್ಣಗೊಂಡವು. ಅವುಗಳಲ್ಲಿ ಯುದ್ಧ ಮಾಡುವ ಅಪ್ಪಣೆ ಕೊಡಲಾಯಿತು. 
ಈ ಆಜ್ಞೆಗಳ ನಡುವೆ ಕೆಲವು ತಿಂಗಳುಗಳ ಅಂತರವಿದೆ. ಅನುಮಶಿಯು ನಮ್ಮ ಶೋಧನೆಗಳ ಪ್ರಕಾರ ಹಿ.ಶ. 1ರ ದುಲ್‌ ಹಜ್ಜ್‌ 
ತಿಂಗಳಲ್ಲಿ ಮತ್ತು ಯುದ್ದಾಜ್ಞೆಯು ಬದ್ರ್‌ ಯುದ್ಧಕ್ಕಿಂತ ಸ್ವಲ್ಪ ಮುಂಚೆ ಹಿ.ಶ. 2ರ ರಜಬ್‌ ಅಥವಾ ಶಲಬಾನ್‌ ತಿಂಗಳಲ್ಲಿ 
ಅವತೀರ್ಣಗೊಂಡಿತು. 

79. -ಅರ್ಥಾತ್‌- ಇವರು ಬೆರಳೆಣಿಕೆಯ ಸಂಖ್ಯೆಯಲ್ಲಿದ್ದರೂ ಅಲ್ಲಾಹ್‌ ಇವರನ್ನು ಅರಬ್‌ ದೇಶದ ಸಕಲ ಬಹುದೇವ 
ವಿಶ್ವಾಸಿಗಳಿಗಿಂತ ಪ್ರಬಲಗೊಳಿಸಬಲ್ಲನು. ಖಡ್ಗವೆತ್ತಲು ಈ ಅನುಮತಿ ಕೊಡಲಾಗುತ್ತಿದ್ದಾಗ ಮುಸ್ಲಿಮರ ಬಲನೆಲ್ಲವೂ 
ಮದೀನಾದ ಚಿಕ್ಕ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿತ್ತು. ಮುಹಾಜಿರರೂ ಅನ್ಸಾರರೂ ಸೇರಿ ಅವರ ಸಂಖ್ಯೆ ಒಂದು ಸಾವಿರಕ್ಕೂ 
ತಲಪಿರಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಾಹ್‌ ಖಂಡಿತವಾಗಿಯೂ ಅವರ ಸಹಾಯಕ್ಕೆ ಶಕ್ತನು ಎಂಬ ನುಡಿಯು ಅತ್ಯಂತ 
ಸಕಾಲಿಕವಾಗಿತ್ತು. ಇದರಿಂದ ಮುಸ್ಲಿಮರಿಗೂ ಧೈರ್ಯ ಕೊಟ್ಟಂತಾಯಿತು ಮತ್ತು ನಿಮ್ಮ ಹೋರಾಟ ಈ ಬೆರಳೆಣಿಕೆಯ 
ಮುಸ್ಲಿಮರ ವಿರುದ್ಧ ಮಾತ್ರವಲ್ಲ, ಸಾಕ್ಷಾತ್‌ ಅಲ್ಲಾಹನ ವಿರುದ್ಧವೇ ನಡೆಯುತ್ತಿದೆಯೆಂಬುದು ನೆನಪಿರಲಿ ಎಂದು 
ಸತ್ಯನಿಷೇಧಿಗಳನ್ನೂ ಎಚ್ಚರಿಸಿದಂತಾಯಿತು. 

80. ಸೂರಃ ಹಜ್ಜ್‌ನ ಈ ಭಾಗ ಹಿಬ್ರತಿನ ಅನಂತರವೇ ಅವತೀರ್ಣಗೊಂಡಿರಬೇಕೆಂಬುದನ್ನು ಈ ಸೂಕ್ತ 
ವಿಶದೀಕರಿಸುತ್ತದೆ. : 

81. ಎಂತಹ ಅಕ್ರಮ ಅತ್ಕಾಚಾರಗಳೊಂದಿಗೆ ಇವರು ಹೊರಕ್ಕಟ್ಟಲ್ಬಟ್ಟಿರೆಂಬುದನ್ನು ಅಂದಾಜಿಸಲು ಹ.ಸುಹೈಬ್‌ 
ರೂಮ, ಹ.ಉಮ್ಮು ಸಲ್ಮಾ, ಹ.ಅಬೂ ಸಲ್ಮಾ, ಹ.ಅಯ್ಯಾಶ್‌ ಬಿನ್‌ ರಬೀಲಃರ(ರ) ಕೆಲವು ಘಟನೆಗಳ ಅಧ್ಯಯನವೇ 
ಸಾಕಾಗುವುದು. 

82. ಮೂಲದಲ್ಲಿ ಸವಾಮಿಲ್‌, ಬಿಯಾಉನ್‌ ಮತ್ತು ಸಲವಾತುನ್‌ ಎಂಬ ಪದಗಳು ಪ್ರಯೋಗವಾಗಿವೆ. 'ಸೌಮಲ' 
ಎಂದು ಪಾದ್ರಿಗಳು, ಸನ್ಯಾಸಿಗಳು. ಮತ್ತು ವಿರಕ್ತರಾದ ಬಡವರು ವಾಸಿಸುವ ಸ್ಥಳಕ್ಕೆ ಹೇಳುತ್ತಾರೆ. 'ಬಿಯಲಳ' ಎಂಬ 
"ಪದವನ್ನು ಅರಬೀ ಭಾಷೆಯಲ್ಲಿ ಕ್ರೈಸ್ತರ ಇಗರ್ಜಿಗಳಿಗೆ ಬಳಸಲಾಗುತ್ತದೆ. 'ಸಲವಾತ್‌' ಎಂದರೆ. ಯಹೂದಿಯರು ನಮಾರಖ್‌ 
ಮಾಡುವ ಸ್ಥಳ. ಯಹೂದಿಯರಲ್ಲಿ ಇದರ ಹೆಸರು ಸಲೂತಾ ಎಂಬ ಅರಾಮೊ(ಆರಮೇಯಿಕ್‌) ಭಾಷೆಯ ಪದವಾಗಿದೆ. 
Salute ಮತ್ತು مہ ا‎ ಎಂಬ ಪದಗಳು ಈ ಮೂಲದಿಂದಲೇ ಹೊರಟು ಲ್ಯಾಟಿನ್‌ ಮತ್ತು ಆಂಗ್ಲ ಭಾಷೆಗೆ 
ತಲುಪಿರಬಹುದು. 


ಕಾಂಡ-17 


22. ಅಲ್‌ ಹಜ್ಜ್‌ 67 


Bb الہ ہے‎ > ೫೨ರ 


LET GALS iS &E ACE 


ATE ES SNS DGS 2‏ تی 


WISTS BC CE hy 27 323 
عاوو تمووٹا‎ FD قوم‎ AE EEG IE 95870 
I CAA 1 ےھر ئ‎ ಗ ع وو‎ 
<M gp CNS LST Sh S55 AE 
ಮಸೀದಿಗಳೂ ಧ್ವಂಸೆಗೊಳಿಸಲ್ಪಡುತ್ತಿದ್ದುವು.೫ ಯಾರು ಅಲ್ಲಾಹನಿಗೆ ಸಹಾಯ ಮಾಡುವರೋ ಅವರಿಗೆ 
ಅವನು ಖಂಡಿತ ಸಹಾಯ ಮಾಡುವನು." ಅಲ್ಲಾಹ್‌ ಮಹಾ ಶಕ್ತಿವಂತನೂ ಪ್ರಬಲನೂ ಆಗಿರುತ್ತಾನೆ. 
(ಇವರು ಎಂಥವರೆಂದರೆ) ನಾವು ಇವರಿಗೆ ಭೂಮಿಯಲ್ಲಿ ಅಧಿಕಾರ ಪ್ರದಾನ ಮಾಡಿದರೆ ಇವರು 
ನಮಾರು್‌ ಸಂಸ್ಥಾಪಿಸುವರು, ರುಕಾತ್‌ ಕೊಡುವರು, ಒಳಿತಿನ ಆಜ್ಞೆ ಕೊಡುವರು ಮತ್ತು ಕೆಡುಕಿನಿಂದ 
ತಡೆಯುವರು ಮತ್ತು ಸಕಲ ವ್ಯವಹಾರಗಳ ಅಂತಿಮ ಪರಿಣಾಮವು ಅಲ್ಲಾಹನ ಕೈಯಲ್ಲಿದೆ. 
(42-46) ಪೈಗಂಬರರ, ಅವರು (ಸತ್ಕೆನಿಷೇಧಿಗಳು) ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ' ಅವರಿಗಿಂತ 
ಮುಂಚೆ ನೂಹರ ಜನಾಂಗ ಆದ್‌, ಸಮೂದ್‌, ಇಬ್‌ರಾಹೀಮರ ಜನಾಂಗ, ಲತರ ಜನಾಂಗ 


83. ಅರ್ಥಾತ್‌- ಅಲ್ಲಾಹನು ಕಾಲ ಕಾಲಕ್ಕೆ ಒಂದು ಪಂಗಡವನ್ನು ಇನ್ನೊಂದು ಪಂಗಡದ ಮೂಲಕ ಉಚ್ಚಾಟಿಸುತ್ತಲಿ 
ರುವುದು ಅವನ ಮಹಾ ಅನುಗ್ರಹವಾಗಿದೆ. ಅನ್ಯಥಾ ಒಂದೇ ಪಂಗಡಕ್ಕೆ ಅಧಿಕಾರದ ಗುತ್ತಿಗೆ ಸಿಕ್ಕಿ ಬಿಡುತ್ತಿದ್ದರೆ ಕೋಟೆ 
ಕೊತ್ತಲಗಳು, ಅರಮನೆಗಳು, ರಾಜಭವನಗಳು, ಕೈಗಾರಿಕೋದ್ಯಮ ಕೇಂದ್ರಗಳನ್ನೆಲ್ಲ ನಾಶಗೊಳಿಸಲಾಗುತ್ತಿತ್ತು. ಮಾತ್ರವಲ್ಲ 
ಆರಾಧನಾಲಯಗಳೂ ಅವರ ಅತಿರೇಕಗಳಿಗೆ ಬಲಿಯಾಗುತ್ತಿದ್ದುವು. ಅಧ್ಯಾಯ ಅಲ್‌ ಬಕರಃದಲ್ಲಿ ಈ ವಿಷಯವನ್ನು ಹೀಗೆ 
ಹೇಳಲಾಗಿದೆ: "ಹೀಗೆ ಅಲ್ಲಾಹ್‌ ಮಾನವರ ಒಂದು ಕೂಟವನ್ನು ಇನ್ನೊಂದು ಕೂಟದ ಮೂಲಕ ಸರಿಸಿ ಬಿಡದಿರುತ್ತಿದ್ದರೆ ಭೂಮಿಯ 
ವ್ಯವಸ್ಥೆಯು ಕೆಟ್ಟು ಹೋಗುತ್ತಿತ್ತು. ಆದರೆ ಲೋಕದ" ಜನರ ಮೇಲೆ ಅಲ್ಲಾಹನ ಮಹಾಕೃಪೆ ಇದೆ.” (ಸೂಕ್ತೆ 251) 

84. ಅಲ್ಲಾಹನ ಸೃಷ್ಟಿಗಳಿಗೆ 'ತೌಹೀದ್‌'ನ (ಏಕದೇವತ್ವದ) ಕಡೆಗೆ ಕರೆ ಕೊಡಲಿಕ್ಕೂ, ಸತ್ಯಧರ್ಮವನ್ನು ಸಂಸ್ಥಾಪಿಸಲಿಕ್ಕೂ, 
ಕೆಡುಕುಗಳ ಸ್ಥಾನದಲ್ಲಿ ಒಳಿತುಗಳನ್ನು ವೃದ್ದಿಗೊಳಿಸಲಿಕ್ಕೂ ಶ್ರಮಿಸುವವರು ವಾಸ್ತವದಲ್ಲಿ ಅಲ್ಲಾಹನ ಸಹಾಯಕರೆಂದು ಕುರ್‌ಆನಿನ 
ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. ಏಕೆಂದರೆ, ಈ ಕೆಲಸ ಅಲ್ಲಾಹನದಾಗಿದ್ದು ಅದನ್ನು ನೆರವೇರಿಸಲು ಅವರು ಅವನಿಗೆ 
ಸಹಕರಿಸುತ್ತಾರೆ. (ಹೆಚ್ಚಿನ ವಿವರಕ್ಕಾಗಿ ಸೂರಃ ಆಲಿ ಇಮ್ರಾನಿನ 50ನೆಯ ಟಿಪ್ಪಣಿಯನ್ನು ನೋಡಿರಿ) 

85. ಅರ್ಥಾತ್‌- ಇವು ಅಲ್ಲಾಹನ ಸಹಾಯಕರ ಹಾಗೂ ಅವನ ಸಹಾಯ ಸಮರ್ಥನೆಗಳಿಗೆ ಅರ್ಹರಾಗಿರುವವರ ಗುಣ 
ವಿಶೇಷಗಳು. ಭೂಲೋಕದಲ್ಲಿ ಅವರಿಗೆ ಆಡಳಿತ ಮತ್ತು ಪ್ರಭುತ್ವವನ್ನು ದಯಪಾಲಿಸಲಾದರೆ ಅವರ ವೈಯಕ್ತಿಕ ಚಾರಿತ್ರ್ಯ 
ದುರಾಚಾರ ಮತ್ತು ಅಹಂಕಾರದಿಂದ ಕೂಡಿರುವ ಬದಲು ಅವರು ನಮಾರುನ್ನು ಸಂಸ್ಥಾಪಿಸುವವರಾಗುವರು. ಅವರ ಸಂಪತ್ತು 
ಭೋಗ ವಿಲಾಸದಲ್ಲೂ, ಸ್ವೇಚ್ಛೆಗಳ ಈಡೇರಿಕೆಗಗಿಯೂ ವ್ಯಯವಾಗುವ ಬದಲು ರುಕಾತ್‌(ದಾನ) ನೀಡುವುದರಲ್ಲಿ ವ್ಯಯ 
ವಾಗುವುದು. ಅವರ ಸರಕಾರವು ಒಳಿತುಗಳನ್ನು ಹತ್ತಿಕ್ಕುವ ಬದಲು ಅವುಗಳನ್ನು ಪ್ರೋತ್ಸಾಹಿಸಿ ವೃದ್ಧಿಸುವ ಸೇವೆ ಸಲ್ಲಿಸುವುದು. 
ಅವರ ಶಕ್ತಿ ಸಾಮರ್ಥ್ಯಗಳು ಪಾಪ ಕಾರ್ಯಗಳನ್ನು ಹಬ್ಬಿಸುವುದರ ಬದಲಿಗೆ ಅವುಗಳನ್ನು ಹತ್ತಿಕ್ಕಲು ಬಳಸಲ್ಪಡುವುವು. ಈ 
ಒಂದು ನುಡಿಯಲ್ಲಿ ಇಸ್ಲಾಮೊ ಸರಕಾರದ ಗುರಿ ಮತ್ತು ಅದರ ಕಾರ್ಯಕರ್ತರ ವೈಶಿಷ್ಟ್ಯಗಳ ಸಾರಸತ್ವವನ್ನು ಎತ್ತಿ ತೋರಿಸಲಾಗಿದೆ. 
ಇಸ್ಲಾಮೊ ರಾಜಕೀಯವೆಂದರೇನೆಂದು ನಿಜಕ್ಕೂ ತಿಳಿಯಲಿಚ್ಛಿಸುವವರು ಇದೊಂದೇ ನುಡಿಯಿಂದ ಅದನ್ನು ಅರಿತುಕೊಳ್ಳಬಲ್ಲರು. 

86. ಅರ್ಥಾತ್‌- ಭೂಮಿಯ ವ್ಯವಸ್ಥೆಯನ್ನು ಯಾವಾಗ ಯಾರ ವಶಕ್ಕೆ ಒಪ್ಪಿಸಬೇಕೆಂಬುದು ವಾಸ್ತವದಲ್ಲಿ ಅಲ್ಲಾಹನ 
ಕೈಯಲ್ಲಿದೆ. ಯಾರ ವೈಭವವನ್ನು ಕಂಡು ಜನರು, ಇವರನ್ನು ಅಲುಗಾಡಿಸುವ ಶಕ್ತಿ ಯಾರಿಗಿದೆ ಎಂದು ಭಾವಿಸುವರೋ 
ಅಂತಹವರನ್ನು ಇಡೀ ಜಗತ್ತಿಗೆ ಪಾಠವಾಗಿ ಬಿಡುವ ರೀತಿಯಲ್ಲಿ ಉರುಳಿಸಿ ಬಿಡುವ ಸಾಮರ್ಥ್ಯ ಅವನಿಗಿದೆ. ಹಾಗೆಯೇ ಯಾರ 
ಬಗ್ಗೆ, ಇವರು ಎಂದಾದರೂ ತಲೆ ಎತ್ತಬಲ್ಲರು ಎಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲವೋ ಅಂತಹವರನ್ನು ಜಗತ್ತಿನಾದ್ಯಂತ ಅವರ 
ವೈಭವ ಮತ್ತು ಮಹಿಮೆಯ ಡಂಗುರ ಮೊಳಗುವಷ್ಟು ಪ್ರತಿಷ್ಠಿತಗೊಳಿಸಿ ಬಿಡುವ ಸಾಮರ್ಥ್ಯವೂ ಅವನಿಗೇ ಇದೆ. 

87. ಅರ್ಥಾತ್‌- ಮಕ್ಕಾದ ಸತ್ಮನಿಷೇಧಿಗಳು. 


ಕಾಂಡ-17 


68 ಕುರ್‌ಆನ್‌ ವ್ಯಾಖ್ಯಾನ 


hel قرب‎ ಈ ais تَا‎ ESE ೯2353 34] رین ٹر نال‎ 
EEN لی "0ت‎ EN IE 7 
پا کاٹ‎ ABS EE BM Ss A 
ಹ ان کن‎ RNR 
ٹا‎ ISS SL 3 پالعدابپ‎ AI 38 


ಮತ್ತು ಮದ್‌ಯನಿನವರು ಸಹ ಸುಳ್ಳಾಗಿಸಿದ್ದಾರೆ ಹಾಗೂ ಮೂಸಾ ಸಹ ಸುಳ್ಳಾಗಿಸಲ್ಪಟ್ಟಿದ್ದಾರೆ. ನಾನು 
ಈ ಎಲ್ಲ ಸತ್ಕನಿಷೇಧಿಗಳಿಗೆ ಮೊದಲು ಕಾಲಾವಕಾಶ ನೀಡಿದೆನು, ಅನಂತರ ಹಿಡಿದು ಬುಟ್ಟೆನು.೫ ನನ್ನ 
ہے‎ ಹೇಗಿತೆ ತೈೆಂಬುದನ್ನು ನೋಡಿಕೊಳ್ಳಿರಿ. ಎಷ್ಟೋ ಅಪರಾಧಿ ನಾಡುಗಳನ್ನು ನಾವು ನಾಶಗೊಳಿಸಿದೆವು. 
ಇಂದು ಅವುಗಳು ಬುಡಮೇಲಾಗಿ ಬಿದ್ದಿವೆ. ಎಷ್ಟೋ ಬಾವಿಗಳು ಪಾಳುಬಿದ್ದಿವೆ. ಎಷ್ಟೋ ಅರಮನೆಗಳು 
ಭಗ್ಗಾವಶೇಷಗಳಾಗಿ ಹೋಗಿವೆ. ಇವರ ಹೃದಯಗಳು ಗ್ರಹಿಸುವಂತಾಗಲು ಅಥವಾ ಇವರ ಕಿವಿಗಳು 
ಆಲಿಸುವಂತಾಗಲು ಇವರು ಭೂಮಿಯಲ್ಲಿ ಸಂಚರಿಸಲಿಲ್ಲವೇ? ವಾಸ್ತವದಲ್ಲಿ ಕಣ್ಣುಗಳು ಕುರುಡಾಗುವುದಿಲ್ಲ, 
ಆದರೆ ಎದೆಗಳೊಳಗಿರುವ ಹೃದಯಗಳು ಕುರುಡಾಗಿ ಬಿಡುತ್ತವೆ." 


88. ಅರ್ಥಾತ್‌- ಅವರ ಪೈಕಿ ಯಾರೂ ಪ್ರವಾದಿಯನ್ನು ಸುಳ್ಳಾಗಿಸಿದ ತಕ್ಷಣ ಹಿಡಿಯಲ್ಪಡಲಿಲ್ಲ. ಪ್ರತಿಯೊಬ್ಬರಿಗೂ ಚೆನ್ನಾಗಿ 
ಯೋಚಿಸಿ ತಿಳಿದುಕೊಳ್ಳಲು ಸಾಕಷ್ಟು ಸಮಯಾವಕಾಶ ಕೊಡಲಾಯಿತು. ನ್ಯಾಯದ ಬೇಡಿಕೆಗಳೆಲ್ಲಾ ಈಡೇರಿದ ಬಳಿಕವಷ್ಟೇ 
ಅವರನ್ನು ಹಿಡಿಯಲಾಯಿತು. ಆದೇ ರೀತಿಯಲ್ಲಿ ಮಕ್ಕಾದ ಸೆತ್ಯನಿಷೇಧಿಗಳೂ ತಮ್ಮ ದುರ್ದಿನ ಬರಲ್ಲು ವಿಳಂಬವಾಗುತ್ತಿರುವುದನ್ನು 
ಕಂಡು ಪೈಗಂಬರರ ಎಚ್ಚರಿಕೆಗಳೆಲ್ಲ ಬರಿಯ ಬೆದರಿಕೆಗಳೆಂದು ತಿಳಿದುಕೊಳ್ಳದಿರಲಿ. ಈ ವಿಳಂಬವು ವಾಸ್ತವದಲ್ಲಿ ಅಲ್ಲಾಹನು 
ತನ್ನ ನಿಯಮ ಪ್ರಕಾರ ಚಿಂತನೆ ಮತ್ತು ವಿವೇಚನೆಗಾಗಿ ನೀಡುತ್ತಿರುವ ಕಾಲಾವಧಿಯಾಗಿದೆ. ಈ ಅವಧಿಯಿಂದ ಅವರು ಪ್ರಯೋಜನ 
ಪಡೆಯದೆ ಹೋದರೆ, ಮುಂಚಿನವರಿಗೆ ಆದ ಗತಿಯೇ ಅವರಿಗೂ ಆಗಲಿದೆ. 

89. ಮೂಲದಲ್ಲಿ 'ನಕೀರ್‌' ಎಂಬ ಪದ ಪ್ರಯೋಗವಾಗಿದೆ. ಈ ಪದ ಎರಡು ಅರ್ಥಗಳನ್ನು ಕೊಡುತ್ತದೆ- 1. ಬೇರೆಯವರ 
ಕೆಟ್ಟ ನೀತಿಯನ್ನು ಕಂಡಾಗ ಅಸಂತುಷ್ಟಿಯನ್ನು ಪ್ರಕಟಿಸುವುದು. 2. ಅವನ ಅವಸ್ಥೆಯೇ ಬದಲಾಗಿ ಬಿಡುವಂತಹ وھ‎ ಕೊಡುವುದು. 
ಅವನೇ ಈ ವ್ಯಕ್ತಿ ಎಂದು ಗುರುತು ಕೂಡಾ ಸಿಗದ ರೀತಿಯಲ್ಲಿ ಅವನ ರೂಪವನ್ನೇ ಸಂಪೂರ್ಣ ಕೆಡಿಸಿ ಬಿಡುವುದು. ಈ ಎರಡೂ 
ಅರ್ಥಗಳೆ ಪ್ರಕಾರ ಈ ನುಡಿಯ ಸಂಪೂರ್ಣ ಅರ್ಥವು- 'ಅವರ ಈ ನೀತಿಯ ಪರಿಣಾಮವಾಗಿ ನನ್ನ ಕ್ರೋಧವು ಕೆರಳಿದಾಗ 
ನಾನು- ಯಾವ ರೀತಿ ಅವರ ಅವಸ್ಥೆಯನ್ನೇ ಬದಲಿಸಿ ಬಿಟ್ಟೆನೆಂಬುದನ್ನು ನೋಡಿಕೊಳ್ಳಿರಿ ಎಂದಾಗುತ್ತದೆ. 

90. ಅರಬ್‌, ದೇಶದಲ್ಲಿ ಬಾವಿ ಮತ್ತು ಹಳ್ಳಿ ಇವೆರಡೂ ಪರಸ್ಪರ ಒಂದೇ ಆರ್ಥದಲ್ಲಿವೆ. ಒಂದು ಗೋತ್ರದ ಹಳ್ಳಿಯ 
'ಹೆಸರು ಹೇಳಬೇಕಾದರೆ 'ಮಾಅಬನೀ ಪುಲಾನಿನ್‌' ಅರ್ಥಾತ್‌: 'ಇಂತಹ ಗೋತ್ರದ ಬಾವಿ' ಎನ್ನಲಾಗುತ್ತದೆ. ಒಬ್ಬ ಅರಬನ ಮುಂದೆ 
'ಬಾವಿಗಳು. ಹಾಳು ಬಿದ್ದಿವೆ' ಎಂದಾಗ ಅವನ ಮನಸ್ಸಿನಲ್ಲಿ 'ಹಳ್ಳಿಗಳು ಹಾಳು ಬಿದ್ದಿವೆ' ಎಂಬ ಆರ್ಥ ಮೂಡುವುದು. 

"91. ಕುರ್‌ಆನ್‌ ಮಾತನಾಡುವುದು ಸಾಹಿತ್ಯದ ಭಾಷೆಯಲ್ಲೇ ಹೊರತು ವಿಜ್ಞಾನದ ಭಾಷೆಯಲ್ಲಿ ಅಲ್ಲ ಎಂಬುದು 
ಗಮನದಲ್ಲಿರಬೇಕು. ಎದೆಯೊಳಗಿರುವ ಹೃದಯ ವಿವೇಚಿಸುತ್ತದೆಯೇ ಎಂಬ ಪ್ರಶ್ನೆಯ ಗೋಜಲಿನಲ್ಲಿ ಅನಗತ್ಯವಾಗಿ ಸಿಲು8 
ಕೊಳ್ಳಬಾರದು. ಸಾಹಿತ್ಯದ ಭಾಷೆಯಲ್ಲಿ ಅನಿಸಿಕೆಗಳನ್ನು, ಭಾವನೆಗಳನ್ನು ವಿಚಾರಗಳನ್ನು ಮಾತ್ರವಲ್ಲದೆ ಮಿದುಳು ನಿರ್ವಸುವ 
ಸರಿಸುಮಾರು ಎಲ್ಲ ಕಾರ್ಯಗಳನ್ನು ಎದೆ ಮತ್ತು ಹೃದಯಕ್ಕೆ ಸಂಬಂಧಿಸಲಾಗುತ್ತದೆ. ಎಷ್ಟೆಂದರೆ, ಏನನ್ನಾದರೂ 'ನೆನಪಿಡುವುದು' 
ಎನ್ನುವುದಕ್ಕೂ 'ಅದು ನನ್ನ ಹೃದಯದಲ್ಲಿ ಸುರಕ್ಷಿತವಾಗಿದೆ" ಎನ್ನಲಾಗುತ್ತದೆ. 


ಕಾಂಡ-17 


22. ಅಲ್‌ ಹಜ್ಜ್‌ 69 


ಘಟ LLNS OS SSS GL کال‎ SU 
೬ GC انقاش‎ EL BUSS p83 5 
Ww ಶಲ್‌ ಡ್‌್‌ ھ ات ہے‎ ಸ್ನ 
تسس لس پت‎ ASE کر‎ 


ہین 


ರ of‏ رق ಪ‏ آضلٹ المَجئرث 


(47-48) ಇವರು ಯಾತನೆಗಾಗಿ ತವಕ ಪಡುತ್ತಾರೆ.” ಅಲ್ಲಾಹ್‌ ಎಂದೆಂದಿಗೂ ತನ್ನ ವಾಗ್ದಾನವನ್ನು 
ಉಲ್ಲಂಘಸಲಾರ. ಆದರೆ ನಿನ್ನ ಪ್ರಭುವಿನ ಬಳಿಯ ಒಂದು ದಿವಸವು ನಿಮ್ಮ ಗಣನೆಯ ಸಾವಿರ 
ವರ್ಷಗಳಿಗೆ ಸಮಾನವಾಗಿದೆ.” ಅಕ್ರಮಿಗಳಾಗಿದ್ದ ಅವೆಷ್ಟೋ ನಾಡುಗಳಿದ್ದುವು. ನಾನು ಅವುಗಳಿಗೆ ಮೊದಲು 
ಕಾಲಾವಕಾಶ ನೀಡಿದೆನು, ಅನಂತರ ಹಿಡಿದುಬಿಟ್ಟಿನು ಮತ್ತು ಎಲ್ಲರೂ ಮರಳಿ ಬರಬೇಕಾದುದು ನನ್ನ, 
ಕಡೆಗೇ ಆಗಿದೆ. 

(49-51) ಪೈಗಂಬರರೇ ಹೇಳಿರಿ- "ಜನರೇ, ನಾನಂತು ನಿಮಗೆ (ಆಪತ್ಕಾಲ ಬರುವುದಕ್ಕೆ ಮುಂಚೆ) ಸುಸ್ಪಷ್ಟ 
ಎಚ್ಚರಿಕೆ ಕೊಡುವ ಓರ್ವ ವ್ಯಕ್ತಿ ಮಾತ್ರವಾಗಿರುತ್ತೇನೆ.” ಇನ್ನು ಸತ್ಯವಿಶ್ವಾಸವಿರಿಸುವವರಿಗೆ ಮತ್ತು ಸತ್ಕರ್ಮ 
ವೆಸಗುವವರಿಗೆ ಕ್ಷಮೆಯೂ ಗೌರವಪೂರ್ಣ ಜೀವನಾಧಾರವೂ ಇವೆ ಮತ್ತು ನಮ್ಮ ವಚನಗಳನ್ನು ಕೀಳಾಗಿಸಲು 
ಪ್ರಯತ್ನಿಸುವವರು ನರಕಾಗ್ನಿಯವರಾಗಿದ್ದಾರೆ." 


92. ಸ್ವಾಮೊ, ನೀವು ಸತ್ಯ ಪ್ರವಾದಿಯಾಗಿದ್ದರೆ, ದೇವವತಿಯಿಂದ ಕಳುಹಿಸಲಾದ ಸತ್ಯ ಪ್ರವಾದಿಯನ್ನು ನಿರಾಕರಿಸಿದ್ದಕ್ಕಾಗಿ 
ಬರಬೇಕಾದ ಹಾಗೂ ನೀವು ನಮಗೆ ಪದೇ ಪದೇ ಬೆದರಿಕೆ ನೀಡಿರುವಂತಹ ಆ ಯಾತನೆ ನಮ್ಮ ಮೇಲೆ ಬಂದೆರಗುವುದಿಲ್ಲವೇಕೆ? | 
ಎಂದು ಅವರು ಆಗಾಗ ಸವಾಲೆಸೆಯುತ್ತಿದ್ದಾರೆ. i 

93. ಇಂದು ಅನುಸರಿಸಲಾದ ಸರಿ ಅಥವಾ ತಪ್ಪು ಧೋರಣೆಯ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶ ನಾಳೆಯೇ 
ಪ್ರಕಟವಾಗಿ ಬಿಡಬೇಕೆನ್ನಲು ಮಾನವ ಇತಿಹಾಸದಲ್ಲಿ ದೇವರು ಕೈಗೊಳ್ಳುವ ತೀರ್ಮಾನಗಳು ನಿಮ್ಮ ವೇಳಾಪಟ್ಟಿಗಳನ್ನು 
ಅಥವಾ ನಿಮ್ಮ ಪಂಚಾಂಗಗಳನ್ನೇನೂ ಅವಲಂಬಿಸಿಕೊಂಡಿಲ್ಲ. ಇತಿಹಾಸದಲ್ಲಿ ಹಾಗೆಂದೂ ಆಗಿಲ್ಲ. ನೀವು ಇಂತಹ ಕರ್ಮ 
ನೀತಿಯನ್ನು ಕೈಗೊಂಡರೆ ಅದರ ಪರಿಣಾಮ ವಿನಾಶ ರೂಪದಲ್ಲಿ ಕಂಡು ಬರುವುದೆಂದು ಒಂದು ಜನಾಂಗದೊಡನೆ ಹೇಳಲಾದಾಗ 
ಆ ಜನಾಂಗ 'ನಾವು ಅಂತಹ ಕರ್ಮಗಳನ್ನು ಹತ್ತಿಪ್ಪತ್ತು ಅಥವಾ ಐವತ್ತು ವರ್ಷಗಳಿಂದಲೇ ಎಸಗುತ್ತಾ ಬರುತ್ತಿದ್ದೇವಲ್ಲಾ! 
ಇಷ್ಟರವರೆಗೂ ನಮಗೆ ಯಾವ ಕೇಡೂ ತಟ್ಟಿಲ್ಲವಲ್ಲಾ!' ಎಂಬ ಉತ್ತರ ನೀಡಿದರೆ, ಅದಕ್ಕಿಂತ ಮಹಾ ಮೂರ್ಯತನ 
ಇನ್ನೊಂದಿಲ್ಲ. ಇತಿಹಾಸಿಕ ಫಲಿತಾಂಶ ಪ್ರಕಟವಾಗಲು ದಿನ, ತಿಂಗಳು ಮತ್ತು ವರ್ಷಗಳಂತಿರಲಿ, ಶತಮಾನಗಳೂ “ದೊಡ್ಡ 

| ಸಂಗತಿಯಲ್ಲ. 

94. ಅರ್ಥಾತ್‌- ನಾನು ನಿಮ್ಮ ಅದೃಷ್ಟ್ಯಗಳ ತೀರ್ಮಾನ ಮಾಡುವವನಲ್ಲ. ನಾನು ಮುನ್ನೆಚ್ಚರಿಕೆ ಕೊಡುವವನು 
ಮಾತ್ರ. ವಿಪತ್ತು ಬಂದೆರಗುವುದಕ್ಕೆ ಮುಂಚೆಯೇ ನಿಮ್ಮನ್ನು ಎಚ್ಚರಿಸುವುದಕ್ಕಿಂತ ಹೆಚ್ಚಿನ ಯಾವುದೇ ಹೊಣೆಗಾರಿಕೆ ನನ್ನ' 
ಮೇಲಿಲ್ಲ. ಮುಂದೆ ತೀರ್ಮಾನ ಕೈಗೊಳ್ಳುವುದು" ಅಲ್ಲಾಹನ ಕೆಲಸ. ಯಾರಿಗೆ ಯಾವ ಸಮಯದ ವರೆಗೆ ಕಾಲಾವಕಾಶ 
ಕೊಡಬೇಕು ಮತ್ತು ಯಾವ ರೂಪದಲ್ಲಿ ಯಾತನೆಯನ್ನು ತರಬೇಕು ಎಂಬುದನ್ನು ಅವನೇ ನಿರ್ಧರಿಸುವನು. 

95. ಮಗ್ರಿರತ್‌(ಕಮೆ) ಎಂದರೆ- ಅಷರಾಧಗಳನ್ನೂ ದೌರ್ಬಲ್ಕಗಳನ್ನೂ ಪ್ರಮಾದಗಳನ್ನೂ ಅಲಕ್ಷಿಸಿ ಅವುಗಳನ್ನು 
ಕ್ಷಮಿಸುವುದು. "ಗೌರವಪೂರ್ಣ ಜೀವನಾಧಾರ' ಎಂಬುದಕ್ಕೆ ಎರಡರ್ಥಗಳಿವೆ- 1. ಉತ್ತಮ ಜೀವನಾಧಾರಗಳನ್ನು ಕೊಡುವುದು. 
2. ಗೌರವದಿಂದಿರಿಸಿ ಕೊಡುವುದು. 


ಕಾಂಡ-17 


70 ಕುರ್‌ಆನ್‌ ವ್ಯಾಖ್ಯಾನ 


: 


سے سص ار صا 


ATES الا ادا‎ NS من تشزل‎ YE AIT 
ಸಿ35” ಹ 2 ಮಿತ es ಮಿತ 


pA NEC 


೬ لن - 1 میں‎ 4 ಕ 2 دم ٹا‎ ಇ 
0 9 ಯಿತ ಹ $5 لد‎ 
pA K 72 7 

ಸಸರ pe ಭಯ "20 aC 


(52-54) ಪೈಗಂಬರರ ನಾವು ನಿಮಗಿಂತ ಮುಂಚೆ ಯಾವ ಸಂದೇಶವಾಹಕ ಅಥವಾ ಪ್ರವಾದಿ 
ಯವರನ್ನು” ಕಳುಹಿಸಿದ್ದೆವೋ ಅವರು ಇಚ್ಛಿಸಿದಾಗ್‌' ಅವರ ಸದಿಚ್ಛೆಯಲ್ಲಿ ಶೈತಾನನು ತಡೆಯನ್ನು 
ಉಂಟುಮಾಡದೆ ಇರಲಿಲ್ಲ. ಹೀಗೆ ಶೈತಾನನು ಉಂಟು ಮಾಡುವ ಪ್ರತಿಯೊಂದು ತಡೆಯನ್ನು ಅಲ್ಲಾಹನು 
ಅಳಿಸಿ ಬಿಡುತ್ತಾನೆ ಮತ್ತು ತನ್ನ ವಚನಗಳನ್ನು ಸುದೃಢಗೊಳಿಸಿ ಬಿಡುತ್ತಾನೆ.” ಅಲ್ಲಾಹ್‌ ಸರ್ವಜ್ನನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಹೃದಯಗಳಿಗೆ (ಕಾಪಟ್ಕದ) ರೋಗ ತಗಲಿದವರಿಗೆ ಹಾಗೂ ಕಲುಷಿತ 
ಹೃದಯದವರಿಗೆ ಶೈತಾನನು ಉಂಟು ಮಾಡಿದ ಕೇಡನ್ನು ಪರಿಕ್ಷಾ ಸಾಧನವನ್ನಾಗಿ ಮಾಡಲಿಕ್ಕಾಗಿ (ಅಲ್ಲಾಹ್‌ 
ಹೀಗೆ ಮಾಡಲು ಬಿಡುತ್ತಾನೆ) ವಾಸ್ತವದಲ್ಲಿ ಈ ಅಕ್ರಮಿಗಳು ದ್ವೇಷದಲ್ಲಿ ಬಹುದೂರ ಹೋಗಿ ಬಿಟ್ಟಿದ್ದಾರೆ. 


96. ರಸೂಲ್‌(ದೇವ ಸಂದೇಶವಾಹಕ) ಮತ್ತು ನಬೀ (ಪ್ರವಾದಿ) ಗಳೊಳೆಗಿನ ಅಂತರದ ವಿವರವು ಸೂರಃ ಮರ್ಯಮ್‌ನ | 
30ನೆಯ ಟಿಪ್ಪಣಿಯಲ್ಲಿ ಬಂದಿದೆ. 

97. 'ತಮನ್ನಾ' ಎಂಬ ಪದವನ್ನು ಅರಬೀ ಭಾಷೆಯಲ್ಲಿ ಎರಡು ಅರ್ಥಗಳಲ್ಲಿ ಪ್ರಯೋಗಿಸಲಾಗುತ್ತದೆ." 1. ಉರ್ದು 
ಭಾಷೆಯಲ್ಲಿ ಆ ಪದದ ಅರ್ಥ ಅಂದರೆ- ಯಾವುದಾದರೊಂದು ವಿಷಯದ ಇಚ್ಛಿ ಮತ್ತು ಆಕಾಂಕ್ಸೆ. 2. ಪಠನ ಅರ್ಥಾತ್‌- 
ಸ ಓದುವುದು. 

8. 'ತಮನ್ನಾ' ಪದವನ್ನು ಮೊದಲಿನ ಅರ್ಥದಲ್ಲಿ ತೆಗೆದುಕೊಂಡರೆ ಶೈತಾನನು ಅವನ ಆಕಾಂಕ್ಷಿ ನೆರವೇರುವುದರಲ್ಲಿ 
ಹ ದನು ಮತ್ತು ತಡೆಗಳನ್ನುಂಟು ಮಾಡಿದನು ಎಂದೂ ಎರಡನೆಯ ಅರ್ಥದಲ್ಲಿ ತೆಗೆದುಕೊಂಡರೆ 'ದೇವವಾಣಿಯನ್ನು 
ಜನರಿಗೆ ಓದಿ ಹೇಳಿದಾಗಲೆಲ್ಲ ಶೈತಾನನು ಆ ವಿಷಯದಲ್ಲಿ ತರತರದ ಸಂಶಯಗಳನ್ನೂ ಆಕ್ಷೇಪಗಳನ್ನೂ ಉಂಟು ಮಾಡಿದನು, 
ವಿಚಿತ್ರ ಅರ್ಥಗಳನ್ನು ಕಟ್ಟಿದನು, ಸರಿಯಾದ ಅರ್ಥವೊಂದನ್ನು ಬಿಟ್ಟು ಎಲ್ಲ ತರದ ಅಪಾರ್ಥಗಳನ್ನು ಜನರಿಗೆ ಬೋಧಿಸಿದನು' 
ಎಂದು ಅರ್ಥವಾಗುತ್ತದೆ. 

99. ಪ್ರಥಮ ಅರ್ಥದ ಪ್ರಕಾರ ಇದರ ತಾತ್ಸರ್ಯವೇನೆಂದರೆ- ಶೈತಾನನ ಎಲ್ಲ ಅಡ್ಡಿ ಆತಂಕಗಳ ಹೊರತಾಗಿಯೂ 
ಅಂತಿಮವಾಗಿ ಪ್ರವಾದಿಯ ಆಕಾಂಕ್ಷೆಯನ್ನು (ಇನ್ನು ಪ್ರವಾದಿಯ ಆಕಾಂಕ್ಸೆ ತನ್ನ ಪ್ರಯತ್ನಗಳು ಫಲಿಸಬೇಕು ಮತ್ತು ನನ್ನ ಉದ್ದೇಶ 
ಈಡೇರಬೇಕು ಎಂದಲ್ಲದೆ ಮತ್ತೇನಾಗಿರಲು ಸಾಧ?) ಅಲ್ಲಾಹನು ಪೂರ್ತಿಗೊಳಿಸುತ್ತಾನೆ ಮತ್ತು ತನ್ನ ವಚನಗಳನ್ನು (ಅಂದರೆ- 
ಅವನು ತನ್ನ ಪ್ರವಾದಿಗೆ ಮಾಡಿದ ವಾಗ್ದಾನಗಳನ್ನು) ಬಲವಾದ ಹಾಗೂ ಅಚಲ ವಚನಗಳಿಂದು ಸಾಬೀತುಗೊಳಿಸುತ್ತಾನೆ. 
ಎರಡನೆಯ ಆರ್ಥ ಪ್ರಕಾರ ಇದರ ತಾತ್ಸರ್ಯ- ಶೈತಾನನು ಉಂಟು ಮಾಡಿದಂತಹ ಸಂಶಯಗಳನ್ನೂ ಆಕ್ಷೇಪಗಳನ್ನೂ ಅಲ್ಲಾಹನು 
ಹೋಗಲಾಡಿಸುತ್ತಾನೆ ಮತ್ತು ಒಂದು ಸೂಕ್ತದ ಬಗ್ಗೆ ಜನಮನಗಳಲ್ಲಿ ಉಂಟು ಮಾಡಲಾದ ಸಂದೇಹಗಳನ್ನು ಹೆಚ್ಚು ಸುಸ್ಪಷ್ಟವಾದ 
ಅನಂತರದ ಇನ್ನೊಂದು ಸೂಕ್ತದ ಮೂಲಕ ನಿವಾರಿಸಿ ಬಿಡುತ್ತಾನೆ ಎಂದಾಗುತ್ತದೆ. 

100. ಅರ್ಥಾತ್‌- ಶೈತಾನನು ಎಲ್ಲಿ ಯಾವ ಹಸ್ತಕ್ಸೇಪ ನಡೆಸಿದ್ದಾನೆಂದೂ ಅದರ ಪರಿಣಾಮವೇನಾಯಿತೆಂದೂ ಅವನಿಗೆ 
ಗೊತ್ತಿದೆ. ಅವನ ಯುಕ್ತಿ ಶೈತಾನನ ಸಕಲ ಕುತಂತ್ರಗಳನ್ನು ಮುರಿದು ಬಿಡುತ್ತದೆ. 


ಕಾಂಡ-17 


22. ಅಲ್‌ ಹಜ್ಜ್‌ 71 


سو صى i ಖಯ 2ನ‏ دی 7ھ 
انا ايل ال لح ون يك ಹ‏ کت کہ الم رق 
2927 کے ٭ سس اما ss ps ಎದ‏ کے دے۔ 
الله afd £956 ble dba Gt‏ گکَرُڑا 

ಇದು ನಿನ್ನ ಪ್ರಭುವಿನ ಕಡೆಯಿಂದ ಬಂದಿರುವ ಸತ್ಯವೆಂದು ಜ್ಞಾನ ಸಂಪತ್ತು ಹೊಂದಿದವರು ಅರಿತು 

ಕೊಳ್ಳುವಂತಾಗಲು, ಅವರು ಇದರ ಮೇಲೆ ವಿಶ್ವಾಸ ವಿರಿಸುವಂತಾಗಲು ಮತ್ತು ಅವರ ಹೃದಯಗಳು 


ಇದರೆ ಮುಂದೆ ಬಾಗುವಂತಾಗಲು (ಅಲ್ಲಾಹನು ಹೀಗಾಗಲು ಬಿಡುತ್ತಾನೆ) ನಿಶ್ಚಯವಾಗಿಯೂ ಅಲ್ಲಾಹನು 
ವಿಶ್ವಾಸವಿರಿಸುವವರಿಗೆ ಸದಾ ಸನ್ಮಾರ್ಗವನ್ನು ತೋರಿಸುತ್ತಾನೆ. 


101. ಅರ್ಥಾತ್‌- ಶೈತಾನನ ಈ ಕಿರುಕುಳಗಳನ್ನು ಅಲ್ಲಾಹನು, ಜನರನ್ನು ಪರೀಕ್ಷಿಸುವ ಮತ್ತು ದುಷ್ಟರನ್ನೂ 
ಶಿಷ್ಟರನ್ನೂ ಬೇರ್ಪಡಿಸುವ ಸಾಧನವಾಗಿ ಮಾಡಿದ್ದಾನೆ. ಬ್ರಷ್ಟ ಮನೋವೃತ್ತಿಯವರು ಅವುಗಳಿಂದಲೇ ತಪ್ಪು ಪರಿಣಾಮಗಳನ್ನು 
ಗ್ರಹಿಸುತ್ತಾರೆ. ಇದು ಅವರ ಪಾಲಿಗೆ ಪಥಭ್ರಪಷ್ಟತೆಯ ಸಾಧನವಾಗಿ' ಬಿಡುತ್ತದೆ. ನಿರ್ಮಲ ಚಿತ್ತ್ರದವರಿಗೆ ಈ ವಿಷಯಗಳೇ 
ಪ್ರವಾದಿಯೂ ದೇವಗ್ರಂಥವಪೂ ಪರಮ ಸತ್ಮಗಳೆಂಬ ಭರವಸೆಯನ್ನುಂಟು ಮಾಡುತ್ತವೆ. ಇವೆಲ್ಲ ಶೈತಾನನ ಕೀಟಲೆಗಳೆಂದು 
ಅವರು ಭಾವಿಸುತ್ತಾರೆ. ಇದು ಖಂಡಿತವಾಗಿಯೂ ಶುಭ ಮತ್ತು ಸತ್ಯದ ಕರೆಯೆಂದೂ ಹಾಗಲ್ಲದಿರುತ್ತಿದ್ದರೆ ಶೈತಾನನು 
ಇಷ್ಟು ಚಡಪಡಿಸುತ್ತಿರಲಿಲ್ಲವೆಂದೂ ಇದು ಅವರನ್ನು ಸಮಾಧಾನಪಡಿಸುತ್ತದೆ. ಪ್ರತ್ಯಕ್ಷವನ್ನು ಮಾತ್ರ ನೋಡುವ ದೃಷ್ಟಿಗಳು, 
ಪ್ರವಾದಿವರ್ಯರ(ಸ) ಧರ್ಮ ಪ್ರಚಾರ ಕಾರ್ಯ ಅಂದು ಇದ್ದಂತಹ ಹಂತವನ್ನು ಕಂಡು, ಅವರು ತಮ್ಮ ಉದ್ದೇಶದಲ್ಲಿ 
ವಿಫಲರಾಗಿದ್ದಾರೆಂಬ ಭ್ರಮೆಗೆ ಒಳಗಾಗಿದ್ದುವು. ತನ್ನ ಜನಾಂಗ ತನ್ನ ಮೇಲೆ ವಿಶ್ವಾಸವಿರಿಸಬೇಕೆಂದು ಆಕಾಂಕ್ಲಿಸುತ್ತಿದ್ದ 
ಒಬ್ಬ ವ್ಯಕ್ತಿ ಹದಿಮೂರು ವರ್ಷಗಳ ಕಾಲ ಈ ನಿಟ್ಟಿನಲ್ಲಿ ನಿರಂತರ ಹೆಣಗಾಡಿ ಕೊನೆಗೆ ತನ್ನ ಬೆರಳೆಣಿಕೆಯ 
ಅನುಯಾಯಿಗಳೊಂದಿಗೆ ತನ್ನ ನಾಡನ್ನು ಬಿಟ್ಟು ಹೋಗಲು ನಿರ್ಬಂಧಿತನಾಗಿದ್ದಾನೆ ಮತ್ತು ಮಕ್ಕಾದ ಸತ್ಯನಿಷೇಧಿಗಳು 
ವಿಜಯಿಗಳಾಗಿದ್ದಾರೆ. ಕೇವಲ ಬಾಹವನ್ನು ವೀಕ್ಲಿಸುವವರಿಗೆ ಅಲ್ಲಿ ಕಾಣಿಸುತ್ತಿದ್ದ ದೃಶ್ಯ ಇದುವೇ ಆಗಿತ್ತು. ಇಂತಹ 
ಪರಿಸ್ಥಿತಿಯಲ್ಲಿ ಜನರು 'ನಾನು ಅಲ್ಲಾಹನ ಪ್ರವಾದಿ. ಅವನ ಬೆಂಬಲ ನನಗಿದೆ' ಎಂಬ ಪ್ರವಾದಿವರ್ಯರ(ಸ) ಹೇಳಿಕೆಯನ್ನು 
ಕೇಳಿದಾಗ ಮತ್ತು ಪ್ರವಾದಿಯನ್ನು ನಿರಾಕರಿಸುವ ಜನಾಂಗದ ಮೇಲೆ ದೇವ ಯಾತನೆ ಬಂದೆರಗುವುದೆಂಬ ಕುರ್‌ಆನಿನ 
ಘೋಷಣೆಯನ್ನು ನೋಡಿದಾಗ ಅವರಿಗೆ ಪ್ರವಾದಿವರ್ಯರು(ಸು) ಹಾಗೂ ಕುರ್‌ಆನಿನ ಸತ್ಮತೆಯ ಬಗೆಗೆ ಸಂದೇಹವುಂಟಾಗಿತ್ತು. 
ಅವರ ವಿರೋಧಿಗಳು ಈ ವಿಷಯದಲ್ಲಿ 'ದೇವ ಸಮರ್ಥನೆ ಎಲ್ಲಿಗೆ ಹೋಯಿತು? ಯಾತನೆಯ ಬೆದರಿಕೆಗಳೇನಾದುವು? 
ನಮಗೆ ಬೆದರಿಗೆ ಹಾಕಲಾಗುತ್ತಿದ್ದ 'ಆ ಯಾತನೆ ಈಗೇಕಿ ಎರೆಗುವುದಿಲ್ಲ? ಎಂಬಿತ್ಕಾದಿ ಬಾಯಿಗೆ ಬಂದಂತೆ ಒದರುತ್ತಿದ್ದರು. 
ಈ ಮಾತುಗಳೆ ಉತ್ತರವನ್ನೇ ಇದಕ್ಕಿಂತ ಮುಂಚಿನ ಸೂಕ್ತಗಳಲ್ಲಿ ನೀಡಲಾಗಿತ್ತು. ಈ ವಾಕ್ಕಗಳು ಕೂಡಾ ಆದೇ ಮಾತುಗಳಿಗೆ 
ಉತ್ತರಗಳಾಗಿವೆ: ಹಿಂದಿನ ಸೂಕ್ತಗಳಲ್ಲಿ ಉತ್ತರದ ದಿಕ್ಕು ಸತ್ಯನಿಷೇಧಿಗಳ ಕಡೆಗಿತ್ತು. ಈ ಸೂಕ್ತಗಳಲ್ಲಿ ಅದು ಸೆತ್ಕನಿಷೇಧಿಗಳ 
ಪ್ರಚಾರಗಳಿಂದ ಪ್ರಭಾವಿತರಾಗಿದ್ದವರ ಕಡೆಗಿದೆ. ಸಂಪೂರ್ಣ ಉತ್ತರದ ಸಾರಾಂಶ ಹೀಗಿದೆ: ಒಂದು ಜನಾಂಗವು ತನ್ನ 
ಕಡೆಗೆ ಬಂದ ಸಂದೇಶಮಾಹಕನನ್ನು ಸುಳ್ಳಾಗಿಸುವುದು ಮಾನವ ಇತಿಹಾಸದಲ್ಲಿ ಇದೇನೂ ಪ್ರಥಮ ಘಟನೆಯಲ್ಲ. ಹಿಂದೆಯೂ 
ಹೀಗೆ ಆಗುತ್ತಲಿತ್ತು. ಹೀಗೆ ಸುಳ್ಳಾಗಿಸುವುದರ ಪರಿಣಾಮವೇನಾಯಿತೆಂಬುದು, ಈ ಹಿಂದೆ ನಾಶಗೊಳಿಸಲ್ಪಟ್ಟ ಜನಾಂಗಗಳ 
ಭಗ್ಗಾವಶೇಷಗಳ ರೂಪದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ಇದೆ. ಪಾಠ ಕಲಿಯಬೆಕೆಂದಿದ್ದರೆ ಇದರಿಂದ ಕಲಿಯಬಹುದು. 
ಇನ್ನು ಸುಳ್ಳಾಗಿಸಿದ ಕೂಡಲೇ ಕುರ್‌ಆನಿನ ಅನೇಕ ಸೂಕ್ತೆಗಳಲ್ಲಿ ಹಾಕಿರುವ ಬೆದರಿಕೆಗಳ ಪ್ರಕಾರ ಯಾತನೆ ಎರಗಲಿಲ್ಲವೇಕೆ? 
ಎಂಬ ಪ್ರಶ್ನೆ. ಇದಕ್ಕೆ ಪ್ರತಿಯೊಂದು ನಿರಾಕರಣೆಯು ತಕ್ಷಣ ಯಾತನೆ ತರುತ್ತದೆಂದು ಎಂದಾದರೂ ಹೇಳಲಾಗಿತ್ತೇ? 
ಯಾತನೆ ತರುವುದು ನನ್ನ ಕಾರ್ಯವೆಂದು ಪ್ರವಾದಿಯು ಹೇಳಿದ್ದುಂಟೇ? ಇದರ ತೀರ್ಮಾನ ಅಲ್ಲಾಹನ ಕೈಯಲ್ಲಿದೆ. 
ಅವನು ದುಡುಕುವವನಲ್ಲ. ಮುಂಚೆಯೂ ಅವನು ಯಾತನೆ ಎರಗಿಸುವುದಕ್ಕೆ ಮೊದಲು ಜನಾಂಗಗಳಿಗೆ ಕಾಲಾವಕಾಶ 
ಕೊಡುತ್ತವಿದ್ದನು: ಈಗಲೂ ಕೊಡುತ್ತಿದ್ದಾನೆ. ಕಾಲಾವಕಾಶದ ಈ ಅವಧಿಯು ಶತಮಾನಗಳ ವರೆಗೆ ಮುಂದುವರಿದರೂ 
ಬೆದರಿಕೆಗಳಿಲ್ಲ ಬರಿಯ ಪೊಳ್ಳು ಬೆದರಿಕೆಗಳೆನ್ನಲಾಗುವುದಿಲ್ಲ. ಪ್ರವಾದಿಯ ಆಕಾಂಕ್ಲೆ ಈಡೇರುವುದರಲ್ಲಿ ತಡೆಗಳುಂಟಾಗುವುದಾಗಲಿ 


ಕಾಂಡ-17 


72 ಕುರ್‌ಆನ್‌ ವ್ಯಾಖ್ಯಾನ 


ps ad pe ಶ್ಲ ಸಮ ಷ್‌ دو دٹ۔ں‎ 
4೫ جس مہ با‎ EE ಬಹುರಿ 


- Wa SPS KL hi is sc 
Hk HAE GEES SS ogi sa Ad ok 

SH SUITS B الم‎ YK SSE al 58 
بن حَلا‎ ee HAE IGE 6 ال‎ 


(55-60) ಸತ್ಕನಿಷೇಧಿಗಳ ಮೇಲೆ ಪುನರುತ್ನಾನದ ಘಳಿಗೆ ಹಠಾತ್ತನೆ ಬರುವ ವರೆಗೂ ಇಲ್ಲವೇ 
ಒಂದು ಅಶುಭ! ದಿನದ ಯಾತನೆ ಅವರ ಮೇಲೆ ಎರಗುವ 'ವರೆಗೂ ಅವರು ಇದರ ಬಗ್ಗೆ ಸಂದೇಹ 
ದಲ್ಲೇ ಬಿದ್ದುಕೊಂಡಿರುವರು. ಅಂದು ಪ್ರಭುತ್ವ ಅಲ್ಲಾಹನದ್ದಾಗಿರುವುದು ಮತ್ತು ಅವನು ಇವರ ನಡುವೆ 
ತೀರ್ಮಾನ ಮಾಡಿ ಬಿಡುವನು. ಸತ್ಯವಿಶ್ವಾಸವಿರಿಸುವವರೂ ಸತ್ಯರ್ಮವೆಸಗುವವರೂ ಸರ್ವ ಸಂಪದ್ಭರಿತ 
ಸ್ವರ್ಗೋದ್ಧಾನಗಳಿಗೆ ; ಹೋಗುವರು. ಸತ್ಯವನ್ನು ನಿಷೇಧಿಸಿದವರಿಗೂ ನಮ್ಮ. ವಚನಗಳನ್ನು ಸುಳ್ಳಾಗಿಸಿ 
ದವರಿಗೂ ಅಪಮಾನಕರ ಯಾತನೆ ಸಿಗುವುದು. ಅಲ್ಲಾಹನ ಮಾರ್ಗದಲ್ಲಿ ಹಿಚ್ರತ್‌(ವಲಸೆ) ಹೋದವರು, 
ತರುವಾಯ ವಧಿಸಲ್ಪಟ್ಟವರು ಅಥವಾ ಮೃತರಾದವರು- ಇವರಿಗೆ ಅಲ್ಲಾ ಹನು ಶ್ರೇಷ್ಠ ಜೀವನಾಧಾರವನ್ನು 
ದಯಪಾಲಿಸುವನು. ನಿಶ್ಚಯವಾಗಿಯೂ ಅಲ್ಲಾಹನೇ ಅತ್ಕುತ್ತಮ ಜೀವನಾಧಾರ ದಯಪಾಲಿಸುವವನಾಗಿದ್ದಾನೆ. 
ಅವರು ಪರಮ' ಸಂತುಷ್ಟರಾಗುವಂತಹ ಸ್ಥಾನಕ್ಕೆ ಅವನು ಅವರನ್ನು ತಲಪಿಸಿ ಬಿಡುವನು. ನಿಶ್ಚಯವಾಗಿಯೂ 


ಇ 


ಅವರ ಧರ್ಮಾಷ್ಟಾನದ ವಿರುದ್ಧ ಸುಳ್ಳಾರೋಪಗಳುು ತರತರದ ಸಂಶಯಗಳು ಮತ್ತು الو‎ ಬಿರುಗಾಳಿಗಳು ಎದ್ದುದಾಗಲಿ 
ಹೊಸ ಘಟನೆಗಳೇನೂ ಅಲ್ಲ. ಇವೆಲ್ಲವೂ ಎಲ್ಲಾ ಗತ ಪ್ರವಾದಿಗಳ ಧರ್ಮಾಹ್ವಾನ ಕಾರ್ಯಗಳ ವಿರುದ್ಧ ಸಂಭವಿಸಿವೆ. 
ಕೊನೆಗೆ ಅಲ್ಲಾಹನು ಈ ಪೈಶಾಚಿಕ ಕ್ಷೋಭೆಗಳನ್ನು ಹತ್ತಿಕ್ಕುತ್ತಾನೆ. ಎಲ್ಲ ಅಡೆ ತಡೆಗಳ ಹೊರತಾಗಿಯೂ ಸತ್ಕಾಹ್ವಾನವು 
ಬೆಳಗುತ್ತದೆ. ಪ್ರಬಲ ಸೂಕ್ತಗಳ ಮೂಲಕ ಸಂಶಯಗಳ ರಂಧ್ರಗಳನ್ನು ಮುಚ್ಚಿ ಬಿಡಲಾಗುತ್ತದೆ. ಶೈತಾನನೂ ಅವನ ಬಾಲ 
ಬಡುಕರೂ ಈ ಹಂಚಿಕೆಗಳಿಂದ ಅಲ್ಲಾಹನ ಸೂಕ್ತಗಳನ್ನು ಕೀಳಾಗಿಸಲು ಇಚ್ಛಿಸುತ್ತಾರೆ. ಆದರೆ ಅಲ್ಲಾಹನು ಇವುಗಳನ್ನೇ 
ಮಾನವರ ಮಧ್ಯೆ ದುಷ್ಟರು ಮತ್ತು ಶಿಷ್ಟರನ್ನು ಪ್ರತ್ಯೇಕಿಸುವ ಸಾಧನಗಳಾಗಿ ಮಾಡುತ್ತಾನೆ. ತನ್ಮೂಲಕ ಶುದ್ದಾತ್ಮರು 
ಸತ್ಕಾಹ್ವಾನದ ಕಡೆಗೆ ಆಕರ್ಷಿತರಾಗುತ್ತಾರೆ ಮತ್ತು ದುರಾತ್ಮರು ಸಿಡಿದು ಬೇರ್ಪಡುತ್ತಾರೆ. 

102. ಮೂಲದಲ್ಲಿ 'ಅಕೀಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಶಬ್ದಾರ್ಥ 'ಬಂಜೆ'. ದಿನವನ್ನು ಬಂಜೆ ಎನ್ನುವುದಕ್ಕೆ 
ಎರಡು ಅರ್ಥಗಳಿರಲು ಸಾಧ್ಯವಿದೆ- 1. ಅದು, ಯಾವ ಯೋಜನೆಯೂ ಘಲಕಾರಿಯಾಗದ, ಪ್ರತಿಯೊಂದು ಪ್ರಯತ್ನವೂ 
ಬುಡಮೇಲಾಗುವ ಮತ್ತು ಎಲ್ಲಾ ಆಶೆಗಳು ನಿರಾಶೆಗಳಾಗಿ ಮಾರ್ಪಡುವಂತಹ ಒಂದು ಅಶುಭ ದಿನವಾಗಿರಬೇಕು. 2. ಅದರ 
ಅನಂತರ ರಾತ್ರಿ ಬರಲಿಕ್ಕೇ ಇಲ್ಲವೆಂಬಂತಹ ದಿನವಾಗಿರಬೇಕು. ಈ ಎರಡು ವ್ಯಾಖ್ಯಾನಗಳ ಪ್ರಕಾರವೂ, ಅದು ಯಾವುದಾದರೂ 
ಜನಾಂಗದ ವಿನಾಶದ ತೀರ್ಮಾನ ನಡೆಯುವ ದಿನ ಎಂದು ಅರ್ಥವಾಗುತ್ತದೆ. ಉದಾ: ಹ.ನೂಹ್‌ರ(ಲ) ಜನಾಂಗಕ್ಕೆ ಚಂಡಮಾರುತ 
ಬೀಸಿ ಬಂದ ದಿನವು ಆ ಜನಾಂಗದ ಪಾಲಿಗೆ 'ಬಂಜೆ' ದಿನವಾಗಿತ್ತು. ಇದೇ ರೀತಿಯಲ್ಲಿ ಆದ್‌, ಸಮೂದ್‌, ಹೆ.ಲೂತ್‌ರ(ಅ) 
ಜನಾಂಗ ಮದ್‌ಯನಿನವರು ಮತ್ತು ಇತರ ನಾಶಗೊಂಡ ಜನಾಂಗಗಳ ಮಟ್ಟಿಗೆ ದೇವ ಯಾತನೆ ಅವರ ಮೇಲೆ ಎರಗಿದ ದಿನ 
ಬಂಜೆಯೆಂದೇ ಸಿದ್ಧವಾಯಿತು. ಏಕೆಂದರೆ- ಆ ದಿನದ ಮರುದಿನಪನ್ನು ಅವರು ಮತ್ತೆಂದೂ ಕಾಣದಾದರು. ತಮ್ಮ ದುರದೃಷ್ಟವನ್ನು 
ನಿವಾರಿಸಿಕೊಳ್ಳಲು ಅವರಿಗೆ ಯಾವ ಮಾರ್ಗವೂ "ಇಲ್ಲದೆ ಹೋಟುತು. 


ಕಾಂಡ-17 


22. ಅಲ್‌ ಹಜ್ಜ್‌ 73 


ےہ و یی" ا ابڑے لہ كٰھ-۱)ھ 1 کو PASIAN 2181 2೧‏ 
63°52 الله GES FSA A‏ 


ಗ್‌ ಗಿರ: po 


کے کے SATE af‏ 
را او سو ಕಪಿ‏ 


سر 


po pa ೩ سے‎ 20 
ಜ್ಯ ಹನ 15 لاد انل‎ ಗಥ 5 ಜತಿ ال لئ ايل‎ 
ಅಲ್ಲಾಹ್‌ ಸರ್ವಜ್ಞನೂ ಸಹನಶೀಲನೂ ಆಗಿರುತ್ತಾನೆ. ಇದು ಅವರ ಅಂತಿಮ ಪರಿಣಾಮವಾಯಿತು. 
ಒಬ್ಬನು ತನಗೆ ಮಾಡಿದಷ್ಟು ಮಾತ್ರ ಮಾಡಿ ಸೇಡು ತೀರಿಸಿದರೆ ಮತ್ತು ಅವನ ಮೇಲೆ ಅತಿರೇಕವೂ 
ನಡೆದಿದ್ದರೆ ಅಲ್ಲಾಹ್‌ ಖಂಡಿತವಾಗಿಯೂ ಅವನಿಗೆ : ಸಹಾಯ ಮಾಡುವನು.! ಅಲ್ಲಾಹನು ಮನ್ನಿಸುವವನೂ 
ಕ್ಲಮಾಶೀಲನೂ ಆಗಿರುತ್ತಾನೆ. 

(61-66) ಇದೇಕೆಂದರೆ!* ಇರುಳಿನಿಂದ ಹಗಲನ್ನೂ ಹಗಲಿನಿಂದ ಇರುಳನ್ನೂ "'ಹೊರತರುವವನು 
ಅಲ್ಲಾಹನೇ ಆಗಿರುತ್ತಾನೆ. ಅವನು ಸರ್ವಶ್ರುತನೂ ಸರ್ವವೀಕ್ಷಕನೂ ಆಗಿರುತ್ತಾನೆ." ಇದೇಕೆಂದರೆ 


103. ಸರ್ವಜ್ಞನಾಗಿರುತ್ತಾನೆ. ಅಂದರೆ, ಅವನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟವನಾರೆಂದೂ ಅವನು ಎಂತಹ 
ಪುರಸ್ಕಾರಕ್ಕೆ ಅರ್ಹನೆಂದೂ ಬಲ್ಲವನಾಗಿರುತ್ತಾನೆ. ಸಹನಶೀಲನಾಗಿರುತ್ತಾನೆ. ಅರ್ಥಾತ್‌- ಇಂತಹವರ ಸಣ್ಣಪುಟ್ಟ ದೌರ್ಬಲ್ಯಗಳ 
ಕಾರಣಕ್ಕಾಗಿ ಅವರ ದೊಡ್ಡ ದೊಡ್ಡ ಸೇವೆಗಳನ್ನೂ ತ್ಕಾಗಗಳೆನ್ನೂ ಕಡೆಗಣಿಸಿ ಅವುಗಳನ್ನು ವೃರ್ಥಗೊಳಿಸುವವನಲ್ಲ, ಅವನು 
ಅವುಗಳನ್ನು ' ಕಡೆಗಣಿಸಿ ಅವರ ಅಪರಾಧಗಳನ್ನು ಕ್ಷಮಿಸಿ ಬಿಡುವನು. 

104. ಮೊದಲು ಅತಿರೇಕಗಳಿಗೆ ಉತ್ತರವಾಗಿ ಯಾವುದೇ ಕ್ರಮ ಕೈಗೊಳ್ಳಲು ಸಾಮರ್ಥ್ಯವಿಲ್ಲದ ಮರ್ದಿತರ ಬಗ್ಗೆ ಪ್ರಸ್ತಾಪಿಸ 
ಲಾಗಿತ್ತು. ಇಲ್ಲಿ ಅಕ್ರಮಿಗಳ ವಿರುದ್ಧ ಬಲ ಪ್ರಯೋಗಿಸುವವರ ಪ್ರಸ್ತಾಪವಿದೆ. ಹ. ಇಮಾಮ್‌ ಶಾಫಿಈಯವರು(ರು ಯಾವ 
ರೂಪದಲ್ಲಿ ಅಕ್ರಮವೆಸಗಲ್ಪಟ್ಟಿದೆಯೋ ಅದೇ ರೂಪದಲ್ಲಿ ಪ್ರತೀಕಾರ ಪಡೆಯಲಾಗುವುದೆಂದು ಈ ಸೂಕ್ತದಿಂದ ವಿಧಿ ಪಡೆದಿದ್ದಾರೆ. 
ಉದಾ: ಯಾರನ್ನಾದರೂ ಒಬ್ಬನು ಮುಳುಗಿಸಿ ಕೊಂದಿದ್ದರೆ, ಅವನನ್ನೂ ಮುಳುಗಿಸಿ ಕೊಲ್ಲಲಾಗುವುದು. ಯಾರನ್ನಾದರೂ ಸುಟ್ಟು 
ಹಾಕಿದ್ದರೆ, ಅವನನ್ನೂ ಸುಟ್ಟು ಹಾಕಲಾಗುವುದು. ಆದರೆ ಹನಫೀ ವಿದ್ವಾಂಸರ ಅಭಿಪ್ರಾಯದಂತೆ, ಕೊಲೆ ಪಾತಕಿ ಯಾವ 
ರೂಪದಲ್ಲೇ ಕೊಲೆ ಮಾಡಿದ್ದರೂ ಅವನಿಂದ ಪ್ರತೀಕಾರವನ್ನು ಸರ್ವಸಮ್ಮತ ರೂಪದಲ್ಲೇ ಪಡೆಯಲಾಗುವುದು. 

105. ಈ ಸೂಕ್ತಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ ಮತ್ತು ಇಲ್ಲಿ ಪ್ರಾಯಶಃ ಈ ಎರಡೂ ಅರ್ಥಗಳನ್ನು ಉದ್ದೇಶಿಸ 
ಲಾಗಿದೆ- 1. ರಕ್ತಪಾತವು ವಸ್ತುತಃ ಒಳ್ಳೆಯದಲ್ಲವಾದರೂ ಅನ್ಯಾಯದ ವಿರುದ್ಧ ನಡೆಯುವ ರಕ್ತಪಾತ ಅಲ್ಲಾಹನ ದೃಷ್ಟಿಯಲ್ಲಿ 
ಕ್ಷಮಾರ್ಹವಾಗಿದೆ. 2. ನೀವು ಯಾರ ದಾಸರಾಗಿರುವಿರೋ ಆ ಅಲ್ಲಾಹ್‌ ಕ್ಷಮಾಶೀಲನು. ಆದುದರಿಂದ ನೀವು ನಿಮ್ಮಿಂದಾದಷ್ಟು 
ಕ್ಷಮೆ ತೋರಬೇಕು. ಕ್ಷಮಾಶೀಲತೆ, ಹೃದಯ ವೈಶಾಲ್ಯತೆ, ಸಹನಶೀಲತೆಗಳೇ ಸತ್ಮವಿಶ್ವಾಸಿಗಳ ಚಾರಿತ್ರ್ಯದ ಆಭರಣಗಳು, ಪ್ರಕೀಕಾರ 
ಪಡೆಯುವ ಹಕ್ಕು ಅವರಿಗೆ ಇದೆ. ಆದರೆ ಸಂಪೂರ್ಣ ಸೇಡು ತೀರಿಸುವ ಮನೋವೃತ್ತಿಯವರಾಗುವುದು ಅವರಿಗೆ ಭೂಷಣವಲ್ಲ. 

106. ಈ ಪಾರಾದ ಸಂಬಂಧ ಮೇಲಿನ ಸಂಪೂರ್ಣ ಪಾರಾದೊಂದಿಗೆ ಇದೆ, ಕೇವಲ ಅದರ ಕೊನೆಯ ನುಡಿಯೊಂದಿಗೆ 
ಅಲ್ಲ. ಅಂದರೆ- ಸತ್ಯನಿಷೇಧ ಮತ್ತು ಅತ್ಯಾಚಾರದ ನೀತಿಯನ್ನು ಅನುಸರಿಸುವವರ ಮೇಲೆ ಯಾತನೆ ಎರಗಿಸುವುದು, ಸತ್ಯವಿಶ್ವಾಸಿ 
ಮತ್ತು ಸಜ್ಜನ ದಾಸರಿಗೆ ಪುರಸ್ಕಾರ ನೀಡುವುದು, ಮರ್ದಿತ ಸತ್ಯವಿಶ್ವಾಸಿಗಳ ದುಃಖ ಪರಿಹರಿಸುವುದು ಮತ್ತು ತಮ್ಮ ಬಲವನ್ನು 
ಪ್ರಯೋಗಿಸಿ, ಅಕ್ರಮವನ್ನು ಎದುರಿಸುತ್ತಿರುವ ಸತ್ಯವಿಶ್ವಾಸಿಗಳಿಗೆ ಬೆಂಬಲ ನೀಡುವುದು ಇದಕ್ಕೆಲ್ಲಾ ಕಾರಣವೇನು? ಅಲ್ಲಾ; ಹನು 
ಇಂತಿಂತಹ ಗುಣಗಳಿಂದ 'ಸಂಪನ್ನನಾಗಿರುವುದೇ ಇದಕ್ಕೆ" ಕಾರಣ. 

107. ಅರ್ಥಾತ್‌-ವಿಶ್ವದ ಸಂಪೂರ್ಣ ಷೈವಸ್ಥಿಗ ಅವನೇ ಪರಮಾಧಿಕಾರಿ. ಹಗಲು ರಾತ್ರಿಗಳ ಆವರ್ತನ ಅವನ ಹಿಡಿತ 
ದಲ್ಲಿದೆ. ಈ ಬಾಹ್ಯಾರ್ಥದೊಂದಿಗೆ ಈ ವಾಕ ದಲ್ಲಿ ಇನ್ನೊಂದು ವಿಷಯದ ಕಡೆಗೂ ಲಘುವಾದ ಸೂಚನೆ ಇದೆ. ಅದಾವುದೆಂದರೆ 
ನಿಶಾಂಧಕಾರದಿಂದ ಹಗಲಿನ ಬೆಳಕನ್ನು-ಹೊರಡಿಸುವ ಹಾಗೂ ಪ್ರಕಾಶಮಯ ಹಗಲಿನ ಮೇಲೆ ಇರುಳಿನ ಅಂಧಕಾರವನ್ನು. ಎರಗಿಸುವ 
ಅಲ್ಲಾಹನೇ, ಇಂದು ಯಾರ ಅಧಿಕಾರದ ರವಿಯು ಅತ್ಯುನ್ನತ ಸ್ಥಾನದಲ್ಲಿದೆಯೋ ಅವರ ಅವನತಿ ಮತ್ತು دہ‎ ಮಾನದ ದೃಶ್ಯವನ್ನು 
ಜಗತ್ತಿಗೆ ಬಹು ಬೇಗನೆ ತೋರಿಸಿಕೊಡಲಿಕ್ಕೂ ಶಕ್ತನಾಗಿರುತ್ತಾನೆ. ಇಂದು ಸತ್ಯದ ಮುಂಬೆಳಕಿನ ದಾರಿಗೆ ತಡೆಯೊಡ್ಡುಶ್ತಿರುವ 
ಸತ್ಯನಿಷೇಧ ಮತ್ತು ಅಜ್ಞಾನದ ಅಂಧಕಾರವು ಅವನ ಅಪ್ಪ ್ಪಣೆಯಿಂದ ನೋಡು- ನೋಡುತ್ತಿದ್ದಂತೆಯೇ ಸರಿದು ಹೋಗಿ ಸತ್ಯ ಹಾಗೂ 
ದಿವ್ಮ ಜ್ಞಾನದ ಜ್ಯೋತಿಯಿಂದ ಜಗತ್ತು ಬೆಳೆಗಿ ಬಿಡುವ ದಿನ ಬರಲು ಸಾಧ್ಯವಿದೆ: 

108. ಅರ್ಥಾತ್‌- ದೇವನು ವೀಕ್ಷಿಸುವವನೂ ಅಲಿಸುವವನೂ ಆಗಿರುವನು. ಅವನು ಕುರುಡನಾಗಲಿ ಕಿವುಡನಾಗಲಿ ಅಲ್ಲ. 


ಕಾಂಡ-17 


74 ಕುರ್‌ಆನ್‌ ವ್ಯಾಖ್ಯಾನ 


ن4 ہُو 
45 مت 72 Are‏ 
AG 2 ABLE za ST‏ 


ಅಲ್ಲಾಹನೇ ಪರಮ ಸತ್ಯ. ಅಲ್ಲಾಹನನ್ನು ಬಿಟ್ಟು ಇವರು ಪ್ರಾರ್ಥಿಸುವಂತಹವುಗಳೆಲ್ಲವೂ ۳۷ھ‎ 
ಅಲ್ಲಾಹನೇ ಸರ್ಮೋನ್ನತನೂ ಮಹಾನನೂ ಆಗಿರುತ್ತಾನೆ. ಅಲ್ಲಾಹ್‌ ಆಕಾಶದಿಂದ ನೀರು ಸುರಿಸುವುದನ್ನೂ 
ಅದರಿಂದಾಗಿ ಭೂಮಿಯು ಸೆಸ್ಕಶ್ಯಾಮಲವಾಗುವುದನ್ನೂ ನೀವು ನೋಡುತ್ತಿಲ್ಲವೇ? ವಾಸ್ತವದಲ್ಲಿ ಅವನು 
می امہ‎ ವಿವರಪೂರ್ಣನೂ ಆಗಿರುತ್ತಾನೆ." ಆಕಾಶಗಳಲ್ಲಿರುವುದೂ ಭೂಮಿಯಲ್ಲಿರುವುದೂ 
ಆತನದೇ. ನಿಶ್ಚಯವಾಗಿಯೂ ಅವನು ನಿರಪೇಕ್ಷನೂ ಪ್ರಶಂಸಾರ್ಹನೂ ಆಗಿರುತ್ತಾನೆ. ಅವನು 


109. ಆರ್ಥಾತ್‌- ನೈಜ ಅಧಿಕಾರಗಳ ಒಡೆಯನೂ ನಿಜವಾದ ಪ್ರಭುವೂ ಅವನೇ. ಆದುದರಿಂದ ಅವನ ದಾಸ್ಕಾರಾಧನೆ 
ಮಾಡುವವರು ನಿರಾಶರೂ ನಷ್ಟ ಹೊಂದಿದವರೂ ಆಗಲಾರರು. ಇತರ ಸಕಲ ಆರಾಧ್ಯರೂ ಅವಾಸ್ಥವಿಕರಾಗಿದ್ದಾರೆ. ಅವರು ಯಾವ 
ಗುಣ ವಿಶೇಷಗಳನ್ನೂ ಅಧಿಕಾರಗಳನ್ನೂ ಹೊಂದಿರುವರೆಂದು ತಿಳಿದುಕೊಳ್ಳಲಾಗಿದೆಯೋ ಅದಕ್ಕೆ ಯಾವ ಆಧಾರವೂ ಇಲ್ಲ. 
ಆದುದರಿಂದ ಅಲ್ಲಾಹನಿಂದ ವಿಮುಖರಾಗಿ ಅವರ ಮೇಲೆ ಭರವಸೆಯನ್ನಿರಿಸಿ ಬಾಳುವವರು ಎಂದೆಂದಿಗೂ ಯಶಸ್ಸನ್ನು 
ಹೊಂದಲಾರರು. 

110. ಇಲ್ಲಿ ಪುನಃ ಬಾಹ್ಮಾರ್ಥದ ಹಿಂದೆ ಒಂದು ಲಘುವಾದ ಸೂಚನೆ ಅಡಗಿದೆ. ಬಾಹ್ಕಾರ್ಥದಲ್ಲಿ ಪ್ರತ್ಯಕ್ಷವಾಗಿ ಕೇವಲ 
ಅಲ್ಲಾಹನ ಮಹಿಮೆಯನ್ನು ವರ್ಣಿಸಲಾಗಿದೆ. ಅದರೆ ಇದರಲ್ಲಿ ಅಡಗಿರುವ ಸೂಚನೆಯೇನೆಂದರೆ- ಅಲ್ಲಾಹ್‌ ವರ್ಷಿಸಿದ ಮಳೆಯು 
ಬಿರಿದು ಬಿದ್ದೊಡನೆ ಒಣಗಿದ್ದ ನೆಲವು ಹಠಾತ್ತನೆ ಹಸಿರಾಗಿ ಅರಳಿ ಬಿಡುವಂತೆಯೇ ಇಂದು ವರ್ಷಿಸುತ್ತಿರುವ ದಿವ್ಯವಾಣಿಯೆಂಬ 
ಅನುಗ್ರಹದ ಮಳೆಯು ಸದ್ಯದಲ್ಲೇ ಅರೇಬಿಯಾದ ಈ ಬಂಜರು ಮರುಭೂಮಿಯು ಜಗತ್ತು ಎಂದೂ ಕಾಣದಂತಹೆ ಜ್ಞಾನ, 
ನೀತಿ, ಸಂಸ್ಕೃತಿಗಳ ಉದ್ಯಾನವಾಗಿ ಮಾರ್ಪಡುವ ದೃಶ್ಯವನ್ನು ತೋರಿಸುವುದು. 

111. ಸೂಕ್ಸಜ್ಞನಾಗಿದ್ದಾನೆ ಎಂದರೆ- ಇಂದ್ರಿಯಾನುಭವಕ್ಕೆ ಅತೀತವಾದ ರೀತಿಯಲ್ಲಿ ತನ್ನ ನಿರ್ಧಾರಗಳನ್ನು ಪೂರೈಸುವವನು. 
ಅವನ ಹಂಚಿಕೆಗಳು ಹೇಗಿರುತ್ತವೆಂದರೆ- ಅವುಗಳ ಪರಿಣಾಮವೇನಾಗಬಹುದೆಂದು ಪ್ರಾರಂಭದಲ್ಲಿ ಯೋಚಿಸಲಿಕ್ಕೂ ಜನರಿಗೆ 
ಸಾಧ್ಯವಾಗುವುದಿಲ್ಲ. ಜಗತ್ತಿನಲ್ಲಿ ಲಕ್ಷಾವಧಿ ಶಿಶುಗಳು ಜನಿಸುತ್ತದೆ. ಅದರಲ್ಲಿ ಜಗತ್ತಿನ ಮುಕ್ಕಾಲು ಪಾಲು ಜನಸಂಖ್ಯೆಯ 
ಆಧ್ಯಾತ್ಮಿಕ ಗುರು ಇಬ್‌ರಾಹೀಮ್‌(ಅ) ಯಾರು ಹಾಗೂ ಏಶಿಯಾ ಮತ್ತು ಯೂರೋಪನ್ನು ಅಲುಗಾಡಿಸಿ ಬಿಡುವಂತಹ 
ಚಂಗೀರುನು ಯಾರು ಎಂದು ತಿಳಿಯಲು ಯಾರಿಂದ ಸಾಧ್ಯ? ಸೂಕ್ಸ್ಮದರ್ಶಕವು ಸಂಶೋಧಿಸಲ್ಪಟ್ಟಾಗ ಇದು ಅಣುಬಾಂಬ್‌ 
ಮತ್ತು ಹೈಡ್ರೋಜನ್‌ ಬಾಂಬ್‌ಗಳ ತಯಾರಿಗೆ ಕಾರಣವಾಗುವುದೆಂದು ಯಾರಿಗೆ ತಾನೆ ತಿಳಿದಿತ್ತು? ಕೊಲಂಬಸನು ಪ್ರಯಾಣಕ್ಕೆ 
ಹೊರಡುತ್ತಿರುವಾಗ ಅಮೇರಿಕಾದ ಸಂಯುಕ್ತ ರಾಜ್ಯಗಳ ಅಸ್ತಿವಾರ ಹಾಕಲಾಗುತ್ತಿದೆಯೆಂದು ಯಾರಿಗೆ ಗೊತ್ತಿತ್ತು? ಅಲ್ಲಾಹನ 
"ಯೋಜನೆಗಳು ಎಷ್ಟು ಸಂಕೀರ್ಣ ಮತ್ತು ಬುದ್ಧಿಗೆ ಎಟಕದಂತಹ ರೀತಿಗಳಿಂದ ಪೂರ್ಣಗೊಳ್ಳುತ್ತವೆಂದರೆ, ಅವು ಪೂರ್ಣಗೊಳ್ಳುವ 
ವರೆಗೂ ಇದು ಯಾವುದಕ್ಕಾಗಿ ಆಗುತ್ತಿದೆಯೆಂಬ ಸುಳಿವೇ ಯಾರಿಗೂ ಸಿಗುವುದಿಲ್ಲ. ವಿವರಪೂರ್ಣನಾಗಿದ್ದಾನೆ. ಅರ್ಥಾತ್‌- ಅವನು 
ತನ್ನ ಜಗತ್ತಿನ ಸ್ಥಿತಿಗತಿಗಳನ್ನೂ ಹಿತಾಹಿತಗಳನ್ನೂ ಅವಶ್ಯಕತೆಗಳನ್ನೂ ತಿಳಿದಿರುವವನು pa ತನ್ನ ದೇವತ್ವದ ಕಾರ್ಯಗಳನ್ನು 
ಹೇಗೆ ಮಾಡಬೇಕೆಂದು ಬಲ್ಲವನಾಗಿದ್ದಾನೆ. 

112. ಅವನೇ ನಿರಪೇಕ್ಷನಾಗಿರುತ್ತಾನೆ. ಅರ್ಥಾತ್‌- ಯಾರ ಅಗತ್ಯ ವೂ ಇಲ್ಲದವನು ಅವನೊಬ್ಬನೇ. ಅವನು 
ಹವೂದ್‌(ಪ್ರಶಂಸಾರ್ಹ)ನಾಗಿರುತ್ತಾನೆ. ಅರ್ಥಾತ್‌- ಸ್ತುತಿಸ್ರೋತ್ರ ಪ್ರಶಂಸೆಗಳು ಅವನಿಗೇ ಮೊಸಲು. ಅವನನ್ನು ಯಾರಾದರೂ 
ಪ್ರಶಂಸಿಸಲಿ, ಪ್ರಶಂಸಿಸದಿರಲಿ ಅವನಂತು ಸ್ವಯಂ ಸ್ತುತ್ಮರ್ಹನು. 


ಕಾಂಡ-17 


22. ಅಲ್‌ ಹಜ್ಜ್‌ 75 


سے 


5 وچ رہے۔ جع‎ ಕ. ای‎ 
AENEAN AS tel Gk 
ان تر عَز‎ NAS AKG GE: SMG 
ا‎ ೫ لے 701[ 2% < و ا‎ 
ماود ہز‎ Gul CASTE ರ ಹ asi 5 cM! 
WV te LN ہف‎ BO >, SEK دی‎ PN 
Cu PAM SY NEALE A 
SAKE راد ال 8 لعل مُڈی‎ M5 ek فلا‎ 
رسس ڈگ‎ ನಿಮಗೆ ಅಧೀನಗೊಳಿಸಿರುವುದನ್ನೂ ನಾವೆಯು ಅವನ ಅಪ್ಪಣೆಯಂತೆ 
ಸಮುದ್ರದಲ್ಲಿ ಚಲಿಸುವಂತೆ ಅವನೇ ಅದನ್ನು ನಿಯಮಬದ್ಧಗೊಳಿಸಿರುವುದನ್ನೂ ಅವನ ಅಪ್ಪಣೆಯಿಲ್ಲದೆ 
ಆಕಾಶವು ಭೂಮಿಯ ಮೇಲೆ ಬೀಳದಂತೆ ಅವನೇ ಅದನ್ನು ಈ ರೀತಿ ಆಧರಿಸಿರುವುದನ್ನೂ ನೀವು 
ಕಾಣುತ್ತಿಲ್ಲವೇ? ವಾಸ್ತವದಲ್ಲಿ “ಅಲ್ಲಾಹ್‌ ಜನರ ಬಗ್ಗೆ ಮಹಾ ವತ್ಸಲನೂ ಅತ್ಯಂತ ಕರುಣಾನಿಧಿಯೂ 
ಆಗಿರುತ್ತಾನೆ. ಅವನೇ ನಿಮಗೆ ಜೀವನ ಪ್ರದಾನ ಮಾಡಿದವನು, ಅವನೇ ನಿಮಗೆ ಮರಣ ಕೊಡುತ್ತಾನೆ 
ಮತ್ತು ಅವನೇ ನಿಮ್ಮನ್ನು ಪುನಃ ಜೀವಂತಗೊಳಿಸುವನು. ವಾಸ್ತವದಲ್ಲಿ ಮಾನವನು ಮಹಾ 
ಸತ್ಮನಿಷೇಧಿಯಾಗಿರುವನು.!' 
(67-70) ಪ್ರತಿಯೊಂದು ಸಮುದಾಯಕ್ಕೂ! ನಾವು ಒಂದು ಉಪಾಸನಾ ಕ್ರಮವನ್ನು!" ನಿಶ್ಚಯಿ 


ಸಿದ್ದೇವೆ. ಅದನ್ನು ಅದು ಅನುಸರಿಸುತ್ತದೆ. ಆದುದರಿಂದ ಹೈಗಂಬರರೇ, ಅವರು ಈ ವಿಷಯದಲ್ಲಿ 
ನಿಮ್ಮೊಡನೆ ಜಗಳಾಡದಿರಲಿ.!!? ನೀವು ನಿಮ್ಮ ಪ್ರಭುವಿನ ಕಡೆಗೆ ಕರೆ ನೀಡಿರಿ. ನಿಶ್ಚಯವಾಗಿಯೂ ನೀವು 


113. ಇಲ್ಲಿ ಆಕಾಶವೆಂದರೆ- ಪ್ರತಿಯೊಂದು ವಸ್ತುವೂ ತನ್ನ ಸ್ಥಾನದಲ್ಲಿ ಭದ್ರವಾಗಿರುವಂತಹ ಸಂಪೂರ್ಣ ಆಕಾಶ ಲೋಕ. 
114. ಅರ್ಥಾತ್‌- ಇವನ್ನೆಲ್ಲ ನೋಡಿಯೂ ಪ್ರವಾದಿಗಳು(ಅ) ಸಾರಿದ ಪರಮಾರ್ಥಗಳನ್ನು ನಿರಾಕರಿಸುತ್ತಲೇ ಹೋಗುತ್ತಾನೆ. 
115. ಅರ್ಥಾತ್‌- ಪ್ರತಿಯೊಬ್ಬ ಪ್ರವಾದಿಯ ಸಮುದಾಯ. 
116. ಇಲ್ಲಿ 'ಮನ್‌ಸಕ್‌' ಪದವು ಪ್ರಾಣಿ ಬಲಿಯ ಅರ್ಥದಲ್ಲಿ ಪ್ರಯೋಗವಾಗಿರುವುದಲ್ಲ. ಅದು ಸಂಪೂರ್ಣ ಆರಾಧನಾ 
ವ್ಯವಸ್ಥೆ ಎಂಬ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಇದಕ್ಕೆ ಮುಂಚೆ ಇದೇ ಪದವನ್ನು 'ಬಲಿದಾನದ ನಿಯಮ' ಎಂದು 
ಅನುವಾದಿಸಲಾಗಿತ್ತು. ಏಕೆಂದರೆ, ಅಲ್ಲಿ "ಅವನು ಜನರಿಗೆ ಪ್ರದಾನ ಮಾಡಿರುವ ಪ್ರಾಣಿಗಳ ಮೇಲೆ ಅವರು ಅಲ್ಲಾಹನ ನಾಮವನ್ನು 
ಉಚ್ಛರಿಸಲಿಕ್ಕಾಗಿ” ಎಂಬ ಅನಂತರದ ಮಾತು, ಅದರ ವಿಶಾಲ ಅರ್ಥಗಳ ಪೈಕಿ ಪ್ರಾಣಿ ಬಲಿದಾನವೆಂಬ ಅರ್ಥವನ್ನು ಮಾತ್ರ 
ಉದ್ದೇಶಿಸಲಾಗಿದೆ ಎಂಬುದನ್ನು ಸೂಚಿಸುತ್ತಿತ್ತು. ಆದರೆ ಇಲ್ಲಿ ಅದನ್ನು 'ಪ್ರಾಣಿ ಬಲಿದಾನದ' ಅರ್ಥದಲ್ಲಿ ತೆಗೆದುಕೊಳ್ಳಲು 
ಕಾರಣವೇ ಇಲ್ಲ. ಮಾತ್ರವಲ್ಲ, ಇಲ್ಲಿರುವ 'ಇಬಾದತ್‌' ಎಂಬ ಪದವನ್ನು 'ಆರಾಧನೆ' ಎನ್ನುವ ಬದಲು اہ‎ ಎಂಬ ವಿಶಾಲ 
ಅರ್ಥದಲ್ಲಿ ತೆಗೆದುಕೊಂಡರೆ ಇಂಗಿತಕ್ಕೆ ಸಮೊಪವಾಗುವುದು. ಹೀಗೆ 'ಮನ್‌ಸಕ್‌'(ದಾಸ್ಕ ಮತ್ತು ಆರಾಧನೆಯ ವಿಧಾನುಗೆ 
'ಶರೀಅತ್‌' ಮತ್ತು 'ಮಿಸ್‌ಹಾಜ್‌' ಎಂಬ ಪದಗಳ ಅರ್ಥವೇ ಅನ್ವಯವಾಗುವುದು" ಮತ್ತು ಇದು ಸೂರಃ ಅಲ್‌ ಮಾಇದಃ 
ದಲ್ಲಿ ಹೇಳಲಾಗಿರುವ- "ನಾವು ನಿಮ್ಮ ಪೈಕಿ ಪ್ರತಿಯೊಬ್ಬನಿಗೆ ಒಂದು ಧರ್ಮಶಾಸ್ತ್ರ ۔‎ (ಶರೀಅತ್‌) ಮತ್ತು ಕರ್ಮಮಾರ್ಗ 
(ಮಿನ್‌ಹಾಜ್‌)ವನ್ನು ನಿಪ್ಚಯಿಸಿದೆವು" (ಸೂಕ್ತ: 48) ಎಂಬ ಮಾತಿನ ಪುಸರಾವರ್ತನೆ ಎನಿಸುವುದು. 

117. ಅರ್ಥಾತ್‌. ಗತ ಪ್ರವಾದಿಗಳು ತಮ್ಮ ಕಾಲದ ಸಮುದಾಯಗಳಿಗೆ ಒಂದು ಆರಾಧನಾ ಕ್ರಮನನ್ನು ತಂದಿದ್ದಂತೆಯೇ 
ಈ ಕಾಲದ ಸಮುದಾಯಕ್ಕೆ ನೀವು ಒಂದು ಆರಾಧನಾ ಕ್ರಮವನ್ನು ತಂದಿರುತ್ತೀರಿ ಇನ್ನು ಯಾರಿಗೂ ನಿಮ್ಮೊಡನೆ ಜಗಳಾಡುವ 
ಹಕ್ಕಿರುವುದಿಲ್ಲ. ಏಕೆಂದರೆ- ಈ ಕಾಲಕ್ಕೆ ಸಮರ್ಪಕವಾದ ಆರಾಧನಾ ಕ್ರಮ ಇದೇ ಆಗಿದೆ. ಸೂರಃ ಜಾಸಿಯಾದಲ್ಲಿ ಈ ವಿಷಯವನ್ನು 


ಕಾಂಡ-17 


76 ಕುರ್‌ಆನ್‌ ವ್ಯಾಖ್ಯಾನ 


ಡ್ರಾ) 8ರ ಹಮ ಪಸೆ ದಥ بت لوا کل ال‎ 
ಕ್ರ BUS sh § EEG اللہ‎ SS TAGES 45 2 


شژسهہستتتھ انل 3 EATS‏ تن الو کا کڑ 
SUSU & 0%‏ لم یہ + 9 ೨ 2 NU‏ من AE ಸಿ‏ 
OES ETN GN ESE es‏ 


ನೇರಮಾರ್ಗದಲ್ಲಿದ್ದೀರಿ.' - ಇನ್ನು ಅವರು ನಿಮ್ಮೊಡನೆ ಜಗಳಾಡಿದರೆ “ನೀವು ಮಾಡುತ್ತಿರುವುದೆಲ್ಲವೂ 
ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಭಿನ್ನಾಭಿಪ್ರಾಯ ತಾಳಿಕೊಂಡಿದ್ದ ಸಕಲ ವಿಷಯಗಳ ಬಗ್ಗೆ ಅಲ್ಲಾಹ್‌ 
ಪುನರುತ್ನಾನದ ದಿನ ನಿಮ್ಮ ನಡುವೆ ತೀರ್ಮಾನ ಮಾಡಿ ಬಿಡುವನು" ಎಂದು ಹೇಳಿ ಬಿಡಿರಿ ಆಕಾಶಗಳ 
ಮತ್ತು ಭೂಮಿಯ ಪ್ರತಿಯೊಂದು ವಿಷಯವೂ ಅಲ್ಲಾಹನ ತಿಳುವಳಿಕೆಯಲ್ಲಿರುವುದು ನಿಮಗೆ ತಿಳಿಯದೇ? 
ಎಲ್ಲವೂ ಒಂದು ಗ್ರಂಥದಲ್ಲಿ ಉಲ್ಲೇಖಿತವಿದೆ. ಅಲ್ಲಾಹನಿಗೆ ಇದೇನೂ ಕಷ್ಟ ಸಾಧ್ಯವಲ್ಲ. 

(71-72) ಇವರು ಅಲ್ಲಾಹನನ್ನು ಬಿಟ್ಟು ಅವನು ಯಾವುದೇ ಆಧಾರವನ್ನಿಳಿಸಿರದ ಹಾಗೂ ಸ್ವತಃ 
ಅವರಿಗೇ ತಿಳಿಯದಂತಹ ವಸ್ತುಗಳ ದಾಸ್ಯ-ಆರಾಧನೆ ಮಾಡುತ್ತಾರೆ. ಈ ಅಕ್ರಮಿಗಳಿಗೆ ಯಾರೂ 
ಸಹಾಯಕರಿಲ್ಲ! ಮತ್ತು ಇವರಿಗೆ ನಮ್ಮ ಸುಸ್ಪಷ್ಟ ವಚನಗಳನ್ನು ಪಠಿಸಿ ಹೇಳಿದಾಗ ۹۶۷ھ‎ 
ಮುಖಗಳು ವಿಕಾರಗೊಳ್ಳುವುದನ್ನು ನೀವು ನೋಡುತ್ತೀರಿ. ಇವರಿಗೆ ನಮ್ಮ ವಚನಗಳನ್ನು ಓದಿ ಹೇಳುವವರ 


"ತರುವಾಯ (ಬನೀ ಇಸ್‌ರಾಈಲರ ಪ್ರವಾದಿಗಳ ಬಳಿಕ) ಓ ಮುಹಮ್ಮದ್‌(ಸ) ನಾವು ನಿಮ್ಮನ್ನು ಧರ್ಮದ ವಿಷಯದಲ್ಲಿ ಒಂದು 
1 ಶರೀಅತ್‌ನಲ್ಲಿ(ವಿಧಾನದಲ್ಲಿ) ನೆಲೆಗೊಳಿಸಿದೆವು. ಅದುದರಿಂದ ನೀವು ಅದನ್ನೇ ಅನುಸರಿಸಿರಿ ಮತ್ತು ತಿಳುವಳಿಕೆ ಇಲ್ಲದ ಜನರ ಇಚ್ಛೆಗಳನ್ನು 
ಅನುಸರಿಸಬೇಡಿರಿ ಎಂದು ಹೇಳಲಾಗಿದೆ. (ಸೂಕ್ತ 18, ಕೂಲಂಕಷ ವಿವರಗಳಿಗೆ ಅಧ್ಯಾಯ ಆಶ್ಯೂರಾದ 20ನೆಯ ಟಿಪ್ಪಣಿ ನೋಡಿರಿ) 

118. ಈ ನುಡಿಯು ಮುಂಚಿನ ನುಡಿಯ ವ್ಯಾಖ್ಯಾನದಲ್ಲಿ ಈಗ ತಾನೇ ನಾವು ವಿವರಿಸಿದುದರ ಅರ್ಥವನ್ನು ಸಂಪೂರ್ಣವಾಗಿ 
ವಿಶದೀಕರಿಸುತ್ತದೆ. 

1 119. ಆ ವಾಕ್ಸರಣಿಯೊಂದಿಗೆ ಈ ಪಾರಾಕ್ಕೆ ಇರುವ ಸಂಬಂಧವನ್ನು ತಿಳಿಯಲಿಕ್ಕಾಗಿ ಈ ಅಧ್ಯಾಯದ 55ರಿಂದ 57ರ 
ವರೆಗಿನ ಸೂಕ್ತಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು. 

120. ನಾವು ಇಂತಿತಹವರನ್ನೆಲ್ಲ ನಮ್ಮ ದೇವತ್ವದಲ್ಲಿ ಸಹಭಾಗಿಗಳನ್ನಾಗಿ ಮಾಡಿಕೊಂಡಿದ್ದೇವೆ, ಆದ್ದರಿಂದ ನೀವು 
ನಮ್ಮೊಂದಿಗೆ ಅವರನ್ನೂ ಆರಾಧಿಸಿರೆಂದೂ ಯಾವ ದಿವ್ಮ ಗ್ರಂಥದಲ್ಲೂ ಹೇಳಲಾಗಿಲ್ಲ. ಅವರು ನಿಜಕ್ಕೂ ದೇವತ್ವದಲ್ಲಿ 
ಭಾಗೀದಾರರಾಗಿದ್ದಾರೆಂದೂ ಆದ 'ಕಾರಣ ಅವರಿಗೆ ಆರಾಧನೆಯ ಹಕ್ಕು ಸಲ್ಲುತ್ತದೆಂದೂ ಇವರಿಗೆ ಬೇರಾವುದಾದರೂ 'ಮೂಲದಿಂದ 
ತಿಳಿದು ಬಂದಿರುವುದೂ ಇಲ್ಲ. ಹೀಗಿರುತ್ತಾ ಕೃತಕವಾಗಿ ಸೃಷ್ಟಿಸಲ್ಪಟ್ಟಿರುವ ತರತರದ ಆರಾಧ್ಯ ವಸ್ತುಗಳೂ ಅವುಗಳ ಗುಣ 
ವಿಶೇಷಗಳ ಮತ್ತು ಅಧಿಕಾರಗಳ ಬಗ್ಗೆ ಕಲ್ಪಿಸಿ ಕೊಳ್ಳೆಲಾಗಿರುವ ನಾನಾ ನಂಬಿಕೆಗಳೂ, ಅವುಗಳ ಗುಡಿಗಳ ಮುಂದೆ ಹಣೆ 
' ತಿಕ್ಕುವದೂ, ಪ್ರಾರ್ಥಿಸುವುದೂ, ಹರಕೆ ಕಾಣಿಕೆಗಳನ್ನೂ ಅರ್ಪಿಸುವುದೂ, ಬಲಿ ತರುವುದೂ ತಪಶ್ನ್ಚರ್ಯೆ ನಡೆಸುವುದೂ ಇವೆಲ್ಲವೂ 
ಅಜ್ಞಾನಜನ್ಮ ಮೂಢನಂಬಿಕೆಗಳ ಅನುಸರಣೆಯಲ್ಲದೆ ಮತ್ತೇನು? 

121. ಅರ್ಥಾತ್‌- ಈ ಆರಾಧ್ಯರು ಲೋಕ-ಪರಲೋಕಗಳಲ್ಲಿ ತಮ್ಮ ಸಹಾಯಕರೆಂದು ಈ ಮೂರ್ಯರು ಭಾವಿಸಿಕೊಂಡಿದ್ದಾರೆ. 
ವಾಸ್ತವದಲ್ಲಿ ಇವರಿಗೆ ಸಹಾಯಕರು ಯಾರೂ ಇಲ್ಲ. ಈ ಆರಾಧ್ಯರೂ ಇವರಿಗೆ ಸಹಾಯ ಮಾಡುವುದಿಲ್ಲ. ಏಕೆಂದರೆ, ಇವುಗಳಿಗೆ 
| ಸಹಾಯ ಮಾಡತಕ್ಕೆ ಯಾವ ಶಕ್ತಿಯೂ ಇಲ್ಲ. ಅಲ್ಲಾಹನೂ ಇವರ ಸಹಾಯಕನಲ್ಲ. ಏಕೆಂದರೆ, ಅವನಿಗೆ ಇವರು ವಿದ್ರೋಹವೆಸಗಿದ್ದಾರೆ. | 
'| ಅದುದರಿಂದ ಈ ಮೂರ್ಪತನದಿಂದಾಗಿ ಇವರು ಸ್ವತಃ ತಮ್ಮ ಮೇಲೆಯೇ ಅಕ್ರಮವೆಸಗಿಕೊಳ್ಳುತ್ತಾರೆ. 


22. ಅಲ್‌ ಹಜ್ಜ್‌ 77 


Pd 


MUSH SB RIT SG sk IL Gh 
VILE UE خیب‎ SNES SES Ah 
23° er لن يَحْلمُوا ایا لو‎ si! مِنْ دُذن‎ PEA 
ٹ۵ تا‎ ENS A LSA ES کیا لا‎ AT 
iA om ES الہ کن مز 8 الله‎ ಹ EWE 
SECS AAAS WY را ون‎ 


ಮೇಲೆ ಇವರು ಈಗಲೇ ಮುಗಿಬೀಳುವರೋ ಎಂಬಂತೆ ಭಾಸವಾಗುತ್ತದೆ. ಇವರೊಡನೆ ಹೇಳಿರಿ- 
"ಇದಕ್ಕಿಂತಲೂ ಕೆಟ್ಟದ್ದೇನೆಂಬುದನ್ನು ನಾನು ನಿಮಗೆ ಹೇಳಲೇ?'” ಅಗ್ನಿ. ಸತ್ಮನಿಷೇಧಿಗಳಿಗೆ ಅಲ್ಲಾಹನು 
ಅದನ್ನೇ ವಾಗ್ದಾನ ಮಾಡಿದ್ದಾನೆ ಮತ್ತು ಅದು ಅತ್ಯಂತ ನಿಕೃಷ್ಟ ಸ್ಥಾನವಾಗಿದೆ.” i 

(73-74) ಜನರೇ, ಒಂದು ಉದಾಹರಣೆ ಕೊಡಲಾಗುತ್ತಿದೆ. ಗಮನವಿಟ್ಟು ಕೇಳಿರಿ: ನೀವು ಅಲ್ಲಾಹನನ್ನು 
ಬಿಟ್ಟು ಯಾವ ಆರಾಧ್ಮರನ್ನು ಪ್ರಾರ್ಥಿಸುತ್ತೀರೋ ಅವರೆಲ್ಲರೂ ಒಟ್ಟಾಗಿ. ಒಂದು ನೊಣವನ್ನೂ ಸೃಷ್ಟಿಸಲಾರರು. 


ಮಾತ್ರವಲ್ಲ ನೊಣವು ಅವರಿಂದೇನನ್ನಾದರೂ ಕಸಿದು ಕೊಂಡೊಯ್ದರೆ ಅವರಿಗೆ ಅದನ್ನು ಬಿಡಿಸಿಕೊಳ್ಳಲಿಕ್ಕೂ 
ಸಾಧ್ಯವಾಗದು. ಸಹಾಯಾರ್ಥಿಗಳೂ ದುರ್ಬಲರು, ಯಾರಿಂದ ಸಹಾಯ ಬೇಡಲಾಗುತ್ತದೋ ಅವರೂ 
ದುರ್ಬಲರು. ಇವರು ಅಲ್ಲಾಹನ ಮಹತ್ವವನ್ನು ಹೇಗೆ ಅರಿಯಬೇಕಿತ್ತೋ ಹಾಗೆ ಅರಿತುಕೊಳ್ಳಲೇ ಇಲ್ಲ. 
ವಾಸ್ತವದಲ್ಲಿ ಶಕ್ತಿಪೂರ್ಣನೂ ಮಹಾ ಪ್ರತಾಪಿಯೂ ಅಲ್ಲಾಹನೇ ಆಗಿರುತ್ತಾನೆ. 

(75-76) ಅಲ್ಲಾಹ್‌ (ತನ್ನ ಆದೇಶಗಳನ್ನು ರವಾನಿಸಲಿಕ್ಕಾಗಿ) ದೇವಚರರಿಂದಲೂ ಮನುಷ್ಯರಿಂದಲೂ 
ಸಂದೇಶವಾಹಕರನ್ನು ಆಯ್ದುಕೊಳ್ಳುತ್ತಾನೆ.'* ಅವನು ಸರ್ವಪ್ರುತನೂ ಸರ್ವವೀಕ್ಷಕನೂ ಆಗಿರುತ್ತಾನೆ. ಅವನು 


122. ಅರ್ಥಾತ್‌- ದೇವವಾಣಿಯ ಸೂಕ್ತವನ್ನು ಕೇಳಿ ನಿಮಗುಂಟಾಗುವ ಕೋಪದ ಉರಿಗಿಂತಲೂ ಕಠಿಣವಾದ ವಸ್ತು. 
ಅಥವಾ ಈ ಸೂಕ್ತಗಳನ್ನು ನಿಮಗೆ ತಿಳಿ ಹೇಳುವವರಿಗೆ ನೀವು ಅತಿ ಹೆಚ್ಚೆಂದರೆ, ಯಾವ ಕೇಡನ್ನು ಮಾಡಬಲ್ಲಿರೋ ಅದಕ್ಕಿಂತಲೂ 
ಕೆಟ್ಟದು ನಿಮ್ಮ ಮೇಲೆ ಸಂಭವಿಸಲಿಕ್ಕಿದೆ. 

123. ಅರ್ಥಾತ್‌- ಒಬ್ಬನು ಸ್ವತ ದುರ್ಬಲನಾಗಿರುವುದರಿಂದಲೇ ತನಗಿಂತ ಮೇಲಿನ ಯಾವುದಾದರೂ ಶಕ್ತಿಯ ಮುಂದೆ 
ಸಹಾಯಕ್ಕಾಗಿ ಕೈ ಚಾಚುತ್ತಾನೆ. ಆದರೆ ಈ ಉದ್ದೇಶಕ್ಕಾಗಿ ಇವರು ಯಾರ ಮುಂದೆ ಕೈ ಚಾಚುತ್ತಿರುವರೋ ಅವರ ದೌರ್ಬಲ್ಯದ ಅವಸ್ಥೆ 
ಹೇಗಿದೆಯೆಂದರೆ, ಒಂದು ನೊಣವನ್ನು ನಿಭಾಯಿಸಲಿಕ್ಕೂ ಅವರು ಅಸಮರ್ಥರು. ಈ ರೀತಿ, ಸ್ವತಃ ತಾವು ದುರ್ಬಲರಾಗಿರುವ ಮತ್ತು 
ತಮ್ಮ ಸಹಾಯಕ್ಕಾಗಿಯೂ ದುರ್ಬಲರನ್ನೇ ಆಶ್ರಯಿಸಿರುವಂತಹವರ ದೌರ್ಬಲ್ಯದ ಅವಸ್ಥೆ ಏನಾಗಿರಬಹುದೆರಿದು ನೀವೇ ಊಹಿಸಿರಿ. 

124. ತಾತ್ಸರ್ಯವೇನೆಂದರೆ- ಬಹುದೇವ ವಿಶ್ವಾಸಿಗಳು ಯಾವುದನ್ನೆಲ್ಲ ತಮ್ಮ ಆರಾಧ್ಯರನ್ನಾಗಿ ಮಾಡಿಕೊಂಡಿರುವರೋ 
ಅವುಗಳ ಪೈಕಿ ಅತ್ಯಂತ ಉನ್ನತ ಮಟ್ಟದ ಸೃಷ್ಟಿಗಳೆಂದರೆ-ದೇವಚರರು ಅಥವಾ ಪ್ರವಾದಿಗಳು. ಅವರ ಸ್ಥಾನ ಕೂಡಾ ದೇವಾಜ್ಞೆಗಳನ್ನು 
ತಲಪಿಸುವ ಮಾಧ್ಯಮಗಳು ಮತ್ತು ಈ ಸೇವೆಗಾಗಿ ಅಲ್ಲಾಹನಿಂದ ಆರಿಸಲ್ಪಟ್ಟವರು ಎಂಬುದಕ್ಕಿಂತ ಹೆಚ್ಚೇನೂ ಇಲ್ಲ, ಕೇವಲ 
ಈ ಮಹಿಮೆಯು ಅವರನ್ನು ದೇವರಾಗಿ ಅಥವಾ ದೇವತ್ವದಲ್ಲಿ ಅಲ್ಲಾಹನ ಸಹಭಾಗಿಗಳಾಗಿ ಮಾಡಲಾರದು. 


ಕಾಂಡ-17 


78 ಕುರ್‌ಆನ್‌ ವ್ಯಾಖ್ಯಾನ 

AE SR 

SPOKES SSG El SPM الاو رجہ‎ J 
KAR Eh Sb Hoa KG 33 


HA ) 
ಜನರ ಮುಂದೆ ಮತ್ತು ಮರೆಯಲ್ಲಿ ಇರುವ ಎಲ್ಲವನ್ನೂ ಬಲ್ಲವನಾಗಿರುತ್ತಾನೆ.'5 ಸಕಲ ವ್ಯವಹಾರಗಳೂ 
ಅವನ ಕಡೆಗೇ ಮರಳುತ್ತವೆ. 

(77-78) ಸತ್ಯವಿಶ್ವಾಸಿಗಳೇ ರುಕೂಲ್‌ಮಾಡಿರಿ(ಬಾಗಿರಿ)ಿ ಮತ್ತು ಸುಜೂದ್‌ಮಾಡಿರಿ(ಸಾಷ್ಟಾಂಗ 
ವೆರಗಿರಿ)ಿ ಮತ್ತು ನಿಮ್ಮ ಪ್ರಭುವಿನ ದಾಸ್ಕ-ಆರಾಧನೆ ಮಾಡಿರಿ, ಸತ್ಯರ್ಮಗಳನ್ನೆಸಗಿರ- ಇದರಿಂದಲೇ ನಿಮಗೆ 
ಯಶಸ್ಸು ಸಿಗುವುದೆಂದು ನಿರೀಕ್ಷಿಸಬಹುದು. "7 ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕಾದ ರೀತಿಯಲ್ಲಿ 


125. ಈ ಮಾತು ಕುರ್‌ಆನಿನಲ್ಲಿ ಸಾಮಾನ್ಯವಾಗಿ ಶಿಫಾರಸಿನ ಬಗೆಗಿರುವ ಬಹುದೇವ ವಿಶ್ವಾಸಪರ ನಂಬಿಕೆಯನ್ನು 
ಖಂಡಿಸಲಿಕ್ಕಾಗಿ ಬರುತ್ತಿರುತ್ತದೆ. ಆದುದರಿಂದ ಮುಂಚಿನ ವಾಕ್ಕದ ಅನಂತರವೇ ಅದನ್ನು ಹೇಳುವುದರ ಅರ್ಥವೇನೆಂದರೆ- 
ನೀವು ದೇವಚರರನ್ನೂ ಪ್ರವಾದಿಗಳೆನ್ನೂ ಮಹಾಪುರುಷರನ್ನೂ ಅವರು ಸ್ವತಃ ಇಷ್ಟಾರ್ಥ ಸಿದ್ಧಿಸಿಕೊಡುವವರೆಂದೂ ಸಂಕಟಹರ 
ರೆಂದೂ ತಿಳಿದುಕೊಂಡಲ್ಲದಿದ್ದರೂ ಅಲ್ಲಾಹನ ಮುಂದೆ ಶಿಫಾರಸು ಮಾಡುವವರೆಂದು ತಿಳಿದುಕೊಂಡು ಅವರನ್ನು ಪೂಜಿಸುವು 
ದಾದರೆ ಅದು ಕೂಡಾ ತಪ್ಪು. ಏಕೆಂದರೆ, ಸರ್ವವೀಕ್ಷಕನೂ ಸರ್ವಶ್ರುತನೂ ಅಲ್ಲಾಹನೊಬ್ಬನು ಮಾತ್ರ. ಪ್ರತಿಯೊಬ್ಬನ 
ಅಂತರಂಗ ಬಹಿರಂಗ ಸ್ಥಿತಿಗಳನ್ನೂ ತಿಳಿಯುವವನು ಅವನೇ. ಜಗತ್ತಿನ ಪ್ರತ್ಯಕ್ಷ ಅಪ್ರತ್ಯಕ್ಷ ಹಿತಾಹಿತಗಳನ್ನೂ ಬಲ್ಲವನು 
ಅವನೇ. ದೇವಚರರು ಮತ್ತು ಪ್ರವಾದಿಗಳ ಸಹಿತ ಯಾವ ಸೃಷ್ಟಿಗೂ ಯಾವಾಗ ಏನನ್ನು ಮಾಡುವುದು ಸಮಯೋಚಿತ 
ಮತ್ತು ಏನನ್ನು ಮಾಡುವುದು ಸಮಯೋಚಿತವಲ್ಲ ಎಂಬುದು ಕರಾರುವಕ್ಕಾಗಿ ತಿಳಿದಿರುವುದಿಲ್ಲ. ಆದುದರಿಂದ ಅಲ್ಲಾಹನು 
ತನಗೆ ಅತ್ಮಧಿಕ ಸಮೊಪದ ಸೃಷ್ಟಿಗಳಿಗೂ, ತನ್ನ ಅನುಮತಿ ಇಲ್ಲದೆ ಅವರಿಗೆ ಇಷ್ಟಬಂದವರ ಪರವಾಗಿ ಶಿಫಾರಸು ಮಾಡುವ 
ಹಕ್ಕನ್ನು ಕೊಟ್ಟಿಲ್ಲ. ಅಂತಹ ಶಿಫಾರಸು ಸ್ವೀಕೃತವೂ ಆಗಲಾರದು. 

126. ಅರ್ಥಾತ್‌- ಯೋಜನೆ ತೀರ್ಮಾನಗಳೆಲ್ಲವೂ ಸಂಪೂರ್ಣವಾಗಿ ಅವನ ಅಧಿಕಾರದಲ್ಲಿವೆ. ನೀವು ನಿಮ್ಮ ಮನವಿ 
ಗಳನ್ನು ಇತರರ ಬಳಿ ಕೊಂಡೊಯ್ಯಲು, ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದೇ ವಿಷಯದ ಬಗ್ಗೆ ಅಂತಿಮ ಶೀರ್ಮಾನ ಕೈಗೊಳ್ಳು 
ವವರು ಅವನ ಹೊರತು ಬೇರಾರೂ ಇಲ್ಲ. ಪ್ರತಿಯೊಂದು ವಿಷಯವೂ ಶೀರ್ಮಾನಕ್ಕಾಗಿ ಅವನ ಮುಂದೆಯೇ ಸಮರ್ಪಿಸಲ್ಪ 
ಡುತ್ತದೆ. ಆದ್ದರಿಂದ: ಯಾಚನಾಹಸ್ತವನ್ನು ಚಾಚುವುದಿದ್ದರೆ ಅವನ ಮುಂದೆಯೇ ಚಾಚಿರಿ. ತಮ್ಮ ಸ್ವಂತ ಅಪೇಕ್ಸೆಗಳನ್ನು ಪೂರೈಸಿ 
ಕೊಳ್ಳಲು. ಶಕ್ತಿಯಿಲ್ಲದಂತಹ ಅಧಿಕಾರವಿಹೀನ ಅಸ್ತಿತ್ಯಗಳೊಡನೆ ಯಾಕೆ ಬೇಡುತ್ತೀರಿ? 

127. ಅರ್ಥಾತ್‌- ಯಶಸ್ಸನ್ನು ನಿರೀಕ್ಷಿಸಬಹುದೆಂದಿದ್ದರೆ ಅದು ಇದೇ ನೀತಿಯನ್ನು ಕೈಗೊಳ್ಳುವುದರಿಂದ ಮಾತ್ರ. ಆದರೆ, 
ಈ ನೀತಿಯನ್ನು ಅನುಸರಿಸುವ ಯಾವುದೇ ವ್ಯಕ್ತಿಗೆ ತನ್ನ ಕರ್ಮದ ಬಗ್ಗೆ ಅಹೆಂಕಾರವಿರಬಾರದು. ಅವನು ಅಲ್ಲಾಹನ ಅನುಗ್ರಹ 
ಮತ್ತು ಕೃಷೆಯನ್ನೇ ಸದಾ ನಿರೀಕ್ಷಿಸುತ್ತಿರಬೇಕು. ಅವನು ಯಶಸ್ಸು ನೀಡಿದರೆ ಮಾತ್ರ ಯಾರಾದರೂ ಯಶಸ್ಸನ್ನು ಹೊಂದ 
ಬಹುದು. "ಯಶಸ್ಸು ಸಿಗಲೂಬಹುದು' ಎನ್ನುವುದರ ಅರ್ಥ ಯಶಸ್ಸು ಸಿಗುವುದರಲ್ಲಿ ಸೆಂಶಯವಿದೆಯೆಂದಲ್ಲ. ಇದು 
ರಾಜಠೀವಿಯ ಶೈಲಿ. ರಾಜನು ತನ್ನ ಸೇವಕನೊಡನೆ 'ನೀನು ಈ ಕೆಲಸವನ್ನು ಮಾಡಿದರೆ ನಿನಗೆ ಇಂತಿಂತಹ ಹುದ್ದೆ ಸಿಗಲೂ 
ಬಹುದು' ಎಂದು ಹೇಳಿ ಬಿಟ್ಟಾಗ ಸೇವಕನ ಮನೆಯಲ್ಲಿ ಸಂತೋಷ ವಾದ್ಯಗಳು ಮೊಳಗುತ್ತವೆ. ಏಕೆಂದರೆ, ಇದು ಸೂಚ್ಮವಾಗಿ 
ನೀಡಲಾದ ಒಂದು ವಾಗ್ದಾನವೇ ಆಗಿರುತ್ತದೆ. ಒಬ್ಬ ದೆಯಾಮಯ ಮಾಲಕನು ಯಾವುದಾದರೊಂದು ಸೇವೆಗಾಗಿ ಒಂದು 
ಪ್ರತಿಫಲ ಕೊಡುವ ಆಶೆ ತೋರಿಸಿ ಅನಂತರ ತನ್ನ ಪ್ರಾಮಾಣಿಕ ಸೇವಕನನ್ನು ನಿರಾಶೆಗೊಳಿಸುವನೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. 

ಇಮಾಮ್‌ وجدہ‎ ಮತ್ತು ಇಮಾಮ್‌ ಅಹ್ಮದ್‌(ರ) ಮುಂತಾದವರ ಅಭಿಪ್ರಾಯ ಪ್ರಕಾರ ಸೂರಃ ಹಜ್ಜ್‌ನ ಈ ಸೂಕ್ತವೂ 
ಸಜ್ಜತುತ್ತಿಲಾವತ್‌ನ(ಪಠನ ವಂದನೆಯ) ಸೂಕ್ತವಾಗಿದೆ. ಆದರೆ ಇಮಾಮ್‌ ಅಬೂ ಹನೀಫಾ ಮತ್ತು ಇಮಾಮ್‌ ಮಾಲಿಕ್‌(ರ) 
ಮುಂತಾದವರು ಇಲ್ಲಿ ಅದರ ಅಗತ್ಮವಿಲ್ಲವೆನ್ನುತ್ತಾರೆ. 


ಕಾಂಡ-17 


22. ಅಲ್‌ ಹಜ್ಜ್‌ 79 


pe‏ ہک p TLE “yp A‏ کا لا 
MNS EL SEV;‏ یں AKER NI TE‏ 


ಹೋರಾಡಿರಿ. لا‎ ಅವನು ತನ್ನ ಕಾರ್ಯಕ್ಕಾಗಿ ನಿಮ್ಮನ್ನು ಆರಿಸಿ ಕೊಂಡಿರುತ್ತಾನೆ”” ಮತ್ತು ಧರ್ಮದಲ್ಲಿ 
ನಿಮಗೇನೂ ಸಂಕೀರ್ಣತೆಯನ್ನಿರಿಸಿಲ್ಲ. ನಿಮ್ಮ ಪಿತಾಮಹರಾದ ಇಬ್‌ರಾಹೀಮರ ಸಮುದಾಯದಲ್ಲಿ ಸ್ಲಿರವಾಗಿರಿ. ۶ 
ಅಲ್ಲಾಹನು ಮೊದಲೂ ನಿಮ್ಮ ಹೆಸರನ್ನು 'ಮುಸ್ಲಿಮ್‌' ಎಂದಿಟ್ಟಿದ್ದನು ಮತ್ತು ಇದರಲ್ಲೂ (ಕುರ್‌ಆನಿನಲ್ಲೂ 


128. 'ಜಿಹಾದ್‌' ಎಂದರೆ ಬರಿಯ اوت نت‎ ಅಲ್ಲ. ಈ ಪದವು ಹೆಣಗಾಟ, ಹೋರಾಟ ಮತ್ತು ಗರಿಷ್ಠ ಪ್ರಯತ್ನ 
ಹಾಗೂ ಪರಿಶ್ರಮ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತದೆ. ಪ್ರತಿರೋಧಿಸುವ ಕೆಲವು ಶಕ್ತಿಗಳಿದ್ದು ಅವುಗಳ ವಿರುದ್ಧ 
ಸೆಣಸಾಡಬೇಕಾಗಿದೆ ಎಂಬ ಇಂಗಿತವು ಜಿಹಾದ್‌ ಮತ್ತು ಮುಜಾಹಿದ್‌ ಎಂಬ ಪದಗಳ ಅರ್ಥ ವ್ಯಾಪ್ತಿಯಲ್ಲಿ ಸೇರಿದೆ. ಅದರೊಂದಿಗೆ 
'ಫಿಲ್ಲಾಹ್‌' ಎಂಬ ನಿರ್ಬಂಧವೂ ಇದೆ. ಇದರಿಂದ ತಿಳಿಯುವುದೇನೆಂದರೆ, ಅಲ್ಲಾಹನ ದಾಸ್ಕಾರಾಧನೆಯನ್ನೂ, ಅವನ ಸಂಪ್ರೀತಿ 
ಗಳಿಸುವುದನ್ನೂ ಅವನ ಮಾರ್ಗದಲ್ಲಿ ನಡೆಯುವುದನ್ನೂ ತಡೆಯುವವರೇ ಆ ಪ್ರತಿರೋಧಿಸುವ ಶಕ್ತಿಗಳು. ಅವರ ಪ್ರತಿಭಟನೆಯನ್ನು 
ಹತ್ತಿಕ್ಕಿ ಮನುಷ್ಮನು ಸ್ವತಃ ತಾನೂ ಸರಿಯಾಗಿ ಅಲ್ಲಾಹನ ದಾಸ್ಕಾರಾಧನೆ ನಡೆಸುವಂತಾಗಬೇಕು ಮತ್ತು ಲೋಕದಲ್ಲೂ ಅಲ್ಲಾಹನ 
ವಚನವು ವಿಜಯಿಯಾಗಿ ಸತ್ಮನಿಷೇಧ ಮತ್ತು ಅಧರ್ಮದ ವಚನವು ಮಣ್ಣು ಪಾಲಾಗಲಿಕ್ಕಾಗಿ ಪ್ರಾಣವನ್ನು ಪಣಕ್ಕಿಟ್ಟು 
ಹೋರಾಡಬೇಕೆಂಬುದೇ ಈ ಹೆಣಗಾಟದ ಉದ್ದೇಶ. ಈ ಹೋರಾಟದ ಪ್ರಥಮ ಗುರಿ ಮನುಷ್ಯನ ಸ್ವಂತ ಚಿತ್ರವೇ ಆಗಿದೆ. 
ಅದನ್ನು ನಿಯಂತ್ರಿಸಿಕೊಳ್ಳದೆ ಹೊರಗೆ ಮಾಡುವ ಪರಿಶ್ರಮ ಫಲಕಾರಿಯಾಗದು. ಆದುದರಿಂದಲೇ ಪ್ರವಾದಿವರ್ಯರು(ಸು ಈ 
ಆತ್ಮ ಸಂಯಮವನ್ನು 'ಜಿಹಾದ್‌ ಅಕ್ಸರ್‌' (ಅತಿ ದೊಡ್ಡ ಹೋರಾಟ) ಎಂದಿದ್ದಾರೆ. ಅನಂತರ ಜಿಹಾದ್‌ ಅಥವಾ ಹೋರಾಟಕ್ಕೆ 
ಇರುವ ವಿಶಾಲ ಕ್ಷೇತ್ರವೆಂದರೆ. ಈ ಸಂಪೂರ್ಣ ಜಗತ್ತು. ಇದರಲ್ಲಿ ಸಕ್ರಿಯವಾಗಿರುವ ಎಲ್ಲ ವಿದ್ರೋಹ ಸ್ವಭಾವಿ, ವಿದ್ರೋಹ 
ಬೋಧಕ ಮತ್ತು ವಿದ್ರೇಹ ಪೋಷಕ ಶಕ್ತಿಗಳ ವಿರುದ್ಧ ಮನಸ್ಸನ್ನೂ ಶರೀರವನ್ನೂ ಸಂಪತ್ತನ್ನೂ ಸಕಲ ಸಾಮರ್ಥ್ಯಗಳನ್ನೂ 
ಪ್ರಯೋಗಿಸಿ ಪರಿಶ್ರಮಿಸುವುದೇ ಅಪೇಕ್ಷಿತ ಜಿಹಾದ್‌ ಅಥಮ ಹೋರಾಟವಾಗಿದ್ದು ಅದನ್ನೇ ಮಾಡಲು ಇಲ್ಲಿ ಹೇಳಲಾಗಿದೆ. 

129. ಅರ್ಥಾತ್‌- ಸಮಸ್ತ ಮಾನವ ವರ್ಗದಿಂದ ನಿಮ್ಮನ್ನು ಮೇಲೆ ವಿವರಿಸಲಾಗಿರುವ ಸೇವೆಗಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. 
ಈ ವಿಷಯವನ್ನು ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿವರಿಸಲಾಗಿದೆ. 

130. ಅರ್ಥಾತ್‌- ಗತ ಸಮುದಾಯಗಳ ಕರ್ಮಶಾಸ್ತ್ರಜ್ಜರೂ, ಪುರೋಹಿತರೂ, ಪಾದ್ರಿಗಳೂ ಹೇರಿದಂತಹ ಎಲ್ಲಾ ಅನುಚಿತ 
ನಿರ್ಬಂಧಗಳಿಂದ ನಿಮ್ಮ ಜೀವನವನ್ನು ಸ್ವತಂತ್ರಗೊಳಿಸಲಾಗಿದೆ. ಇಲ್ಲಿ ವೈಜ್ಞಾನಿಕ ಪ್ರಗತಿಗೆ ತಡೆಯೊಡ್ಡುವ ಯಾವುದೇ ವೈಚಾರಿಕ 
ನಿರ್ಬಂಧಗಳಿಲ್ಲ. ನಾಗರಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಕುಂಠಿತಗೊಳಿಸುವ ಯಾವುದೇ ನಿರ್ಬಂಧವನ್ನು ದೈನಂದಿನ ಜೀವನದ 
ಮೇಲೆ ಹೇರಲಾಗಿಲ್ಲ. ಇಲ್ಲಿ ಸಕಾರಾತ್ಮಕವಾಗಿ ವಿವರಿಸಲಾಗಿರುವ ವಿಷಯಖಬೇ ಅಧ್ಯಾಯ ಅಲ್‌ರಾಫ್‌ನ 157ನೆಯ ಸೂಕ್ತದಲ್ಲಿ 
ನಕಾರಾತ್ಮಕ ರೂಪದಲ್ಲಿ ವಿವರಿಸಲಾಗಿದೆ. (ವಿವರಣೆಗೆ ಪ್ರಸ್ತುತ ಸೂಕ್ತವನ್ನೂ 114-115ನೆಯ ಟಿಪ್ಪಣಿಗಳನ್ನೂ ನೋಡಿರಿ) 

131. ಇಸ್ಲಾಮನ್ನು 'ಮಿಲ್ಲತ್‌ ಇಬ್‌ರಾಹೀಮ್‌' (ಇಬ್‌ರಾಹೀಮ್‌ರ ಸಮುದಾಯ) ಎಂದು ಹೇಳಿದಂತೆಯೇ- ಮಿಲ್ಲತ್‌ 
ನೂಹ್‌, ಮಿಲ್ಲತ್‌ ಮೂಸಾ, ಮಿಲ್ಲತ್‌ ಈಸಾ ಎಂದೂ ಹೇಳಬಹುದು. ಆದರೂ ಕುರ್‌ಆಸ್‌ ಆಗಾಗ ಮಿಲ್ಲತ್‌ ಇಬ್ರಾಹೀಮ್‌ 
ಎಂದು ಕರೆದು ಅವರನ್ನು ಅನುಸರಿಸಬೇಕೆಂದು ಹೇಳುತ್ತದೆ. ಇದಕ್ಕೆ ಮೂರು ಕಾರಣಗಳಿವೆ: 1. ಕುರ್‌ಆನಿನ ಪ್ರಥಮ ಅಭಿ 
ಸಂಬೋಧಿತರು ಅರಬರಾಗಿದ್ದರು. ಅವರಿಗೆ ಹ. ಇಬ್ರಾಹೀಮ್‌ರಪಷ್ಟು(ಅ) ಪರಿಚಿತರಾಗಿರುವವರು ಬೇರೆ ಯಾರೂ ಇರಲಿಲ್ಲ. 
2. ಯಹೂದಿಯರೂ, ಕ್ರೈಸ್ತರೂ, ಮುಸ್ಲಿಮರೂ, ಅರಬ್‌ ಬಹುದೇವ ವಿಶ್ವಾಸಿಗಳೂ ಮಧ್ಮಪೂರ್ವದ ಸಾಬಿಕಗಳೂ ಎಲ್ಲರೂ 
ಏಕ ಪ್ರಕಾರ ಗೌರವಿಸುತ್ತಿದ್ದ ಮಹಾನುಭಾವರು ಹ. ಇಬ್‌ರಾಹೀಮ್‌(ಅ) ಆಗಿದ್ದರು. 3. ಹ. ಇಬ್‌ರಾಹೀಮ್‌(ಅ) ಈ ಎಲ್ಲ 
ಸಮುದಾಯಗಳು ಹುಟ್ಟುವುದಕ್ಕಿಂತ ಮೊದಲೇ ಗತಿಸಿದವರಾಗಿದ್ದರು. ಹೀಗಿರುವಾಗ ಈ ಸಮುದಾಯಗಳ ಬದಲು ಹ. 
ಇಬ್‌ರಾಹೀಮ್‌ರ(ಅ) ಸಮುದಾಯವನ್ನು ಸ್ವೀಕರಿಸಿರಿ ಎಂದು ಕುರ್‌ಆನ್‌ ಹೇಳಿರುವುದರ ಉದ್ದೇಶ ಹ. ಇಬ್‌ರಾಹೀಮ್‌ರು(ಅ) 
ಸತ್ಮಸಂಧರೂ ಸನ್ಮಾರ್ಗದಲ್ಲಿರುವವರೂ ಆಗಿದ್ದರು. ಅವರು ಈ ಸಮುದಾಯಗಳ ಪೈಕಿ ಯಾವುದರ ಅನುಯಾಯಿಯೂ ಆಗಿರಲಿಲ್ಲ 
ಎಂಬ ಪರಮಾರ್ಥದ ಕಡೆಗೆ ಎಚ್ಚರಿಕೆ ಕೊಡುವುದಾಗಿರುತ್ತದೆ. ಇದರಿಂದ ಆ ಸಮುದಾಯವೇ ನಿಜವಾದ ಸತ್ಯ ಸಮುದಾಯ. 
ಅನಂತರದ ಸೆಮುದಾಯಗಳಲ್ಲ. ಹ. ಮುಹಮ್ಮದ್‌ರ(ಸ) ಕರೆಯು ಅದೇ ನೈಜ ಸಮುದಾಯದ ಕಡೆಗಾಗಿರುತ್ತದೆ ಎಂದೂ 


ಕಾಂಡ-17 


80 ಕುರ್‌ಆನ್‌ ವ್ಯಾಖ್ಯಾನ 


BS TSE Ke AD TLS UF مین‎ x 


:- سرع CE‏ ری ha EL‏ 3 عون 
0+ ما BAS SK‏ 
کا : 


ನಿಮಗೆ, ಇದೇ ಹೆಸರಿದೆ.) ಇದು ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಟಿಗಳಾಗಲಿಕ್ಕಾಗಿ ಮತ್ತು ನೀವು ಜನರ 
ಬಗ್ಗೆ ಸಾಕ್ಟಿಗಳಾಗಲಿಕ್ಕಾಗಿ (ಆಗಿರುತ್ತದೆ. ಆದುದರಿಂದ ನಮಾರುನ್ನು ಸಂಸ್ಥಾಪಿಸಿರಿ: ರುಕಾತ್‌ ಕೊಡಿರಿ 
ಮತ್ತು ಅಲ್ಲಾಹನೊಂದಿಗೆ ಸಂಬಂಧ ಸ್ಥಾಪಿಸಿಕೊಂಡಿರಿ.!* ಅವನೇ ನಿಮ್ಮ ರಕ್ಷಕ ಮಿತ್ರ. ಅತ್ಯಂತ ಶ್ರೇಷ 
ರಕ್ಷಕ ಮಿತ್ರನವನು ಮತ್ತು ಅತ್ಯುತ್ತಮ ಸಹಾಯಕನವನು. 


ಸಿದ್ಧವಾಗುತ್ತದೆ. (ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಅಲ್‌ ಬಕರಃದ 134 ಮತ್ತು135, ಆಲಿ ಇಮ್ರಾನಿನ 58 ಮತ್ತು 19 ಮತ್ತು 
ಅನ್ನಹ್ನ್‌ನ 120ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

132. 'ನಿಮ್ಮ' ಎಂಬ ಅಭಿಸಂಬೋಧನೆ ಮಾನವ ಇತಿಹಾಸದ ಆರಂಭದಿಂದಲೇ ತೌಹೀದ್‌ (ಏಕದೇವತ್ಸ), ಆಖಿರತ್‌ 
(ಪರಲೋಕ), ರಿಸಾಲತ್‌(ಪ್ರವಾದಿತ್ವ) ಮತ್ತು ದಿವ್ಮ ಗ್ರಂಥಗಳನ್ನು ನಂಬುತ್ತಲಿದ್ದ ಸಕಲ ಮಾನವರ ಕಡೆಗಿದೆ. ತಾತ್ಸರ್ಯವೇ 
ನೆಂದರೆ, ಈ ಸತ್ಯ ಸಮುದಾಯವನ್ನು ನಂಬುತ್ತಿದ್ದವರು ಈ ಹಿಂದೆಯೂ ನೂಹೀ, ಇಬ್‌ರಾಹೀಮೊ, ಮೂಸವೀ, ಮಸೀಹೀ ಇತ್ಯಾದಿ 
ಹೆಸರುಗಳಿಂದ ಕರೆಯಲ್ಪಡುತ್ತಿರಿಲ್ಲ. ಅವರ ಹೆಸರು 'ಮುಸ್ಲಿಮ್‌'(ಅಲ್ಲಾಹನ ಆಜ್ಞಾಪಾಲಕೆ) ಎಂದಾಗಿತ್ತು. ಇಂದು ಕೂಡಾ ಅವರ 
ಹೆಸರು ಮುಸ್ಲಿಮ್‌ ಎಂದಾಗಿದೆಯೇ ಹೊರತು 'ಮುಹಮ್ಮದೀ' ಎಂದಲ್ಲ. ಈ ವಿಷಯ ತಿಳಿಯದಿರುವುದರಿಂದಲೇ ಹ.ಮುಹಮ್ಮದ್‌ರ(ಸ) 
ಅನುಯಾಯಿಗಳ ಹೆಸರನ್ನು ಕುರ್‌ಅನಿಗಿಂತ ಮುಂಚೆ ಯಾವ ಗ್ರಂಥದಲ್ಲಿ 'ಮುಸ್ಲಿಮ್‌' ಎಂದಿಡಲಾಗಿತ್ತು ಎಂಬ ಪ್ರಶ್ನೆ ಜನರಿಗೆ 
ಒಂದು ಒಗಟಾಗಿ ಬಿಟ್ಟಿತ್ತು. 

133. ವಿವರಣೆಗಾಗಿ ಸೂರಃ ಅಲ್‌ ಬಕರಃದ 144ನೆಯ ಟಿಪ್ಪಣಿ ನೋಡಿರಿ. 

134. ಅಥವಾ ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅಲ್ಲಾಹನ ಸೆರಗನ್ನು ಗಟ್ಟಿಯಾಗಿ ಹಿಡಿದು ಕೊಳ್ಳಿರಿ. ಸನ್ಮಾರ್ಗ 
ಮತ್ತು ಜೀವನ ಪದ್ಮತಿಯನ್ನೂ ಅವನಿಂದಲೇ ಪಡೆದುಕೊಳ್ಳಿರಿ. ಅವನ ದಾಸ್ಕಾನುಸರಣೆಯನ್ನೇ ಮಾಡಿರಿ. ಅವನಿಗೇ 
ಭಯಪದಡಿರಿ. ಅವನಲ್ಲೇ ನಿರೀಕ್ಸೆ ಇಡಿರಿ ಸಹಾಯಕ್ಕಾಗಿ ಅವನ ಮುಂದೆಯೇ ಕೈಗಳನ್ನು ಚಾಚರಿ. ಅವನನ್ನೇ ನಿಮ್ಮ 
ನಿಮ್ಮ ಭರವಸೆಗೆ ಆಧಾರವನ್ನಾಗಿ ಮಾಡಿಕೊಳ್ಳಿರಿ. 


ಕಾಂಡ-17 


23. ಅಲ್‌ ಮೂಮಿನೂನ್‌ 81 


23. ಅಲ್‌ ಮೂಮಿನೂನ್‌ 


ಪರಿಚಯ 


ಇದನ್ನು ಪ್ರಥಮ ಸೂಕ್ತ 'ಕದ್‌ ಅಫ್‌ಲಹಲ್‌ ಮೂಮಿನೂನ್‌'ನಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯದ ಅವತೀರ್ಣ ಕಾಲವು ಮಕ್ಕಾ ಜೀವನದ ಮಧ್ಯ ಕಾಲವೆಂದು ಇದರ ವಿವರಣಾ ಶೈಲಿ ಮತ್ತು 
ವಿಷಯ, ಇವೆರಡರಿಂದಲೂ ತಿಳಿದು ಬರುತ್ತದೆ. ಇದು ಮಕ್ಕಾದಲ್ಲಿ ಉಂಟಾಗಿದ್ದ ಬರಗಾಲದ ತೀವ್ರತೆಯ ಕಾಲದಲ್ಲಿ 
ಅವಶೀರ್ಣಗೊಂಡಿತೆಂದು 75 ಮತ್ತು 76ನೆಯ ಸೂಕ್ತೆಗಳಿಂದ ಖಚಿತವಾಗುತ್ತದೆ. ಈ ಬರಗಾಲವು ವಿಶ್ವಸ್ಥ ವರದಿಗಳ 
ಪ್ರಕಾರ ಅದೇ ಮಧ್ಯಕಾಲದಲ್ಲಿ ಬಂದಿತ್ತು. 
ಚರ್ಚಾ ವಿಷಯಗಳು 

ಸಂದೇಶವಾಹಕರ ಅನುಸರಣೆ ಈ ಅಧ್ಯಾಯದ ಕೇಂದ್ರೀಯ ವಿಷಯವಾಗಿದ್ದು, ಇಡೀ ಉಪನ್ಮಾಸವು ಈ ಕೇಂದ್ರದ 
ಸುತ್ತಲೂ ತಿರುಗುತ್ತದೆ. 

ಈ ಪ್ರವಾದಿಯವರ ಮಾತನ್ನು ಒಪ್ಪಿಕೊಂಡವರಲ್ಲಿ ಇಂತಿಂತಹ ಗುಣ ವಿಶೇಷತೆಗಳುಂಟಾಗುತ್ತಿವೆ. ಇಂತಹವರೇ 
ಇಹ ಪರಗಳ ವಿಜಯಕ್ಕೆ ಅರ್ಹರು ಎನ್ನುತ್ತಾ ವಿಷಯವನ್ನು ಆರಂಭಿಸಲಾಗಿದೆ. 

ಅನಂತರ ಮಾನವನ, ಭೂಮ್ಯಾಕಾಶಗಳ, ಸಸ್ಯಗಳ ಮತ್ತು ಪ್ರಾಣಿಗಳ ಹುಟ್ಟು ಹಾಗೂ ಇನ್ನಿತರ ವಿಶ್ವಸಂಕೇತಕೆಗಳ 
ಮೂಲಕ ಏಕದೇವತ್ವ ಮತ್ತು ಪರಲೋಕ ವಿಶ್ವಾಸಗಳು ಸತ್ಯವೆಂಬ ಬಗೆಗೆ ಆಧಾರ ಪ್ರಮಾಣಗಳನ್ನು ಕೊಡಲಾಗಿದೆ. 

ಆ ಬಳಿಕ ಪ್ರವಾದಿಗಳ ಮತ್ತು ಅವರ ಸಮುದಾಯಗಳ ವೃತ್ತಾಂತಗಳನ್ನು ಹೇಳಿ ಈ ಕೆಳಗಿನ ಕೆಲವು ವಿಷಯಗಳನ್ನು 
ಶ್ರೋತೃಗಳಿಗೆ ವಿವರಿಸಲಾಗಿದೆ: 

1. ಇದೀಗ ಪ್ರವಾದಿಯವರ(ಸ) ಆಹ್ವಾನದ ಬಗ್ಗೆ ನೀವು ತೋರಿಸುತ್ತಿರುವ ಸಂದೇಹಗಳೂ ಆಕ್ಸೇಪಗಳೂ 
ಹೊಸತೇನೂ ಅಲ್ಲ. ಹಿಂದೆಯೂ ಲೊಕಕ್ಕೆ ಬಂದಿದ್ದ ಎಲ್ಲ ಪ್ರವಾದಿಗಳ ಮೇಲೆ ಅವರವರ ಕಾಲದ ತಿಳಿಗೇಡಿಗಳು ಈ 
ಆಕ್ಟೇಷಗಳನ್ನೇ ಎತ್ತಿದ್ದರು. ಈಗ, ಸತ್ಯಮಾರ್ಗದಲ್ಲಿದ್ದವರು ಪ್ರವಾದಿಗಳೋ ಅಥವಾ ಅವರನ್ನು ವಿರೋಧಿಸುತ್ತಿದ್ದವರೋ 
ಎಂಬುದನ್ನು ಇತಿಹಾಸದ ಪಾಠವು ಸಾರಿ ಹೇಳುತ್ತಿರುವುದನ್ನು ನೀವೇ ನೋಡಿಕೊಳ್ಳಿರಿ. 

2. ತೌಹೀದ್‌(ಏಕದೇವ ವಿಶ್ವಾಸು ಮತ್ತು ಆಖಿರತ್‌(ಪರಲೋಕೆ ವಿಶ್ವಾಸ) ಬಗ್ಗೆ ಪ್ರವಾದಿ ಮುಹಮ್ಮದ್‌ರು(ಸು) 
ನೀಡುತ್ತಿರುವ ಇದೇ ಶಿಕ್ಷಣವನ್ನು ಎಲ್ಲ ಕಾಲದ ಪ್ರವಾದಿಗಳೂ ನೀಡಿದ್ದಾರೆ. 

3. ಪ್ರವಾದಿಗಳ ಮಾತನ್ನು ಕೇಳದಿದ್ದ ಜನಾಂಗಗಳು ಕೊನೆಗೆ ನಾಶಗೊಂಡಿವೆ. 

4. ಎಲ್ಲ ಕಾಲಗಳಲ್ಲೂ ದೇವವತಿಯಿಂದ ಒಂದೇ ದೀನ್‌(ಧರ್ಮ) ಬರುತ್ತೆಲಿತ್ತು ಮತ್ತು ಎಲ್ಲ ಪ್ರವಾದಿಗಳೂ 
ಒಂದೇ ಸಮುದಾಯದವರಾಗಿದ್ದರು. ಈ ಏಕಧರ್ಮವನ್ನು ಬಿಟ್ಟರೆ ಈಗ ಜಗತ್ತಿನಲ್ಲಿ ನೀವು ಕಾಣುತ್ತಿರುವ ಮತಗಳೆಲ್ಲವೂ 
ಜನರ ಸ್ವಂತ ಸೃಪ್ಟಿಗಳಾಗಿವೆ. 

ಈ ವೃತ್ತಾಂತಗಳ ಬಳಿಕ ಅಲ್ಲಾಹನ ದೃಷ್ಟಿಯಲ್ಲಿ ಪ್ರಿಯನಾಗಿರುವುದೂ ಅವನ ಕ್ರೋಧಕ್ಕೊಳಗಾಗುವುದೂ ಮನುಷ್ಕ್ಮನ 
ಈಮಾನ್‌(ಸತ್ಮ ವಿಶ್ವಾಸ), ದೇವಭಯ ಮತ್ತು ಸತ್ಯಸಂಧತೆಗಳನ್ನು ಅವಲಂಬಿಸಿದೆ. ಈ ವಿಷೆಯಗಳನ್ನು ಇಲ್ಲಿ ಹೇಳಲು 
ಕಾರಣವೇನೆಂದರೆ- ಪ್ರವಾದಿವರ್ಯರ(ಸು) ಧರ್ಮಾಹ್ವಾನ ಕಾರ್ಯದ ವಿರುದ್ಧ ಆಗ ನಡೆಯುತ್ತಿದ್ದ ಪ್ರತಿಭಟನೆಯ 
ಧ್ವಜವಾಹಕರೆಲ್ಲರೂ ಮಕ್ಕಾದ ಪ್ರಮುಖರೂ ದೊಡ್ಡದೊಡ್ಡ ಸರದಾರರೂ ಆಗಿದ್ದರು. ಅವರೂ ಅವರಿಂದ 
ಪ್ರಭಾವಿತರಾಗಿದ್ದವರೂ, ಐಶ್ವರ್ಯ ಪಡೆಯುತ್ತಿರುವವರೆಲ್ಲಾ ದೇವಿ-ದೇವತೆಗಳ ಕೃಷೆಗೆ ಪಾತ್ರರಾಗಿದ್ದಾರೆ ಎಂಬ ಅಹಂಭಾವ 
ಮತ್ತು ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದರು. ಪ್ರವಾದಿ ಮುಹಮ್ಮದ್‌ರ(ಸ) ಸಂಗಡವಿರುವ ದರಿದ್ರರಿಗೆ ದೇವ 


82 ಕುರ್‌ಆನ್‌ ವ್ಯಾಖ್ಯಾನ 


ಸಹಾಯವಿಲ್ಲವೆಂಬುದನ್ನೂ, ಅವರ ಮೇಲೆ ದೇವಿ ದೇವತೆಗಳ ಶಾಪವೇ ಎರಗುತ್ತಿದೆ, ಎಂಬುದನ್ನೂ ಅವರ ದುರವಸ್ತೆ ) 
ಸಾರಿ ಹೇಳುತ್ತದೆಂದು ಅವರು ತಿಳಿದು ಕೊಂಡಿದ್ದರು. 

ಅನಂತರ ಮಕ್ಕಾ ನಿವಾಸಿಗಳನ್ನು ಹ. ಮುಹಮ್ಮದ್‌ರ(ಸು ಪ್ರವಾದಿತ್ತದ ಬಗೆಗೆ ನಾನಾ ವಿಧಾನಗಳಿಂದ ತೃಪ್ತ 
ಪಡಿಸಲು ಪ್ರಯತ್ನಿಸಲಾಗಿದೆ. ಈಗ ಬಂದಿರುವ ಬರಗಾಲ ನಿಮಗೊಂದು ಎಚ್ಚರಿಕೆಯಾಗಿದ್ದು ನೀವು ಜಾಗೃತರಾಗಿರಿ, 
ಸನ್ಮಾರ್ಗಕ್ಕೆ ಬನ್ನಿರಿ ಎಂದು ಅವರಿಗೆ ಹೇಳಲಾಗಿದೆ. 

ತರುವಾಯ ಪುನಃ ಅಲ್ಲಾಹನ ಏಕತೆ ಮತ್ತು ಮರಣಾನಂತರ ಜೀವನದ ಸುಸ್ಪಷ್ಟ ಸಾಕ್ಸ್ಯ ನೀಡುತ್ತಿರುವ ವಿಶ್ವದ 
ಹಾಗೂ ಅವರ ಸ್ವಂತ ಅಸ್ತಿತ್ವದಲ್ಲಿರುವ ಕುರುಹುಗಳ ಕಡೆಗೆ ಗಮನ ಸೆಳೆಯಲಾಗಿದೆ. 

ಇದಾದ ಬಳಿಕ ಇವರು ನಿಮ್ಮ ವಿರುದ್ಧ ಎಷ್ಟು ಕಠೋರವಾಗಿ ವರ್ತಿಸಿದರೂ ನೀವು ಅವರೊಡನೆ ಸೌಜನ್ಮದಿಂದಲೇ 
ವ್ಯವಹರಿಸಬೇಕು. ಶೈತಾನನು ನಿಮ್ಮನ್ನು ಉದ್ರೇಕಗೊಳಿಸಿ ಕೆಡುಕಿಗೆ ಪ್ರತಿಯಾಗಿ ಕೆಡುಕನ್ನೇ ಮಾಡಲು ಪ್ರೆರೇಪಿಸುವನು. 
ಅವನ ದುಷ್ಟೇರಣೆಗೆ ಒಳಗಾಗಬಾರದೆಂದು ಪ್ರವಾದಿವರ್ಯರಿಗೆಸ) ಉಪದೇಶಿಸಲಾಗಿದೆ. 

ಕೊನೆಯಲ್ಲಿ ಸತ್ಮನಿಷೇಧಿಗಳನ್ನು ಪರಲೋಕ ವಿಚಾರಣೆಯ ಕುರಿತು ಎಚ್ಚರಿಸಲಾಗಿದೆ. ನೀವು ಸತ್ಕಾಹ್ವಾನ ಹಾಗೂ 
ಅದರ ಅನುಯಾಯಿಗಳೊಂದಿಗೆ ಏನೇನು ಮಾಡುತ್ತಿರುವಿರೋ ಅದರ ವಿಚಾರಣೆ ಬಹಳ ತೀವ್ರವಾಗಿ ನಡೆಯಲಿದೆಯೆಂದು 
ಅವರಿಗೆ ಎಚ್ಚರಿಕೆ ನೀಡಲಾಗಿದೆ. 


23. ಆಲ್‌ ಮೂಮಿನೂನ್‌ 83 


وا ار چ 
00 ات EA‏ 
EEN IM OM IIIS‏ 5 


ಳ್ಳಿ ೨‏ ھیوے کے ری دم ھی ا! ا ہرم ےہ کے ھ 
Gis IH A ಸ ಹ್‌‏ 4 


(23. ಅಲ್‌ ಮೂಮಿನೂನ್‌ ) 


(ಅವತೀರ್ಣ-ಮಕ್ಕಾದಲ್ಲಿ) 
ಸೊಕ್ತಗಳು-118 ರುಕೂಲ್‌ಗಳು-6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
4-11) *ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು' ವಿಜಯಿಗಳಾದರು. ಅವರು ತಮ್ಮ? ನಮಾರಿನಲ್ಲಿ 
ಭಯಭಕ್ತಿ5 ತೋರುತ್ತಾರೆ. ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ." ರುಕಾತಿನ ನಿಯಮವನ್ನು ಪಾಲಿಸುತ್ತಾರೆ. 


1. ಈ ಉಪನ್ಯಾಸ ಮಾಡಿದಂತಹ ಸನ್ನಿವೇಶವನ್ನು ಮುಂದಿಟ್ಟುಕೊಳ್ಳದಿದ್ದರೆ 'ಖಂಡಿತವಾಗಿಯೂ ಯಶಸ್ವಿಗಳಾದರು' ಎಂಬ 
ಮಾತಿನೊಂದಿಗೆ ವಾಣಿಯನ್ನು ಪ್ರಾರಂಭಿಸಿರುವುದೇಕೆಂಬುದು ಅರ್ಥವಾಗಲಾರದು. ಅಗ ಒಂದು ಕಡೆಯಲ್ಲಿ ಇಸ್ಲಾಮೊ ಕರೆಯ 
ವಿರೋಧಿಗಳಾಗಿದ್ದ ಮಕ್ಕಾದ ಸರದಾರರಿದ್ದರು. ಅವರಿಗೆ ಲೌಕಿಕ ಸುಖಭೋಗ ಸಾಧನಗಳೆಲ್ಲವೂ ಲಭ್ಯವಾಗಿದ್ದುವು. ಇನ್ನೊಂದು 
ಕಡೆಯಲ್ಲಿ ಇಸ್ಲಾಮೊ ಸಂದೇಶದ ಅನುಯಾಯಿಗಳಿದ್ದರು. ಅವರು ಬಡವರಾಗಿದ್ದರು ಅಥವಾ ಅವರನ್ನು ಬಡತನಕ್ಕೆ ತಳ್ಳಿ ಬಿಡ 
ಲಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ 'ಸತ್ಯವಿಶ್ವಾಸಿಗಳು ಖಂಡಿತವಾಗಿಯೂ ಯಶಸ್ವಿಗಳಾದರು' ಎಂಬ ಮಾತಿನಿಂದ ಉಪನ್ಯಾಸವನ್ನು 
ಪ್ರಾರಂಭಿಸುವುದರಿಂದ- ಜಯಾಪಜಯಗಳ ನಿಮ್ಮ ಮಾನದಂಡವು ತಪ್ಪು. ನೀವು ಯಾವ ಕ್ಷಣಿಕ ಹಾಗೂ ಪರಿಮಿತ ಸುಖ ಜೀವನವನ್ನು 
ಯಶಸ್ಸೆಂದು ತಿಳಿದುಕೊಂಡಿರುವಿರೋ ಅದು ಯಶಸ್ಸಲ್ಲ, ಪರಾಜಯವಾಗಿದೆ. ಹ. ಮುಹಮ್ಮದ್‌ರನ್ನು(ಸ) ನಂಬುವವರನ್ನು ನೀವು 
ಪರಾಜಿತರೆಂದು ತಿಳಿಯುತ್ತೀರಿ. ವಾಸ್ತವದಲ್ಲಿ ಅವರೇ ವಿಜಯಿಗಳು ಎಂಬ ಅರ್ಥವು ತಾನಾಗಿಯೇ ಹೊರಡುತ್ತ ದೆ. 

2. ಇಲ್ಲಿಂದ 9ನೆಯ ಸೂಕ್ತದ ವರೆಗೆ ವಿವರಿಸಲಾಗಿರುವ ಸತ್ಯವಿಶ್ವಾಸ ಸ್ವೀಕಾರ ಮಾಡಿಕೊಂಡವರ ಗುಣ ವಿಶೇಷಗಳೆಲ್ಲವೂ 
ಅವರು ಸತ್ಯವಿಶ್ವಾಸಿಗಳಾಗುವ ಮೂಲಕ ನಿಜಕ್ಕೂ ಯಶಸ್ವಿಗಳಾದರೆಂಬುದಕ್ಕೆ ಪ್ರತ್ಯಕ್ಷ ಪ್ರಮಾಣವೋ ಎಂಬಂತಿದೆ. ಬೇರೆ ಮಾತಿನಲ್ಲಿ 
ಹೇಳುವುದಾದರೆ ಇಂತಿಂತಹ ಗುಣ ವಿಶೇಷಗಳನ್ನು ಹೊಂದಿದವರು ಯಶಸ್ವಿಗಳಾಗದಿರುವುದು ಹೇಗೆ? ಎಂದು ಹೇಳಲಾಗಿದೆ. 

3. 'ಖುಶೂಲ್‌' ಎಂಬುದರ ಸರಿಯಾದ ಅರ್ಥ- ಯಾರಾದರೂ ಮುಂದೆ ಬಾಗಿ ಬಿಡುವುದು, ಕುಗ್ಗಿ ಬಿಡುವುದು, ವಿನಯವನ್ನು 
ತೋರಿಸುವುದು. ಈ ಸ್ಥಿತಿಯ ಸಂಬಂಧ ಹೃದಯದೊಂದಿಗೂ ಇದೆ ಶರೀರದ ಬಾಹ್ಕ ಸ್ಥಿ ತಿಯೊಂದಿಗೂ ಇದೆ. ಒಬ್ಬನು ಇನ್ನೊಬ್ಬನ 
ಪ್ರತಾಪ, ಘನತೆ, ಗಾಂಭೀರ್ಯಗಳಿಂದ ಭೀತನಾಗುವುದು ಹೃದಯದ ಭಯಭಕ್ತಿಯಾಗಿದೆ. ಅವನ ಮುಂದೆ ಹೋದಾಗ ತಲೆ 
ಬಾಗಿ ಹೋಗುವುದು, ಅಂಗಾಂಗಗಳು ಸಡಿಲಾಗಿ ಬಿಡುವುದು, ದೃಷ್ಟಿ ಕೆಳಗಾಗುವುದು ಮತ್ತು ಸ್ವರ ಕುಗ್ಗಿ ಹೋಗುವುದು. 
ಭಯಭಕ್ತಿಗಳ ಚಿಹ್ನೆಗಳೆಲ್ಲವೂ ಅವನಲ್ಲಿ ಕಂಡು ಬರುವುದು ಶರೀರದ ಭಯಭಕ್ತಿಯಾಗಿದೆ. ಸಮಾರಿುನಲ್ಲಿ 'ಖುಶೂಲ್‌' ಎಂದರೆ 
ಹೈದಯ ಮತ್ತು ದೇಹಾಂಗಗಳ ಇದೇ ಸ್ಥಿತಿಯಾಗಿದೆ. ನಮಾರಿನ ಮುಖ್ಯ ತಿರುಳೇ ಇದು. 

4. 'ಲಗೂ' ಎಂದು, ನಿಷ್ಪಯೋಜಕವಾಗಿರುವ ನಿರರ್ಥಕ, ಅಸಂಗತ ವಿಷಯಗಳಿಗೆ ಹೇಳುತ್ತಾರೆ. ಸೂಕ್ತದ ತಾತ್ಪರ್ಯ 
ಷೇನೆಂದರೆ- ಅವರು ನಿರರ್ಥಕ ವಿಷಯಗಳ ಕಡೆಗೆ ಗಮನಿಸುವುದಿಲ್ಲ. ಇಂತಹ ಮಾತುಗಳಾಗಲಿ ಕಾರ್ಯಗಳಾಗಲಿ ನಡೆಯುತ್ತಿರು 
ವಲ್ಲಿಗೆ ಹೋಗುವುದರಿಂದ ದೂರವಿರುತ್ತಾರೆ. ಎಲ್ಲಾದರೂ ಆಂತಹ ಸಂದರ್ಭ ಬಂದು ಹೋದರೂ ಅವುಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. 

5. 'ರುಕಾತ್‌ ಕೊಡುವುದು' ಮತ್ತು 'ರುಕಾತ್‌ನ ನಿಯಮವನ್ನು ಪಾಲಿಸುವುದು' ಇವೆರಡರ ಅರ್ಥಗಳಲ್ಲಿ ತುಂಬಾ 
ವ್ಯತ್ಯಾಸವಿದೆ. ಅರಬೀ ಭಾಷೆಯಲ್ಲಿ ರುಕಾತ್‌ ಎಂಬುದು ಎರಡು ಅರ್ಥಗಳ ಸಂಯೋಜನೆಯಾಗಿದೆ- 1. ಶುಚಿತ್ವ. 2. ಬೆಳವಣಿಗೆ. 


ಯಾವುದಾದರೂ ವಸ್ತುವಿನ ಪ್ರಗತಿಗೆ ತಡೆಯುಂಟು ಮಾಡುವ ವಸ್ತುಗಳನ್ನು ನಿವಾರಿಸುವುದು ಮತ್ತು ಅದರ ನೈಜ ಸತ್ಯವನ್ನು 


ಇಲ್ಲಿಂದ 18ನೇ ಕಾಂಡ ಆರಂಭ 


84 ಕುರ್‌ಆನ್‌ ವ್ಯಾಖ್ಯಾನ 


72277 وس 

NEEL EGS TS انل‎ EGE 

£ ಹಹಔ ದ منرعل‎ ಧಿರಿಸು ವ مت‎ 

ತಮ್ಮ ಪತ್ನಿಯರು ಹಾಗೂ ತಮ್ಮ ಅಧೀನವಿರುವ ದಾಸಿಯರ್‌ ಹೊರತು ಇತರರಿಂದ ತಮ್ಮ ಗುಪ್ತಾಂಗಗಳನ್ನು 

ರಕ್ಷಿಸಿಕೊಳ್ಳುತ್ತಾರೆ. ಅವರಿಂದ ರಕ್ಷಿಸದಿದ್ದುದರಲ್ಲಿ ಅವರು ದೂಷಣೀಯರಲ್ಲ. ಆದರೆ ಇದರ ಹೊರತು 
٤ 


ವಿಕಾಸಗೊಳಿಸುವುದು. ಈ ಎರಡು ಕಲ್ಪನೆಗಳು ಜೊತೆ ಸೇರಿದಾಗ ರುಕಾತ್‌ನ ಪೂರ್ಣ ಕಲ್ಪನೆ ರೂಪುಗೊಳ್ಳುತ್ತದೆ. ಈ ಪದ 
ಇಸ್ಲಾಮೊ ಪಾರಿಭಾಷಿಕವಾದಾಗ ಅದು ಎರಡು ಅರ್ಥಗಳಿಗೆ ಅನ್ವಯಿಸುತ್ತದೆ: 1. ಸಂಸ್ಕರಣೆಯ ಉದ್ದೇಶಕ್ಕಾಗಿ ತೆಗೆಯುವ ಸಂಪತ್ತು. 
2. ಸ್ವತಃ ಸಂಸ್ಕರಣೆಯ ಕಾರ್ಯ. 'ರುಕಾತ್‌ ಕೊಡುವುದು' ಎಂದು ಹೇಳಿದರೆ ಸಂಸ್ಕರಣೆಯ ಉದ್ದೇಶದಿಂದ ಅವರು ತಮ್ಮ 
ಸಂಪತ್ತಿನ ಒಂದಂಶವನ್ನು ಕೊಡುತ್ತಾರೆ ಅಥವಾ ಪಾವತಿ ಮಾಡುತ್ತಾರೆ ಎಂದು ಅರ್ಥವಾಗುತ್ತದೆ. ಆಗ ವಿಷಯವು, ಸಂಪತ್ತು 
ಕೊಡುವುದು ಎಂಬುದಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಆದರೆ 'ರುಕಾಶಿನ ನಿಯಮವನ್ನು ಪಾಲಿಸುತ್ತಾರೆ" ಎಂದಾಗ ಅವರು 
ಸಂಸ್ಕರಣೆಯ ಕಾರ್ಯವೆಸಗುತ್ತಾರೆ ಎಂದು ಅರ್ಥವಾಗುವುದು. ಆಗ ವಿಷಯವು ಕೇವಲ ಸಂಪತ್ತಿನ ರುಕಾತನ್ನು ಪಾವತಿಸುವುದಕ್ಕೆ 
ಸೀಮಿತವಾಗುವುದಿಲ್ಲ. ಅದು ಆತ್ಮಸಂಸ್ಕಾರ, ಚಾರಿತ್ರ್ಯದ ಸಂಸ್ಕಾರ, ಜೀವನದ ಸಂಸ್ಕಾರ, ಸಂಪತ್ತಿನ ಸಂಸ್ಕಾರ ಹೀಗೆ ಎಲ್ಲ 
ವಿಧದ ಸಂಸ್ಕಾರಗಳಿಗೆ ವ್ಯಾಪಿಸುವುದು. ಮಾತ್ರವಲ್ಲ, ಇದರ ಅರ್ಥ ಕೇವಲ ತಮ್ಮ ಜೀವನದ ಸಂಸ್ಕರಣೆ ಎಂಬುದಕ್ಕೆ ಸೀಮಿತ 
ವಾಗಿರುವುದಿಲ್ಲ, ಸುತ್ತಮುತ್ತಲಿನ ಜೀವನದ ಸಂಸ್ಕರಣೆ ಎಂಬುದಕ್ಕೂ ಅದು ಅನ್ವಯಿಸುವುದು. ಆದುದರಿಂದ ಬೇರೆ ಮಾತು 
ಗಳಲ್ಲಿ ಈ ಸೂಕ್ತವನ್ನು 'ಅವರು ಸಂಸ್ಕರಣೆಯ ಕಾರ್ಯವನ್ನು ಮಾಡುವ ಜನರಾಗಿದ್ದಾರೆ' ಎಂದೂ ಅನುವಾದಿಸಬಹುದು. 
ಅರ್ಥಾತ್‌- ಅವರು ತಮ್ಮನ್ನೂ ಸಂಸ್ಕರಿಸಿಕೊಳ್ಳುತ್ತಾರೆ ಇತರರನ್ನೂ ಸಂಸ್ಕರಿಸುವ ಸೇವೆ ಮಾಡುವವರಾಗಿರುತ್ತಾರೆ ಎಂದಾಗುವುದು. 

6. ಅರ್ಥಾತ್‌- ಯುದ್ಧದಲ್ಲಿ ಸೆರೆಯಾಗಿ ಬಂದ ಮತ್ತು ಕೈದಿಗಳ ವಿನಿಮಯ ನಡೆಯದೆ ಇದ್ದ ಸ್ಥಿಶಿಯಲ್ಲಿ ಇಸ್ಲಾವಿೂ 
ರಾಷ್ಟ್ರದ ವತಿಯಿಂದ ಯಾರದಾದರೂ ಒಡೆತನಕ್ಕೆ ಒಪ್ಪಿಸಲ್ಪಟ್ಟ ದಾಸಿಯರು. 

6(ಅ) ಇದಕ್ಕೆ ಎರಡರ್ಥಗಳಿವೆ- 1. ತಮ್ಮ ಶರೀರದ ಲಜ್ಞಾಂಗಗಳನ್ನು ಮರೆಸಿಡುತ್ತಾರೆ. ಅರ್ಥಾತ್‌- ನಗ್ಗತೆಯಿಂದ 
ದೂರವಿರುತ್ತಾರೆ. ತಮ್ಮ ಗುಪ್ತಾಂಗಗಳನ್ನು ಬೇರೆಯವರ ಎದುರು ಪ್ರಕಟಿಸುವುದಿಲ್ಲ. 2. ಅವರು ತಮ್ಮ ಪಾವಿತ್ರ್ಯವನ್ನು ಕಾಪಾಡಿ 
ಕೊಳ್ಳುತ್ತಾರೆ. ಅರ್ಥಾತ್‌-ಲೈಂಗಿಕ ವಿಷಯಗಳಲ್ಲಿ ಸ್ವತಂತ್ರರಾಗಿರುವುದಿಲ್ಲ. ಕಾಮಾಸಕ್ತಿಯ ಪ್ರಯೋಗದಲ್ಲಿ ಅನಿಯಂತ್ರಿತರಾಗಿರು 
ವುದಿಲ್ಲ. (ಹೆಚ್ಚಿನ ವಿವರಗಳಿಗೆ ಸೂರಃ ಅನ್ನೂರ್‌ನ 30-32 ಟಿಪ್ಪಣಿಗಳನ್ನು ನೋಡಿರಿ) 

7. ಇದೊಂದು ಉಪಮಾತು. ಇದನ್ನು 'ಗುಪ್ತಾಂಗಗಳ ರಕ್ಷಣೆ' ಎಂಬ ನುಡಿಯಿಂದಾಗಿ ಉಂಟಾಗಬಹುದಾದ ತಪ್ಪು 
ತಿಳುವಳಿಕೆಯನ್ನು ನಿವಾರಿಸಲಿಕ್ಕಾಗಿ ಹೇಳಲಾಗಿರುತ್ತದೆ. ಲೈಂಗಿಕ ಸಾಮರ್ಥ್ಯ ವಸ್ತುತಃ ಒಂದು ಕೆಡುಕೆಂದೂ ಸಕ್ರಮ ರೀತಿಯಲ್ಲೇ 
ಆದರೂ ಅದರ ಬೇಡಿಕೆಗಳನ್ನೀಡೇರಿಸುವುದು ಸಜ್ಜನರಿಗೆ ಮತ್ತು ದೇವಭಕ್ತರಿಗೆ ಭೂಷಣವಲ್ಲದ ಕೆಲಸವೆಂದೂ ಹಿಂದಿನ ಕಾಲದಲ್ಲಿ 
ಭಾವಿಸಲಾಗುತ್ತಿತ್ತು. ಇಂದು ಕೂಡಾ ಅನೇಕರು ಈ ತಪ್ಪು ತಿಳುವಳಿಕೆಯಲ್ಲಿ ಸಿಲುಕಿಕೊಂಡಿದ್ದಾರೆ. 'ವಿಜಯಿಗಳಾಗುವವರು ತಮ್ಮ 
ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ' ಎಂದಿಷ್ಟೇ ಹೇಳಿ ಮುಗಿಸಿ ಬಿಟ್ಟಿದ್ದರೆ ಈ ತಪ್ಪು ತಿಳುವಳಿಕೆಗೆ ಬಲ ಸಿಗುತ್ತಿತ್ತು. ಏಕೆಂದರೆ 
ಇದರಿಂದ 'ಅವರು ವಿವಾಹದಿಂದ ದೂರವಿರುತ್ತಾರೆ' ಎಂಬ ಅರ್ಥ ಪಡೆಯಲಿಕ್ಕೂ ಆಗ ಅವಕಾಶವಿರುತ್ತಿತ್ತು. ಆದುದರಿಂದ ಈ 
ಒಂದು ಉಪಮಾತನ್ನು ಹೆಚ್ಚಿಸುವುದರ ಮೂಲಕ ಧರ್ಮಸಮ್ಮತವಾಗಿರುವಲ್ಲಿ ತಮ್ಮ ಕಾಮಾಪೇಕ್ಲೆಯನ್ನು ಪೂರೈಸಿಕೊಳ್ಳುವುದು 
ತಪ್ಪಲ್ಲವೆಂದೂ ತಮ್ಮ ಕಾಮಾಸಕ್ತಿಯ ಶಮನಕ್ಕಾಗಿ ಜನರು ಈ ಸರ್ವಸಮ್ಮತ ರೂಪವನ್ನು ಉಲ್ಲಂಘಿಸುವುದು ಮಾತ್ರ ಪಾಪ 
ವೆಂದೂ ವಿಷಯವನ್ನು ವಿಶದೀಕರಿಸಲಾಗಿದೆ. ಈ ಉಪಮಾತಿನಿಂದ ಕೆಲವು ಏಧಿಗಳು ಹೊರಡುತ್ತವೆ. ಅವುಗಳನ್ನು ನಾವಿಲ್ಲಿ 
ಚುಟುಕಾಗಿ ವಿವರಿಸುತ್ತೇವೆ: 1. ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳಬೇಕೆಂಬ ವ್ಯಾಪಕ ಆಜ್ಞೆಯಿಂದ ಎರಡು ತರದ ಸ್ತ್ರೀಯರನ್ನು ಹೊರತು 
ಪಡಿಸಲಾಗಿದೆ- (ಅ) 'ಅರ್ಬಾಜ್‌'(ಪತ್ನಿಯರು) (ಆ) 'ಮಾ ಮಲಕತ್‌ ಐಮಾನುಹುಮ್‌'(ತಮ್ಮ ಅಧೀನವಿರುವ ದಾಸಿಯರು). 
'ಅರ್ಳಾಜ್‌' ಎಂಬುದು ನಿಕಾಹ್‌ ಮಾಡಿದ ಪತ್ನಿಯರಿಗೆ ಮತ್ತು 'ಮಾ ಮಲಕತ್‌ ಐಮಾನಹುಮ್‌' ಎಂಬುದು ದಾಸಿಯರಿಗೆ 
ಅರ್ಥಾತ್‌- ಪುರುಷರ -ಒಡೆತನದಲ್ಲಿರುವ ಸ್ತ್ರೀಯರಿಗೆ ಅನ್ವಯವಾಗುತ್ತ ದೆಂಬುದಕ್ಕೆ ಅರಬೀ ಭಾಷೆಯ ನುಡಿಗಟ್ಟುಗಳೂ ಕುರ್‌ಆನಿನ 


ಕಾಂಡ-18 


23. ಆಲ್‌ ಮೂಮಿನೂನ್‌ 85, 


: | A کر ہے ور ےج‎ 2 ಹಿಡಿ 
ಸಿಯ ಟ್ರ ಸ ದೆ 72ھ070‎ 4 
ವಾಗ್ದಾನಗಳನ್ನು ಪಾಲಿಸುತ್ತಾರೆ. ಮತ್ತು ತಮ್ಮ. روا ا‎ ಸಿಕೊಳ್ಳುತ್ತಾರೆ. ಇವರೇ 'ವಾರೀಸು 
ದಾರರು. ವಾರೀಸಿನಲ್ಲಿ 'ಏರೌದೌಸ್‌! (ಮಹೋನ್ನತ ಇಗ) ಪಡೆಯುವರು ಮತ್ತು ಅದರಲ್ಲಿ: “ಸದಾ ವಾಸಿಸುವರು. 


ಪ್ರಯೋಗಗಳ್ನೂ ಸಾಸ್ಸ್ಯೈವಹಿಸುತ್ತವೆ. “ಹೀಗೆ ಈ ಸೂಕ್ತವು ವಿವಾಹಿತ: ಪತ್ನಿಯ. ರೀತಿಯಲ್ಲಿ € ಸಾ ಸ್ವಧೀನಕ್ಕೆ. ಬಂದ ದಾಸಿಯೂ ಲೈಂಗಿಕ 
ಸಂಪರ್ಕಕ್ಕೆ ಧರ್ಮಸಮ್ಮತವಾಗಿದ್ದಾ: ಳೆಂದೂ, ಈ ಸಮ್ಮತಿಗೆ ಆಧಾರ 'ನಿಕಾಹ್‌'(ವಿವಾಹ) ಅಲ್ಲ, 'ಮಿಲ್ಕ್‌' (ಮಾಲಕತ್ವ) ಆಗಿರುತ್ತ 
ದೆಂದೂ ವಿವರಿಸುತ್ತದೆ. ಒಂದು جب‎ 00 ನಿಕಾಹ್‌ ಜರೆಗಬೇಕೆಂದಿರುತ್ತಿದ್ದರೆ. ಅವಳನ್ನು ಪತ್ನಿ ಶ್ಲಿಯರಿರದ ಪ್ರತ್ಯೇಕವಾಗಿ 
ತೋರಿಸುವ ಅಗತ್ಯವೇ ಇರಲಿಲ್ಲ. ಏಕೆಂದರೆ ವಿವಾಹಿತೆಯಾದೊಡನೆ ಅವಳೂ ಪತ್ನಿಯರಲ್ಲಿ ಸೇರಿ ಬಿಡುತ್ತಾಳೆ. (ಈ ವಿಧಿಯ 
ಬಗ್ಗೆ “ಹೆಚ್ಚಿನ ಏವರಗಳನ್ನು ಸೂರಃ ಅನ್ನಿಸಾದ 44ನೆಯ' ಟಿಪ್ಪಣಿಯನ್ನು ನೋಡಿರಿ) 2.:ಮೂಲ ಸೂಕ್ತದಲ್ಲಿ ಅಲಾ' 'ಎಂಬ 
ಪದ ಈ ಉಪಮಾಶಿನಲ್ಲಿ ವಿವರಿಸಲಾಗಿರುವ ಕಾನೂನು ಪುರುಷರಿಗೆ ಸಂಬಂಧಿಸಿದೆ ಎಂದು ಸ್ಪಷ್ಟೀಕರಿಸುತ್ತದೆ.. ಉಳಿದ 1 ರಿಂದ 
14ರ ವರೆಗಿನ ಎಲ್ಲ ಸೂಕ್ತಗಳು ಪುರುಷ ಸರ್ವನಾಮಗಳನ್ನು ಹೊಂದಿದ್ದರೂ ಸ್ರೀ- -ಪುರುಷರಿಬ್ಬರಿಗೂ 8ا‎ ಯವಾಗುತ್ತವೆ. ಏಕೆಂದರೆ 
ಅರಬೀ, ಭಾಷೆಯಲ್ಲಿ ಸ್ತೀ ಮತ್ತು ونود(‎ ಒಟ್ಟಾಗಿ, ತೆಗೆದುಕೊಂಡಾಗ. ಸರ್ವನಾಮವನ್ನು ಪುಲ್ಲಿ; 0 ರೂಪದಲ್ಲೇ ಬಳಸ್ಸ 
ಲಾಗುತ್ತದೆ. ಆದರೆ ಇಲ್ಲಿ 'ಅಲಾ' ಎಂಬ "ಪದವನ್ನು ಪ್ರ ಪ್ರಯೋಗಿಸಿ ಈ ವಿನಾಯಿತಿ: ಪುರುಷರಿಗೆ ಮಾತ್ರವೆಂದು: ಸ್ತ್ರೀಯರಿಗಲ್ಲ 
ವೆಂದೂ ವಿವರಿಸಲಾಗಿದೆ. 3. 'ಆದರೆ ಇದರ ಹೊರತು ಇನ್ನೇನಾದರೂ ಬಯಸಿದರೆ: :ಅವರೇ " ಅತಿರೇಕವೆಸೆಗುವವರು' ಎಂಬ 
ನುಡಿಯು ಮೇಲೆ -'ಹೇಳಲೌಗಿರುವೆ ಎರಡು" ಧರ್ಮಸಮ್ಮತೆ" ರೂಪಗಳ ಹೊರತು ಕಾಮಾಸ ಕ್ರಿಯ ಶಮನದ 'ಇತರ ಸಕಲ” 
ವಿಧಾನಗಳನ್ನು ನಿಷೇಧಿಸುತ್ತದೆ. ಅದು: 'ವೈಭಿಚಾರವಾಗಿರಲ್ಲ, “ಸಲಿಂಗರತಿಯಾಗಿರಲಿ, ಪುಶ್ಲು ಸಂಭೋಗವ್ನಿರಲಿ,  ಮತ್ತೇನೇ - ಇರಲಿ. 
8. 'ಅಮಾನಾತ್‌' ಎಂಬ. ಪದ ಜಗದೊಡೆಯನು ಅಥವಾ. ಸಮಾಜವು: ಅಥವಾ ವ್ಯಕ್ತಿಗಳು ಯಾರಾದರೊಬ್ಬ ವ್ಯಕ್ತಿಗೆ 
ವಹಿಸಿಕೊಡುವ ಎಲ್ಲ ಅಮಾನತುಗಳಿಗೆ ۔‎ ಸಮಗ್ರವಾಗಿ ಪ್ರಯೋಗಿಸಲ್ಪಟ್ಟಿದೆ. ಮಾನವ ಮತ್ತು: ಅಲ್ಲಾಹನ: ನಡುವೆ ಅಥವಾ 
ಮಾನವ ಮತ್ತು" ಮಾನವರ. ನಡುವೆ. ಅಥವಾ 'ಜನಾಂಗ "ಮತ್ತು ಜನಾಂಗದ. 'ನಡುವೆ ನಡೆಯುವ ಎಲ್ಲ ಕರಾರುಗಳೂ 
ವಾಗ್ದಾನಗಳಲ್ಲಿ ಸೇರುತ್ತವೆ. - ಅಮಾನಶಿನಲ್ಲಿ: `(ವಹಿಸಿಕೊಡಲಾದ ا ا‎ ವಂಚನೆ. ನಸಡದಿರುವುವೂ ತಾನು 
ಕೊಟ್ಟ 'ಮಾತಿಗೆ ತಪ್ಪದಿರುವುದೂ ಸತ್ಯವಿಶ್ವಾಸಿಯ ಗುಣ" .ವಿಶೇಷವಾಗಿದೆ.  : 

9. ಮೇಲೆ 'ಖುಶೂಲ್‌'ನ ಪ್ರಸ್ತಾಪದಲ್ಲಿ “ನಮಾರು್‌" ಎನ್ನಲಾಗಿತ್ತು. ಇಲ್ಲಿ: ಧಮೊರಗಳನ್ನು. ಮಡು aii 
ರೂಪದಲ್ಲಿ ಹೇಳಲಾಗಿದೆ. ಇವೆರಡರಲ್ಲಿ ರುವ. "ವ್ಯತ್ಯಾಸವೇನೆಂದರೆ, ' ಅಲ್ಲಿ ವಸ್ತುತಃ" ಸಾಮಾನ್ಯವಾಗಿ ನಮಾರುನ್ನೇ ಉದ್ದೇಶಿಸ 
ಲಾಗಿತ್ತು" "ಇಲ್ಲಿ ಪ್ರತ್ಯಪ್ರತ್ನೇಕವಾಗಿ” ಒಂದೊಂದು", ಹೊತ್ತಿನ ನಮಾರುನ್ನೂ: ಉದ್ದೆ: ಸಃ ಲಾಗಿದೆ. "ನಮಾರು್‌ಗಳ ರಕ್ಷಣೆ 
ಎಂಬುದರ ತಾತ್ಸರ್ಯ ನಮಾರು್‌ನ ಸಮಯಗಳು; 'ನಮಾರು್‌ನ ಶಿಷ್ಟಾಟಾರಗಳು, 'ನಮಾರಭ್‌ನ ಮುಖ್ಯ ಭಾಗಗಳು ಹೀಗೆ 
ನಮಾರ್‌ಗೆ ಸಂಬಂಧಿಸುವ ಪ್ರಶಿಯೊಂದು -ವಿಷಯವನ್ನೂ- ಸಂಪೂರ್ಣವಾಗಿ ಪಾಲಿಸುತ್ತಾರೆ ಎಂದಾಗಿದೆ." - 
مر نے‎ 'ಫಿರ್‌ದೌಸ್‌' ಎಂಬುದು ,ಸ್ವರ್ಗಕ್ಕೆ ಪ್ರಯೋಗಿಸಲಾಗುವ ಅತ್ಯಂತ ಪರಿಚಿತ ಶಬ್ದವಾಗಿದ್ದು” ಸಾಮಾನ್ಮವಾಗಿ ಎಲ್ಲ: 
ಮಾನವ' ಭಾಷೆಗಳಲ್ಲೂ " ಏಕಪ್ರಕಾರ ಕಂಡು ಬರುತ್ತ ದೆ. ಸಂಸ್ಕೃತದಲ್ಲಿ. 'ನರ್ದೀಷಾ' ಪ್ರಾಚೀನ `ಕೆಲ್ಲಾನೀ ಭಾಷೆಯಲ್ಲಿ 
'ಪರ್ದೀಸಾ',. سیت‎ ಈರಾನೀ(ರುರಡ್‌) ಭಾಷೆಯಲ್ಲಿ, 'ಪೇರಿದಾಯ್ದಾ', ಹೀಬ್ರೂ ಭಾಷೆಯಲ್ಲಿ 'ಪರ್ದೀಸ್‌" ', ಅರ್ಮೊನಿಯನ್‌ 
ಭಾಷೆಯಲ್ಲಿ `'ಪರ್ದೀರು್‌,  ಸಿರೆಯನ್‌ ಭಾಷೆಯಲ್ಲಿ" 'ಪರ್ದೀಸೋ, ಗ್ರೀಕ್‌ ಭಾಷೆಯಲ್ಲಿ ಫಾರಾದಾಯೋಸ್‌', ಲ್ಯಾಟಿನ್‌" 
ಭಾಷೆಯಲ್ಲಿ 'ಪ್ಯಾರಾಡಾಯ್ಕ್‌' ಮತ್ತು ಅರಬೀ "ಭಾಷೆಯಲ್ಲಿ" 'ಫರ್‌ದೌನ್‌" ಇವೆಲ್ಲ ಭಾಷೆಗಳೆಲ್ಲೂ' ಅವರಿವಿರುವ, 
ವಿಶಾಲವೊಗಿರುವ, ಜಸನಿವಾಸಕ್ಕೆ 'ಸಮೊಪದಲ್ಲಿ; ರುವ, ಎಲ್ಲ -ಬಗೆಯ ಫುಲಪುಷ್ಪಗಳು ಮುಖ್ಯ; ವಾಗಿ ದ್ರಾಕ್ಷೆ "ಇರುವ `ತೋಟಕ್ಕೆ ಈ 
ಪದ “ಪ್ರಯೋಗವಾಗುತ್ತದೆ. ಕುರ್‌ಆನಿನಲ್ಲಿ ಹಲವು ಉದ್ಯಾನಗಳ ಸಮೂಹಕ್ಕೆ ಈ ಪದವನ್ನು بت‎ (ಅಧ್ಯಾಯ 
ಅಲ್‌ ಕಹ್ಸ್‌ 107ನೆಯ ಸೂಕ್ತ ವನ್ನು; ನೋಡಿರಿ) ಇದರಿಂದ. ಅದೊಂದು, "ಅನೇಕ ತೋಟಗಳೂ ಹೂದೋಟಗಳೂ' ಉದ್ಯಾ 23242 
ಇರುವಂತಹ ವಿಶಾಲ ಸ್ನಳವೆಂಬ ಕಲ್ಪನೆ ಮೂಡುತ್ತದೆ," ಸತ್ಮೆವಿಶ್ವಾಸಿಗಳು 'ಫಿರ್‌ದೌಸಿನ ವಾರೀಸುದಾರರಾಗುವುದರ ಕುರಿತು 
ಸೂರ; ತುಹಾ (ಟಿಪ್ಪಣಿ 83) ಮತ್ತು" ಅಧ್ಯಾಯ ಅಂಜಿಯಾ (ಟಿಪ್ಪಣಿ 99)ಗಳಲ್ಲಿ ಸಾಕಷ್ಟು? ಬೆಳಕು ಬೀರಲಾಗಿದೆ: ' |: 
1. ಈಸೊಕ್ತಗಳಲ್ಲಿ ಪ್ರಾಮುಖ್ಯ ಮದ ನಾಲ್ಕು 'ವಿಷಯಗಳನ್ನು ಹೇಳಲಾಗಿದೆ. 1. ಕುರ್‌ಆನ್‌" ಮತ್ತು' ಮುಹಮ್ಮ ದ್‌ರ(ಸ್ಸು 
ಈ ಮಾತುಗಳನ್ನು ಸ ಸ್ವೀಕರಿಸಿಕೆಿಂಡು' ತಮ್ಮ ಲ್ಲಿ ಈಗುನಿ ವಿಶೇಷಗಳನ್ನು ಉಂಟು ಮಾಡಿಕೊಂಡು ಈ 'ನಿಯಮೆಯನ್ನಿ ್ಲಿರಿಸಿಕೊಂಡವರು | 
ಬಾಲ `ಆಗಿದ್ದರೂ ಅವರು ಇಹಪರಗಳಲ್ಲಿ: ಯಶಸ್ವಿಯಾಗುವರು. 2. ಯಶಸ್ಸು ಕೇವಲ ಸತ್ತೇ یی‎ ಸ್ವೀಕಾರ ಅಥವಾ ಕೇವಲ ಗ 


2 ” ಕಾಂಡ-18 


86 ಕುರ್‌ಆನ್‌ ವ್ಯಾಖ್ಯಾನ 


ತ್ರಯ طس هو‎ ಘೊ ಹಿ ککتتا لان‎ I 
Eide لت‎ SS 
AMSA EVE SUS LANES Us 
ینز نمی‎ ವಸಿ ಸಹಿತ ಮ್ರ ಡರ ಕಬಿ 


(12-16) ನಾವು ಮಾನವನನ್ನು ಮಣ್ಣಿನ ಸತ್ವದಿಂದ ಸೃಷ್ಟಿಸಿದೆವು. ತರುವಾಯ ಅದನ್ನು ಒಂದು 
ಸುರಕ್ಷಿತ ಸ್ಥಳದಲ್ಲಿ ತೊಟ್ಟಿಕ್ಕಿದ ಹನಿಯಾಗಿ ಮಾರ್ಪಡಿಸಿದೆವು. ಅನಂತರ ಆ ಹನಿಗೆ ಮಾಂಸಪಿಂಡದ 
ರೂಪ ಕೊಟ್ಟೆವು. ಬಳಿಕ ಮಾಂಸ ಪಿಂಡವನ್ನು ಮಾಂಸಖಂಡವನ್ನಾಗಿ ಮಾಡಿದೆವು. ಆಮೇಲೆ ಮಾಂಸ 
ಖಂಡವನ್ನು ಎಲುಬುಗಳಾಗಿ ಮಾಡಿದೆವು. ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು.? ಆ 
ಬಳಿಕ ಅದನ್ನೊಂದು ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು.” ಅಲ್ಲಾಹನು ಮಹಾ ಸಮೃದ್ಧನು," 
ಸಕಲ ಶಿಲ್ಲಿಗಳಿಗಿಂತ ಶ್ರೇಷ್ಠ ಶಿಲ್ಪಿ. ಅದಾದ ಬಳಿಕ ನಿಮಗೆ ಖಂಡಿತವಾಗಿಯೂ ಸಾಯಲಿಕ್ಕಿದೆ. ಮತ್ತೆ 
ಪುನರುತ್ನಾನದ ದಿನ ಖಂಡಿತವಾಗಿಯೂ ನೀವು ಎಬ್ಬಿಸಲ್ಪಡುವಿರಿ. 


ಸಚ್ಚಾರಿತ್ರ್ಯ ಮತ್ತು ಸತ್ಕರ್ಮಗಳ ಶ್ರೇಷ್ಠತೆಯ ಫಲವಾಗಿರುವುದಲ್ಲ. ಅದು ಅವೆರಡರ ಸಂಯೋಗದ ಫಲವಾಗಿರುತ್ತದೆ. 3. ಯಶಸ್ಸು 
ಕೇವಲ ಈ ಲೋಕದ ಸುಖ ಜೀವನ ಮತ್ತು ಪರಿಮಿತವಾದ ಕ್ಟಣಿಕ ವಿಜಯದ ಹೆಸರಲ್ಲ. ಅದೊಂದು ಅತಿ ವಿಶಾಲವಾದ ಸುಸ್ಲಿತಿಯ 
ಹೆಸರು. ಇದು ಇಹಪರಗಳ ಸುಭದ್ರ ಹಾಗೂ ಶಾಶ್ವತ" ಸುಖ ಮತ್ತು ವಿಜಯಗಳಿಗೆ ಅನ್ವಯವಾಗುತ್ತದೆ. 4. ಸತ್ಯ ವಿಶ್ವಾಸಿಗಳ 
ಈ ಗುಣ ವಿಶೇಷಗಳನ್ನು ಹ. ಮುಹಮ್ಮದ್‌ರ(ಸ) ಧರ್ಮ ಪ್ರಚಾರ ಕಾರ್ಯದ ಸತ್ಮತೆಗೆ ಆಧಾರದ ರೂಪದಲ್ಲಿ ಮುಂದಿರಿಸಲಾಗಿದೆ. 
ಮುಂದಿನ ಉಪನ್ಯಾಸಡೊಂದಿಗೆ ಈ ವಾಕ್ಯಗಳ ಸಂಬಂಧವನ್ನು ಜೋಡಿಸುವ ವಿಷಯ ಇದೇ ಆಗಿದೆ. 

12. ವಿವರಣೆಗಾಗಿ ಅಧ್ಯಾಯ ಹಜ್ಜ್‌ನ 5,6 ಮತ್ತು 9ನೆಯ ಟಿಪ್ಪಣಿಗಳನ್ನು ನೋಡಿರಿ. 

13. ಅರ್ಥಾತ್‌- ಇವೆಲ್ಲವೂ ಪ್ರಾಣಿಗಳ ಸೃಷ್ಟಿಯಲ್ಲೂ ಸಂಭವಿಸುತ್ತವೆ. ಆದರೂ ಅವನು ಇದೇ ಸೃಷ್ಟಿ ಕಾರ್ಯದಿಂದ 
ಮಾನವನನ್ನು ಪ್ರಾಣಿಗಳಿಗಿಂತ ಸಂಪೂರ್ಣ ಭಿನ್ನವಾದ ಇನ್ನೊಂದು ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿ ಬಿಟ್ಟನು. ಗ್ರಹಣ ಶಕ್ತಿಯಿಲ್ಲ 
ದವನೊಬ್ಬನು ತಾಯಿಯ ಗರ್ಭದಲ್ಲಿ ಶಿಶು ಬೆಳೆಯುತ್ತಿರುವುದನ್ನು ಕಂಡು, ಅಲ್ಲೊಬ್ಬ ವಿಶಿಷ್ಟ ಮಾನವನ ನಿರ್ಮಾಣವಾಗುತ್ತಿದೆ, 
ಅವನು ಹೊರಗೆ ಬಂದು ವಿಸ್ಮಯಕಾರಕ ಕೆಲಾ ಕೌಶಲ್ಯಗಳನ್ನು ಪ್ರದರ್ಶಿಸುವನು ಮತ್ತು ಇಂತಿಂತಹ ಅದ್ಭುತ ಶಕ್ತಿಗಳೂ 
ಸಾಮರ್ಥ್ಯಗಳೂ ಅವನಿಂದ ತೋರಿ ಬರುವುವು ಎಂದು ಊಹಿಸಲಿಕ್ಕೂ ಅವನಿಗೆ ಸಾಧ್ಯವಾಗದು. ಅಲ್ಲಿ ಅವನು ಕೇವಲ ಎಲುಬ್ಬು 

೦ಸಗಳ ಒಂದು ಮುದ್ದೆ ಮಾತ್ರವಾಗಿರುತ್ತಾನೆ. ಅದರಲ್ಲಿ ಪ್ರಸವಾರಂಭದ ವರೆಗೆ ಜೀವದ ಕೆಲವು ಪ್ರಾಥಮಿಕ ಲಕ್ಷಣಗಳ 
ಹೊರತು ಬೇರೇನೂ ಇರುವುದಿಲ್ಲ. ಆದರೆ ಹೊರಗೆ ಬಂದ ಕೂಡಲೇ ಅದು ಬೇರೆಯೇ ಒಂದು ವಸ್ತುವಾಗಿ ಬಿಡುತ್ತದೆ. ಆಗ 
ಅದಕ್ಕೆ ಗರ್ಭದೊಳಗೆ ಪೂರ್ಣ ಬೆಳೆದ ಪಿಂಡದೊಂದಿಗೆ ಯಾವ ಸಂಬಂಧವೂ ಇದ್ದೆಂತೆ ತೋರುವುದಿಲ್ಲ. ಅನಂತರ ಅದು ಬೆಳೆಯುತ್ತ 
ಹೋದ ಹಾಗೆ 'ಇದೊಂದು ಬೇರೆಯೇ ವಸ್ತು' ಎಂಬ ಲಕ್ಟಣಗಳು ಹೆಚ್ಚೆಚ್ಚು ಸ್ಪಷ್ಟವಾಗುತ್ತಲೂ, ವರ್ಧಿಸುತ್ತಲೂ ಹೋಗುತ್ತವೆ. 

14. ಮೂಲದಲ್ಲಿ 'ಫತಬಾರಕಲ್ಲಾಹ್‌' ಎಂದಿದೆ. ಅರ್ಥಕೋಶ ಮತ್ತು ಬಳಕೆಯ ಭಾಷೆಯ ಪ್ರಕಾರ ಇದರಲ್ಲಿ ಎರಡು 
ಅರ್ಥಗಳು ಅಡಗಿವೆ- 1. ಅವನು ಅತ್ಯಂತ ಪನಿತ್ರನು ಮತ್ತು ಪಾವನನು. 2. ಅವನು ಅತ್ಯಂತ ಶುಭ ಮತ್ತು ಒಳಿತುಗಳುಳ್ಳವನು. 
(ಹೆಚ್ಚಿನ ವಿವರಗಳಿಗೆ ಅದ್ಯಾಯ ಅಲ್‌ ಫ್ರುರ್ಕಾನ್‌ನ 1 ಮತ್ತು 19ನೆಯ ಟಿಪ್ಪಣಿಗಳನ್ನು ನೋಡಿರಿ). ಇವೆರಡೂ ಅರ್ಥಗಳನ್ನು 
ವಿವೇಚಿಸಿದರೆ, ಮಾನವ ನಿರ್ಮಾಣದ ಹಂತಗಳನ್ನು ವಿವರಿಸಿದ ಬಳಿಕ 'ಫಶೆಬಾರಕಲ್ಲಾಹ್‌' ಎಂಬ ನುಡಿಯು ಕೇವಲ ಪ್ರಶಂಸೆಯ 
| ನುಡಿಯಾಗಿರದೆ, ಪುರಾವೆ ನೀಡಿದ ನಂತರ, ಆ ಪುರಾವೆಯಿಂದ ಸಿಗುವ ಫಲಿತಾಂಶವಾಗಿದೆ ಎಂಬುದು ವ್ಯಕ್ತವಾಗುತ್ತದೆ. ಯಾವ 
ದೇವನು ಮಣ್ಣಿನ ಸತ್ವವನ್ನು ವಿಕಾಸಗೊಳಿಸಿ, ಒಂದು ಪರಿಪೂರ್ಣ ಮಾನವನ ಸ್ಥಾನಕ್ಕೆ ತಲುಪಿಸುತ್ತಾನೋ ಅವನು ಅತ್ಯಂತ 
ಪಾವನನು. ಅವನಿಗೆ ಸಹಭಾಗಿ ಯಾರಾದರೂ ಇರಲಿಕ್ಕೇ ಸಾಧ್ಯವಲ್ಲ. ಅವನು ಅದೇ ಮಾನವನನ್ನು ಪುನಃ ಸೃಷ್ಟಿಸಲು ಸಂಪೂರ್ಣ 
ಸಮರ್ಥನಾಗಿರುವಷ್ಟೂ ಮಹಾನನು ಎಂದು ಈ ಮೂಲಕ ತಿಳಿಸಿರುವಂತಿದೆ. 


ಕಾಂಡ-18 


23. ಅಲ್‌ ಮೂಮಿನೂನ್‌ 87 


USSG pc وگ‎ UL لن‎ 
IE ag Ils 


Kd 


SESE 4 HUES 7 


2 


(17-20) ನಾವು ನಿಮ್ಮ ಮೇಲ್ಭಾಗದಲ್ಲಿ ಏಳು ಮಾರ್ಗಗಳನ್ನು ರಚಿಸಿದೆವು.* ಸೃಷ್ಟಿಸುವ 
ಕಾರ್ಯದ ಬಗೆಗೆ ನಾವೇನೂ ಅಜ್ಜರಾಗಿರಲಿಲ್ಲ!' ಮತ್ತು ನಾವು ಆಕಾಶದಿಂದ ಸರಿಯಾದ ಲೆಕ್ಕ ಪ್ರಕಾರ 
ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಸುರಿಸಿದೆವು ಮತ್ತು ಅದನ್ನು ನೆಲದಲ್ಲಿ ನಿಲ್ಲಿಸಿ ಬಿಟ್ಟೆವು. ನಾವು 
ಹೇಗೆ ಬೇಕಿದ್ದರೂ ಅದನ್ನು ಅದೃಶ್ಯಗೊಳಿಸಬಲ್ಲೆವು.'? ತರುವಾಯ ಆ ನೀರಿನ ಮೂಲಕ ನಾವು ನಿಮಗಾಗಿ 


15. ಮೂಲದಲ್ಲಿ 'ತರಾಇಕ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ- ಮಾರ್ಗಗಳೆಂದೂ ಆಗುತ್ತದೆ; ಅಂತಸ್ತುಗಳೆಂದೂ 
ಆಗುತ್ತದೆ. ಮಾರ್ಗಗಳೆಂದು ತೆಗೆದುಕೊಂಡರೆ ಬಹುಶಃ ಸಪ್ತಗ್ರಹಗಳು ತೇಲುವ ಕಕೆಗಳೆಂದಾಗುತ್ತದೆ. ಆ ಕಾಲದ ಜನರು ಸಪ್ತ 
ಗ್ರಹಗಳನ್ನು ಮಾತ್ರ ತಿಳಿದುಕೊಂಡಿದ್ದರಿಂದ ಏಳು ಮಾರ್ಗಗಳನ್ನು ಮಾತ್ರ ಪ್ರಸ್ತಾಪಿಸಲಾಗಿದೆ. ಇವುಗಳ ಹೊರತು ಬೇರೆ ಮಾರ್ಗಗಳಿಲ್ಲ 
ವೆಂದು ಇದರ ಅರ್ಥವಲ್ಲ. ಎರಡನೆಯ ಅರ್ಥವನ್ನು ತೆಗೆದುಕೊಂಡಾಗ 'ಸಬ್‌ಅ ತರಾಣಕ್‌'ನ ಅರ್ಥ 'ಸಬ್‌ಅ ಸಮಾವಾತಿನ್‌ 
ತಿಬಾಕಾ'(ಅಂತಸ್ತುಗಳುಳ್ಳ ಏಳು ಆಕಾಶಗಳೆಂದಾಗುವುದು). "ನಿಮ್ಮ ಮೇಲ್ಬಾಗದಲ್ಲಿ ನಾವು ಏಳು ಮಾರ್ಗಗಳನ್ನು ರಚಿಸಿದೆವು" 
ಎಂಬುದರ ಸರಳ ಅರ್ಥ, ಈ ವಾಕೈದ ಪ್ರತ್ಯಕ್ಷ ಪದಗಳಿಂದ ವೃಕ್ತವಾಗುವ ಅರ್ಥವೇ ಆಗಿದೆ. ಇನ್ನೊಂದು ಅರ್ಥ ಸೂರಃ ಅಲ್‌ 
ಮೂಮಿನ್‌ನ 57ನೆಯ ಸೂಕ್ತದಲ್ಲಿ ಸಷ್ಟಪಡಿಸಿದಂತೆ- ನಾವು ನಿಮಗಿಂತ ದೊಡ್ಡದಾದ ಈ ಆಕಾಶಗಳನ್ನು ಸೃಪ್ಟಿಸಿರುವೆವು, ಎಂದಾಗಿದೆ. 

16. ಇದನ್ನು- 'ಸೃಷ್ಟಿಗಳ ಬಗ್ಗೆ ನಾವೇನೂ ಅಲಕ್ಸ್ಯರಾಗಿರಲಿಲ್ಲ' ಅಥವಾ 'ಅಲಕ್ಸ್ಮರಾಗಿಲ್ಲ' ಎಂದೂ ಅನುವಾದಿಸ 
ಬಹುದು. ನಾವು ಸೃಷ್ಟಿಸಿರುವ ಈ ವ್ಯವಸ್ಥೆಯೆಲ್ಲಾ ಯಾರೋ ಒಬ್ಬ ಬುದ್ಧಿಹೀನನಿಂದ ಒಟ್ಟಾರೆಯಾಗಿ ನಿರ್ಮಾಣವಾದುದಲ್ಲ. 
ಇದನ್ನು ಒಂದು ಪೂರ್ವ ಯೋಜನೆಯೊಂದಿಗೆ ಸಂಪೂರ್ಣ ಜ್ಞಾನ ಸಹಿತವಾಗಿಯೇ ನಿರ್ಮಿಸಲಾಗಿದೆ. ಇದರಲ್ಲಿ ಪ್ರಮುಖ 
ನಿಯಮಗಳು ಕಾರ್ಯವೆಸಗುತ್ತಿವೆ. ಕೆಳಗಿನಿಂದ ಮೇಲಿನ ವರೆಗೂ ಅಖಿಲ ವಿಶ್ವದಲ್ಲಿ ಒಂದು ಪರಿಪೂರ್ಣ ಸಮನ್ವಯ ಕಂಡು 
ಬರುತ್ತದೆ. ಈ ಬೃಹತ್‌ ಕಾರ್ಯಾಗಾರದಲ್ಲಿ ಎಲ್ಲೆಲ್ಲೂ ಒಂದೇ ಉದ್ದೇಶ ಕೆಂಡು ಬರುತ್ತಿದ್ದು 'ಅದು, ನಿರ್ಮಿಸಿದವನ ಜಾಣ್ಮೆಗೆ 
ಸಾಕ್ಷಿಯಾಗಿದೆ. ಎರಡನೆಯ ಅನುವಾದದ ಪ್ರಕಾರ ಇದರ ಅರ್ಥವೇನೆಂದರೆ. ಈ ವಿಶ್ವದಲ್ಲಿ 'ನಾವು ಸೃಷ್ಟಿಸಿರುವ ಎಷ್ಟೆಲ್ಲಾ ಸೃಷ್ಟಿ 
ಗಳಿವೆಯೋ ಅವುಗಳ ಯಾವ ಅಗತ್ಯಗಳಿಂದಲೂ ನಾವು ಅಲಕ್ಷೈರಾಗಿಲ್ಲ ಮತ್ತು ಯಾವ ಸ್ಥಿತಿಯನ್ನೂ ಅರಿಯಬೆ ಇರಲಿಲ್ಲ. 
ಯಾವ ವಸ್ತುವನ್ನೂ ನಾವು ನಮ್ಮ ಯೋಜನೆಯ ವಿರುದ್ಧ ರೂಪುಗೊಳ್ಳಲಿಕ್ಕೂ ನಡೆಯಲಿಕ್ಕೂ ಬಿಡಲಿಲ್ಲ. ಯಾವುದೇ 

ವಸ್ತುವಿಗೆ ಅದರ ಸ್ವಾಭಾವಿಕ ಅವಶ್ಯಕತೆಗಳನ್ನು ಪೂರೈಸಿ ಕೊಡುವುದರಲ್ಲಿ ಲೋಪವೆಸಗಲಿಲ್ಲ. ಒಂದೊಂದು ಕಣ ಮತ್ತು 
ಒಂದೊಂದು ಎಲೆಯ ಸ್ಥಿತಿಗತಿಯ ಬಗ್ಗೆಯೂ ನಾವು ಪೂರ್ಣ ಅರಿವುಳ್ಳೆವರಾಗಿರುವೆವು. 

17. ಇದರ ಅರ್ಥ- ಕಾಲ ಕಾಲಕ್ಕೆ ಬರುವ ಮಳೆಯೆಂದೂ ಆಗುತ್ತದೆ. ಆದರೆ ಸೂಕ್ತದಲ್ಲಿರುವ ಪದಗಳ ಕುರಿತು ಚಿಂತನೆ 
ನಡೆಸಿದಾಗ ಇನ್ನೊಂದು ಅರ್ಥವೂ ಹೊಳೆಯುತ್ತದೆ. ಅದೇನೆಂದರೆ-ಲೋಕಾರಂಭ ಕಾಲದಲ್ಲೇ ಅಲ್ಲಾಹನು, ಲೋಕಾಂತ್ಯ ಕಾಲದ 
ವರೆಗೂ ಈ ಭೂಗೋಲದ ಅವಶ್ಯಕತೆಗಳಿಗೆ ಸಾಕಾಗಬಹುದೆಂದು ಅವನ ದಿವ್ಯಜ್ಞಾನಕ್ಕೆ ತೋಚಿದಷ್ಟು ನೀರನ್ನು ಇಳಿಸಿಬಿಟ್ಟನು. ಆ 
ನೀರು ಭೂಮಿಯ ತಗ್ಗಾದ ಭಾಗಗಳಲ್ಲೇ ತಂಗಿತು. ಇದರಿಂದ ಸಾಗರಗಳೂ ಸಮುದ್ರಗಳೂ ಉಂಟಾದುವು. ಭೂಗರ್ಭ ಜಲ 
(subsoil water) ಹುಟ್ಟಿತು. ಈಗ ಶೀತೋಷ್ಣಗಳ ಮತ್ತು ಮಾರುತಗಳೆ ಮೂಲಕ ಇದೇ ನೀರಿನ ಅವರ್ತನ ಆಗುತ್ತಿರುತ್ತದೆ. 
ಮಳೆಗಳೂ ಹಿಮಾವೃತ ಪರ್ವತಗಳೂ ನದಿ ನಾಲೆಗಳೂ ಸರೋವರಗಳೂ ಬಾವಿಗಳೂ ಭೂಮಿಯ ನಾನಾ ಭಾಗಗಳಲ್ಲಿ ಇದನ್ನೇ 
ಹೆಬ್ಬಿಸುತ್ತಿರುತ್ತದೆ. ಇದೇ ನೀರು ಅಸಂಖ್ಯಾತ ವಸ್ತುಗಳ ಸೃಷ್ಟಿ ಮತ್ತು ರಚನೆಗೆ ಕಾರಣವಾಗುತ್ತದೆ. ಅನಂತರ ವಾಯುವಿನಲ್ಲಿ ಸೇರಿ 
ಕೊಂಡು ಮುಖ್ಯ ಸಂಗ್ರಹದ ಕಡೆಗೆ ಮರಳುತಿ ಶ್ರಿರುತ್ತದೆ. ಆದಿಯಿಂದ ಇಂದಿನ ವರೆಗೂ ಈ ಸಂಗ್ರಹದಲ್ಲಿ ಒಂದೇ ಒಂದು ಹನಿ 
ನೀರಿನ ಕೊರತೆಯುಂಟಾಗಿಲ್ಲ. ಹಾಗೆಯೇ ಅದರಲ್ಲಿ ಒಂದು ಹೆನಿಯನ್ನಾದರೂ ಹೆಚ್ಚೆಳ ಮಾಡುವ ಅಗತ್ಮವೂ ಬರಲಿಲ್ಲ. 

18. ಅರ್ಥಾತ್‌- ಅದನ್ನು ಅದೃಶ್ಯಗೊಳಿಸುವ, ಒಂದಲ್ಲ ಅನೇಕ ರೂಷಗಳಿರಲು ಸಾಧ್ಯವಿದೆ. ಅವುಗಳ ಪೈಕಿ ಸಮಗೆ 
ಇಷ್ಟ ಬಂದ ರೂಪವನ್ನು ಪ್ರಯೋಗಿಸಿ, ನಿಮ್ಮನ್ನು ಜೀವನದ ಅತ್ಯಂತ ಪ್ರಮುಖವಾಗಿರುವ ಈ ಸಾಧನದಿಂದ ವಂಚಿತಗೊಳಿಸಬಲ್ಲೆವು. 


ಕಾಂಡ-18 


88 ಕುರ್‌ಆನ್‌ ವ್ಯಾಖ್ಯಾನ 


ھا GIES SG‏ تا عون ہار شجرة 


RS AMS 38 بالڈ 0۸7 اط‎ ೬ 
متام کیر ک وڑیے ہت‎ GK GHG Gd 
IS AS NES و لن الا‎ SE AMES GL 
EC ISLES NEES SK EAE لک‎ 


ಖರ್ಜೂರ ಮತ್ತು ದ್ರಾಕ್ಷಾ ತೋಟಗಳನ್ನು ಉಂಟು ಮಾಡಿದೆವು. ಈ ತೋಟಗಳಲ್ಲಿ ನಿಮಗಾಗಿ ರುಚಿಕರ 
ವಾದ ಅನೇಕ ಫಲಗಳಿವೆ” ಮತ್ತು ನೀವು ಅವುಗಳಿಂದ ಆಹಾರ ಪಡೆಯುತ್ತೀರಿ ಮತ್ತು ಸಿನಾಯ್‌ 
ಪರ್ವತದಲ್ಲಿ ಬೆಳೆಯುವ ಮರವನ್ನೂ ನಾವು ಸೃಷ್ಟಿಸಿದೆವು. ಅದು ಎಣ್ಣೆಯನ್ನೂ ತಿನ್ನುವವರಿಗಾಗಿ 
ಪದಾರ್ಥವನ್ನೂ ಹೊತ್ತು ಬೆಳೆಯುತ್ತದೆ. 00 

(21-22) ವಾಸ್ತವದಲ್ಲಿ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠವಿದೆ. ಅವುಗಳ ಉದರ 
ದೊಳಗೆ ಏನಿರುವುದೋ ಅದರಿಂದಲೇ ನಾವು ನಿಮಗೊಂದು ವಸ್ತುವನ್ನು ಕುಡಿಸುತ್ತೇವೆ? ಮತ್ತು ನಿಮಗೆ 
ಅವುಗಳಲ್ಲಿ ಬೇರೆ - ಅನೇಕ ಪ್ರಯೋಜನಗಳೂ ಇವೆ. ಅವುಗಳನ್ನು ನೀವು ತಿನ್ನುತ್ತೀರಿ ಮತ್ತು ಅವುಗಳ 
ಮೇಲೂ ನಾವೆಗಳ ಮೇಲೂ ನೀವು ಸವಾರಿ ಮಾಡುತ್ತೀರಿ.3 

(23-29) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು.* ಅವರು ಹೀಗೆಂದರು- 
"ನನ್ನ ಜನಾಂಗದವರೇ ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ ಅವನ ಹೊರತು ನಿಮಗೆ ಇನ್ನಾವ ಆರಾಧ್ಯನೂ 


19. ಅರ್ಥಾತ್‌- ಖರ್ಜೂರ ಮತ್ತು ದ್ರಾಕ್ಸೆಗಳಲ್ಲದೆ ತರತರದ ಬೇರೆ ಫಲಗಳೂ ಇವೆ. 

20. ಅರ್ಥಾತ್‌- ಈ ತೋಟಗಳಲ್ಲಿ ಸಿಗುವ ಹಣ್ಣುಹಂಪಲುಗಳಿಂದಲೂ ಧಾನ್ಯಗಳಿಂದಲೂ ಕಟ್ಟಿಗೆ ಮತ್ತಿನ್ನಿತರ ರೂಪದ 
ವಸ್ತುಗಳಿಂದಲೂ ನೀವು ಉಪಜೀವನವನ್ನು ಪಡೆಯುತ್ತೀರಿ. 'ಮಿನ್‌ಹಾ ತಲ್‌ಕುಲೂನ್‌'ನಲ್ಲಿ 'ಮಿನ್‌ಹಾ' _ಎಂಬ ಸರ್ವನಾಮವು 
ಜನ್ಹಾತ್‌(ತೋಟಗಳ) ಕಡೆಗೆ ಇದೆಯೇ ಹೊರತು ಫಲಗಳ ಕಡೆಗಲ್ಲ. 'ತಲ್‌ಕುಲೂನ್‌'ನ ಅರ್ಥ- ಆ ತೋಟಗಳ ಹಣ್ಣು 
ಹಂಪಲುಗಳನ್ನು ನೀವು ತಿನ್ನುತ್ತೀರಿ ಎಂದಷ್ಟೇ ಅಲ್ಲ, ಆ ಮೂಲಕ ಉಪಜೀವನ ಪ್ರಾಪ್ತಿ ಮಾಡುತ್ತೀರೆಂಬ ಸಮಗ್ರ ಅರ್ಥವನ್ನು 
ಅದು, ಕೊಡುತ್ತದೆ. 

21. ಅಂದರೆ ಭೂಮಧ್ಯ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ವಸ್ತುಗಳಲ್ಲಿ ಅತಿ ಮುಖ್ಯವಾಗಿರುವ 
ಜೀತವೃಕ್ಷ (01೪). ಈ ಮರದ ಮೂಲಸ್ಥಾನ ಪ್ರಾಯಶಃ ಸಿನಾಯ್‌ ಪರ್ವತವಾಗಿದೆ. ಆದುದರಿಂದಲೇ ಅದನ್ನು ಸಿನಾಯ್‌ 
ಪರ್ವತಕ್ಕೆ ಸಂಬಂಧಿಸಲಾಗಿರಬಹುದು.' 

22. ಅರ್ಥಾತ್‌- ಹಾಲು, ಇದರ ಕುರಿತು ಕುರ್‌ಆನಿನಲ್ಲಿ ಒಂದು ಕಡೆ- ಇದು وہ‎ ಮತ್ತು ಸೆಗಣಿಯ ಮಧ್ಯೆ ಪ್ರಾಣಿಯ 
ಆಹಾರದಿಂದ ಉಂಟು ಮಾಡಲಾಗುವ ಮೂರನೆಯ ವಸ್ತು ಎನ್ನಲಾಗಿದೆ. (ಅನ್ನಹ್ನ್‌-66) | 

23. ಜಾನುವಾರು ಮತ್ತು ನಾವೆಗಳನ್ನು ಒಟ್ಟಾಗಿ ಪ್ರಸ್ತಾಪಿಸಲು ಕಾರಣವೇನೆಂದರೆ- ಅರಬರು ಸವಾರಿಗಾಗಿಯೂ ಸಾಮಾನು 
ಸಾಗಾಟಿಕ್ಕಾಗಿಯೂ ಹೆಚ್ಚಾಗಿ ಒಂಟೆಯನ್ನು ಉಪಯೋಗಿಸುತ್ತಿದ್ದರು. 'ಮರುಭೂಮಿಯ ಹಡಗು' ಎನ್ನುವುದು ಒಂಟೆಗಳಿಗಿರುವ 
ಅತಿ ಪುರಾತನ ಪ್ರಯೋಗ. 

24. ಹೋಲಿಸಲಿಕ್ಕಾಗಿ ಅಧ್ಯಾಯ ಅಲ್‌ 'ಅಲ್‌ರಾಘ್‌ ಸೂಕ್ತ 59ರಿಂದ ಈ, ಯೂನುಸ್‌ ಸೂಕ್ತ 71ರಿಂದ 73, ಹೂದ್‌ 
ಸೂಕ್ತ 25ರಿಂದ 48, ಬನೀ ಇಸ್‌ರಾತಲ್‌ ಸೂಕ್ತ 3, ಅಲ್‌ ಅಂಬಿಯಾ. ಸೂಕ್ತ 76-77ಗಳನ್ನು ನೋಡಿರಿ. 


ಕಾಂಡ-18, 


23. ಅಲ್‌ ಮೂಮಿನೂನ್‌ 89 
G ಾ 
۰۸99+ 2 ಸ 3 ಹಿ ಪ 
EN) RE EE TAME کیک کو‎ 
َال ر رت‎ ۵ ES جن یه کے کت‎ eT) 


ಇಲ್ಲ. ನೀವು ےت‎ ಸತ್ಯವನ್ನು ನಿಷೇಧಿಸಿದ ಅವರ ಜನಾಂಗದ ` ಸರದಾರರು (ಹೀಗೆ) 
ಹೇಳತೊಡಗಿದರು - "ಇವನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಕನಲ್ಲದೆ ಇನ್ನೇನೂ ಅಲ್ಲ.* ನಿಮ್ಮ 
ಮೇಲೆ ಹಿರಿಮೆಯನ್ನು ಗಳಿಸುವುದೇ ಇವನ ಉದ್ದೇಶ,” ಅಲ್ಲಾಹನು ಕಳುಹಿಸ ಲಿಚ್ಛಿಸಿದರೆ ದೇವಚರರನ್ನು 
ಕಳುಹಿಸುತ್ತಿದ್ದನು.೫೮ (ಮಾನವರು ಸಂದೇಶವಾಹಕರಾಗಿ ಬಂದರೆಂಬ) ಇಂತಹ ವಿಷಯವನ್ನು ನಾವು 
ನಮ್ಮ ಪೂರ್ವಿಕರ ಕಾಲದಲ್ಲೆಂದೂ ಕೇಳಿಯೇ ಇರಲಿಲ್ಲ. ಏನೂ ಇಲ್ಲ, ಇವನಿಗೆ .ಸ್ವಲ್ಪ, ಹುಚ್ಚು 
ಹಿಡಿದಿದೆ. ಸ್ವಲ್ಪ ಕಾಲ ಕಾದು ನೋಡಿರಿ. (ಗುಣವಾಗಲೂಬಹುದು)". ನೂಹ್‌ ಹೇಳಿದರು- "ನನ್ನ ಪ್ರಭೂ, 


25. ಅರ್ಥಾಠ್‌- ನಿಮ್ಮ ಮತ್ತು ಅಖಿಲ ವಿಶ್ವದ ಒಡೆಯನೂ ಸರ್ವಾಧಿಕಾರಿಯೂ ಆಗಿರುವವನ ಸಾಮ್ರಾಜ್ಯ: ದೊಳಗೆ" 
ಇದ್ದುಕೊಂಡು, ಅವನ ಸ್ಥಾನದಲ್ಲಿ ಇತರರ ದಾಸ್ಯ-ಆರಾಧನೆ ಮತ್ತು' ಅನುಸರಣೆ ಮಾಡಿಕೊಂಡಿದ್ದರೆ ಮತ್ತು ಇತರರನ್ನು 
ಪಾಲಕಪ್ರಬುವೆಂದು ತಿಳಿದುಕೊಂಡಿದ್ದರೆ ಅದರ ಪರಿಣಾಮ ಏನಾದೀತೆಂಬುದರ ಬಗ್ಗೆ ನೀವು” ಸಂಪೂರ್ಣ ನಿರ್ಭೀತ 
ರಾಗಿರುವಿರಾ? 

26. ಮಾನವನು ಪ್ರವಾದಿಯಾಗಲಾರ ಮತ್ತು ಪ್ರವಾದಿ ಮಾನವನಾಗಿರಲು ಸಾಧ್ಯವಿಲ್ಲವೆಂಬ ಭಾವನೆ ಎಲ್ಲ ಪಥಭ್ರಷ್ಟ 
ಜನಾಂಗಗಳ ಸಮಾನ ಪಥಭ್ರಷ್ಟತೆಗಳಲ್ಲಿ ಒಂದಾಗಿದೆ. ಆದುದರಿಂದಲೇ ಕುರ್‌ಆನ್‌ ಪದೇಪದೇ ಈ ಅಜ್ಞಾನಜನ್ಮ ವಿಭಾವನೆಯ 
ಕುರಿತು ಒತ್ತುಕೊಟ್ಟು ಸಕಲ ಪ್ರವಾದಿಗಳೂ ಮಾನವರಾಗಿದ್ದರೆಂದೂ ಮಾನವರಿಗೆ ಮಾನವರೇ ಪ್ರವಾದಿಯಾಗಿರಬೇಕೆಂದೂ 
ಹೇಳಿದೆ. (ಹೆಚ್ಚಿನ ವಿವರಗಳಿಗಾಗಿ ಅಧ್ಯಾಯ ಅಲ್‌ ಅಲ್‌ರಾಫ್‌' ಸೂಕ್ತ 63-69, ಯೂನುಸ್‌ 2. ಹೊದ್‌ 27-31, 
ಯೂಸುಫ್‌ 109, ಅರ್ರಲ್‌ದ್‌ 38, ಇಬ್‌ರಾಹೀಮ್‌ 10-11, ಅನ್ನಹ್ನ್‌ 43, ಬನೀ ಇಸ ಸ್‌ರಾಈಲ್‌ 94-95, ಅಲ್‌ 
رہہ‎ 110, ಅಲ್‌ ಅಂಬಿಯಾ 3,34, ಅಲ್‌ ಮೂಮಿನೂನ್‌ 33-3447, ಅಲ್‌ ಫುರ್ಕಾನ್‌ 7-20, ಅಶ್ಕುಅರಾ 154, 
186, ಯಾಸೀನ್‌ 15, ಹಾಮ್ಮೊಮ್‌ ಅಸ್ಸಜ್ಞಃ 6 ಇವುಗಳನ್ನು ಟಿಪ್ಪಣಿಗಳ ಸಹಿತ ಓದಿರಿ) 

27. ಇದೂ ಸತ್ಯ ವಿರೋಧಿಗಳೆ ಅತಿ ಪುರಾತನ ಅಸ್ತ್ರ. ಸುಧಾರಣಾ ಕಾರ್ಯಕ್ಕಾಗಿ ಪ್ರಯತ್ನಿಸಲು ಯಾರಾದರೊಬ್ಬನು 
ಎದ್ದನೆಂದರೆ ಸಾಕು- ಇವನೊಬ್ಬ ಅಧಿಕಾರ ಲಾಲಸಿ ಎಂಬ ಅಪವಾದವನ್ನು ತಕ್ಷಣ ಹೊರಿಸಿ ಬಿಡುತ್ತಾರೆ. ಇದೇ 
ಅಪವಾದವನ್ನು ಹ.ಮೂಸಾ "ಮತ್ತು ಹಾರೂನ್‌ರ(ಅ) ಮೇಲೆ ಫಿರ್‌ಔನನೂ _ ಹೊರಿಸಿದ್ದನು (ಯೂನುಸ್‌ ಸೂಕ್ತ-78). 
ಹೀಗೆಯೇ ಇವನು ಯಹೂದಿಯರ ಅರಸೆನಾಗಲಿಚ್ಛಿಸುತ್ತಾನೆ ಎಂದು ಹ.ಈಸಾರ(ಅ) ಕುರಿತೂ ಹೇಳಲಾಗಿತ್ತು. 
ಹೆ.ಮುಹಮ್ಮದ್‌ರ(ಸ) ಬಗೆಗೂ ಕುರೈಶ್‌' ಸರದಾರರಿಗಿದ್ದ ಸಂಶಯ ಇದೇ ಆಗಿತ್ತು. ನಿಜವಾದ ವಿಷಯವೇನೆಂದರೆ- 
ಜೀವಮಾನವಿಡೀ ಈ ಲೋಕ" ಮತ್ತು ಇದರ ಭೌತಿಕ ಪ್ರಯೋಜನಗಳಿಗಾಗಿಯೂ ಸುಖಭೋಗಗಳಿಗಾಗಿಯೂ ಪೇಚಾಟ 
ಪಡುತ್ತಿರುವವರಿಗೆ, ಇದೇ ' ಭೂಮಿಯಲ್ಲಿ ನಿಷ್ಕಾಪಟ್ಕ ಮತ್ತು ನಿರ್ವಂಚನೆಯೊಂದಿಗೆ ಮಾನವತೆಯ ಯಶಸ್ಸಿಗಾಗಿಯೂ 
ಹೋರಾಟ ನಡೆಸಬಲ್ಲವರು ಇದ್ದಾರೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಮಾತ್ರವಲ್ಲ ಅಸಾಧ್ಯವೂ ಆಗಿ ಬಿಡುತ್ತದೆ. 
(ಇನ್ನಷ್ಟು ವಿವರಣೆಗೆ ಟಿಪ್ಪಣಿ 36 ನೋಡಿರಿ) 

27(ಅ). ಹೆ.ನೂಹ್‌ರ(ಅ) ಜನಾಂಗ ದೇವಾಸ್ತಿತ್ವವನ್ನಾಗಲೀ ಸಕಲ ದೇವಚರರೂ ಯಾರ ಅಜ್ಞಾಧೀನರಾಗಿರುವರೋ 
ಅವನೇ ಸಕಲ ಲೋಕಗಳ ಪಾಲಕ" ಪ್ರಥುವಾಗಗ್ದಾನಂಬವನ್ನಾಗಲೀ ನಿರಾಕರಿಸುವವರಾಗಿರಲಿಲ್ಲವೆಂಬುದಕ್ಕೆ ಇದು ಸ್ಪಷ್ಟವಾದ 
ಆಧಾರವಾಗಿದೆ. ಈ ಜನಾಂಗದ ಮುಖ್ಯ ಪಥಭ್ರಷ್ಟತೆಯು ಶಿರ್ಕ್‌(ದೇವ ಸಹಭಾಗಿತ್ಸು ಆಗಿತ್ತೇ ಹೊರತು ನಾಸ್ತಿಕೆತೆಯಲ್ಲ. آر‎ 


- 


ಕಾಂಡ-18 


90 ಕುರ್‌ಆನ್‌ ವ್ಯಾಖ್ಯಾನ 


2 


5 GL al £2 J aE انغزق‎ 


AS FE ین‎ SNES TE SG نا‎ 
SES Ve ak ESM A 
FS مغرقوں ھا ادا اسکوت آبت ومن‎ Se jl 
i الا‎ 


SILK EE لی‎ ಸ 5 el 


Me‏ ¢ کے ےدو ہ7 کیا 


آنزلین را می لگا LTS‏ عَنْڑ BNI‏ )6 فی ذلا HSU)‏ 


ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಇನ್ನು ನೀನೇ `ನನಗೆ ಸಹಾಯ ಮಾಡು." ನಾವು ಅವರ 
ಮೇಲೆ (ಈ ರೀತಿ) 'ವಹ್ಮ್‌(ದಿವ್ಯಬೋಧನೆ) ಮಾಡಿದೆವು- ನಮ್ಮ ಮೇಲ್ನೋಟದಲ್ಲಿ . ಮತ್ತು ನಮ್ಮ 
ವಹ್ಕ್‌(ದಿವ್ಯಬೋಧನೆ) ಪ್ರಕಾರ ನಾವೆಯನ್ನು ತಯಾರಿಸಿರಿ. ಅನಂತರ ನಮ್ಮ ಆಜ್ಞೆ ಬಂದಾಗ ಗ 
ಭಟ್ಟಿಯು ಉಕ್ಕೇರಿದಾಗ” ಪ್ರತಿಯೊಂದು ವಿಧದ ಪ್ರಾಣಿಗಳಿಂದ ಒಂದೊಂದು ಜೊತೆ ತೆಗೆದುಕೊಂಡು 
ಅದರಲ್ಲಿ ಹತ್ತಿಕೊಳ್ಳಿರಿ ಯಾರ ವಿರುದ್ಧ ಮೊದಲೇ ತೀರ್ಮಾನವಾಗಿ ಬಿಟ್ಟಿದೆಯೋ ಅವರನ್ನು ಬಿಟ್ಟು 
ನಿಮ್ಮ ಬಂಧುಗಳನ್ನೂ ಜೊತೆಗೆ ಕರೆದುಕೊಳ್ಳಿರಿ ಮತ್ತು ಅಕ್ರಮಿಗಳ ವಿಷಯದಲ್ಲಿ ನನ್ನೊಡನೆ ಏನೂ 
ಹೇಳಬಾರದು ಇವರಿನ್ನು ಮುಳುಗಲಿದ್ದಾರೆ. ಅನಂತರ ನೀವು ನಿಮ್ಮ ಜೊತೆಗಾರರ ಸಹಿತ 
ನಾವೆಯ ಮೇಲೆ ಏರಿದಾಗ, 'ಅಕ್ರಮಿಗಳಿಂದ ನಮ್ಮನ್ನು ಪಾರುಗೊಳಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು" 
ಎಂದು ಹೇಳಿರಿ” ಮತ್ತು "ನನ್ನ ಪ್ರಭೂ, ನನ್ನನ್ನು ಸಮೃದ್ಧಿಯಿಂದ ಕೂಡಿದ ಸ್ಥಳದಲ್ಲಿ ಇಳಿಸು ನೀನು 
| ಅತ್ಯುತ್ತಮ ಸ್ಥಾನವೊದಗಿಸುವವನಾಗಿರುವೆ" ಎಂದೂ ಹೇಳಿರಿ 


28. ಅರ್ಥಾತ್‌- ನನ್ನ ಪರವಾಗಿ ಈ ಸತ್ಮನಿಷೇಧಕ್ಕೆ ಪ್ರತೀಕಾರ ಪಡೆ. ಇನ್ನೊಂದು ಕಡೆ- "ನಾನು ಮರ್ದಿತನಾಗಿದ್ದೇನೆ 
ಇನ್ನು ನೀನು ಅವರಿಂದ ಪ್ರಶೀಕಾರ ಪಡೆ" ಎಂದು ನೂಹ್‌ರು(ಅ) ತಮ್ಮ ಪ್ರಭುವನ್ನು ಪ್ರಾ ಪ್ರಾರ್ಥಿಸಿದರು ಎಂದಿದೆ. (ಅಧ್ಯಾಯ 
ಅಲ್‌' ಕಮರ್‌- ಸೂಕ್ತ10) 

29. ಕೆಲವರು 'ತನ್ನೂಲ್‌' (ಭಟ್ಟಿ) ಎಂದರೆ ಭೂಮಿ ಎಂದು ಅರ್ಥ ಕಟ್ಟಿದ್ದಾರೆ. ಬೇರೆ ಕೆಲವರು ಅದನ್ನು ಭೂಮಿಯ 
ಅತ್ಯುನ್ನತ ಭಾಗವೆಂದಿದ್ದಾರೆ. ಮತ್ತೆ ಕೆಲವರು 'ಫಾರತ್ತನ್ನೂರ್‌' ಎಂಬುದರ ಅರ್ಥ- ಮುಂಜಾವಿನ ಉದಯ ಎಂದಿದ್ದಾರೆ. ಬೇರೆ 
ಕೆಲವರ ಅಭಿಪ್ರಾಯ ಪ್ರಕಾರ ಇದು 'ಹಮಿಯಲ್‌ ವಶೀಸ್‌' ನಂತಿರುವ ಒಂದು ರೂಪಕಾಲಂಕಾರವಾಗಿದ್ದು ಅದರ ಅರ್ಥ 
'ಕೋಲಾಹಲ ಕಾವೇರುವುದು' ಎಂದಾಗಿದೆ. ಆದರೆ ಕುರ್‌ಆನಿನ ಪದಗಳಿಂದ ನೇರವಾದ ಅರ್ಥ ಪಡೆಯುವುದರಲ್ಲಿ ಯಾವ 
| ದೋಷವೂ ಇಲ್ಲದಿರುವಾಗ, “ಹಿನ್ನೆಲೆಯ ಆಧಾರವೇನೂ ಇಲ್ಲದೆಯೇ ಅವುಗಳಿಗೆ ಅಲಂಕಾರಿಕ ಅರ್ಥ ಕಟ್ಟುವುದಕ್ಕೆ ಯಾವುದೇ 
ಸೂಕ್ತ ಕಾರಣ ಕಾಣಿಸುವುದಿಲ್ಲ. ಈ ಪದಗಳನ್ನು ಓದಿದೊಡನೆ ಪ್ರಥಮತಃ ಮನಸ್ಸಿಗೆ ಹೊಳೆಯುವುದೇನೆಂದರೆ-ಒಂದು ನಿರ್ದಿಷ್ಟ 
ಭಟ್ಟಿಯನ್ನು ಗುರುತಿಸಲಾಗಿದ್ದು ಅದರ ಬುಡದಿಂದ ನೀರು ಉಕ್ಕೇರುವುದರೊಂದಿಗೆ ಚಂಡಮಾರುತದ ಆರಂಭವಾಗುವುದು. 

30. ಒಂದು ಜನಾಂಗವನ್ನು ವಿನಾಶಗೊಳಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಆದೇಶಿಸುವುದೆಂದರೆ ಅದು ಆ ಜನಾಂಗದ 
ದುರ್ನಡತೆ, ದೌರ್ಜನ್ಮ್ನ ಮತ್ತು ಕಿಡಿಗೇಡಿತನದ ಪೆರಾಕಾಷ್ಮೆಗೆ ಇರುವ ಪುರಾವೆಯಾಗಿದೆ. 

31. 'ಇಳಿಸು' ಎಂಬುದರ ಅರ್ಥ- ಬರೇ ಇಳಿಸುವುದು ಮಾತ್ರವಲ್ಲ. ಅರಬೀ ನುಡಿಗಟ್ಟಿನ ಪ್ರಕಾರ ಅದರಲ್ಲಿ 'ಆತಿಧ್ಯ'ದ 
ಅರ್ಥವೂ ಕೂಡಿಕೊಂಡಿದೆ. ಈ ಪ್ರಾರ್ಥನೆಯ ಅರ್ಥ- "ದೇವಾ, ಇನ್ನು ನಾವು ನಿನ್ನ ಅತಿಥಿಗಳು. ನೀನೇ ನಮ್ಮ 


ಅತಿಥೇಯನಾಗಿರುವೆ." 


" ಕಾಂಡ-18 


23. ಅಲ್‌ ಮೂಮಿನೂನ್‌ 91 


UBT ES Ay UES &AAE 
ERE مَا لگوشن الو‎ ALL 1 SNS فَهم‎ 


pt 


۳۲ 
کے‎ WAITS SM AS ol EEE 
٢ 


ಸತ್ವಪರೀಕ್ಟೆಯನ್ನಂತೂ ನಾವು ಮಾಡಿಯೇ 


(30) ಈ ಕಥೆಯಲ್ಲಿ ದೊಡ್ಡ ನಿದರ್ಶನಗಳಿವೆ? ಮತ್ತು 01 
۵:3:30 

(31-41) ಅವರ ತರುವಾಯ ನಾವು ಇನ್ನೊಂದು ಯುಗದ ಜನಾಂಗವನ್ನು ಎಬ್ಬಿಸಿದೆವು* ಆ 
ಬಳಿಕ ಅವರಲ್ಲಿಗೆ ಅವರ ಜನಾಂಗದವರೇ ಆದ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದೆವು. (ಅವರು) 
ಅಲ್ಲಾಹನ ದಾಸ್ಕ-ಆರಾಭನೆ ಮಾಡಿರಿ. ನಿಮಗೆ ಅವನ ಹೊರತು ಇನ್ನಾವ ಅರಾಧ್ಯನೂ ಇಲ್ಲ. ನೀವೇನು 


ಭಯಪಡುವುದಿಲ್ಲವೇ? (ಎಂದು ಅವರಿಗೆ ಕರೆ ನೀಡಿದರು). ಸತ್ಯವನ್ನು ನಿಷೇಧಿಸಿದದರೂ ಪರಲೋಕದ 


32. ಅರ್ಥಾತ್‌- ಎಚ್ಛರಿಸುವಂತಹ ಪಾಠಗಳು, ಏಕದೇವತ್ವದ ಕರೆ ಕೊಡುತ್ತಿರುವ ಪ್ರವಾದಿಗಳು ಸತ್ಕಸಂಭರಾಗಿದ್ದರು 
ಮತ್ತು ದೇವ ಸಹಭಾಗಿತ್ವದ ಪ್ರತಿಪಾದಕ ಸತ್ಮನಿಷೇಧಗಳು ಮಿಥ್ಯ ಪಾದಿಗಳಾಗಿದ್ದರು. ಇಂದು ಮಕ್ಕಾದಲ್ಲಿರುವ ಪರಿಸ್ಲಿಶಿಯೇ 
ಒಂದೊಮ್ಮೆ ಹ.ನೂಹ್‌ ಮತ್ತು ಅವರ ಜನಾಂಗದ ನಡುವೆ ಇಡ, ಇವರ ಗತಿಯೂ ಅವರಿಗಿಂತ ಭಿನ್ನವಾಗಿರಲಾರದು. 
ಅಲ್ಲಾಹನ ತೀರ್ಮಾನಕ್ಕೆ ಎಷ್ಟೇ ವಿಳಂಬವಾದರೂ ಆ ತೀರ್ಮಾನ ಕೊನೆಗೂ ಬಂದೇ ತೀರುವುದು ಮತ್ತು ಅದು 
ಸತ್ಯವಿಶ್ವಾಸಿಗಳ ಪರವಾಗಿಯೂ ಸತ್ಯನಿಷೇಧಿಗಳ ವಿರುದ್ಧವಾಗಿಯೂ ಇರುವುದೆಂಬ ಪಾಠಗಳು. 

33. ಇನ್ನೊಂದು ಅನುವಾದ: 'ಪರೀಕ್ಷೆಯನ್ನಂತು ನಮಗೆ ಮಾಡಲೇ ಬೇಕಿತ್ತು' ಅಥವಾ 'ಪರೀಕ ಕ್ಲಿಯನ್ನಂತು ನಮಗೆ ಮಾಡಲೇ 
ಬೇಕಾಗಿದೆ' ಎಂದೂ ಆಗಬಹುದು. ಈ ಮೂರು ರೂಪಗಳಲ್ಲೂ ಇದರ ಇಂಗಿತ- ಅಲ್ಲಾಹ್‌ ಯಾವ ಜನಾಂಗವನ್ನೂ ತೆನ್ನ 
ಭೂಮಿ ಹಾಗೂ ಅದರಲ್ಲಿರುವ ಅಸಂಖ್ಯಾತ ವಸ್ತುಗಳ ಮೇಲೆ ಅಧಿಕಾರ ಕೊಟ್ಟು ಅಂತೆಯೇ ಬಿಟ್ಟು ಬಿಟ್ಟಿರುವುದಿಲ್ಲ. ಅವನು 
ಅದನ್ನು ಪರೀಕ್ಷಿಸುತ್ತಾನೆ ಮತ್ತು ಅದು ತನಗೆ ಸಿಕ್ಕಿದ ಅಧಿಕಾರವನ್ನು ಹೇಗೆ ಉಪೆಯೋಗಿಸುತ್ತಿದೆ ಎಂಬುದನ್ನು ನೋಡುತ್ತಲೇ 

ಇರುತ್ತಾನೆ ಎಂಬ ವಾಸ್ತವಿಕತೆಯ ಬಗ್ಗೆ ಎಚ್ಚರಿಸುವುದಾಗಿದೆ. ಹ.ನೂಹ್‌ರ(ಆಅ) ಜನಾಂಗಕ್ಕೆ ಆದುದೆಲ್ಲವೂ ಈ ನಿಯಮದ 
ಪ್ರಕಾರವೇ ಆಗಿತ್ತು. ಇನ್ನು ಬೇರಾವುದಾದರೂ ಜನಾಂಗವನ್ನು, ಲೂಟಿಯ ವಸ್ತುವೋ ಎಂಬಂತೆ ಈ ಜಗತ್ತನ್ನು ಸ್ವಚ್ಛಂದವಾಗಿ 
ಸಾ ಬಿಟ್ಟು ಬಿಡಲು ಯಾವ ಜನಾಂಗವೂ ಆಷ್ಟು ವಿಪರೀತವಾಗಿ ಅಲ್ಲಾಹನ ಪ್ರೀತಿಗೆ ಪಾತ್ರವಾಗಿಲ್ಲ. ಈ ನಿಯಮವನ್ನು 

'ಯೊಬ್ಬರೂ ಎದುರಿಸಲೇ ಬೇಕಾಗುವುದು. 

34. ಕೆಲವರು ಇದನ್ನು ಸಮೂದ್‌ ಜನಾಂಗವೆಂದು ತಿಳಿದುಕೊಂಡಿದ್ದಾರೆ. ಏಕೆಂದರೆ ಮುಂದೆ ಈ ಜನಾಂಗ ಸೈಹದ 
ಯಾತನೆಯಿಂದ ಸಾಶಗೊಂಡಿತೆಂದಿದೆ. ಈ ಯಾತನೆ ಸಮೂದ್‌ ಜನಾಂಗದ ಮೇಲೆರಗಿತೆಂದು ಕುರ್‌ಆನಿನ ಇತರ ಕಡೆಗಳಲ್ಲಿ 
ಬಂದಿದೆ. (ಹೊದ್‌-67, ಅಲ್‌ 'ಹಿಚ್ರ್‌- 83, ಅಲ್‌ ಕಮರ್‌-31) ಇನ್ನು ಕೆಲವರು ಈ ಪ್ರಸ್ತಾಪ ಆದ್‌ ಜನಾಂಗದ ಕುರಿತಾಗಿದೆ 
ಎನ್ನುತ್ತಾರೆ. ಏಕೆಂದರೆ ಕುರ್‌ಆನಿನ ಪ್ರಕಾರ ನೊಹ್‌ರ(ಅ) ಜನಾಂಗದ ಬಳಿಕ ಎಬ್ಬಿಸಲ್ಪಟ್ಟಿದ್ದ ಜನಾಂಗ ಇದೇ ಆಗಿತ್ತು. ( 
ಅಲ್‌ರಾಫ್‌-ಸೂಕ್ತ 69) ಈ ಎರಡನೆಯ ಅಭಿಪ್ರಾಯವೇ ಸರಿಯೆಂದು ತೋರುತ್ತದೆ. ಏಕೆಂದರೆ 'ನೂಹರ ಜನಾಂಗದ Fe 
ಎಂಬುದು ಅದರ ಕಡೆಗೇ ಬೊಟ್ಟು ಮಾಡುತ್ತದೆ. ಇನ್ನು 'ಸೈಹಃ (ಚೀತ್ಕಾರ, ಗಟ್ಟಿಯಾದ ಸ್ವರ, ಗಲಾಟೆ, ಮಹಾ ಕೋಲಾಹಲ)ದ 
ವಿಷಯ. ಕೇವಲ ಇದರ ಪ್ರಸ್ತಾಪ ಅದು ಸಮೂದ್‌ اود‎ ಎನ್ನುವುದಕ್ಕೆ ಪರ್ಯಾಪ್ತನಲ್ಲ. ಯಾಕೆಂದರೆ ಈ ಪದ ಸಾರ್ವತ್ರಿಕ 
ವಿನಾಶಕ್ಕೆ ಕಾರಣವಾಗುವಂತಹ 3ود‎ ಸ್ವರಕ್ಕೆ ಅನ್ವಯವಾಗುನಂತೆಯೇ ಸಾರ್ವತ್ರಿಕ ವಿನಾಶದ ವೇಳೆ ಕೇಳಿ ಬರುವಂತಹ موا‎ 
ಕೋಲಾಹಲಕ್ಕೂ ಪ್ರಯೋಗವಾಗುತ್ತದೆ. ಆ ಏಸಾಶಕ್ಕೆ ಕಾರಣ ಏನಿದ್ದರೂ ಸರಿ. 


ಕಾಂಜ-18 


92 ಕುರ್‌ಆನ್‌ ವ್ಯಾಖ್ಯಾನ 


٤ [Ad ೪ 912 وش‎ 


WU gS‏ ما لامعا جا تا 


Pp 
ERR SUSE EL بین این ا‎ ci 


ಸಂದರ್ಶನವನ್ನು ಸುಳ್ಳಾಗಿಸಿದದರೂ ಲೌಕಕ ಜೀವನದಲ್ಲಿ ನಾವು ಸಂಪನ್ನಗೊಳಿಸಿದ್ದವರೂ kg 
ಜನಾಂಗದ ಸರದಾರರು (ಹೀಗೆ) ಹೇಳತೊಡಗಿದರು- ಈತನು ನಿಮ್ಮಂತೆಯೇ ಇರುವ ಒಬ್ಬ ಮಾನವನಲ್ಲದೆ 
ಬೇರೇನೂ ಅಲ್ಲ. ನೀವು ತಿನ್ನುವುದನ್ನೇ ಇವನೂ ತಿನ್ನುತ್ತಾನೆ; ನೀವು ಕುಡಿಯುವುದನ್ನೇ ಇವನೂ 
ಕುಡಿಯುತ್ತಾನೆ. ಈಗ ನೀವು ನಿಮ್ಮಂತೆಯೇ ಇರುವ" ಒಬ್ಬ ಮಾನವನ ಆಜ್ಞಾನುಸರಣೆಯನ್ನು ಸ್ಟೀಕರಿಸಿದರೆ 
ಖಂಡಿತವಾಗಿಯೂ ನೀವು ನಷ್ಟದಲ್ಲೇ ಇರುವಿರಿ ನೀವು ಸತ್ತು ಮಣ್ಣಾಗಿ ಹೋದ ಬಳಿಕ ಮತ್ತು 
ಅಸ್ತಿ, ಪಂಜರವಾಗಿ ಬಿಟ್ಟ ಬಳಿಕೆ ನೀವು (ಸಮಾಧಿಗಳಿಂದ) ಹೊರ ತೆಗೆಯಲ್ಪಡುವಿರೆಂದು ಇವನು ನಿಮಗೆ 


35. ಈ ವೈಶಿಷ್ಟ್ಯಗಳು ವಿವೇಚಿಸತಕ್ಕದ್ದಾಗಿವೆ. ಪೈಗಂಬರರ ವಿರುದ್ಧ ಎದ್ದವರಲ್ಲಿ ಪ್ರಮುಖರಾದವರು ಜನಾಂಗದ 
ಮುಖಂಡತ್ವ ವಹಿಸಿದವರಾಗಿದ್ದರು. ಪರಲೋಕ ವಿಶ್ವಾಸದ ನಿರಾಕರಣೆ ಅವರೆಲ್ಲರ ಸಮಾನ ಪಥಬ್ರಷ್ಟತೆಯಾಗಿತ್ತು. 
ಆದುದರಿಂದ ಅವರಿಗೆ ಅಲ್ಲಾಹನ ಮುಂದೆ ಯಾವುದೇ ಜವಾಬ್ದಾರಿಕೆಯ ಪ್ರಜ್ಞೆಯಾಗಲಿ, ವಿಜಾರಣೆಯ ಭಯವಾಗಲೀ 
ಇರಲಿಲ್ಲ. ಇದರಿಂದಾಗಿಯೇ ಅವರು ಲೌಕಿಕ ಜೀವನಕ್ಕೆ ಮರುಳಾಗಿದ್ದರು ಮತ್ತು ಭೌತಿಕ ಯಶಸ್ಸಿಗಿಂತ ಮಿಗಿಲಾದ 
ಯಾವ ಮೌಲ್ಕವನ್ನೂ ನಂಬುತ್ತಿರಲಿಲ್ಲ. ಈ ಪಥಭ್ರಷ್ಟತೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ಮುಳುಗಿಸಿ ಬಿಟ್ಟಿದ್ದುದು 
ಅವರ ಸುಸ್ಥಿತಿ ಮತ್ತು ಸಂಪತ್ತಾಗಿತ್ತು. ಅದನ್ನು ಅವರು ತಾವು ಸತ್ಯ ಮಾರ್ಗದಲ್ಲಿದ್ದೇವೆಂಬುದಕ್ಕೆ ಸಾಕ್ಟಿಯೆಂದು 
ಭಾವಿಸುತ್ತಿದ್ದರು. ಯಾವ ವಿಶ್ವಾಸ, ನೈತಿಕ ವೃವಸ್ಥೆ ಮತ್ತು ಜೀವನ ಕ್ರಮದಲ್ಲಿ ನಡೆದು ಅವರಿಗೆ ಈ ಲೋಕದಲ್ಲಿ 
ಇವೆಲ್ಲ ಯಶಸ್ಸುಗಳು ಲಭ ೈವಾಗುತ್ತವೋ ಅದು ತಪ್ಪಾಗಿರಲಿಕ್ಕೂ ಸಾಧ್ಯವಿದೆಯೆಂದು ನಂಬಲು ಆವರು ಸಿದ್ಧರಿರಲಿಲ್ಲ. 
ಸತ್ಯಾಹ್ವಾನ ಕಾರ್ಯವನ್ನು ವಿರೋಧಿಸುವವರು ಯಾವಾಗಲೂ ಈ ಮೂರು ವೈಶಿಷ್ಟ್ಯಗಳನ್ನು ಹೊಂದಿದವರಾಗಿರುತ್ತಾರೆಂಬ 
ವಾಸ್ತವಿಕತೆಯನ್ನು ಮಾನವ ಇತಿಹಾಸ ಪದೇಪದೇ ಪುನರಾವರ್ತಿಸುತ್ತಿರುತ್ತದೆ. ಪ್ರವಾದಿ ಹ. ಮುಹಮ್ಮದ್‌ರು(ಸ) ಮಕ್ಕಾದಲ್ಲಿ 
ಸುಧಾರಣಾ ಯತ್ನ ಮಾಡುತ್ತಿರುವಾಗಿನ ದೃಶೈವೂ ಇದೇ ಆಗಿತ್ತು. 

36. ಈ ಮಾತುಗಳನ್ನು ಅವರೇ ಪರಸ್ವರ ಆಡಿಕೊಳ್ಳುತ್ತಿದ್ದರೆಂದು ಕೆಲವರು ತಪ್ಪಾಗಿ ಗ್ರಹಿಸಿಕೊಂಡಿದ್ದಾರೆ. ಹಾಗಲ್ಲ, 
ಈ ಅಭಿಸಂಬೋಧನೆಯು ವಾಸ್ತವದಲ್ಲಿ ಸಾರ್ವಜನಿಕರಿಗಾಗಿತ್ತು. ಸಾರ್ವಜನಿಕರು ಪೈಗಂಬರರ ಪರಿಶುದ್ದೆ ವ್ಯಕ್ತಿತ್ವ ಮತ್ತು 
ಹೈದಯ ಸ್ಪರ್ಶಿ ಮಾತುಗಳಿಂದ ಪ್ರಭಾವಿತರಾಗಿ ಬಿಡುವರೆಂದೂ, ಹಾಗಾಗಿ ಬಿಟ್ಟಿಲ್ಲಿ ನಮ್ಮ ನಾಯಕತ್ವ 'ನಡೆಯುವುದಾದರೂ 
ಹೇಗೆ ದೂ ಜನಾಂಗದ ಸರದಾರರಿಗೆ ಆಶಂಕೆಯುಂಟಾಗಿತ್ತು. ಆದ್ದರಿಂದ ಅವರು ಈ ರೀತಿ ಭಾಷಣಗಳನ್ನು ಕೊಟ್ಟು 
ಜನಸಾಮಾನ್ಯರನ್ನು ವಂಚಿಸತೊಡಗಿದರು. ಇದು ಮೇಲೆ ನೂಹ್‌ರ(ಅ) ಜನಾಂಗದ ಸರದಾರರ ಬಗ್ಗೆ ವಿವರಿಸಲಾಗಿದ್ದ 
ಅದೇ ವಿಷಯದ ಇನ್ನೊಂದು ಮುಖವಾಗಿದೆ. ಈ ವ್ಯಕ್ತಿ ದೇವವತಿಯಿಂದ ಬಂದ ಪ್ರವಾದಿಯೇನೂ ಅಲ್ಲ. ಬರಿಯ 
ಅಧಿಕಾರ ದಾಹ ಅವನಿಂದ ಹೀಗೆಲ್ಲ ಹೇಳಿಸುತ್ತಿದೆ ಎಂದು ಅವರು ಹೇಳುತ್ತಿದ್ದರು. "ಸಹೋದರರೇ, ಸ್ವಲ್ಪ ವಿವೇಚಿಸಿರಿ. 
ಈ ವ್ಯಕ್ತಿಯಲ್ಲಿ ನಿಮಗಿಂತ ಯಾವ ವಿಷಯದಲ್ಲಿ ಭಿನ್ನತೆಯಿದೆ? ನಿಮ್ಮ ಹಾಗೆಯೇ ಚರ್ಮ ಮಾಂಸಗಗಳಿರುವ ಮನುಷ್ಯ. 
ನಿಮಗೂ ಈ ವ್ಯಕ್ತಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಮತ್ತೇಕೆ ಇವನು ಶ್ರೇಷ್ಠನಾಗಬೇಕು? ನೀವೇಕೆ ಅವನನ್ನು ಅನುಸರಿಸ 
ಬೇಕು?" ಎನ್ನುತ್ತಿದ್ದರು. ನಾವು ನಿಮ್ಮ ಸರದಾರರಾಗಿದ್ದರೆ ಅದು ತೀರಾ ಸ್ವಾಭಾವಿಕ. ನಮ್ಮ ಚರ್ಮ, ಮಾಂಸ ಮತ್ತು 
ನಾವು ತಿನ್ನುವ, ಕುಡಿಯುವ ಕಡೆಗೆ ನೋಡಬೇಕಾಗಿಯೇ ಇಲ್ಲ. ಸದ್ಧ ಚರ್ಚೆಗೊಳಗಾಗಿರುವುದು ನಮ್ಮ ನಾಯಕತ್ವದ 
ವಿಷಯವಲ್ಲ. ಏಕೆಂದರೆ ಅದಂತೂ ತಾನಾಗಿಯೇ ಸ್ಥಾಪಿತವಾಗಿದೆ ಮತ್ತು ಸರ್ವಸಮ್ಮತವಾಗಿದೆ. ನಿಜವಾಗಿ 


ಕಾಂಡ-18 ۲ 


23. ಅಲ್‌ ಮೂಮಿನೂನ್‌ 93 


39g a‏ ¥ سے کی De‏ می وہ سو 

G5 SECM EES لوصا کان‎ SR 

مصہم سو Gs Kon pp‏ 9 ہہ رک رر ہے 

G5 لی الک کا‎ SH مو لا‎ NOBLES UL 

و ہے ೫.5‏ ہیں ಟ್‌‏ 3.33 سپ ڑھ 60+ ۸7 

SS GE ISIS تا‎ AS Bak Ad OS 

سی ھے ١‏ دہ تا کے سے وو سے ہے BBC C2 ore we A‏ 

لاصیحق نیامان 2ا فاخدٹھو الضیحة ETE ps ಫೆ‏ 

> و مویہ نے ہے ہاج وہ‎ BE pn A اك ھوے‎ Ps 

SSAA ES ym آننانا من‎ Do Gl 

AUT 1‏ سہسےح* وم ہے کے سر تھے سںم ہے ” سے 

KEENE UL USB SEU TA 
ತಿಳಿಸುತ್ತಿದ್ದಾನೆಯೇ? ಅಸಾಧ್ಯ, ನಿಮಗೆ ನೀಡಲಾಗುತ್ತಿರುವ ಈ ವಾಗ್ದಾನ ತೀರಾ ಅಸಾಧ್ಯವಾದುದು. 
ಜೀವನವೆಂದರೆ ಕೇವಲ ಈ ಲೋಕದ ಜೀವನವಲ್ಲದೆ ಮತ್ತೇನೂ ಇಲ್ಲ. ಇಲ್ಲೇ ನಾವು ಸಾಯ 
ಬೇಕಾಗಿದೆ, ಇಲ್ಲೇ ಬದುಕಬೇಕಾಗಿದೆ. ಖಂಡಿತವಾಗಿಯೂ ನಾವು ಎಬ್ಬಿಸಲ್ಪಡುವವರಲ್ಲ. ಈತ ಅಲ್ಲಾಹನ 
ಹೆಸರಲ್ಲಿ ಬರಿಯ ಸುಳ್ಳು ಸೃಷ್ಟಿಸುತ್ತಿದ್ದಾನೆ.೫" ನಾವೆಂದಿಗೂ ಇವನನ್ನು ನಂಬುವವರಲ್ಲ. ಸಂದೇಶವಾಹಕರು 
ಹೇಳಿದರು, "ನನ್ನ ಪ್ರಭೂ, ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಈಗ ನೀನೇ ನನಗೆ ಸಹಾಯ 
ಮಾಡು." ಉತ್ತರ ಬಂತು: "ಇವರು ತಮ್ಮ ಕರ್ಮಗಳಿಗಾಗಿ ಪಶ್ನಾತ್ತಾಪಪಡುವ ಸಮಯ ಸಮೂಪಿಸಿದೆ.” 
ಕೊನೆಗೆ ಸಂಪೂರ್ಣ ನ್ಯಾಯದೊಂದಿಗೆ ಒಂದು ಮಹಾ ಕೋಲಾಹಲವು ಅವರನ್ನು ಬಿಗಿಹಿಡಿದು ಬಿಟ್ಟಿತು 

ಮತ್ತು ನಾವು ಅವರನ್ನು ಕಸವನ್ನಾಗಿ? ಮಾಡಿ ಒಗೆದು ಬಿಟ್ಟೆವು. ಅಕ್ರಮಿ ಜನಾಂಗ ತೊಲಗಲಿ! 
(42-44) ತರುವಾಯ ನಾವು ಅವರ ಬಳಿಕ ಇತರ ಜನಾಂಗಗಳನ್ನು ಎಬ್ಬಿಸಿದೆವು. ಯಾವ 
ಜನಾಂಗವೂ ತನ್ನ ಅವಧಿಗಿಂತ ಮುಂಚೆ ಕೊನೆಗೊಳ್ಳಲೂ ಇಲ್ಲ ಆ ಬಳಿಕ ಉಳಿಯಲೂ ಇಲ್ಲ. 
ತರುವಾಯ ನಾವು ನಿರಂತರವಾಗಿ ನಮ್ಮ ಸಂದೇತವಾಹಕರನ್ನು ಕಳುಹಿಸಿದೆವು. ಯಾವೆಲ್ಲ ಜನಾಂಗಗಳ 


ಚರ್ಚಾರ್ಹವಾಗಿರುವುದು ಇದೀಗ ಸ್ಥಾಪನೆಗೊಳ್ಳುವಂತೆ ತೋರುತ್ತಿರುವ ಈ ಹೊಸ ವಾಯಕತ್ವೆ- ಇದು ಅವರ ಭಾಷಣಗಳಲ್ಲಿ 
ವಿವಾದಾತೀತವಾಗಿ ಹಾಗೂ ಸರ್ವಾನುಮತದಿಂದ ಪ್ರಕಟವಾಗುತ್ತಿದ್ದ ಅಂಶ. ಹೀಗೆ ಅವರ ಮಾತುಗಳು ಹ. ನೂಹ್‌ರ(ಅ) 
ಜನಾಂಗದ ಸರದಾರರ ಮಾತುಗಳಿಗಿಂತ ಭಿನ್ನವಾಗಿರಲಿಲ್ಲ. ಅವರ ದೃಷ್ಟಿಯಲ್ಲೂ ಹೊಸತಾಗಿ ಬರುವವನಲ್ಲಿ ಇರುವಂತೆ 
ಭಾಸವಾಗುವ ಅಥವಾ ಇದೆಯೆಂದು ಸಂಶಯಿಸಬಹುದಾದ 'ಅಧಿಕಾರದಾಹ' ಒಂದು ಆಕ್ಸೇಪಾರ್ಹ ಅಪರಾಧವಾಗಿತ್ತು. ಆದರೆ 
ಅವರು ಸ್ವತಃ ತಮ್ಮ ಹೊಟ್ಟೆಯ ಬಗ್ಗೆ ಏನಿದ್ದರೂ ಅಧಿಕಾರ ಆದರ ಸ್ವಾಭಾವಿಕ ಆಹಾರವೆಂದೂ ತಾವು ಅದನ್ನು 
ಅಜೀರ್ಣವಾಗುವ ವರೆಗೆ ತಿಂದರೂ ಅದು ಆಕ್ಸೇಪಾರ್ಹವಲ್ಲವೆಂದೂ ಭಾವಿಸಿಕೊಂಡಿದ್ದರು. 

36(ಅ) ಅವರು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುವವರಾಗಿರಲಿಲ್ಲವೆಂದು ಈ ಮಾತುಗಳಿಂದ ತಿಳಿಯುತ್ತದೆ. ಇವರ 
ಮುಖಿ ಪಥಭ್ರಷ್ಟತೆ ಕೂಡ ಬಹುದೇವಾರಾಧನೆಯೇ ಆಗಿತ್ತು. ಕುರ್‌ಆನಿನ ಇತರ ಕಡೆಗಳಲ್ಲೂ ಆ ಜನಾಂಗದ ಇದೇ ಅಪರಾಧದ 
ವಿವರವಿದೆ. (ನೋಡಿರಿ ಅಲ್‌ ಅಲ್‌ರಾಫ್‌ ಸೂಕ್ತ 70, ಹೊದ್‌ 53-54ನೆಯ ಸೂಕ್ತಗಳು, ಹಾಮೊಮ್‌ ಸಜ್ನಃದ 14ನೆಯ ಸೂಕ್ತ 
ಅಲ್‌ ಅಹ್‌ಕಾಫ್‌ನ 21-22ನೆಯ ಸೂಕ್ತಗಳು) 

37. ಮೂಲದಲ್ಲಿ 'ಗುಸಾಅನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ-ನೆರೆ, ಪ್ರವಾಹದೊಂದಿಗೆ ಹರಿಯುತ್ತ ಬಂದು 
ದಡದಲ್ಲಿ ಬಿದ್ದು ಕೊಳೆಯುತ್ತಿರುವ ಕಸಕಡ್ಡಿಗಳು. 


ಕಾಂಡ-18 


94 ಕುರ್‌ಆನ್‌ ವ್ಯಾಖ್ಯಾನ 


pd‏ جظل۷ہإ۔ رر سی SV‏ ہے سے ۱۴ سے سود 
ASSET NS KEK (35 YS‏ 
وو بر 7 رن NO‏ 2ر لا 
WS &HN‏ لی رکا 2 3 bs‏ نے 
Ws pT‏ ص۱ ےو کا ھ۵ 7 2% 
ال O53‏ دملايه LAHEY‏ د کانوا کو ا کان اتال یٹ ಫ್‌‏ 
ہے 7 وھ ف2 تر و ہے دہ Pad‏ 
Uk,‏ و کومھہ 8 و۰۰۰۳ 5 ಡಕ Nee ೫‏ 
ಬಳಿಗೆ ಅದರ ಸಂದೇಶವಾಹಕರು ಬಂದರೋ ಆ ಎಲ್ಲಾ ಜನಾಂಗಗಳು ತಮ್ಮ ಸಂದೇಶವಾಹಕರನ್ನು‏ 
ಸುಳ್ಳಾಗಿಸಿ ಬಿಟ್ಟವು ಮತ್ತು ನಾವು ಒಂದರ ಹಿಂದೆ ಇನ್ನೊಂದರಂತೆ ಆ ಜನಾಂಗಗಳನ್ನು ನಾಶ ಮಾಡುತ್ತಾ‏ 
ಹೋದೆವು. ಹೀಗೆ ಅವರನ್ನು ನಾವು ಕೇವಲ ಕಥೆಯಾಗಿ ಮಾಡಿಬಿಟ್ಟೆವು. ಶಾಪವಿರಲಿ, ವಿಶ್ವಾಸವಿರಿಸದ‏ 
ಜನಾಂಗಗಳಿಗೆ.*‏ 

(45-49) ಅನಂತರ ನಾವು ಮೂಸಾ ಮತ್ತು ಅವರ ಸಹೋದರ ಹಾರೂನರನ್ನು ನಮ್ಮ ನಿದರ್ಶನ 
ಗಳೊಂದಿಗೆ ಹಾಗೂ ಸುವ್ಯಕ್ತ ಪ್ರಮಾಣ್‌ ಸಹಿತ ಫಿರ್‌ಔನನ ಹಾಗೂ ಅವನ ಆಸ್ಥಾನಿಕರ ಕಡೆಗೆ ಕಳುಹಿ 
ಸಿದೆವು. ಆದರೆ ಅವರು ಅಹಂಕಾರ ತೋರಿದರು. ಅವರೊಂದು ಉದ್ಧಟ ಜನಾಂಗವಾಗಿದ್ದರು. ಅವರು 
ಹೀಗೆಂದರು- "ನಾವು ನಮ್ಮಂತೆಯೇ ಇರುವ ಇಬ್ಬರ ಮೇಲೆ ವಿಶ್ವಾಸವಿರಿಸಬೇಕೆ?" ಅದರಲ್ಲೂ, ಅವರು 
ನಮ್ಮ ದಾಸ್ಯ್ಕದಲ್ಲಿರುವ ಜನಾಂಗದವರು."! ಆ ಪ್ರಕಾರ ಅವರು ಇಬ್ಬರನ್ನೂ ಸುಳ್ಳಾಗಿಸಿಬಿಟ್ಟರು ಮತ್ತು ನಾಶ 


38. ಅಂದರೆ, ಸಂದೇಶವಾಹಕರ ಮಾತನ್ನು ನಂಬದವರಿಗೆ. 

39. 'ನಿದರ್ಶನಗಳು' ಎಂದ ಬಳಿಕ 'ಸುವ್ಯಕ್ತ ಪ್ರಮಾಣ' ಎಂದಿರುವುದರ ಅರ್ಥ- ಆ ನಿದರ್ಶನಗಳು, ಅವರು ದೇವ ಪ್ರವಾದಿ 
ಎಂಬುದರ ಸುವ್ಯಕ್ತ ಪ್ರಮಾಣಗಳಾಗಿವೆ. ಅಥವಾ ಇಲ್ಲಿ 'ನಿದರ್ಶನಗಳು' ಎಂದರೆ ಲಾಠಿಯ ಹೊರತು ಈಜಿಪ್ತಿನಲ್ಲಿ ಅವರು 
ತೋರಿಸಿದ ಎಲ್ಲ ಪವಾಡಗಳು. ಸುವ್ಯಕ್ತ ಪ್ರಮಾಣವೆಂದರೆ ಲಾಠಿ. ಹೇಗೆಂದರೆ ಇದರ ಮೂಲಕ ಕಂಡು ಬಂದ ಪವಾಡಗಳ 
ಬಳಿಕವಂತೂ ಆ ಸಹೋದರರಿಬ್ಬರೂ ಅಲ್ಲಾಹನ ಕಡೆಯಿಂದ, ನಿಯುಕ್ತರಾಗಿದ್ದರೆಂಬುದು ಸಂಪೂರ್ಣ ವ್ಯಕ್ತವಾಗಿತ್ತು. (ಹೆಚ್ಚಿನ 
ವಿವರಗಳಿಗೆ ಸೂರಃ ಅರ್ದುುಖ್‌ರುಫ್‌ನ 43-44ನೆಯ ಟಿಪ್ಪಣಿಗಳನ್ನು ನೋಡಿರಿ) 

40. ಮೂಲದಲ್ಲಿ 'ವಕಾನೂ ಕೌಮನ್‌ ಆಲೀನ್‌' ಎಂದಿದೆ. ಅದಕ್ಕೆ ಎರಡು ಅರ್ಥಗಳಿರಬಹುದು- 1. ಅವರು ಮಹಾ 
ಅಹಂಭಾವಿಗಳೂ ಅಕ್ರಮಿಗಳೂ, ಅತ್ಕಾಚಾರಿಗಳೂ ಆಗಿದ್ದರು. 2. ಅವರು ಮಹಾ ಅಹಂಕಾರಿಗಳೂ ಜಂಭ ಕೊಚ್ಚಿಕೊಳ್ಳುವವರೂ 
ಆದರು. 

40.(ಅ) ವಿವರಣೆಗಾಗಿ 26ನೆಯ ಟಿಪ್ಪಣಿ ನೋಡಿರಿ. 

41. ಮೂಲದಲ್ಲಿ "ನಮ್ಮ ಆಬಿದ್‌ ಆಗಿರುವ ಜನಾಂಗದವರು" ಎಂದಿದೆ. ಅರಬೀ ಭಾಷೆಯಲ್ಲಿ ಯಾರದಾದರೂ 
ಮಶೀಲ್‌(ಆಜ್ಞಾಪಾಲಕ) ಆಗಿರುವುದು ಮತ್ತು ಯಾರದಾದರೂ ಆಬಿದ್‌(ಆರಾಧಕೆ ಆಗಿರುವುದು ಇವೆರಡೂ ಬಹುತೇಕ ಒಂದೇ 
ಅರ್ಥ ಕೊಡುವ ಪದಗಳಾಗಿವೆ. ಒಬ್ಬನು ಯಾರ ದಾಸ್ಕ ಮತ್ತು ಅನುಸರಣೆ ಮಾಡುವನೋ ಅವನು ಅವನ ಇಬಾದತ್‌ 
ಮಾಡುತ್ತಾನೆ. ಇದರಿಂದ 'ಇಬಾದತ್‌' ಎಂಬ ಪದದ ಅರ್ಥದ ಮೇಲೆ ಮತ್ತು ಅಲ್ಲಾಹನ ಇಬಾದತ್‌ ಮಾಡಬೇಕು ಮತ್ತು 
ಅವನ ಹೊರತು ಪ್ರತಿಯೊಂದರ ಇಬಾದತ್‌ ಬಿಟ್ಟು ಬಿಡಬೇಕೆಂದು ಪ್ರವಾದಿಗಳು ಸಾರುತ್ತಿದ್ದ ಆ ಕರೆಯ ಸಂಪೂರ್ಣ ಅರ್ಥ 
ಏನಾಗಿತ್ತೆಂಬುದರ ಮೇಲೆ ಬೆಳಕು ಬೀಳುತ್ತದೆ. ಅವರ ದೃಷ್ಟಿಯಲ್ಲಿ "ಇಬಾದತ್‌' ಎಂದರೆ ಬರಿಯ 'ಪೂಜೆ' ಆಗಿರಲಿಲ್ಲ. ಪೂಜೆ 


ಮಾತ್ರ ಅಲ್ಲಾಹನದೇ ಮಾಡಿರಿ ಇತರ ದಾಸ್ಕ ಮತ್ತು ಅನುಸರಣೆ ಇಷ್ಟವಿದ್ದವರದ್ದು ಮಾಡಿರಿ ಎಂದು ಅವರು ಕರೆ ಕೊಟ್ಟದ್ದಲ್ಲ. 


ಕಾಂಡ-18 


23. ಅಲ್‌ ಮೂಮಿನೂನ್‌ 95 


ಸ EE aad a - [ES ಸಿ اود‎ i ا 2 لت‎ 
Fp A > ھا ا پوشات‎ 7 
ಆಖ تل ا دن‎ ಹಿ قرار 5 مع ٹا‎ lS § 5೫ 7۵) & 


Ns 


ಹೊಂದುವವರಲ್ಲಿ ಸೇರಿಹೋದರು.* ಜನರು ಸನ್ಮಾರ್ಗದರ್ಶನ ಪಡೆಯಲೆಂದು ಮೂಸಾರಿಗೆ ನಾವು 
ಗ್ರಂಥವನ್ನು ದಯಪಾಲಿಸಿದೆವು. 

(50) ಮರ್ಯಮರ ಪುತ್ರ (ಈಸಾ) ಮತ್ತು ಅವರ ಮಾತೆಯನ್ನು ನಾವು ಒಂದು ನಿದರ್ಶನವನ್ನಾಗಿ 
ಮಾಡಿದೆವು? ಮತ್ತು ಅವರನ್ನು ಒಂದು ಉನ್ನತ ಪೀಠಭೂಮಿಯಲ್ಲಿರಿಸಿದೆವು. ಅದು ನೆಮ್ಮದಿಯ 
ಸ್ಥಾನವಾಗಿತ್ತು. ಅದರಲ್ಲಿ ಚಿಲುಮೆಗಳು ಹರಿಯುತ್ತಿದ್ದುವು.*" 

(51-52) ಸಂದೇಶವಾಹಕರುಗಳೇ! ಶುದ್ಧ ವಸ್ತುಗಳನ್ನು ಉಣ್ಣಿರಿ ಮತ್ತು ಸತ್ಯರ್ಮಗಳನ್ನು 


ಅವರು ಮಾನವರನ್ನು ದೇವಾರಾಧಕರಾಗಿಯೂ ಅವನ ಆಜ್ಞಾಪಾಲಕರಾಗಿಯೂ ಮಾಡಲಿಚ್ಛಿಸುತ್ತಿದ್ದರು. ಇವೆರಡೂ 
ಅರ್ಥಗಳ ದೃಷ್ಟಿಯಿಂದ ಇತರರ ಇಬಾದತನ್ನು ತಪ್ಪೆಂದು ಹೇಳುತ್ತಿದ್ದರು. (ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅಲ್‌ ಕಹ್ಸ್‌ನ 50ನೇ 
ಟಿಪ್ಪಣಿ ನೋಡಿರಿ) 

42. ಹರ್ರುತ್‌ ಮೂಸಾ(ಅ) ಮತ್ತು ಫಿರ್‌ಔನ್‌ರ ಕಥೆಯ ವಿವರಗಳನ್ನು ಅಲ್‌ ಬಕರಃ 49-50 ಅಲ್‌ ಅಲ್‌ರಾಫ್‌ನ 
103 ರಿಂದ 136, ಯೂನುಸ್‌ನ 75ರಿಂದ 92, ಹೂದ್‌ನ 96ರಿಂದ 99, ಬನೀ ಇಸ್‌ರಾಈಲ್‌ನ 101 ರಿಂದ 104 ಮತ್ತು 
ತಾಹಾದ 9ರಿಂದ 80ರ ವರೆಗಿನ ಸೂಕ್ತಗಳನ್ನು ನೋಡಿರಿ. 

43. ಒಂದು ನಿದರ್ಶನ ಮರ್ಯಮ್‌ರ ಪುತ್ರ ಆಗಿದ್ದರೆಂದೂ ಇನ್ನೊಂದು ನಿದರ್ಶನ ಸ್ವತಃ ಮರ್ಯಮ್‌ ಆಗಿದ್ದೆರೆಂದೂ 
ಹೇಳಲಿಲ್ಲ. ಹ. ಈಸಾ(ಅ) ಮತ್ತು ಅವರ ಮಾತೆಯನ್ನು ಎರಡು ನಿದರ್ಶನಗಳಾಗಿ ಮಾಡಿದೆವೆಂದೂ ಹೇಳಲಿಲ್ಲ. ಅವರಿಬ್ಬರೂ 
ಸೇರಿ ಒಂದು ನಿದರ್ಶನವಾಗಿ ಮಾಡಲ್ಪಟ್ಟಿದ್ದರೆನ್ನಲಾಗಿದೆ. ಇದರ ಅರ್ಥ, ತಂದೆಯ ಹೊರತಾಗಿಯೇ ಹೆ.ಕಈಸಾ ಜನಿಸಿದುದು 
ಮತ್ತು ಪುರುಷ ಸಂಪರ್ಕವಿಲ್ಲದೆ ಮರ್ಯಮರು(ಅ) ಗರ್ಭಿಣಿಯಾದುದು. ಇವೆರಡನ್ನೂ ಒಂದು ನಿದರ್ಶನವಾಗಿ ಮಾಡಲಾಗಿ 
ರುತ್ತದೆ ಎಂದಾಗಿದೆಯೇ ಹೊರತು ಇದಕ್ಕೆ ಬೇರೆ ಯಾವ ಅರ್ಥವಿರಲು ಸಾಧ್ಯ? ಹ.ಈಸಾರ(ಅ) ಪಿತೃರಹಿತ ಜನನವನ್ನು 
ನಿರಾಕರಿಸುವವರು ತಾಯಿ ಮತ್ತು ಮಗನು ಒಂದೇ ನಿದರ್ಶನವಾಗಿರುವುದರ ಬಗ್ಗೆ ಯಾವ ಕಾರಣವನ್ನು ತಾನೇ ಕೊಡಬಲ್ಲರು? 
(ಹೆಚ್ಚಿನ ವಿವರಗಳಿಗಾಗಿ ಆಲಿ ಇಮ್ರಾನ್‌ನ 44-53, ಅನ್ನಿಸಾದ 190,212,213 ಮರ್ಯಮ್‌ನ 15 ರಿಂದ 22 ಮತ್ತು ಅಲ್‌ 
ಅಂಬಿಯಾದ 89-90ನೆಯ ಟಿಪ್ಪಣಿಗಳನ್ನು ಓದಿರಿ. 

44. ಬೇರೆ ಬೇರೆ ಜನರು ಇದಕ್ಕೆ ಡೆಮಾಸ್ಕಸ್‌, ಅರ್ರಮ್ಹ, ಬೈತುಲ್‌ ಮಕ್ಲಿಸ್‌, ಈಜಿಪ್ಟ್‌ ಹೀಗೆ ಬೇರೆಬೇರೆ ಸ್ಥಳಗಳೆಂಬ 
ಅರ್ಥ ಕೊಟ್ಟಿರುವರು. ಕ್ರೈಸ್ತ ವರದಿಗಳ ಪ್ರಕಾರ ಹ.ಮರ್ಯಮರು(ಅ) ಹ.ಈಸಾ(ಅ)ರ ಜನನದ ತರುವಾಯ ಅವರ ರಕ್ಷಣೆಗಾಗಿ 
ಎರಡು ಸಲ ತಮ್ಮ ಊರನ್ನು ಬಿಡಲು ನಿರ್ಬಂಧಿತರಾಗಿದ್ದರು. ಮೊದಲು ರಾಜಾ ಹೆರೋದನ ಕಾಲದಲ್ಲಿ ಅವರು ಅವರನ್ನು 
ಈಜಿಪ್ರಿಗೆ ಕೊಂಡು ಹೋದರು ಮತ್ತು ಅವನ ಮರಣದ ವರೆಗೂ ಅಲ್ಲೇ ಉಳಿದರು. ಅನಂತರ ಅರು್‌ಖಲಾವೂಸನ ರಾಜ್ಯಭಾರ 
ಕಾಲದಲ್ಲಿ ಅವರು ಗಲೀಲದ ನಾಸಿರಾ ಪಟ್ಟಣದಲ್ಲಿ ಆಶ್ರಯ ಪಡೆಯಬೇಕಾಯಿತು. (ಮತ್ತಾಯ 2:13ರಿಂದ 23) ಈಗ ಕುರ್‌ಆನಿನ 
ಸೂಚನೆ ಯಾವುದರ ಕಡೆಗಿದೆಯೆಂದು ಖಚಿತವಾಗಿ ಹೇಳಲಾಗುವುದಿಲ್ಲ. ನಿಘಂಟಿನಲ್ಲಿ ಸಮತಟ್ಟಾದ ಮತ್ತು ಎತ್ತರವಾದ ಪ್ರದೇಶಕ್ಕೆ 
'ರಬ್‌ವಃ' ಎನ್ನಲಾಗುತ್ತದೆ. 'ದಾತಿಕರಾರ್‌' (ನೆಮ್ಮದಿಯ ಸ್ಥಾನ) ಎಂದರೆ ಎಲ್ಲ ಅವಶ್ಯಕ ವಸ್ತುಗಳು ದೊರಕುವ ಮತ್ತು ಅಲ್ಲಿಯ 
ನಿವಾಸಿ ಹಾಯಾಗಿ ಜೀವಿಸಲು ಸಾಧ್ಯವಾಗುವ ಸ್ಥಳ. 'ಮಕ್‌ನ್‌' ಎಂದರೆ ಹರಿಯುವ ನೀರು ಅಥವಾ ಚಿಲುಮೆ. 

45. ಹಿಂದಿನ ಎರಡು ರುಕೂಲ್‌ಗಳಲ್ಲಿ ಅನೇಕ ಪ್ರವಾದಿಗಳ ಪ್ರಸ್ತಾಪವೆತ್ತಿದ ಬಳಿಕ ಈಗ 'ಯಾ ಆಅಯ್ಕುಹರ್ರುಸುಲು' 
ಎನ್ನುತ್ತ ಸಕಲ ಪ್ರವಾದಿಗಳನ್ನು ಕರೆಯುವ ಉದ್ದೇಶ ಎಲ್ಲ ಕಾಲ್ಲ ಜನಾಂಗ ಮತ್ತು ದೇಶಗಳಲ್ಲಿ ಬರುತ್ತಿದ್ದ ಪ್ರವಾದಿಗಳಿಗೆ 


ಕಾಂಡ-18 


96 ಕುರ್‌ಆನ್‌ ವ್ಯಾಖ್ಯಾನ 


ತ್ರಿ SEL YY 5 
K- -7 نیٹ بین‎ EE 6 UNS 


೫ಸ್ಲಿಸಿ ಈ 


سم ಹಸಿ‏ کا آتا یا 


ಮಾಡಿರಿ.* ನಿಶ್ಚಯವಾಗಿಯೂ ನೀವು ಮಾಡುವುದೆಲ್ಲವನ್ನೂ ನಾನು ಚೆನ್ನಾಗಿ ಅರಿಯುತ್ತೇನೆ. ಮತ್ತು 
ನಿಶ್ಚಯವಾಗಿಯೂ ನಿಮ್ಮ ಈ ಸಮುದಾಯವು ಒಂದೇ ಸಮುದಾಯವಾಗಿದೆ ಮತ್ತು ನಾನು ನಿಮ್ಮ 
ಪ್ರಭುವಾಗಿರುತ್ತೇನೆ. ಆದುದರಿಂದ ನನ್ನನ್ನೇ ಭಯಪಡಿರಿ.*' 

(53-54) ಆದರೆ ಆ ಬಳಿಕ ಜನರು ತಮ್ಮ ಧರ್ಮವನ್ನು ಪರಸ್ಪರ ತುಂಡು ತುಂಡು ಮಾಡಿ ಬಿಟ್ಟರು. 
ಪ್ರತಿಯೊಂದು ವರ್ಗವೂ ತನ್ನ ಬಳಿ ಇರುವುದರಲ್ಲೇ ಮಗ್ಗವಾಗಿದೆ.* ಸರಿ ಹಾಗಾದರೆ ಅವರನ್ನು ಬಿಟ್ಟುಬಿಡಿರಿ. 
ಒಂದು ನಿಶ್ಚಿತ ಅವಧಿಯ ವರೆಗೆ ತಮ್ಮ ಅನಾಸ್ಥೆಯಲ್ಲಿ ಬಿದ್ದಿರಲಿ.* 


ಇದೇ ಮಾರ್ಗದರ್ಶನ ನೀಡಲಾಗಿತ್ತು. ಅವರೆಲ್ಲರೂ ಕಾಲ ಮತ್ತು ಸ್ಥಾನಗಳ ಭೇದವಿದ್ದಾಗ್ಮೂ ಒಂದೇ ಆದೇಶ ಪಡೆದಿದ್ದರು 
ಎನ್ನುವುದಾಗಿದೆ. ಅನಂತರದ ಸೂಕ್ತದಲ್ಲಿ ಸಕಲ ಪ್ರವಾದಿಗಳನ್ನೂ ಒಂದೇ ಸಮುದಾಯ, ಒಂದೇ ಕೂಟ, ಒಂದೇ ಪಂಗಡವೆನ್ನ 
ಲಾಗಿದ್ದು ಅವರೆಲ್ಲರೂ ಒಂದೇ ವರ್ಗದವರೆಂಬ ಚಿತ್ರವನ್ನು ಮೂಡಿಸಲಿಕ್ಕಾಗಿ ಇಂತಹ ವಾಕ್‌ಶೈಲಿಯನ್ನು ಇಲ್ಲಿ ಪ್ರಯೋಗಿಸ 
ಲಾಗಿದೆ. ಇದು ಎಲ್ಲರೂ ಒಂದೇ ಸ್ಥಳದಲ್ಲಿದ್ದು ಎಲ್ಲರಿಗೂ ಒಂದೇ ಮಾರ್ಗದರ್ಶನ ಕೊಡಲಾಗಿದೆಯೋ ಎಂಬಂತಿದೆ. 

46. ಇಲ್ಲಿ ಶುದ್ಧ ವಸ್ತುಗಳು ಎಂದರೆ ವಸ್ತುತಃ ಶುದ್ಧವಾಗಿರುವ ಮತ್ತು ಹಲಾಲ್‌(ಧರ್ಮಸಮ್ಮತ) ರೀತಿಯಿಂದ ಗಳಿಸಿದ 
ವಸ್ತುಗಳು. ಶುದ್ಧ ವಸ್ತುಗಳನ್ನು ತಿನ್ನಲು ಆದೇಶಿಸುವ ಮೂಲಕ, ಸನ್ಯಾಸ ಮತ್ತು ಲೌಕಿಕ ವ್ಯಾಮೋಹಗಳ ನಡುವೆ ಇರುವ, 
ಇಸ್ಲಾಮಿನ ಸಂತುಲಿತ ಮಾರ್ಗದ ಕಡೆಗೆ ಸೂಚನೆ ನೀಡಲಾಗಿದೆ. ಮುಸ್ಲಿಮನು ಸನ್ಯಾಸಿಯಂತೆ ತನ್ನನ್ನು ತಾನೇ ಶುದ್ಧ ವಸ್ತುಗಳಿಂದ 
ವಂಚಿತಗೊಳಿಸಿಕೊಳ್ಳುವುದಿಲ್ಲ. ಅದೇ ರೀತಿಯಲ್ಲಿ ಲೋಕಾರಾಧಕನಂತೆ ಹಲಾಲ್‌ ಮತ್ತು ಹರಾಮ್‌ ಎಂದು ನೋಡದೆ ಸಿಕ್ಕಿದ್ದನ್ನೆಲ್ಲ 
ಕಬಳಿಸಿಕೊಳ್ಳುವುದೂ ಇಲ್ಲ. ಸತ್ಯರ್ಮಗಳನ್ನು ಆದೇಶಿಸುವ ಮುನ್ನ ಶುದ್ಧ ವಸ್ತುಗಳನ್ನು ತಿನ್ನಬೇಕೆಂದು ಆದೇಶಿಸಿರುವುದರ ಹಿಂದೆ 
ಹರಾಮ್‌ ವಸ್ತುಗಳನ್ನು ತಿನ್ನುತ್ತಾ ಸತ್ಯರ್ಮಗಳನ್ನು ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂಬ ಸೂಚೆನೆ ಅಡಕವಾಗಿದೆ. 
ಮನುಷ್ಯನು ಹಲಾಲ್‌ ವಸ್ತುಗಳನ್ನು ತಿನ್ನುವವನಾಗಿರಬೇಕೆಂಬುದು ಪುಣ್ಮ ಕಾರ್ಯಕ್ಕೆ ಇರುವ ಪ್ರಥಮ ನಿಬಂಧನೆಯಾಗಿದೆ. 

47. ಉಮ್ಮತ್‌(ಸಮುದಾಯ) ಎಂಬ ಪದವು ಯಾವುದಾದರೊಂದು ಸಮಾನ ಬುನಾದಿಯ ಮೇಲೆ ಒಂದುಗೂಡುವ 
ಸಮೂಹಕ್ಕೆ ಪ್ರಯೋಗವಾಗುತ್ತದೆ. ಕಾಲ ಮತ್ತು ಸ್ಥಾನಗಳಲ್ಲಿ ವ್ಯತ್ಯಾಸವಿದ್ದಾಗ್ಮೂ ಪ್ರವಾದಿಗಳು ಒಂದೇ ವಿಶ್ವಾಸ, ಒಂದೇ ಧರ್ಮ 
ಮತ್ತು ಒಂದೇ ಸಂದೇಶದಲ್ಲಿ ಒಟ್ಟುಗೂಡಿದ್ದರು. ಆದುದರಿಂದ ಅವರೆಲ್ಲರ ಸಮುದಾಯ ಒಂದೇ ಎನ್ನಲಾಗಿದೆ. ಎಲ್ಲ ಪ್ರವಾದಿಗಳು 
ಒಂದುಗೂಡಿದ್ದ ಆ ಸಮಾನ ಬುನಾದಿ ಯಾವುದಾಗಿತ್ತೆಂಬುದನ್ನು ಅನಂತರದ ನುಡಿಯೇ ತೋರಿಸಿ ಕೊಡುತ್ತದೆ. (ಹೆಚ್ಚಿನ 
ವಿವರಗಳಿಗಾಗಿ ಅಲ್‌ ಬಕರಃದ 130ರಿಂದ 133, 213, ಆಲಿ ಇಮ್ರಾನ್‌ನ 19, 20, 33, 34, 64 ಮತ್ತು 79ರಿಂದ 85, ಅನ್ನಿನಾದ 
150ರಿಂದ 152, ಅಲ್‌ ಅಲ್‌ರಾಘ್‌ನ 59, 65, 73, 85ನೆಯ ಸೂಕ್ತಗಳು, ಯೂಸುಫ್‌ನ 37ರಿಂದ 40, ಮರ್ಯಮ್‌ನ 49ರಿಂದ 
59 ಮತ್ತು ಅಲ್‌ ಅಂಬಿಯಾದ 71ರಿಂದ 93ರ ವರೆಗಿನ ಸೂಕ್ತಗಳನ್ನು ನೋಡಿರಿ) 

48. ಇದು ಕೇವಲ ಒಂದು ಘಟನೆಯ ವಿವರಣೆಯಲ್ಲ, ಅಧ್ಯಾಯದ ಆರಂಭದಿಂದಲೇ ನಡೆದು ಬಂದಿರುವ ವಾದದ 
ಒಂದು ಭಾಗವೂ ಆಗಿರುತ್ತದೆ. ವಾದದ ಸಾರಾಂಶವೇನೆಂದರೆ ಎಲ್ಲ ಪ್ರವಾದಿಗಳೂ ಇದೇ ಏಕದೇವ ಮತ್ತು ಪರಲೋಕ ವಿಶ್ವಾಸಗಳ 
ಶಿಕ್ಷಣವನ್ನೇ ಸಾರುತ್ತಿದ್ದರೆಂದಾದರೆ, ಮಾನವ ವರ್ಗದ ಮೂಲ ಧರ್ಮ ಇಸ್ಲಾಮ್‌ ಆಗಿತ್ತೆಂದೂ ಇಂದು ಕಂಡು ಬರುತ್ತಿರುವ 
ಸಕಲ ಮತಗಳೂ ಅದರ ವಿಕೃತ ರೂಪಗಳಾಗಿವೆಯೆಂದೂ ಸಾಬೀತಾಗುತ್ತದೆ. ಈಗ ತಪ್ಪಿ ಬಿದ್ದಿರುವುದು ಆ ಮತಗಳ 
ಅನುಯಾಯಿಗಳೇ ವಿನಾ ಅವುಗಳನ್ನು ಬಿಟ್ಟು ಮೂಲ ಧರ್ಮದ ಕಡೆಗೆ ಕರೆ ನೀಡುವವನಲ್ಲ. 

49. ಮೊದಲಿನ ಮತ್ತು ಅನಂತರದ ನುಡಿಗಳ ನೆಡುವೆ ಒಂದು ಶೂನ್ಯ ಇದೆ. ಅದನ್ನು ಭಾಷಣದ ಹಿನ್ನೆಲೆಯು ಸ್ವತಃ 
ತುಂಬುತ್ತದೆ. ಆ ಹಿನ್ನೆಲೆಯೇನೆಂದರೆ- ಅಲ್ಲಾಹನ ಬಾಸನೊಬ್ಬನು ಐದಾರು ವರ್ಷಗಳಿಂದ ಜನರನ್ನು ಮೂಲ ಧರ್ಮದ ಕಡೆಗೆ 


ಕಾಂಡ-18 


23. ಅಲ್‌ ಮೂಮಿನೂನ್‌ 97 


عے مرح لا 14391 A‏ دوووے 
ESE NSE JATIN TE‏ 


MA Tb AE 5A لئ‎ 


SEO CSREES A ATS BG 
(55-61) ನಾವು ಇವರಿಗೆ ಸಂತಾನ-ಸಂಪತ್ತುಗಳ ಮೂಲಕ ಸಹಾಯ سے‎ ಇವರು 
ತಮಗೆ ಒಳಿತುಗಳನ್ನು ಕೊಡುವುದರಲ್ಲೇ ನಾವು ನಿರತರಾಗಿದ್ದೇವೆಂದು ತಿಳಿಯುತ್ತಿದ್ದಾರೆಯೇ? ಇಲ್ಲ. 
ಅವರಿಗೆ 'ಜದರ ವಾಸ್ತವಿಕತೆಯ ಪ್ರಜ್ಞೆ ಇಲ್ಲ. ವಾಸ್ತವದಲ್ಲಿ ತಮ್ಮ ಪ್ರಭುವಿನ ಭಯದಿಂದ 
ಭೀತರಾಗಿರುವವರು,5! ತಮ್ಮ ಪ್ರಭುವಿನ ನಿದರ್ಶನಗಳ ಮೇಲೆ ವಿಶ್ವಾಸವಿರಿಸುವವರು ತಮ್ಮ ಪ್ರಭುವಿ 
ನೊಂದಿಗೆ ಯಾರನ್ನೂ ಭಾಗೀದಾರರಾಗಿ ಮಾಡದವರು ಮತ್ತು ಕೊಡುವುದನ್ನು ಕೊಟ್ಟು ತಮ್ಮ 


اس 


ಕರೆಯುತ್ತಿದ್ದಾನೆ. ಅಧಾರ ಪ್ರಮಾಣಗಳ ಸಹಿತೆ ವಿಷಯವನ್ನು ಬೋಧಿಸುತ್ತಿದ್ದಾನೆ. ಆದರೂ ಇವರು ತಮ್ಮ ಪರಂಪರಾಗತ 
ಮಿಥ್ಕದಲ್ಲೇ , ಮಗ್ನರಾಗಿದ್ದಾರೆ. ಅವರು ಸತ್ಯವನ್ನು ಸ್ವೀಕರಿಸುತ್ತಿಲ್ಲ. ಅಷ್ಟೇ ಅಲ್ಲ, ಆ ಸತ್ಕಾಹ್ವಾನ ಕೊಡುವಾತನನ್ನು 
ಹಿಂಸಿಸುತ್ತಿದ್ದಾರೆ. ಈ ಸ್ಥಿತಿಯಲ್ಲಿ ಮೂಲ ಸತೃಧರ್ಮದ ಏಕತೆ ಮತ್ತು ಅನಂತರ ಅವಿಷ್ಠಾರಗೊಂಡ ಮತಗಳ ವಾಸ್ತವಿಕತೆಯನ್ನು 
ವಿವರಿಸಿದ ಬಳಿಕ "ಬಿಟ್ಟು ಬಿಡಿರಿ ಅವರನ್ನು, ಬಿದ್ದಿರಲಿ ತಮ್ಮ ಅನಾಸ್ಲೆಯಲ್ಲಿ" ಎಂಬ ಮಾತು 'ಸರಿ, ಇವರು ಸ್ವೀಕರಿಸಲ್ಲೊಲ್ಲರು 
ಮತ್ತು ತಮ್ಮ ಪಥಭ್ರಷ್ಟತೆಗಳಲ್ಲೇ ಮಗ್ಗರಾಗಿರಲು ಇಚ್ಛಿಸುತ್ತಿರುವರು ಎಂದಾದರೆ, ಇವರನ್ನು ಬಿಟ್ಟು ಬಿಡಿರಿ ಎಂಬ ಅರ್ಥ 
“ಕೊಡುತ್ತದೆ. ಈ 'ಬಿಟ್ಟು ಬಿಡಿರಿ' ಎಂಬ ಮಾತಿನ ಉದ್ದೇಶ ಅನಾಸ್ಥೆಯಲ್ಲಿರುವವರನ್ನು ಬಡಿದೆಬ್ಬಿಸಬೇಕೆಂಬುದೇ ಹೊರತು 
ಬೇರೇನೂ ಅಲ್ಲ. ಅನಂತರ ಹೇಳಿರುವ "ಒಂದು ನಿಶ್ಚಿತ ಕಾಲಾವಧಿ ವರೆಗೆ' ಎಂಬ ಮಾತು ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. 
ಅಂದರೆ, ಈ ಅನಾಸ್ಥೆಯ ಸ್ಥಿತಿ ಹೆಚ್ಚು ಕಾಲ ಮುಂದುವರಿಯದು, ಬಹು ಬೇಗನೆ ವಸ್ತುಸ್ಥಿತಿ ತಿಳಿದು ಬರುವುದು. 

50. ಇಲ್ಲಿ ಈ ಅಧ್ಯಾಯದ ಆರಂಭದ ಸೂಕ್ತಗಳ ಕಡೆಗೆ ಇನ್ನೊಮ್ಮೆ ಕಣ್ಣೋಡಿಸಿಕೊಳ್ಳಿರಿ. ಅದೇ ವಿಷಯವನ್ನು 
ಇಲ್ಲೀಗ ಬೇರೊಂದು ಧಾಟಿಯಲ್ಲಿ ಪುನರಾವರ್ತಿಸಲಾಗುತ್ತಿದೆ. ಇವರು ಯಶಸ್ಸು, ಒಳಿತು ಮತ್ತು ಸುಸ್ಥಿತಿಗಳ ಬಗ್ಗೆ 
ಒಂದು ಸೀಮಿತ ಭೌತಿಕ ಕಲ್ಪನೆಯನ್ನಿಟ್ಟು ಕೊಂಡಿದ್ದರು. ಇವರ ದೃಷ್ಟಿಯಲ್ಲಿ ಲೌಕಿಕ ಸಂಪತ್ತು" ಮತ್ತು ಸ್ಥಾನಮಾನವೇ 
ಯಶಸ್ಸಾಗಿತ್ತು. ಲೌಕಿಕ ಸಂಪತ್ತು ಮತ್ತು ಸ್ಥಾನಮಾನವೇ ಒಬ್ಬನು ಸನ್ಮಾರ್ಗದಲ್ಲಿದ್ದಾನೆ ಮತ್ತು ದೇವ ಸಂಪ್ರೀತಿಗೆ 
ಹಾತ್ರನಾಗಿದ್ದಾನೆಂಬುದಕ್ಕೆ ಪುರಾವೆಯೂ ಆಗಿತ್ತು. ಭೌತಿಕವಾದಿ ದೃಷ್ಟಿಕೋನವುಳ್ಳವರ ಪಥಭ್ರಷ್ಟತೆಗೆ ಅತ್ಯಂತ ಪ್ರಮುಖ 
ಕಾರಣವಾಗಿರುವ ಈ ತಪ್ಪು ತಿಳುವಳಿಕೆಯನ್ನು ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ ಪ್ರಸ್ತಾಪಿಸಲಾಗಿದ್ದು ವಿವಿಧ ರೀತಿಯಲ್ಲಿ 
ಅದನ್ನು ಖಂಡಿಸಿ, ನೈಜ ವಾಸ್ತವಿಕತೆ ಏನೆಂಬುದನ್ನು ನಾನಾ ವಿಧಗಳಲ್ಲಿ ವಿವರಿಸಲಾಗಿದೆ. (ಉದಾ: ಅಲ್‌ ಬಕರಃದ 
126, 212, ಅಲ್‌ ಅಲ್‌ರಾಫ್‌ನ' 32, ಅತ್ತೌಬಾದ 55, 69, 85, ಯೂನುಸ್‌ನ 17, ಹೂದ್‌ನ 3, 27 ರಿಂದ 31 
ಮತ್ತು 38,39, ಅರ್ರಲ್‌ದ್‌ನ 66, ಅಲ್‌ ಕಹ್ಸ್‌ನ 28, 32 ರಿಂದ 43, 103 ರಿಂದ 105, ಮರ್ಯಮ್‌ನ 77 ರಿಂದ 
80, ತಾಹಾದ 131, 132, ಮತ್ತು. ಅಲ್‌ಅಂಬಿಯಾದ 44ನೆಯ ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ) 

51. ಅರ್ಥಾತ್‌- ಮನ ಬಂದಂತೆ ವರ್ತಿಸಲು ಅವರೇನೂ ಈ ಲೋಕದಲ್ಲಿ ದೇವರ ಬಗ್ಗೆ ನಿರ್ಭೀತರಾಗಿಯೂ 
ನಿಶ್ಚಿಂಶರಾಗಿಯೂ ಇರುವುದಿಲ್ಲ. ಈ ದೇವ ಭಯವೇ ಅವರನ್ನು ಪಾಪಕಾರ್ಯಗಳಿಂದ ತಡೆಯುತ್ತಿರುತ್ತದೆ. 

52. ಆಯಾಶ್‌ (ನಿದರ್ಶನಗಳು) ಎಂದರೆ ಎರಡೂ ತರದ ನಿದರ್ಶನಗಳು. ದೇವವತಿಯಿಂದ ಅವನ ಸಂದೇಶವಾಹಕರು 
ಮುಂದಿರಿಸುವ ನಿದರ್ಶನಗಳು ಮತ್ತು ಮಾನವನ ಸ್ವಂತ ಅಸ್ತಿತ್ವದಲ್ಲೂ ಇಡೀ ಜಗತ್ತಿನಲ್ಲೂ ಹಬ್ಬಿಕೊಂಡಿರುವ ನಿದರ್ಶನಗಳು. 

53. ದೇವ ನಿದರ್ಶನಗಳ ಮೇಲಿನ ವಿಶ್ವಾಸದ ತರುವಾಯ ಶಿರ್ಕನ್ನು(ದೇವ ಸಹಬಾಗಿತ್ವ) ಖಂಡಿಸುವ ಪ್ರಸ್ತಾಪವನ್ನು 
ಪ್ರತ್ಮೇಕವಾಗಿ ಮಾಡುವ ಅರ್ಥವೇನೆಂದರೆ- ಅವರು ತಮ್ಮ ದಾಸ್ಕವನ್ನೂ ಅನುಸರಣೆಯನ್ನೂ ಉಪಾಸನೆಯನ್ನೂ 
ಸಂಪೂರ್ಣವಾಗೆ ಅಲ್ಲಾಹನಿಗೆ ಮುಡಿಪಾಗಿರಿಸುತ್ತಾರೆ. تیادہ‎ ದಾಸ್ಮದ ಕಿಂಚಿತ್‌ ಛಾಯೆಯನ್ನು ಕೂಡಾ ಅವರು ತಮ್ಮ 
ಬಳಿ ಸುಳಿಯಲು ಬಿಡುವುದಿಲ್ಲ. 


98 ಕುರ್‌ಆನ್‌ ವ್ಯಾಖ್ಯಾನ 


ADT ALS ANA ےپ نثو2۶ھو ہو سے یو ہے‎ 
SH رون‎ NO 5 جا اھر لی‎ ALS 
BAW ہے سہ۔ سے سے ہو‎ Ba) A I سر‎ 
SETS VN 7 ۵ وم لوا سفن‎ 
سی سو ور کردے ویو جم سور سد رے, ےح ۶ھ‎ 
HITE SRS KOEN وت‎ Fl 
2 IN سے پک سر‎ ಖೆ) 0 4 
BAS GCL YA آعَْال 3 3 ذٰلِكَ‎ 
ಪ್ರಭುವಿನ ಕಡೆಗೆ ಮರಳಲಿಕ್ಕಿದೆಯೆಂಬ ಪ್ರಜ್ಞೆಯಿಂದ ಕಂಪಿಸುತ್ತಿರುವ ಹೃದಯಗಳಿರುವವರು.* ಅವರೇ 
ಒಳಿತುಗಳ ಕಡೆಗೆ ಧಾವಿಸುವವರು ಮತ್ತು ಸ್ಪರ್ಧಿಸಿ ಅವುಗಳನ್ನು ಪಡೆದುಕೊಳ್ಳುವವರು. 
(62-67) ನಾವು ಯಾವ ವ್ಯಕ್ತಿಗೂ ಅವನ ಶಕ್ತಿಗೆ ಮೊರಿದ ಕಷ್ಟ ಕೊಡುವುದಿಲ್ಲ. ನಮ್ಮ ಬಳಿಯ 
ಲ್ಲೊಂದು ಗ್ರಂಥವಿದೆ. ಅದು (ಪ್ರತಿಯೊಬ್ಬನ ವಿಷಯವನ್ನು) ನಿಖರವಾಗಿ ತಿಳಿಸಿ ಬಿಡುವಂತಹದ್ದಾಗಿದೆ.5 
ಹೇಗಿದ್ದರೂ ಜನರ ಮೇಲೆ ಅಕ್ರಮವೆಸಗಲಾಗದು.5' ಆದರೆ ಇವರು ಈ ವಿಷಯದ ಬಗ್ಗೆ ಅಜ್ಞರಾಗಿದ್ದಾರೆ* 


54. ಅರಬೀ ಭಾಷೆಯಲ್ಲಿ "'ಈತಾ'(ಕೊಡುವುದು) ಎಂಬ ಪದ, ಹಣ ಅಥವಾ ಯಾವುದಾದರೂ ಭೌತಿಕ ವಸ್ತುವನ್ನು 
ಕೊಡುವುದು ಎಂಬ ಅರ್ಥದಲ್ಲಿ ಮಾತ್ರ ಪ್ರಯೋಗವಾಗುವುದಲ್ಲ. ಮಾನಸಿಕವಾಗಿ ಕೊಡುವುದೆಂಬ ಅರ್ಥದಲ್ಲೂ ಪ್ರಯೋಗ 
ವಾಗುತ್ತದೆ. ಆದುದರಿಂದ ಇಲ್ಲಿ ಕೊಡುವುದೆಂದರೆ ದೇವ ಮಾರ್ಗದಲ್ಲಿ ದಾನ ಕೊಡುತ್ತಾರೆಂದು ಮಾತ್ರವಲ್ಲ, ದೇವ 
ಸನ್ನಿಧಿಯಲ್ಲಿ ತಮ್ಮ ಅನುಸರಣೆ ಮತ್ತು ದಾಸ್ಯವನ್ನು ಸಮರ್ಪಿಸಿ ಬಿಡುವುದೂ ಇದರಲ್ಲಿ ಸೇರಿದೆ. ಈ ಅರ್ಥದ ಪ್ರಕಾರ 
ಸೂಕ್ತದ ಸಾರಾಂಶ ಹೀಗಾಗುವುದು: ಅವರು ದೇವಾದೇಶಗಳನ್ನು ಅನುಸರಿಸುತ್ತಾ ತಾವು ಮಾಡುವ ಯಾವುದೇ ಸತ್ಕಾರ್ಯಗಳ 
ಬಗ್ಗೆಯಾಗಲಿ, ತಾವು ಸಲ್ಲಿಸುವ ಯಾವುದೇ ಸೇವೆಯ ಕುರಿತಾಗಲಿ, ತಾವು ನೀಡುವ ಯಾವುದೇ ತ್ಕಾಗ-ಬಲಿದಾನದ 
ವಿಷಯದಲ್ಲಾಗಲೀ ಉಬ್ಬಿಕೊಳ್ಳುವುದಿಲ್ಲ. ಅವರು ತಮಗೆ ಸಾಧ್ಯವಿರುವುದನ್ನೆಲ್ಲಾ ಮಾಡಿದ ಬಳಿಕವೂ, ಇದೆಲ್ಲ ದೇವ 
ಸನ್ನಿಧಿಯಲ್ಲಿ ಸ್ವೀಕೃತವಾಗುವುದೋ ಇಲ್ಲವೋ ಎಂದು ಅಂಜುತ್ತಿರುತ್ತಾರೆ. ಒಬ್ಬ ಸತ್ತ ವಿಶ್ವಾಸಿ ಎಂತಹ ಮನೋಧರ್ಮ 
ದೊಂದಿಗೆ ದೇವಾರಾಧನೆ ಮಾಡುತ್ತಾನೆಂಬುದನ್ನು ಈ ಸೂಕ್ತವು ತೋರಿಸಿಕೊಡುತ್ತದೆ. 

55. ಪುಣ್ಮ ಶೇಖರಿಸುವವರು ಮತ್ತು ಸ್ಪರ್ಧಿಸಿ ಅವುಗಳನ್ನು ತಮ್ಮ ಿದಾಗಿಸಿಕೊಳ್ಳುವವರು ಯಾರು ಮತ್ತು ಅವರ ಗುಣ 
ಗಳೇನು ಎಂಬುದನ್ನು 'ಗತ ಸೂಕ್ತಗಳಲ್ಲಿ ಹೇಳಲಾಗಿತ್ತು. ಈ ವಿಷಯಗಳ ಬೆನ್ನಿಗೆ, ನಾವು ಯಾರಿಗೂ ಅವರ ಶಕ್ತಿಗೆ ಮೂರಿ 
ಕಷ್ಟ ಕೊಡುವುದಿಲ್ಲವೆಂದು ಹೇಳಿರುವುದರ ಅರ್ಥವೇನೆಂದರೆ- ಈ ನಡತೆಗಳೂ ಶೀಲ ಚಾರಿತ್ಯ್ಯಗಳೂ ಅತಿಮಾನವ ವಿಷಯಗಳೇನೂ 
ಅಲ್ಲ. ನಿಮ್ಮಂತಹ" ಮೂಳೆ-ಮಾಂಸಗಳಿರುವ ಮನುಷ್ಯರೇ ಹೀಗೆ ನಡೆದು ತೋರಿಸುತ್ತಿದ್ದಾರೆ. ಆದುದರಿಂದ ಮಾನವಶಕ್ತಿಗೆ 
ಅತೀತವಾದಂತಹ ಕೆಲಸಗಳನ್ನು ಮಾಡಲು ನಮ್ಮೊಡನೆ ಹೇಳಲಾಗುತ್ತಿದೆಯೆಂದು ನೀವು ಹೇಳುವಂತಿಲ್ಲ. 

56. ಗ್ರಂಥವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಪ್ರತ್ಯೇಕವಾಗಿ ಸಿದ್ದ ಸ್ಥೈಗೊಳಿಸಲಾಗುತ್ತಿರುವ ಕರ್ಮಪತ್ರ. ಅದರಲ್ಲಿ 
ಅವನ ಪ್ರತಿಯೊಂದು ಮಾತು, ಚಲನೆ, ಮಾತ್ರವಲ್ಲ": ಅವನ ಯೋಚನೆ ಹಾಗೂ ಇರಾದೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು 
ಸ್ಥಿತಿಯನ್ನೂ ದಾಖಲಿಸಲಾಗುತ್ತಿದೆ. ಇದರ ವಿಷಯವಾಗಿಯೇ ಸೂರಃ ಕಹ್ಸ್‌ನಲ್ಲಿ ಹೀಗೆ ಹೇಳಲಾಗಿದೆ: "ಮತ್ತು ಕರ್ಮಪತ್ರವು 
ಮುಂದಿರಿಸಲ್ಪಡುವುದು. ಆಗ. ಅಪರಾಧಿಗಳು ತಮ್ಮ ಜೀವನ ಗ್ರಂಥದಲ್ಲಿ ಅಡಕವಾಗಿರುವುದರ ಬಗ್ಗೆ ಭಯಭೀತರಾಗಿ, "ಅಯ್ಯೋ, 
ನಮ್ಮ ದುರ್ಗತಿಯೇ ಇದೆಂತಹ ಗ್ರಂಥ! ನಮ್ಮ ಯಾವುದೇ ಚಿಕ್ಕ ಹಾಗೂ ದೊಡ್ಡ ಕೃತ್ಯ ಇದರಲ್ಲಿ ಲಿಖತಗೊಳ್ಳದೆ ಬಿಟ್ಟು 
ಹೋಗಿಲ್ಲವಲ್ಲಾ!" ಎಂದು ಹೇಳುತ್ತಿ ಶ್ಲಿರುವುದನ್ನು ನೀವು ಕಾಣುವಿರಿ...” (ಸೂಕ್ತ - 49) 

57. ಅರ್ಥಾತ್‌- ಯಾವುದೇ ವ್ಯಕ್ತಿಯ ಮೇಲೆ ಅವನು ಮಾಡಿರದ ಯಾವುದೇ ಅಪರಾಧದ ಹೊಣೆ ಹೊರಿಸಲಾಗದು. 
ಹಾಗೆಯೇ ಯಾವುದೇ ವ್ಯಕ್ತಿಯನ್ನು ಅವನ ಯಾವುದೇ ಕರ್ಮಕ್ಕೆ ನ್ಯಾಯವಾಗಿ ಸಿಗಬೇಕಾದ ಸತ್ಸಲದಿಂದಲೂ ವಂಚಿಸಲಾಗದು. 


58. ಅರ್ಥಾತ್‌- ಅವರು ಮಾಡುವುದೂ ಹೇಳುವುದೂ ಯೋಚಿಸುವುದೂ ಎಲ್ಲವೂ ಎಲ್ಲೋ ಒಂದೆಡೆ ದಾಖಲಾಗುತ್ತಿದೆ 
ಮತ್ತು ಅದರ ವಿಚಾರಣೆಯೂ ನಡೆಯಲಿಕ್ಕಿದೆ ಎಂಬುದರ ಬಗ್ಗೆ ಅಜ್ಞರಾಗಿದ್ದಾರೆ. 


ಕಾಂಡ-18 2ئ‎ 


23. ಅಲ್‌ ಮೂಮಿನೂನ್‌ 99 


೬ aE یکا لا‎ RE ES in 5 halt 
ےت‎ CAE NETO EINE 
ಬಸ KET IA Kia SEE by پ4‎ 
SS SANS الاڈ اکب‎ 


ಮತ್ತು ಇವರ ಕರ್ಮಗಳು (ಮೇಲೆ ಹೇಳಲಾಗಿರುವ) ಆ ಕ್ರಮದಿಂದ ಭಿನ್ನವಾಗಿವೆ. ನಾವು ಅವರ ವಿಲಾಸ 
ಪ್ರಿಯರನ್ನು ಯಾತನೆಯಲ್ಲಿ ಹಿಡಿದು ಬಿಟ್ಟರೆ `ಅವರು ರೋದಿಸುವವರೆಗೂ (ತಮ್ಮ ಈ ಕೃತ್ಯವನ್ನು) 
ಮಾಡುತ್ತಲೇ ಸಾಗುವರು.ಳ ಈಗ್‌ ನಿಲ್ಲಿಸಿರಿ ನಿಮ್ಮ ಗೋಳಾಟವನ್ನು- ನಮ್ಮ ಕಡೆಯಿಂದ ನಿಮಗಿನ್ನು ಯಾವ 
ಸಹಾಯವೂ ಸಿಗಲಾರದು. ನನ್ನ ವಚನಗಳನ್ನು ನಿಮಗೆ ಓದಿ ಹೇಳುತ್ತಿದ್ದಾಗ ನೀವು (ಸಂದೇಶವಾಹಕರ ಸ್ವರ 
ಕೇಳಿದೊಡನೆ) ಹಿಂದಿರುಗಿ ಓಡುತ್ತಿದ್ದಿರ.” ನಿಮ್ಮ ಅಹಂಕಾರದಿಂದಾಗಿ ಅವರನ್ನು ಕಡೆಗಣಿಸುತ್ತಿದ್ದಿರಿ. ನಿಮ್ಮ 
ಪಡಸಾಲೆಗಳಲ್ಲಿ ಅವರ ಬಗ್ಗೆ ಅಸಂಬದ್ದ ಮಾತುಗಳನ್ನಾಡುತ್ತಿದ್ದಿರಿ.9 

(68-71) ಇವರೆಂದೂ ಈ ವಚನದ ಬಗ್ಗೆ ವಿವೇಚಿಸಲಿಲ್ಲವೇ?" ಅಥವಾ ಇವರ ಪೂರ್ವಜರ 
ಬಳಿಗೆ ಎಂದೂ ಬಂದಿರದಂತಹ ವಿಷಯವನ್ನೇನಾದರೂ ಅವರು ತಂದಿರುವರೇ?್‌ ಅಥವಾ ಇವರಿಗೆ 


59. ಇಲ್ಲಿ 'ಭೋಗ ವಿಲಾಸಿಗಳು' ಎಂದು 'ಮುತ್‌ರಫೀನ್‌' ಎಂಬ ಪದವನ್ನು ಅನುವಾದಿಸಲಾಗಿದೆ. ವಾಸ್ತವದಲ್ಲಿ ಲೌಕಿಕ 
ಸಂಪತ್ಸೌಕರ್ಯಗಳನ್ನು ಪಡೆದು ಮೋಜು ಮಾಡುತ್ತಿ ರುವ ಹಾಗೂ ದೇವ ಮತ್ತು ದಾಸರಿಗೆ ಸಲ್ಲಬೇಕಾದ ಹಕ್ಕುಗಳ ಬಗ್ಗೆ ಅನಾಸ್ಥೆ 
ಹೊಂದಿದವರನ್ನು 'ಮುತ್‌ರಫೀನ್‌' ಎನ್ನಲಾಗುತ್ತದೆ. ಇಲ್ಲಿ ಯಾತನೆಯೆಂದರೆ, ಪರಲೋಕದಲ್ಲಿ ಸಿಗುವ ಯಾತನೆ ಎಂದರ್ಥವಲ್ಲ. 
ಇದೇ ಜೀವನದಲ್ಲಿ ಅಕ್ರಮಿಗಳು ಅನುಭವಿಸಲಿಕ್ಕಿರುವ ಯಾತನೆ ಎಂದರ್ಥ. 

60. ಮೂಲದಲ್ಲಿ 'ಜುಆರ್‌' ಎಂಬ ಪದ ಪ್ರಯೋಗವಾಗಿದೆ. ಸಹಿಸಲಾಗದ ನೋವುಂಟಾದಾಗ ಎತ್ತು ಹೊರಡಿಸುವಂತಹ 
ಧ್ವನಿಗೆ ಆ ಪದವನ್ನು ಬಳಸಲಾಗುತ್ತದೆ. ಇಲ್ಲಿ ಯಾವುದೇ ತರದ ದಯೆಗೆ ಅರ್ಹನಲ್ಲದವನ ಗೋಳಾಟ ಮತ್ತು ರೋದನಕ್ಕೆ 
ಈ ಪದ ಪ್ರಯೋಗವಾಗಿದೆ. ಇದರಲ್ಲಿ ನಿಂದನೆ ಮತ್ತು ವ್ಯಂಗ್ಯದ ಶೈಲಿಯಿದೆ. 

61. ಅರ್ಥಾತ್‌- ಆಗ ಅವರೊಡನೆ ಹೀಗೆ ಹೇಳಲಾಗುವುದು. 

62. ಅರ್ಥಾತ್‌- ಅವರ ಮಾತನ್ನು ಆಲಿಸುವುದು ಕೂಡಾ ನಿಮಗೆ ಸಹ್ಮವಾಗಿರಲಿಲ್ಲ. 

63. ಮೂಲದಲ್ಲಿ 'ಸಾಮಿರನ್‌' ಎಂಬ ಪದ ಪ್ರಯೋಗವಾಗಿದೆ. 'ಸಮ್ರ್‌' ಎಂದರೆ ರಾತ್ರೆಯ ವೇಳೆ ಮಾತಾಡುವುದು. 
ಹರಟೆ ಹೊಡೆಯುವುದು, ಕತೆ ಹೇಳುವುದು. ಹಳ್ಳಿಯ ಜೀವನದಲ್ಲಿ ರಾತ್ರೆ ಹೊತ್ತು ಗ್ರಾಮ ಚಾವಡಿಗಳಲ್ಲಿ ಇಂತಹ ಹರಟೆಗಳು 
ವಾಡಿಕೆಯಲ್ಲಿವೆ. ಮಕ್ಕಾ ವಾಸಿಗಳಲ್ಲೂ ಈ ರೂಢಿ ಇತ್ತು. ಭೀ ೫ 

64. ಅರ್ಥಾತ್‌- ಅವರು ಈ ವಾಣಿಯನ್ನು ಗ್ರಹಿಸಿಕೊಳ್ಳಲಿಲ್ಲವೆಂಬುದೇ ಅವರ ಈ ವರ್ತನೆಗೆ ಕಾರಣವೇ? ಈ ಕಾರಣದಿಂದಲೇ 
ಅವರು ವಿಶ್ವಾಸವಿರಿಸದಿದ್ದುದೇ? ಹಾಗಲ್ಲವೆಂಬುದು ಖಚಿತ. ಅವರು ಇದರ ಪ್ರತಿಯೊಂದು ಮಾತನ್ನೂ ಚೆನ್ನಾಗಿ ಗ್ರಹಿಸುತ್ತಾರೆ. ಅದು 
ಮುಂದಿಡುವ ವಿಷಯಗಳನ್ನು ಒಪ್ಪಿಕೊಳ್ಳೆಲು ಅವರಿಗೆ ಇಷ್ಟವಿಲ್ಲ ಎಂಬುದೇ ಅವರು ಇದನ್ನು ವಿರೋಧಿಸುವುದಕ್ಕೆ ಕಾರಣವಾಗಿದೆ. 

65. ಅರ್ಥಾತ್‌- ಮಾನವನ ಕಿವಿಗಳು ಇಷ್ಟರವರೆಗೂ ಕೇಳಿರದಂತಹೆ ವಿಚಿತ್ರ ವಿಷಯವನ್ನು ಇದು ಸಾರುತ್ತಿದೆಯೆಂಬ 
ಕಾರಣಕ್ಕಾಗಿ ಅವರು ಇದನ್ನು ನಿರಾಕರಿಸುತ್ತಿರುವುದೇ? ಈ ಕಾರಣವೂ ಅಲ್ಲವೆಂಬುದು ಖಚಿತ. ದೇವವತಿಯಿಂದ ಪ್ರವಾದಿಗಳು 
ಬರುವುದು, ಗ್ರಂಥಗಳನ್ನು ತರುವುದು, ಏಕ ದೇವತ್ವದ ಕರೆ ಕೊಡುವುದು, ಪರಲೋಕದ ವಿಚಾರಣೆಯ ಬಗೆಗೆ ಎಚ್ಚರಿಸುವುದು, 


ಕಾಂಡ-18 


100 ಕುರ್‌ಆನ್‌ ವ್ಯಾಖ್ಯಾನ 


2 5 ال سے ہو اح [ae » Ma‏ لح 
رم يِالَحَق و اَنْٹرھُم لحقی کرموںٹ و AIS‏ 


سے سے pS‏ - 1 


حم rE Ms‏ و مل 


ತಮ್ಮ ಸಂದೇಶವಾಹಕರ.. ಪರಿಚಯ ಇರಲಿಲ್ಲವೇ? (ಅಪರಿಚಿತ ವ್ಯಕ್ತಿಯಾದ ಕಾರಣ) ಅವರನ್ನು' ನಿರಾಕರಿಸುತ್ತಿ 
ರುವರೇ? ಅಥವಾ ಅವರಿಗೆ ಹುಚ್ಚು ಹಿಡಿದಿದೆ ಎಂದು ಇವರು ಹೇಳುತ್ತಿರುವರೇ? ಇಲ್ಲ; ವಾಸ್ತವದಲ್ಲಿ 
'] ಅವರು ಸತ್ಯ ವನ್ನೇ ತಂದಿದ್ದಾರೆ ಮತ್ತು ಸತ್ಯವೇ ಅವರಲ್ಲಿ ಹೆಚ್ಚಿನವರಿಗೆ ಅಪ್ರಿಯವಾಗಿದೆ. ಒಂದು ವೇಳೆ: 
ಸತ್ಮವು ಅವರ ಚಿತ್ತಾಕಾಂಕ್ಸೆ; ಗಳನ್ನು ಹಿಂಬಾಲಿಸುತ್ತಿದ್ದರೆ ಭೂಮಿ-ಆಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ 
ವಸ್ತುಗಳ ವೃವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುತ್ತಿತ್ತು. ಇಲ್ಲ, ವಾಸ್ತವದಲ್ಲಿ ನಾವು ಅವರ ಸ್ವಂತ 'ದಿಕ್ಸ್‌'ನ್ನೇ 


ಇವುಗಳ ಪೈಕಿ ಯಾವುದೊಂದೂ ಇತಿಹಾಸದಲ್ಲಿ ಇಂದೇ ಪ್ರಥಮ ಬಾರಿಗೆ ಕಂಡು ಬರುತ್ತಿರುವುದಲ್ಲ. ಸ್ವತಃ ಅವರ ಭೂಭಾಗದಲ್ಲೇ 
ಹ. ಇಬ್‌ರಾಹೀಮ್‌ ಮತ್ತು ಹ. ಇಸ್ಮಾಈಲ್‌(ಅ) ಬಂದರು. ಹ.ಹೂದ್‌, ಹ. ಸಾಲಿಹ್‌ ಮತ್ತು ಹ. ಶುಖಬ್‌(ಅ) ಬಂದರು. 
ಅವರ" ಹೆಸರುಗಳು ಇಂದೂ ಅವರ ಬಾಯಿಯಲ್ಲಿವೆ. ಅವರನ್ನು ಸ್ವತಃ ಇವರೇ, ದೇವ ಸಂದೇಶವಾಹಕರೆಂದು ನಂಬುತ್ತಾರೆ. 
| ಅವರು ಮುಶ್ರಿಕರಾಗಿರಲಿಲ್ಲವೆಂದೂ ಅವರು ಏಕದೇವನ ದಾಸ್ಕಾರಾಧನೆಯನ್ನೇ ಬೋಧಿಸುತ್ತಿದ್ದರೆದೂ ಅವರಿಗೆ ಗೊತ್ತಿದೆ. 
ಆದುದರಿಂದ ನಿಜವಾಗಿ ಅವರೀಗ, ಹಿಂದೆಂದೂ ಕೇಳಿರದ ನವೀನ ವಿಷಯವೊಂದನ್ನು ಕೇಳುತ್ತಿದ್ದಾರೆಂಬುದು ಅವರ ನಿರಾಕರಣೆಗೆ 
ಕಾರಣವಲ್ಲ. (ಹೆಚ್ಚಿನ ವಿವರಗಳಿಗೆ ಅಲ್‌ ಫುರ್ಕಾನ್‌ನ 84, ಅಸ್ಸಜ್ಞಃದ 5 ಮತ್ತು ಸಬಾದ 35ನೆಯ ಟಿಪ್ಪಣಿಗಳನ್ನು ನೋಡಿರಿ) 

66. ಅರ್ಥಾತ್‌. ಒಬ್ಬ ಅಪರಿಚಿತ ವ್ಯಕ್ತಿ ಹಠಾತ್ತನೆ ಅವರ ಮುಂದೆ ಪ್ರ ಪ್ರತ್ಯಕ್ಷನಾಗಿ ನನ್ನನ್ನು ನಂಬಿರಿ ಎಂದು ಹೇಳುತ್ತಿರುವ 
“ಕಾರಣದಿಂದಾಗಿ ಅವರು ನಿರಾಕರಿಸುತ್ತಿರುವುದೇ? ಇದೂ ಅಲ್ಲವೆಂಬುದು ಖಚಿತ. ಈ ಅಹ್ವಾನ ನೀಡುತ್ತಿರುವವರನ್ನೂ ಅವರ 

| ನಿಷ್ಕಳಂಕ ನ ವ್ಯಕ್ತಿತ್ವವನ್ನೂ ಅವರು. ಚೆನ್ನಾಗಿ ಬಲ್ಲರು. ಪ್ರವಾದಿತ್ವವನ್ನು ಘೋಷಿಸುವುದಕ್ಕೆ ಒಂದು ದಿನ ಮುಂಚೆಯಾದರೂ ಅವರು 
ಇಂತಹ ಒಂದು ಘೋಷಣೆ ಮಾಡಲು ಸಿದ್ದತೆ ನಡೆಸುತ್ತ ್ರಿದ್ದಾರೆಂದು ಶಂಕಿಸಬಹುದಾದ ಯಾವುದಾದರೂ ಒಂದು ಮಾತನ್ನು ಕೂಡಾ 
ಅವರ ಬಾಯಿಯಿಂದ ಯಾರೂ ಕೇಳಿರಲಿಲ್ಲ. : ಅವರು ಇತರರಿಗೆ ಏನನ್ನು ಬೋಧಿಸುತ್ತಿರುವರೋ ಅದನ್ನು ಮೊದಲು ಸ್ವತಃ 
ಮಾಡಿ ತೋರಿಸಿದ್ದಾರೆಂಬುದಕ್ಕೆ ಅವರ ಜೀವನ ಸಾಕ್ಷಿಯಾಗಿದೆ. ಇಷ್ಟೊಂದು ಪರಿಚಿತ ಹಾಗೂ ಪರೀಕ್ಷಿತ ವ್ಯಕ್ತಿಯ ವಿಷಯದಲ್ಲಿ 
ಅವರು ನಾಳೆ ಅವನು ಏನಾಗಿ ಬಿಡುವನೋ ಎಂದು ಹೇಳುವಂತಿಲ್ಲ. (ಈ ವಿಷಯದಲ್ಲಿ ಇನ್ನಷ್ಟು ವಿವರಣೆಯನ್ನು ಅಲ್‌ 
ಅನ್‌ಆಮ್‌ 21, ಯೂನುಸ್‌ 21 ಮತ್ತು ಬನೀ ಇಸ್‌ರಾಈಲ್‌ನ 105ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) 

67. ಅರ್ಥಾತ್‌- ಇವರು ನಿಜಕ್ಕೂ ಹೆ. ಮುಹಮ್ಮದ್‌ರನ್ನು (ಸ) ಮತಿಭ್ರಾಂತನೆಂದು ಭಾವಿಸುತ್ತಿರುವುದೇ ಅವರ ನಿರಾಕರಣೆಗೆ 
ಕಾರಣವೇ? ಇದೂ ಮುಖ್ಯ ಕಾರಣವಲ್ಲವೆಂಬುದು ವ್ಯಕ್ತ. ಏಕೆಂದರೆ ಬಾಯಿಯಿಂದ ಅವರು ಏನನ್ನೇ ಹೇಳಿದರೂ ಪ್ರವಾದಿವರ್ಯರ(ಸ) 
ಕುಶಾಗ್ರ ಬುದ್ಧಿ ಮತ್ತು ಧೀಮಂತಿಕೆಯನ್ನು ಮನಸಾರೆ ಗೌರವಿಸುತ್ತಾರೆ. ಈ ವಾಣಿಯನ್ನು ಕೇಳಿ ಇದು ಯಾರೋ ಒಬ್ಬ ಹುಚ್ಚನ 
ಮಾತೆಂದು ಮತ್ತು ಅವರ ನಿಷ್ಕಳಂಕ ಜೀವನವನ್ನು ನೋಡಿ ಇದು ಒಬ್ಬ ಮತಿಗೆಟ್ಟವನ ಜೀವನವೆಂದೂ ಒಬ್ಬ ಹಠಮಾರಿ ಮತ್ತು 
ನಿರ್ಲಜ್ಜ ವ್ಯಕ್ತಿಯ ಹೊರತು ಇನ್ನಾರು ತಾನೇ ಹೇಳಬಲ್ಲರು? ಈ ಹುಚ್ಚು (ಅಥವಾ ಪೌರ್ವಾತ್ಮರ ಅಧ್ಯಯನ ನಡೆಸಿದ 
ಪಾಶ್ಚಿಮಾತ್ಯರ ಕುಪ್ರಚಾರದ ಪ್ರಕಾರ ಅಪಸ್ಮಾರ. ಬಾಧೆಯು) مہ‎ ಬಾಯಿಯಿಂದ ಕುರ್‌ಆನಿನಂತಹ ಒಂದು ಅದ್ಭುತ 
ಗ್ರಂಥವನ್ನು ಹೊರಡಿಸಬಲ್ಲುದು. ಮತ್ತು ಈ ಹುಚ್ಚಿಗೆ ತುತ್ತಾದ ವ್ಯಕ್ತಿ ಒಂದು ಆಂದೋಲನಕ್ಕೆ ಕೇವಲ ತನ್ನ ನಾಡಿನ ಮಾತ್ರವಲ್ಲ 
ಸಂಪೂರ್ಣ ಜಗತ್ತಿನ ಭಾಗ್ಯವನ್ನೇ ಬದಲಿಸಿ ಬಿಡುವಷ್ಟು ಯಶಸ್ವಿ ಮಾರ್ಗದರ್ಶನ ನೀಡುವಂತೆ ಮಾಡಬಲ್ಲುದು ಎಂದಾದರೆ 
ಇದೊಂದು ಪರಮ ವಿಚಿತ್ರ ಹುಚ್ಚೇ ಸರಿ! 

68. ಸಾಮಾನ್ಯವಾಗಿ ತಿಳಿಗೇಡಿಗಳೊಡನೆ ಯಾರಾದರೂ ಸತ್ಯವಾದುದನ್ನು ಹೇಳಿದರೆ ಕೋಷಿಸುವುದು ಅವರ ನೀತಿ. 
ಅಂದರೆ ಮಾತು ಸತ್ಯವೂ ನೈಜ ಘಟನೆಯ ಪ್ರಕಾರವೂ ಆಗಿರಬಾರದು. ಬದಲಾಗಿ ಅದು ಅವರ ಇಚ್ಛೆಗನುಸಾರವಾಗಿರಬೇಕು 


ಕಾಂಡ-18 


(72-74) ನೀವು ಅವರಿಂದೇನಾದರೂ ಬೇಡುತ್ತಿರುವಿರಾ? ನಿಮಗಂತೂ ನಿಮ್ಮ ಪ್ರಭುವಿನ 


'ಪ್ರಕೃತಿಯನ್ನೂ ಅದರ ಬೇಡಿಕೆಗಳನ್ನೂ ಅವರ ಮುಂದಿಟ್ಟು ಅವರು ತಮಗೆ ಮರೆತ ಈ ಪಾಠವನ್ನು ಸ್ಮರಿಸಿಕೊಳ್ಳುವಂತೆ ا‎ 


ಎಂಬುದು ಉಪದೇಶ ಎಂಬರ್ಥದಲ್ಲಿ. ಇದರ ಪ್ರಕಾರ ಈ ಸೂಕ್ತದ ವ್ಯಾಖ್ಯಾನವು, ಅವರದೇ ಹಿತಕ್ಕಾಗಿ ಒಂದು |: 


'ಅನ್‌ಆಮ್‌ 90, ಯೂನುಸ್‌ 72, ಹೊದ್‌ 29 ಮತ್ತು 51, ಯೂಸುಫ್‌ 104 ಅಲ್‌ ಫುರ್ಕಾನ್‌ 57, "ಅಶ್ಕುಅರಾ 


| 


"ಇಷ್ಟೆಲ್ಲಾ ಪ್ರಮ ಪಡುತ್ತಿದ್ದಾರೆಂದು' ಪ್ರಾಮಾಣಿಕವಾಗಿ ' ಆರೋಪಿಸಲು ಯಾರಿಗೂ " 'ಸಾಧ್ಯವಾಗದು. ಒಳ್ಳೆಯ ವ್ಯಾಪಾರ y 


ಈಗ ಬೈಗಳನ್ನೂ ಕಲ್ಲೇಟುಗಳನ್ನೂ ತಿನ್ನುತ್ತಿದ್ದಾರೆ. ಅತ್ಯಂತ `ಕಠರಿಣ ಸಂಘರ್ಷಕ್ಕೊ اتا‎ 'ಜಟ್ಟೆದ್ದಾರೆ. ನೆಮ್ಮಃ ದಿಯ |: 


"ಅದರಿಂದಾಗಿ ಅವರ ಸ್ವಂತ ಬಂಧು ಬಳಗದವರೂ 'ರಕ್ತದಾಹಿಗಳಾಗಿ ಬಿಟ್ಟಿದ್ದಾರೆ. 'ಇದು ಒಬ್ಬ ಸಾರ್ಥಿ ಮಾಡುವಂತಹ | 
ಕೆಲಸವೆಂದು ಯಾರು ತಾನೇ 'ಹೇತಿ ಬಲ್ಲರು? `ಇದು 'ಕುರ್‌ಅನಿನಲ್ಲಿ' ಹ.ಮುಹಮ್ಮದ್‌(ಸು' ಮಾತ್ರವಲ್ಲ ಸಕಲ ಪ್ರವಾದಿಗಳು 


23. ಆಲ್‌ ಮೂಮಿನೂನ್‌ p 101 


Bp سض ے‎ Je 2 1 ہو‎ 2೫ 
5% ಪ್ರಿ ಜಲ مُمَرِضُوں ٹڈ ام‎ ವಿ3 ಆಸ 


$36 ga 1 ಸೆ ಚಿ AERA 


'ಅವರ ಬಳಿಗೆ ತಂದಿದ್ದೇವೆ ಮತ್ತು ಅವರು ತಮ್ಮ 'ದಿಕ್ಸ್‌'ನಿಂದ ವಿಮುಖೆರಾಗುತ್ತಿದ್ದಾರೆ.9 


ಕೊಡುಗೆಯೇ ' ಶ್ರೇಷ್ಠವಾಗಿದೆ :ಮತ್ತು ಅವನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ:? ನೀವರೆತು ಅವರನ್ನು 


ಎಂದಂತಾಯಿತು. ಇಂಥವರು ವಾಸ್ತವಿಕತೆ ಮತ್ತು ತಮ್ಮ ಇಚ್ಛೆ ಇವೆರಡರ ನಡುವೆ .ವೃತ್ಕಾಸವಿದ್ದರೆ ತಪ್ಪು ತಮ್ಮ 
ಇಚ್ಛೆಯದೇ ಹೊರತು ವಾಸ್ತವಿಕತೆಯದ್ದಲ್ಲ ಎಂಬುದನ್ನು ಆಲೋಚಿಸುವ ಗೊಡವೆಗೇ ಹೋಗುವುದಿಲ್ಲ. ಅವರು ಅದನ್ನು 
ವಿರೋಧಿಸಿ ಅದಕ್ಕೆ ಯಾವ ಹಾನಿಯನ್ನೂ ಮಾಡಲಾರರು. ವಿಶ್ವದ ಈ ಬೃಹತ್‌ ವ್ಯವಸ್ಥೆ ಯಾವ ಅಚಲ ವಾಸ್ತವಿಕತೆಗಳನ್ನು 
"ಹಾಗೂ ನಿಯಮಗಳನ್ನು ಆಧರಿಸಿದೆಯೋ, ಅವುಗಳ ನೆರಳಲ್ಲಿ ಬದುಕುತ್ತಾ ಮಾನವನು ತನ್ನ ವಿಚಾರಗಳನ್ನೂ ಇಚ್ಛೆಗಳನ್ನೂ 
ಕರ್ಮವಿಧಾನವನ್ನೂ ವಾಸ್ತವಿಕತೆಗನುಸಾರವಾಗಿ ರೂಪಿಸಿಕೊಳ್ಳಬೇಕೇ ಹೊರತು ಬೇರಾವ ದಾರಿಯೂ ಅವನಿಗಿಲ್ಲ. 

6. ಇಲ್ಲಿ 'ದಿಕ್ರ' ಎಂಬುದಕ್ಕೆ ಮೂರು ಅರ್ಥಗಳಿರುವುದು ಸಾಧ್ಯವಿದೆ ಮತ್ತು ಮೂರೂ ಸರಿಯಾಗಿದೆ- 1) 
ಪ್ರಕೃತಿಯ ವಿವರಣೆ. ಎಂಬ . ಅರ್ಥದಲ್ಲಿ. ಇದರ ಪ್ರಕಾರ ಈ ಸೂಕ್ತದ ಅರ್ಥ- ನಾವು ಅವರದೇ" ವಾಸ್ತವಿಕತೆಯನ್ನೂ 


ಮಾಡುತ್ತೇವೆ. ಆದರೆ ಅವರು ಅದನ್ನು ಸ್ವೀಕರಿಸಲು ಹಿಂಜರಿಯುತ್ತಿದ್ದಾರೆ. ಈ. ರೀತಿ ಅವರ ಈ ಪಲಾಯನ ಯಾವುದೇ 
ಅಸಂಗತ ವಿಷಯದ ಕಡೆಯಿಂದಾಗಿರದೆ, ಸ್ವತಃ ತಮ್ಮದೇ, ಪ್ರಸ್ತಾಪದಿಂದ ಮಾಡುವ ಪಲಾಯನವಾಗಿದೆ. 2) 'ದಿಕ್ಸ್‌' 


ಉಪದೇಶವನ್ನು ಅವುರ ಮುಂದಿಡಲಾಗುತ್ತಿದೆ. ಹೀಗಿರುತ್ತಾ ಅವರ ಈ ಪಲಾಯನವು ತಮ್ಮ ಹಿತದಿಂದಲ್ಲೇ ವಿನಾ 
ಬೇರಾವುದರಿಂದಲೂ , ಅಲ್ಲ ಎಂದಾಗುತ್ತದೆ. 3) "ದಿಕ್ರ್‌', ಎಂಬುದು ಗೌರವ, ಮತ್ತು ಮರ್ಯಾದೆಯ ಅರ್ಥದಲ್ಲಿ. ಈ 
ಅರ್ಥವನ್ನು ತೆಗೆದು. ಕೊಂಡರೆ ಈ ಸೂಕ್ತದ, ಅರ್ಥವು- ಸ್ವೀಕಾರ ಮಾಡಿದರೆ ಸ್ವತಃ ಅವರಿಗೇ ಗೌರವ ಮತ್ತು ಔನ್ನತ್ಯ. 
"ಪ್ರಾಪ್ತ . ಬಾಗುವಂತಹ ವಸ್ತುವನ್ನು ನಾವು" ಅವರೆ. .ಮುಂದ್ದಿಟ್ಟಿದ್ದೇವೆ. ಅದನ್ನೀಗ ಅವರು ತಿರಸ್ಕರಿಸಿದರೆ ಸ್ವತಃ ತಮ್ಮ: ದೇ 
ಏಳಿಗೆ ಮತ್ತು ಪ್ರಗತಿಗಿರುವ ಒಂದು ಸುವರ್ಣಾವಕಾಶವನ್ನು ತಿರಸ್ಕರಿಸಿದಂತಾಗುತ್ತ: ದೆಯೇ ಹೊರತು ಮತ್ತೇನನ್ನೂ ತಿರಸ್ಯ 
ದಂತಾಗುವುದಿಲ್ಲ ಎಂದಾಗುತ್ತದೆ. 

: 70. ಇದು ಹ.ಮುಹಮ, ان یا‎ 'ಪ್ರವಾಧ್ಮತ್ವದ ಪರವಾಗಿ ಇನ್ನೊಂದು ಆಧಾರ. دوہ‎ ಅವರು ತಮ್ಮ لت‎ 
“ಚಟುಬೆಟಿಕೆಯಲ್ಲಿ ಸಂಪೂರ್ಣ ನಿಷ್ಟಾರ್ಥರಾಗಿದ್ದಾರೆ. ಅವರ ಮುಂದೆ ಯಾವುದೋ ಸ್ವಾರ್ಥ, ಇರುವುದರಿಂದಲೇ ಅವರು 


ನಡೆಯುತ್ತಿತ್ತು. ಈಗ ದಾರಿದ್ರ್ಯದಲ್ಲಿ ಮುಳುಗಿದ್ದಾರೆ. ಜನಾಂಗದಲ್ಲಿ ಅತ್ಯಂತ ಗೌರವ ಪೂರ್ಣವಾಗಿ ನೋಡಲ್ಪಡುತ್ತಿದ್ದರು. 


" ಉಸಿರನ್ನೇ ھت‎ ದಂತಾಗಿದೆ. ಇದು ಸಾಲದೆಂಬಂತೆ ಇಡೀ" ದೇಶವೇ ಶತ್ರುವಾಗಿ" ಬಿಡುವಂತಹ ವಿಷಯವನ್ನು" ಎತ್ತಿಕೊಂಡಿದ್ದಾರೆ. 


'ಸತ್ಮವಾದಿಗಳೆಂಬುದಕ್ಕೆ ಆಧಾರವಾಗಿ ಪದೇಪದೇ ಮುಂದಿಡಲಾಗಿರುವ ಪುರಾವೆಯಾಗಿದೆ.” (ಇನ್ನಷ್ಟು ವಿವರಣೆಗಳಿಗೆ ಅಲ್‌ 


“109, 127, 145, 164, 180, “ಸಬಾ 47, ಯಾಸೀನ್‌ 21, ಸ್ವಾದ್‌ 86, ಅಶ್ಕೂರಾ 23 ಮತ್ತು ಅನ್ನಜ್ಮ್‌ನ 40ನೆಯ 
ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ) ۲ 


ಕಾಂಡ-18 


12 ಕುರ್‌ಆನ್‌ ವ್ಯಾಖ್ಯಾನ 


تونق لا زی ee‏ 


تر 52 ہے سو سح ا2و 


ما یوخر تن ESE‏ طفیا توم slid NET S58‏ 


۶ WEES FACIES DEEN p 
RANE NAS SY A WE vik & 
۲۳ 
ಸನ್ಮಾರ್ಗದ ' ಕಡೆಗೆ ಕರೆಯುತ್ತಿರುವಿರಿ. ಆದರೆ, ಪರಲೋಕದ ಮೇಲೆ ವಿಶ್ವಾಸವಿರಿಸದವರು ಸನ್ಮಾರ್ಗ 
ದಿಂದ ಸರಿದು ನಡೆಯಲಿಚ್ಛಿಸುತ್ತಾರೆ.” 

(75-77) ನಾವು ಇವರ ಮೇಲೆ ದಯೆ ತೋರಿದರೆ ಹಾಗೂ ಇವರು ಇಂದು ಸಿಲುಕಿ ಬಿದ್ದಿರುವ 
ಸಂಕಷ್ಟವನ್ನು ದೂರೀಕರಿಸಿದರೆ ಇವರು ತಮ್ಮ ಉದ್ದಟತನದಲ್ಲಿ ಸಂಪೂರ್ಣ ದಾರಿಗೆಡುವರು. ಇವರ ا‎ 
ಅವಸ್ಥೆಯೇನೆಂದರೆ ನಾವು ಇವರನ್ನು ಕಷ್ಟಕ್ಕೀಡು ಮಾಡಿದೆವು, ಆದರೂ ಇವರು ತಮ್ಮ ಪ್ರಭುವಿನ 
ಮುಂದೆ ಬಾಗಲಿಲ್ಲ ಮತ್ತು ವಿನಮ್ರತೆ ತೋರಲಿಲ್ಲ. ಕೊನೆಗೆ ನಾವು ಅವರ ಪಾಲಿಗೆ ಕಠಿಣ ಯಾತನೆಯ 
ಬಾಗಿಲನ್ನು ತೆರೆದು ಬಿಟ್ಟಾಗ ಇವರು ಆ ಸ್ಥಿತಿಯಲ್ಲಿ ಪ್ರತಿಯೊಂದು ಶುಭದ ಬಗ್ಗೆ ಹಠಾತ್ತನೆ 
ನಿರಾಶರಾಗಿರುವುದನ್ನು ನೀವು ಕಾಣುವಿರಿ.3 ' 


71. ಅರ್ಥಾತ್‌- ಪರಲೋಕ ವಿಶ್ವಾಸದ ನಿರಾಕರಣೆಯು ಅವರನ್ನು - ಹೊಣೆಗೇಡಿಗಳನ್ನಾಗಿಯೂ ಹೊಣೆಗೇಡಿತನದ |. 
"ಭಾವನೆಯು - ಅವರನ್ನು ನಿಶ್ಚಿಂತರನ್ನಾಗಿಯೂ ಮಾಡಿಬಿಟ್ಟಿದೆ. ತಮಗೆ ಯಾರ ಮುಂದಾದರೂ ತಮ್ಮ ಕರ್ಮಗಳ ಲೆಕ್ಕ 
ಸಮರ್ಪಿಸಲಿಕ್ಕಿದೆಯೆಂಬ : ಭಾವನೆಯೇ ಅವರಲ್ಲಿ ಇಲ್ಲದಿರುವಾಗ ಸತ್ಯವೆಂದರೇನು ಮತ್ತು ಮಿಥ್ಮವೆಂದರೇನು ಎಂದು ಅವರು 
ಚಿಂತಿಸುವರೇ? ಇಂತಹವರು ಸನ್ಮಾ ರ್ಗವನ್ನು ಬಯಸುವುದೂ ಇಲ್ಲ ಪಡೆಯುವುದೂ ಇಲ್ಲ. ಸಿಕ ಸಿ : 

72. ಅವರು ಸಿಲುಕಿದ್ದ ಬರಗಾಲದ ಕೆಷ್ಟಕಾರ್ಪಣ್ಯಗಳ ಕಡೆಗೆ ಸೂಚನೆ. ಪ್ರವಾದಿವರ್ಯರ(ಸು " ಕಾಲದಲ್ಲಿ 
ಮಕ್ಕಾವಾಸಿಗಳು ಎರಡು ಸಲ ಕ್ಷಾಮ ಪೀಡಿತರಾಗಿದ್ದರೆಂಬುದನ್ನು ' ತಿಳಿದಿರಬೇಕು. ಒಂದು. ಪ್ರವಾದಿತ್ವದ ಆರಂಭದಿಂದ 
ಸ್ವಲ್ಪ ಕಾಲದ ಬಳಿಕ ಇನ್ನೊಂದು ಹಿಜ್ರತ್‌ನ ಅನೇಕ ವರ್ಷಗಳ ಬಳಿಕ. ಆಗ ಶುಮಾಮಃ ಬಿನ್‌ ಉಸಾಲ್‌ ಎಂಬಾತನು 
,ಯಮಾಮದಿಂದ ಮಕ್ಕಾದ ಕಡೆಗೆ ಧಾನ್ಯದ' ರಫ್ತನ್ನು ತಡೆದು ಬಿಟ್ಟಿದ್ದನು. ಇಲ್ಲಿ ಮೊದಲನೆಯ ಕಾಮದ ಪ್ರಸ್ತಾಪವಿದೆ. |; 
ಈ ಕ್ಷಾಮದ ಕುರಿತು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲಿ ಅನೇಕ ಸೂಚನೆಗಳು ಸಿಗುತ್ತವೆ. ಉದಾ: ಅಲ್‌ | 
"ಅನ್‌ಆಮ್‌ 42ರಿಂದ 44, ಅಲ್‌ ಆಅಲ್‌ರಾಫ್‌ 94ರಿಂದ 99, ಯೂನುಸ್‌ 11, 12, 21, ' ಅನ್ನಹ್ನ್‌ ےد‎ 113 ಮತ್ತು 
ಅದ್ದುಖಾನ್‌ನ 10ರಿಂದ 16ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿ ಸಹಿತ ಓದಿರಿ 0 

73. ಮೂಲದಲ್ಲಿ 'ಮುಬ್‌ಲಿಸೂನ್‌' .ಪದ ಪ್ರಯೋಗವಾಗಿದೆ 'ಬಲಸ್‌' ಮತ್ತು 'ಇಬ್‌ಲಾಸ್‌'. ಪದಗಳು. ಅನೇಕ 
ಅರ್ಥಗಳಲ್ಲಿ ಪ್ರಯೋಗವಾಗುತ್ತವೆ. . ಆಶ್ಚರ್ಯದಿಂದ ದಂಗಾಗಿ ಬಿಡುವುದು, ಭಯಭೀತ್ರಿಯಿಂದ, ಮೌನ ಅವರಿಸುವುದು, . 
ದುಃಖಾತಿರೇಕದಿಂದ ಖನ್ನನಾಗಿರುವುದು, ಎಲ್ಲ ಕಡೆಗಳಿಂದಲೂ ನಿರಾಶೆಯುಂಟಾಗಿ ಧೈರ್ಯಗೆಡುವುದು, ಇದರದ್ದೇ ಒಂದು | 
ಮುಖವು ಭಗ್ಗಾ ಶೆಯಿಂದ ಕೆರಳುವುದೂ(Desperate) ಆಗಿದೆ. ಇದರಿಂದಾಗಿಯೇ ಶೈತಾನನಿಗೆ ور نام‎ ಎಂದು : 
22008-0۵2. ಈ ಹೆಸರಿನಲ್ಲಿ, ನಿರಾಶೆ ಮತ್ತು ಭಗ್ಗಾಶೆFಗstatiಂn) ಯಿಂದಾಗಿ ಅವನ ಅಹಂಭಾವವು ಘಾಸಿಗೊಂಡು,. |" 
ಈಗ ಜೀವದ, ಆಶೆ ಬಿಟ್ಟು ಯಾವ ಸ್ಪರ್ಧೆಗೂ ಮತ್ತು ಎಂತಹ ಘೋರ ಅಷರಾಧವೆಸಗಲಿಕ್ಕೂ ಸಿದ್ವನಾಗಿದ್ದಾನೆಂಬ. |: 
`'ಅರ್ಥವು ಅಡಗಿದೆ. جء ٭‎ ಸ “| 


ಕಾಂಡ-18 


23. ಅಲ್‌ ಮೂಮಿನೂನ್‌ 103 


54 

0۸0۰۳ pee 5% BESS 
SES OS US Dad UG 
و ری یی اش 7277ھ‎ 5 


(78-83) ನಿಮಗೆ ಶ್ರವಣಶಕ್ತಿ, ದೃಕೃಕ್ತಿ ಮತ್ತು ವಿಚಾರ ಮಾಡಲು ಮನಸ್ಸು ನೀಡಿದವನು 
' ಅಲ್ಲಾಹನೇ ತಾನೇ. ಆದರೆ ನೀವು ಅಲ್ಲವೇ ಕೃತಜ್ಞರಾಗುತ್ತೀರಿ.” 'ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿ 
ಬಿಟ್ಟವನೂ ಅವನೇ." ಕೊನೆಗೆ -ನೀವು ಅವನ ' ಕಡೆಗೇ - ಒಟ್ಟುಗೂಡಿಸಲ್ಪಡುವಿರಿ. "ಅವನೇ 'ಜೀವ ನೀಡುತ್ತಾನೆ 
ಮತ್ತು ಅವನೇ 'ಮರಣ ಕೊಡುತ್ತಾನೆ. ರಾತ್ರಿ-ಹಗಲುಗಳ ಆವರ್ತನವು ಅವನದೇ ಹಿಡಿತದಲ್ಲಿದೆ.” ನಿಮಗೆ 
ಇದು ಅರ್ಥವಾಗುವುದಿಲ್ಲ; ವೇ? ಆದರೆ' ಇವರು ಇವರ ಪೂರ್ವಜರು 'ಹೇಳಿದ್ದುದನ್ನೇ' ಹೇಳುತ್ತಾ تاد‎ 1. 
| "ನಾವು ಸತ್ತು ಮಣ್ಣು ಮತ್ತು ` ಅಸ್ಸಿ, ಪಂಜರವಾಗಿ 'ಬಿಟ್ಟ' ಬಳಿಕ "ನಮ್ಮ: ನ್ನು ಪುನ ಜೀವಂತಗೊಳಿಸಿ 
ಎಬ್ಬಿಸೆಲಾದೀತೇ?' ಈ ವಾಗ್ದಾನಗಳನ್ನು ನಾವು ತುಂಬಾ ಕೇಳಿದ್ದೇವೆ ಮತ್ತು ನಮಗಿಂತ ಮುಂಚೆ ನಮ್ಮ 
ಪೂರ್ವಜರೂ ಕೇಳುತ್ತಲೇ ಬಂದಿದ್ದಾರೆ. ಇವೆಲ್ಲ. جو‎ 'ಕಟಕತಿಗಳಲ್ಲದ “ಇನ್ನೇನೂ . ಅಲ್ಲ" ಎಂದು ۱ 
ಇವರು ಹೇಳುತ್ತಾರೆ.” . 


74. ಅಂದರೆ "ಓ ಹತಭಾಗಿಗಳೇ, ನಿಮಗೆ ಕಣ್ಣು; ಕಿವಿಗಳನ್ನೂ ಮನಮಸ್ತಿ ಗ ಕೊಡಲಾಗಿರುವುದು ಕೇವಲ ಪ್ರಾಣಿಗಳು 
ಉಪಯೋಗಿಸುವಂತೆ ಅವುಗಳನ್ನು ಉಪಯೋಗಿಸ ಲಿಕ್ಕಾಗಿಯೇ?' ಅವುಗಳನ್ನು. ನೀವು ಪ್ರಾಣಿಗಳಂತೆ ಕೇವಲ” ದೇಹೇಚ್ಛೆಗಳನ್ನು |, 
ಈಡೇರಿಸುವ ಸಾಧನಗಳನ್ನು ಹುಡುಕಲಿಕ್ಕಾಗಿ ಮಾತ್ರ ಬಳಸಿಕೊಂಡರೆ ಸಾಕೇ? ಕಣ್ಣು; ಗಳಿಂದ, ಬೇರೆಲ್ಲ ವನ್ನೂ' ನೋಡಿ ಸತ್ಯದೆಡೆಗೆ |. 
ದಾರಿ ತೋರುವ ನಿದರ್ಶನಗಳಿನ್ನು ಮಾತ್ರ ನೋಡದಿದ್ದರೆ, ಕಿವಿಗಳಿಂದ ಬೇರೆಲ್ಲ; ವನ್ನೂ ಕೇಳಿ ಪಾಠದಾಯಕ ವಿಷಯಗಳನ್ನು ಮಾತ್ರ. | 
"ಕೇಳದಿದ್ದರೆ ಮತ್ತು ಮನಮಸ್ತಿಷ್ಯಗಳಿಂದ ಬೇರೆಲ್ಲ. ವನ್ನೂ _ಚಿಂತಿಸಿ ತನಗೆ ಈ ಅಸ್ತಿತ್ವ ಹೇಗೆ 'ಸಿಕ್ಕಿತು; ಏಕೆ ಸಿಕ್ಕಿತು ಹಾಗೂ 
ತನ್ನ ಬದುಕಿನ. -ಉದ್ದೆ "ಶವೇನು, ಎಂದು ಮಾತ್ರ ಯೋಚಿಸಿದ್ದರೆ, ಇದಕ್ಕಿಂತ ದೊಡ್ಡ ಕೈತಪ್ಪುತೆ ಬೇರೆ ಇದೆಯೇ?" 

75. ಜ್ಞಾನ ಸಾಧನಗಳು (ಇಂದ್ರಿಯಗಳು ಮತ್ತು" ವಿವೇಚನಾ ಶಕ್ತಿ).ಮತ್ತು ಅವುಗಳ ಸದುಪಯೋಗದ ಕುರಿತು ಮಾನವನ 
ಅನಾಸ್ಥೆಯ ಬಗ್ಗೆ” ಎಚ್ಚರಿಕೆ ಕೊಟ್ಟ ಬಳಿಕ ಇದೀಗ ಕೆಲವು - ನಿದರ್ಶನಗಳೆಡೆಗೆ ಗಮನ ಸೆಳೆಯಲಾಗಿದೆ. -ಅವು ಎಂತಹ 4 
"ನಿದರ್ಶನಗಳೆಂದರೆ ಅವುಗಳನ್ನು ಕಣ್ತೆರೆದು ನೋಡಿದರೆ, ಅವುಗಳಿಂದ 'ಸಿಗುವ' ಸೂಚನೆಗಳಿಂದ ಸರಿಯಾದ ಪುರಾವೆಗಳನ್ನು ಪ ಪಡೆದರೆ 
,ಅಥವಾ 'ಸೂಕ್ತ : "ಪುರಾವೆಗಳನ್ನು ಕಿವಿಗೊಟ್ಟು ಕೇಳಿದರೆ ಮನುಷ್ಯನು ' ಸತ್ಯವನ್ನು ತಲುಪಬಲ್ಲನು. ' Nis نت‎ y 
ا‎ ಇಲ್ಲಿ ತೌಹೀದ್‌" ಐಕದೇವತ್ಸೆ) ಮತ್ತು_ ಮರಣಾನಂತರ ಜೀವನ ಇವೆರಡರ ಬಗ್ಗೆ ಒಟ್ಟುಗಿ" ಅಧಾರ ಸಹತ | 
ಚರ್ಚಿಸಲಾಗಿದೆ. ಮುಂದೆ. ಸೂಚಿಸಲಾಗಿರುವ ನಿದರ್ಶನಗಳಿಂದ, ಶಿರ್ಕ್‌ನ ಖಂಡನೆ ಮತ್ತು ಪರಲೋಕ ನಿರಾಕರಣೆಯ ಖಂಡನೆ ; 
, ಇವೆರಡಕ್ಕೂ, ಬೇಕಾದ. ಆಧಾರಗಳನ್ನು: ಮುಂದಿಡಲಾಗಿದ್ದ: : 5 و‎ 

Es ಅವರು ಪರಲೋಕ: ಜೀವನವನ್ನು; ಅಸಂಭವವೆಂದು ತಿಳಿದುದು ಪರಲೋಕ. ವಶ್ಚಾಸ ಸದ ನಿರಾಕರಣೆ ಮುತ್ರನೇ ಆ ಅಲ್ಲ: ۱ 
و‎ ಅಲ್ಲಾಹನ. ಮಹಿಮೆ ಮತ್ತು ಯುಕ್ತಿಯ “ಿರಾಕರಣೆಯೂ ಆಗಿತ್ತೆಂಬುದು ಗಾ 


ಕಾಂಡ-18 


104 ಕುರ್‌ಆನ್‌ ವ್ಯಾಖ್ಯಾನ 


AGS BOCES NI SEE GS 
ہمت‎ ASE SADE Ad العرش‎ Es 
aS عليه ان کیٹر تعلمو‎ ARNIS ڈھو‎ ٥ SY LN 
ASSES EN بن تل‎ SS SE ذوفن‎ IE 
(84-92) "ನೀವು ಬಲ್ಲವರಾಗಿದ್ದರೆ ಈ ಭೂಮಿ ಮತ್ತು ಇದರೊಳಗಿರುವುದೆಲ್ಲ: ವೂ ಯಾರದೆಂದು | 
ಹೇಳಿರಿ" ಎಂದು ಅವರೊಡನೆ ಕೇಳಿರಿ. ಅವರು ಖಂಡಿತವಾಗೆಯೂ 'ಅಲ್ಲಾಹನದು' ಎನ್ನುವರು. "ಹಾಗಾದರೆ 


ನೀವು ಪ್ರಜ್ಞಾವಂತರಾಗುವುದಿಲ್ಲವೇ?" ಎಂದು ಕೇಳಿರಿ ಸಪ್ತಗಗನಗಳ ಮತ್ತು ಮಹಾ ಸಿಂಹಾಸನದ 
ಒಡೆಯನಾರೆಂದು ಇವರನ್ನು ಕೇಳಿರಿ. ಅವರು. ಖಂಡಿತವಾಗಿಯೂ 'ಅಲ್ಲಾಹನೇ' ಎನ್ನುವರು.” ಹಾಗಾದರೆ | 


ನೀವೇಕೆ ಭಯಪಡುವುಧಿಲ್ಲವೆಂದು : ಕೇಳಿರಿ. ಅವರೊಡನೆ ಕೇಳಿರಿ; "ಸಕಲ ವಸ್ತುಗಳ ಮೇಲೆ. ಯಾರ 
ಪ್ರಭುತ್ವವಿದೆ?್‌'.ಎಲ್ಲರಿಗೂ ಆಶ್ರಯ ನೀಡುವವನೂ ಅವನ ವಿರುದ್ಧ ಆಶ್ರಯ ನೀಡಲು ಯಾರಿಗೂ 
ಸಾಧ್ಯವಿಲ್ಲದಂತಹವನೂ ಯಾರು? ನಿಮಗೆ ಗೊತ್ತಿದ್ದರೆ. ಹೇಳಿರಿ.” ಅವರು ಖಂಡಿತವಾಗಿಯೂ ''ಈ 
ಗುಣಗಳು ಅಲ್ಲಾಹನಿಗೇ ಇವೆ" ಎಂದು. ಹೇಳುವರು. "ಹಾಗಾದರೆ ನೀವು ಮೋಸ ಹೋಗುವುದು ಹೇಗೆ?" } 
ಎಂದು ಕೇಳಿರಿ. .ಸತ್ಯವೇನಿದೆಯೋ ಅದನ್ನು ನಾವು ಅವರ ಮುಂದೆ ತಂದಿದ್ದೆ ವೆ. ಇವರು | 


"78. ಅರ್ಥಾತ್‌- ಅವನ ಹೊರತು ಆರಾಧನೆಗೆ ಅರ್ಹನಾಗಿರುವವನು ಯಾರೂ ಇಲ್ಲ ಮತ್ತು ಭೂಮಿಯ 7-7 
ಸೃಷ್ಟಿಸಿ ಬಿಡುವುದು ಅವನ ಮಟ್ಟಿಗೆ ಕಷ್ಟದ ಕೆಲಸವೂ ಅಲ್ಲ ಎಂಬುದನ್ನು ನೀವೇಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? اگ‎ 
79. ಮೂಲದಲ್ಲಿ 'ಲಿಲ್ಲಾಹ್‌' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌- وہہ‎ ವಸ್ತುಗಳೂ ಅಲ್ಲಾ sd ನಾವು |, 
ಕೇವಲ ಭಾಷೆಯ ಅನುಕೂಲಕ್ಕಾಗಿ ಮೇಲಿನ ಧಾಟಿಯನ್ನು ಬಳಸಿರುವೆವು. > 
80. ಅರ್ಥಾತ್‌- ಹೀಗಿರುತ್ತಾ ಅವನ ವಿರುದ್ಧ ವಿದ್ರೋಹವೆಸಗುತ್ತಿರುವಾಗ ಮತ್ತು ಅವನ ಹೊರತು ಇತರರ ದಾಸ್ಕಾರಾಧನೆ |" 
'ಮಾಡುವಾಗೆ ನಿಮಗೆ ಭಯವಾಗುವುದಿಲ್ಲ: ವೇಕೆ? p : , 
k 81. ಮೂಲದಲ್ಲಿ 'ಮಲಕೂತ್‌' ಎಂಬ ಪದ ಪ್ರಯೋಗ್ಲವಾಗಿದೆ. ಇದರಲ್ಲಿ ಮುಲ್ಸ್‌ (ಅರಸುತನ) ಮತು: ಮಿಲ್ಸ್‌ (ಒಡೆತನ) 
ಇವೆರಡೂ ಅರ್ಥಗಳು ಸೇರಿವೆ. ಅದರೊಂದಿಗೆ ಇದು ಅತ್ಯಂತ ಅತಿಶಯ ಸೂಚಕ ಪ್ರಯೋಗವೂ ಆಗಿರುತ್ತದೆ. ಈ ವಿವರಣೆಯ |. 
"ದೃಷ್ಟಿಯಿಂದ ಸೂಕ್ತ: ದಲ್ಲಿ ಮುಂದಿಡಲಾಗಿರುವ ಪ್ರಶ್ನೆಯ ಸಂಪೂರ್ಣ ಅರ್ಥ- "ಪ್ರ, ಪ್ರತಿಯೊಂದು ವಸ್ತುವಿನ ಮೇಲೆ ಸಂಪೂರ್ಣ "ಪ್ರಭುತ್ವ 
ಯಾರದು? ಮತ್ತು ಪ್ರತಿಯೊಂದು ವಸ್ತುವಿನ ಮೇಲೆ ಸಂಪೂರ್ಣ ts 'ಅಧಿಕಾರ ಯಾರಿಗಿದೆ?" ' ಎಂದಾಗುತ್ತದೆ. 4 
82. ಮೂಲದಲ್ಲಿ" 'ಅನ್ನಾ ತುಸ್‌ಹರೂನ್‌' ಎಂಬ ಪದಗಳಿವೆ. ಇವುಗಳ ಶಬ್ದಾ ್ಲರ್ಥವು "ನೀವು ಎಲ್ಲಿಂದ `ಮಾಟಕ್ಕೊ ಳಗಾಗುತ್ತೀರಿ? |' 
ಎಂದಾಗುತ್ತದೆ. ಮಾಟ ಮತ್ತು ಜಾದು ಒಂದು ವಸ್ತುವನ್ನು.ಅದರ ಮೂಲ ಮತ್ತು ಸರಿಯಾದ ರೂಪಕ್ಕೆ ವಿರುದ್ಧವಾಗಿ ತೋರಿಸುತ್ತದೆ 
ಹಾಗೂ ನೋಡುವವನ ಮನಸ್ಸಿನಲ್ಲಿ, ಜಾದುಗಾರನು -ಆ ವಸ್ತುವನ್ನು ಕೃತಕವಾಗಿ ಯಾವ ರೂಪದಲ್ಲಿ ತೋರಿಸುತ್ತಿರುವನೋ ٠ 
'ಅದುವೇ ಆ ವಸ್ತುವಿನ ನಿಜ ರೂಪವೆಂಬ ತಪು 5 ಭ್ರಮೆಯನ್ನು « ಉಂಟು ಮಾಡುತ್ತದೆ. ಆದುದರಿಂದ ಈ ಸೂಕ್ತದಲ್ಲಿ: ರುವ ಪ್ರಶ್ನೆಯ 
ಉದ್ದೆ. €ಶ "ಇವೆಲ್ಲ ವಿಷಯಗಳು, ನಿಮಗೆ ತಿಳಿದಿದ್ದೂ ವಸ್ತುಸ್ಥಿ. ತಿಯ ಆರಿವಾಗದಿರುವಂತೆ ನಿಮಗೆ ಜಾದು 'ಮಾಡಿ ಬಿಟ್ಟವೆರಾರು?" ۱ 
امھ‎ ಕೇಳುವುದಾಗಿದೆ. ಕುರೈ: ಶರು ಪ್ರವಾದಿವರ್ಯರ(ಸ) ಮೇಲೆ ಹುದುಗಾರಕೆಯ ಆಪ್‌ದನೆ ಹೊರಿಸುತ್ತಿದ್ದುದನ್ನು ಗಮನಿಸಿದರೆ 
ಪ್ರಶ್ನೆಯ ಈ ರೂಪ ಇನ್ನೆಷ್ಟು; 'ಅರ್ಥಗರ್ಭಿತನೆನಿಸುತ್ತದೆ. ಪ್ರಶ್ನೆಯ ಈ ಪದಗಳಿಂದ ವ್ಯಕ್ತವಾಗುವುದೇನೆಂದರೆ.. "33مامت‎ } 
"ಮಗೆ ಮೂಲ ಸತ್ಯವನ್ನು (ಸ್ವತಃ ನಿಮ್ಮ ಒಪ್ಪಿಗೆಯ ಪ್ರಕಾರ ಸತ್ಯವಾಗಿರಬೇಕಾದ:ಸತ್ಯವನ್ನು) ತಿಳಿಸುವ ವ್ಯಕ್ತಿ ನಿಮೆಗೆ ಜಾದುಗಾಕನಾಗಿ | 
ತೋರುತ್ತಾನೆ. ಆದರೆ ರಾತ್ರಿ ಹಗಲು ನಿಮಗೆ ಸಕ್ಕೆಕ್ಕೆ ವಿರುದ್ಧವಾದ ವಿಷಯಗಳನ್ನು ನಂಬಿಸುತ್ತಿರುವವರು, ಹೆಚ್ಚೇಕೆ- ಬುದ್ದಿ ಮತ್ತು 
"ವಿವೇಕದ ವಿರುದ್ಧ, ಅನುಭವ ಮತ್ತು ತರ್ಕದ ವಿರುದ್ಧ ಮತ್ತು ನೀವು ಸ್ವತಃ "ಒಪ್ಪಿಕೊಂಡಿರುವ ಸತ್ಯದ ವಿರುದ್ಧ "ಹಸಿ ಸುಳ್ಳು ಮತ್ತು 


23.- ಅಲ್‌ ಮೂಮಿನೂನ್‌ 105: 


KEAN NS مم جن الو‎ SECS AS مون‎ SSL 
Ai ہس تھے غ مع‎ AES 
TETRIS لڈم لفن‎ By 3 


'ಸುಳ್ಳುಗಾರರೆಂಬುದರಲ್ಲಿ ಏನೂ ಸಂಶಯವಿಲ್ಲ. ಅಲ್ಲಾಹನು ಯಾರನ್ನೂ ತನ್ನ ಮಕ್ಕಳನ್ನಾಗಿ ಮ ೫ |: 
ಅವನ ಜತೆ": "ಇನ್ನೊಬ್ಬ ದೇವನೂ" `ಇಲ್ಲ. ಹಾಗಿರುತ್ತಿದ್ದರೆ ಪ್ರತಿಯೊಬ್ಬ ದೇವನೂ ತನ್ನ ಸೃಷ್ಟಿಯನ್ನು 
'ತೆಗೆದುಕೊಂಡು ಬೇರೆ ಹೋಗಿ ಬಿಡುತ್ತಿದ್ದನು. ಆ ಬಳಿಕ ಅವರು ಒಬ್ಬರ ಮೇಲೆ" ಇನ್ನೊಬ್ಬರು: ಆಕ್ರಮಣ 
ನಡೆಸುತ್ತಿದ್ದರು. ಇವರು ಆಡುವ: ಮಾತುಗಳಿಂದೆಲ್ಲಾ ಅಲ್ಲಾಹ್‌ ಪರಿಶುದ್ಧನಾಗಿರುತ್ತಾನೆ. 'ಅವನು ರಹಸ್ಯ: 


,ವಾಗಿರುವುದನ್ನೂ 'ಬಹಿರಂಗವಾಗಿರುವುದನ್ನೂ ಬಲ್ಲವನು. ಇವರು ಮಾಡುತ್ತಿರುವ 'ಶಿರ್ಕ್‌ (ದೇವ|' 
'ಸಹಭಾಗಿತ್ವ)ನಿಂದ ಅವನು ಉನ್ನತನಾಗಿರುತ್ತಾನೆ. 


ನಿರಾಧಾರ ವಿಷಯಗಳನ್ನು ನಂಬುವಂತೆ . ಮಾಡಿದವರ ವಿಷಯದಲ್ಲಿ, ಅವರೇ ಜಾದುಗಾರೆರೆ6ಿ ಸಂಶಯವೂ' ಸಹ ನಿಮಗೆ 
ಉಂಟಾಗುವುದಿಲ್ಲವಲ್ಲ!' " پچ‎ 

83. ಅರ್ಥಾತ್‌- ಕಮ: ದೇವತ್ವ ದಲ್ಲಿ (ಗುಣ ವಿಶೇಷಗಳಲ್ಲಿ, ಹಕ್ಕು ಗಳಲ್ಲಿ ಆಧಿಕಾರಗಳಲ್ಲ) ಇತರರಿಗೂ ಪಾಲುಬಾರಿಕ 1 
ಇದೆ 'ಎಂದು ಹೇಳುವುದರಲ್ಲೂ ಸುಳ್ಳುಗಾರರು. ಮರಣಾನಂತರ ಜೀವನವಿರಲು ಸಾಧ್ಯವಿಲ್ಲ ್ಲವೆನ್ನುವುದರಲ್ಲೂ ಸುಳ್ಳುಗಾರರು. ಅವರ 
ಸುಳ್ಳು ಅವರಿಂದಲೇ ಸಾಬೀತಾಗುತ್ತದೆ. ಅತ್ತ ಭೂಮಿ ಆಕಾಶಗಳ " ಒಡೆಯನೂ ವಿಶ್ವದ ಸಕಲ ವಸ್ತು; ಗಳ ಸರ್ವಾಧಿಕಾರಿಯ" 
ಅಲ್ಲಾಹನೆಂದು ಒಪ್ಪಿಕೊಳ್ಳುವುದು, ಇತ್ತ ದೇವತ್ಯವು ಅವನೊಬ್ಬನದೇ ಅಲ್ಲವೆಂದು `ಅದರಲ್ಲಿ: (ಅನಿವಾರ್ಯವಾಗಿ ಅವನ ದಾಸರೇ |: 
ಆಗಿರುವ) ಇತರರಿಗೂ ಯಾವುದಾದರೊಂದು -ಪಾಲು ಇದೆಯೆಂದು ಹೇಳುವುದು. ಇವೆರಡ್ಲೂ. ವೈರುಧ್ಯಫೂರ್ಣ ಮಾತುಗಳಾಗಿವೆ. 
(ಇದೇ ರೀತಿಯಲ್ಲಿ ನಮ್ಮನ್ನೂ ಈ ಬೃಹತ್‌ ವಿಶ್ವವನ್ನೂ ಅಲ್ಲಾಹನು ಸೃಷ್ಟಿಸಿದನೆಂದು ಹೇಳಿ, ಅಲ್ಲಾಹನು. ತಾನೇ ಸೃಷ್ಟಿಸಿರುವ ' 

“ಸೃಷ್ಟಿಯನ್ನು درد‎ ಸೃಷ್ಟಿಸಲಾರನೆನ್ನುವುದೂ ಬುದ್ದಿ ಹೀನತೆ, ಯಾಗಿರುತ್ತದೆ. ಆದುದರಿಂದ ಶಿರ್ಕ್‌-ಮತ್ತು ಪರಲೋಕದ ನಿರಾಕರಣೆ |. 

'ಇವೆರಡೂ. ಅವರ, ಸುಳ್ಳುಗಳೆಂದು ಅವರು ತಾವೇ ಒಪ್ಪಿಕೊಂಡಿರುವ ಯಥಾರ್ಥತೆಗಳಿಂದ ಸಾಬೀತಾಗುತ್ತದೆ. ۴ا و ای‎ 

84. ಇದನ್ನು ಕ್ರೈಸ್ತ ವಿಶ್ವಾಸದ ಖಂಡನೆಗಾಗಿ ಹೇಳಲಾಗಿದೆಯೆಂದು ಯಾರೂ ತಪ್ಪಾಗಿ ಗ್ರಹಿಸಬ್ರಾರದು. ಹಾಗಲ್ಲ. ಅರಬ್‌ |; 
ಬಹುದೇವ ವಿಶ್ವಾಸಿಗಳೂ ತಮ್ಮ ಆರಾಧ್ಯರನ್ನು ದೇವ ಸಂತತಿ ಎನ್ನುತ್ತಿದ್ದರು. ಜಗತ್ತಿನ.ಹೆಚ್ಚಿನ 'ಮುಶ್ರಿಕರು ಈ | ಪಥಭ್ರಪ್ಟತೆಯಲ್ಲಿ 
وت‎ _ಸಹಭಾಗಿಗಳಾಗಿದ್ದಾರೆ. ಇಲ್ಲಿ ಆರಂಭದಿಂದೆಲೇ ಅಭಿಸಂಬೋಧಿತರು ಮಕ್ಕಾದ ಬಹುದೇವ ವಿಶ್ವಾಸಿಗಳಾಗಿದ್ದು ಕೊನೆಯ 
`ವರೆಗೂ ಅವರೇ ಆಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಮಾತಿನ ದಿಕ್ಕು ಹಠಾತ್ರನೆ ಕ್ರೈಸ್ತರ" ಕಡೆಗೆ ತಿರುಗಿದೆ ಎನ್ನುವುದು ಅರ್ಥಹೀನ. |' 
ಆದರೆ: ಕ್ರಸ್ತರಾಗಲಿ ಅರಬ್‌ ಬಹುದೇವ ” ವಶ್ವಾಸಿಗಳಗಿರಲಿ ಅಥವಾ ಚೀರಿ ಯಾರೇ ಆಗೆರಲಿ, ತಮ್ಮ ಆರಾಧ್ಯರ ಅಥವಾ ٠ 
ಮುಖಂಡರ ವಂಶವನ್ನು' ಅಲ್ಲಾ; ಹನೊಂದಿಗೆ ಜೋಡಿಸುವ ಎಲ್ಲರ ವಿಶ್ವಾಸವನ್ನೂ, ಇಲ್ಲಿ ಪ್ರಾಸರಿಗಿಕವಾಗಿ ಖಂಡಿಸಲಾಗಿದೆ.' 
|, 85." ವಿಶ್ವದ ವಿವಿಧ ಶಕ್ತಿಗಳ ಹಾಗೂ ವಿವಿಧ ಭಾಗಗಳ ಸೃಷ್ಟಿಕರ್ಕರೂ ಮಾಲಕರೂ تا‎ ಬೇರೆ, ದೇವದ್ದು' ಗಳಾಗಿರುತ್ತಿದ್ದರೆ 
ಈ ಬೃಹತ್‌' کک‎ ವೈವಸ್ಥೆಯ اعت‎ ಶಿಕ ಗಳು, ಅಪಾರ ವಸ್ತುಗಳು ಮತ್ತು ಅಸಂಖ್ಯ 'ಗ್ರಹ;ನಕ್ನತ್ರಗಳ ನಡುವೆ. ಈಗ 
“ಕಾಣುತ್ತಿ ರುವ ಪರಸ್ಪರ ಪೂರ್ಣ ಪ್ರಮಾಣದ ಸಹಕಾರವಿರಲು ಖಂಡಿತ ಸಾಧ್ಯವಿರಲಿಲ್ಲ. ಈ کس‎ ವಸ್ಥೆ ಮತ್ತು ಇದರ ಅಂಗ 
:ಭಾಗಗಳೊಳಗಿರುವ ಸಾಮರಸ್ಕವು ಅಧಿಕಾರದ ಕೇಂದ್ರೀಯತೆಗೆ. ಹಾಗೂ ಏಕತೆಗೆ" ಸ್ವಯಂ "ಆಧಾರವಾಗಿರುತ್ತದೆ. ಓಂದು" ವೇಳೆ || 
'ಅಧಿಕಾರ: ಹರಿಹಂಚ ಹೋಗಿರುತ್ತಿದ್ದರೆ, ಅಧಿಕಾರ ಹೊಂದಿದವರೊಳಗೆ ಭಿನ್ನಾಭಿಪ್ರಾಯವೈಂಟಾಗುವುದು. ವಾಗ: 
ಈ ಭಿಪ್ರಾಯ ವ್ಯತ್ಯಾಸಗಳಿಂದಾಗಿ ಅವರೊಳಗೆ "ಘರ್ಷಣೆ" ಮತ್ತು ಯುದ್ಧಗಳೂ « ಉಂಟಾಗದಿರುತ್ತಿರಲಿಲ್ಲ. "ಇದೇ ವಿಷ! i 
ಸೂರೆ“ ಅಂದಿಯಾ-3; ಮತ್ತು; ಸೂರಃ ಬನೀ ಇಸ್‌ರಾಈಲ್‌- 42ನೆಯ ಸೂಕ್ತ ಗಳಲ್ಲೂ تیروت‎ ಎವರಗಳಿಗೆ ا‎ 
پیج‎ ಟಿಪ್ಪಣಿ--47 `'ಮತ್ತು ಅಲ್‌ حھدھادت‎ ಟಪ್ಪಣಿ 22 ನೋಡಿರಿ ' ಫ 

786. ಇದರಲ್ಲಿ ಮೊದಲು" ಶಫಾಅತ್‌(ಶಿಫಾರಸ್ಸು)ಗೆ ز‎ ಸಂಬಿಂಧಿಸಿದ” `ಬಹುದೇವಾರಾಧನಾತ್ಮಕ” ನಂಬಿಕೆಯ ' “ರೊಪವನನ್ನಿ: } 
ಆ "ಬಳಿಕ ಅಲ್ಲಾಹನ ಹೊರತು ಇತರರಿಗೆ ಅಗೋಚರ ಜ್ಞಾನ(ಏನಾಗಿತ್ತು ಮತ್ತು ಏನಾಗಿಲಿಜಿಯೆಂಬ”`ಜ್ಞಾನ)” ಇದೆಯೆಂಬ]; 


ಕಾಂಡ-18 


106 ಕುರ್‌ಆನ್‌ ವ್ಯಾಖ್ಯಾನ 


ASS ASC عل آن تريك‎ ead 
و انز يك من‎ ತವ MEST 
KC ELLE JS ASHE مَمزت‎ 
ಥೆ لے‎ bk Xue ss لَزْث تال‎ 


(93-95) ಸಂದೇಶವಾಹಕರ ಹೀಗೆ ಪ್ರಾರ್ಥಿಸಿರಿ "ನನ್ನ ಪ್ರಭೂ, ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿ 
ರುವ ಆ ಯಾತನೆಯನ್ನು ನೀನು ನನ್ನ ಉಪಸ್ಥಿತಿಯಲ್ಲೇ ತಂದರೆ- ಓ ನನ್ನ ಪ್ರಭೂ, ನನ್ನನ್ನು ಈ ಅಕ್ರಮಿಗಳಲ್ಲಿ 
ಸೇರಿಸಬೇಡ."*' ವಾಸ್ತವದಲ್ಲಿ ನಾವು ಅವರಿಗೆ ಎಚ್ಚರಿಕೆ ನೀಡುತ್ತಿ ತ್ತಿರುವ ಆ ವಸ್ತುವನ್ನು ನಿಮ್ಮ ಕಣ್ಣ ಮುಂದೆಯೇ 
ತಂದು ಬಿಡುವ ಪೂರ್ಣ ಸಾಮರ್ಥ್ಯ ಹೊಂದಿದ್ದೇವೆ. 

(96- 98) ಸಂದೇಶವಾಹಕರೇ, ಕೆಡುಕನ್ನು ಅತ್ಯುತ್ತಮ ವಿಧಾನದಿಂದ ನೀಗಿಸಿರಿ. ನಿಮ್ಮ ಮೇಲೆ ಅವರು 
ಹೊರಿಸುತ್ತಿರುವ ಆರೋಪಗಳನ್ನು ನಾವು ಚೆನ್ನಾಗಿಬಲ್ಲೆವು. ಮತ್ತು ಹೀಗೆ ಪ್ರಾರ್ಥಿಸಿರಿ, "ನನ್ನ ಪ್ರಭೂ, ನಾನು 
ಶೈತಾನರ ದುಷ್ಟೇರಣೆಗಳಿಂದ, ನಿನ್ನ ಅಭಯ ಯಾಚಿಸುತೆ ತ್ತೇನೆ. ನನ್ನ. ಪ್ರಭೂ, ಅವರು ا‎ ಬಳಿ, 
“ಸುಳಿಯುವುದರಿಂದಲೂ ನಾನು ನಿನ್ನ ಅಭಯ ಯಾಚಿಸುತ್ತೆ یجہت‎ 88 


(99-115) ಇವರಲ್ಲಿ ಯಾರಿಗಾದರೂ ಮರಣ ಬಂದಾಗ, "ನನ್ನ ಪ್ರಭೂ ನಾನು ಬಿಟ್ಟು ಬಂದೆ 
ಲೋಕಕ್ಕೆ ನನ್ನನ್ನು ಮರಳಿ ಕಳುಹಿಸಿ ಭ್‌ ಇನ್ನು : ನಾನು ಸತ್ಯರ್ಮವೆಸಗುವ ನಿರೀಕ್ಷೆ ಇದೆ" ಎಂದು 


ನಂಬಿಕೆಯ ರೂಪವನ್ನೂ ತಾಳಿದಂತಹ ಶಿರ್ಕ್‌ನ ಒಂದು ವಿಶಿಷ್ಟ ಸ್ವರೂಪದ ಕಡೆಗೆ ಅರ್ಥಗರ್ಭಿತ ಸೂಚನೆ ಇದೆ. ಈ 
'ಸೂಕ್ತವು ಈ ಶಿರ್ಕನ ಎರಡೂ ಮುಖಗಳನ್ನು ಖಂಡಿಸುತ್ತದೆ. (ವಿವರಣೆಗೆ ಸೂರಃ ತಾಹಾ, 85, 86 ನತ್ತು ಆಲ್‌ 
'ಅಂಬಿಯಾದ 27ನೇ ಟಿಪ್ಪಣಿಗಳನ್ನು " ನೋಡಿರಿ) 

87. ಆ ಯಾತನೆಗೆ ಪ್ರವಾದಿವರ್ಯರೂಸು)' ತುತ್ತಾಗಿ ಬಿಡುವರೆಂಬ ಅಪಾಯ ನಿಜಕ್ಕೂ ಇತ್ತೆಂದು ಇದರ ಅರ್ಥವಲ್ಲ : 
'ಅಥವಾ ಅವರು ಹೀಗೆ ಪ್ರಾರ್ಥಿಸದಿರುತ್ತಿದ್ದರೆ ಅದರಲ್ಲಿ ಸೇರಿ ಬಿಡುತ್ತಿದ್ದೆರೆಂದೂ ಅಲ್ಲ. ಅಲ್ಲಾಹನ ಯಾತನೆ ಭಯಪಡ 
ತೆಕ್ಕಂತಹ”ವಸ್ತುವಾಗಿದೆ ಎಂಬ ಭಾವನೆಯನ್ನುಂಟು ಮಾಡಲಿಕ್ಕಾಗಿ ಈ ಶೈಲಿಯನ್ನು' ಪ್ರಯೋಗಿಸಲಾಗಿದೆ. ಪಾಹಿಗಳಂತಿರಲಿ ಸಜ್ಜನರೂ |' 
ತಮ್ಮಲ್ಲಿ ಪುಣ್ಮಗಳ ರಾಶಿಯೇ " ಇದ್ದಾಗ್ಯೂ ಅದರಿಂದ ಅಭಯ لاجد‎ ಬೇಕಾದಷ್ಟು ಮಟ್ಟದ ಭಯಾನಕ ವಿಷಯವದ್ದು. 

'88. ವಿವರಣೆಗಾಗಿ ಅಲ್‌ ಆನ್‌ಆಮ್‌ 71, 72, ಅಲ್‌ ಅಲ್‌ರಾಫ್‌ 138, 150ರಿಂದ 153, ಯೂನುಸ್‌ 39, ಅಲ್‌ 
ಹಿಜ್ಸ್‌" 48, ಅನ್ನಹ್ನ್‌- 122ರಿಂದ 124, ಬನೀ ಇಸ್ರಾಈಲ್‌ 58ರಿಂದ 63 ಮತ್ತು ಹಾಮೊಮ್‌ 23ت‎ ಸದ 36ರಿಂದ 41ರ 
'ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ. p 

89. ಮೂಲದಲ್ಲಿ 'ರಬ್ಬಿರ್‌ಜಿಊನ್‌' ಎಂಬ ಪದಗಳವ. ಅಲ್ಲಾಹನನ್ನು ಕರೆದು ಬಹುವಚನ ರೂಪದಲ್ಲಿ ಭಿನ್ನವಿಸಲು, 
'ಪೂಜ್ಮ, ಭಾವನೆ ಬಂದು ಕ್ಷಾರಣವಾಗಿರಲು ಸಾಧ್ಯವಿದೆ. ಈ ಕ್ರಮ ಇತರ ಭಾಷೆಗಳಲ್ಲೂ ಇವೆ. ಈ ಪದವು ಪ್ರಾರ್ಥನೆಯ 
ಆವರ್ತನದ' وو‎ 'ಮೂಡಿಸಲಿಕ್ಕಾಗಿ, ಪ್ರಯೋಗಿಸಲಾಗಿದ್ದು ಇದು 'ಇರ್‌ಜಿಲ್‌ನೀ ಇರ್‌ಜಿಲ್‌ನೀ (ನನ್ನನ್ನು ಮರಳಿಸು | 
ನನ್ನನ್ನು ಮರಳಿಸು)" ಎಂಬ ಅರ್ಥ ಕೊಡುತ್ತದೆ ಎಂದು ಕೆಲವರು ಹೇಳಿದ್ದಾರೆ. ಇದಲ್ಲದೆ. 'ರಬ್ಬಿ' ಎಂಬುದು _ ಅಲ್ಲಾಹನನ್ನು |' 
ಉದ್ದೇಶಿಸಿಯೂ 'ಇರ್‌ಜಿಊನ್‌' ಎಂದು ಆ: ಅಪರಾಧಿಯನ್ನು ಸೆರೆ ಹಿಡಿದುಕೊಂಡು ' ಹೋಗುವ ಡೇವಚರರನ್ನುದ್ದೇಶಿಸಿಯೂ 
'ಹೇಳಲಾಗಿದೆಯೆಂದೂ- ಕೆಲವು ವ್ಯಾಖ್ಯಾನಕ್ಸಾರರ್ಲು. ತಮ್ಮ - ಅಭಿಪ್ರಾಯ ಕ ಪ್ರಕಟಿಸಿದ್ದಾರ್ಲೆ ಅರ್ಥಾತ್‌- "ಅಯ್ಯೋ! ನನ್ನ 2.٦ 
ನನ್ನನ್ನು 20۰ ಎಂಬಂತೆ. سے ےجو‎ 


ಕಾಂಡ-18 


23. ಅಲ್‌ ಮೂಮಿನೂನ್‌ 


ESET JES lS من‎ PGA LF 
رڈ یں مس سی‎ IS سرن سے سو مرو ابو او‎ 
2 ۴ be نیٹ‎ SI الضور فلا‎ 


ಹೇಳಲಾರಂಭಿಸುವವರೆಗೂ (ಇವರು ತಮ್ಮ ಕುಕೃತ್ಸವನ್ನು ಬಿಡಲಾರರು) ಎಷ್ಟು ಮಾತ್ರಕ್ಕೂ 'ಹಾಗಾಗದು." 
ಇದು ಕೇವಲ ಅವನಾಡುವ ಮಾತು? (ಸಾಯುವ) ಇವರೆಲ್ಲರ ಹಿಂದೆ, ಇನ್ನೊಂದು ಜೀವನದ 
ದಿನದವರೆಗೆ” 'ಬರ್ಥುಖ್‌' (ಮಧ್ಯಂತರ ಕಾಲಾವಧಿ)' ಅಡ್ಡ ಇದೆ. ತರುವಾಯ . ಕಹಳೆ ಊದಲ್ಪಟ್ಟಾಗ 
ಅಂದು ಅವರ ನಡುವೆ ಯಾವುದೇ ಸಂಬಂಧ ಉಳಿಯಲಾರದು ಮತ್ತು ಅವರು ಪರಸ್ಪರರನ್ನು 


90. ಅಪರಾಧಿಗಳು ಮರಣದ ಸರಹದ್ದಿನೊಳಗೆ ಪ್ರವೇಶಿಸುವ ಸಮಯದಿಂದ ಪರಲೋಕದಲ್ಲಿ ನರಕಕ್ಕೆ ಬೀಳುವ 
ವರೆಗೆ ಮಾತ್ರವಲ್ಲ ಅನಂತರವೂ "ನಮ್ಮನ್ನು ಇನ್ನೊಮ್ಮೆ ಭೂಲೋಕಕ್ಕೆ ಕಳುಹಿಸಿಬಿಡು, ಈಗ ನಾವು ಪಶ್ಚಾತ್ತಾಪ 
ಪಟ್ಟೆದ್ದೇವೆ ಇನ್ನು ಮುಂದೆಂದೂ ನಾವು ಆಜ್ಞೋಲ್ಲಂಘನೆ ಮಾಡಲಾರೆವು: ನಾವಿನ್ನು ನೇರ ಮಾರ್ಗದಲ್ಲೇ ನಡೆಯುವೆವು" 
ಎಂದು ಆಗಾಗ ಮೊರೆ ಇಡುತ್ತಲೇ ಇರುವರೆಂಬ ವಿಷಯ ಕುರ್‌ಆನಿನಲ್ಲಿ ಹಲವು ಬಾರಿ ಬಂದಿರುತ್ತದೆ. (ವಿವರಗಳಿಗಾಗಿ 
'ಅಲ್‌ ಅನ್‌ಆಮ್‌ 27-28, ಅಲ್‌ ಅಲ್‌ರಾಫ್‌- 53, ಇಬ್ರಾಹೀಮ್‌ 44-45, .ಅಲ್‌ ಮೂಮಿನೂನ್‌ 105 ರಿಂದ 115, 
ಅಶ್ಕುಅರಾ 102, بات‎ 12-14 ಘಾಶಿರ್‌ 37, ಅರುಖಯ್ಲುಮರ್‌ 58-59, ಅಲ್‌ ಮೂನೂನ್‌ 10-12 ಮತ್ತು 
ಅಶ್ಯೂರಾ 44ನೆಯ ಸೂಕ್ತಗಳನ್ನು ಟಿಪ್ಪಣಿ ಸಹಿತ ನೋಡಿರಿ) 

91. ಅರ್ಥಾತ್‌- ಅವನನ್ನು ಮರಳಿ. ಕಳುಹಿಸಲಾಗದು. ಇದಕ್ಕೆ ಕಾರಣಿವೇನೆಂದರೆ - ಮಾನವನನ್ನು ಭೂಲೋಕಕ್ಕೆ 
ಪರೀಕ್ಷಾರ್ಥ ವಾಗಿ ಪುನಃ ಕಳುಹಿಸಬೇಕಾದರೆ ಅನಿವಾರ್ಯವಾಗಿ ಎರಡರ ಪೈಕಿ. ಯಾವುದಾದರೂ ಒಂದು” ಕ್ರಮವನ್ನು 
ಕೈಕೊಳ್ಳಬೇಕಾದೀತು. ಅವನ ಸ್ಮರಣೆಯಲ್ಲೂ ಪ್ರಜ್ಞೆಯಲ್ಲೂ ಅವನು ಮರಣಾನಂತರ ಮಾಡಿದ- ವೀಕೃಣೆಗಳೆಲ್ಲವೂ ಸುರಕ್ಷಿತ 
ವಾಗಿರಬೇಕು ಅಥವಾ ಹಿಂದಿನ ಜೀವನದಲ್ಲಿದ್ದ ಹಾಗೆ ಮನಮಸ್ತಿಷ್ಕಗಳಿಂದ ಎಲ್ಲವನ್ನೂ ಅಳಿಸಿ ಅವನನ್ನು ಹುಟ್ಟಿಸಬೇಕು. 
ಮೊದಲನೆಯ ಕ್ರಮದ ಪ್ರಕಾರವಾದರೆ. ಪರೀಕ್ಷೆಯ ಉದ್ದೇಶವೇ ಅಳಿದು' ಹೋಗುತ್ತದೆ. ಹೇಗೆಂದರೆ ಈ ಲೋಕದಲ್ಲಿ 
'ಮುನವನು "ಪರಮಾರ್ಥವನ್ನು ಕಣ್ಣಾರೆ ಕಾಣದೆ, ತನ್ನ ಬುದ್ಧಿಶಕ್ತಿಯಿಂದ ಅದನ್ನು ಗುರುತಿಸಿಕೊಂಡು ವಿಶ್ವಾಸವಿರಿಸುತ್ತಾನೋ 
ಇಲ್ಲವೋ ವಂಬುದೇ: ಪರೀಕ್ಷಾ ವಿಷಯವಾಗಿದೆ. ಈಗ, ಪರಮಾರ್ಥದ ವೀಕ್ಷಣೆಯನ್ನೂ ಮಾಡಿಸಿ, ಆಜ್ಞೋಲ್ಲಂಘನೆಯ |. 
ಪರಿಣಾಮವನ್ನೂ ಕಣ್ಣಾರೆ ತೋರಿಸಿ ಪಾಪವನ್ನು ಆಯ್ದುಕೊಳ್ಳುವ ಮಾರ್ಗವನ್ನೇ ಮುಟ್ಟಿ ಬಿಟ್ಟ” ಬಳಿಕ ಪರೀಕ್ಷಾ” ಭವನಕ್ಕೆ 
ಅವನನ್ನು ಕಳುಹಿಸುವುದೇ' ವ್ಯರ್ಥವಾಗುತ್ತದೆ. ಹೀಗೆ ಮಾಡಿದರೆ ವಿಶ್ವಾಸವಿರಿಸದೆ, `ಸತ್ಕಾನುಸರಣೆ ಮಾಡದೆ" ಉಳಿಯುವವರು ا‎ 
ಯಾರು? " ಇನ್ನು ಎರಡನೇ ಕ್ರಮ. ಇದು ಪರೀಕ್ಸಿತನನ್ನು ಮತ್ತೆ ಪರೀಕ್ಷಿಸುವಂತಹ ಕ್ರಿಯ. ಒಮ್ಮೆ ಪರೀಕ್ಷೆಯಲ್ಲಿ 
'ಅನುತ್ತೀರ್ಣನಾದವನನ್ನು 'ಅದೇ ರೀತಿಯ ಇನ್ನೊಂದು ಪರೀಕ್ಷೆ ಕೊಡಲು ಕಳುಹಿಸುವುದು ವೈ ರ್ಥ. 'ಏಕೆಂದರೆ' ಅವನು 
ಹಿಂದೆ 'ಮಾಡಿದುದನ್ನೇ ಈಗಲೂ ಮಾಡುವನಸಷ್ಟೆ. (ಹೆಚ್ಚಿನ ವಿವರಗಳಿಗಾಗಿ ಅಲ್‌ تقد‎ 228, ಅಲ್‌ ಛನ್‌ಅಮ್‌; 6, 
"139, 140 ಮತ್ತು' ಯೂನುಸ್‌ನ 26ನೆಯ ಟಿಪ್ಪಣಿಗಳನ್ನು ನೋಡಿರಿ) or ۲ 

, 92 "ಈಗಂತೂ ಅವನು ಹಾಗೇ ಹೇಳಬೇಕಾಗುತ್ತದೆ" ಎಂದೂ ಇದನ್ನು ಅನುವಾದಿಸಬಹುದು. ತಾತ್ತರ್ಯವೇನೆಂದರೆ- ; 
'ಅವನ 'ಈ ಮಾತು 'ಗಮನಿಸತಕ್ಕದ್ದಲ್ಲ. ದುರ್ಗತಿ ಬರಿಡೊದಗಿದ ಬಳಿಕ ಅವನು ಹಾಗಲ್ಲದೆ ಇನ್ನೇನು ತಾನೇ ಹೇಳಬಲ್ಲ? | 
٠ ಇದ್ದು ಹೇಳುವುದು ಮಾತ್ರ ಮರಳಿದರೆ ಈ ಹಿಂದೆ ಮಾಡಿಬಂದುದೆಲ್ಲವನ್ನೂ ಪುನಃ ಮಾಡುವನು. ' ಆದುದರಿಂದ 'ಒದರುತ್ತಿರಲಿ, 

ುರಳುವ' ದ್ವಾರವನ್ನು ' ಅವನಿಗಾಗಿ ತೆರೆಯಲಾಗದು. ಹ 

93. 'ಬರ್‌ಧುಖ್‌' ಇದು. ಫಾರ್ಸಿ ಭಾಷೆಯ ಪರ್ದಾ ಎಂಬ ಪದದ ಆರಬೀ ರೂಸ. ಸೂಕ್ತದ فقوت نے‎ : 
,ಇನ್ನು ಇವರ್ನ ಮತ್ತು مو کہ‎ 0 ನಡುವೆ ಒಂದು ತಡೆ ಇದೆ. ಅದು ಇವರನ್ನು ಮರಳಿ ಹೋಗಲು.. ಬಿಡಲಾರದು: 
ಇವರು ಪುನರುತ್ಠಾನದಪರೆಗೂ ಇಹಲೋಕದ ಮತ್ತು ಪರಲೋಕದ ನಡುವಿನ .ಈ ಗಡಿಯಲ್ಲೇ . ಇರುವರು. § 


ಕಾಂಡ-18 


108 ಕುರ್‌ಆನ್‌ ವ್ಯಾಖ್ಯಾನ 


BL al aj 4 ايك من 0 وھ"‎ 
Wid I peas Gd EE 3 A 


WS di I HIE AT 
FUE CLG U3 65 وکا‎ 


KGL ತಿ 7 SF SLES GLA قال‎ 
"ವಿಚಾರಿಸಿಯೂ ನೋಡಲಾರರು.* ಆಗ ಯಾರ ತಕ್ಕಡಿಯ ತಟ್ಟೆಯು “ಭಾರವಾಗಿರುವುದೊಲ್‌ ಅವರೇ | 
'ವಿಜಯಿಗಳಾಗುವರು. ಯಾರ ತಟ್ಟೆ ಹಗುರವಿರುವುದೋ ಅವರೇ ತಮ್ಮನ್ನು ತಾವೇ: ನಷ್ಟಕ್ಕೊಳಪಡಿಸಿ 
“ಕೊ೦ಡವರಾಗಿರುವರು.5 ಅವರು 'ಸೆದಾ ಕಾಲ ನರಕದಲ್ಲಿರುವರು. ಅಗ್ನಿಯು ಅವರ ಮುಖದ ಚರ್ಮವನ್ನು 
ನೆಕ್ಕಿ ಬಿಡುವುದು ಮತ್ತು ಅವರ ದವಡೆಗಳು: ಹೊರಕ್ಕೆ ಬಂದು ಬಿಡುವುವು.'' "ನನ್ನ ವಚನಗಳನ್ನು 
ನಿಮಗೆ ಓದಿ ಹೇಳಿದಾಗ ಅದನ್ನು ಸುಳ್ಳಾಗಿಸುತ್ತಿದ್ದವರು ನೀವೇ ಅಲ್ಲವೇ?" (ಎಂದು ಅವರನ್ನು 
ಕೇಳಲಾಗುವುದು). ಆಗ, ಅವರು, "ನಮ್ಮ . ಪ್ರಭೂ, ನಮ್ಮ. ದುರದೃಷ್ಟವು ನಮ್ಮನ್ನು ಆವರಿಸಿಕೊಂಡಿತ್ತು. 
'ನಿಜಕ್ಕೂ- ನಾವು ಪಥಬಭ್ರಷ್ಟರಾಗಿದ್ದೆವು." ನಮ್ಮ ಪ್ರಭೂ; ಇನ್ನು ನಮ್ಮನ್ನು' ಇಲ್ಲಿಂದ ವಿಮೋಚಿಸಿ' ಬಿಡು. 
ಆ- ಬಳಿಕವೂ - ನವು ಸಂತಿ ಅಪರಾಧ" ಮಾಡಿದರೆ: ಆಕ್ರಮಿಗಳಾಗುವೆವು” ಎನ್ನುವರು. ಆಗ: ಅಲ್ಲಾಹ್‌, 


| 9೬ ತಂದೆ ರಾರು ಮಗನು ಮಗನಾಗಿರಲಾರನೆಂದೂ ಇದರ - ಅರ್ಥವಲ್ಲ. ಅಂದು ತಂದೆ ತನ್ನ 
'ಮಗನಿಗಾಗಲಿ ಮಗ್ಗನು ತನ್ನ ತಂಭೆಗಾಗಲಿ ಯಾವ ಕೆಲಸಕ್ಕೂ ಬರಲಾರನೆಂದರ್ಥ. ಪ್ರತಿಯೊಬ್ಬನೂ ತನ್ನ “ಚಿಂತೆಯಲ್ಲಿ 
ಎಷ್ಟರ . ಮಟ್ಟಿಗೆ ಬಿದ್ದಿರುವನೆಂದರೆ, - ಅವನು ಇತರರ ಕುರಿತು ಕೇಳುವ ಸ್ಲಿತಿಯಲ್ಲೇ ಇರಲಾರನು. ಇತರರ ಮೇಲೆ |: 
ಕರುಣೆ ಸಹಾನುಭೂತಿ .ತೋರುವುದಂತು ದೂರದ ವಿಷಯ, ಬೇರೆ: ಕಡೆಗಳಲ್ಲಿ ಇದೇ. ವಿಷಯವನ್ನು ಹೀಗೆ ವಿವರಿಸಲಾಗಿದೆ |' 
"ಯಾವ ಆಪ್ತ. ಮಿತ್ರನೂ. ತನ್ನ: ಆಪ್ತ ಮಿತ್ರನನ್ನು ವಿಚಾರಿಸಲಾರ" (ಅಲ್‌. . ಮಲರಿಜ್‌ , ಸೂಕ್ತ: 10). 'ಅಂದು ಅಪರಾಧಿಯು, 
ತನ್ನ ಮಕ್ಕ ಳನ್ನೂ. ಪತ್ನಿಯನ್ನೂ . ಸಹೋದರನನ್ನೂ ತನ್ನ . ಪಕ್ಷ; ಪಾತಿಗಳಾದ' ಅತಿ ಸಮವೊಪದ್ದೆ ಕುಟುಂಬಿಕರನ್ನೂ 
) 'ಲೋಕದಾದ್ಯ ಂತವಿರುವ” ಎಲ್ಲ " ಜನರನ್ನೂ ಪರಿಹಾರ ರೂಪದಲ್ಲಿ ಕೊಟ್ಟು ತನ್ನನ್ನು ದೇವಯಾತನೆಯಿಂದ ರಕ್ಸಿಸಿಕೊಳ್ಳೆ 
“ಬೇಕೆಂದು ಇಚ್ಛಿಸುವನು' (ಅಲ್‌ ಮ್ಲಲಿರಜಾ ' 11-14) ಅಂದು' 'ಮಾನವನು ತನ್ನ .ಸಹೋದರನಿಂದಲೂ ತಾಯಿಯಿಂದಲೂ | 
'ತಂಡೆಯಿಂದೆಲೂ, ಪಶ್ನೆಯಿಂದಲನ “ಮಕ್ಕೆಳಿಂದಲೂ ದೂರ ' تھا‎ _ ಅಂದು ಪ್ರತಿಯೊಬ್ಬನೂ ತನ್ನ ಅವಸ್ಥೆಯಲ್ಲೇ |. 
ಮಗ್ಗನಾಗಿರುವನೆಂದರೆ ಅವನಿಗೆ ಬೇರೆ ಯಾರ ಬೋಧವೂ- ಇರಲಾರದು. ಅಬಸ 3437) ہے‎ 
و ڑوت‎ ಯಾರಿ کے ہیں‎ ಕರ್ಮಗಳು ಇದ ಭಾರವಾಗಿರುವವೋ ಮತ್ತು ಯಾರ, ಪ್ಯಾಗಳ ತೆಟ್ಟಿಯ್ದ, 
'ಪಾಪೆಗಳ' ا‎ ಭಾರವಾಗಿರುವುದೋ ಅವರು. 0 
و‎ ಅಧ್ಯಾಯದ 'ಪ್ರಾರರಿಭದಲ್ಲಿ' ಮತ್ತು ನಾಲ್ಕನೆಯ لمات‎ ತೊಟ್ಟಿರುವ ಜೆಯಾಪಜಯಗಳ | ಮಾನದಂಡವನ್ನು 
ಪುನಃ 2ھ‎ ರಿಸಿಕೊಳ್ಳಿರಿ. 
| "5°97. `'ಮೂಂಲದಿಲ್ಲಿ” 'ಕಾಲಿಹೂನ್‌' ಎಂಬಿ “ಪಡೆ: ಪ್ರಯಸಿಗವಾಗಿ. “ಚರ್ಮ” ಸುಲಿದ ಬೇರ್ಪಟ್ಟು ಹೋಗಿ' ಹಲ್ಲುಗಳೆಲ್ಲ 
7 ಕಾಣುವರಿತಹ (ಆೆಡಿನ ಸುಟ್ಟ ತಲೆಯಂಿತಿರುವ) ಮುಖವನ್ನು ಅರಬೀ ಭಾಷೆಯಲ್ಲಿ 'ಕಾಲಿಹ್‌" ಎನ್ನುತ್ತಾರೆ. ಹ. ಅಬ್ದುಲ್ಲಾ' 
'ಬಿನ್‌ ಮಸ್‌ಊಬ್‌ರೊಡನೆ(ರ)” 'ಕುಲಿಹ್‌'ನ ಆರ್ಥ ಕೇಳಿದಾಗ: ನೀವು ಆಡಿನ ಕರಿದ یں‎ ನೋಡಿಲ್ಲ; ವೇ? ಎಂದು ಕೇಳಿದರು. 


ಕಾಂಡ-18 


110 "ಕುರ್‌ಆನ್‌ ವ್ಯಾಖ್ಯಾನ 


5 Eh ال‎ SAIS YK 
کر اللہ الا لا 7 مر‎ 28 eA 


x 


5 'ಆಚೆ5ಅಡ pl AL Fae ಖಿ ಟಿ 
0 
Bo AL ہم بعو‎ 9 


ನೀವೇನು ನಾವು ನಿಮ್ಮನ್ನು ನಿರರ್ಥಕವಾಗಿ ಸೃಷ್ಟಿಸಿದ್ದೇವೆಂದೂ'"”' ನಿಮಗೆ ನಮ್ಮ ಕಡೆಗೆ ಮರಳಲಿಕ್ಕೆ 
ಇಲ್ಲವೆಂದೂ ತಿಳಿದುಕೊಂಡಿದ್ದೀರಾ?" ಎಂದು ಹೇಳಲಾಗುವುದು. 

(116-117) ಅಲ್ಲಾಹನು ಸರ್ಮೋನ್ನತನು.** ಯಥಾರ್ಥ ಸಾರ್ವಭೌಮನು. ಅವನ ಹೊರತು ಇನ್ನಾವ 
ದೇವನೂ ಇಲ್ಲ. ಮಹಾ ವಿಶ್ವಸಿಂಹಾಸನದ ಒಡೆಯ. ಯಾರಾದರೂ ಅಲ್ಲಾಹನ ಜೊತೆಗೆ ಯಾವುದೇ 
ಆಧಾರ ಪ್ರಮಾಣಗಳಿಲ್ಲದ ಆರಾಧ್ಯನ್ನನ್ನು' ಪ್ರಾರ್ಥಿಸಿದರೆ!" ಅವನ ಲೆಕ್ಕಾಚಾರ ಅವನ ಪ್ರಭುವಿನ 
ಬಳಿಯಲ್ಲಿದೆ.'5 ಇಂತಹ ಸತ್ಮನಿಷೇಧಿಗಳು ಎಂದೆಂದಿಗೂ ಯಶಸ್ವಿಯಾಗಲಾರರು. 

(118) ಪೈಗಂಬರರೇ, ಹೇಳಿರಿ; "ನನ್ನೊಡೆಯಾ, ಕ್ಷಮಿಸು ಮತ್ತು ಕರುಣೆ ತೋರು; ನೀನು ಸಕಲ 

ಕರುಣಾಳುಗಳಿಗಿಂತಲೂ ಉತ್ತಮ ಕರುಣಾಮಯಿಯಾಗಿರುತ್ತೀ. "0 


ಪಶ್ಚಾತ್ತಾಪಪಟ್ಟು ಫಲವೇನು? ಇಹಲೋಕದ ಕೆಲವೇ ದಿನಗಳ ಸುಖಭೋಗಕ್ಕಾಗಿ ಇಲ್ಲಿಯ ಅನಂತ ಜೀವನದ 
ಪ್ರಯೋಜನಗಳನ್ನು ತ್ಯಾಗ ಮಾಡುತ್ತಿದ್ದ ಆ ಕಾಲವು ನೀವು ಜಾಗೃತರಾಗಬೇಕಿದ್ದ ಕಾಲವಾಗಿತ್ತು. 

102. ಮೂಲದಲ್ಲಿ 'ಅಬಸನ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಒಂದು ಅರ್ಥ- 'ಆಟದ ರೂಪದಲ್ಲಿ', ಇನ್ನೊಂದರ್ಡ 
'ಆಟಕ್ಕಾಗಿ' ಎಂದಾಗಿದೆ. ಮೊದಲನೆಯ ಅರ್ಥದ ಪ್ರಕಾರ ಇದರ ತಾತ್ಪರ್ಯವು “ನಾವು ನಿಮ್ಮನ್ನು ಹೀಗೆಯೇ ಮೋಜಿಗಾಗಿ ಸೃಷ್ಟಿಸಿ 
ಬಿಟ್ಟಿದ್ದೇವೆಂದೂ ನಿಮ್ಮ ಸೃಷ್ಟಿಯ ಹಿಂದೆ ಉದ್ದೇಶವೇನೂ ಇಲ್ಲವೆಂದೂ ತಿಳಿದಿದ್ದಿರಾ?" ಎಂದಾಗುತ್ತದೆ. ಎರಡನೆಯ ಅರ್ಥ" 
ಪ್ರಕಾರ ನೀವು ಆಟ ವಿನೋದ ಮತ್ತು ಇದೇ ತರದ ಯಾವ ಪರಿಣಾಮವನ್ನೂ ಕೊಡದಂತಹ ನಿಷ್ಟಲ ವಿಷಯಗಳಲ್ಲಿ 
ಮಗ್ಗರಾಗಿರಲಿಕ್ಕಾಗಿ ಸೃಷ್ಟಿಸಲ್ಪಟ್ಟಿರುವಿರೆಂದು ತಿಳಿದಿದ್ದೀರಾ? ಎಂದಾಗುತ್ತದೆ. 

103. ಅರ್ಥಾತ್‌- ಇಂತಹ ನಿರರ್ಥಕ ಕಾರ್ಯಗಳು ಅವನಿಂದ ಸಂಭವಿಸಲು ಸಾಧ್ಯವಿಲ್ಲದಷ್ಟು ಅವನು ಅತ್ಕುನ್ನತನು 
ಮತ್ತು ಅವನ ದಾಸರಿ ಹಾಗೂ ಅವನ ಅಧೀನರು ಯಾರೂ ಅವನ ದೇವತ್ವದಲ್ಲಿ ಸಹಭಾಗಿಗಳಾಗಲು ಸಾಧ್ಯವಿಲ್ಲದಷ್ಟು ಅವನು 
ಪ್ರೇಷ್ಮನು. | 

104. “ಅಲ್ಲಾಹನೊಂದಿಗೆ ಇತರ ಯಾವುದಾದರೂ ಆರಾಧ್ಯನನ್ನು ಕೂಗಿ ಪ್ರಾರ್ಥಿಸುವವನ ಬಳಿ ತನ್ನ ಈ ಕಾರ್ಯದ 
ಪರವಾಗಿ ಯಾವ ಆಧಾರ ಪ್ರಮಾಣವೂ ಇಲ್ಲ" ಎಂದೂ ಇದನ್ನು ಅನುವಾದಿಸಬಹುದು. 

105. ಅರ್ಥಾತ್‌- ಅವನು ತನಿಖೆ ಮತ್ತು ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ. 

106. ನಿಜವಾಗಿಯೂ ವಿಜಯಿಗಳಾಗುವವರು ಯಾರು ಮತ್ತು ವಂಚಿತರಾಗುವವರು ಯಾರು ಎಂಬ ವಿಷಯದ 
ಪುನರಾವರ್ತನೆ ಇದು. 


ಕಾಂಡ-18 


23. ಅಲ್‌ ಮೂಮಿನೂನ್‌ 109 


ಸಔ HE کنا اا2 ان‎ EE 
مسر‎ ಪ್ರಿಂ وہ‎ KAN LL 
ಮಸ ರಯ Pega Pip Ze 
8 SEN ES 4S SS TIE Pim 
5 LULA تعلموع ۵ا‎ BAK فیا کے‎ HE 


"ತೊಲಗಿರಿ ಅದರಲ್ಲೇ ಬಿದ್ದುಕೊಂಡಿರಿ ಮತ್ತು ನನ್ನೊಡನೆ ಮಾತನಾಡ ಬೇಡಿರಿ”. ನನ್ನ ' ಕೆಲವು 
ಮಂದಿ ದಾಸರು, "ನಮ್ಮ ಪ್ರಭೂ ನಾವು ವಿಶ್ವಾಸವಿರಿಸಿದೆವು. ನಮ್ಮನ್ನು ಕ್ಷಮಿಸಿ ಬಿಡು, ನಮ್ಮ ಮೇಲೆ 
ದಯೆ ತೋರು, ನೀನು ಅತ್ಯುತ್ತಮ ಕರುಣಾನಿಧಿ ಆಗಿರುತ್ತೀ” ಎಂದು ಹೇಳುತ್ತಿದ್ದಾಗ- "ನೀವು ಅವರನ್ನು, 
| ಅಪಹಾಸ್ಯ ಮಾಡಿದಿರಿ. ಅವರ' ಮೇಲಿನ ಹಠವು ನಿಮ್ಮನ್ನು ನನ್ನ ಅಸ್ತಿತ್ವವನ್ನೇ ಮರೆಯುವಂತೆ ಮಾಢಿತು 
'| ಮತ್ತು ನೀವು ಅವರನ್ನು ಕಂಡು ನಗುತ್ತಿದ್ದೀರಿ. ಇಂದು ನಾನು ಅವರ ಸಹನೆಗೆ ಕೊಟ್ಟ ಫಲನೇನೆಂದರೆ: 
ಅವರೇ ಯಶಸ್ವಿಗಳಾಗಿದ್ದಾರೆ" ಎಂದು ಉತ್ತರ ಕೊಡುವನು.” ಅನಂತರ .ಅಲ್ಲಾಹ್‌ ಅವರೊಡನ್ನೆ;, 


"ಥೂಮಿಯಲ್ಲಿ ನೀವು ಎಷ್ಟು ವರ್ಷ ವಾಸಸಿದಿರಿ?" ಎಂದು ಕೇಳುವನು. ಅದಕ್ಕೆ ಅವರು; اه‎ 
| ದಿನ ` ಅಥವಾ ದಿನದ ಒಂದಂಶ ನಾವು ಆಲ್ಲಿ ವಾಸಿಸುತ್ತಿದ್ದೆವು' ಎಣಿಕೆ ಮಾಡುವವರನ್ನು ಕೇಳಿ! 
ನೋಡಿ” ವನ್ನುವರು.' ಆಗ, "ಸ್ವಲ್ಪ 'ಹೊತ್ತೇ ತಂಗಿದ್ದಿರಷ್ಟೆ, ನೀವು ಇದನ್ನು' ಆಗೆ ತಳದರುತ್ತದ್ದರ!9 


98. ಅರ್ಥಾತ್‌- ನಿಮ್ಮ ಬಿಡುಗಡೆಗಾಗಿ ಬಿನ್ನವಿಸಿಕೊಳ್ಳಬೇಟರಿ; ನಿಮ್ಮ ನೆಪಗಳನ್ನು" ಮುಂದಿಡಬೇಡಿರಿ. 'ಶಾಶ್ಯ ತವಾಗಿ' 
ಸಂಪೂರ್ಣ ಮೌನ ತಾಳಿಬಿಡಿರೆಂದು ಇದರ ಅರ್ಥವಲ್ಲ. ಕೆಲವು ವರದಿಗಳಲ್ಲಿ" ಅವರ ಕೊನೆಯ ಮಾತಾಗಿರುವುದೆಂದೂ' 
ಅನಂತರ “ಅವನ ನಾಲಗೆಗಳು ಶಾಶ್ವತವಾಗಿ ನಿಶ್ಚಲವಾಗಿ ಬಿಡುವುವೆಂದೂ ಇದೆ. ಆದರೆ ಮೇಲ್ನೋಟಕ್ಕೆ ಇದು, “ಕುರ್‌ಆನಿಗೆ:| 
ವಿರುದ್ಧವಾಗುತ್ತದೆ. ಏಕೆಂದರೆ ಮುಂದೆ ಕುರ್‌ಆನ್‌ ಸ್ವತ ಅವರ: ಮತ್ತು ಅಲ್ಲಾಹನ ನಡುವಿನ" ಸಂಭಾಷಣೆಯನ್ನು 
ಉಲ್ಲೇಖಿಸುತ್ತದೆ. ಆದುದರಿಂದ ಆ ವರದಿಗಳು ತಪ್ಪಾಗಿರಬೇಕು ಇಲ್ಲವೆ ಅದರ ಅರ್ಥ- 'ಅದರ, ನಂತರ ಅವರು ತಮ್ಮ 
ಬಿಡುಗಡೆಗಾಗಿ ಅರಿಕೆ ಮಾಡಿಕೊಳ್ಳಲಾರರು ಎಂದಿರಬೇಕು. - ' 

99. ಇದು ವಿಜಯಕ್ಕೆ ಸಪ್ಪಲ ಯಾರು - ಮತ್ತು ಹಾನಿಗೊಳಗಾಗುವವರು ಯಾರು ಎಂಬ ವಿಷಯದ 
ಪುನರಾವರ್ತನೆಯಾಗಿದೆ. 

k 100. ವಿವರಣೆಗಾಗಿ ಸೂರಃ ತಾಹಾದ: 80ನೆಯ ಟಿಪ್ಪಣಿಯನ್ನು ನೋಡಿರಿ. 

101. ಅರ್ಥಾತ್‌- ಈ ಲೋಕದ" ಜೀವನವೆಂದರೆ ಕೇವಲ ಪರೀಕ್ಷೆಯ ಕೆಲವೇ ಘಳಿಸೆಗಳು. ಅವುಗಳನ್ನೇ ನಿಜ: 
ಜೀವನನೆಂದೂ, ಇದೊಂದೇ ಜೀವನವಿರುವುದೆಂದೂ ತಿಳಿದುಕೊಳ್ಳಬೇಡಿರಿ. ನೀವು ಶಾಶ್ವಃ ತವಾಗಿ” ಜೀವಿಸಬೇಕಾಗಿರುವ ಪರಲೋಕ. 
ಜೀವನವೇ ನಿಜವಾದ ಜೀವನ. ಇಲ್ಲಿಯ ಕ್ಹಣಿಕ' ಲಾಭಗಳಿಗಾಗಿ ಮತ್ತು ಅಲ್ಪಕಾಲಿಕ ಸುಖಿಭೋಗಗಳಿಗಾಗಿ ಪರಲೋಕದ; 
ಶಾಶ್ವತ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು "ನಾಶ ಮಾಡುವಂತಹ ಕರ್ಮಗಳನ್ನು ಇಲ್ಲಿ ಎಸಗಬೇಡಿರಿ ಎಂದು "ಇಹಲೋಕದಲ್ಲಿ 
ನಮ್ಮ ಪ್ರವಾದಿಗಳು ನಿಮ್ಮೊಡನೆ ಹೇಳುತ್ತಲೇ ಇದ್ದರು. ಆದರೆ ಆಗ ನೀವು ಅವರ ಮಾತನ್ನು ಕೇಳಲಿಲ್ಲ. ಈಗ 


ಕಾಂಡ-18 


23. ಅಲ್‌ ಮೂಮಿನೂನ್‌ 111 


107. ಇಲ್ಲಿ ಈ ಪ್ರಾರ್ಥನೆಯ ಲಘುವಾದ ಅರ್ಥವನ್ನು ಗಮನಿಸಬೇಕು. ಈಗ ತಾನೇ ಕೆಲವು ಪಂಕ್ತಿಗಳ ಹಿಂದೆ 
ಪರಲೋಕದಲ್ಲಿ ಅಲ್ಲಾಹನು ಪ್ರವಾದಿವರ್ಯರ(ಸ) ಮತ್ತು ಸಹಾಬಿಗಳ ಶತ್ರುಗಳನ್ನು ಕ್ಷಮಿಸಲು ನಿರಾಕರಿಸುತ್ತ "ನನ್ನ ದಾಸರು 
ಹೀಗೆ ಪ್ರಾರ್ಥಿಸುತ್ತಿದ್ದಾಗ ನೀವು ಅವರನ್ನು ಗೇಲಿ ಮಾಡುತ್ತಿದ್ದಿರಿ” ಎಂದು ಹೇಳುವನು ಎಂಬ ವಿಷಯ ಬಂದಿದೆ. ಅನಂತರ 
ಪ್ರವಾದಿವರ್ಯರಿಗೆ(ಸ) (ಪರೋಕ್ಷವಾಗಿ ಸಹಾಬಿಗಳಿಗೂ) “ನಾವು ಈಗಾಗಲೇ ಪ್ರಸ್ತಾಪಿಸಿರುವಂತಹ ಪ್ರಾರ್ಥನೆಯನ್ನೇ ನೀವು 
ಮಾಡುತ್ತಲಿರಿ. ನಮ್ಮ ಸುಸ್ಪಷ್ಟ ಎಚ್ಚರಿಕೆಯ ಬಳಿಕವೂ ಅವರು ನಿಮ್ಮನ್ನು ಗೇಲಿ ಮಾಡಿದರೆ ಪರಲೋಕದಲ್ಲಿ ಅವರು ಸ್ವತಃ" 
ತಮ್ಮ ವಿರುದ್ಧ ಒಂದು ಪ್ರಬಲ ಮೊಕದ್ದಮೆಯನ್ನು ಸಿದ್ಧಪಡಿಸಿ -ಕೊಂಡಂತಾಗುವುದು”" ಎಂದು ಆದೇಶಿಸಲಾಗಿದೆ. 


ಕಾಂಡ-18 


112 ಕುರ್‌ಆನ್‌ ವ್ಯಾಖ್ಯಾನ 


24. ಅನ್ನೂರ್‌ 


ಪರಿಚಯ 
ಹೆಸರು 

ಐದನೆಯ' ರುಕೂಆ್‌ನ ಪ್ರಥಮ ' ಸೂಕ್ತ "ಅಲ್ಲಾಹು ನೂರುಸ್ಸಮಾವಾತಿ ವಲ್‌ ಅರ್‌ದ್‌'ನಿಂದ ಆಯ್ಕೆಯಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯ 'ಗರ್‌ವಃ ಬನೀ ಮುಸ್ತಲಿಕ್‌'ನ ನಂತರ ಅವತೀರ್ಣಗೊಂಡಿತೆಂಬ ವಿಷಯದಲ್ಲಿ ಏಕಾಭಿಪ್ರಾಯವಿದೆ. 
(ಪ್ರವಾದಿವರ್ಯರು(ಸ) ಭಾಗವಹಿಸಿದ್ದ ಯುದ್ಧಕ್ಕೆ ಗರಖ್‌ವಃ ಎನ್ನುತ್ತಾರೆ.) ಆದರೆ ಈ ಯುದ್ಧ ಹಿ.ಶ. 5ರಲ್ಲಿ ಗರಖ್‌ವಃ 
ಅಹ್‌ರಾಬ್‌ಗಿಂತ ಮುಂಚೆ ನಡೆದಿತ್ತೋ ಅಥವಾ ಹಿ.ಶ. 6ರಲ್ಲಿ 'ಗರ್‌ವಃ ಅಹ್‌ರಾಬ್‌'ನ ನಂತರ ನಡೆದಿತ್ತೋ 
ಎಂಬ ಬಗ್ಗೆ ಮಾತ್ರ ಭಿನ್ನಾಭಿಪ್ರಾಯವಿದೆ. ಈ ವಿಷಯದಲ್ಲಿ ವಾಸ್ತವಿಕತೆಯೇನು ಎಂಬುದನ್ನು ಸಂಶೋಧಿಸಬೇಕಾದುದು 
ಪರ್ದಾದ ಆದೇಶಗಳಲ್ಲಿ ಕಂಡು ಬರುವ ಧರ್ಮಶಾಸ್ತ್ರ ವಿಧಿಯ ಯುಕ್ತಿಯನ್ನು ತಿಳಿದುಕೊಳ್ಳುವುದಕ್ಕೂ ಅವಶ್ಯಕವಾಗಿದೆ. 
ಏಕೆಂದರೆ ಈ ಆದೇಶಗಳು ಪವಿತ್ರ ಕುರ್‌ಆನಿನ ಎರಡು ಅಧ್ಯಾಯಗಳಲ್ಲಿ ಮಾತ್ರ ಕಂಡು ಬರುತ್ತವೆ. ಮೊದಲನೆಯದು- 
ಇದೇ ಅಧ್ಮಾಯ. ಎರಡನೆಯದು- ಒಮ್ಮತಾಭಿಪ್ರಾಯ ಪ್ರಕಾರ 'ಗರಖ್‌ವಃ ಅಹ್‌ರಖಾಬ್‌'ನ ಸಂದರ್ಭದಲ್ಲಿ 
ಅವತೀರ್ಣಗೊಂಡ 'ಸೂರಃ ಅಹ್‌ರುಾಬ್‌'. ಈ ಉದ್ದೇಶದಿಂದ ನಾವು ಸಂಬಂಧಪಟ್ಟ ವರದಿಗಳನ್ನು ಪರಿಶೋಧಿಸಿದಾಗ 
ಈ ಅಧ್ಯಾಯ لاد‎ 6ರ ಉತ್ತರಾರ್ಧದಲ್ಲಿ ಸೂರಃ ಅಹ್‌ರಾಬ್‌ನ ಹಲವು ತಿಂಗಳ ಬಳಿಕ ಅವಶೀರ್ಣಗೊಂಡಿತ್ತೆಲಬುದೇ | 
ಸರಿಯೆಂದು ತೋರುತ್ತದೆ. 

ಈ ಅಧ್ಯಾಯ ಅವತೀರ್ಣಗೊಂಡ ಪರಿಸ್ಥಿತಿಯು ಸಂಕ್ಷಿಪ್ತವಾಗಿ ಹೀಗಿದೆ 

ಬದ್ರ್‌ ಯುದ್ಧದ ವಿಜಯದಿಂದ ಆರಂಭಗೊಂಡಿದ್ದೆ ಇಸ್ಲಾಮೊೂ ಆಂದೋಲನದ ಪ್ರಗತಿಯು 'ಗರ್‌ವಃ ಕಂದಕ'ದ 
ವರೆಗೆ ತಲುಪುತ್ತ ಯಾವ ಮಟ್ಟಿಗೆ ಬೆಳೆದು ಬಿಟ್ಟಿತ್ತೆಂದರೆ ಈ ನವಶಕ್ತಿಯನ್ನು ಕೇವಲ ಆಯುಧ ಬಲದಿಂದಲೂ 
ಸೇನಾ ಬಲದಿಂದಲೂ ಪರಾಜಯಗೊಳಿಸಲು ಸಾಧ್ಯವಿಲ್ಲವೆಂದು ಬಹುದೇವ ವಿಶ್ವಾಸಿಗಳಿಗೂ ಯಹೊದಿಯರಿಗೂ ಕಪಟ 
ವಿಶ್ವಾಸಿಗಳಿಗೂ 'ಮುತರಬ್ಬಿಸೀನ್‌'ಗಳಿಗೂ (ನಿರೀಕ್ಷಕರಿಗೂ) ಚೆನ್ನಾಗಿ ಮನವರಿಕೆಯಾಗಿ ಬಿಟ್ಟಿತ್ತು. ಆದ್ದರಿಂದ ಈಗ ಅವರು 
ಒಂದು ಹೊಸ ಹಂಚಿಕೆಯನ್ನು ಹೂಡಿದರು. ಅವರು ತಮ್ಮ ಇಸ್ಲಾಮ್‌ ವಿರೋಧಿ ಚಟುವಟಿಕೆಗಳ ದಿಕ್ಕನ್ನು ಯುದ್ಧ ' 
ಕಾರ್ಯಾಚರಣೆಗಳಿಂದ ಸರಿಸಿ, ನೀಚತಮ ಆಕ್ರಮಣ ಮತ್ತು ಆಂತರಿಕ ಗೊಂದಲಗಳ ಕಡೆಗೆ ತಿರುಗಿಸಿದರು. 

ಈ ಹೊಸ ಹಂಚಿಕೆ ಮೊತ್ತಮೊದಲು ಹಿ.ಶ. 5ರಲ್ಲಿ, ಪ್ರವಾದಿವರ್ಯರು(ಸ) ದತ್ತು ಪುತ್ರರಿಗೆ ಸಂಬಂಧಿಸಿದ 
ಅಜ್ಞಾನಜನ್ಯ್ನ ರೂಢಿಯನ್ನು ಅರಬ್‌ ದೇಶದಿಂದ ತೊಲಗಿಸಲಿಕ್ಕಾಗಿ ಸ್ವತಃ ತಮ್ಮ ದತ್ತುಪುತ್ರ (ರುದ್‌ ಬಿನ್‌ ಹಾರಿಸ್‌)ರ 
ವಿಚ್ಛೇದಿತ ಪತ್ನಿ (ರುನಬ್‌ ಬಿಂತಿ ಹಜಶ್‌)ರೊಂದಿಗೆ ವಿವಾಹ ಮಾಡಿಕೊಂಡಿದ್ದೆ ಸಂದರ್ಭದಲ್ಲಿ ಪ್ರಕಟವಾಯಿತು. ಆ 
ವೇಳೆ ಮದೀನಾದ ಕಪಟ ವಿಶ್ವಾಸಿಗಳು ಅಪಪ್ರಚಾರದ ಬಿರುಗಾಳಿಯನ್ನೇ ಎಬ್ಬಿಸಿದರು. ಹೊರಗಿನಿಂದ ಯಹೂದಿಯರೂ 
ಮುಶ್ರಿಕರೂ ಅವರ ತಾಳಕ್ಕೆ ಮೇಳ ಜೋಡಿಸಿ ಕುಪ್ರಚಾರಕ್ಕೆ ತೊಡಗಿದರು. ಈ ಲಜ್ಞಾಹೀನ ಸುಳ್ಳುಗಾರರು 
ಪ್ರವಾದಿವರ್ಯರ(ಸ) ಮೇಲೆ ಅತ್ಯಂತ ನೀಚ ನೈತಿಕ ದೋಷಾರೋಪಗಳನ್ನು ಹೊರಿಸಿದರು. ಇದಾದ ಬಳಿಕ ಇನ್ನೊಂದು 
ಅನೈತಿಕ ಆಕ್ರಮಣ 'ಗರಖ್‌ವಃ ಬನೀ ಮುಸ್ತಲಿಕ್‌' ಸಂದರ್ಭದಲ್ಲಿ ನಡೆಯಿತು. ಅದರಲ್ಲಿ ಒಬ್ಬ ಮುಹಾಜಿರ್‌ ಮತ್ತು 
ಒಬ್ಬ ಅನ್ಸಾರ್‌ ನಡುವೆ ನಡೆದ ಚಿಕ್ಕ ಪುರ್ಷಣೆಯೊಂದನ್ನು ಮುನಾಫಿಕರ ಸರದಾರ ಅಬ್ದುಲ್ಲಾ ಬಿನ್‌ ಉಬೈೆ ಒಂದು : 
ದೊಡ್ಡ ಗಲಭೆಯಾಗಿ ಮಾರ್ಪಡಿಸಲು ಯತ್ನಿಸಿದನು. ಈ ಘಟನೆಯ ವಿವರಗಳು ಮುಂದೆ ಸೂರಃ 'ಮುನಾಫಿಕೂನ್‌'ನ 
ಪ್ರಸ್ತಾವನೆಯಲ್ಲಿ ಬರಲಿದೆ. ಈ ಆಕ್ರಮಣ ಹಿಂದಿನದಕ್ಕಿಂತಲೂ ಹೆಚ್ಚು ಘೋರವಾಗಿತ್ತು. 

ಇದೇ ಪ್ರಯಾಣದಲ್ಲಿ ಅವನು ಇನ್ನೊಂದು ಭಯಾನಕ ಪಿತೂರಿ ನಡೆಸಿದನು. ಇದು ಹ.ಆಯಿಶಾರ(ರ) ಮೇಲೆ 
ಸುಳ್ಳಾರೋಪ ಹೊರಿಸುವ ಪಿತೂರಿಯಾಗಿತ್ತು. ಈ ದುರ್ಪಟನೆಯ ವಿವರವನ್ನು ಅವರ ಮಾತಿನಿಂದಲೇ ಕೇಳಿರಿ ಅವರು , 
ಹೇಳುತ್ತಾರೆ: 


24. ಅನ್ನೂರ್‌ 113 


"ಗರಖ್‌ವಃ ಬನೀ ಮುಸ್ತಲಿಕ್‌ನ ವೇಳೆ ನಾನು ಪ್ರವಾದಿವರ್ಯರ(ಸ) ಜೊತೆಗಿದ್ದೆ. ಅಲ್ಲಿಂದ ಹಿಂದಿರುಗಿ 
ಬರುತ್ತಿರುವಾಗ ಮದೀನಾ ಪಟ್ಟಣಕ್ಕೆ مھا‎ ಒಂದು ಕಡೆ ಪ್ರವಾದಿವರ್ಯರು(ಸ) ತಂಗಿದರು. ಬೆಳಗಾಗಲಿಕ್ಕೆ ಇನ್ನೂ 
ತುಂಬಾ ಹೊತ್ತಿರುವಾಗಲೇ ಪ್ರಯಾಣಕ್ಕೆ ಹೊರಡುವ ಸಿದ್ಧತೆಗಳಾಗತೊಡಗಿದುವು. ನಾನು ಎದ್ದು ಶೌಚಕ್ಕಾಗಿ ಹೊರಗೆ 
ಹೋದೆ. ಅಲ್ಲಿಂದ ಮರಳಿ ಶಿಬಿರದ ಹತ್ತಿರ ಬರುತ್ತಿದ್ದಂತೆ, ನನ್ನ ಕೊರಳಲ್ಲಿದ್ದ ಸರವು ಎಲ್ಲೋ ಮುರಿದು 
ಬಿದ್ದಿದೆಯೆಂಬುದು ನನ್ನ ಗಮನಕ್ಕೆ ಬಂತು. ನಾನು ಅದನ್ನು ಹುಡುಕುವುದರಲ್ಲಿ ನಿರತಳಾಗಿದ್ದೆ. ಅಷ್ಟರಲ್ಲಿ ಪ್ರಯಾಣಿಕ 
ತಂಡ ಹೊರಟು ಹೋಗಿ ಬಿಟ್ಟಿತು. ಸಾಮಾನ್ಯವಾಗಿ ಪ್ರಯಾಣ ಆರಂಭಿಸುವಾಗ ನಾನು ನನ್ನ ಪಲ್ಲಕ್ಕಿಯಲ್ಲಿ ' ಕುಳಿತಿರುವುದು 
ರೂಢಿಯಾಗಿತ್ತು. ನಾಲ್ಕು ಮಂದಿ ಅದನ್ನೆತ್ತಿ ಒಂಟೆಯ ಮೇಲೆ ಇಟ್ಟು ಬಿಡುತ್ತಿದ್ದರು. ಆ ಕಾಲದಲ್ಲಿ ನಾವು ಸ್ತ್ರೀಯರು 
ಆಹಾರದ ಅಭಾವದಿಂದಾಗಿ ತುಂಬಾ ಹಗುರವಾಗಿರುತ್ತಿದ್ದೆವು. ನನ್ನ ಪಲ್ಲಕ್ಕಿಯನ್ನು ಎತ್ತಿ ಇಡುವವರಿಗೆ ನಾನು ಅದರೊಳಗೆ 
ಇಲ್ಲವೆಂಬುದು ತಿಳಿಯಲೇ ಇಲ್ಲ.. ಅವರು ಪಲ್ಲಕ್ಕಿಯನ್ನು ಒಂಟೆಯ ಮೇಲಿಟ್ಟು ಹೊರಟು ಹೋದರು. ನಾನು ಸರವನ್ನು' 
ಹುಡುಕಿ ತೆಗೆದುಕೊಂಡು ಮರಳಿ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ." ಕೊನೆಗೆ ನಾನು ನನ್ನ ಚಾದರವನ್ನು ಹೊದ್ದು 
ಕೊಂಡು ಅಲ್ಲೇ. ಮಲಗಿಬಿಟ್ಟೆ; ಮುಂದೆ ಹೋಗಿ ನಾನಿಲ್ಲದಿರುವುದನ್ನು ಕಂಡು, ಅವರು `ನನ್ನನ್ನು ಹುಡುಕುತ್ತ ಬಂದೇ 
'ಬರುವರೆಂದು ಗ್ರಹಿಸಿಕೊಂಡೆ. ಅದೇ ಸ್ಥಿತಿಯಲ್ಲಿ ನನಗೆ ನಿದ್ದೆ ಬಂದು. ಬಿಟ್ಟಿತು. ಬೆಳಗಿನ ಜಾವ ಸಫ್‌ವಾನ್‌ ಬಿನ್‌ 
ಮುಲತ್ತಲ್‌ ಸುಲವೊ: ಆ ದಾರಿಯಾಗಿ ಬಂದರು. ನನ್ನನ್ನು ಕಂಡೊಡನೆ ಗುರುತಿಸಿಕೊಂಡರು. ಏಕೆಂದರೆ, ಪರ್ದಾದ 
ಆದೇಶ ಬರುವುದಕ್ಕೆ ಮುಂಚೆ ಅವರು ನನ್ನನ್ನು ಅನೇಕ ಬಾರಿ ಕಂಡಿದ್ದರು.- (ಇವರು 'ಬದರೀ' ಸಹಾಬಿಗಳಾಗಿದ್ದರು. 
ಅವರಿಗೆ ಬೆಳಗ್ಗೆ ಬಹಳ ಹೊತ್ತಿನ ವರೆಗೆ ನಿದ್ದೆ ಮಾಡುವ ಅಭ್ಯಾಸವಿತ್ತು. ಆದುದರಿಂದ ಅವರು ಸೇನಾ ಶಿಬಿರದಲ್ಲಿ 
ಎಲ್ಲೋ ಮಲಗಿ ನಿದ್ದೆ ಹೋಗಿದ್ದರು. ಈಗ ಎದ್ದು ಮದೀನಾ ಪಟ್ಟಣದ ಕಡೆಗೆ ಹೊರಟಿದ್ದರು) ನನ್ನನ್ನು ಕಂಡು ತನ್ನ 
ಒಂಟೆಯನ್ನು ನಿಲ್ಲಿಸಿದರು. ಅವರ ಬಾಯಿಯಿಂದ ತಾನಾಗಿಯೇ 'ಇನ್ನಾಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್‌. 
ಪ್ರವಾದಿವರ್ಯರ(ಸ) ಪತ್ನಿ ಇಲ್ಲೇ ಉಳಿದು ಹೋದರಲ್ಲ! ಎಂಬ ಮಾತು ಹೊರಟಿತು. ಈ ಧ್ವನಿ ಕೇಳಿ ನಾನು 
ಎಚ್ಚರಗೊಂಡೆ. ಕೂಡಲೇ ನನ್ನ ಮುಖದ ಮೇಲೆ ಚಾದರವನ್ನು ಹಾಕಿಕೊಂಡೆ. ಅವರು ನನ್ನೊಡನೆ ಮಾತನಾಡಲಿಲ್ಲ. 
ಒಂಟೆಯನ್ನು ತಂದು ನನ್ನ ಬಳಿ ಕೂರಿಸಿ ತಾನು ದೂರ ಸರಿದು ನಿಂತರು. ನಾನು -ಒಂಟೆಯನ್ನೇರಿದೆ. ಅವರು ಅದರ 
ಕಡಿವಾಣ ಹಿಡಿದು ನಡೆಯತೊಡಗಿದರು. ಮಧ್ಯಾಹ್ನದ ಸವೊಪ ನಾವು ಸೈನ್ಯವನ್ನು ಸೇರಿದೆವು. ಆಗ ಅದು ಒಂದು ಕಡೆ 
ಬೀಡು ಬಿಟ್ಟಿತ್ತು. ನಾನು ಹಿಂದೆ ಉಳಿದು ಬಿಟ್ಟಿದ್ದೆನೆಂಬ ವಿಷಯ ಸೈನ್ಯದವರಿಗೆ ಆ ತನಕವೂ ತಿಳಿದಿರಲಿಲ್ಲ, ಇಷ್ಟಕ್ಕೇ" 
ಸುಳ್ಳಾರೋಪ ಮಾಡುವವರು ಪ್ರಚಾರ ಮಾಡತೊಡಗಿದರು. ಅವರಲ್ಲಿ ಅಬ್ದುಲ್ಲಾಃ ಬಿನ್‌ ಉಬೈೆ ಮುಂಚೂಣಿಯಲ್ಲಿದ್ದನು. 
ಆದರೆ ನನಗೆ ಇದಾವುದೂ ತಿಳಿದಿರಲಿಲ್ಲ. 

'ಮದೀನಾ ತಲುಪಿದ ಮೇಲೆ ನಾನು ಕಾಯಿಲೆ ಬಿದ್ದೆ. ಒಂದು ತಿಂಗಳ ವರೆಗೂ ಮಂಚದಲ್ಲೇ ಬಿದ್ದಿದ್ದೆ. 
ಪಟ್ಟಣದಲ್ಲಿ ಈ ಸುಳ್ಳಾರೋಪದ ಸುದ್ದಿ ಹರಡುತ್ತಲಿತ್ತು. ಪ್ರವಾದಿವರ್ಯರ() ಕಿವಿಗೂ ಇದು ಬಿದ್ದಿತ್ತು ಆದರೆ 
ನನಗೇನೂ ತಿಳಿದಿರಲಿಲ್ಲ. ಆದರೂ, ಸಾಮಾನ್ಯವಾಗಿ ನಾನು ಅನಾರೋಗ್ಯ ಪೀಡಿತಳಾದಾಗ ಪ್ರವಾದಿವರ್ಯರು(ಸ) - ನನ್ನ 
ಬಗ್ಗೆ ವಹಿಸುತ್ತಿದ್ದಂತಹ ಗಮನವನ್ನು ಈ ಬಾರಿ ವಹಿಸುತ್ತಿಲ್ಲವೆಂಬುದು ನನ್ನ ಮನಸ್ಸನ್ನು ಕಾಡುತ್ತಲಿತ್ತು. ಕೊನೆಗೆ 
ನಾನು ನನ್ನ ಔಷಧೋಪಚಾರವನ್ನು ನನ್ನ ತವರಿನವರು ಮಾಡುವರೆಂದೆಣಿಸಿ ಪ್ರವಾದಿವರ್ಯರಿಂದ(ಸು ಅನುಮತಿ ಪಡೆದು 
ಅಲ್ಲಿಗೆ ಹೋದೆ. i 

ಒಂದು ರಾತ್ರೆ ಹೊತ್ತು ನಾನು ಶೌಚಕ್ಕಾಗಿ ಹೊರಗೆ ಹೋದೆ. ಅಷ್ಟರ ತನಕ ನಮ್ಮ ಮನೆಗಳಲ್ಲಿ ಶೌಚಾಲಯ 
ಗಳಿರಲಿಲ್ಲ. ನಾವು ಕಾಡಿಗೆ ಹೋಗುತ್ತಿದ್ದೆವು. ನನ್ನ ಜೊತೆ ಮಿಸ್ತಹ್‌ ಬಿನ್‌ ಉಸಾಸರ ತಾಯಿಯೂ ಇದ್ದರು. ಸುಳ್ಳು 
ಸೃಷ್ಟಿಸುವವರು ನನ್ನ ಕುರಿತಾಗಿ ಏನೆಲ್ಲ ಪ್ರಚಾರ ಮಾಡಿ ಬಿಟ್ಟಿದ್ದಾರೆಂಬುದು ಅವರಿಂದ ನನಗೆ ತಿಳಿಯಿತು. ಈ 
ಕಥೆಯನ್ನು ಕೇಳಿ ನನಗೆ ತೀವ್ರ ಆಘಾತವಾಯಿತು. ನಾನು ಬಂದಿದ್ದ ಕಾರ್ಯವನ್ನೂ ಮರೆತು ಬಿಟ್ಟೆ. ನೆಟ್ಟಗೆ ಮನೆಗೆ 
ಹೋಗಿ ರಾತ್ರೆಯಿಡೀ ಅಳುತ್ತಲೇ ಕಳೆದೆ." ಃ 

: ಮತ್ತು ಮುಂದುವರಿಯುತ್ತ ಹ. ಆಯಿಶಾ(ರ) ಹೀಗೆ ಹೇಳುತ್ತಾರೆ: “ಒಂದು ದಿನ ಪ್ರವಾದಿವರ್ಯರು(ಸು . ಒಂದು 
/42 ಮುಸ್ಲಿಮರೇ, ನನ್ನ ಮನೆಯವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿ, ಹದಮಿೂರಿ, ನನಗೆ 
ವೇದನೆಯನ್ನುಂಟು- ಮಾಡಿದವನಿಂದ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ನಾನು ನನ್ನ ಪಶ್ನಿಯಲ್ಲಾಗಲಿ ಸುಳ್ಳಾರೋಪಕ್ಕೆ 


114 ಕುರ್‌ಆನ್‌ ವ್ಯಾಖ್ಯಾನ 


ಗುರಿಯಾಗಿರುವ ಆ ವೃಕ್ತಿಯಲ್ಲಾಗಲಿ ಯಾವ ದೋಷವನ್ನೂ ಕಾಣಲಿಲ್ಲ. ಅವರೆಂದೂ” ನನ್ನ ಅನುಪಸ್ಥಿತಿಯಲ್ಲಿ ನನ್ನ 
ಮನೆಗೆ ಬಂದುದಿಲ್ಲ" ಎಂದರು. ಆಗ ಔಸ್‌ ಗೋತ್ರದ ನಾಯಕ ಉಸೈೆದ್‌ ಬಿನ್‌ ಹುದೈರ್‌ (ಕೆಲವು ವರದಿಗಳಲ್ಲಿ 
ಸಅದ್‌ ಬಿನ್‌ ಮುಆದ್‌) ಎದ್ದು, "ಸಂದೇಶವಾಹಕರೇ, ಅವನು ನಮ್ಮ ಗೋತ್ರದವನಾಗಿದ್ದರೆ ನಾವು ಅವನ ರುಂಡವನ್ನು 
ಹಾರಿಸಿ ಬಿಡುವೆವು. ಅವನು ನಮ್ಮ ಸಹೋದರರಾದ .ಖರ್ರ್ರುಜ್‌ನವನಾಗಿದ್ದರೆ ತಾವು ಅಪ್ಪಣೆ ಕೊಡಿರಿ. ನಾವು ಪಾಲಿಸಲಿಕ್ಕೆ 
ಸಿದ್ಧರಿದ್ದೇವೆ" ಎಂದರು. ಇಷ್ಟು ಹೇಳಿದೊಡನೆ ಖರ್ರ್ರುಜ್‌ ಗೋತ್ರದ ಸೆರದಾರರಾಗಿದ್ದ ಸದ್‌ ಬಿನ್‌ ಉಬಾದಾ ಎದ್ದು 
, ನಿಂತು "ನೀವು ಸುಳ್ಳು ಹೇಳುತ್ತಿರುವಿರಿ. ನೀವು ಅವನನ್ನು ಎಷ್ಟು ಮಾತ್ರಕ್ಕೂ ಕೊಲ್ಲಲಾರಿರಿ” ಎಂದರು. ಅದಕ್ಕೆ 
ಉತ್ತರವಾಗಿ ಉಸ್ಕೆದ್‌ ಬಿನ್‌ ಹುದೈರರು, "ನೀವು ಮುನಾಫಿಕರಾಗಿದ್ದೀರಿ ಆದುದರಿಂದಲೇ ಮುನಾಫಿಕರನ್ನು 
ಸಮರ್ಥಿಸುತ್ತಿದ್ದೀರಿ” ಎಂದರು. ಆಗ ಮಸ್ಸಿದ್‌ ನಬವೀಯಲ್ಲಿ ಒಂದು ಗೊಂದಲದ ವಾತಾವರಣ ಕವಿಯಿತು. 
ಪ್ರವಾದಿವರ್ಯರು(ಸ) ಮಿಂಬರಿನಲ್ಲಿ(ವೇದಿಕೆಯಲ್ಲಿ)ದ್ದರು. ಔಸ್‌ ಮತ್ತು ಖರ್ರ್ರುಜ್‌ನವರು ಮಸ್ಸಿದ್‌ನೊಳಗೇ 
ಜಗಳಾಡುವುದರಲ್ಲಿದ್ದರು. ಆದರೆ ಪ್ರವಾದಿವರ್ಯರು(ಸ) ಅವರನ್ನು ಸಮಾಧಾನಪಡಿಸಿ, ಮಿಂಬರಿನಿಂದ ಕೆಳಗಿಳಿದರು. ಈ 
ವಿವರಗಳಿಂದ ವಿಶದವಾಗುವುದೇನೆಂದರೆ- ಅಬ್ದುಲ್ಲಾ ಬಿನ್‌ ಉಬೈೆ ಈ ವದಂತಿಯನ್ನು ಛೂ ಬಿಡುವ ಮೂಲಕ ಒಂದೇ 
ಏಟಿಗೆ ಹಲವು ಬೇಟೆಗಳನ್ನು ಸಾಧಿಸಲು ಪ್ರಯತ್ನಿಸಿದ್ದನು. ಒಂದು ಕಡೆ ಅವನು ಪ್ರವಾದಿವರ್ಯರ(ಸ) , ಮತ್ತು ಹ. 
ಅಬೂಬಕರ್‌ರ(ರ) ಚಾರಿತ್ಯದ ಮೇಲೆ ಹಲ್ಲೆ ನಡೆಸಿದನು. ಇನ್ನೊಂದು ಕಡೆ ممعہ‎ ಆಂದೋಲನದ ಅತ್ಯುನ್ನತ 
ನೈತಿಕ ಘನತೆಯನ್ನು ಘಾಸಿಗೊಳಿಸಲು ಪ್ರಯತ್ನಿಸಿದನು. ಇಸ್ಲಾಮ್‌ ತನ್ನ ಅನುಯಾಯಿಗಳಲ್ಲಿ ಅತ್ಯುನ್ನತ ನೈತಿಕ 
ಬದಲಾವಣೆಯನ್ನು ಮಾಡದಿರುತ್ತಿದ್ದರೆ ಅವನು ಎಸೆದಿದ್ದ ಕಿಡಿಯಿಂದಾಗಿ ಮುಹಾಜಿರರು ಮತ್ತು ಅನ್ಸಾರರು ಮಾತ್ರವಲ್ಲದೆ 
ಅನ್ಸಾರರ ಎರಡು ಗೋತ್ರಗಳು ಕೂಡಾ ಪರಸ್ಪರರ ಮೇಲೆ ಹರಿಹಾಯುವ ಸಾಧ್ಯತೆ ಇತ್ತು. 

ಚರ್ಚಾ ವಿಷಯಗಳು 

ಇಂತಹ ಪರಿಸ್ಥಿತಿಯಲ್ಲೇ ಪ್ರಥಮ ಆಕ್ರಮಣದ ಸಂದರ್ಭದಲ್ಲಿ ಅಹ್‌ರಾಬ್‌ ಅಧ್ಯಾಯದ ಕೊನೆಯ ಆರು 
ರುಕೂಲ್‌ಗಳೂ ದ್ವಿತೀಯ ಆಕ್ರಮಣದ ಸಂದರ್ಭದಲ್ಲಿ ಈ ಅನ್ನೂರ್‌ ಅಧ್ಯಾಯವೂ ಅವಶೀರ್ಣಗೊಂಡವು. ಈ 
ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಇವೆರಡು ಅಧ್ಯಾಯಗಳನ್ನು ಅನುಕ್ರಮವಾಗಿ ಅಧ್ಯಯನ ಮಾಡಿದರೆ ಇವುಗಳಲ್ಲಿರುವ 
ಆದೇಶಗಳ ಹಿಂದೆ ಅಡಗಿರುವ ಔಚಿತ್ಮ- ಸರಿಯಾಗಿ ಅರ್ಥವಾಗುತ್ತದೆ. ಕಪಟ ವಿಶ್ವಾಸಿಗಳು ಮುಸ್ಲಿಮರ ಪ್ರತಿಷ್ಠೆಗೆ ಆಧಾರ 
ವಾಗಿರುವ ಈ ನೈತಿಕ ರಂಗದಲ್ಲಿ ಅವರನ್ನು ಪರಾಜಿತಗೊಳಿಸಬೇಕೆಂದು ಬಯಸಿದ್ದರು. ಅಲ್ಲಾಹನು ಈ ಸಂದರ್ಭದಲ್ಲಿ 
ಮುಸ್ಲಿಮರನ್ನು ಪ್ರತ್ಯಾಕ್ರಮಣ ನಡೆಸುವಂತೆ ಪ್ರೇರೇಪಿಸುವ ಬದಲು, ಅವರು ತಮ್ಮ ನೈತಿಕ ರಂಗದಲ್ಲಿ ಉಂಟಾಗಿರುವ 
ಬಿರುಕುಗಳನ್ನು ತುಂಬಿಸಿ ಅದನ್ನು ಇನ್ನಷ್ಟು ಬಲಪಡಿಸಬೇಕೆಂದು ಅವರಿಗೆ ಬೋಧಿಸುವುದಕ್ಕೆ ಸಂಪೂರ್ಣ ಗಮನ ಕೊಟ್ಟನು. 
ಹ. ರುನಬ್‌ರ(ರ) ವಿವಾಹದ ಸೆಂದರ್ಭದಲ್ಲಿ ಮುನಾಫಿಕರೂ ಸತ್ಯನಿಷೇಧಿಗಳೂ ಅಪಪ್ರಚಾರದ ಬಿರುಗಾಳಿಯನ್ನೆಬ್ಬಿಸಿದಾಗ, 
ಸಾಮಾಜಿಕ ಸುಧಾರಣೆಯ ಕುರಿತು ಅಹ್‌ರುಾಬ್‌ ಅಧ್ಯಾಯದಲ್ಲಿ ಪ್ರಸ್ತಾಪಿತವಾಗಿರುವಂತಹ ಆದೇಶಗಳನ್ನು ನೀಡಲಾಗಿತ್ತು. 
ಆ ಬಳಿಕ 'ಇಫ್ಕ್‌'ನ (ಸುಳ್ಳಾರೋಪದ) ಘಟನೆಯಿಂದಾಗಿ ಮದೀನಾದ ಸಮಾಜದಲ್ಲಿ ಕೋಲಾಹಲವುಂಟಾದಾಗ, 
ಮೊದಲನೆಯದಾಗಿ ಮುಸ್ಲಿಮ್‌ ಸಮಾಜವನ್ನು ಕೆಡುಕುಗಳ ಜನನದಿಂದಲೂ ಅವುಗಳ ಹರಡುವಿಕೆಯಿಂದಲೂ ತಡೆಯ 
ಬೇಕೆಂಬ ಮತ್ತು ಒಂದು ವೇಳೆ ಅವುಗಳು ಹುಟ್ಟಿಕೊಂಡರೂ ಅವುಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕೆಂಬ ಉದ್ದೇಶ 
ವನ್ನೊಳಗೊಂಡ ವಿವಿಧ ನೈತಿಕ ಸಾಮಾಜಿಕ ಹಾಗೂ ಕಾನೂನುಪರ ಆದೇಶ ನಿರ್ದೇಶಗಳೊಂದಿಗೆ ಈ ಅನ್ನೂರ್‌ 
ಅಧ್ಯಾಯವನ್ನು ಅವತೀರ್ಣ ಗೊಳಿಸಲಾಯಿತು. ಈ ಆದೇಶ-ನಿರ್ದೇಶಗಳನ್ನು ಈ ಅಧ್ಯಾಯದಲ್ಲಿ ಅವು ಅವತೀರ್ಣ 
, ಗೊಂಡಿರುವ ಕ್ರಮಾನುಸಾರವಾಗಿಯೇ ಚೆನ್ನಾಗಿ ಗಮನವಿಟ್ಟು ಓದಿದರೆ, ಪವಿತ್ರ ಕುರ್‌ಆನ್‌ ಅದಾವ ರೀತಿಯಲ್ಲಿ, ಮನುಷ್ಯ 
ಜೀವನದ ಸುಧಾರಣೆ ಹಾಗೂ ನಿರ್ಮಾಣಕ್ಕಾಗಿ ಮನೋವೈಜ್ಞಾನಿಕವಾಗಿ ಅತ್ಯಂತ ಸಮರ್ಪಕವಾದ ಸಂದರ್ಭದಲ್ಲಿ ನೈತಿಕ, 
ಸಾಮಾಜಿಕ: ಮತ್ತು ಕಾನೂನುಪರವಾದ ಉಪಾಯಗಳನ್ನು ಏಕಕಾಲದಲ್ಲಿ ಮುಂದಿಡುತ್ತದೆಂಬುದನ್ನು ತಿಳಿಯಬಹುದು. 

ಈ ಆದೇಶಗಳೊಂದಿಗೆ, ಸಮಾಜದಲ್ಲಿ ನಿಜವಾದ ಮುಸ್ಲಿಮರಾರು ಮತ್ತು ಮುನಾಫಿಕರಾರು ಎಂದು ಪ್ರತಿಯೊಬ್ಬ 
ಮುಸ್ಲಿಮನೂ ಚೆನ್ನಾಗಿ: ತಿಳಿದುಕೊಳ್ಳುವಂತಾಗಲು ಮುನಾಫಿಕರ ಮತ್ತು ಸತ್ಯವಿಶ್ವಾಸಿಗಳ ಸುವ್ಯಕ್ತ. ಲಕ್ಸೆಣಗಳನ್ನೂ 
ತಿಳಿಯಪಡಿಸಲಾಯಿತು. ಅತ್ತ ಮುಸ್ಲಿಮರ ಸಂಘಟನಾ ಶಿಸ್ತನ್ನು ಇನ್ನಷ್ಟು ಬಿಗುಗೊಳಿಸಲಾಯಿತು. ಲಜ್ಞಾಸ್ಸದ ಹಾಗೂ 
ಅಸಂಬದ್ಧ ಆಕ್ರಮಣಗಳ ಪರಿಣಾಮವಾಗಿ ಸಾಮಾನ್ಯವಾಗಿ ಉದ್ಭವಿಸುವ ಎಲ್ಲಾ ತರದ ಕೋಪಾಟೋಪಗಳಿಂದ ಈ 


24, ಅನ್ನೂರ್‌ 115 


ಅಧ್ಯಾಯ ಸಂಪೂರ್ಣ ಮುಕ್ತವಾಗಿರುವುದು ಇವೆಲ್ಲ ಚರ್ಚೆಗಳಲ್ಲಿ ಚೆನ್ನಾಗಿ ಎದ್ದು ಕಾಣುವ ವಿಷಯ. ಇಷ್ಟೊಂದು 
ಉದ್ರೇಕಕಾರಿ ಪರಿಸ್ಥಿತಿಯಲ್ಲೂ ಯಾವ ರೀತಿ ಅತ್ಯಂತ ಸಾವಧಾನದಿಂದ ಕಾನೂನುಗಳನ್ನು ರಚಿಸಲಾಗುತ್ತಿದೆ, 
ಸುಧಾರಣಾತ್ಮಕ ಆದೇಶಗಳನ್ನು ನೀಡಲಾಗುತ್ತಿದೆ,: ಅತ್ಯಂತ ಯುಕ್ತಿಪೂರ್ಣವಾದ ನಿರ್ದೇಶಗಳನ್ನು ಕೊಡಲಾಗುತ್ತಿದೆ ಮತ್ತು' 
ಶಿಕ್ಷಣ ಹಾಗೂ ಬೋಧನೆಯ ಕರ್ತವ್ಯವನ್ನು ನೆರವೇರಿಸಲಾಗುತ್ತಿದೆ ಎಂಬುದು ಇಲ್ಲಿ. ಗಮನಾರ್ಹವಾಗಿದೆ. ಪ್ರಕ್ಷೋಭೆಗಳನ್ನೆ 
ದುರಿಸುತ್ತಿರುವಾಗಲೂ ಅತಂತ ಉದ್ರೇಕಕಾರಿ ಸಂದರ್ಭಗಳಲ್ಲೂ ಶಾಂತಚಿತ್ತದಿಂದ, ವಿವೇಕದಿಂದ, ಹೃದಯ 
ವೈಶಾಲ್ಕತೆಯಿಂದ ಹಾಗೂ ಯುಕ್ತಿಪೂರ್ವಕವಾಗಿ ವರ್ತಿಸಬೇಕೆಂಬ ಪಾಠ ನಮಗೆ ಇದರಿಂದ ಸಿಗುತ್ತದೆ. ಅಷ್ಟೇ ಅಲ್ಲದೆ 
ಇದರಿಂದ ನಮಗೆ, ಈ ಕುರ್‌ಆನ್‌ ಪ್ರವಾದಿ ಮುಹಮ್ಮದ್‌ರ(ಸ) ಸ್ವಂತ ರಚನೆಯಾಗಿರದೆ, 'ಅತ್ಕುನ್ನತ ಸ್ಥಾನದಿಂದ 
ಮಾನವನ ಸ್ಥಿತಿಗತಿಗಳನ್ನೂ ವ್ಯವಹಾರಗಳನ್ನೂ ವೀಕ್ಷಿಸುತ್ತಿರುವ ಹಾಗೂ ಅವುಗಳಿಂದ ಸ್ವತಃ ಕಿಂಚಿತ್ತೂ ಪ್ರಭಾವಿತನಾಗದೆ 
ನಿಷ್ಕಳಂಕವಾಗಿ ಮಾರ್ಗದರ್ಶನ ನೀಡುವ: 'ಕರ್ತವೃವನ್ನು ನೆರವೇರಿಸುತ್ತಿರುವವನಿಂದ ಅವತೀರ್ಣಗೊಂಡ ಗ್ರಂಥವಾಗಿದೆ 
ಎಂಬುದಕ್ಕೆ ಸಾಕ್ಸೃವೂ ದೊರೆಯುತ್ತದೆ. ಇದು ಪ್ರವಾದಿವರ್ಯರ(ಸ) ಸ್ವಂತ ಕೃತಿಯಾಗಿರುತ್ತಿದ್ದೆರೆ ಅವರ ಅತ್ಯಂತ 
ಉನ್ನತ ಹಾಗೂ ವಿಶಾಲಧೃಷ್ಟಿಯ ಹೊರತಾಗಿಯೂ ತಮ್ಮ ಸ್ವಂತ ಮಾನಮರ್ಯಾದೆಗಳ ಮೇಲೆ ಆಗುತ್ತಿರುವ ಅತ್ಯಂತ 
ಹೊಲಸು ಧಾಳಿಗಳನ್ನು ಕೇಳಿದಾಗ ಒಬ್ಬ ಸಭ್ಯ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಉಂಟಾಗುವಂತಹ ಮನೋವಿಕಾರಗಳ 
ಸ್ವಲ್ಪಂಶವಾದರೂ ಅದರಲ್ಲಿ ಕಂಡು ಬರದೆ ಇರುತ್ತಿರಲಿಲ್ಲ. 


116 ಕುರ್‌ಆನ್‌ 'ವ್ಯಾಖ್ಯಾನ 


»8 ضیرع Fo 5/5 og‏ و ے۔ _ 2 
سور El‏ وفرضٹھا $553 پت SKS‏ لم 2 
ا 


الو الک ا ہے BESS je‏ 
3 ,5 لفن 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-64 ರುಕೂಲ್‌ಗಳು-9 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1) ಇದೊಂದು ಅಧ್ಯಾಯ, ಇದನ್ನು ನಾವು ಅವತೀರ್ಣಗೊಳಿಸಿದ್ದೇವೆ, ಇದನ್ನು ನಾವು ಕಡ್ಡಾಯ 
ಗೊಳಿಸಿರುತ್ತೇವೆ ಮತ್ತು ನೀವು ಪಾಠ ಕಲಿಯುವಂತಾಗಲು, ಇದರಲ್ಲಿ ನಾವು ಸುಸ್ಪಷ್ಟ ಆದೇಶಗಳನ್ನು 
ಅವತೀರ್ಣಗೊಳಿಸಿರುತ್ತೇವೆ." 

(2) ವ್ಯಭಿಚಾರಿ ಮತ್ತು ವ್ಯಭಿಚಾರಿಣಿ ಇವರಿಬ್ಬರಲ್ಲಿ ಪ್ರತಿಯೊಬ್ಬರಿಗೂ ನೂರು ಛಡಿಯೇಟು ಕೊಡಿರಿ 
ನೀವು ಅಲ್ಲಾಹನ ಹಾಗೂ ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸುತ್ತೀರಾದರೆ ಅಲ್ಲಾಹನ ಧರ್ಮದ 


1. ಈ ಎಲ್ಲ ನುಡಿಗಳಲ್ಲಿ 'ನಾವು' ಎಂಬುದನ್ನು ಒತ್ತುಕೊಟ್ಟು ಹೇಳಲಾಗಿದೆ. ಅರ್ಥಾತ್‌- ಇದನ್ನು ಅವತೀರ್ಣ 
ಗೊಳಿಸಿದವರು ಬೇರಾರೂ ಅಲ್ಲ, ಅದು 'ನಾವು' ಆಗಿದ್ದೇವೆ. ಆದುದರಿಂದ ಇದನ್ನು ಒಬ್ಬ ಬಲಹೀನ ಉಪದೇಶಕನ ಮಾತೆಂಬಂತೆ 
ಲಘುವಾಗಿ ಪರಿಗಣಿಸಬೇಡಿರಿ. ಎರಡನೆಯ ನುಡಿಯಲ್ಲಿ, ಈ ಅಧ್ಯಾಯದಲ್ಲಿ ಹೇಳಿರುವ ಮಾತುಗಳನ್ನು ನಿಮಗಿಷ್ಟವಿದ್ದರೆ 
ಸ್ವೀಕರಿಸಲು ಮತ್ತು ಇಷ್ಟವಿಲ್ಲದಿದ್ದರೆ ಬಿಟ್ಟು ಬಿಡಲು ಇದೇನೂ ಕೇವಲ 'ಶಿಫಾರಸ್ಸು'ಗಳಲ್ಲ. ಇವುಗಳು ಖಡಾಖಂಡಿತವಾದ 
ಅಜ್ಜೆಗಳಾಗಿದ್ದು ಅವುಗಳ ಅನುಸರಣೆ ಮಾಡಲೇಬೇಕು. ನೀವು ಸತ್ಯವಿಶ್ವಾಸಿಗಳೆ೦ದಾದರೆ, ಅವುಗಳನ್ನನುಸರಿಸಬೇಕಾದುದು ನಿಮ್ಮ 
ಮೇಲೆ ಕಡ್ಡಾಯವೆಂದು ಹೇಳಲಾಗಿದೆ. ಮೂರನೆಯ ನುಡಿಯಲ್ಲಿ, ಈ ಅಧ್ಯಾಯದಲ್ಲಿ ಕೊಡಲಾಗುತ್ತಿರುವ ಮಾರ್ಗದರ್ಶನದಲ್ಲಿ 
ಯಾವುದೇ ತರದ ಅಸ್ಪಷ್ಟತೆ ಇಲ್ಲ, ಇವು ಸುಸ್ಪಷ್ಟ ಮಾರ್ಗದರ್ಶನಗಳಾಗಿದ್ದು ನಮಗೆ ಇಂತಿಂತಹ ವಿಷಯ ಅರ್ಥವಾಗಲಿಲ್ಲ 
ವಾದ್ದರಿಂದ ನಾವು ಅದನ್ನು ಪಾಲಿಸಲಿಲ್ಲ ಎಂದು ನೀವು ನೆಪವೊಡ್ಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಇದು, ಮುಂದೆ 
ಬರಲಿರುವ ಪವಿತ್ರ ಆದೇಶಗಳಿಗೆ ಮುನ್ನುಡಿ (Pಃe೩mb।)ಯಂತಿದೆ. ಈ ಮುನ್ನುಡಿಯಲ್ಲಿರುವ ಧ್ವನಿ ಮತ್ತು ಶೈಲಿ, ಅಲ್ಲಾಹನು 
ಸೂರಃ ನೂರ್‌ನಲ್ಲಿ ನೀಡಲಾಗಿರುವ ಆದೇಶಗಳಿಗೆ ಎಷ್ಟು ಮಹತ್ವ ಕಲ್ಪಿಸಿರುವನೆಂಬುದನ್ನು ಸೂಚಿಸುತ್ತದೆ. ಬೇರಾವುದೇ 
ಆದೇಶಾಶ್ಮಕ ಅಧ್ಯಾಯದ ಮುನ್ನುಡಿ ಇಷ್ಟು ಶಕ್ತಿಯುತವಾದ ಸ್ವರೂಪದಲ್ಲಿ ಕಂಡು ಬರುವುದಿಲ್ಲ. 

2. ಈ ಸಮಸ್ಯೆಯ' ಅನೇಕ ಕಾನೂನುಪರ, ನೈತಿಕ ಮತ್ತು ಐತಿಹಾಸಿಕ ಮುಖಗಳು ವಿವರಣೆಯನ್ನು ಬಯಸುತ್ತವೆ. ಅವುಗಳ 
ವಿವರವನ್ನು ಅರಿಯದೆ, ಈ ಕಾಲದ ಒಬ್ಬ ವ್ಯಕ್ತಿಗೆ ದೇವಧರ್ಮಶಾಸ್ತ್ರದ ಈ ವಿಧಿಯ ಔಚಿತ್ಯವನ್ನು ಗ್ರಹಿಸಲು ಕಷ್ಟವಾದೀತು. 
ಆದುದರಿಂದ ಈ ಕೆಳಗೆ ನಾವು ಅದರ ವಿವಿಧ ಮುಖಗಳ ಮೇಲೆ ಅನುಕ್ರಮವಾಗಿ ಬೆಳಕು ಬೀರುವೆವು- 

1) ವೈಭಿಚಾರವು ನೈತಿಕವಾಗಿ ಹೀನವಾಗಿರುವುದು, ಧಾರ್ಮಿಕವಾಗಿ ಪಾಪಕಾರ್ಯವಾಗಿರುವುದು ಮತ್ತು ಸಾಮಾಜಿಕವಾಗಿ 
ನಿಂದನೀಯ ಹಾಗೂ ಆಕ್ಲೇಪಾರ್ಹವಾಗಿರುವುದರ ಬಿಗ್ಗೆ ಪ್ರಾಚೀನ ಕಾಲದಿಂದ ಇಂದಿನ ವರೆಗೂ ಎಲ್ಲ ಸಮಾಜಗಳು ಏಕಾಭಿಪ್ರಾಯ 


ಕಾಂಡ-18 


ನಂದಿ. ಈ ಕಾರಣದಿಂದಾಗಿಯೇ ಎಲ್ಲ-ಕಾಲದ ಸಮಾಜಗಳು. .ವಿವಾಹ ಪಡ್ಮೆತಿಯನ್ನು ರೊಢಿಯಲ್ಲಿ ್ಲರಸಿಕೊಳ್ಳುವುದರೆೊಂದಿಗೆ. 
ವೃಭಿಚಾರದ ದ್ವಾರವನ್ನು ಮುಚ್ಚುವ. ಪ್ರಯತ್ನವನ್ನೂ ಒಂದಿಲ್ಲೊಂದು ರೀತಿಯಿಂದ ಮಾಡಿವೆ. ಆದರೆ .ಈ ಪ್ರಯತ್ನಗಳ 
ಸ್ವರೂಷಗಳಲ್ಲಿ ಬೇರೆ ಬೇರೆ ಕಾನೂನುಗಳ ಮತ್ತು ನೈತಿಕ, ಸಾಂಸ್ಕೃತಿಕ ಧಾರ್ಮಿಕ 'ವೈವಸ್ಥೆ ಗಳ ನಡುವೆ ವೈತ್ಮಾಸವಿತ್ತು: 
2 ವೃಭಿಚಾರವು ನಿಷಿದ್ಧ ಕಾರ್ಯವೆಂಬ” ಬಗ್ಗೆ ಒಮ್ಮ: ತ ತಾಳಿದ ಬಳಿಕ ಭಿನ್ನಾಭಿಪ್ರಾಯ. ಇರುವುದು" ಅದು 'ಹಣಾಧವೋ 
ಅರ್ಥಾತ್‌- ಕಾನೂನುರೀತ್ಕಾ ಶಿಕ್ಷರ್ಹವೋ ಅಲ್ಲವೋ ಎಂಬ ವಿಷಯದಲ್ಲಿ. ಇಸ್ಲಾಮ್‌ ಮತ್ತು ಇತರ ಮತಗಳ ಹಾಗೂ' ಕಾನೂನುಗಳ 
ನಡುವೆ ಭಿನ್ನಾಭಿಪ್ರಾಯ ಆರಂಭವಾಗುವುದು ಇಲ್ಲಿ ೦ದಲೇ. ಮಾನವ ٭ف۸7جلمدہ تا‎ ಸಮಾಜದವರು ಯಾವಾಗಲೂ" 
ವ್ಯಭಿಚಾರವನ್ನು ಸ್ವಯಂ ಒಂದು, ಅಪರಾಧವೆಂದೇ ತಿಳಿದುಕೊಲಿಡರು. ಅದಕ್ಕೆ ಕಠಿಣ" بن‎ ್ಲೆಗಳನ್ನು "ಇತ ا‎ ಯಿಸಿದರು: ಆದರೆ" 2 
ನಾಗರಿಕತೆಯು ಮಾನವ ಸಮಾಜಗಳನ್ನು ಕೆಡಸುತ್ತಾ ಹೋದಂತೆಲ್ಲಾ ನೀತಿಯು ಮೃದುವಾಗುತ್ತ. `'ಬಂತ್ಸು `ಈ ವಿಷಯದಲ್ಲಿ ' y 
ಸರ್ವಸಾಮಾನ್ಸ ವಾಗಿ ತೋರಲಾದ ಪ್ರಪ್ರಥಮ ಅಲಕ್ಷ 0ج0‎ 'ವೈಭಿಚಾರ' (Foinication) ಮತ್ತು 'ಪರಸ್ತಿ ಸ್ತ್ರೀಯೊಂದಿಗೆ ವ್ಯಭಿಚಾರ i 
(Adultery), ಇವೆರಡರಲ್ಲಿ" ತಾರೆತಮ್ಮ: ಮುಡಿಮೆದಾಗಿತ್ತು. ಮೊದಲಿನದು ಸಣ್ಣ ಮಟ್ಟದ ಅಪಕಧನೆಂದೂ ನಿರಡಸೆಯದು ಮಾತ್ರ . 
ಶಿಕ್ಷಾರ್ಹ ಅಪರಾಧನೆಂದೂ تس مات )ا‎ ಪ್ರಾಚೀನ ಈಜಿಪ್ಟ್‌, ಬೆಬಿಲೋನ್‌ ಮತ್ತು `ಆಶೂರ್‌' (ಅಸೀರಿಯ್‌) ಕಾನೂನಿನ ' 
ಪ್ರಕಾರ ಕೇವಲ'ವೃಭಿಚಾರಕ್ಕಿದ್ದ ಶಿಕ್ಟೆ ಶೀರಾ `ಲಘುವಾಗಿತ್ತು. ಇದೇ ಕಾಯಿದೆಯನ್ನು ಗ್ರೀಸ್‌ ಮತ್ತು ಕೋಮ್‌ಗಳು ಸ್ವೀಕರಿಸಿಕೊಂಡವು- 
ಇದರಿಂದಲೇ ಕೊನೆಗೆ ಯಹೂದಿಯರೂ ಪ್ರಭಾವಿತರಾದರು. ಬೈಬಲಿನಲ್ಲಿ ಇದೊಂದು ಸಣ್ಣ ತಪ್ಪಾಗಿದ್ದು ಅದಕ್ಕೆ ಪುರುಷನು" 
ಪರಿಹಾರಧನ ' ಮಾತ್ರ ಕೊಡಬೇಕಾಗುತ್ತದೆ. ವಿಮೋಚನಾಕಾಂಡ 22:1617ನ್ನು ನೋಡಿರಿ) ಪ್ರಾಚೀನ ಹಿಂದೂ ಕಾನೂನುಗಳ 
ಅವಸ್ಥೆಯೂ ಬಹುತೇಕ ಹೀಗೆಯೆ ಇದೆ. (ಮನು ಧರ್ಮಶಾಸ್ತ್ರ: "ಅಧ್ಯಾಯ: : 8, ಶ್ಲೋಕ 365- -366ನ್ನು ನೋಡಿರಿ) ವಸ್ತುತಃ "ಇವೆಲ್ಲ 
ಕಾನೂನುಗಳಲ್ಲೂ ಪರಸಿ ಸ್ತ್ರೀಯೊಂದಿಗೆ ನಡೆಸುವ" ವ್ಲಭಿಚಾರ' فلت‎ ಒಬ್ಬನು عم‎ “ವಿವಾಹಿತನಿರಲಿ," ಅವಿವಾಹಿತನಿರಲಿ)' 
ಣನ್ನೊಬ್ಬನ ಪತ್ನಿಯೊಂದಿಗೆ ನಡೆಸುವ ವ್ಯಭಿಚಾರ ಮಾತ್ರ ನೈವ ಹಾಗೂ ದೊಡ್ಡ ಅಷರಾಧವೆನಸುತ್ತಿತ್ತು."ಈ تو‎ ಆಪರಾಧವೆನಿಸಲು, 
ಒಬ್ಬ ಪುರುಷನು ಒಬ್ಬ' ಸ್ತ್ರೀಯೊಂದಿಗೆ 'ವೃಭಿಚಾರ' ವೆಸಗಿದ್ದಾನೆಂಬುದು ಆಧಾರವಾಗಿರವಿಲ್ಲ. ಬಡಲಾಗಿ ಅದೆಕ್ಕಿರುವ - ಆಧಾರ" 
ಅನನಿಬ್ಬರು ಸೇರಿ ಚೇರೊಬ್ಬನನ್ನು: “ತನ್ನದಲ್ಲದ” ಮಗುವನ್ನು: ತನ್ನದೆರಿದು - ಪೋಷಿಸುವ "ಅಪಾಯಕ್ಕೆ 'ಸಿಲುಕಿಸಿದ್ದಾರೆಂಬುದಾಗಿತ್ತು. ; 
ಈ ರೇಶಿ ಅವರ: ದೃಷ್ಟಿಯಲ್ಲಿ 'ವೃಭೆಟಾರವೇ ನಿಜವಾದ ಅಪಕೊಥವಗಿರಡಿ ವಂಶ -ಮಿಶ್ರಗೊಳ್ಳನ ಅಪಾಯೆ ಹಗಸ-ಏರದು ಮಗಿ 
ಇನ್ನೊಬ್ಬನ “ಖಿರ್ಟಿನಲ್ಲಿ' ಪೋಷಿಸಲ್ಪಡುವುದೂ ಅವನ: ವಾರೀಸುದಾರನಾಗುವುದೂ ۔‎ 'ಅಪರಾಧದ್ದ ಮೂಲವಾಗಿತ್ತು; ಮತ್ತು" ಆ 
ಕಾರಣದಿಂದಲೇ 'ಸ್ರೀ "ಪುರುಷರಿಬ್ಬರೂ ಅಪರಾಧಿಗಳೆನಿಸುತ್ತಿದ್ದಿರು.': ಕ್ರೈಸ್ತರಲ್ಲಿ ಅವಿಮಾಟತ : "ಪುರುಷನು: 'ಅವಿವಾಹಿತ ಸ್ತ್ರೀಯೊಂದಿಗೆ 
ವ್ಯಭಿಚಾರನೆಸಗಿಬರೆ ಇದು ಪಾಪವೇನೋ “ಸರಿ: ಆದರೆ. ಇದು ಶಿಕ್ಷಾರ್ಹ ಅಪರಾಧವಲ್ಲ. ಇವರ ಪೈಕಿ ಯಾರಾದರೂ ಒಬ್ಬರು ' 
ವಿವಾಹಿತರಾಗಿದ್ದರೆ,: ಇದು "ಅಪರಾಧವೇ: 'ಆದರೆ, ಇದನ್ನು ಪರಾಧವಾಗಿ ಮಾಡುವ ಅಂಶ 'ಕಠಾರು ಭಂಗವೇ''ಹೊರತು ಕೇವಲ 
3 ೈಭಿಚಾರವಲ್ಲ. ಈ ಅಪರಾಧಕ್ಕಾಗಿ ವ್ಯಭಿಚಾರಿ-ಪುರುಷನ' ಪತ್ನಿ ತನ್ನ ಪತಿಯ ವಿರುದ್ಧ' ವಿಶ್ವಾಸಘಾತುಕತನದ ದ್ದಾವೆ ಹೊಡಿ ವಿಚ್ಛೇದನದ 
ಡಿಕ್ರಿ ಪಡೆಯುವುದು ಮತ್ತು, ಅತ್ತ ವ್ಯಭಿಚಾರಿಣಿ ಸ್ತ್ರೀಯ ادا‎ ಪತ್ನಿಯ ವಿರುದ್ಧ ದಾವೆ: ಹೊಡಿ ವಿಚ್ಛೇದನದ ಡಿಕ್ರಿ ಪಡೆಯುವುದು 
ಹಾಗೂ: ತನ್ನ: “ಪತ್ನಿಯನ್ನು. ಕೆಡಿಸಿದವನಿಂದಲೂ. "ಪರಿಹಾರ ಧನವನ್ನು ಪಡೆಯಲು ಹಕ್ಕು ದಾರನಾಗುವುದು - ಇದರ. ಹೊರತು ಈ. 
ಅಪರಾಧಕ್ಕೆ: -ಬೇರಾವುದೇ ಶಿಕ್ಸೆ ಇಲ್ಲ. ಇತ್ತೀಚೆಗೆ `ಹೆಚ್ಚಿನ" ಮುಸ್ಲಿಮ್‌ ರಾಷ್ಟ್ರಗಳೂ: :ಅನುಕರಿಸಲಾರಂಭಿಸಿರುವ ಅಧುನಿಕ: یت‎ 
ಕಾನೂನುಗಳು. ಇದೇ.ಬಗೆಯ:ವಿಭಿನ್ನ ಕಲ್ಪನೆಗಳನ್ನು ಆಧರಿಸಿಕೊಂಡಿವೆ: ಅವರ ದೃಷ್ಟಿಯಲ್ಲಿ. ವ್ಯಭಿಚಾರ ಒಂದು.ದೌರ್ಬಲ್ಯ;- ಅನೈತಿಕತೆ |: 
مت‎ .ಇತ್ಕಾದಿ ಏನೇ ಆಗಿದ್ದರೂ- ಅದ್ದು ಅಪರಾಧವಂತೂ ಖಂಡಿತ , ಅಲ್ಲ. ۔‎ ವೈಭಿಚಾರವನ್ನು. ಅಪರಾಧವಾಗಿ ಮಾಡುವ ವಸ್ತು |' 
'ಬಲಾತ್ಕಾರವಾಗಿದೆ. “ಅಂದರೆ, . ಎರಡನೆಯ ವೃಕ್ತಿಯ . ಇಚ್ಛೆಗೆ - -ವಿರುದ್ಧ ಬಲಾತ್ಕಾರವಾಗಿ, ವ್ಯಭಿಚಾರವೆಸಗುನುದು.... eel. 
| 3) ಇಸ್ಲಾಮೂ ಕಾನೂನು:ಇವೆಲ್ಲ ವಿಚಾರಗಳಿಗೆ. ವ್ಯತಿರಿಕ್ತವಾಗಿ ವ್ಯಭಿಚಾರವನ್ನು-ಸ್ವಯಂ: ಒಂದು. ಶಿಕ್ಷಾರ್ಹ:ಅಪರಾನಿವ್ನೆಂದು || 
ಸಾರುತ್ತದೆ. -ವಿವಾಹವಾಗಿಯೂ ಮಾಡುವ. “ವ್ಯಭಿಚಾರ. ಅಪರ್ರಾಧದ.. ಶ್ಲೀವ್ರತೆಯನ್ನು کہ‎ ಹಚ್ಚಿಸುತ್ತದ್ದೆ ಆದರೆ ಇದಕ್ಕೆ ಕಾರಣ | 
ಅಪರಾಧಿ. ಕರಾರು ಭಂಗ -ಮಾಡಿದನೆಂಬುದಾಗಲಿ ಇನ್ನೊಬ್ಬನ್ನ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡಿದವನೆಂಬುದಾಗಲ್ಲಿ. ಅಲ್ಲ. ಬದ್ದಲಾಗ್ಗಿ, |: 


ಅವನು. ತನ್ನ. ;ಕಾಮಾಪೇಕ್ಸೆಯನ್ನು ನೀಗಿಸಲು", ಒಂದ್ದು' ಧರ್ಮಸಮ್ಮತ ಮಾರ್ಗವು ಲಭ್ಯ سفق‎ ಅಕ್ರಮ ಮಾರ್ಗವನ್ನು |: 
'ಅನುಸರಿಸಿದನೆಂಬುದೇ ಇದಕ್ಕೆ ಕಾರಣವಾಗಿದೆ. ಇಸ್ಲಾಮ್ನೊ ಕಾನೂನಿನ, ದೃಷ್ಟಿಯಲ್ಲಿ ವ್ಯಭಿಚಾರ. ಎಂತಹ- ಪರಾಧವೆಂದರೆ, -ಅದಕ್ಕೆ .ا‎ 
+ 


'ಮುಕ್ತೆ ಅವಕಾಶ ನೀಡಲಾದರೆ, ಒಂದೆಡೆ ಮಾನವಕುಲವೂ, ಇನ್ಸೋ ೦ದೆಡೆ ಮಾನವ, ನಾಗರಿಕತೆಯೂ: ಮೂಲೋತ್ಸು ಟನೆಗೊಳ್ಳುವುದು.. 
۔‎ 4) ಇಸ್ಲಾಮ್‌ ಮಾನವ ಸಮಾಜವನ್ನು ವ್ಯಭಿಚಾರದ್ದ; شش‎ .222۸ ತನ್ನ ದಂಡ 'ಸಂಹಿತೆಯೆಂಬ : 
ಸ್ರವನ್ನು ಮಾತ್ರ ಅವಲಂಬಿಸಿಕೊಂಡಿರುವ ಬದಃ ಅದಕ್ಕಾಗಿ 'ವ್ಯಾಪಕ್ಷ'ಪ್ರಮಾಣದೆ. بسک‎ ಕ್ಕೆ ಹಾಗ್ಗೂ ನಿರೋಧಾತ್ಮ್ಮಕ pe 


118 ಕುರ್‌ಆನ್‌ ವ್ಯಾಖ್ಯಾನ 


ಕ್ರಮಗಳನ್ನು ಪ್ರಯೋಗಿಸುತ್ತದೆ. ಈ ود‎ ಕಾನೂನನ್ನು ಅದು ಕೊನೆಯ ಅಸ್ತ್ರದ ರೂಪದಲ್ಲಿ ಇರಿಸಿಕೊಂಡಿದೆ. ಈ ಕಾನೂನುಪರ 
ಶಿಕ್ಷೆ ನಿಶ್ಚಯಿಸುವುದಕ್ಕೆ ಮುಂಚೆ ಸ್ರೀ - ಪುರುಷರು ಬೆರೆಯುವುದನ್ನು ನಿಲ್ಲಿಸಲಾಯಿತು. ಶೃಂಗಾರದೊಂದಿಗೆ ಸ್ತ್ರೀ ಹೊರ ಬರುವುದನ್ನು 
ತಡೆಯಲಾಯಿತು. ವ್ಯಭಿಚಾರಕ್ಕೆ ಅವಕಾಶ ಮತ್ತು ಸೌಲಭ್ಯ ಕೊಡುವಂತಹ ಎಲ್ಲ ಸಾಧನಗಳ ದ್ವಾರಗಳನ್ನು ಮುಚ್ಚಿಬಿಡಲಾಯಿತು. 

5) ವ್ಯಭಿಚಾರವನ್ನು ಶಿಕ್ಷಾರ್ಹ ಕೃತ್ಯವೆಂದು طط‎ 3ರಲ್ಲಿ ಸಾರಲಾಗಿತ್ತು. ಆದರೆ ಆಗ ಇದೊಂದು 'ಕಾನೂನು ರೀತ್ಮಾ 
ಅಪಷರಾಧ' ಆಗಿರಲಿಲ್ಲ. ಅದೊಂದು 'ಸಾಮಾಜಿಕ' ಅಥವಾ 'ಕೌಟುಂಬಿಕ' ಅಪರಾಧದಂತಿತ್ತು. ಅದಕ್ಕಾಗಿ ಶಿಕ್ಷೆ ಕೊಡುವ ಅಧಿಕಾರ 
ಸಂಬಂಧಪಟ್ಟ ಕುಟುಂಬದವರಗೇ ಇತ್ತು. (ಸೂರಃ ಅನ್ನಿಸಾದ 15-16ನೆಯ ಸೂಕ್ತಗಳನ್ನು ನೋಡಿರಿ) ಅನಂತರ ಈ ಆಜ್ಞೆ 
ಅವತೀರ್ಣಗೊಂಡಿತು. ಈ ಆಜ್ಞೆಯು ಈ ಹಿಂದಿನ ಆದೇಶವನ್ನು ಅನೂರ್ಜಿತಗೊಳಿಸಿ ವ್ಯಭಿಚಾರವನ್ನು ಸರಕಾರವು ود‎ 
ನಡೆಸತಕ್ಕ. ದಂಡನಾರ್ಹ ಅಪರಾಧ (Copizable offence)ವೆಂದು ಸಾರಿತು. 

6) ಈ ಸೂಕ್ತದಲ್ಲಿ ನಿಶ್ಚಯಿಸಲಾಗಿರುವ ವ್ಯಭಿಚಾರದ ಶಿಕ್ಷೆ ವಸ್ತುತಃ ಕೇವಲ ವ್ಯಭಿಚಾರಳಕ್ಕಿರುವ ಶಿಕ್ಷೆಯಾಗಿರುತ್ತದೆ. 
ಇದು ಇಸ್ಲಾಮೊ ಕಾನೂನಿನ ಪ್ರಕಾರ ಅತಿ ಘೋರ ಅಪರಾಧವಾಗಿರುವ, ವಿವಾಹಿತ ವ್ಯಕ್ತಿ ಎಸಗುವ ವೃಭಿಚಾರಕ್ಕೆ ಇರುವ 
ಶಿಕ್ಸಿಯಲ್ಲ. ಇಲ್ಲಿ ಪ್ರಸ್ತಾಪಿಸಿರುವುದು ಅವಿವಾಹಿತ ಸ್ತ್ರೀ-ಪುರುಷರು ಮಾಡುವ ವ್ಯಭಿಚಾರದ ಶಿಕ್ಷೆಯ ಕುರಿಾಗಿದೆಯೆಂಬುದು 
ಕುರ್‌ಆನಿನ ಒಂದು ಸೂಚನೆಯಿಂದಲೇ ತಿಳಿದು ಬರುತ್ತದೆ. 

7 ವಿವಾಹಿತ ವ್ಯಕ್ತಿಗಳು ಮಾಡುವ ವ್ಯಭಿಚಾರಕ್ಕೆ ಶಿಕ್ಷಿಯೇನೆಂಬುದನ್ನು ಕುರ್‌ಆನ್‌ ತಿಳಿಸುವುದಿಲ್ಲ. ಇದು ನಮಗೆ 
ಹದೀಸ್‌ಗಳಿಂದ ತಿಳಿಯುತ್ತದೆ. ಅನೇಕ ನಂಬಲರ್ಹ ಹದೀಸ್‌ ಉಲ್ಲೇಖಗಳ ಪ್ರಕಾರ, ಪ್ರವಾದಿವರ್ಯರು(ಸ) ಇದಕ್ಕೆ ,ون‎ 'ರಜ್ಮ್‌' 
(ಕಲ್ಲೆಸೆದು ಕೊಲ್ಲುವುದು) ಎಂದು ಹೇಳಿರುವುದು ಮಾತ್ರವಲ್ಲ ಅನೇಕ ಮೊಕದ್ದಮೆಗಳಲ್ಲಿ ಈ ಶಿಕ್ಷಿಯನ್ನೇ ಜಾರಿಗೊಳಿಸಿದ್ದರು. 

8 ವ್ಯಭಿಚಾರದ ಕಾನೂನುಪರ ವ್ಯಾಖ್ಯಾನದ ವಿಷಯದಲ್ಲಿ ಕರ್ಮಶಾಸ್ತ್ರಜ್ಞರ ನಡುವೆ ಭಿನ್ನಾಭಿಪ್ರಾಯವಿದೆ. ಹನಫೀಗಳ 
ಪ್ರಕಾರ ವ್ಯಭಿಚಾರದ ವ್ಯಾಖ್ಯಾನ ಹೀಗಿದೆ: "ಒಬ್ಬ ಪುರುಷನು ತನ್ನ ವಿವಾಹ ಬಂಧನದಲ್ಲಾಗಲೀ ಅಧಿಕೃತ ದಾಸ್ಕದಲ್ಲಾಗಲೀ 
ಇಲ್ಲದ ಒಬ್ಬ ಸ್ತ್ರೀಯೊಂದಿಗೆ ಅವಳ ಮುಂದಿನ ದ್ವಾರದಿಂದ ಸಂಭೋಗ ನಡೆಸುವುದು ಮತ್ತು ಅವನು ಆಕೆಯನ್ನು ತನ್ನ ಪತ್ನಿ 
ಅಥವಾ ದಾಸಿಯೆಂದು ತಿಳಿದೇ ಸಂಭೋಗ ನಡೆಸಿದನೆಂಬ ಸಂದೇಹಕ್ಕೆ ಯಾವ ಸರಿಯಾದ ಕಾರಣವೂ ಇಲ್ಲದಿರುವುದು." 
ಶಾಫಿಕಗಳು ಇದನ್ನು ಈ ರೀತಿ ವ್ಯಾಖ್ಯಾನಿಸುತ್ತಾರೆ, "ಜನನೇಂದ್ರಿಯವನ್ನು ಧರ್ಮಶಾಸ್ತ್ರ ನಿಷಿದ್ದಗೊಳಿಸಿದಂತಹ ಅದರೆ 
ಸ್ವಾಭಾವಿಕವಾಗಿ ಆಕರ್ಷಿಸಬಹುದಾದಂತಹ ಜನನೇಂದ್ರಿಯದೊಳಗೆ ಹೊಗಿಸುವುದು.”" ಮಾಲಿಕೀಗಳೆ ಪ್ರಕಾರ ಅದರ ವ್ಯಾಖ್ಯಾನ 
ಹೀಗಿದೆ, "ಧರ್ಮಶಾಸ್ತ್ರ ಕೊಟ್ಟ ಹಕ್ಕು ಅಥವಾ .ಅದರ ಸಂಶಯದ, ಹೊರತು ಮುಂದಿನ ಅಥವಾ ಹಿಂದಿನ ದ್ವಾರಗಳೊಳಗೆ 
ಗಂಡು ಅಥವಾ ಹೆಣ್ಣಿನೊಂದಿಗೆ ಸಂಸರ್ಗ ನಡೆಸುವುದು.” ಈ ಎರಡೂ ವ್ಯಾಖ್ಯಾನಗಳ ಪ್ರಕಾರ ಸಲಿಂಗರತಿಯೂ ವ್ಯಭಿಚಾರದಲ್ಲಿ 
ಸೇರುತ್ತದೆ. ಆದರೆ ಈ ವಿಷಯದಲ್ಲಿ ಹನಫೀಗಳ ಅಭಿಪ್ರಾಯವೇ ಹೆಚ್ಚು ಸಮರ್ಪಕವಾಗಿದೆ. 

9 ಕಾನೂನು ಪ್ರಕಾರ ಒಂದು ವ್ಯಭಿಚಾರ ಕ್ರಿಯೆಯನ್ನು ಶಿಕ್ಷಾರ್ಹವೆಂದು ತೀರ್ಮಾನಿಸಲು ಶಿಶ್ನದ ಅಗ್ರಭಾಗದ ಪ್ರವೇಶ 
ಸಾಕಾಗುತ್ತದೆ. ಸಂಪೂರ್ಣ ಪ್ರವೇಶ ಅಥವಾ ಕ್ರಿಯಾಸಮಾಪ್ತಿ ಅದಕ್ಕೆ ಅಗತ್ಯವಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಶಿಶ್ನದ ಅಗ್ರಭಾಗ ಪ್ರವೇಶಿಸದೆ 
ಅದಕ್ಕಿಂತ ಕಡಿಮೆ ತರದ ನಿರ್ಲಜ್ಜ ಕ್ರಿಯೆಯಲ್ಲಿ ಜೋಡಿಯೊಂದು ನಿರತವಾಗಿರುವುದು ಕಂಡು ಬಂದರೆ ಅದಕ್ಕಾಗಿ ಅವರನ್ನು ಕೇವಲ 
ದಂಡನೆಗೊಳಪಡಿಸಲಾಗುವುದು. ಈ ದಂಡನೆ ಛಡಿಯೇಟಿನ: ರೂಪದಲ್ಲಾದರೆ ಹತ್ತಕ್ಕಿಂತ ಹೆಚ್ಚು ಛಡಿಯೇಟು ಕೊಡುವಂತಿಲ್ಲ. 

10) ಒಬ್ಬ ವೈಕ್ತಿಯನ್ನು (ಸ್ತ್ರೀಯಾಗಲಿ ಪುರುಷನಾಗಲಿ) ಅಪರಾಧಿಯೆಂದು ನಿರ್ಧರಿಸಲು ಅವನಿಂದ ವ್ಯಭಿಚಾರ ಕ್ರಿಯೆ 
ನಡೆದಿರುವುದು ಮಾತ್ರ ಸಾಲದು. ಅದಕ್ಕೆ ಅಪರಾಧಿಯಲ್ಲಿ ಕೆಲವು ಶರತ್ತುಗಳು ಕಂಡು ಬರಬೇಕು. ಈ ಶರತ್ತುಗಳು ಅವಿವಾಹಿತರ 
'ವ್ಯಭಿಚಾರಕ್ಕಿ ಬೇರೆ, ವಿವಾಹಿತರಾದವರು ಮಾಡುವ ವ್ಯಭಿಚಾರಕ್ಕೆ ಬೇರೆಯಾಗಿವೆ. ಅವಿವಾಹಿತರ ವೃಭಿಚಾರದ- ವಿಷಯದಲ್ಲಿರುವ 
ಶರತ್ತುಗಳೇನೆಂದರೆ, ಅಪರಾಧಿಯು ಮತಿಯುಳ್ಳವನೂ ಪ್ರೌಢನೂ ಆಗಿರಬೇಕು. ಮತಿಗೆಟ್ಟವನಿಂದಲೂ ಮಗುವಿನಿಂದಲೂ ಈ 
ಅಪರಾಧ ಸಂಭವಿಸಿದರೆ ಅವರು ابوڈ‎ ಅರ್ಹರಾಗಿರುವುದಿಲ್ಲ. ವಿವಾಹಿತ ವ್ಯಕ್ತಿಯ ವಿಷಯದಲ್ಲಿ ಮತಿ ಮತ್ತು ಪ್ರೌಢತೆಯೊಂದಿಗೆ 
ಇನ್ನೂ ಹೆಚ್ಚಿನ ಕೆಲವು ಶರತ್ತುಗಳಿವೆ- (1) ಅಪರಾಧಿ ಸ್ವತಂತ್ರನಾಗಿರಬೇಕು. ۵) ಅಪರಾಧಿ ಕ್ರಮಬದ್ಧ ವಿವಾಹಿತನಾಗಿರಬೇಕು. 
3) ನಿಕಾಹ್‌ ಮಾತ್ರವಾಗಿದ್ದರೆ 'ಸಾಲದು. ವಿವಾಹದ ಬಳಿಕ ಸರಿಯಾದ ಸಂಸರ್ಗವೂ ನಡೆದಿರಬೇಕು. رم‎ ಅಪರಾಧಿ ಮುಸ್ಲಿಮ 
ವಾಗಿರಬೇಕು. ಇದರಲ್ಲಿ ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಭಿಪ್ರಾಯವಿದೆ. ಮಾಮ್‌ ಶಾಫಿಕ, ಇಮಾಮ್‌ ಅಬೂ ಯೂಸುಫ್‌ ಮತ್ತು 
ಇಮಾಮ್‌ ಅಹ್ಮದ್‌(ರು ಇದನ್ನು ಒಪ್ಪುವುದಿಲ್ಲ. ಅವರ ಅಭಿಪ್ರಾಯ ಪ್ರಕಾರ 'ದಿಮ್ಮಿ' (ಇಸ್ತಾಮೊ ರಾಷ್ಟ್ರದ ಮುಸ್ಲಿಮೇತರ 
ಪ್ರಜೆಯೂ ವಿವಾಹಿತನಾಗಿದ್ದು, ವ್ಯಭಿಚಾರವೆಸಗಿದರೆ ಅವನಿಗೆ 'ರಜ್ಮಾ' (ಕಲ್ಲೆಸೆದು ಕೊಲ್ಲುವ) ಶಿಕ್ಷೆ ವಿಧಿಸಲಾಗುವುದು. ಆದರೆ 


24. ಅನ್ನೂರ್‌ - 119 


ಇಮಾಮ್‌ ಅಬೂ ಹನೀಫ ಮತ್ತು ಇಮಾಮ್‌ و‎ 7 ವಿವಾಹಿತ  ವ್ಯಭಿಜಾರಿಗೆ ಕೊಡುವ ಶಿಕ್ಲೆ ಮುಸ್ಲಿಮರಿಗೆ ಮಾತ್ರ 
ಇರುವುದೆನ್ನುತ್ತಾರೆ. 

11) ವೈಭಿಚಾರವೆಸಗಿದವನನ್ನು ಅಪರಾಧಿಯೆಂದು ಸಾರಲು ಅವನು ತನ್ನ ಸ್ವತಂತ್ರ ಇಚ್ಛೆಯಿಂದ ಈ ಕಾರ್ಯವೆಸಗಿರ 
ಬೇಕು. ಒತ್ತಾಯ ಬಲಾತ್ಕಾರಗಳೊಂದಿಗೆ ಒಬ್ಬ ವ್ಯಕ್ತಿಯನ್ನು ಈ ಕೃತ್ಯ ಎಸಗುವಂತೆ ನಿರ್ಬಂಧಿಸಲಾಗಿದ್ದರೆ ಅವನು |. 
ಅಪರಾಧಿಯೂ ಅಲ್ಲ ಶಿಕ್ಷಾರ್ಹನೂ ಅಲ್ಲ. 

12) ಈ ಸೂಕ್ತದಲ್ಲಿರುವ 'ಫಜ್‌ಲಿದೂ' (ಅವರಿಗೆ ಛಡಿಯೇಟು ಕೊಡಿರಿ) ಎಂಬ ಆಜ್ಞೆಯ ಅಭಿಸಂಬೋಧಿತರು ಇಸ್ಲಾಮ 
ಸರಕಾರದ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರುಗಳೇ ಹೊರತು ಸಾರ್ವಜನಿಕರಲ್ಲ ಎಂಬ ವಿಷಯದಲ್ಲಿ ಸಮುದಾಯದ ಸಕಲ 
ಕರ್ಮಶಾಸ್ತ್ರಜ್ಞರ ನಡುವೆ ಸಹಮತವಿದೆ. 

13) ಇಸ್ಲಾಮೊ ಕಾನೂನು ವ್ಯಭಿಚಾರಕ್ಕಿರುವ ಶಿಕ್ಷೆಯನ್ನು ರಾಷ್ಟ್ರದ ಕಾನೂನಿನ ಒಂದಂಗವೆನ್ನುತ್ತದೆ. ಆದುದರಿಂದ 
ಪ್ರಜೆಗಳು ಮುಸ್ಲಿಮರಾಗಿರಲಿ ಮುಸ್ಲಿಮೇತರರಾಗಿರಲಿ' ಎಲ್ಲರಿಗೂ ಇದು ಅನ್ವಯಿಸುವುದು. 

14) ಒಬ್ಬನು ತನ್ನ ಅಪರಾಧವನ್ನು ತಾನೇ ಒಪ್ಪಿಕೊಳ್ಳಬೇಕೆಂದು ಅಥವಾ ವ್ಯಭಿಚಾರದ ಅಪರಾಧವೆಸಗಿದ ಸುದ್ದಿ: ತಿಳಿದವನು” 
ಅದನ್ನು ಅಧಿಕಾರಿಗೆ ತಲಪಿಸಲೇಬೇಕೆಂದು ಇಸ್ಲಾಮ ಕಾನೂನು ನಿರ್ಬಂಧಿಸುವುದಿಲ್ಲ. ಆದರೆ ಅಧಿಕಾರಿಗಳಿಗೆ ಇದು ತಿಳಿದು 
ಬಿಟ್ಟ ಮೇಲೆ ಕ್ಷಮೆಗೆ ಅವಕಾಶವೇ ಇಲ್ಲ. 

15) ಇಸ್ಲಾಮ ಕಾನೂನಿನ ಪ್ರಕಾರ ಈ ಅಪರಾಧವು ರಾಜಿ ಮಾಡಿಕೊಳ್ಳತಕ್ಕೆ ವಿಷಯವಲ್ಲ. ಮಾನದ ಬೆಲೆಯನ್ನು 
ಪರಿಹಾರಧನದ ರೂಪದಲ್ಲಿ ಕೊಡಿಸಲೂ ಸಾಧ್ಯವಿಲ್ಲ. 

16). ಒಬ್ಬನು ಅಪರಾಧವೆಸಗಿರುವನೆಂಬುದಕ್ಕ ಸಾರ್ಣಾಧಾರಗಳು: ಸಿಗುವ ತನಕ ಇಸ್ಲಾಮೀ ಸರಕಾರ ಆತನ ವಿರುದ್ಧ 
ವ್ಯಭಿಚಾರದ ಅಪರಾಧಕ್ಕಾಗಿ ಕಾರ್ಯಾಚರಣೆ ನಡೆಸದು. 

17) ವೈಭಿಚಾರದ ಅಪರಾಧದ ಬಗ್ಗೆ ಸಾಧ್ಯವಿರುವ ಪ್ರಥಮ ಪುಣವೆಸೀನಂದರೆ- ಅವನ ವಿರುದ್ಧ ಸಾಕ್ಷ ಸ್ಥಾಪನೆಯಾಗ 
ಬೇಕು. ಈ ಕುರಿತು ಇರುವ ಕಾನೂನಿನ ಮುಖ್ಯಾಂಶಗಳು ಹೀಗಿವೆ; 

(ಅ) ವ್ಯಭಿಚಾರಕ್ಕೆ ಕನಿಷ್ಠ ಪಕ್ಷ ನಾಲ್ವರು ದೃಕ್‌ಸಾಕ್ಟಿಗಳಿರಬೇಕು. ನ್ಯಾಯಾಧೀಶನು ಅಪರಾಧವಾಗುತಿ ಶ್ರಿರುವುದನ್ನು ಸ್ವತಃ 
ಕಣ್ಣಾರೆ ಕಂಡಿದ್ದರೂ ಸಾಕ್ಸಿಗಳಿಂದ ಸಾಬೀತಾಗದೆ ತನ್ನ ತಿಳುವಳಿಕೆಯ ಆಧಾರದಲ್ಲಿ ತೀರ್ಪು ಕೊಡುವಂತಿಲ್ಲ. 

(ಆ) ಇಸ್ಲಾಮೊ-ಕಾನೂನಿನ ಪ್ರಕಾರ ಯಾರ ಸಾಕ್ಷ್ಯ ನ೦ಬಲರ್ಹವಾಗಿರುವುದೋ ಅಂತಹವರು ಮಾತ್ರ ಸಾಕ್ಟಿಗಳಾಗಿರತಕ್ಕದ್ದು. 

(ಇ) ಆರೋಪಿ ಸ್ರೀ-ಪುರುಷರಿಬ್ಬರೂ ಸಂಭೋಗ ನಡೆಸುತ್ತಿರುವ ಸ್ಥಿತಿಯಲ್ಲೇ ತಾವು ಅವರನ್ನು ನೋಡಿದ್ದೇವೆಂದು 
ಸಾಕ್ಟಿಗಳು ಸಾಕ್ಷಿ ಹೇಳಬೇಕಾಗುವುದು. 

(ಈ) ಸಾಕ್ಲಿಗಳೆಲ್ಲರೂ ತಾವು" ಎಲ್ಲಿ ಯಾವಾಗ, ಯಾರನ್ನು, ಯಾರೊಂದಿಗೆ ವ್ಯಭಿಚಾರವೆಸಗುತ್ತಿರುವುದಾಗಿ ಕಂಡಿದ್ದರೆಂಬ 
ವಿಷಯದಲ್ಲಿ ಏಕಾಭಿಪ್ರಾಯ ಹೊಂದಿರಬೇಕು. ಈ ಮೂಲ ವಿಷಯಗಳಲ್ಲಿ ಭಿನ್ನತೆಯು ಅವರ ಸಾಕ್ಷ್ಯವನ್ನು ರದ್ದುಗೊಳಿಸಿ ಬಿಡುತ್ತದೆ. 
ಜನರು ಸದಾ ಅಪರಾಧಿಗಳಿಗಾಗಿ ಹೊಂಚು ಹಾಕುತ್ತಾ ಇರಬೇಕೆಂಬುದಾಗಲಿ ನಿತ್ಯವೂ ಜನರ ಬೆನ್ನುಗಳ ಮೇಲೆ ಛಡಿಯೇಟು 
ಬೀಳುತ್ತಿರಬೇಕೆಂಬುದಾಗಲಿ ಇಸ್ಲಾವೂ ಕಾನೂನಿನ ಆಶಯವಲ್ಲ ಎಂಬ ಅಂಶ ಸಾಕ್ಸ್ಯಕ್ಕಿರುವ ಪ್ರಸ್ತುತ ಕಠಿಣ ಶರತ್ತುಗಳಿಂದ ಸ್ಪತಃ 
ವ್ಯಕ್ತವಾಗುತ್ತದೆ. ಸುಧಾರಣಾತ್ಮಕವಾದ ಹಾಗೂ ಅಪರಾಧ ತಡೆಯುವ ಎಲ್ಲ ಕ್ರಮಗಳ ಹೊರತಾಗಿಯೂ ಇಸ್ಲಾಮೊ ಸಮಾಜದಲ್ಲಿ 
ಒಂದು ಜೋಡಿ ನಾಲ್ಕು ಮಂದಿ ತಮ್ಮ: ನ್ನು ನೋಡುವ ರೀತಿಯಲ್ಲಿ ಅಪರಾಧವೆಸಗುವಷ್ಟು ಲಜ್ಞಾಹೀನರಾಗಿದ್ದರೆ ಅಂತಹ ಸ್ಥಿತಿಯಲ್ಲಿ 
ಮಾತ್ರ ಅದು ಈ ಬಗೆಯ ಕಠಿಣ پڑت‎ ನೀಡುತ್ತದೆ ಎಂಬುದೂ ಇದರಿಂದ ಸ್ಪಷ್ಟವಾಗುತ್ತದೆ. 

18) ಒಬ್ಬ ಸ್ರೀಗೆ ಪೆತಿಯಾಗಲೀ ದಾಸಿಗೆ ಪರಿಚಿತ ಮಾಲಕನಾಗಲೀ ಇಲ್ಲದಿರುವಾಗ ಆಕೆ ಗರ್ಭವತಿಯಾದರೆ ಕೇವಲ 
ಆ ಗರ್ಭದಧ್ದಾರಣೆ ವ್ಯಭಿಚಾರಕ್ಕೆ ಪರ್ಯಾಪ್ತವಾದ ಸಾಂದರ್ಭಿಕ ಸಾಕ್ಸೈವೆನಿಸಬಲ್ಲುದೇ ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯವಿದೆ. 
ಈ ಸಾಕ್ಸ ಧಾರಾಳ ಸಾಕೆಂಬುದು ಹ. ಉಮರ್‌ರ(ರ) ಅಭಿಮತ. ಇದನ್ನೇ ಮಾಲಿಕಿಗಳು ಸ್ವೀಕರಿಸಿದ್ದಾರೆ. ಆದರೆ, ಅಧಿಕಾಂಶ 
ಕರ್ಮಶಾಸ್ವ್ರಜ್ಞರು ಗರ್ಭಧಾರಣೆಯನ್ನು ಪರ್ಯಾಪ್ತ ಸಾಕ್ಸೈವಾಗಿ ಒಪ್ಪುವುದಿಲ್ಲ. 

19) ವ್ಯಭಿಚಾರದ ಸಾಕ್ಸಿಗಳ ನಡುವೆ ಭಿನ್ನಾಭಿಪ್ರಾಯವುಂಟಾಗಿ ಬಿಟ್ಟರೆ ಅಥವಾ ಬೇರಾವ ಕಾರಣದಿಂದಲಾದರೂ ಅಪರಾಧ 
ಸಾಬೀತಾಗದೆ ಹೋದರೆ ಸಾಕ್ಟಿಗಳು ಸುಳ್ಳಾರೋಪ ಹೊರಿಸಿದ ಆಪಾದನೆಗೊಳೆಗಾಗಿ ಶಿಕ್ಷೆ ಪಡೆಯುವರೇ? ಎಂಬ ಬಗೆಗೂ 
ಭಿನ್ನಮತವಿದೆ. ಅವರು ಮಾನಹಾನಿ ಮಾಡಿದವರೆಂದು ಪರಿಗಣಿಸಿ ಅವರಿಗೆ 80 ಛಡಿಯೇಟುಗಳನ್ನು ಕೆೊಿಡಲಾಗುವುದೆಂದು 
ಕರ್ಮಶಾಸ್ತ್ರಜ್ನರ ಒಂದು ಪಂಗಡ ಹೇಳುತ್ತದೆ. ಇನ್ನೊ೦ದು ಪಂಗಡವು, ಅವರು ಸಾಕ್ಷಿಗಳಾಗಿ ಬಂದಿರುವರೇ ಹೊರತು 
ವಾದಿಗಳಾಗಿ ಬಂದಿಲ್ಲವಾದ್ದರಿಂದ ಅವರಿಗೆ ಶಿಕ್ಷೆ ನೀಡಬಾರದೆಂದೂ, ಈ ರೀತಿ ಸಾಕ್ಸಿಗಳಿಗೆ ಶಿಕ್ಷೆ ಕೊಡತೊಡಗಿದರೆ ಮುಂದೆ 
ವ್ಯಭಿಚಾರದ ವಿಷಯದಲ್ಲಿ ಸಾಕ್ಷಿಗಳು ಸಿಗುವ ದ್ವಾರವೇ ಮುಚ್ಚಿ ಹೋಗುವುದೆಂದೂ ಹೇಳುತ್ತದೆ. 


ಕಾಂಡ-18 


10 ಕುರ್‌ಆನ್‌ ವ್ಯಾಖ್ಯಾನ 


§ 20) ಸಾಕ್ಟ್ಯವನ್ನು ಬಿಟ್ಟರೆ, ವ್ಯಭಿಚಾರದ ಅಪರಾಧವನ್ನು ಸಾಬೀತುಪಡಿಸಬಲ್ಲ ಇನ್ನೊ೦ದು ಸಾಧನ, ಸ್ವತಃ ಅಪರಾಧಿಯ 
ತಪ್ಪೊಪ್ಪಿಗೆಯಾಗಿದೆ. ಈ ಒಪ್ಪಿಗೆ ಸುಸ್ಪಷ್ಟ ಮಾತುಗಳಲ್ಲಿರಬೇಕು ಮತ್ತು ವ್ಯಭಿಚಾರ ಕ್ರಿಯೆ ನಡೆಸಿದ್ದೇನೆಂದಾಗಿರಬೇಕು. ಅಪರಾಧಿ 
ಯಾವ ಬಾಹ್ಮ ಒತ್ತಡವೂ ಇಲ್ಲದೆ ತಾನಾಗಿ ಸಂಪೂರ್ಣ ಬೋಧಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಿರುವುದೆಂದು ನ್ಯಾಯಾಲಿಯಕ್ಕೆ 
ಚೆನ್ನಾಗಿ ಮನವರಿಕೆಯಾಗಬೇಕು. 

21) ತಪ್ಪೊಪ್ಪಿಕೊಳ್ಳುವ ಅಪರಾಧಿಯೊಡನೆ ಅವನು ಯಾರೊಂದಿಗೆ ವ್ಯಭಿಚಾರವೆಸಗಿದುದೆಂದು ಕೇಳಲಾಗುವುದಿಲ್ಲ 
ವೆಂಬುದು ವ್ಯಭಿಚಾರದ ಮೊಕದ್ದಮೆಗಳ ಉದಾಹರಣೆಯಿಂದ ಸಾಬೀತಾಗುತ್ತದೆ. ಏಕೆಂದರೆ, ಹಾಗೆ ಮಾಡಿದರೆ ಒಬ್ಬನ ಬದಲಿಗೆ 
ಇಬ್ಬರಿಗೆ ಶಿಕ್ಷೆ ಕೊಡಬೇಕಾಗುವುದು. ಧರ್ಮಶಾಸ್ತ್ರವು ಜನರಿಗೆ ಶಿಕ್ಸೆಗಳನ್ನು ಕೊಡಲು ಕಾತರಿಸುವುದಿಲ್ಲ. ಆದರೆ ಇನ್ನೊ 7ع‎ 
ವ್ಯಕ್ತಿ ಇಂತಿಂತಹವರೆಂದು ಅಪರಾಧಿ ಸ್ವತ: ತೋರಿಸಿಕೊಟ್ಟರೆ ಅದರ ವಿಚಾರಣೆ ನಡೆಸಲಾಗುವುದು. ಆ ವ್ಯಕ್ತಿಯೂ ಒಪ್ಪಿ 
ಕೊಂಡರೆ ಆ ವ್ಯಕ್ತಿಗೂಶಿಕ್ಲೆ ವಿಧಿಸಲಾಗುವುದು. ಆದರೆ ಆ ವ್ಯಕ್ತಿ ನಿರಾಕರಿಸಿಬಿಟ್ಟರೆ, ತಪ್ಪೊಪ್ಪಿಗೆ ಮಾಡಿದ ಅಪರಾಧಿ ಮಾತ್ರ 
ಶಿಕ್ಷಾರ್ಹನಾಗುವನು. 

22) ಅಪರಾಧ ಸಾಬೀತಾದ ووں‎ ವೈಭಿಚಾರಿ ಮತ್ತು ವೃಭಿಚಾರಿಣಿಗೆ ಯಾವ ಶಿಕ್ಲಿ دہنسجت‎ ಎಂಬ ವಿಷಯದಲ್ಲಿ 
ಕರ್ಮಶಾಸ್ತ್ರಜರ ನಡುವೆ آ8۹‎ ಬಿಟ್ಟಿದೆ. ಈ ಕುರಿತು ಬೇರೆ ಬೇರೆ ಕರ್ಮಶಾಸ್ತ್ರಜ್ನರ ಅಭಿಪ್ರಾಯಗಳು ಈ 
ಕೆಳಗಿನಂತಿದೆ: 
ವಿವಾಹಿತ ಸ್ರ್ರೀ-ಪುರುಷರಿಗೆ ವ್ಯಭಿಚಾರದ وت‎ 

ಇಮಾಮ್‌ ಅಹ್ಮದ್‌, ದಾವೂದ್‌ ರುಾಹಿರೀ ಮತ್ತು ಇಸ್ಟಾಕ್‌ ಬಿನ್‌ ರಾಹವಯಃರ ಅಭಿಪ್ರಾಯದಂತೆ ನೂರು 
ಛಡಿಯೇಟುಗಳನ್ನು ಕೊಡುವುದು ಮತ್ತು ಅನಂತರ ಕಲ್ಲೆಸೆದು ಕೊಲ್ಲುವುದು. ಉಳಿದ ಎಲ್ಲಾ ಕರ್ಮಶಾಸ್ತ್ರಜ್ಞರು ಅವರಿಗೆ ಶಿಕ್ಷೆಯು 
ಕಲ್ಲೆಸೆದು ಕೊಲ್ಲುವುದು ಮಾತ್ರವಾಗಿದ್ದು,. ےمد‎ ಮತ್ತು ಛಡಿಯೇಟು ಶಿಕ್ಷೆಯನ್ನು ಒಟ್ಟುಗೂಡಿಸಲಾಗದು ಎಂಬ ವಿಷಯದಲ್ಲಿ 
'ಒಮ್ಮತ ಹೊಂದಿರುವರು. 
ಅವಿವಾಹಿತ ಸ್ತ್ರೀ-ಪುರುಷರಿಗೆ ಶಿಕ್ಲೆ 

ಶಾಫಿಈ ಮತ್ತು ಇಮಾಮ್‌ ಅಹ್ಮದ್‌(ರ) ಮುಂತಾದವರ ಅಭಿಪ್ರಾಯ ಪ್ರಕಾರ ಸ್ರ್ರೀ-ಪುರುಷರಿಬ್ಬರಿಗೂ ನೂರು‏ ےس 
ಛಡಿಯೇಟುಗಳು ಮತ್ತು ಒಂದು ವರ್ಷ ಗಡೀಪಾರು ಶಿಕ್ಸೆ. ಇಮಾಮ್‌ ಮಾಲಿಕ್‌ ಮತ್ತು ಇಮಾಮ್‌ ಔರಖಾಕಈಯವರ(ರ)‏ 
ಪ್ರಕಾರ ಪುರುಷನಿಗೆ ನೂರು ಛಡಿಯೇಟು ಮತ್ತು ಒಂದು ವರ್ಷ ಗಡೀಪಾರು ಮತ್ತು ' ಸ್ತ್ರೀಗೆ" ನೂರು ಛಡಿಯೇಟು ಮಾತ್ರ.‏ 
ಇಮಾಮ್‌ ಅಬೂ ಹನೀಫಾ ಮತ್ತು ಅವರ ಶಿಷ್ಯರು, ಈ ಸ್ರ್ರೀ-ಪುರುಷರಿಗೆ ನೂರು ಛಡಿಯೇಟುಗಳು ಮಾತ್ರ ಎನ್ನುತ್ತಾರೆ. ಇದಕ್ಕೆ‏ 
ಇತರ ಯಾವುದಾದರೂ ಶಿಕ್ಷೆಯ (ಉದಾ: ಸೆರೆವಾಸ, ಗಡೀಪಾರು) ವೃದ್ಧಿ 'ಹದ್ದ್‌' ಆಗಿರದೆ 'ತೆಲ್‌ಮೀರ್‌' ಆಗಿರುತ್ತದೆ. ಅಪರಾಧಿ‏ 
ದುಶ್ಯೀಲನೆಂದು ಅಥವಾ ಅಪರಾಧಿ ಸ್ತ್ರೀ-ಪುರುಷರ ನಡುವೆ ಸಂಬಂಧ ಬಹಳೆ ಗಾಢವಾಗಿದೆಯೆಂದು ನ್ಯಾಯಾಧೀಶನಿಗೆ ಕಂಡು‏ 
ಬಂದಾಗ ಅಗತ್ಯವಿದ್ದರೆ ಗಡೀಪಾರು ಮಾಡಬಹುದು ಮತ್ತು ಸೆರೆಯಲ್ಲಿಡಬಹುದು. (ಹದ್ದ್‌' ಎಂದರೆ, ನಿಶ್ಚಿತ ಶಿಕ್ಷೆ. ಇದು‏ 
ಅಪರಾಧವನ್ನು ಸಾಬೀತುಗೊಳಿಸುವ ಶರತ್ತುಗಳು ಪೂರ್ಣಗೊಂಡ .ಬಳಿಕ ಕೊಟ್ಟೇ ತೀರಬೇಕಾದ ಶಿಕ್ಷೆ. 'ತಲ್‌ಮೀರ್‌'ಎಂದರೆ,‏ 
ಕಾನೂನಿನಲ್ಲಿ ಪ್ರಮಾಣ ವೈಶಿಷ್ಟ್ಯಗಳ ದೃಷ್ಟಿಯಿಂದ ನಿಶ್ಚಯಿಸಿರಲೇ ಇಲ್ಲದಂತಹ ಶಿಕ್ಸೆ. ಇದರಲ್ಲಿ ನ್ಯಾಯಾಲಯವು ಮೊಕದ್ದಮೆಯ‏ 
ಸ್ಥಿತಿಗತಿಗನುಸಾರ ಹೆಚ್ಚು ಕಡಿಮೆಯೂ ಮಾಡಬಲ್ಲುದು)‏ 

ಈ ವಿವಿಧ ಅಭಿಪ್ರೌಯಗಳಿಗೆ ಪ್ರತಿಯೊಬ್ಬರೂ ವಿವಿಧ ಹದೀಸ್‌ಗಳಿಂದ ಆಧಾರ ಪಡೆದಿದ್ದಾರೆ. ಆದರೆ ಅವೆಲ್ಲ ಹದೀಸ್‌ಗಳ 
ಮೇಲೆ 'ಸಮಗ್ರವಾಗಿ ದೃಷ್ಟಿ ಹರಿಸಿದಾಗ ಇಮಾಮ್‌ ಅಬೂ ಹನೀಫಾ ಮತ್ತು ಅವರ "ಸಂಗಡಿಗರ ا‎ ಸರಿಯೆಂದು 
ತೋರುತ್ತದೆ." ٠. ನೆ ್ಲ 4 

23) ಛಡಿಯೇಟಿನ ಕ್ರಮದ ಕುರಿತು ಪ್ರಥಮ ಸೂಚನೆ ಕುರ್‌ಆನಿನ ' 'ಫಜ್‌ಲಿದೂ' ಎಂಬ ಪದದಲ್ಲಿ ಸಿಗುತ್ತದೆ. تھا‎ 
ಎಂಬ ಪದ 'ಜಿಲ್ಲೌ' (ಅಂದರೆ ಚರ್ಮ) ಎಂಬ ಪದದಿಂದ ಹೊರಟಿದೆ. ಇದರಿಂದ ಎಲ್ಲ ಭಾಷಾತಜ್ಜರೂ, ವ್ಯಾಖ್ಯಾನ ಪ್ರ ಪ್ರವೀಣರೂ 
'ಹೊಡೆತದ ಪ್ರಭಾವ ಚರ್ಮಕ್ಕೆ ಮಾತ್ರ ಸೀಮಿತಗೊಂಡಿರಬೇಕು ಅದು ಮಾಂಸದ ವರೆಗೆ ತಲಪಬಾರದು ಎಂಬ ಅರ್ಥವನ್ನೇ 
ತೆಗೆದುಕೊಂಡಿದ್ದಾರೆ. ಹೊಡೆಯಲು ಕೊರಡೆ ಅಥವಾ ಬೆತ್ತ ಯಾವುದನ್ನೇ ಉಪಯೋಗಿಸಿಕೊಂಡರೂ ಅದು ಮಧ್ಯಮ 

ಮಟ್ಟಿದ್ದಾಗಿರಬೇಕು. ಹೆಚ್ಚು ತೋರವೂ, ಗಟ್ಟಿಯೂ ಆಗಿರಬಾರದು, ಬರೇ ಸಪೂರವೂ ಮೆತ್ತಗೂ ಆಗಿರಬಾರದು. ಪೆಟ್ಟೂ ಮಧ್ಯಮ 
ತೆರದ್ದಾಗಿರಬೇಕು. ಸಂಪೂರ್ಣ ಬಲ ಪ್ರಯೋಗಿಸಿ ಕೈಯನ್ನು ಬೀಸಿ. ಹೊಡೆಯಬಾರದು. ಗಾಯ ಆಗುವಂತಹ ಪೆಟ್ಟು 


ಕಾಂಡ-18 


24. ಅನ್ನೂರ್‌ 121 


AN yO A 2 AE Celi‏ لا درب 


ವಿಷಯದಲ್ಲಿ 'ಅವರ ಮೇಲಿನ ಕನಿಕರವು ನಿಮ್ಮನ್ನು ತಡೆಯದಿರಲಿ* ಅವರಿಗೆ وڈ‎ ಕೊಡುವಾಗ ಸತ್ತ ವಿಶ್ವಾಸಿಗಳ 
ಒಂದು ಸಮೂಹ. ಅಲ್ಲಿ ಉಪಸ್ಥಿತವಿರಲಿ," 


ಹೊಡೆಯಬಾರದೆಂಬುದಕ್ಕೆ ಎಲ್ಲ ಕರ್ಮಶಾಸ್ತ್ರಜ್ಞರಲ್ಲೂ ಒಮ್ಮ ತವಿದೆ. ಪುರುಷನನ್ನು ನಿಲ್ಲಿಸಿ ಹೊಡೆಯಬೇಕು. ಸ್ತ್ರೀಯನ್ನು ಕುಳ್ಳಿರಿಸಿ 
ಹೊಡೆಯಬೇಕು. ಕಠಿಣ ಚಳಿ ಮತ್ತು ಕಠಿಣ ಸೆಕೆ ಇರುವಾಗ ಹೊಡೆಯುವುದು. ನಿಷಿದ್ಧ. ಚಳಿಗಾಲದಲ್ಲಿ ಬೆಚ್ಚಗಿನ ಸಮಯದಲ್ಲೂ 
ಸೆಕಿಗಾಲದಲ್ಲಿ ತಂಪಾದ ಸಮಯದಲ್ಲೂ” ಹೊಡೆಯಬೇಕು. ಕಟ್ಟಿ" ಹಾಕಿ ಹೊಡೆಯುವ ಅನುಮಶಿಯೂ ಇಲ್ಲ. ಅಪರಾಧಿಯು 
ಓಡಿ ಹೋಗಲ್ಲು ಪ್ರಯತ್ನಿಸುತ್ತಿದ್ದರೆ ಮಾತ್ರ ಕಟ್ಟಿ ಹಾಕಬಹುದು. ಹೊಡೆಯುವ ಕಾರ್ಯವನ್ನು ಅನಾಗರಿಕ, ಕ್ರೂರಿಗಳಿಂದ ಮಾಡಿಸ 
ಬಾರದು. ತಿಳುವಳಿಕೆಯುಳ್ಳ ಹಾಗೂ ಎವೇಕಿಗಳಿಂದಲೂ ಧರ್ಮಶಾಸ್ತ್ರದ ಬೇಡಿಕೆ ಈಡೇರುವಂತಗಲು ಹೇಗೆ ಹೊಡೆಯ 
ಬೇಕೆಂಬುದನ್ನು ತಿಳಿದಿರುವ ಜ್ಞಾನವಂತ ಹಾಗೂ ವಿವೇಕವಂತ ಜನರಿಂದ ಹೊಡೆಸಬೇಕು, ಗರ್ಭಿಣಿ ಸ್ತ್ರೀಗೆ ಛಡಿಯೇಟು ಶಿಕ್ಲೆ 
ಕೊಡಬೇಕಾಗಿ ಬಂದರೆ ಹೆರಿಗೆಯಾದ ಬಳಿಕ, ಬಾಣಂತಿತನದ ಸ್ರಾವ ನಿಲ್ಲುವವರೆಗೂ * ಕಾಯಬೇಕಾಗುವುದು. 'ರಜ್ಮ್‌' "ಮಾಡ 
ಬೇಕಾದರೆ, ಅವಳ ಮಗುವಿನ ಸ್ಹನಪಾನ ಕಾಲಾವಧಿ ಮುಗಿಯದೆ ಶಿಕ್ಷೆ ಕೊಡಬಾರದು. ವ್ಯಭಿಚಾರವು ಸಾಕ್ಷಿಗಳಿಂದ ಸಾಬೀತಾದರೆ 
ಸಾಕ್ಟಿದಾರರು ಹೊಡೆತವನ್ನು ಆರಂಭಿಸುವರು. ಸ್ವತಃ ತಪ್ಪೊಪ್ಪಿಗೆ ಮಾಡಿದ ಆಧಾರದಲ್ಲಿ ಶಿಕ್ಸೈ ಕೊಡುವುದಾಗಿದ್ದರೆ, ಶಿಕ್ಷೆಯನ್ನು 
ನ್ಯಾಯಾಧೀಶನೇ ಆರಂಭಿಸುವನು. ಇದು ಸಾಕ್ಟಿದಾರರು ತಮ್ಮ ಸಾಕ್ಟ್ಯವನ್ನೂ ನ್ಯಾಯಾಧೀಶನು ತನ್ನ ತೀರ್ಪುಗಳನ್ನೂ ಹಗುರವಾಗಿ 
ಪರಿಗಣಿಸುವುದನ್ನು ತಡೆಯಲಿಕ್ಕಾಗಿದೆ. 

24) 'ರಜ್ಮಾ'ನ ಶಿಕ್ಷೆಯಲ್ಲಿ ಅಪರಾಧಿ ಸತ್ತಾಗ ಅವನೊಂದಿಗೆ ಸಂಪೂರ್ಣವಾಗಿ, ಮುಸ್ಲಿಮರೊಂದಿಗೆ ವ್ಯವಣರಿಸಿದಂತೆಯೇ 
ವೈವಹರಿಸಲಾಗುವುದು. ಅವನಿಗೆ 'ಕಫನ್‌'(ಶವ ವಸ್ತ್ರ) ಉಡಿಸಲಾಗುವುದು, ಅವನ ಜನಾರಾ ನಮಾರಖ್‌ ಮಾಡಲಾಗುವುದು. 
ಅವನನ್ನು: ಗೌರವಪೂರ್ವಕವಾಗಿ ಮುಸ್ಲಿಮರ ಕಬರಸ್ತಾನದಲ್ಲಿ ದಫನ ಮಾಡಲಾಗುವುದು. ಅವನ ಕ್ಷಮೆಗಾಗಿ ಪ್ರಾರ್ಥಿಸ 
ಲಾಗುವುದು. ಅವನ ಕುರಿತು ಕೆಟ್ಟ ಮಾತನಾಡುವುದು ಯಾರ ಪಾಲಿಗೂ ಧರ್ಮಸಮ್ಮತವಾಗಿರುವುದಿಲ್ಲ. 

25) ವಿವಾಹ ಸಂಬಂಧ ನಿಷಿದ್ದಗೊಳಿಸಲಾಗಿರುವವರೊಂದಿಗೆ ವೃಭಿಚಾರದ ಕುರಿತು ಧರ್ಮಶಾಸ್ತ್ರದ ಕಾನೂನನ್ನು ಅಧ್ಯಾಯ 
ಅನ್ನಿಸಾದ 33ನೆಯ ಟಿಪ್ಪಣಿಯಲ್ಲೂ ಸಲಿಂಗರತಿಗೆ ಶಿಕ್ಷೆಯ ಕುರಿತು ಧರ್ಮಶಾಸ್ತ್ರ ದ ತೀರ್ಪನ್ನು ಅಧ್ಯಾಯ ಅಲ್‌ರಾಫ್‌ (ಟಿಪ್ಪಣಿ 
68)ನಲ್ಲೂ ವಿವರಿಸಲಾಗಿದೆ. 

3. ಈ ಸೂಕ್ತದಲ್ಲಿ ಗಮನಾರ್ಹವಾಗಿರುವ ಪ್ರಥಮ ಅಂಶವೇಸೆಂದರೆ- ಇಲ್ಲಿ ಕ್ರಿಮಿನಲ್‌ ಕಾನೂನನ್ನು 'ದೀನುಲ್ಲಾಹ್‌ 
(ದೇವಧರ್ಮ) ಎನ್ನಲಾಗುತ್ತಿದೆ. ನಮಾರು್‌, ಉಪವಾಸ, ಹಜ್ಜ್‌ ಮತ್ತು ರುಕಾತ್‌ ಮಾತ್ರವೇ ಧರ್ಮವಲ್ಲ, ರಾಷ್ಟ್ರದ 
ಕಾನೂನು ಕೂಡಾ: ಧರ್ಮವೇ ಆಗಿರುತ್ತದೆಂದು ಇದರಿಂದ ತಿಳಿಯುತ್ತದೆ. ಇದರಲ್ಲಿ ಗಮನಾರ್ಹವಾಗಿರುವ ಎರಡನೆಯ 
ಅಂಶವೇನೆಂದರೆ. ಇದು, .ವೃಭಿಚಾರಿ ಮತ್ತು ವೃಭಿಚಾರಿಣಿಗಳ ಮೇಲೆ ನಾನು ನಿಶ್ಚಯಿಸಿದ ಶಿಕ್ಷೆ ಕ್ಲೆಯನ್ನು ಜಾರಿಗೊಳಿಸುವಲ್ಲಿ 
ಅಪರಾಧಿಯ ಮೇಲಿನ ಕೈಪೆ ಹಾಗೂ ದಯಾಭಾವನೆ ನಿಮ್ಮ' ಕೈಯನ್ನು ತಡೆಯದಿರಲಿ ಎಂದು ಅಲ್ಲಾಹಸು ನೀಡಿರುವ ಎಚ್ಚರಿಕೆ 
ಯಾಗಿದೆ. ಕೆಲವು ವ್ಯಾಖ್ಯಾನಕಾರರು ಅಪರಾಧಿಯನ್ನು ಅವನ ಅಪರಾಧ' ಸಾಬೀತಾದ ಬಳಿಕ ಬಿಟ್ಟು ಬಿಡಬಾರದು ಮತ್ತು 
ಶಿಕ್ಷೆಯನ್ನು ಕಡಮೆಗೊಳಿಸದೆ ಪೊರ್ಣ 100 ಛಡಿಯೇಟುಗಳನ್ನು' ಹೊಡೆಯಬೇಕು ಎನ್ನುತ್ತಾರೆ. ಕೆಲವರು 'ಅಪರಾದಿಗೆ ತಾಗದ 
ಮತ್ತು ನೋಪಫೇ ಆಗದ ರೀತಿಯಲ್ಲಿ ಲಘುವಾದ ಪೆಟ್ಟುಗಳನ್ನು ಹೊಡೆಯಬಾರದು ' ಎಂದು ಇದಕ್ಕೆ ಅರ್ಥ ಕಟ್ಟಿದ್ದಾರೆ. 
ಸೂಕ್ತದ ಅಭಿಪ್ರಾಯ ಎರಡೂ 'ಅರ್ಥಗಳೆನ್ನಾವರಿಸಿದೆ. ಇದಲ್ಲದೆ ವೈಭಿಚಾರಿಗೆ ಅಲ್ಲಾಹ್‌ ನಿಶ್ಚಯಿಸಿದ ಶಿಕ್ಷೆಯನ್ನೇ ಕೊಡ 
ಬೇಕೆಂದೂ ಬೇರಾವುದಾದರೂ ಶಿಕ್ಷೆ ಕೊಡಬಾರದು ಎಂಬ ಇಂಗಿತವೂ ಇದರಲ್ಲಿದೆ. ಛಡಿಯೇಟುಗಳೆ ಬದಲಿಗೆ ಬೇರಾ 
ವುದಾದರೂ ಶಿಕ್ಷೆ ಕೊಡುವುದು ಕೃಪೆ ಮತ್ತು ದಯೆಯಿಂದಾದರೆ ಇದು ಪಾಪ ಕಾರ್ಯ. ಛಡಿಯೇಟಿನ اھ‎ ಅನಾಗರಿಕ 
ಬರ್ಬರ- وت‎ ಎಂಬ ಭಾವನೆಯಿಂದ ಹಾಗೆ ಮಾಡುವುದಾದರೆ ಅದು ಖಚಿತವಾದ ಕುಫ್ರ್‌ ಅಥವಾ: ಸೆತ್ಸನಿಷೇಧವಾಗಿದೆ. 

, 4. ಅರ್ಥಾತ್‌: ಅಪರಾಧಿಗೆ ಮುಜುಗರವಾಗುವಂತೆಯೂ ಇತರರಿಗೆ ಭಯ ಮತ್ತು ಬೋಧಕವಾಗುವಂತೆಯೂ ಈ ಪಾಪ- 
'ಕಾರ್ಯ ಸಮಾಜದಲ್ಲಿ ಹಬ್ಬದಂತಾಗಲಿಕ್ಕಾಗಿಯೂ ಶಿಕ್ಷ ಕ್ಲೆಯನ್ನು ಬಹಿರಂಗವಾಗಿ ಸಾರ್ವಜನಿಕೆರ ಮುಂದೆಯೇ ಕೊಡಬೇಕು. 
ಇದರಿಂದ ಇಸ್ಲಾಮಿನ ಶಿಕ್ಷಾನೀತಿಯ ಮೇಲೂ ಬೆಳಕು ಬೀಳುತ್ತದೆ. 


ಕಾಂಡ-18 


12 J 4 i ಕುರ್‌ಆನ್‌ ವ್ಯಾಖ್ಯಾನ 


Shou FS وخ‎ IE Ts Seg ای کا‎ 


ಗಿ ಗ್‌ 


" ےہ سووےںہ 9وس إ 4 ۔7ؤد > کے ک1 کے 
الین NEF‏ کب لم SU‏ بار سا2 eh‏ فاچیںوغ ٹین 
LS RT 2 »3 ೫ ಇಡ‏ )»> ا عفد 2 pa)‏ 
EAT CS‏ بدا٭ و اوليك Cie Li Zs‏ 
ساو 3 ೩೨ 26 pd Dy Se TBA A‏ کر ھ gp‏ 
156 ول GAT 23 yay‏ اه As SIAL‏ ہت 
ವೈಭಿಚಾರಿಯು ವ್ಯಭಿಚಾರಿಣಿಯೊಂದಿಗೆ ಅಥವಾ ಬಹುದೇವ ವಿಶ್ವಾಸಿನಿಯೊಂದಿಗೆ ಹೊರತು‏ )5- 
ವಿವಾಹವಾಗದಿರಲಿ ಮತ್ತು ವ್ಯಭಿಚಾರಿಣಿಯೊಂದಿಗೆ ವೈಭಿಚಾರಿ ಅಥವಾ ಬಹುದೇವ ವಿಶ್ವಾಸಿಯ ಹೊರತು‏ 
ವಿವಾಹವಾಗದಿರಲಿ. ಇದನ್ನು ಸತ್ಯವಿಶ್ವಾಸಿಗಳ ಮೇಲೆ ನಿಷಿದ್ದಗೊಳಿಸಲಾಗಿದೆ. ಯಾರು ಸುಶೀಲೆಯರ‏ 
ಮೇಲೆ ಆರೋಪ ಹೊರಿಸುತ್ತಾರೋ5ಳ ಆ. ಬಳಿಕ ನಾಲ್ವರು ಸಾಕ್ಲಿದಾರರನ್ನು ತರುವುದಿಲ್ಲವೋ ಅವರಿಗೆ‏ 
ಎಂಭತ್ತು ಛಡಿಯೇಟು ಕೊಡಿರಿ ಮತ್ತು ಅವರ ಸಾಕ್ಟ್ಯವನ್ನು ಎಂದಿಗೂ ಸ್ವೀಕರಿಸಬೇಡಿರಿ. ಅವರು‏ 
ಸ್ವಯಂ ಕರ್ಮಭ್ರಷ್ಟರು. ಈ ಕೃತ್ಯದ ಬಳಿಕೆ' ಪಶ್ಚಾತ್ತಾಪಪಟ್ಟು ತಮ್ಮನ್ನು ತಾವೇ ಸುಧಾರಿಸಿಕೊಂಡವರ‏ 
ಹೊರತು. ಅಲ್ಲಾಹ್‌ ಕ್ಷಮಾಶೀಲನೂ ಕರುಣಾನಿದಿಯೂ ಆಗಿರುತ್ತಾನೆ.‏ 


5. ಅರ್ಥಾತ್‌- ಪಶ್ನಾತ್ತಾಪಪಡದ ವ್ಯಭಿಚಾರಿಗೆ ವ್ಯಭಿಜಾರಿಣಿ ಮಾತ್ರ ಸೂಕ್ತ ಜೊತೆಯಾಗಬಲ್ಲಳು. ಅದಲ್ಲವಾದರೆ 
ಬಹುದೇವ ವಿಶ್ವಾಸಿನಿ. ಆದರೆ ಓರ್ವ ಸತ್ಯವಿಶ್ವಾಸಿನಿ ಸದಾಚಾರಿ ಸ್ರೀಗೆ ಅವನು ತಕ್ಕೆವನಲ್ಲ. ತಿಳಿದೂ ತಿಳಿದೂ ತಮ್ಮ ಪುತ್ರಿಯರನ್ನು 
ಇಂತಹ ದುರಾಚಾರಿಗಳಿಗೆ ಕೊಡುವುದು ಮುಸ್ಲಿಮರಿಗೆ ಹರಾಮ್‌ಓಿಷಿದ್ದೆ) ಆಗಿದೆ. ಇದೇ ರೀತಿಯಲ್ಲಿ(ಪಶ್ನಾತ್ತಾಪಪಡದಂತಹು) 
ವೃಭಿಚಾರಿಣಿಯರಿಗೆ ಅವರಂತಹ ವ್ಯಭಿಚಾರಿ, ಇಲ್ಲವೆ ಬಹುದೇವ ವಿಶ್ವಾಸಿಯೇ ಸೂಕ್ತ ಜೊತೆಯಾಗಬಲ್ಲನು. ಒಬ್ಬ ಸತ್ಯವಿಶ್ವಾಸಿ 
ಸಜ್ಜನನಿಗೆ ಅವಳು ತಕ್ಕವಳಲ್ಲ. ಯಾವ ಸ್ತೀಯರ ದುರಾಚಾರದ ಬಗ್ಗೆ ತಮಗೆ ತಿಳಿದಿದೆಯೋ ಅಂಥವರನ್ನು ಪ್ರಜ್ಞಾಪೂರ್ವಕ 
ವಿವಾಹವಾಗುವುದು ಸತ್ಯವಿಶ್ವಾಸಿಗಳಿಗೆ ಹರಾಮ್‌ ಆಗಿರುತ್ತದೆ. ಈ ಆಜ್ಞೆ ತಮ್ಮ ದುಶ್ವಟ ದುರಾಚಾರ ನೀತಿಯಲ್ಲೇ ಸ್ಥಿರವಾಗಿರು 
ವಂತಹ ಸ್ರ್ರೀಪುರುಷರಿಗೆ ಮಾತ್ರ ಅನ್ವಯವಾಗುತ್ತದೆ. ಪಶ್ಚಾತ್ತಾಪಪಟ್ಟು ತಮ್ಮನ್ನು ತಾವೇ ಸುಧಾರಿಸಿಕೊಂಡವರಿಗೆ ಅದು 
ಅನ್ವಯಿಸುವುದಿಲ್ಲ. ಏಕೆಂದರೆ, ಪಶ್ಚಾತ್ತಾಪ ಮತ್ತು ಸುಧಾರಣೆಯ” ಬಳಿಕ 'ವ್ಯಭಿಚಾರಿ' ಎಂಬ ಗುಣ ಅವರಿಗೆ ಅಂಟಿ ಕೊಂಡಿರು 
ವುದಿಲ್ಲ. ವ್ಯಭಿಚಾರಿಯೊಂದಿಗೆ ನಿಕಾಹ್‌ ಹರಾಮ್‌ ಆಗಿದೆ ಎಂಬುದನ್ನು ಇಮಾಮ್‌ ಅಹ್ಮದ್‌ ಬಿನ್‌ ಹ೦ಬಲ್‌ರವರು(ರ್ರ ಅವರ 
ಜೊತೆ ನಿಕಾಹ್‌ ಸರ್ವಥಾ ಜರಗುವುದೇ ಇಲ್ಲ ಎಂದು ಅರ್ಥೈಯಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಇದರ ಇಂಗಿತ ನಿಷೇಧಿಸುವುದು 
ಮಾತ್ರವಾಗಿದೆ. ಈ ನಿಷೇಧಾಜ್ಞೆಗೆ ವಿರುದ್ಧವಾಗಿ ಯಾರಾದರೂ ನಿಕಾಹ್‌" ಮಾಡಿದರೆ, ಕಾನೂನು ಪ್ರಕಾರ ಆ ನಿಕಾಹ್‌ ಸಿಂಧುವೇ 
ಅಲ್ಲವೆಂದಾಗಲೀ ನಿಕಾಹ್‌ ಆದ ಬಳಿಕವೂ ಉಭಯತ್ರರೂ ವ್ಯಭಿಚಾರಿಗಳೆಂದೇ ಪರಿಗಣಿಸಲ್ಪಡಬೇಕೆಂದಾಗಲೀ ಇದರ ಅರ್ಥವಲ್ಲ. 
ಇದೇ ರೀತಿಯಲ್ಲಿ ವ್ಯಭಿಚಾರಿ ಮುಸ್ಲಿಮನ ವಿವಾಹವನ್ನು ಮುಶ್ರಿಕ್‌ ಸ್ತ್ರೀಯೊಂದಿಗೂ ವೈಭಿಚಾರಿಣಿ ಮುಸ್ಲಿಮ್‌ ಸ್ತ್ರೀಯ 
ವಿವಾಹವನ್ನು ಮುಶ್ರಿಕ್‌ ಪುರುಷನೊಂದಿಗೂ ಮಾಡಿಸುವುದು -ಸರಿ ಎಂದು ಕೂಡ ಈ ಸೂಕ್ತದ ಅರ್ಥವಲ್ಲ. ಸೂಕ್ತದ ನಿಜವಾದ 
ಆಶಯ, ವಾಸ್ಥವದೆಲ್ಲಿ ವ್ಯಭಿಚಾರ ಎಷ್ಟೊಂದು ನೀಚೆ ಕಾರ್ಯವೆಂದರೆ, ಮುಸ್ತಿ: ಮನಾಗಿದ್ದೂ ಒಬ್ಬನು ಈ ದುಷ್ಕರ್ಮವೆಸಗಿದಾಗ 
ಅವನು ಮುಸ್ಲಿಮ್‌ ಸಮಾಜದ ನಿರ್ಮಲರೂ ಸಜ್ಜನರೂ ಆದ ಜನರೊಂದಿಗೆ ನೆಂಟಸ್ತಿಕೆ ಬೆಳೆಸಲು ಅರ್ಹನಾಗಿ ಉಳಿಯುವುದಿಲ್ಲ. 
ಅಂತಹವನು ತನ್ನಂತಹ ವ್ಯಭಿಚಾರಿಗಳು ಅಥವಾ ದೇವಾಜ್ಞೆಗಳ ಮೇಲೆ ಮೂಲತಃ ವಿಶ್ವಾಸವೇ ಇಲ್ಲದಂತಹ ಬಹುದೇವಾರಾಧಕರ 
ಬಳಿಗೆ ಹೋಗಲು ಮಾತ್ರ ಅರ್ಹನಾಗಿರುತ್ತಾನೆ-ಎಂದು ತಿಳಿಸುವುದಾಗಿದೆ. 

'ಅರ್ಥಾತ್‌- ವ್ಯಭಿಚಾರದ ಸುಳ್ಳಾರೋಪ. ಸುಶೀಲ ಪುರುಷರ ಮೇಲೆ "ಸುಳ್ಳಾ ರೋಪ- ಹೊರಿಸಲಾದಾಗಲೂ ಇದೇ 
ಆದೇಶ ಅನ್ವಯವಾಗುತ್ತದೆ. 'ಶರೀಲತ್‌'ನೆ (ಇಸ್ಲಾಮ ಧರ್ಮಶಾಸ್ತ್ರದ) ಪಾರಿಭಾಷಿಕದಲ್ಲಿ ಈ ತರದ ಸುಳ್ಳಾರೋಪವನ್ನು 'ಕದಫ್‌' 
ಎನ್ನಲಾಗುತ್ತದೆ. K 1 

6. ಈ ವಿಧಿಯ ಆಶಯ, ಸಮಾಜದಲ್ಲಿ ಸ್ರೀ --ಪುರುಷರೆ ಪ್ರಣಯ ಅಥವಾ ಅನೈತಿಕ ಸಂಬಂಧಗಳ ಬಗ್ಗೆ ನಡೆಯುವ ಎಲ್ಲಾ 
ಚರ್ಚೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡುವುದೇ ಆಗಿದೆ. ಏಕೆಂದರೆ, ಇದರಿಂದ ಅಸಂಖ್ಯಾತ ಕೆಡುಕುಗಳು ಹಬ್ಬುತ್ತೆವೆ. ಅವುಗಳ 


ಕಾಂಡ-18 


24. ಆನರ್‌: ¥ 123: 


ಪೈಕಿ ಅತಿ ದೊಡ್ಡ ಕೆಡುಕೇನೆಂದರೆ- ತಿಳಿಯದ ರೀತಿಯಲ್ಲಿ ಒಳಗಿಂದೊಳಗೇ ಒಂದು ಸಾರ್ವತ್ರಿಕ ವೃಭಿಚಾರಮಯ ವಾತಾವರಣ 
ನಿರ್ಮಾಣವಾಗುತ್ತ. ಹೋಗುತ್ತ ದೆ. ಶರೀಅತ್‌ ಇದನ್ನು ಪ್ರಥಮ ಹೆಜ್ಜೆಯಲ್ಲೇ ಹತ್ತಿಕ್ಕ ಬಯಸುತ್ತ! ದೆ ಅದು ಒಂದು ಕಡೆ, ಒಬ್ಬನು 
ವ್ಯಃ ಭಿಚಾರವೆಸಗಿದರೆ ಮತ್ತು رود‎ ಗಳೆ ಮೂಲಕ ಅವನ ಅಪರಾಧ ಸಾಬೀತಾದರೆ ಅವನಿಗೆ ಬೇರಾವ ಅಪರಾಧಕ್ಕೂ ಕೊಡಲಾಗದಂತಹ 
ಘೋರ ಶಿಕ್ಲೆ ಎಧಿಸಿರಿ ಎಂದು ಹೇಳುತ್ತದೆ. ಇನ್ನೊಂದು ಕಡೆ ಯಾರ ಮೇಲಾದರೂ او‎ ೈಭಿಚರದ ಆಪಾದನೆಯನ್ನು. .ಹೊರಿಸುವವನು 
ಸಾಕ್ಷಿಗಳ ಮೂಲಕ ತನ್ನ ಆಪಾದನೆಯನ್ನು ಸಾಬೀತುಪಡಿಸಬೇಕು. ಅಲ್ಲವಾದರೆ ಮುಂದೆ ಅವನು ಎಂದೆಂದಿಗೂ ಸಂತೆಹೆ ಆಧಾರ 
ರಹಿತ ಮಾತನ್ನು: ಹೇಳಲು ಸಾಹಸಪಡದಂತ್ತೆ ಅವನಿಗೇ ಎಂಭತ್ತು ಛಡಿಯೇಟುಗಳನ್ನು ಕೊಡಿರಿ ಎಂದು, ವಿಧ್ಧಿಸುತ್ತ. .تج‎ ಒಂದು ವೇಳೆ 
ಅಪಾದನೆ ಹೊರೆಸುವವನೆ ಯಾರುದರೂ ಈ ದುಷೃತ್ಯನೆಸಗುತ್ತಿರುವುದನ್ನು ಕಣ್ಣಾರೆ ಕಂಡಿದ್ದೆ ಕೆ, ಆಗಲೂ ಅವನು ಮೌನ ವಹಿಸಬೇಕು. 
ಇತರರಿಗೆ ಅದನ್ನು ತಲಪಿಸಬಾರದ್ದು. ಹೊಲಸನ್ನು ಅದು ಇದ್ದಲ್ಲೇ ಜರಲ್ಲು ಬಿಡಬೇಕು. ಅದನ್ನು ಬೇರೆಡೆಗೆ ಹಬ್ಬಿಸಬಾರದು. ಆದರೆ 
ಅವನ ಬಳಿ ಸಾಕ್ಷಿ ದಾರರು 'ಸಿದ್ದರಿದ್ದರೆ ಸಮಾಜದಲ್ಲಿ 'ಈ ಕುರಿತು ವ್ಯಥಾ ಚರ್ಚೆಗೆ ಅವಕಾಶ ಕೊಡಿವ ಬದಲು' ಪ್ರಕರಣವನ್ನು 
ಅಧಿಕಾರಿಗಳ ಬಳಿಗೆ ಒಯ್ಯಭೇಕು, ನ್ಯಾಯಾಲಯದಲ್ಲಿ ಅಪರಾಧಿಯ ಅಪರಾಧವನ್ನು ಸಾಬೀತುಪಡಿಸಿ. ಅವನಿಗೆ ಶಿಕ್ಷೆ, ಕೊಡಿಸಬೇಕು. 
ತನ್ನನ್ನು ಕದಫ್‌ ಅಥವಾ 'ಸುಳ್ಳಾರೋಪದ ಅಪರಾಧದಿಂದ ಮುಕ್ತ ಗೊಳಿಸಬಲ್ಲಷ್ಟು ಬಲವಾದ 2 سی‎ ಒದಗಿಸಲು ವಿಫಲನಾಗುವವನ 
ಕುರಿತು' ಪವಿತ್ರ ಕುರ್‌ಆನ್‌ ಮೂರು “ಆದೇಶಗಳನ್ನು ಹೊರಡಿಸಿದೆ- 1) ಅವನಿಗೆ- 80. 'ಬಡಿಯೇಟುಗಳನ್ನು ಕೊಡಬೇಕು. 2) ಅವನ 
] ಸಾಕ್ಸೈವನ್ನು ಮುಂದೆ ನಿಂದೂ ಸ್ವೀಕರಿಸಬಾರದು. '3) ಅವನು 'ಫಾಸಿಕ್‌(ಕರ್ಮದ್ರೆಷ್ಟ) ಆಗಿರುವನು. ಇದಾದ ಬಳಿಕೆ ಕುರ್‌ಆನ್‌, 
"ಆದರೆ ಈ ಕೃತ್ಯದ ಬಳಿಕ ಪಶ್ನಾತ್ತಾಪ ಪಟ್ಟು ತಮ, ನ್ನು ತಾವೇ ಸುಧಾರಿಸಿಕೊಂಡವರ ಹೊರತು. ಏಕೆಂದರೆ- ಅಲ್ಲಾಹನು (ಅವರ 
ಹಾಲಿಗೆ 5 مع دجھت‎ ಕರುಣಾಮಯಿಯೂ 'ಅಗಿರುತ್ತಾಃ ನೆ" ಎರದು ಹೇಳಿದೆ. ಈ ವಾಕೈದಲ್ಲಿ ಪಶ್ನಾತ್ತಾ ಪ ಮತ್ತು ಸುಧಾರಣೆಯಿಂದ 
ಒಬ್ಬನಿಗೆ ಸಿಗಬಹುದೆನ್ನೆಲಾಗಿರುವ خر‎ ಈ" ಮೂರು ಆದೇಶಗಳ ಪೈಕಿ ಯಾವುದಕ್ಕೆ ಅನ್ವಯಿಸುತ್ತದೆ? ಎಂಬೆ ಪ್ರಶ್ನೆ ಇಲ್ಲಿ 
ಉದ್ಭವಿಸುತ್ತದೆ. ಒಂದನೇ ಆಜ್ಞೆಯೊಂದಿಗೆ ಅದಕ್ಕೆ ಸಂಬಂಧವಿಲ್ಲವೆಂಬ ವಿಷಯದಲ್ಲಿ. ಕರ್ಮಶಾಸ್ತ್ರಜ್ಞರೊಳೆಗೆ' ಸಹಮತವಿದೆ. 
ಅರ್ಥಾತ್‌: 'ತೌಬಃ '(ಪಶ್ನಾತ್ತಾಪುದಿಂದ 'ಕದಫ್‌'ನ ಶಿಕ್ನೆ-ರದ್ದಾಗಲ್ಲಾರದು.- - ಅಪರಾಧಿಗೆ ಛಡಿಯೇಟುಗಳ ಶಿಕ್ಷೆ ಕೊಟ್ಟೇ. ತೀರಲಾಗುವುದು. 
ಈ ಕ್ಷಮೆಯ ಸಂಬಂಧ ಕೊನೆಯ ಆಜ್ಞೆಯೊಂದಿಗೆ. ಇರುವುದೆಂಬ ಬಗೆಗೂ ಕರ್ಮಶಾಸ್ತೆ ಸ್ರಜ್ಜರೊಳಗೆ ಸಹಮತ ಇದೆ. ಅರ್ಥಾತ್‌- 
تروس‎ ಮತ್ತು ಸುಧಾರಣೆಯ ನಂತರೆ, ಅಪರಾಧಿ" 'ಫಾಸಿಕ್‌' (ಕರ್ಮಭ್ರಷ್ಟ) ಎನಿಸಲಾರನು. ಅವನನ್ನು ಅಲ್ಲಾಹ್‌ "ಕ್ಷಮಿಸಿ 
ಬಿಡುವನು. ಇನ್ನು ಉಳಿದಿರುವುದು ಆತನ: ಸಾಕ್ಷ ್ಲವನ್ನು ಎಂದೆಂದಿಗೂ ಸ್ವೀಕರಿಸಲಾಗದು ಎಂಬ ನಡುವಿನ ات‎ ಕರ್ಮಶಾಸ್ತ್ರಜ್ಞರ 
ನಡುವೆ `ಈ' ಬೆಷಯದಲ್ಲಿ 0-ە-ە ە/‎ 7 ಹನಫೀ حویعسحدہ‎ ಈ ವಾಕ್ಕದ ಸಂಬಂಧ ಕೊನೆಯ ಆಜ್ಞೆಯೊಂದಿಗೆ 
ಮಾತ್ರ ಇರುವುದೆನ್ನುತ್ತಾರೆ.. 'ಅರ್ಥಾತ್‌- ಪಶ್ಚಾತ್ತಾಪ-ಮತ್ತು -ಸುಧಾರಣೆ ಮಾಡಿಕೊಂಡವನು ಅಲ್ಲಾಹನ ದೃಷ್ಟಿಯಲ್ಲೂ ಜನತೆಯ, 
ದೃಷ್ಟಿಯಲ್ಲೂ 'ಫಾಸಿಕ್‌' ಆಗಿ ಉಳಿಯಲಾರನು.-ಆದರೆ ಮೊದಲಿನ, ಎರಡು ಅಜ್ಞೆಗಳು ಇಷ್ಟಾಗಿಯೂ ಯಥಾಪ್ರಕಾರ ಉಳಿಯುವವು 
ಎಂದರೆ. "ಅಪರಾಧಿಗೆ ಛಡಿಯೇಟುಗಳನ್ನೂ ಕೊಡಲಾಗುವುದು. ಅವನ ಸಾಕ್ಸ್ಯವನ್ನು ಎಂದೆಂದಿಗೂ ಸ್ವೀಕರಿಸಲಾಗದು. ಇಮಾಮ್‌ 
ಶಾಫಿಈ, ಇಮ್ಸಾಮ್‌. ಮಾಲಿಕ್‌ ಮತ್ತು ಇಮಾಮ್‌ ಅಹ್ಮದ್‌ರ(ರ) ದೈಷ್ಟಿಯಲ್ಲಿ-. ಇದರ ಸಂಬಂಧ ಒಂದನೇ ಅಆಜ್ಞೆಯೊಂದಿಗಂತ್ತು 
ಇಲ್ಲ, ಆದರೆ ಕೊನೆಯ ಎರಡೂ.ಆಜ್ಜೆಗಳೊಂದಿಗೆ ಇದ್ದೆ. ಅರ್ಥಾತ್‌- ಪಶ್ಚಾತ್ತಾಪದ ನಂತರ, 'ಕದಫ್‌' ಶಿಕ್ಷೆಗೊಳಗಾದ, ಅಪರಾಧಿಯ 
ಸಾಕ್ಸ್ನ ವನ್ನೂ “ಸ್ವೀಕರಿಸಲಾಗುವುದು. ಅವನು 'ಫಾಸಿಕ್‌'ರ: ಸಾಲಿಗೂ ಸೇರಲಾರನು. ಈ: ಸಮಸ್ಯೆಯಲ್ಲಿ ಹನಫೀ ಕರ್ಮಶಾಸ್ತ್ರ می‎ 
ಅಭಿಪ್ರಾಯ ಹೆಚ್ಚು. ಸಮಂಜಸವೆನಿಸುತ್ತದೆ. ಮನುಷ್ಟನ ಪಶ್ಚಾತ್ತಾಪದ ಸ್ಥಿತಿಯನ್ನು ; ಅಲ್ಲಾಹನ; ಹೊರತು ಬೇರಾರೂ ہد‎ 
ವಂತಿಲ್ಲ. ನಮ್ಮ: ಮುಂಡೆ ಪಶ್ಚಾತ್ತಾಪ. ಪಡುವವನಿಗೆ- ನಾವು ಅವನನ್ನು ಫಾಸಿಕ್‌ ಎಂದು ಕರೆಯದಿರುವ: ಮಟ್ಟಿಗೆ ರಿಯಾಯಿತಿ 
ತೋರಿಸಬಹುದು. ಆದರೆ ಒಮ್ಮೆ ತನ್ನ “ಮಾತಿನ ' ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡವನಿಗೆ, ಕೇವಲ, -ಅವನು- ನಮ್ಮ: ಮುಂದೆ 
ಪಶ್ನಾತ್ತಾಪಪಟ್ಟಿರುವನೆಂದ ಮಾತ್ರಕ್ಕೆ .ಅವನ್ನ ಮಾತನ್ನು. ಮತ್ತೆ ನಂಬುವಷ್ಟು -ರಿಯಾಯಿತ್ಲಿ ತೋರಲು : ಸಾಧ್ಯವಿಲ್ಲ. ಇದಲ್ಲದೆ |: 
ಕುರ್‌ಆನಿನ ವಾಕ್ಕದ ವಿವರಣಾ ಶೈಲಿಯೂ. ಇಲ್ಲಲ್ಲದೀನ ತಾಬೂ' (ಪಶ್ನಾತ್ರಾಪಪಟ್ಟವರ... ಹೊರತು) ಎಂಬ ವಾಕ್ಕ 'ಉಲಾಯಿಕ.| ' 
ಹುಮುಲ್ಸ್‌, ಫಾಸಿಕೊನ್‌' (ಅವರೇ ಸ್ವಯಂ ಕರ್ಮಬ್ರಷ್ಟರು) ಎಂಬ ವಾಕ್ಕಕ್ಕೆ “ಮಾತ್ರ ಸಂಬಂಧಿಸಿದೆ ಎಂಬುದನ್ನು “ಸೂಚಿಸುತ್ತದೆ. 
ಏಕೆಂದರೆ, ವಾಕೈದ_ ಆರಂಭದ ಎರಡು ಮಾತುಗಳನ್ನು ಆಜ್ಞಾರೂಪದ: ಪದಗಳಲ್ಲಿ; ಹೇಳಲಾಗಿದೆ. "ಅವರಿಗೆ -ಎಂಭತ್ತು, ಛಡಿಯೇಟು 
ಹೊಡೆಯಿರಿ". ಮತ್ತು "ಅವರ. ಸಾಕ್ಷಿಯನ್ನು ಎಂದ್ದೆಂದಿಗೂ ಸ್ವೀಕರಿಸೆಬೇಡಿರಿ. * ಮೂರನೆಯ ಮಾತು ಆಖ್ಯಾತದ್ದ ಪದಗಳಲ್ಲಿ ۲ 
ಬಂದಿದೆ. "ಅವರು ಸ್ವಯಂ ಫಾಸಿಕರು.” ಈ ಮೂರನೆಯ ಮಾತಿಗೆ _ತಾಗಿಯೇ "ಪುಪ್ನಾಶ್ತಾ: ಪಪಟ್ಟ تام‎ ಹೊರತು": “ಎಂದಿರುವುದು ಈ 
ವಿನಾಯಿತಿಯು, ಕೊನೆಯ ನುಡಿಗೆ"-ಮಾತ್ರ' ಅನ್ವೆಯಿಸುತ್ತದೆಯೇ ಹೊರತು ಮೊದಲಿನ ಎರಡು ` ನುಡಿಗಳಿಗೆ, ಅನ್ವಯಿಸುವುದಿಲ್ಲ 
ಎಂಬುದನ್ನು ಸ್ವತಃ. ಸಾರಿ. ಹೇಳುತ್ತದೆ. 'ಈಗ 'ಇಲ್ಲಲ್ಲದೀನ. ತಾಬೂ..." ಎಂಬುದರಲ್ಲಿರುವು ವಿನಾಯಿತಿ ಪ್ರಥಮ 


124 : ಕುರ್‌ಆನ್‌ ವ್ಯಾಖ್ಯಾನ 


ni‏ جَھُ ول یکن لو pS‏ تی شید 0" عو تَشَيَھْم SS‏ 7 و ہس 


pay اڈ‎ <5 Sf LEAs لیں الشد‎ SPL ا‎ 


MST ان شود‎ ONAN GL ಹಂ AME 
ENE MCE FALE 53 پا کڈ‎ 
SFA ME 5 VIG ಪಿ 9೨ 
EOS ae کتنترق‎ ٥ 


(6-11) ತಮ್ಮ ಪತ್ನಿಯರ ಮೇಲೆ ಆರೋಪ ಹೊರಿಸುವವರ್‌ಳಿ ಬಳಿ ಸ್ವಯಂ ಅವರ ಹೊರತು ಬೇರೆ 
ಯಾರೂ. ಸಾಕ್ಸಿದಾರರಿಲ್ಲ ದಿದ್ದರೆ ಅವರಲ್ಲಿ ಒಬ್ಬನ ಸಾಕ್ಸ್ಯವು (ಹೇಗಿರಬೇಕೆಂದರೆ) ಅವನು ನಾಲ್ಕು ಬಾರಿ 
ಅಲ್ಲಾಹನ ಆಣೆ ಹಾಕಿ ತಾನು (ಹೊರಿಸಿದ ಆರೋಪದ ವಿಷಯದಲ್ಲಿ) ಸತ್ಕವ೦ತನೆಂದು ಸಾಕ್ಸ್ಯ ಹೇಳಲಿ ಮತ್ತು 
ಐದನೇ ಬಾರಿ, ತಾನು (ಈ ಆರೋಪದಲ್ಲಿ) ಸುಳ್ಳನಾಗಿದ್ದರೆ ತನ್ನ ಮೇಲೆ ಅಲ್ಲಾಹನ ಶಾಪವಿಕಲೆಂದು ಹೇಳಲ್ಲ, 
ಮತ್ತು ಆ ಸ್ತ್ರೀಯ ಮೇವಿನಿಂದ ಶಿಕ್ಷೆಯನ್ನು ತಪ್ಪಿಸಲು ಇರುವ, ಕ್ರಮವೇನೆಂದರೆ ಆಕೆ ನಾಲ್ಕು ಬಾರಿ. 'ಅಲ್ಲಾಹನ 
ಆಣೆ ಹಾಕಿ ಈತನು (ತನ್ನ ಆರೋಪದಲ್ಲಿ) ಸುಳ್ಳನೆಂದು ಸಾಕ್ಸ್ಯ ಹೇಳಬೇಕು ಮತ್ತು ಐದನೇ ಬಾರಿ, ಒಂದು 
ವೇಳೆ ಆತನು ಸತ ೈವಂತನಾಗಿದ್ದರೆ ನನ್ನ ಮೇಲೆ ಅಲ್ಲಾ ಹನ '್ರೋಧವೆರಗಲ ಎಂದು ಹೇಳಬೇಕು.” ನಿಮ್ಮ 
ಮೇಲೆ" ಅಲ್ಲಾಹನ ಅನುಗ್ರಹವೂ . ಅವನ ಕೃಪೆಯೂ ಇಲ್ಲದಿರುತ್ತಿದ್ದರೆ ಮತ್ತು" ಅಲ್ಲಾಹ್‌ ಪಶ್ಚಾತ್ತಾಪ 
ಸ್ಪೀಕರಿಸುವವನೂ ಯುಕ್ತಿಪೂರ್ಣನೂ ಆಗಿರದಿರುತ್ತಿದ್ದರೆ ಪತ್ನಿಯರ. ಮೇಲೆ ಆರೋಪ ಹೊರಿಸುವ ಪ್ರಕರಣ 


ನುಡಿಯಲ್ಲಿರುವ ಆದೇಶಕ್ಕೂ ಅನ್ಯಯಿಸುತ್ತದೆಂದು ಏಕೆ ಒಪ್ಪಿಕೊಳ್ಳಬಾರದು. 'ಕದಫ್‌' ಒಂದು ತರದ ಅಪಮಾನವೇ ಅಲ್ಲ ನೇ | 
ಒಬ್ಬನು ಇದಾದ ಬಳಿಕೆ ತನ್ನ ತಪ್ಪನ್ನು ಒಪ್ಪಿಕೊಂಡು, 'ಸುಳ್ಳಾ ಿರೋಪಿತನೊಂದಿಗೆ ಕ್ಷಮೆ ಕೇಳಿಕೊಂಡರೆ "ಮತ್ತು ಮುಂಜಿ "ಇಂತಹ 
ಕಾರ್ಯಗಳ ಬಗೆಗೆ ಪಶ್ಚಾತ್ತಾಪ ಪಟ್ಟರೆ ಅವನನ್ನು ಯಾಕೆ ಬಿಟ್ಟು ಬಿಡಬಾರದು? ಅಲ್ಲಾಹನು لہ‎ ಈ ಆಜ್ಞೆಯನ್ನು ಹೇಳಿದ ಬಳಿಕ 
'ಇಲ್ಲಲ್ಲದೀನ ತಾಬೂ.., اج‎ ಇನ್ನಲ್ಲಾಹ ಗಪೂರುರ್ರಹೀಮ್‌' ಎಂದು ಹೇಳಿರುವನಲ್ಲವೇ? ಅಲ್ಲಾಹನೇ ಕ್ಷ ಕ್ಲಮಿಸುತ್ತಾನೆಂದ ಮೇಲೆ ದಾಸರು 
ಕ್ಷಮಿಸದೆ ಇರುವುದು ವಿಚಿತ್ರವಲ್ಲವೇ? ಎಂದು ಪ್ರ ಪ್ರಶ್ನಿಸಬಹುದು. ಇದಕ್ಕೆ ಉತ್ತರವೇನೆಂದರೆ- ಪಶ್ಚಾತ್ತಾಪ ಎಂಬುದು ಕೆಲವು ಅಕ್ಷರಗಳ 
ಮತ್ತು ಅವುಗಳ ಉಚ್ಚಾರದ ಹೆಸರಲ್ಲ. ಅದು ವಾಸ್ತವದಲ್ಲಿ ಮನಸ್ಸಿನೊಳಗೆ ಉಂಟಾಗುವ ಪಶ್ಚಾತ್ತಾಪ, ಸುಧಾರಣೆಯ ನಿರ್ಧಾರ 
ಮತ್ತು ಒಳಿತಿನೆಡೆಗೆ ಮರಳಿ ಬರುವುದರ ಹೆಸರಾಗಿದೆ. ಮನಸ್ಸಿನ ಈ ಸ್ಥಿ ಸ್ಥಿತಿ ಅಲ್ಲಾಹನ ಹೊರತು ಇನ್ನಾರಿಗೂ ತಿಳಿಯಲು ಸಾಧ್ಯವಿಲ್ಲ. 
ಆದುದರಿಂದಲೇ 'ಶೌಬಃ (ಪಶ್ನಾತ್ತಾಪುದಿಂದ -ಲೌಕಿಕ ಶಿಕ್ಷೆಗಳು ಕ್ಷ ಕ್ಲೈಮಿಸಲ್ಪಡುವುದಿಲ್ಲ. ಅದರಿಂದ ಪಾರಲೌಕಿಕ ಶಿಕ್ಷೆಗಳು ಮಾತ್ರ 
ಕ್ಲಮಿಸಲ್ಪಡುವವು. ಅದುದರಿಂದಲೇ ಅಲ್ಲಾಹನು "ಅವರು ಪ ಪಶ್ಚಾತ್ತಾಪ ಪಟ್ಟರೆ ಅವರನ್ನು ಬಿಟ್ಟುಬಿಡಿರಿ” ಎನ್ನಲಿಲ್ಲ. "ಪಶ್ಚಾತ್ತಾಪ 
ಪಟ್ಟಿವರ ವಿಷಯದಲ್ಲಿ ನಾನು ج‎ ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತೇನೆ" ಎಂದಿರುತ್ತಾನೆ. ಪಶ್ಚಾತ್ತಾಪದಿಂದ ಈ ಲೋಕದ 
ಶಿಕ್ಷೆ ಗಳೂ: ಕ್ಷಮಿಸಲ್ಪಡತೂೊಡಗಿದರೆ ಶಿಕ್ಷೆ ಶ್ಲೆಯಿಂದ 'ತಪ್ಪಿಸಿಕೊಳ್ಳೆಲಿಕ್ಕಾಗಿ ಪಶ್ಚಾತ್ತಾಪ ಪ್ರಕಟಿಸದ ಒಬ್ಬ ಅಪರಾದಿಯೂ ಸಿಗಲಾರ. 
6ಅ). ಅರ್ಥಾತ್‌- ವೃಭೆಚಾರದ' ಆರೋಪ ಧರೆಸುವವರ. 8 
7ے‎ ಸೂಕ್ತ ಗಳು ಗತ ಸೂಕ್ತಗಳಿಗಿಂತ ಸ್ವಲ್ಪ ಕಾಲದ ಬಳಿಕ ಅವತೀರ್ಣಗೊಂಡವು, ವ್ಯಭಿಚಾರದ ಸುಳ್ಳಾರೋಪಕ್ಕೆ 
ನಿಶ್ಚಿ ತ ಶಿಕ್ಷೆಯ ಆಜ್ಞೆ ಅವಶೀರ್ಣಗೊಂಡಾಗ” ಒಬ್ಬ ವ್ಯಕ್ತಿ رات‎ ಸ್ತ್ರೀ ಅಥವಾ ಅನ್ಯಪುರುಷನ ದುರಾಚಾರವನ್ನು ನೋಡಿಯಂತೂ 


ಕಾಂಡ-1 8 


24. ಅನ್ನೂರ್‌ 125 


ಸಹಿಸಿಕೊಳ್ಳಬಹುದು. ಸಾಕ್ಟಿಗಳು ಇಲ್ಲದಿರುವಾಗ ಬಾಯಿಗೆ ಬೀಗ ಹಾಕಿಕೊಳ್ಳಬಹುದು ಮತ್ತು ವಿಷಯವನ್ನು ಕಡೆಗಣಿಸ 
ಬಹುದು. ಆದರೆ ಅವನ ಸ್ವಂತ ಪತ್ನಿಯೇ ದುರಾಚಾರದಲ್ಲಿ ನಿರತಳಾಗಿರುವುದು ಕಂಡರೆ ಅವನೇನು ಮಾಡಬೇಕು? ವಧಿಸಿ 
ಬಿಟ್ಟಿರೆ ವಧಿಸಿದುದಕ್ಕಾಗಿ اد‎ ಅನುಭವಿಸಬೇಕಾದೀತು. ಸಾಕ್ಟಿಗಳನ್ನು ಹುಡುಕಲು ಹೋದರೆ ಅವರು ಬರುವ ವರೆಗೆ 
ಅಷರಾಧಿ ನಿಂತಿರುವನೇ? ಇದನ್ನು ಸಹಿಸುವುದಾದರೂ ಹೇಗೆ? ಎಂಬ ಪ್ರಶ್ನೆಗಳು ಜನರಲ್ಲಿ ಉಂಟಾದುವು. ಕೆಲವು 
ಪತಿಯಂದಿರು, ಇಂತಹ ಕೃತ್ಯಗಳು ನಡೆಯುವುದನ್ನು ತಮ್ಮ ಕಣ್ಣಾರೆ ಕಂಡು ಪ್ರವಾದಿವರ್ಯರ(ಸು ಬಳಿ ಬಂದು 
ದೂರಿದಂತಹ ಕೆಲವು ಪ್ರಕರಣಗಳೂ ಸಂಭವಿಸಿದವು. ಈ ಹಿನ್ನೆಲೆಯಲ್ಲಿ ಈ” ಸೂಕ್ತ ಅವತೀರ್ಣಗೊಂಡಿತು. (ಬುಖಾರಿ, 
ಅಹ್ಮದ್‌, ಅಬೂದಾವೂದ್‌) ವಿವಾದವನ್ನು ಬಗೆಹರಿಸಲಿಕ್ಕಾಗಿ ಇಲ್ಲಿ ಸೂಚಿಸಲಾಗಿರುವ ಕ್ರಮವನ್ನು ಶರೀಅತಿನ ಪಾರಿಭಾಷಿಕದಲ್ಲಿ 
'ಲಿಆನ್‌' ಎಂದು ಕರೆಯಲಾಗುತ್ತದೆ. ಈ ಆಜ್ಞೆ ಬಂದ ಬಳಿಕ ಪ್ರವಾದಿವರ್ಯರು(ಸು) ತೀರ್ಪು "ಕೊಟ್ಟಂತಹ ಈ ತರದ 
ಮೊಕದ್ದಮೆಗಳ ಸವಿಸ್ತಾರ ವರದಿಗಳು ಹದೀಸ್‌ ಗ್ರಂಥದಲ್ಲಿ ಉಲ್ಲೇಖಗೊಂಡಿದೆ. ಈ ಪರದಿಗಳೇ 'ಲಿಆನ್‌'ಗೆ ಸಂಬಂಧಿಸಿದ 
ಎಲ್ಲ ಕಾನೂನು ಕಾಯಿದೆಗಳ ಮತ್ತು ಕಾರ್ಯಾಚರಣೆಯ ನಿಯಮಗಳ ಮೂಲಗಳಾಗಿವೆ. ಈ ಕಾನೂನಿನ ಮುಖ್ಯ 
ನಿಬಂಧನೆಗಳು ಹೀಗಿವೆ- 1) 'ಲಿಆನ್‌' ಅನ್ನು ಮನೆಯಲ್ಲೇ ಇದ್ದುಕೊಂಡು ಪರಸ್ಪರರೊಳೆಗೇ ಮಾಡಿಕೊಳ್ಳುವಂತಿಲ್ಲ. ಅದಕ್ಕಾಗಿ 
ನ್ಯಾಯಾಲಯಕ್ಕೆ ಹೋಗುವುದು ಅಗತ್ಯ. 2) 'ಲಿಆನ್‌'ನ ಹಕ್ಕು ಪುರುಷನಿಗೆ ಮಾತ್ರ ಇರುವುದಲ್ಲ. ಪತಿಯು ಪಶ್ನಿಯ 
ಮೇಲೆ ದುರಾಚಾರದ ಆಪಾದನೆ ಹೊರಿಸಿದಾಗ ಅಥವಾ ಅವಳ ಮಗುವಿನ ವಂಶವನ್ನೇ ನಿರಾಕರಿಸಿದಾಗ ಸ್ತ್ರೀಯೂ 
ನ್ಯಾಯಾಲಯದಲ್ಲಿ ಇದಕ್ಕಾಗಿ ದೂರು ಕೊಡಬಲ್ಲಳು. ಆರೋಪ ಹೊರಿಸಿದ ಬಳಿಕ ಪತಿಯು ಪ್ರಶಿಜ್ಞೆ ಮಾಡಲು ಹಿಂಜರಿದರೆ 
ಅವನನ್ನು ಬಂಧನದಲ್ಲಿಡಲಾಗುವುದೆಂದೂ' ಅವನು 'ಲಿಆನ್‌' ಮಾಡುವ ವರೆಗೂ ಅಥವಾ ತನ್ನ ಆರೋಪ ಸುಳ್ಳೆಂದು 
ಒಪ್ಪಿಕೊಳ್ಳುವವರೆಗೂ ಅವನನ್ನು ಬಿಡಲಾಗದು ಎಂದೂ ಮುರಿದೆ ತನ್ನ ಆರೋಪ ಸುಳ್ಳೆಂದು ಅವನು ಒಪ್ಪಿಕೊಂಡರೆ 
ಅವನ ಮೇಲೆ 'ಕದಫ್‌'ನ ಶಿಕ್ಸೆಯನ್ನು ಜಾರಿಗೊಳಿಸಲಾಗುವುದೆಂದೂ ಇಮಾಮ್‌ ಅಬೂ ಹನೀಫಾ(ರ) ಮತ್ತು ಅವರ 
ಜೊತೆಗಾರರು ಅಭಿಪ್ರಾಯ ಪಡುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಇಮಾಮ್‌ ಮಾಲಿಕ್‌, ಶಾಫಿಈ, ಹಸನ್‌ ಬಿನ್‌ ಸ್ವಾಲಿಹ್‌ 
ಮತ್ತು ಲೈಸ್‌ ಬಿನ್‌ ಸಲದ್‌ರ(ರು ಅಭಿಪ್ರಾಯ ಪ್ರಕಾರ 'ಲಿಅನ್‌'ನಿಂದ ಹಿಂಜರಿಯುವುದೇ ಸುಳ್ಳನ್ನು ಒಪ್ಪಿಕೊಳ್ಳು 
ವುದಾಗಿರುತ್ತದೆ. ಆದುದರಿಂದ ಅವನಿಗೆ ಕದಫ್‌ ود‎ ಕೊಡಬೇಕಾದುದು ಕಡ್ಡಾಯವಾಗುತ್ತದೆ. ಪತಿಯು ಪ್ರತಿಜ್ಞೆ ಮಾಡಿದ 
ಬಳಿಕ ಸ್ತ್ರೀಯು 'ಲಿಆನ್‌'ನಿಂದ ಹಿಂಜರಿದರೆ, ಹನಫೀಗಳ ಅಭಿಪ್ರಾಯ ಪ್ರಕಾರ ಅವಳನ್ನು ಸೆರೆಯಲ್ಲಿಡಬೇಕು ಮತ್ತು 
ಅವಳು ಲಿಆನ್‌ ಮಾಡುವ ವರೆಗೂ ಅಥವಾ ವ್ಯಭಿಚಾರವೆಸಗಿದ್ದೇನೆಂದು ಒಪ್ಪಿಕೊಳ್ಳುವವರೆಗೂ ಅವಳನ್ನು ಬಿಡುಗಡೆಗೊಳಿಸ 
ಬಾರದು. ಆದರೆ ವಸ್ತುತಃ ಇತರ ಇಮಾಮರ ಪ್ರಕಾರ ಇಂತಹ ಸಂದರ್ಭದಲ್ಲಿ ಅವಳಿಗೆ 'ರಜ್ಮ್‌' ಶಿಕ್ಷೆ ಕೊಡಲಾಗುವುದು. 

'ಲಿಆನ್‌' ಆದ ಬಳಿಕ ಸ್ತೀ ಮತ್ತು ಪುರುಷ ಇಬ್ಬರೂ ಯಾವ ಶಿಕ್ಷೆಗೂ ಅರ್ಹರಾಗಿರುವುದಿಲ್ಲ. 

ಪತಿಯು ಮಗುವಿನ ವಂಶವನ್ನು: ನಿರಾಕರಿಸಿದಾಗ, ಮಗುವು ತಾಯಿಯದ್ದೆಂದು ವಿಧಿಸಲಾಗುವುದು. ಅದು ತಂದೆಯದ್ದೆಂದು 
ಸಾರಲಾಗದು. ಅದು ತಂದೆಯಿಂದ ವಾರೀಸು ಹಕ್ಕನ್ನು ಪಡೆಯದು. ತಾಯಿ ಅದರ ವಾರೀಸುದಾರಳಾಗಿದ್ದು ಅದು ತಾಯಿಯಿಂದ 
ವಾರೀಸು ಹಕ್ಕನ್ನು ಪಡೆಯುವುದು. ಆ ಸ್ತ್ರೀಯನ್ನು ವ್ಯಭಿಚಾರಿಣಿ ಎಂದಾಗಲಿ, ಮಗುವನ್ನು ವ್ಯಭಿಚಾರಕ್ಕೆ ಹುಟ್ಟಿದ್ದವನೆಂದಾಗಲಿ 
ಹೇಳುವ ಹಕ್ಕು ಯಾರಿಗೂ ಇರಲಾರದು. 

'ಲಿಆನ್‌'ನ ಬಳಿಕ ಸ್ತ್ರೀ ಮತ್ತು ಪುರುಷರ ವಿಚ್ಛೇದನದ ಕುರಿತು ಇಮಾಮ್‌ ಶಾಫಿಶಈ(ರ) ಪುರುಷನು 'ಲಿಆನ್‌' ಮಾಡಿದ 
ಕೂಡಲೇ ಸ್ರೀ ಪ್ರತಿ 'ಲಿಆನ್‌' ಮಾಡಿದರೂ ಮಾಡದಿದ್ದರೂ ವಿಚ್ಛೇದನ ಆಗಿ ಹೋಗುವುದು ಎನ್ನುತ್ತಾರೆ. ಇಮಾಮ್‌ ಮಾಲಿಕ್‌ರ 
ಪ್ರಕಾರ ಪತಿ- ಪಶ್ನಿಯರಿಬ್ಬರೂ 'ಲಿಆನ್‌' ಮಾಡಿ ಮುಗಿಸಿದಾಗ ವಿಚ್ಛೇದನವಾಗಿ ಬಿಡುವುದು. 'ಲಿಆನ್‌'ನಿಂದ ವಿಚ್ಛೇದನ 
ಆಗುವುದಿಲ್ಲವೆಂದೂ ನ್ಯಾಯಾಲಯ ವಿಚ್ಛೇದನಗೊಳಿಸಿದರೆ ಮಾತ್ರ ವಿಚ್ಛೇದನವಾಗುತ್ತದೆಂದೂ ಇಮಾಮ್‌ ಅಬೂ ಹನೀಫಾ(ರ) 
ಹೇಳುತ್ತಾರೆ. 

'ಲಿಆನ್‌'ನಿಂದ ಬೇರ್ಪಟ್ಟ ದಂಪತಿಗಳು ಶಾಶ್ವತವಾಗಿ ಪರಸ್ಪರರ ಪಾಲಿಗೆ ಹರಾಮ್‌ ಆಗಿ ಬಿಡುತ್ತಾ: مت‎ ಪುನಃ ಅವರು 
ವಿವಾಹವಾಗಲಿಚ್ಛಿಸಿದರೊ ಯಾವ ಸ್ಥಿತಿಯಲ್ಲೂ ಹಾಗೆ ಮಾಡುವಂತಿಲ್ಲವೆಂದೂ ಇಮಾಮ್‌ ಮಾಲಿಕ್‌, ಅಬೂ ಯೂಸುಫ್‌, 
ಶಾಫಿಕಈ ಮತ್ತು ಅಹ್ಮದ್‌ ಬಿನ್‌ ಹಂಬಲ್‌(ರ) ಹೇಳುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ- ಅಬೂ ಹನೀಫಾ ಮತ್ತು ಇಮಾಮ್‌ 
ಮುಹಮ್ಮದ್‌ರ(ರ) ಅಭಿಪ್ರಾಯ ಪ್ರಕಾರ, ಪತಿ ತನ್ನ ಸುಳ್ಳನ್ನು ಒಪ್ಪಿಕೊಂಡರೆ ಮತ್ತು ಅವನ ಮೇಲೆ 'ಕದಫ್‌' ಜಾರಿಗೊಂಡರೆ 
ಆಗ ಅವರೊಳಗೆ ಪುನಃ ವಿವಾಹ ಸಾಧ್ಯವಿದೆ. | 


ಕಾಂಡ-18 


126 ಕುರ್‌ಆನ್‌ ವ್ಯಾಖ್ಯಾನ 


SEM بن‎ SE کا‎ 22 UAB A وہ‎ 07 


ನಿಮ್ಮನ್ನು ದೊಡ್ಡ ಪೇಚಿನಲ್ಲಿ ಸಿಲುಕಿಸಿ ಬಿಡುತ್ತಿತ್ತು). ಈ ಸುಳ್ಳಾರೋಪವನ್ನು ರಚಿಸಿ ತಂದವರು" ನಿಮ್ಮೊಳಗೇ 
ಇರುವ ಒಂದು ಕೂಟವಾಗಿದ್ದಾರೆ” ಈ ಘಟನೆಯನ್ನು ನಿಮ್ಮ ಪಾಲಿಗೆ ಕೆಟ್ಟದೆಂದು ಭಾವಿಸಬೇಡಿ. ನಿಜವಾಗಿ 
ಇದು ನಿಮಗೆ ಹಿತಕರವಾಗಿಯೇ ಇದೆ.” ಅದರಲ್ಲಿ ಯಾರು ಎಷ್ಟು ಭಾಗವಹಿಸಿದನೋ ಅಷ್ಟೇ ಪಾಪವನ್ನು 


8. ಇಲ್ಲಿಂದ 26ನೆಯ ಸೂಕ್ತದ ವರೆಗೂ ಇತಿಹಾಸದಲ್ಲಿ 'ಇಫ್ಸ್‌ ಘಟನೆ' ಎಂದು ಪ್ರಸಿದ್ಧಿ ಪಡೆದಿರುವ ಮತ್ತು ಈ 
ಅಧ್ಯಾಯದ ಅವತೀರ್ಣಕ್ಕೆ ಮುಖ್ಯ ಕಾರಣವಾದ ವಿಷಯದ ಕುರಿತು ಪ್ರಸ್ತಾಪಿಸಲಾಗಿದೆ. ಈ ಘಟನೆಯನ್ನು ಇಫ್‌ ಎಂದು 
ಕರೆದಿರುವುದು, ಸ್ವತಃ ಅಲ್ಲಾಹನೇ ಈ ಆರೋಪವನ್ನು ಪೂರ್ಣವಾಗಿ ತಿರಸ್ಕರಿಸಿರುವನೆಂಬುದನ್ನು ಸೂಚಿಸುತ್ತದೆ. 'ಇಫ್ಸ್‌' ಎಂದರೆ, 
ವಿಷಯವನ್ನು ಪಲ್ಲಟಗೊಳಿಸುವುದು ಮತ್ತು ಅದನ್ನು ವಾಸ್ತವಿಕತೆಗೆ ವಿರುದ್ಧವಾಗಿ ಏನೇನೋ ಮಾಡಿ ಬಿಡುವುದು. ಈ ದೃಷ್ಟಿಯಿಂದಲೇ 
ಈ ಪದವನ್ನು ಅಪ್ಪಟ ಸುಳ್ಳು ಹಾಗೂ ಕಟ್ಟುಕಥೆ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಯಾವುದಾದರೂ ಆರೋಪದ ವಿಷಯದಲ್ಲಿ 
ಈ ಪದವನ್ನು ಬಳಸಿದರೆ, ಅದು 'ಸಂಪೂರ್ಣ ಸುಳ್ಳಾರೋಪ' ಎಂಬ ಅರ್ಥವನ್ನು ಕೊಡುತ್ತದೆ. ಹ. ಆಯಿಶಾ(ರ) ಹೇಳಿರುವಂತೆ, 
"ಈ ಸೂಕ್ತಗಳು ಅವತೀರ್ಣಗೊಂಡಾಗ ಪ್ರವಾದಿವರ್ಯರು(ಸ) ಅತ್ಯಂತ ಸಂತುಷ್ಪರಾಗಿದ್ದರು. ಅವರು ನಗುತ್ತ ಪ್ರಥಮತಃ ಹೇಳಿದ 
ಮಾತು - "ನಿಮಗೆ ಶುಭವಾಗಲಿ ಆಯಿಶಾ(ರ)! ಅಲ್ಲಾಹನು ನಿಮ್ಮ ನಿರಪರಾಧಿತ್ವದ ಘೋಷಣೆಯನ್ನು ಅವತೀರ್ಣಗೊಳಿಸಿರುವನು' 
ಎಂಬುದಾಗಿತ್ತು. ತರುವಾಯ ಅವರು ಹತ್ತು ಸೂಕ್ತಗಳ್ಲು (11 ರಿಂದ 21) ಪಠಿಸಿದರು. ನನ್ನ -ತಠಾಯಿಯವರು ನನ್ನೊಡನೆ, 'ಎದ್ದು 
ಪ್ರವಾದಿವರ್ಯರಿಗೆ(ಸ) ಕೃತಜ್ಞತೆ ಸಲ್ಲಿಸೆಂದರು.' ಆಗ ನಾನು, ಅವರಿಗಾಗಲಿ ನಿಮ್ಮಿಬ್ಬರಿಗಾಗಲಿ ನಾನು ಕೃತಜ್ಞತೆ ಸಲ್ಲಿಸುವುದಿಲ್ಲ. 
ಅದರ ಬದಲು, ನನ್ನನ್ನು ದೋಷಮುಕ್ತೆಳೆಂದು ಪ್ರಕಟಿಸಿದ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ" ಎಂದೆನು. 

9. ಈ ವದಂತಿಯನ್ನು ಹಬ್ಬಿಸುತ್ತಿದ್ದ ಕೆಲವರ ಹೆಸರುಗಳು ಹದೀಸ್‌ ವರದಿಗಳಲ್ಲಿ ಸಿಗುತ್ತವೆ. ಅಬ್ದುಲ್ಲಾ ಬಿನ್‌ ಉಬೈೆ, 
ರುದ್‌ ಬಿನ್‌ ರಫಾಅ (ಇವನು ಬಹುಶಃ ರಫಾಅ ಬಿನ್‌ ರುದ್‌ ಎಂಬ ಯಹೂದಿ ಮುನಾಫಿಕನ ಮಗನಾಗಿದ್ದನು) ಮಿಸ್ತಹ್‌ 
ಬಿನ್‌ بجی‎ ಹಸ್ಸಾನ್‌ ಬಿನ್‌ ಸಾಬಿತ್‌ ಮತ್ತು ಹಮ್‌ನಃ جب‎ ಜಹಶ್‌. ಇವರಲ್ಲಿ ಮೊದಲಿನ ಇಬ್ಬರು ಮುನಾಫಿಕರು. 
ಉಳಿದ ಮೂವರು ಸತ್ಕವಿಶ್ವಾಸಿಗಳಾಗಿದ್ದು ಪ್ರಮಾದವಶಾತ್‌ ಹಾಗೂ ದೌರ್ಬಲ್ಯವಶಾತ್‌ ಈ ಪಿತೂರಿಯಲ್ಲಿ ಸಿಕ್ಕಿಕೊಂಡಿದ್ದರು. 

10, ತಾತ್ಸರ್ಯವೇನೆಂದರೆ- ಹೆದರಬೇಡಿರಿ ಮುನಾಫಿಕರು ಅವರ ದೃಷ್ಟಿಯಲ್ಲಿ ನಿಮ್ಮ ಮೇಲೆ ಬಹುದೊಡ್ಡ ಆಕ್ರಮಣ 
ನಡೆಸಿದ್ದಾರೆ. ಆದರೆ ಅಲ್ಲಾಹನು ಇಚ್ಛಿಸಿದರೆ ಇದು ಅವರ ಮೇಲೆಯೇ ۸ذ‎ ಬೀಳುವುದು ಮತ್ತು ನಿಮ್ಮ ಪಾಲಿಗೆ ಅದು ಹಿತಕರವೇ 
ಆಗಿ ಬಿಡುವುದು. ನಾವು ಪ್ರಸ್ತಾವನೆಯಲ್ಲಿ ಹೇಳಿರುವಂತೆ ಮುಸ್ಲಿಮರನ್ನು ಅವರು ಭಾರೀ ಮೇಲುಗೈ ಹೊಂದಿರುವಂತಹ ನೈತಿಕ 
ಕ್ಟೇತ್ರದಲ್ಲೇ ಸೋಲಿಸಿಬಿಡಬೇಕು ಎಂಬ ಉದ್ದೇಶದಿಂದಲೇ ಮುನಾಫಿಕರು ಈ ಪಿತೂರಿ ನಡೆಸಿದ್ದರು. ನೈತಿಕ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ 
ಭಾರೀ ಶ್ರೇಷ್ಠತೆ ಪ್ರಾಪ್ತವಿದ್ದುದರಿಂದಲೇ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮ ಶತ್ರುಗಳನ್ನು ಸೋಲಿಸುತ್ತಿದ್ದರು. ಆದರೆ 
ಅಲ್ಲಾಹನು ಅದನ್ನು ಮುಸಲ್ಮಾನರ ಪಾಲಿಗೆ ಹಿತಕರವಾಗಿ ಮಾಡಿಬಿಟ್ಟನು. ಈ ಸಂದರ್ಭದಲ್ಲಿ ಒಂದು ಕಡೆ ಪ್ರವಾದಿವರ್ಯರು(ಸ) 
ಇನ್ನೊಂದು ಕಡೆ ಹ. ಅಬೂಬಕರ್‌(ರ) ಮತ್ತು ಅವರ ಕುಟುಂಬದವರು ಮತ್ತೊಂದು ಕಡೆ ಸತ್ಯವಿಶ್ವಾಸಿಗಳಾದ ಇತರ ಮುಸ್ಲಿಮರು 
ಕೈಗೊಂಡಿದ್ದ ಕಾರ್ಯವಿಧಾನವನ್ನು ನೋಡಿದರೆ, ಅವರು ಎಷ್ಟರ ಮಟ್ಟಿಗೆ ದೋಷ ವಿರಹಿತರು, ಎಂತಹ ಸಂಯಮಿಗಳು, ಎಂತಹ 
ನ್ಯಾಯಪ್ರಿಯರು ಮತ್ತು ಎಷ್ಟೊಂದು ವಿಶಾಲ ಹೈದಯದವರು ಎಂಬುದು ಸಂದೇಹಾತೀತವಾಗಿ ಸ್ಪಷ್ಟವಾಗುತ್ತದೆ. ಹೀಗೆ ಮುನಾಫಿಕರು 
ಬಯಸಿದ್ದಕ್ಕೆಲ್ಲಾ ತೀರಾ ತದ್ವಿರುದ್ಧವಾದ ಫಲಿತಾಂಶವುಂಟಾಯಿತು. ಮುಸ್ಲಿಮರ ನೈತಿಕ' ಉತ್ಸಷ್ಪತೆ ಮೊದಲಿಗಿಂತಲೂ ಹೆಚ್ಚು 
ನಿಚ್ಚಳವಾಯಿತು. ಇದರಲ್ಲಿ ಹಿತಕರವಾದ ಇನ್ನೊಂದು. ಮುಖವೂ ಇತ್ತು. ಅದೇನೆಂದರೆ, ಈ ಘಟನೆ ಇಸ್ಲಾಮಿನ ಕಾನೂನು- 
ಆಜ್ಞೆಗಳಲ್ಲಿ ಮತ್ತು ನಾಗರಿಕ ನಿಯಮಗಳಲ್ಲಿ ಹಲವ್ರೆ'ಪ್ರಾಮುಖ್ಯ್ಧ ಸೇರ್ಪಡೆಗಳಿಗೆ ಕಾರಣವಾಯಿತು. ಇದರಿಂದಾಗಿ ಮುಸ್ಲಿಮರಿಗೆ, 
ಅಲ್ಲಾಹನ ಕಡೆಯಿಂದ ತಮ್ಮ ಮುಸ್ಲಿಮ್‌ ಸಮಾಜವನ್ನು ಕೆಡುಕುಗಳ ಜನನದಿಂದಲೂ ಅವುಗಳ ಪ್ರಸಾರದಿಂದಲೂ ರಕ್ಷಿಸಲು 
ಮತ್ತು ಒಂದು ವೇಳೆ ಅವುಗಳು ಹುಟ್ಟಿಕೊಂಡರೂ ತಕ್ಟಣವೇ ಅವುಗಳನ್ನು ಹತ್ತಿಕ್ಕಲು ಬೇಕಾದ ಮಾರ್ಗದರ್ಶನವನ್ನು ನೀಡಲಾಯಿತು. 
ಇದಲ್ಲದೆ, ಇದರಿಂದ ಆದ ಇನ್ನೊ೦ದು ಉಪಕಾರವೇನೆಂದರೆ- ಪ್ರ ಪ್ರವಾದಿವರ್ಯರು(ಸ) ಅದೃಶ್ಯ ಜ್ಞಾನವುಳ್ಳವರಲ್ಲ ಎಂಬುದು 
ಮುಸ್ಲಿಮರಿಗೆ ಸರಿಯಾಗಿ ಮನವರಿಕೆಯಾಗುವಂತಾಯಿತು. ಏಕೆಂದರೆ, ಒಂದು ವೇಳೆ ಅವರು گنت‎ ವಸ್ತು ್ರುಗಳ ಜ್ಞಾನಿಯಾಗಿರುತ್ತಿದ್ದರೆ, 
ಹೆ. ಆಯಿಶಾರ(ರ) ಪ್ರಕರಣದಲ್ಲಿ ತಿಂಗಳಿಡೀ ಕಳವಳದಿಂದ ಇರಬೇಕಾಗಿರಲಿಲ್ಲ. ಹೀಗೆ ಅಲ್ಲಾ: ಹನು 'ಮುಸ್ಸಿ ್ಲಿಮರನ್ನು ನೇರವಾದ 
ಅನುಭವ ಮತ್ತು ದರ್ಶನದ ಮೂಲಕ ಸಾಮಾನ್ಯವಾಗಿ ಜನರು ಅಂಧಶ್ರದ್ಧೆಯಿಂದಾಗಿ ತಮ್ಮ ಧಾರ್ಮಿಕ ನಾಯಕರ: ಬಗ್ಗೆ ಬೆಳೆಸಿಕೊಳ್ಳುವ 
ಉತ್ಪೇಕ್ಷಿತ ಹಾಗೂ ಮಿತಿಮೊರಿದ ನಂಬಿಕೆಗಳಿಂದ ರಕ್ಷಿಸಿಕೊಂಡನು. ತಿಂಗಳಿಡೀ 'ವಹ್ಮ್‌' (ದಿವ್ಯವಾಣಿಿಯನ್ನು ಕಳುಹಿಸದಿರುವಲ್ಲಿ 
ಅಲ್ಲಾಹನ ಮುಂದಿದ್ದ ಔಚಿತ್ಮ ಇದೇ ಆಗಿದ್ದಿರಲೂಬಹುದು. ಆರಂಭದ ದಿನವೇ ಈ ವಹ್ಮ್‌ ಬಂದು ಬಿಡುತ್ತಿದ್ದರೆ ಈ ಪ್ರಯೋಜನ 


ಸಿಗುತ್ತಿರಲಿಲ್ಲ. (ಇನ್ನಷ್ಟು ವಿವರಣೆಯನ್ನು ಸೂರಃ ಅನ್ನಮ್ಮ್‌ನ 83ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 


ಕಾಂಡ-18 


24. ಅನ್ನೂರ್‌ 127 


§ ೧ಜಿ ¥) 55 ಮ 3 0 کو ۲ء تج‎ ಸವ ಥೆ ಹ ಬ 


ez 


الذیف JE 3S 2h‏ مھ ا فا مآ SEN‏ 


ಈ ಹೊಣೆಗಾರಿಕೆಯ ಪ್ರಮುಖ ಪಾಲು ವೆಹಿಸಿಕೊಂಡವುನಿಗಂತೊ": ಮಹಾ ಯಾತನೆ ಇದೆ.‏ ہہ 
ನೀವೆಲ್ಲರೂ ಅದನ್ನು ಕೇಳಿಬಾಗ ಸತ್ಮವಿಶ್ವಾಸಿ ಸ್ತ್ರೀ-ಪುರುಷರು ತಮ್ಮ ಬಗ್ಗೆ ಸದ್ದುಮಾನಿಯನ್ನೇಕೆ‏ )12-15( 
ಮತ್ತು ಇದು ಅಪ್ಪಟಿ ಸುಳ್ಳಾರೋಪವೆಂದೇಕೆ ಹೇಳಲಿಲ್ಲ ಅವರು (ತಮ್ಮ ಆರೋಪಕ್ಕೆ‏ ایت 


11. ಅರ್ಥಾತ್‌- ಈ ಸುಳ್ಳಾರೋಪದ ಮೂಲ ಪುರುಷನೂ ಪಿತೂರಿಯ ಜನಕನೂ. ಆಗಿದ್ದ ಅಬ್ದುಲ್ಲಾ ಬಿನ್‌ ಉಬೆ. 

12. ಅವರು ಸ್ವತಃ ತಮ್ಮವರು, ತಮ್ಮ ಸಮುದಾಯದವರು ಮತ್ತು ಸಮಾಜ ಬಾಂಧವರ ಬಗ್ಗೆ ಸದ್ಭಾವನೆಯನ್ನೇಕೆ ತಾಳಲಿಲ್ಲ 
ಎಂದೂ ಇದನ್ನು ಅನುವಾದಿಸಬಹುದು. ಸೂಕ್ತದ ಪದಗಳು ಈ ಎರಡೂ ಅಭಿಪ್ರಾಯವನ್ನು ಒಳಗೊಂಡಿವೆ. ಈ ದ್ವಯಾರ್ಥದ 
ವಾಕ್ಕವನ್ನು ಪ್ರಯೋಗಿಸುವುದರ ಹಿಂದಿರುವ ಒಂದು ಸೂಕ್ಷ್ಮ ಅಂಶವನ್ನು ಸರಿಯಾಗಿ ತಿಅದುಕೊಳ್ಳುವುದು ಅಗತ್ಯ. ಹ. ಆಯಿಶಾ(ರ) 
ಮತ್ತು ಸಫ್‌ವಾನ್‌ ಬಿನ್‌ ಮುಲತ್ತೆಲ್‌ರಿಗೆ(ರ) ಎದುರಾದ ಸನ್ನಿವೇಶದ ವಾಸ್ತ್ರವಿಕತೆಯೇನೆಂದರೆ, ಪ್ರಯಾಣಿಕರ ತೆಂಡದ ಓರ್ವ 
ಮಹಿಳೆ (ಅವರು ಪ್ರವಾದಿಯ ಪತ್ನಿ ಎಂಬುದು ಒತ್ತಟ್ಟಿಗಿರಲಿ) ಏನೋ ಕಾರಣದಿಂದ ಹಿಂದೆ ಉಳಿದು ಬಿಟ್ಟಿದ್ದಳು ಮತ್ತು ಆಕಸ್ಮಿಕವಾಗಿ 
ತಾನೂ ಹಿಂದೆ ಉಳಿದು ಬಿಟ್ಟಿದ್ದ ಅದೇ ಯಾತ್ರಾ ತಂಡದ ಒಬ್ಬ ಪುರುಷನು ಆ ಮಹಿಳೆಯನ್ನು ಕಂಡು ಅವಳನ್ನು ತನ್ನ ಒಂಟೆಯ 
ಮೇಲೆ ಕುಳ್ಳಿರಿಸಿ ತಂದನು. ಈಗ ಇವರಿಬ್ಬರೂ ಪರಸ್ಪರರನ್ನು ಏಕಾಂತದಲ್ಲಿ ಕಂಡು ಪಾಪಕಾರ್ಯದಲ್ಲಿ ಬಿದ್ದರೆಂದು ಯಾರಾದರೂ 
ಹೇಳುತ್ತಾರೆಂದಾದರೆ, ಹಾಗೆ ಹೇಳುವವನ ಪ್ರತ್ಯಕ್ಷ ಮಾತುಗಳ ಹಿಂದೆ ಇನ್ನೂ ಎರಡು ಕಲ್ಪನೆಗಳು ಅಡಗಿವೆ- 

1) ಹೀಗೆ ಹೇಳುವವನು (ಪುರುಷನಾಗಿರಲಿ ಸ್ರೀ 8 ಸ್ವತಃ ಆ ಸನ್ನಿವೇಶದಲ್ಲಿರುತ್ತಿದ್ದರೆ ಖಂಡಿತ ಪಾಪ ಕಾರ್ಯ 
ವೆಸಗದೆ ಇರುತ್ತಿರಲಿಲ್ಲ. 

2) ಆ ವೈಕ್ತಿ ತನ್ನ ಸಮಾಜದ ನೈತಿಕ ಸ್ಥಿತಿಯ ಕುರಿತು ಆ ಸಮಾಜದ ಯಾವ'ಪುರುಷನೂ ಯಾವ ಸ್ತ್ರೀಯೂ ಇಂತಹ 
ಸನ್ನಿವೇಶದಲ್ಲಿ ಪಾಪ ಮಾಡದೆ ಇರಲಾರರು ಎಂಬ ಕೀಳು ಅಭಿಪ್ರಾಯವನ್ನು ಹೊಂದಿದ್ದಾನೆ. ಇದಂತೂ ಒಬ್ಬ ಸಾಮಾನ್ಕ ಸ್ರೀ 
ಮತ್ತು ಪುರುಷರಿಗೆ ಸಂಬಂಧಿಸಿದ " ಪ್ರಕರಣದ ವಿಷಯವಾಯಿತು. ಇನ್ನು ಆ ಸ್ತ್ರೀಯೂ ಪುರುಷನೂ ಒಂದೇ ಸ್ಥಳದ ನಿವಾಸಿ 
ಗಳಾಗಿದ್ದು, ಆಕಸ್ಮಿಕವಾಗಿ ಯಾತ್ರಾ ತಂಡದಿಂದ ಬೇರ್ಪಟ್ಟ ಸ್ತ್ರೀಯು ಆ ಪುರುಷನ ಯಾರಾದರೂ ಮಿತ್ರನ, یھ‎ 
ನೆರೆಯವನ ಅಥವಾ ಪರಿಚಿತನ ಪಶ್ನಿಯೋ ಸೆಹೋದರಿಯೋ. ಪುತ್ರಿಯೋ ಆಗಿದ್ದರೆ ಆಗಂತೂ ವಿಷಯ ಇನ್ನಷ್ಟು ಗಂಭೀರವಾಗಿ 
ಬಿಡುತ್ತದೆ. ಹಾಗಿದ್ದಲ್ಲಿ ಪ್ರಸ್ತುತ ಮಾತನ್ನು ಹೇಳಿದವನು ಸ್ವತಃ ತನ್ನ ಕುರಿತೂ ತನ್ನ ಸಮಾಜದ ಕುರಿತೂ ಸಭ್ಮತೆಯೊಂದಿಗೆ 
ದೂರದ ಸಂಬಂಧವೂ ಇಲ್ಲದಂತಹ وب‎ ಭಾವನೆಗಳನ್ನು. ಇಟ್ಟುಕೊಂಡಿದ್ದಾನೆಂದೇ ತಿಳಿಯಬೇಕಾಗುತ್ತದೆ. ಆದುದರಿಂದಲೇ 
ಅಲ್ಲಾಹನು ಈ ಮಾತನ್ನು ಉಚ್ಚರಿಸಿದ ಅಥವಾ ಕನಿಷ್ಠಪಕ್ಷ ಹಾಗೆ ಸಂಶಯ ತಾಳಲು ಆಸ್ಪದವಿದೆಯೆಂದು ಭಾವಿಸಿದ ಮುಸ್ಲಿಮ್‌ 
ಸಮಾಜದ ವ್ಯಕ್ತಿಗಳು ಸ್ಥ ತೇ ತಮ್ಮ ಬಗೆಗೂ ಬಹಳ ಕೀಳು ಭಾವನೆಯನ್ನಿಟ್ಟುಕೊಂಡಿರುವರು ಮತ್ತು ತಮ್ಮ ಸಮಾಜದವರನ್ನು, 
ಚಾರಿತ್ರ್ಯ ಹಾಗೂ ನೈತಿಕತೆಯ ದೃಷ್ಟಿಯಿಂದ ಅತ್ಯಂತ ಕೀಳ್ಮಟ್ಟದವರೆಂದು ಪರಿಗಣಿಸಿದರು ಎಂದು ಹೇಳುತ್ತಿದ್ದಾನೆ. 

13. ಅಂದರೆ- ಇದು ಪರಿಗಣನೆಗೂ ಅರ್ಹವಲ್ಲದ ವಿಷಯವಾಗಿತ್ತು. ಅದನ್ನು ಕೇಳುತ್ತಲೇ ಪ್ರತಿಯೊಬ್ಬ ಮುಸ್ಲಿಮನೂ 
ಇದು ಸುಳ್ಳು, ಇದು ಅಸಂಬದ್ಧ, ಇದು ತೀರಾ ಅಸಂಭವವೆಂದು ತಕ್ಟಣ ಹೇಳಿ ಬಿಡಬೇಕಾಗಿತ್ತು. ಇಲ್ಲಿ ಯಾರಾದರೂ ಹೀಗೆ 
ಪ್ರಶ್ನಿಸಬಹುದು. ಹಾಗಾದರೆ ಸ್ಪತಃ ಹ ಪ್ರವಾದಿವರ್ಯರೂಸ) ಹೆ. ಅಬೂಬಕರ್‌ ಸಿದ್ದಿ ್ಲೀಕ್‌ರೂ(ರು ಇದನ್ನು ಕೇಳಿದಾಕ್ಷಣ ಯಾಕೆ 
ನಿರಾಕರಿಸಲಿಲ್ಲ? ಅವರೇಕೆ ಇದಕ್ಕೆ ಇಷ್ಟು ಮಹತ್ವ ಕೊಟ್ಟರು? ಇದಕ್ಕೆ ಉತ್ತರವೇನೆಂದರೆ, ಪತಿ ಮತ್ತು ತಂದೆಯ ಸ್ಥಾನಗಳು 
ಸಾಮಾನ್ಯ ಜನರಿಗಿಂತ ತೀರಾ ಭಿನ್ನವಾಗಿರುತ್ತವೆ. ಒಬ್ಬ ಪತಿ ತನ್ನ ಪತ್ನಿಯನ್ನು ತಿಳಿದುಕೊಂಡಷ್ಟು ಬೇರಾರೂ ತಳಿದುಕೊಂಡಿರು 
ವುದಿಲ್ಲ. ಒಬ್ಬ ಕುಲೀನ ಹಾಗೂ ಸಭ್ಮ ಪತ್ನಿಯ ಮೇಲೆ ಹೊರಿಸಲಾಗುವ ಸುಳ್ಳಾರೋಪವನ್ನು ಕೇಳಿದೊಡನೆ, ಬುದ್ದಿ ನೆಟ್ಟಗಿರುವ 
ಯಾವ ಪಶಿಯೂ ಆಕೆಯ ಬಗ್ಗೆ ಸಂಶಯಗ್ರಸ್ತ ನಾಗಿ ಬಿಡಲಾರ. ಆದರೂ ಅವನ ಪತ್ನಿಯ ಮೇಲೆಯೇ ಆರೋಪ ಬಿದ್ದಿರುವಾಗ 
ಅದನ್ನು ಸುಳ್ಳಾರೋಪವೆಂದು ತಳ್ಳಿ ಹಾಕಲಾಗದಂತಹ ಪೇಚಿಗೆ ಸಿಲುಕಿ ಬಿಡುತ್ತಾನೆ. ಏಕೆಂದರೆ, ಅವನು ಹಾಗೆ ತಳ್ಳಿ ಹಾಕಿದರೂ 
ಹೇಳುವವರ ಬಾಯಿ ಮುಚ್ಚದು. ಅವರು - "ಕಂಡಿರಾ? ಪತ್ನಿ ತನ್ನ ಪತಿಗೆ ಹೇಗೆ ಮಂಕುಬೂದಿ ಹೆಚ್ಚಿ ಬಿಟ್ಟೆದ್ದಾಳ! ಆಕೆ 
ಏನೆಲ್ಲ ಮಾಡಿದರೂ ಪತಿರಾಯ ಮಾತ್ರ ತನ್ನ ಪತ್ನಿ ಮಹಾ ಪತಿವೃತೆಯೆಂದೇ ಹೇಳುತ್ತಿದ್ದಾನೆ" ಎಂಬಂತಹೆ ಮತ್ತಷ್ಟು ಹೀನ 
ಮಾತುಗಳನ್ನು ಆಡುವರು. ತಂಬೆ ತಾಯಿಗಳೂ ಇದೇ ತರದ ಪೇಚಿನಲ್ಲಿ ಸಿಲುಕಿರುತ್ತಾರೆ. ಅವರೊಂದು ವೇಳೆ ತಮ್ಮ ಮಗಳ 


ಶೀಲದ ಮೇಲೆ. ಹೊರಿಸಲಾಗುತ್ತಿರುವ ಸನ್ನ ಸುಳ್ಳಾರೋಪವನ್ನು ಅಲ್ಲಗಳೆದರೂ ಅದರಿಂದ ಮಗಳ ಬಗ್ಗೆ ಇತರರಿಗಿರುವ 


ಕಾಂಡ-18 


128 | ಕುರ್‌ಆನ್‌ ವ್ಯಾಖ್ಯಾನ 


pe انوه‎ Ce AE AE EL لم‎ NE Ah 

SAIN EMG SSK تک لا کشخ اللہ‎ 
55 CESK STE EGE UES 43 5 
ಯಿ ಹಿನ್‌ 


ಆಧಾರವಾಗಿ) ನಾಲ್ಕು ಸಾಕ್ಸಿದಾರರನ್ನೇಕೆ ತರಲಿಲ್ಲ? ಅವರೀಗ ಸಾಕ್ಸಿಗಳನ್ನು وت‎ ಅಲ್ಲಾಹನ 
ಬಳಿ ಅವರೇ ಸುಳ್ಳುಗಾರರಾಗಿರುತ್ತಾರೆ. ನಿಮ್ಮ ಮೇಲೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅಲ್ಲಾಹನ 
ಅನುಗ್ರಹವೂ ಕೃಪೆಯೂ ಇಲ್ಲದಿರುತ್ತಿದ್ದರೆ, ನೀವು ಸಿಲುಕಿದಂತಹ ವಿಷಯಗಳ ಫಲವಾಗಿ ಅತಿ ದೊಡ್ಡ 
ಯಾತನೆ ನಿಮ್ಮ ಮೇಲೆ ಎರಗುತ್ತಿತ್ತು. ನಿಮ್ಮ ಒಂದು ನಾಲಿಗೆ ಇನ್ನೊಂದು ನಾಲಿಗೆಯಿಂದ ಈ ಸುಳ್ಳನ್ನೆತ್ತಿ 
ಕೊಂಡು ಹೋಗುತ್ತಿರುವಾಗ ಮತ್ತು ನಿಮಗೇನೂ ತಿಳಿಯದಂತಹ ವಿಷಯವನ್ನು ನಿಮ್ಮ ಬಾಯಿಯಿಂದ 
ಹೇಳುತ್ತ ಸಾಗುತ್ತಿದ್ದಾಗ (ನೀವೆಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೀರೆಂದು ಯೋಚಿಸಿರಿ). ನೀವು ಅದನ್ನು ಒಂದು 
ಸಣ್ಣ ವಿಷಯವೆಂದು ಭಾವಿಸುತ್ತಿದ್ದಿರಿ. ವಸ್ತುತಃ ಅಲ್ಲಾಹನ ಬಳಿ ಇದು ಅತಂತ ಗಂಭೀರ ವಿಷಯವಾಗಿತ್ತು. 


ಅಭಿಪ್ರಾಯ ಬದಲಾಗುವುದಿಲ್ಲ. ಜನರಂತೂ ಆಗಲೂ "ಎಷ್ಟಾದರೂ ಹೆತ್ತವರಲ್ಲವೇ? ತಮ್ಮ ಮಗಳನ್ನು ಸಮರ್ಥಿಸದೆ ಬೇರೇನು 
ತಾನೇ ಮಾಡಬಲ್ಲರು?" ಎಂದೇ ಆಡಿಕೊಳ್ಳುವರು. ಈ ಕಾರಣದಿಂದಾಗಿಯೇ ಪ್ರವಾದಿವರ್ಯ(ಸು, ಹ. ಅಬೂಬಕರ್‌ ಸಿದ್ದೀಕ್‌(ರ) 
ಮತ್ತು ಉಮ್ಮು ರುಮಾನ್‌(ರ) ಅವರು ಒಳಗಿಂದೊಳಗೆ ತೀವ್ರವಾಗಿ ಕೊರಗುತ್ತಿದ್ದರು. ವಾಸ್ತವದಲ್ಲಿ ಅವರಿಗೆ ಈ ವಿಷಯದಲ್ಲಿ 
ಕಿಂಚಿತ್ತೂ ಸಂದೇಹ ಇರಲಿಲ್ಲ. ಪ್ರವಾದಿವರ್ಯರಂತೂ(ಸು) ತಮ್ಮ ಉಪನ್ಯಾಸದಲ್ಲೇ "ನಾನು ನನ್ನ ಪತ್ನಿಯಲ್ಲಾಗಲೀ, ಯಾರ 
ಬಗ್ಗೆ ಅಪವಾದ ಹೊರಿಸಲಾಗುತ್ತಿದೆಯೋ ಆ ವ್ಯಕ್ತಿಯಲ್ಲಾಗಲಿ ಯಾವುದೇ ದೋಷವನ್ನು ಕಂಡಿಲ್ಲ" ಎಂದು ಸ್ಪಷ್ಟವಾಗಿ ಸಾರಿದ್ದರು. 

14. 'ಅಲ್ಲಾಹನ ಬಳಿ' ಎಂದರೆ, ಅಲ್ಲಾಹನ ಕಾನೂನಿನಲ್ಲಿ ಅಥವಾ ಅಲ್ಲಾಹನ ಕಾನೂನಿನ ಪ್ರಕಾರ. ಅನ್ಮಥಾ ಅಲ್ಲಾಹನ 
ದಿವೃಜ್ಞಾನದಲ್ಲಂತು ಈ ಆರೋಪ ಅಪ್ಪಟ ಸುಳ್ಳಾಗಿತ್ತೆಂಬುದೂ ಅದರ ಸುಳ್ಳಾಗಿರುವಿಕೆ ಇವರು ಸಾಕ್ಲಿಗಳನ್ನು ತಾರದಿರುವುದನ್ನು 
ಅವಲಂಬಿಸಿರಲಿಲ್ಲವೆಂಬುದೂ ಶತಸಿದ್ಧ. ಇಲ್ಲಿ ಯಾರೂ ಈ ಆರೋಪ ತಪ್ಪೆನ್ನುವುದಕ್ಕೆ ಕೇವಲ ಸಾಕ್ಟಿದಾರರ ಅನುಪಸ್ಥಿತಿಯನ್ನು 
ಮಾತ್ರ ಆಧಾರವಾಗಿ ಪರಿಗಣಿಸಲಾಗುತ್ತದೆ ಎಂದಾಗಲಿ, ಆರೋಪ ಹೊರಿಸುವವರು ನಾಲ್ಕು ಸಾಕ್ಟಿಗಳನ್ನು ತಂದಿಲ್ಲವೆಂಬ ಕಾರಣಕ್ಕೆ 
ಮಾತ್ರ ನೀವು ಈ ಆರೋಪವನ್ನು ಸುಳ್ಳೆಂದು ಅಲ್ಲಗಳೆಯಿರಿ ಎಂದು ಮುಸ್ಲಿಮರಿಗೆ ಹೇಳಲಾಗುತ್ತಿದೆ ಎಂದಾಗಲಿ ತಪ್ಪು 
ತಿಳುವಳಿಕೆಗೆ ಒಳಗಾಗಬಾರದು. ಇಂತಹ ತಪ್ಪುಧಾರಣೆ ನಿಜಕ್ಕೂ ಅಲ್ಲಿ ನಡೆದ ಘಟನೆಯನ್ನು ದೃಷ್ಟಿಯಲ್ಲಿ ಇರಿಸಿಕೊಳ್ಳದೆ 
ಇರುವುದರಿಂದಾಗಿ ಉಂಟಾಗುತ್ತದೆ. ಆರೋಪ ಹೊರಿಸುವವರು, ಸ್ವತಃ ತಾವಾಗಲಿ ತಮ್ಮ ಪೈಕಿ ಯಾರಾದರೊಬ್ಬರಾಗಲಿ, ತಾವು 
ಆಡುತ್ತಿರುವಂತಹ ವಿಷೆಯವನ್ನು ಕಣ್ಣಾರೆ ಕಂಡದ್ದರಿಂದ (ಮಲಆದಲ್ಲಾಹ್‌) ಆರೋಪ ಹೊರಿಸಿದ್ದಾಗಿರಲಿಲ್ಲ. ಹ. ಆಯಿಶಾ(ರ) 
ಆಕಸ್ಮಿಕವಾಗೆ ಯಾತ್ರಿಕರ ತಂಡದಿಂದ ಹಿಂದೆ ಉಳಿದು ಹೋಗಿದ್ದರು ಮತ್ತು-ಹ. ಸಫ್‌ವಾನ್‌, ಅನಂತರ ಅವರನ್ನು ತನ್ನ 
ಒಂಟೆಯ ಮೇಲೆ ಕುಳ್ಳಿರಿಸಿ ತಂದಿದ್ದರು ಎಂಬ ಒಂದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಆರೋಪವನ್ನು ಹೊರಿಸಿದ್ದರು. ಬುದ್ಧಿ 
ಸ್ಥಿಮಿತವುಳ್ಳೆ ಯಾವ ವೃಕ್ತಿಗೂ ಆ ಸಂದರ್ಭದಲ್ಲಿ, ಹ. ಆಯಿಶಾ(ರ) ಈ ರೀತಿ ಹಿಂದೆ ಉಳಿದುದು ಯಾವುದಾದರೂ 
ಪೂರ್ವಯೋಜಿತ ಸಂಚಿನ ಅಂಗವಾಗಿತ್ತೆಂದು (ಮಳದಲ್ಲಾಹ್‌) ಊಹಿಸಲಿಕ್ಕೂ ಆಸ್ಪದವಿರಲಿಲ್ಲ. ಏಕೆಂದರೆ, ಸಂಚು ನಡೆಸುವವರು, 
ಸೇನಾ ದಂಡನಾಯಕನ ಪತ್ನಿ ಗುಪ್ತವಾಗಿ ಬೇರೊಬ್ಬನ ಜೊತೆ ತಂಡದಿಂದ ಹಿಂದೆ ಉಳಿದುಕೊಂಡು, ಆ ಬಳಿಕ ಅದೇ ವ್ಯಕ್ತಿ 
ಆಕೆಯನ್ನು ತನ್ನ ಒಂಟೆಯ ಮೇಲೆ ಕೂರಿಸಿ ನಡು ಮಧ್ಯಾಹ್ನದ ಸಮಯ, ಬಹಿರಂಗವಾಗಿ ಸೇನೆಯು ಶಿಬಿರ ಹೂಡಿರುವಲ್ಲಿಗೆ 
ತಲಪಿಸುವಂತಹ ಯೋಜನೆಯನ್ನಂತೂ ಖಂಡಿತ ರಚಿಸಲಾರರು. ನಿಜವಾಗಿ ಈ ಸನ್ನಿವೇಶವೇ, ಅವರಿಬ್ಬರೂ ನಿರಪರಾಧಿಗಳೆಂಬುದಕ್ಕೆ 
ಆಧಾರವಾಗಿದೆ. ಈ ಸ್ಥಿಶಿಯಲ್ಲಿ ಆರೋಪ ಹೊರಿಸುವವರು ಏನನ್ನಾದರೂ ತಮ್ಮ ಕಣ್ಣಿಂದ ಕಂಡಿದ್ದರೆ ಮಾತ್ರ ಆರೋಪ 
ಹೊರಿಸಲು ಆಧಾರವಿರುತ್ತಿತ್ತು. ಅನ್ಯಥಾ ಯಾವ ಸನ್ನಿವೇಶದ ಆಧಾರದಲ್ಲಿ ಅಕ್ರಮಿಗಳು ಈ ಆರೋಪವನ್ನು ಹೊರಿಸಿದ್ದರೋ 
ಆ ಸನ್ನಿವೇಪದಲ್ಲಂತೂ ಇಂತಹ ಯಾವುದೇ ಬಗೆಯ ಸಂದೇಹಕ್ಕೆ ಕಿಂಚಿತ್ತೂ ಆಸ್ಪದವಿಲ್ಲ. 


ಕಾಂಡ-18 


24. ಅನ್ನೂರ್‌ 129 


7 کم پا ان تلم‎ 2 ಕಿ 
WE 1 »3 ತಮಿ ; LEX 7 33 
2 ಔಸಿ ಫಿ ೨೨5೨೭ 34 _ 
نتم کک‎ pS یکو الا ان‎ AS 
۳۳۵ ہہ یے سو کے‎ b> BA 4ر‎ >» 
ಭಾ GME TY a5" 
ہر‎ 4 782 pa لا دہ‎ 2 AT ۱ 
GMP LN SYA OG I SG 
او‎ 
5 کے سے‎ er سس ٢ص سج‎ ಹಡಯ 
£ 1% کے‎ sd 
7 18) ನೀವು ಅದನ್ನು ಕೇಳಿದೊಡನೆಯೇ "ಇಂತಹ ಮಾತೆನ್ನುಚ್ಚರಿಸುವುದು * `ನಮಗೆ" ಭೂಷಣವಲ್ಲ. 
'| ಅಲ್ಲಾಹ್‌ ಪರಮ ಪಾವನನು. ಇದಂತೂ ಒಂದು ಮಹಾ ಸುಳ್ಳಾರೋಪವಾಗಿದೆ” ಎಂದೇಕೆ ಹೇಳಲಿಲ್ಲ? 
ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಮುಂದೆಂದೂ ಇಂತಹ ಕೃತ್ಯವೆಸೆಗಬಾರದೆಂದು ಅಲ್ಲಾಹ್‌ ನಿಮಗೆ ಉಪದೇಶ 
ಮಾಡುತ್ತಾನೆ. ಅಲ್ಲಾಹ್‌ ನಿಮಗೆ ಸುಸ್ಪಷ್ಟ ಆದೇಶಗಳೆನ್ನೀಯುತ್ತಾನೆ ಮತ್ತು ಅವನು ಸರ್ವಜ್ನ್ಞನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ.' : 
(19-21) ಸತ್ಯವಿಶ್ವಾಸ ಸ್ವೀಕರಿಸಿಕೊಂಡವರ ಸಮೂಹದಲ್ಲಿ ಅಶ್ಲೀಲತೆ ಹರಡಬೇಕೆಂದು ಬಯಸುವವರು |' 


ಇಹಲೋಕದಲ್ಲೂ ಪರಲೋಕದಲ್ಲೂ ವೇದನಾಯುಕ್ತ ಶಿಕ್ಷೆಗೆ ಅರ್ಹರಾಗಿದ್ದಾರೆ." ಅಲ್ಲ್‌ಹ್‌' ಬಲ್ಲವನು; | 
نود‎ ಬಲ್ಲವರಲ್ಲ; ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹ ಮತ್ತು ಅವನ ಕೃಷೆ ಇಲ್ಲ ್ಲದಿರುತ್ತಿದ್ದಕೆ 


5 


15. ಈ ಸೂಕ್ತಗಳಿಂದ ಮುಖ್ಯವಾಗಿ- "ಸತ್ಯವಿಶ್ವಾಸಿ ಸ್ತ್ರೀ-ಪುರುಷರು ಸ್ವತಃ ತಮ್ಮ ಬಗ್ಗೆ ಸದಭಿಪ್ರಾಯವನ್ನೇಕೆ ತಾಳಲಿಲ್ಲ?" 
ಎಂಬ ಮಾತಿನಿಂದ ತಿಳಿದು ಬರುವ ಒಂದು ಸಾಮಾನ್ಯ ನಿಯೆಮವೇನೆಂದರೆ. ಮುಸ್ಲಿಮ್‌ ಸಮಾಜದಲ್ಲಿ ಎಲ್ಲ ವ್ಯವಹಾರಗಳೂ 
ಸದಬಭಿಪ್ರಾಯದ ಆಧಾರದಲ್ಲೇ ನಡೆಯಬೇಕು. ಸರಿಯಾದ ಪುರಾವೆ ಮತ್ತು ಸಮರ್ಥನೀಯ ಆಧಾರವಿದ್ದಾಗ ಮಾತ್ರ ಸಂಶಯ 
ತಾಳಬಹುದು. ಒಬ್ಬನನ್ನು ಅಪರಾಧಿಯೆನ್ನಲು ಅಥವಾ ಅವನು ಅಪರಾಧಿಯಿರಬಹುದೆಂದು ಸಂಶಯ ತಾಳಲು ಸೂಕ್ತವಾದ ಆಧಾರ 
ಲಭ್ಯವಾಗುವ ವರೆಗೂ ಪ್ರತಿಯೊಬ್ಬ ವ್ಯಕ್ತಿ ನಿರಪರಾಧಿಯಾಗಿರುತ್ತಾನೆ. ಭರವಸೆಗೆ ಯೋಗೃನಲ್ಲವೆಂಬುದಕ್ಕೆ ಸರಿಯಾದ" ಆಧಾರ 
ಪ್ರಮಾಣ ಸಿಗುವ ವರೆಗೂ ಪ್ರತಿಯೊಬ್ಬನನ್ನೂ ತನ್ನ ಮಾತಿನಲ್ಲಿ ಸತ್ಯವಂತನೆಂದೇ "ಪರಿಗಣಿಸಬೇಕು ಎಂಬುದೇ ಆ ನಿಯಮ. 

16. ಸಂದರ್ಭದ ದೃಷ್ಟಿಯಿಂದಂತೂ ಈ ಸೂಕ್ತದ ನೇರವಾದ ಸಾರಾಂಶ ಇಂತಹ ಆರೋಪಗಳನ್ನು ಸ್ಯ ಸೃಷ್ಟಿಸಿ ಅವುಗಳಿಗೆ |. 
ಪ್ರಚಾರ ಕೊಟ್ಟು ಮುಸ್ಲಿಮ್‌ ಸಮಾಜದಲ್ಲಿ ಅನ್ಯೈತಿಕತೆಯನ್ನು ಹಬ್ಬಿಸುವವರು ಹಾಗೂ ಮುಸ್ಲಿಮ್‌ ಸಮುದಾಯದ ಚಾರಿತ್ರ್ಯಕ್ಕೆ" 
ಕಳಂಕ ತರಲು ಪ್ರಯತ್ನಿಸುವವರು ಶಿಕ್ಷಾರ್ಹರು ಎಂದಾಗಿರುತ್ತದೆ. «ಆದರೆ ಸೂಕ್ತದ ನುಡಿಗಳು ಅಶ್ಲೀಲತೆಯನ್ನು ಹಬ್ಬಿಸುವ ಎಲ್ಲ 
ಪ್ರಕಾರಗಳಿಗೂ ಅನ್ವಯಿಸುತ್ತವೆ. ಅವು ಕಾರ್ಯತಃ ಅನೈತಿಕತೆಯ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೂ, ಅನ್ಯತಿಕತೆಗೆ ಪ್ರೋತ್ಸಾಹ, 
ಕೊಡುವ ಮತ್ತು ಅನೈತಿಕ ಭಾವೋದ್ವೇಗಗಳನ್ನು ಪ್ರಟೋದಿಸುವಂತಪ ಕಥೆ, ಕಾದಂಬರಿ, ಕವನ, ಚಿತ್ರ ನಾಟಕ, ಆಟ 
ಮೊದಲಾದವುಗಳಿಗೂ ಅನ್ವಯಿಸುತ್ತವೆ. ಇಷ್ಟೇ ಅಲ್ಲ; ಸ್ರೀ ಪುರುಷರ ಮಿಶ್ರ ನರ್ತನವೇ ಮುಂತಾದ ಮಿಶ್ರ ಮನರಂಜನೆಗಳನ್ನು. 
ಏರ್ಪಡಿಸುವಂತಹ ಕ್ಲಬ್ಬು, ಹೊಟೇಲು ಮತ್ತಿತರ ಸಂಸ್ಥೆಗಳೂ ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಇವರೆಲ್ಲ; 7 ಅಪರಾಧಿಗಳೆಂದೂ 
ಇವರಿಗೆ ಪರಲೋಕದಲ್ಲಿ ''ಮಾತ್ರ ವೇ ಅಲ್ಲ ಈ ಲೋಕದಲ್ಲಿಯೂ ಶಿಕ್ಷೆ ಸಿಗಲೇಬೇಕೆಂದೂ .ಕುರ್‌ಆನ್‌ ಸುಸ್ಪಷ್ಟವಾಗಿ ಸಾರುತ್ತದೆ. ' 
ಆದುದರಿಂದ ಅಶ್ಲೀಲಗಳ ಪ್ರಚಾರದ ಈ ಎಲ್ಲ ಮಾಧ್ಯಮಗಳನ್ನೂ ಅಳಿಸಬೇಕಾದುದು ಒಂದು ಇಸ್ಲಾಮ ರಾಷ್ಟ್ರದ ಕರ್ತವ್ಯವಾಗಿದೆ. 
ಕುರ್‌ಆನ್‌ ಇಲ್ಲಿ ಸಾರ್ವಜನಿಕರ ವಿರುದ್ಧ ದುಷ್ಕೃತ್ಯ ಗಳೆಂದು ಹೇಳುವ ಹಾಗೂ ಅವುಗಳನ್ನೆಸಗುವವರು ಶಿಕ್ಲಾರ್ಹರೆಂದು "ಹೇಳುವ 
ಎಲ್ಲ ಕಾರ್ಯಗಳೂ" ಇಸ್ಲಾಮೊ ರಾಷ್ಟ್ರದ ದಂಡಸಂಹಿತೆಗಳಲ್ಲಿ ಶಿಕ್ಷಾರ್ಹ ಹಾಗೂ ಪೊಲೀಸರು ಹಸ್ತಕ್ಸೆ €ಪ ನಡೆಸತಕ್ಕಂತಹ 
ಅಪರಾಧವೆಂದು ಪರಿಗಣಿಸಲ್ಪಡಬೇಕಾದುದು ಅಗತ್ಯ. f 

"17. ಅರ್ಥಾತ್‌- ಇಂತಹ ಪ್ರತಿಯೊಂದು ಕೃತ್ಯದ ಪ್ರಭಾವಗಳು ಸಮಾಜದಲ್ಲಿ ಎಲ್ಲಿಯ ವರೆಗೆ ತಲಪುತ್ತವೆಂದೂ ಎಷ್ಟು 
ಮಂದಿ ಅವುಗಳಿಂದ ಪ್ರಭಾವಿತರಾಗುತ್ತಾರೆಂದೂ ಒಟ್ಟಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇವುಗಳಿಂದಾಗಿ ಎಷ್ಟು ನಷ್ಟವನ್ನು 


ಕಾಂಡ-18 


ಕುರ್‌ಆನ್‌ ವ್ಯಾಖ್ಯಾನ‏ 0۔ 


9 ಹಿ ಆ: 32 Pa ಹಿನ ಮು 32 235) امو‎ FAR ED 
pS کی‎ ಗಾಗ್‌ ದ; Ed مز‎ 
§ Gs Po 3 pa ee] ನ್‌ 
IO ES ASE FS GNIS ATS 
BA 1೨2 A 2 
EAS NEE 3, ال لوا التشل‎ 
PR 3% ಅಸಿತ ۰ ال 7 1 ےہ حصسو وو رر رو سے‎ 
3 د الین رق سیل 5 کم‎ 
' pa PP دو‎ ಸಿನ سس ماو‎ 
eal esa الین تن‎ ERS 2 ai 
ಮತ್ತು ಅಲ್ಲಾಹನು ಮಹಾ ವತ್ಸಲನೂ ಕರುಣಾನಿಧಿಯೂ ಆಗಿಲ್ಲದಿರುತ್ತಿದ್ದರೆ (ಈಗ ತಾನೇ ನಿಮ್ಮ 
| ಮಧ್ಯೆ. ಹರಡಲ್ಪಟ್ಟ ವಿಷಯ , ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ' ತೋರಿಸಿ ಬಿಡುತ್ತಿತ್ತು). ಸತ್ಯವಿಶ್ವಾಸಿಗಳೇ, 
"| ಶೈತಾನನ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ನಡೆಯಬೇಡಿರಿ. ಯಾರಾದರೂ ಅವನನ್ನನುಸರಿಸಿದರೆ, ಅವನು 
.| ಆತನಿಗೆ ಅಶ್ಲೀಲ ಹಾಗೂ ಪಾಪದ ಆಜ್ಞೆಯನ್ನೇ ಕೊಡುವನು. ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹ 
ಮತ್ತು ಕೃಪೆಯಿಲ್ಲದಿರುತ್ತಿದ್ದರೆ, ನಿಮ್ಮ ಪೈಕಿ ಒಬ್ಬನೂ ಪರಿಶುದ್ಧನಾಗಲಾರ.* ಆದರೆ ಅಲ್ಲಾಹನೇ ತಾನಿಚ್ಛಿಸಿ 
ದವರನ್ನು ಪರಿಶುದ್ಧಗೊಳಿಸುತ್ತಾನೆ ಮತ್ತು ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ.” 
(22) ನಿಮ್ಮಲ್ಲಿ ಅನುಗ್ರಹಿತರು ಮತ್ತು ಸಾಮರ್ಥ್ಯವುಳ್ಳವರು ತಮ್ಮ ಸಂಬಂಧಿಕರಿಗೂ ದರಿದ್ರರಿಗೂ 
ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಹೋಗುವೆವರಿಗೂ " ಸಹಾಯ ಮಾಡಲಿಕ್ಕಿಲ್ಲವೆಂದು ಪ್ರತಿಜ್ಞೆ ಮಾಡಿ 


ಬಿಡಬಾರದು. ಅವರನ್ನು ಕ್ಷಮಿಸಿಬಿಡಬೇಕು ಮತ್ತು ಮನ್ನಿಸಬೇಕು. ಅಲ್ಲಾಹ್‌ ನಿಮ್ಮನ್ನು ಕ್ಲಮಿಸಬೇಕೆಂದು 
| ನೀವು ಇಚ್ಛಿಸುವುದಿಲ್ಲವೇ? ಅಲ್ಲಾಹ್‌ ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


'| ಅನುಭವಿಸಬೇಕಾಗಿ ಬರುತ್ತದೆಂದೂ ನಿಮಗೆ ತಿಳಿದಿಲ್ಲ. ಇದನ್ನು ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ಆದುದರಿಂದ ಅಲ್ಲಾಹನ ಮೇಲೆ 
'| ಭರವಸೆ ಇಡಿರಿ. ಅವನು ತೋರಿಸಿಕೊಡುತ್ತಿರುವ೦ತಹ ಕೆಡುಕುಗಳನ್ನು ನಿಮ್ಮ ಸಂಪೂರ್ಣ ಬಲ ಪ್ರಯೋಗಿಸಿ ಹತ್ತಿಕ್ಕಲು ಹಾಗೂ 
"| ಅಳಿಸಿ ಹಾಕಲು" ಪ್ರಯತ್ನಿಸಿರಿ. - ಇವುಗಳನ್ನು ಸಹಿಸಿಕೊಳ್ಳಲು ಇವೇನೂ ಸಣ್ಣಪುಟ್ಟ ವಿಷಯಗಳೆಲ್ಲ. ವಾಸ್ತವದಲ್ಲಿ ಇವೆಲ್ಲಾ ಘೋರ 
,| ವಿಷಯಗಳಾಗಿದ್ದು, ಇವುಗಳನ್ನೆಸಗುವವರಿಗೆ ಉಗ್ರ ಶಿಕ್ಷೆ ಸಿಗಲೇಬೇಕು. 
18. ಅರ್ಥಾತ್‌- ಶೈತಾನನು ನಿಮ್ಮನ್ನು ಅಶ್ಲೀಲ ಮತ್ತು ದುಷ್ಟ ಕೃತ್ಯಗಳ ಕೊಳಕಿನಲ್ಲಿ . ಮುಳುಗಿಸಲು ಸ್ನ 
| ಹವಣಿಸುತ್ತಿದ್ದಾನೆಂದರೆ, ಅಲ್ಲಾಹ್‌ ತನ್ನ ಅನುಗ್ರಹದಿಂದ ನಿಮಗೆ ಒಳಿತು-ಕೆಡುಕುಗಳ ಅಂತರವನ್ನು ತೋರಿಸಿಕೊಡದಿದ್ದರೆ ಮತ್ತು 
ನಿಮಗೆ ನಿಮ್ಮ “ಸಂಸ್ಕರಣೆಗೆ ಬೇಕಾದ ಶಿಕ್ಷಣವನ್ನೂ ಅನುಗ್ರಹವನ್ನೂ ಪ್ರದಾನ ಮಾಡದಿದ್ದರೆ, ನಿಮ್ಮ ಪೈಕಿ ಯಾರಿಗೂ ತನ್ನ 
:| ಸ್ವಪ್ರಯತ್ನದಿಂದ ಪರಿಶುದ್ಧನಾಗಲು ಸಾಧ್ಯವೇ ಇಲ್ಲ. 
| 19. ಯಾರಿಗೆ ಪರಿಶುದ್ಧತೆ ಪ್ರದಾನ ಮಾಡಬೇಕು? ಎಂಬ ವಿಧಿಯನ್ನು ಅಲ್ಲಾಹನ ಜ್ಞಾನದ ಆಧಾರದಲ್ಲಿ ನಿರ್ಧರಿಸುತ್ತಾನೆಯೇ 
k ಹೊರತು ಸಿಕ್ಕಾ ಬಟ್ಟೆ. ಯಾಗಿ ನಿರ್ಧರಿಸುವುದಿಲ್ಲ. ಯಾರು ಒಳಿತನ್ನು ಬಯಸುತ್ತಾನೆ ಮತ್ತು ಯಾರು ಕೆಡುಕಿನ ಕಡೆಗೆ ಒಲವಿರುವವನು 
| ಎಂಬುದನ್ನು “ಅಲ್ಲಾಹ್‌. ಬಲ್ಲನು. ಯಾರಿಗೆ ಪರಿಶುದ್ಧತೆ ಪ್ರದಾನ ಮಾಡಬೇಕು ಮತ್ತು ಯಾರಿಗೆ ಮಾಡಬಾರದು: ಎಂಬುದನ್ನು 
ಅಲ್ಲಾಹನು ತನ್ನ ಈ ನೇರವಾದ ಜ್ಞಾನದ ಆಧಾರದಲ್ಲೇ ತೀರ್ಮಾನ ಮಾಡುತ್ತಾನೆ. j 
20. ಆರೋಪ ಹೊರಿಸುವವರಲ್ಲಿ ಕೆಲವು ಮಂದಿ ಮುಗ್ದ . ಮುಸ್ಲಿಮರೂ ಸೇಹಿದ್ದೆರು. ಅವರಲ್ಲಿ ಹ. ai 
ಸಮೊಪದ ಸಂಬಂಧಿಕರಾದ ಮಿಸ್ತಹ್‌ ಬಿನ್‌ ಅಸಾಸಃ ಸಹ .ಒಬ್ಬರಾಗಿದ್ದರು. ಅವರಿಗೆ. ಹ. ಅಬೂಬಕರ್‌(ರ) ಯಾವಾಗಲೂ 


ಕಾಂಡ-18 


24. ಅನ್ನೂರ್‌ 131 


و 3 


ಗಿ‏ | 5« بے 3s‏ ہے 
و 5 نوا قی الڈیا 3 3 pd BT NS ಭಿ‏ 
Mis ro 1 7 ಸ‏ تو ಸಹಗ‏ پتا ಹೂ ಯಾಗಿ‏ - 
و > ಹಿಡಿ!‏ 54 سے دک ووے 36 2 ಹ‏ 2 7 


(23-25) ಸುಶೀಲೆಯರಾದ, امھ‎ ಸತ್ಯವಿಶ್ವಾಸಿನಿಯರ ಮೇಲೆ ಸುಳ್ಳಾ ರೋಪ ಹೊರಿಸುವವರನ್ನು 
ಈ ಲೋಕದಲ್ಲೂ ಪರಲೋಕದಲ್ಲೂ ಶಪಿಸಲಾಗಿದೆ ಮತ್ತು ಅವರಿಗಾಗಿ ಮಹಾ ಯಾತನೆ ಇದೆ. ಅವರು 
ತಮ್ಮ ನಾಲಗೆಗಳೂ ಕೈಕಾಲುಗಳೂ ಅವರ ಕೃತ್ಯಗಳ رھ‎ ಹೇಳಲಿರುವ ಆ ದಿನವನ್ನು ಮರೆಯದಿರಲಿ. 
ಅಂದು ಅಲ್ಲಾಹ್‌ ಅವರಿಗೆ ತಕ್ಕುದಾದ ಪ್ರತಿಫಲವನ್ನು ಸಂಘಟನ ಕೊಡುವನು ಮತ್ತು ಅಲ್ಲಾಹನೇ, 
ಪರಮಸತ್ಯ್ಕನು ಮತ್ತು ಸತ್ಯವನ್ನು 'ಸತ್ಯವೆಂದು ಸಾಧಿಸಿ ತೋರಿಸುವವನು ಎಂಬುದು ಅವರಿಗೆ ತಿಳಿಯುವುದು. 


ಸಹಾಯ ಮಾಡುತ್ತಿದ್ದರು. ಈ ಮನನೋಯಿಸುವ ಘಟನೆಯ ಬಳಿಕ ಹ. ಅಬೂಬಕರ್‌ರು(ರ) ಆ ವ್ಯಕ್ತಿ ತನ್ನ ಜೊತೆಗಿನ ಬಂಧುತ್ಯ, 
| ವನ್ನಾಗಲಿ, ತಾನು ಆತನಿಗೂ ಆತನ ಪರಿವಾರಕ್ಕೂ ಜೀವನದಾದ್ಧಂತ ಮಾಡುತ್ತಾ ಬಂದ ಉಪಕಾರಗಳೆನ್ನಾಗಲಿ ಪರಿಗಣಿಸದೆ 
ತನ್ನ ಜೊತೆ ಹಾಗೆ ವರ್ತಿಸಿದ್ದರಿಂದ ಮುಂದೆ ತಾನು ಆ ವ್ಯಕ್ತಿಗೆ ಯಾವುದೇ ಉಪಕಾರ ಮಾಡಲಾರೆನೆಂದು ಪ್ರತಿಜ್ಞೆ ಮಾಡಿದ್ದರು. 
ಆದರೆ ಅಲ್ಲಾಹನಿಗೆ ಇದು ಮೆಚ್ಚುಗೆಯಾಗಲಿಲ್ಲ. ಅವನು ಈ ಸೂಕ್ತವನ್ನು ಅವತೀರ್ಣಗೊಳಿಸಿದನು. ಇದನ್ನು ಕೇಳಿದಾಕ್ಟಣ 
ಹ. ಅಬೂಬಕರ್‌ರು(ರ), "ಅಲ್ಲಾಹನಾಣೆ, ಓ ನನ್ನ ಪ್ರಭೂ, ನೀನು ನಮ್ಮ ಅಪರಾಧಗಳನ್ನು ಕ್ಲಮಿಸಬೇಕೆಂದು ನಾವು ಇಚ್ಛಿಸುತ್ತೇವೆ” 
ಎಂದರು. ಈ ಪ್ರಕಾರ ಅವರು ಪುನಃ ಮಿಸ್ತಹ್‌ರಿಗೆ `ಸಹಾಯ ಒದಗಿಸಲು ತೊಡಗಿದರು. ಮಾತ್ರವಲ್ಲ ಹಿಂದಿಗಿಂತಲೂ ಹೆಚ್ಚು 
ಉಪಕಾರ 'ಮಾಡತೊಡಗಿದರು. ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ) ವರದಿಯಂತೆ ಸುಳ್ಳಾರೋಪ ಹೊರಿಸುವ ಕಾರ್ಯದಲ್ಲಿ 
ಯಾರೆಲ್ಲ ಪಾತ್ರವಹಿಸಿದ್ದರೋ ಅವರಾರಿಗೂ ತಾವು ಸಹಾಯ ಮಾಡುವುದಿಲ್ಲವೆಂಬ ಪ್ರತಿಜ್ಞೆಯನ್ನು ಹ. ಅಬೂಬಕರ್‌(ರ), 
ಮಾತ್ರವಲ್ಲದೆ ಇತರ ಕೆಲವು ಸಹಾಬಿಗಳೂ ಮಾಡಿದ್ದರು. ಈ ಸೂಕ್ತ ಅವಶೀರ್ಣಗೊಂಡ ಬಳಿಕ ಅವರೆಲ್ಲರೂ ತಮ್ಮ ಪ್ರತಿಜ್ಞೆಯನ್ನು: 
ಹಿಂದೆಗೆದುಕೊಂಡರು. ಹೀಗೆ ಈ ಕ್ಷೋಭೆಯು ಹಬ್ಬಿಸಿ ಬಿಟ್ಟಿದ್ದ ಮನಸ್ತಾಪಗಳು ಬಹುಬೇಗನೆ ತೊಲಗಿಬಿಟ್ಟವು. ಇಲ್ಲಿ ಒಬ್ಬನು 
ಯಾವುದಾದರೊಂದು ವಿಷಯದ ಬಗ್ಗೆ ಪ್ರತಿಜ್ಞೆ ಮಾಡಿಬಿಟ್ಟ ಬಳಿಕ ಇದರಲ್ಲೇನೂ ಒಳಿತಿಲ್ಲವೆಂದು ಕಂಡು ಅದರಿಂದ ಹಿಮ್ಮೆಟ್ಟಿ, 
ಒಳಿತಿರುವಂತಹ ವಿಷಯವನ್ನು ಸ್ವೀಕರಿಸಿಕೊ೦ಡಾಗ ಪ್ರತಿಜ್ಞೆಯನ್ನು ಮುರಿದುದಕ್ಕಾಗಿ ಕೊಡಬೇಕಾದ ಪರಿಹಾರವನ್ನು ಕೊಡಬೇಕೋ" 
ಬೇಡವೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಕರ್ಮಶಾಸ್ತ್ರಜ್ಞರ ಒಂದು ಪಂಗಡವು ಒಳಿತನ್ನು ಸ್ವೀಕರಿಸಿಕೊಳ್ಳುವುದೇ ಪ್ರತಿಜ್ಞೆಗೆ 
ಪರಿಹಾರವೆಂದೂ ಇದರ ಹೊರತು ಬೇರೆ ಪರಿಹಾರದ ಅಗತ್ಯವಿಲ್ಲವೆಂದೂ ಹೇಳುತ್ತದೆ. ಇವರು ಈ ಸೂಕ್ತದಿಂದ ಮತ್ತು ಕೆಲವು 
ಹದೀಸ್‌ಗಳಿಂದ ಇದಕ್ಕೆ ಆಧಾರ ಪಡೆಯುತ್ತಾರೆ. ಇನ್ನೊಂದು ಪಂಗಡದ ಪ್ರಕಾರ ಪ್ರತಿಜ್ಞೆಯನ್ನು ಮುರಿಯುವ ಕುರಿತು 
ಕುರ್‌ಆನಿನಲ್ಲಿ ಅಲ್ಲಾಹನು ಒಂದು ಸುಸ್ಪಷ್ಟ ಹಾಗೂ ಸ್ಥಾಯೀ ಆಜ್ಞೆಯನ್ನು ಅವತೀರ್ಣಗೊಳಿಸಿರುತ್ತಾನೆ. ( ಸೂರಃ ಅಲ್‌ ಬಕರಃ 
225 ಮತ್ತು ಅಲ್‌ ಮಾಣದಃದ 89ನೆಯ ಸೂಕ್ತ) ಅದನ್ನು ಈ ಸೂಕ್ತ ಅನೂರ್ಜಿತಗೊಳಿಸಿಯೂ ಇಲ್ಲ. ಸ್ಪಷ್ಟ ಮಾತುಗಳಲ್ಲಿ. 
ಅದರಲ್ಲೇನೂ ತಿದ್ದುಪಡಿಯೂ ಮಾಡಿಲ್ಲ. ಆದುದರಿಂದ ಆ ಆಜ್ಞೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುವುದು. "ಒಬ್ಬನು 
ಯಾವುದಾದರೊಂದು ವಿಷಯದ ಬಗ್ಗೆ ಪ್ರತಿಜ್ಞೆ ಮಾಡಿದ ಬಳಿಕ ಅದಕ್ಕಿಂತ ಉತ್ತಮವಾದ ಇನ್ನೊಂದು ವಿಷಯವಿದೆಯೆಂದು 
ತಿಳಿದು ಬಂದಾಗ ಉತ್ತಮವಾದುದನ್ನೇ ಮಾಡಬೇಕು ಮತ್ತು ತನ್ನ ಪ್ರತಿಜ್ಞೆಯ ಪರಿಹಾರವನ್ನು ಕ ಎಂದು ಒಂದ್ದು 
| ಹದೀಸ್‌ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. 

. ಮೂಲದಲ್ಲಿ -'ಗಾಫಿಲಾತ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- "ಮೋಸ ವಂಚನೆಗಳನ್ನರಿಯದ ತಿಳಿ: 
لت‎ ಮುಗ್ದ ಮಹಿಳೆಯರು, .ದುರಾಚಾರವೇನೆಂದು ಅರಿಯದವರು” ಎಂದಾಗಿದೆ. ಸಾಧ್ದಿಯಾದ ಸ್ತ್ರೀಯ ಮೇಲೆ ಸುಳ್ಳಾರೋಪ 
ಹೊರಿಸುವುದು: 'ಮೂಬಿಕಾತ್‌' (ವಿನಾಶಕಾರಿ) ಎನಿಸಿರುವಂತಹ ಏಳು 'ಮಹಾಪಾತಕಗಳಲ್ಲೊ ೦ದು ಎಂದು سرت‎ 7 
ಹೇಳಿರುತ್ತಾರೆಂದು ಹದೀಸ್‌ನಲ್ಲಿದೆ. 

21(ಅ). ವಿವರಣೆಗಾಗಿ ಸೂರಃ ಯಾಸೀನ್‌ನ 55 ಮತ್ತು ಹಾಮೊಮ್‌ ಅಸ್ಸಜ್ಞಃದ 25ನೆಯ ಟಿಪ್ಪಣಿಗಳನ್ನು ಓದಿರಿ. 


ಕಾಂಡ-18 


12 ಕುರ್‌ಆನ್‌ ವ್ಯಾಖ್ಯಾನ 


کے ہو رق ےم سے 1 ಲ್ಲಿ‏ ہہ ھو! Ah. ೫‏ 
الْخَیث SE OA Cul‏ مت 
وم مو 23 e‏ 


fad 
“4೬ سے ود 2 مم‎ ٥٦ 3| ls 
٤ظ‎ ಿಟು3 ಕುಹೂ ک5‎ ಹಹ مینزی‎ EVR SS) 


ax 


و ذس ہے ١ن ಗಮ‏ کے رو ہے کہ 
ھا آ٦‏ | | وت KL‏ ۱ 7 


(26) یڈدلہ‎ --. ದುಶ್ಯೀಲರಿಗಾಗಿ ಮತ್ತು ದುಶ್ಯೀಲರು ದುಶ್ಯೀಲೆಯರಿಗಾಗಿರುವರು. ಸುಶೀಲೆಯರು 
ಸುಶೀಲರಿಗಾಗಿ ಮತ್ತು ಸುಶೀಲರು ಸುಶೀಲ್ಲೆಯರಿಗಾಗಿರುವರು. ಜನರು ಆಡುತ್ತಿರುವ ಮಾತುಗಳಿಂದ ಅವರು 
ಮುಕ್ತ ರಾಗಿರುತ್ತಾರೆ.* ಅವರಿಗಾಗಿ ಕ್ಷಮೆ ಇದೆ ಮತ್ತು ಸನ್ಮಾನ್ಮ ಜೀವನಾಧಾರವಿದೆ. 

(27-29) ಸತ್ಕವಿಶ್ವಾಸಿಗಳೆಚಿ ನಿಮ್ಮ 'ಮನೆಗಳ ಹೊರತು ಇತರರ 'ಮನೆಗಳಿಗೆ ಅವರ ಒಪ್ಪಿಗೆ 


"22. ಈ ಸೂಕ್ತದಲ್ಲಿ- ನೀಚರು ನೀಚರಿಗೆ ಮಾತ್ರ ಸರಿಯಾದ ಜೋಡಿಗಳಾಗುತ್ತಾರೆ. ಹಾಗೆಯೇ ಸಜ್ಜನರು ಸಜ್ಜನರೊಂದಿಗೆ 
ಮಾತ್ರ ಸಾಮರಸ್ಕದಿಂದ ಬೆರೆಯಬಲ್ಲರು ಎಂಬ ತತ್ವವನ್ನು ವಿವರಿಸಲಾಗಿದೆ. ಒಬ್ಬ ದುರಾಚಾರ ಒಂದು ಕೆಡುಕನ್ನು ಮಾತ್ರ 
ಮಾಡುತ್ತಿದ್ದು ಉಳಿದೆಲ್ಲ ವಿಷಯಗಳಲ್ಲೂ ಸಂಪೂರ್ಣ ಸರಿಯಾಗಿದ್ದಾನೆ ಎನ್ನುವಂತಿಲ್ಲ. ಅವನ ವರ್ತನೆಗಳಲ್ಲೂ ನಡತೆಗಳಲ್ಲೂ 
ಸ್ವಭಾವಗಳಲ್ಲೂ ಅವನಲ್ಲಿರುವ ಒಂದು ಮುಖ್ಯ ಕೆಡುಕಿಗೆ ಆಶ್ರಯಕೊಟ್ಟು ಪೋಷಿಸುವ ಅನೇಕ ಕೆಡುಕುಗಳು ಬೆಳೆದುಕೊಂಡಿರುತ್ತವೆ. 
ಇದೊರಿದು ಮನೋವೈಜ್ಞಾನಿಕ ವಾಸ ವಿಕತೆಯಾಗಿದ್ದು ಇದನ್ನು ನೀವು ನಿತ್ಯವೂ ಮಾನವ ಜೀವನಗಳಲ್ಲಿ ಕಾಣುತ್ತಿರುತ್ತೀರಿ. ಹೀಗಿರುತ್ತ 
ತನ್ನ ಸಂಪೂರ್ಣ ಬದುಕನ್ನು ನಿಮ್ಮೆದುರೇ ಕಲೆದಿರುವ ನಿಷ್ಕಳಂಕ ಚಾರಿತ್ರ್ಯದ ಒಬ್ಬ ವ್ಯಕ್ತಿ ವ್ಯಭಿಚಾರಿಣಿಯಾದ ಒಬ್ಬ ಸ್ತ್ರೀಯೊಂದಿಗೆ 
ಜೀವನ ಸಾಗಿಸಬಲ್ಲನೆಂದು ಮಾತ್ರವಲ್ಲ ಅತ್ಮಂತ ಪ್ರೀತಿಯೊಂದಿಗೆ ಹಲವಾರು ವರ್ಷಗಳೆ ಕಾಲ ಸಹಬಾಳ್ವೆ ನಡಸೆಬಲ್ಲನೆಂದು 
ನಿಮಗೆ ತೋಚುವುದಾದರೂ.ಹೇಗೆ? ಇಲ್ಲಿ ಇದನ್ನು ತಿಳಿಯಹೇಳುತ್ತಿರುವುದೇಕೆಂದರೆ, ಮುಂದೆ ಯಾರ ಮೇಲಾದರೂ ಯಾರಾದರೂ 
ಆರೋಪ ಹೊರಿಸಿ ಬಿಟ್ಟರೆ ಅದನ್ನು ಕೇಳಿದ ತಕ್ಸಣ ಅಂಧರಂತೆ ಒಪ್ಪಿಕೊಳ್ಳಬಾರದು. ಆರೋಪಿತ ವ್ಯಕ್ತಿ ಯಾರು? ಆರೋಪನೆಂತಹದು? 
'ಅದು ಯಾವ ರೀತಿಯಲ್ಲಾದರೂ ಅವನಿಗೆ ಅನ್ವಯವಾಗುತ್ತದೋ ಇಲ್ಲವೋ ಎಂದೆಲ್ಲಾ ಕಣ್ತೆರೆದು ನೋಡಬೇಕು. ಆರೋಪ 
ಸಮರ್ಥನೀಯವೆಂದು ಕಂಡರೆ ತಕ್ಕಮಟ್ಟಿಗೆ ಅದನ್ನು ಒಪ್ಪಿಕೊಳ್ಳಬಹುದು ಅಥವಾ ಹಾಗೆ ನಡೆದಿರಲು ಸಾಧ್ಯವಿದೆಯೆಂದು 
ಭಾವಿಸಬಹುದು. ಆದರೆ, ಸತ್ಯವೆಂದು ಸಮರ್ಥಿಸತಕ್ಕ ಯಾವ ಲಕ್ಷಣವೂ ಇಲ್ಲದಂತಹ ಒಂದು ವಿಚಿತ್ರ ವಿಷಯವನ್ನು ಯಾವನೋ 
ಒಬ್ಬ ಮೂರ ಅಥವಾ ದುಪ್ಪನು ಹೇಳಿಬಿಟ್ಟನೆಂದ ಮಾತ್ರಕ್ಕೆ ಅದನ್ನು ಸತ್ಯವೆಂದು ನಂಬಿ ನನನ ಹೇಗೆ?. 

23. ಅಧ್ಯಾಯದ ಅರಂಭದಲ್ಲಿ ಕೊಟ್ಟ ಆದೇಶಗಳು ಸಮಾಜದಲ್ಲಿ ಕೆಡುಕುಗಳು ತಲೆ ಎತ್ತಿದಾಗ ಅವುಗಳನ್ನು ಹೇಗೆ 

"| ತಡೆಯುವುದು ಎಂಬುದಕ್ಕಾಗಿದ್ದುವು. ಈಗ ಸಮಾಜದೊಳಗೆ. ಕೆಡುಕುಗಳ ಜನನವನ್ನೇ ಮೂಲತಃ ತಡೆದು, ನಾಗರಿಕ ವಿಧಿವಿಧಾನ 
ಗಳನ್ನು ಸುಧಾರಿಸಿ ಈ ಬಗೆಯ ಕೆಡುಕುಗಳು ತಲೆಯೆತ್ತಲು ಕಾರಣವಾಗುವಂತಹ ಎಲ್ಲ ಸಾಧನಗಳನ್ನೇ ಹತ್ತಿಕ್ಕಿ ಬಿಡಬೇಕೆಂಬ 
ಉದ್ದೆ. : ಹೊತ್ತ ಆದೇಶಗಳನ್ನು ನೀಡಲಾಗುತ್ತಿದೆ. ಈ ಆದೇಶಗಳ ಅಧ್ಯಯನ ನಡೆಸುವುದಕ್ಕೆ ಮುಂಚಿತವಾಗಿ ಎರಡು ವಿಷಯ 
ಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಬೇಕು- 1) 'ಇಫ್ಟ್‌' ಘಟನೆಯನ್ನು ವಿಮರ್ಶಿಸಿದ ಬೆನ್ನಿಗೇ ಈ ಆದೇಶಗಳನ್ನು ನೀಡಲಾಗಿರು 
ವುದರಿಂದ ಅಲ್ಲಾಹನ ದೃಷ್ಟಿಯಲ್ಲಿ, ಪ್ರವಾದಿ ಪಶ್ನಿಯಂತಹ ಉನ್ನತ ವ್ಯಕ್ತಿಯೊಬ್ಬರ ಮೇಲೆ ಹೊರಿಸಲಾದ ಒಂದು ನೀಚ 
'ಸುಳ್ಳಾರೋಪ ಸಮಾಜದ ಮೇಲೆ ಅಷ್ಟು ಆಳವಾದ ಪರಿಣಾಮ ಜೀರುವುದಕ್ಕೆ ಆ ಸಮಾಜದಲ್ಲಿ ಒಂದು ಕಾಮುಕ ವಾತಾವರಣ 
ಆಸ್ಪಿತ್ವದಲ್ಲಿದ್ದುದೇ ಕಾರಣವಾಗಿತ್ತು. ಈ 'ಕಾಮುಕ 'ವಾತಾವರಣವನ್ನು ಬದಲಾಯಿಸಲು ಅಲ್ಲಾಹನ ಯುಕ್ತಿಯಲ್ಲಿ ಈ ಆಜ್ಞೆ 
ಗಳಿಗಿಂತ ಹೆಚ್ಚು ಸೂಕ್ತ ಹಾಗೂ ಪರಿಣಾಮಕಾರಿಯಾದ ಕ್ರಮ ಇನ್ನೊಂದಿರಲಿಲ್ಲ. ಅನ್ಯಥಾ ಅವನು ಬೇರೆಯೇ ಆಜ್ಞೆಗಳನ್ನು 
ಕೊಡುತ್ತಿದ್ದನು." 2) ದೇವ "ಧರ್ಮಶಾಸ್ತ್ರ ಯಾವುದಾದರೊಂದು ಪಾಪ ಕಾರ್ಯವನ್ನು ನಿಷಿದ್ದವೆಂದು ಮತ್ತು ಅಪರಾಧವೆಂದು 
ಸಾರಿ ಅದಕ್ಕೆ ಒಂದು ಶಿಕ್ಷೆಯನ್ನು ನಿಗದಿಗೊಳಿಸಿ ಬಿಡುವಷ್ಟಕ್ಕೆ ತೃಪ್ತಿ ಪಡುವುದಿಲ್ಲ. ಅದು, ಒಬ್ಬ ಮನುಷ್ಠನನ್ನು ಆ 
ಪಾಪಕಾರ್ಯವನ್ನು ( ಮಾಡುವಂತೆ ಪ್ರೇರೇಪಿಸುವ ಅಥವಾ ಅದನ್ನು ಮಾಡುವುದಕ್ಕೆ ಅವಕಾಶಗಳನ್ನೊದಗಿಸಿ ಕೊಡುವ ಅಥವಾ 
ಅದನ್ನು ಮಾಡುವಂತೆ ಆತನನ್ನು: ನಿರ್ಬಂಧಿಸುವಂತಹ. ಎಲ್ಲಾ ಕಾರಣಗಳನ್ನು ಅಳಿಸಿ ಹಾಕಲು ಕ್ರಮ ಕೈಗೊಳ್ಳುತ್ತದೆ. ಶರೀಲತ್‌. 
(ಧರ್ಮಶಾಸ್ತ್ರವು ಅಪರಾಧದೊಂದಿಗೆ ಅಪರಾಧದ ಹೇತುಗಳ ಮೇಲೂ ಅಪರಾಧದ ಪ್ರೇರಕಗಳ ಮೇಲೂ ಟಡರ ಸಾಧನಗಳ 
ಮತ್ತು ಮೂಲಗಳ ಮೇಲೂ ನಿರ್ಬಂಧ ಹೇರುತ್ತದೆ. ಮನುಷ್ಠನು ನಿಜವಾದ ಅಪರಾಧದ ಗಡಿಯನ್ನು کو سو و وشن‎ 
ಮುಂಚೆಯೇ, ಸಾಕಷ್ಟು ದೂರದಲ್ಲೇ ಅವನನ್ನು ತಡೆಯಬೇಕು ಎಂಬುದೇ. ಇದರ ಉದ್ದೇಶ. 


ಕಾಂಡ-18 


24. ಅನ್ನೂರ್‌ ہے‎ 133 


Gs 0S 5 ಬ J FETE AUNT 2ئ‎ QT 13 
FB II قیل‎ ISN SSL ادا کا تَا فی‎ 
ಪಡೆಯದೆ” ಹಾಗೂ ಮನೆಯವರಿಗೆ ಸಲಾಮ್‌' ಹೇಳದೆ ಪ್ರವೇಶಿಸಬೇಡಿ. `ಈ ಕ್ರಮವು. ನಿಮ್ಮ ಮಟ್ಟಿಗೆ 


ಉತ್ತಮ. ನೀವು ಇದನ್ನು ಗಮನದಲ್ಲಿರಿಸುವಿರೆಂದು ನಿರೀಕ್ಷಿಸಲಾಗಿದೆ. ಇನ್ನು ಅಲ್ಲಿ ಯಾರೊ, ಕಾಣಿಸದಿದ್ದರೆ |' 
ನಿಮಗೆ ಅನುಮತಿ ಸಿಗುವವರೆಗೂ ಅದರೊಳಗೆ ಪ್ರವೇಶಿಸಬೇಡರಿ% ಮತ್ತು ಮರಳಿ ಹೋಗಿರೆಂದು ನಿಮ್ಮೊಡನೆ 


24. ಮೂಲದಲ್ಲಿ 'ಹತ್ತಾ ತಸ್‌ತಆ್‌ನಿಸೂ' 'ಎಂಬ ಪದ ಪ್ರಯೋಗವಾಗಿದೆ. 'ಇಸ್‌ತೀನ್‌ಸ್‌'ನೆ ಮೂಲಧಾತು ಉನ್ಸ್‌ 
ಆಗಿದ್ದು, ಇದು ಅರಬೀ ಭಾಷೆಯಲ್ಲಿರುವ ಅರ್ಥದಲ್ಲೇ ಉರ್ದು ಭಾಷೆಯಲ್ಲೂ ಬಳಸಲ್ಪಡುತ್ತದೆ. ಇದರ ಅರ್ಥ- ಒಪ್ಪಿಗೆ 
ತಿಳಿಯುವುದು, ಅಥವಾ ತನ್ನನ್ನು ಪರಿಚಿತಗೊಳಿಸುವುದು ಎಂದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸೂಕ್ತದ ತಾತ್ವರ್ಯ- “ಮನೆಯವರಿಗೆ 
ತಮ್ಮ ಪರಿಚಯ ಮಾಡಿಸದೆ ಅಥವಾ ಅವರ ಒಪ್ಪಿಗೆ ತಿಳಿದುಕೊಳ್ಳದೆ ಅನ್ಯರ ಮನೆಗಳೊಳಗೆ ಪ್ರವೇಶಿಸಬೇಡಿರಿ” ಎಂದಾಗುವುದು. 
ಅಂದರೆ, ನಿಮ್ಮ ಆಗಮನ ಮನೆಯವನಿಗೆ ಅಪ್ರಿಯವಾಗಿಲ್ಲ ಮತ್ತು ನೀವು ಆತನ ಮನೆಯೊಳಗೆ ಪ್ರವೇಶಿಸುವುದನ್ನು 'ಅತನು |. 
ಮೆಚ್ಚುತ್ತಾನೆ -ಎಂಬುದನ್ನು ತಿಳಿದುಕೊಳ್ಳದೇ ಇತರರ" ಮನೆಯೊಳಗೆ ಪ್ರವೇಶಿಸಬೇಡಿರಿ. 

25. ಅಜ್ಞಾನ ಕಾಲದಲ್ಲಿ, ನಿಸ್ಸಂಕೋಚವಾಗಿ ಇತರರ ಮನೆಗಳಿಗೆ ನುಗ್ಗಿ ಬಿಡುವುದು ಅರಬರಲ್ಲಿ ಒಂದು ಸಂಪ್ರದಾಯವೇ 
ಆಗಿತ್ತು, ಅಲ್ಲಾಹನು ಇದನ್ನು ಸುಧಾರಿಸಲಿಕ್ಕಾಗಿ, ಪ್ರತಿಯೊಬ್ಬನಿಗೂ ತಾನಿರುವ ಸ್ಥಳದಲ್ಲಿ ಏಕಾಂತತೆಯ (P೪4) ಹಕ್ಕಿದೆ, ಈ 
ಏಕಾಂತದಲ್ಲಿ ಅವನ ಇಚ್ಛೆ ಮತ್ತು ಅನುಮತಿಯ ವಿನಾ ತೊಡಕುಂಟು ಮಾಡುವುದು ಇತರರಿಗೆ ಧರ್ಮಸಮ್ಮತವಲ್ಲ ಎಂಬ 
ನಿಯಮವನ್ನು ನಿಶ್ಚಯಿಸಿದನು. ಈ ಆಜ್ಞೆ ಅವತೀರ್ಣಗೊಂಡ ಬಳಿಕ ಪ್ರವಾದಿವರ್ಯರು(ಸ) ಸಮಾಜದಲ್ಲಿ ಜಾರಿಗೊಳಿಸಿದ ನಿಯಮ 
ಮತ್ತು ಶಿಷ್ಟಾಚಾರಗಳು, ಅನುಕ್ರಮವಾಗಿ ಹೀಗಿವೆ: 1) ಪ್ರವಾದಿವರ್ಯರು(ಸ) ಏಕಾಂತತೆಯ ಈ ಹಕ್ಕನ್ನು "ಮನೆಗಳೊಳಗೆ 
ಪ್ರವೇಶಿಸುವುದಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಅದನ್ನು ಒಂದು ಸಾರ್ವತ್ರಿಕ ಹಕ್ಕೆಂದು ಸಾರಿದರು. ಇದರ ಪ್ರಕಾರ ಇತರರ 
ಮನೆಯೊಳಗೆ ಇಣುಕಿ ನೋಡುವುದೂ ಹೊರಗಿನಿಂದ ದೃಷ್ಟಿ ಹಾಕುವುದೂ ಹೆಚ್ಚೇಕೆ ಬೇರೆಯವರ ಪತ್ರವನ್ನು ಅವರ ಅನುಮತಿ 
ಯಿಲ್ಲದೆ ಓದುವುದು ಕೂಡಾ ನಿಷಿದ್ಧವಾಗಿದೆ. 2) ಕರ್ಮಶಾಸ್ತ್ರಜ್ಞರು ಕಿವಿಗೊಡುವುದನ್ನೂ ನೋಡುವುದಕ್ಕೆ ಸಮಾನವೆಂದಿದ್ದಾರೆ. 
ಉದಾ: ಒಬ್ಬ ಕುರುಡನು ಅನುಮತಿಯಿಲ್ಲದೆ ಒಳೆಗೆ ಬಂದರೂ ಅವನು ಏನನ್ನೂ ಕಾಣಲಾರನು. ಆದರೆ ಅವನ ಕಿವಿಗಳು ಮನೆಯವರ 
ಮಾತುಗಳನ್ನು ಅವರ ಅನುಮತಿಯಿಲ್ಲದೆ ಕೇಳಬಲ್ಲವು. ಇದೂ ದೃಷ್ಟಿಯ ಹಾಗೆಯೇ ಏಕಾಂತತೆಯ ಹಕ್ಕಿನ ಮೇಲೆ ಆಕ್ರಮಣವಾಗುವುದು. 
3) ಅನುಮತಿ ಕೇಳಬೇಕೆಂಬ ಅಜ್ಞೆ ಅನ್ಯರ ಮನೆಗೆ ಹೋಗುವಾಗ ಮಾತ್ರ ಇರುವುದಲ್ಲ, ಸ್ವತಃ ತನ್ನ ತಾಯಿ, ಸಹೋದರಿ 
ಮೊದಲಾದ ಆಪ್ತರ ಬಳಿಗೆ ಹೋಗುವಾಗಲೂ ಇಡದೆ. 4) ಒಬ್ಬರ ಮನೆಗೆ ಹಠಾತ್ತನೆ ಯಾವುದಾದರೂ ವಿಪತ್ತು ಬಂದರೆ, ಅಂತಹ 
ಸಂದರ್ಭಗಳಲ್ಲಿ ಮಾತ್ರ ಈ ಅನುಮತಿ ಕೇಳಬೇಕೆಂಬ ಆದೇಶ ಅನ್ಯಯವಾಗುವುದಿಲ್ಲ. ಉದಾ: ಬೆಂಕಿ ತಾಗಿದಾಗ, ಕಳ್ಳರು 
ನುಗ್ಗಿದಾಗ. ಇಂತಹ ಸಂದರ್ಭಗಳಲ್ಲಿ ಸಹಾಯ ಮಾಡಲಿಕ್ಕಾಗಿ ಅನುಮತಿಯಿಲ್ಲದೆ ಪ್ರವೇಶಿಸಬಹುದು. 5) ಅನುಮತಿ ಪಡೆಯುವ 
ಸರಿಯಾದ ಕ್ರಮ ತನ್ನ ಹೆಸರನ್ನು ಹೇಳಿ ಅನುಮಶಿ ಪಡೆಯುವುದಾಗಿತ್ತು. ಅನುಮತಿ ಪಡೆಯಲಿಕ್ಕಾಗಿ ಹೆಚ್ಚೆಂದರೆ, ಮೂರು ಸಲ 
'ಕೂಗಿ ಕರೆಯಬಹುದೆಂಬ ಮಿತಿಯನ್ನು ಪ್ರವಾದಿವರ್ಯರುಸ) ನಿಶ್ಚಯಿಸಿದರು. ಮೂರನೆಯ ಸಲ ಕೂಗಿದಾಗಲೂ ಉತ್ತರ ಸಿಗದಿದ್ದರೆ 
ಹಿಂದಿರುಗಿ ಬಿಡಿರಿ" ಎಂದಿರುವರು. (ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌) ಸ್ವತಃ ಪ್ರವಾದಿವರ್ಯರೆ(ಸ) ಹೀಗೆಯೇ ಮಾಡುತ್ತಿದ್ದರು. 
"ಈ ಅನುಮತಿ ಸಿಂಧುವಾಗಬೇಕಿದ್ದರೆ ಒಂದೋ ಸ್ವತಃ ಮನೆಯ ಯಜಮಾನನೇ ಅನುಮತಿ ನೀಡಬೇಕು, ಅಥವಾ ಅನುಮಶಿ 
ಕೊಡುತ್ತಿರುವವನು ಮನೆಯ ಯಜಮಾನನ ಪರವಾಗಿಯೇ ಅದನ್ನು ಕೊಡುತಿದ್ದಾನೆಂದು ನಂಬಲು ಸಮರ್ಪಕ ಕಾರಣಗಳಿರಬೇಕು. 
ಉದಾ: ಮನೆಯ ಸೇವಕ ಅಥವಾ ಇತರ ಹೊಣೆಗಾರ ವ್ಯಕ್ತಿ. 7) ಅನುಮತಿ ಪಡೆಯಲಿಕ್ಕಾಗಿ ಅನುಚಿತ ಒತ್ತಡ ಹೇರುವುದಾಗಲಿ, 
ಅನುಮತಿ ಸಿಗದಿರುವಾಗ ಬಾಗಿಲ ಬಳಿಯಲ್ಲಿಯೇ ಹಟತೊಟ್ಟು ನಿಂತಿರುವುದಾಗಲಿ ಸರಿಯಲ್ಲ. 

26. ಅರ್ಥಾತ್‌- ಮನೆಯ ಯಜಮಾನನು ಅನುಮತಿ ಕೊಡದೆ ಖಾಲಿ ಮನೆಯೊಳಗೂ ಪ್ರವೇಶಿಸಬಾರದು. ಉದಾ: ನಾನು 
ಮನೆಯಲ್ಲಿಲ್ಲದಿದ್ದರೆ ನೀವು ನನ್ನ ಕೋಣೆಯೊಳಗೆ ಕುಳಿತುಕೊಳ್ಳಿರಿ ಎನ್ನುವುದು ಅಥವಾ ನಿಮ್ಮ ಆಗಮನದ ವರ್ತಮಾನ -ಸಿಕ್ಕಿ 
"ನೀವು. ಕುಳಿತುಕೊಳ್ಳಿರಿ ನಾನೀಗ ಬಂದೆ" ಎಂದು ಹೇಳಿ ಕಳುಹಿಸುವುದು. 


ಕಾಂಡ-18 


14 : ಕುರ್‌ಆನ್‌ ವ್ಯಾಖ್ಯಾನ 


WN یکا رن پا‎ Te ے‫‎ (OE LAK sla 
42 Ut ہم سے‎ or A ووو‎ 
LS زمر ال نک و ما ازم‎ PEG LCG ڑکا‎ 
ee ವರ್‌ >> ಸಿ و جح‎ 33೨ 
ٹر‎ 3 She من‎ ಯಿ ಯಿ j 8g 
ಹೇಳಲಾದರೆ ಮರಳಿ ಬಿಡಿರಿ. ಇದು ನಿಮ್ಮ ಪಾಲಿಗೆ ಹೆಚ್ಚು ಪರಿಶುದ್ಧವಾದ ಕ್ರಮ.” ಮತ್ತು ' ನೀವು 
ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹ್‌ ಚೆನ್ನಾಗಿ ತಿಳಿದಿರುತ್ತಾನೆ. ಆದರೆ ಯಾರೂ ವಾಸಿಸದಂತಹ ಮತ್ತು 
ನಿಮಗೆ ಉಪಯೋಗದ ವಸ್ತುವೇನಾದರೂ ಇರುವಂತಹ ನಿವಾಸದೊಳಗೆ ಪ್ರವೇಶಿಸುವುದರಲ್ಲಿ ಅಡ್ಡಿಯಿಲ್ಲ. 


ನೀವು ಪ್ರಕಟಗೊಳಿಸುವುದನ್ನೂ ಬಚ್ಚಿಡುವುದನ್ನೂ ಅಲ್ಲಾಹ್‌ ಅರಿಯುವನು. 
(30) ಪೈಗಂಬರರೇ, ಸತ್ಯವಿಶ್ವಾಸಿಗಳೊಡನೆ ತಮ್ಮ ದೃಷ್ಟಿಗಳನ್ನು ಕೆಳಗಿರಿಸಿಕೊಳ್ಳಲಿಕ್ಕೂಖ ತಮ್ಮ 


27. ಅರ್ಥಾತ್‌- ಇದಕ್ಕಾಗಿ ಬೇಸರಿಸಬಾರದು. ಯಾರಿಗಾದರೂ ಭೇಟಿ ಕೊಡಲು ಇಷ್ಟವಿಲ್ಲದಿದ್ದರೆ ಭೇಟಿಯನ್ನು 
ನಿರಾಕರಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಅಥವಾ ಕಾರ್ಯನಿರತನಾಗಿರುವಾಗ ಭೇಟಿ ಕೊಡಲು ಸಾಭ್ಯವಿಲ್ಲದಿರುವಾಗ ನೆಪ 
ಹೇಳಬಹುದು. ಕರ್ಮಶಾಸ್ತ್ರಜ್ಞರ ಪ್ರಕಾರ 'ಇರ್‌ಜಿವೂ' (ಮರಳಿ ಬಿಡಿರಿ) ಎಂಬುದರ ಅರ್ಥವೇನೆಂದರೆ, ಇಂತಹ ಸಂದರ್ಭದಲ್ಲಿ 
ಕದಲದೆ ಬಾಗಿಲ ಬಳಿಯೇ ನಿಂತಿರಲು ಅನುಮತಿ ಇಲ್ಲ. ಅವನು ಅಲ್ಲಿಂದ ಸರಿದು ಬಿಡಬೇಕು. 

28. ಈ ನಿವಾಸಗಳೆಂದರೆ- ಹೊಟೇಲು, ಛತ್ರ, ಅತಿಥಿ ಗೃಹಗಳು, ಅಂಗಡಿಗಳು, ಪ್ರವಾಸಿ ಮಂದಿರಗಳು ಮೊದಲಾದ 
ಸಾರ್ವಜನಿಕ ಪ್ರವೇಶಾವಕಾಶವಿರುವ ಸ್ಥಳಗಳು. 

29. ಮೂಲದಲ್ಲಿ 'ಯಗುದ್ದೂ ಮಿನ್‌ ಅಬ್‌ಸಾರಿಹಿಮ್‌' ಎಂದಿದೆ. 'ಗದ್ದ್‌' ಎಂದರೆ- ಯಾವುದನ್ನಾದರೂ ಕಡಿಮೆ 
ಮಾಡುವುದು, ಕಡಿತಗೊಳಿಸುವುದು, ತಗ್ಗಿಸುವುದು. 'ಗದ್ದ್‌ ಬಸರ್‌' ಎಂಬುದನ್ನು ಸಾಮಾನ್ಯವಾಗಿ ದೃಷ್ಟಿಯನ್ನು ತಗ್ಗಿಸುವುದು 
ಅಥವಾ ತಗ್ಗಿಸಿಡುವುದು ಎಂದು ಅನುವಾದಿಸಲಾಗುತ್ತದೆ. ಆದರೆ ಈ ಆಜ್ಞೆಯ ಅರ್ಥ- ಯಾವಾಗಲೂ ಕೆಳಗೆ ನೋಡಿಕೊಂಡೇ 
ಇರಬೇಕು ಎಂದಲ್ಲ. ಇದರ ಅರ್ಥ- ಕಣ್ತುಂಬ ನೋಡದಿರುವುದು, ನೋಡುವುದಕ್ಕಾಗಿ ದೃಷ್ಟಿಯನ್ನು ಹಾಯಾಗಿ ಬಿಟ್ಟುಬಿಡದಿರು 
ವುದು ಎಂದಾಗಿದೆ. 'ದೃಷ್ಟಿಗಳನ್ನು ಕೆಳಗಿರಿಸಿಕೊಳ್ಳಿರಿ' ಎನ್ನುವುದರಿಂದ ಈ ಅರ್ಥ ಸ್ಪಷ್ಟವಾಗುತ್ತದೆ. ಅರ್ಥಾತ್‌- ಯಾವುದನ್ನು 
ನೋಡುವುದು ಸರಿಯಲ್ಲವೋ ಅದರಿಂದ ದೃಷ್ಟಿಯನ್ನು ಸರಿಸಿಬಿಡುವುದು. ಇದಕ್ಕಾಗಿ ಮನುಷ್ಯನು ತನ್ನ ದೃಷ್ಟಿಯನ್ನು ತಗ್ಗಿಸಿ 
ಬಿಡುತ್ತಾ ನೋ ಅಥವಾ ಅದನ್ನು ಸುರಕ್ಷಿತವಾಗಿ ಬೇರೆಡೆಗೆ ತಿರುಗಿಸಿಕೊಳ್ಳುತ್ತಾ ನೋ ಎಂಬುದು ಮುಖ್ಯವಲ್ಲ. 'ಮಿನ್‌ ಅಬ್‌ 
ಸಾರಿಹಿಮ್‌' ನಲ್ಲಿರುವ 'ಮಿನ್‌' ಎಂಬ ಪದ, ಇದು ಕೆಲವು ಬಗೆಯ ದೃಷ್ಟಿಗಳನ್ನು ರಕ್ಷಿಸಿಡಬೇಕೆಂಬ ಆಜ್ಞೆಯೇ ಹೊರತು ಎಲ್ಲ 
ದೈಷ್ಟಿಗಳನ್ನೂ ರಕ್ಷಿಸಿಡಬೇಕೆಂಬ ಆದೇಶವಲ್ಲವೆಂಬುದನ್ನು - ಸೂಚಿಸುತ್ತದೆ. ಅಂದರೆ- ಇಲ್ಲಿ ಅಲ್ಲಾಹನ ಇಂಗಿತವು, ಒಂದು 
ನಿರ್ದಿಷ್ಟ ಪರಿಧಿಯಲ್ಲಿ ಮಾತ್ರ ದೃಷ್ಟಿಯ ಮೇಲೆ ಈ ನಿಯಂತ್ರಣ ಹೇರುವುದಾಗಿದೆಯೇ ಹೊರತು, ಯಾವ ವಸ್ತುವನ್ನೂ ಕಣ್ತುಂಬಾ 
ನೋಡಬೇಡಿರೆನ್ನುವುದಲ್ಲ. ಇನ್ನು ಈ ನಿರ್ಬಂಧ ಪುರುಷರು ಸ್ತ್ರೀಯರನ್ನು ನೋಡುವುದಕ್ಕೆ ಅಥವಾ ಇತರರ ಗುಪ್ತಾಂಗವನ್ನು 
ನೋಡುವುದಕ್ಕೆ ಅಥವಾ ಅಶ್ಲೀಲ ದೃಶ್ಯಗಳನ್ನು ನೋಡುವುದಕ್ಕೆ ಅನ್ವಯವಾಗುತ್ತದೆ ಎಂಬುದು ವಿಷಯಾನುಬಂಧದಿಂದ ತಿಳಿದು 
ಬರುತ್ತದೆ. ದಿವೃಗ್ರಂಥದ ಈ ಅಜ್ಞೆಯ ಕುರಿತು ಪ್ರವಾದಿಚರ್ಯೆಯಿಂದ ಸಿಗುವ ವಿವರಗಳು ಹೀಗಿವೆ: 1) ಪುರುಷನು ತನ್ನ |: 
ಪತ್ನಿಯನ್ನು ಅಥವಾ ತನಗೆ ವಿವಾಹ ನಿಷಿದ್ದವಾಗಿರುವ ಸ್ತ್ರೀಯರನ್ನು ಹೊರತು ಬೇರೆ ಸ್ತ್ರೀಯರನ್ನು ಕಣ್ತುಂಬ ನೋಡುವುದು |. 
ಧರ್ಮಸಮ್ಮತವಲ್ಲ. ಅನಿರೀಕ್ಷಿತವಾಗಿ ಒಮ್ಮೆ ದೃಷ್ಟಿ ಬಿದ್ದುಬಿಟ್ಟರೆ ಅದಕ್ಕೆ ಕ್ಷಮೆ ಇದೆ. ಆದರೆ ಪ್ರಥಮ ದೃಷ್ಟಿಯಲ್ಲಿ ಆಕರ್ಷಿತ 
'ವೆಂದು ತೋರಿದ ವಸ್ತುವಿನ ಮೇಲೆ ಮತ್ತೆ ದೃಷ್ಟಿ ಹಾಯಿಸುವುದು ಕ್ಷಮಾರ್ಹವಲ್ಲ. ಈ ರೀತಿ ದೃಷ್ಟಿ ಹಾಕುವುದನ್ನು 
'ಪ್ರವಾದಿವರ್ಯರು(ಸ) ಕಣ್ಣಿನ ವ್ಯಭಿಚಾರವೆಂದು ವರ್ಣಿಸಿದ್ದಾರೆ. (ಬುಖಾರಿ, ಮುಸ್ಲಿಮ್‌, ಅಬೂ ದಾವೊದ್‌) 2) ಇದರಿಂದ- 
ಸ್ತ್ರೀಯರಿಗೆ ತೆರೆದ ಮುಖದೊಂದಿಗೆ ತಿರುಗಾಡಲು ಮುಕ್ತ ಅವಕಾಶವಿತೆ ದೂ ಆದ್ದರಿಂದಲೇ ದೃಷ್ಟಿಯನ್ನು ತಗ್ಗಿಸಿಡಬೇಕೆಂಬ 
ಆದೇಶ ನೀಡಲಾಯಿತೆಂದೂ, ಮುಖ ಪರದೆಯ ರಿವಾಜು ಇರುತ್ತಿದ್ದರೆ ದೃಷ್ಟಿಯನ್ನು ತಗ್ಗಿಸಿದುವ ಪ್ರಶ್ನೆಯೇ ಉದ್ಭವಿಸುತ್ತಿ ರಲಿಲ್ಲವೆಂದೂ 
ಯಾರೂ ತಪ್ಪು ತಿಳುವಳಿಕೆಗೆ ಒಳಗಾಗಬಾರದು. ಇಂತಹ ವಾದ ಬೌದ್ಧಿಕವಾಗಿಯೂ ವಸ್ತುಸ್ಥಿತಿಯ ದೃಷ್ಟಿಯಿಂದಲೂ 
ತಪ್ಪಾಗಿರುತ್ತದೆ. ಬೌದ್ಧಿಕವಾಗಿ ಹೇಳುವುದಾದರೆ- ಮುಖಪರದೆ ಸಾಮಾನ್ಯವಾಗಿ ರೂಢಿಯಲ್ಲಿದ್ದರೂ ಹಠಾತ್ತನೆ ಸ್ತ್ರೀ ಮತ್ತು 
ಪುರುಷರು ಎದುರುಬದುರಾಗುವ ಸನ್ನಿವೇಶಗಳು ಎದುರಾಗಬಹುದು. ಇನ್ನು ಮುಸ್ಲಿಮ್‌ ಸ್ತ್ರೀಯರಲ್ಲಿ ಪರ್ದಾದ ರೂಢಿ 


ಕಾಂಡ-18 


135 ان ہے 


pa 020 pi ಈ RSE‏ حسہ یتب نے 
امن اتاربق ತವರ ಹಲು‏ 7لا بجیزی رق ಹರ‏ 


ಂಗಗಳನ್ನು ರಕ್ಷಿಸಿಕೊಳ್ಳಲಿಕ್ಕೂ ಹೇಳಿರಿ. ಇದು ಅವರ ಪಾಲಿಗೆ ಹೆಚ್ಚು  ಪಶುದ್ದವಾದ ಕ್ರಮವಾಗಿದೆ. '‏ 897ر 
'ಅಲ್ಲಾಹನು' ಅವರು ಮಾಡುವುದೆಲ್ಲ, ವನ್ನೂ ಅರಿಯುವವನಾಗಿದ್ದಾನೆ.‏ 
ಪೈಗಂಬರರೇ, ಸತ್ತ ವಿಶ್ವಾಸಿನಿಯರೊಡನೆ ಹೇಳಿರಿ - ಅವರು -ತಮ್ಮ ದೃಷ್ಟಿ ಗಳನ್ನು ಕೆಳಗಿರಿಸಿಕೊಳ್ಳಲಿ*' |'‏ )-31( 


ಜಾರಿಯಲ್ಲಿದ್ದರೂ ಮುಸ್ಲಿಮೇತರ 'ಪ್ರೀಯರಂತೊ ಪರ್ದಾರಹಿತರಾಗಿಯೇ ಇರುವರು. ಅದುದರಿಂದ ದೃಷ್ಟಿ ತೆಗ್ಗಿಸಿಡಬೇಕೆಂಬ 
ಕೇವಲ ಈ ಒಂದು ಆದೇಶ- ಅಂದು ಮಹಿಳೆಯರು ಮುಖವನ್ನು ತೆರೆದೇ ಇಡುತ್ತಿದ್ದರೆಂಬುದಕ್ಕೆ ಖಚಿತ ಆಧಾರ ಆಗಲಾರದು. 
"ವಸ್ತುಸ್ಥಿತಿಯ ದೃಷ್ಟಿ ಯಿಂದ ಹೇಳುವುದಾದರೆ- ಸೂರಃ ಅಹ್‌ರುಾಬ್‌ನಲ್ಲಿ ಹಿಜಾಬ್‌(ಪರ್ದಾ) ಆಜೆಗಳು ಅವರ್ತೀಣಗೊಂಡ ಮೇಲೆ 
ಮುಸ್ಲಿಮ್‌ ಸಮಾಜದಲ್ಲಿ ರೂಢಿಗೆ ಬಂದ ಪರ್ದಾ ಪದ್ಧತಿಯಲ್ಲಿ ಮುಖ ಪರದೆಯೂ ಸೇರಿತ್ತು. ಪ್ರವಾದಿವರ್ಯರ(ಸು) ಕಾಲದಲ್ಲಿ 
'ಇದು ರೂಢಿಯಲ್ಲಿತ್ತೆಂಬುದು ಅನೇಕ ವರದಿಗಳಿಂದ ಸಾಬೀತಾಗುತ್ತದೆ. ಉದಾ: ಇಫ್‌ ಘಟನೆಯ ಕುರಿತು ಹ. ಆಯಿಶಾರ(ರ) 
ಹೇಳಿಕೆ. (ಇದರ ವಿವರಗಳಿಗಾಗಿ ಪ್ರಸ್ತಾವನೆಯನ್ನು ನೋಡಿರಿ. ಅದರಲ್ಲಿ ಅವರು ಹೇಳುತ್ತಾರೆ?) *ಸೆಫ್‌ವಾನ್‌ ಬಿನ್‌ ಮುಲತ್ತಲ್‌ 
ನನ್ನನ್ನು ಕಂಡೊಡನೆ ಗುರುತು ಹಿಡಿದನು. ಏಕೆಂದರೆ, ಹಿಜಾಬ್‌ನ (ಪರ್ದಾದ) 'ಆಜ್ಜೆಗಿಂತ ಮುಂಚೆ ಅವನು ನನ್ನ ್ಲೆನ್ನು ಕಂಡಿದ್ದನು. 
ನನ್ನನ್ನು ಗುರುತಿಸಿ- ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್‌ ಎಂದೊಡನೆ ಅವರ ಸ್ವರದಿಂದಾಗಿ ನನ್ನ ಕಣ್ಣು ಗಳು ತೆರೆದುವು. 
ನಾನು ನನ್ನ ಚಾದರದಿಂದ ನನ್ನ ಮುಖವನ್ನು ಮರೆಸಿಕೊಂಡೆನು" (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌, ಇಬ್ಸ್‌ಜರೀರ್‌, ಸೀರತ್‌ 
ಇಬ್ನ್‌ ಹಿಶಾಮ್‌) 3) ಒಬ್ಬ ಸ್ತ್ರೀಯನ್ನು ನೋಡಲೇಬೇಕಾದಂತಹ ಸನ್ನಿವೇಶಗಳು ದೃಷ್ಟಿಯನ್ನು ತಗ್ಗಿಸಿಡಬೇಕೆ೦ಬ ಈ ಆದೇಶಕ್ಕೆ 
ಹೊರೆತಾಗಿವೆ. ಉದಾ: ಒಬ್ಬನು. ಸ್ತ್ರೀಯೊಬ್ಬಳನ್ನು ವಿವಾಹ ಮಾಡಿಕೊಳ್ಳಲಿಚ್ಛಿಸಿದಾಗ ಪ್ರವಾದಿವರ್ಯರ(ಸ) ವಚನದಂತೆ ಆತನು 
ಅವಳನ್ನು ನೋಡುವುದಕ್ಕೆ ಅನುಮತಿ ಇರುವುದು ಮಾತ್ರವಲ್ಲದೆ, ಅದು 'ಮುಸ್ತಹಬ್‌' (ಅಪೇಕ್ಸೇಣೀಯ) ಕೂಡಾ ಆಗಿದೆ. (ಅಹ್ಮದ್‌, 
ತಿರ್ಮಿದಿ, ನಸಾತ, ಇಬ್ಲ್‌ ಮಾಜ, ದಾರಿಮೊ)ಇದರ ಆಧಾರದಲ್ಲೇ ಕರ್ಮಶಾಸ್ಥೆ ಸ್ರಜ್ಜರು, ಸ್ತ್ರೀಯನ್ನು ನೋಡಲೇಬೇಕಾದಂತಹ 
ಇತರ "ಸನ್ನಿವೇಶಗಳೂ ಧರ್ಮಸ 'ಮ್ಮತವೆಂಬ ನಿಯಮವನ್ನು ನಿಶ್ವೆಯಿಸಿರುತ್ತಾರೆ. ' ಉದಾ: ಅಪರಾಧಗಳ ತನಿಖೆ ಮಾಡುವಾಗ 
"| ಸಂಶಯಾಸ್ಪದ ಸ್ತ್ರೀಯನ್ನು ನೋಡುವುದು ಅಥವಾ ನ್ಯಾ ಯಾಲಯದಲ್ಲಿ ಸಾಕ್ತಿ ಹೇಳುವ ಸ್ತ್ರೀಯನ್ನು ನ್ಯಾಯಾಧೀಶನು ನೋಡುವುದು 
ಅಥವಾ شر‎ ರೋಗಿ ಹೆಂಗಸನ್ನು ನೋಡುವುದು ಇತ್ಯಾದಿ. 4) "ಯಾರೂ ಸ್ತ್ರೀ ಮತ್ತು ಪುರುಷನ ಗುಪ್ತಾಂಗಗಳನ್ನು 
ನೋಡಬಾರದೆಂಬ ಇಂಗಿತವೂ ದೃಷ್ಟಿಯನ್ನು ರಕ್ಕಿಸಿಡಬೇಕೆಂಬ ಈ ಆದೇಶದಲ್ಲಿ ಒಳಗೊಂಡಿದೆ. 

30. ಗುಪ್ತಾಂಗಗಳನ್ನು 'ರಕ್ತಿಸಿಕೊಳ್ಳುವುದೆಂದರೆ, ಕಾಮಾಸಕ್ತಿಗಳಿಂದ ದೂರವಿರಬೇಕೆಂಬುದು ಮಾತ್ರವಲ್ಲದೆ, ತಮ್ಮ 
ಗುಪ್ತಾಂಗಗಳನ್ನು ಇತರರ ಮುಂದೆ ತೆರೆಯದಿರಬೇಕೆಂಬುದೂ ಆಗಿದೆ. ಪ್ರವಾದಿವರ್ಯರು(ಸು ನಿಗದಿಪಡಿಸಿದ ಪ್ರಕಾರ ಪುರುಷರ 
ಪಾಲಿಗೆ 'ಸತ್ರ್‌' "ಅಥವಾ ಕಡ್ಡಾಯವಾಗಿ ಮುಚ್ಚಿಕೊಂಡಿರಬೇಕಾದ ಅಂಗಗಳ ಮಿತಿ, ನಾಭಿಯಿಂದ ಮೊಣಕಾಲಿನ ವರೆಗೆ ಇದೆ. 
(ದಾರಕುತ್ನಿ رفاو‎ ಏಕಾಂಗಿಯಾಗಿರುವಾಗಲೂ 'ಬೆತ ಶ್ರಲೆಯಾಗಿರುವುದು ನಿಷಿದ್ದ. ಪ್ರವಾದಿವರ್ಯರ(ಸ) ಆದೇಶ ಹೀಗಿದೆ: "ಎಚ್ಚರಿಕೆ! 
ಎಂದೂ ಸಗ್ನರಾಗಿರಬೇಡಿ. ಏಕೆಂದರೆ, ನಿಮ್ಮ: ನ್ನೆಂದೂ ಅಗಲದವರು (ಒಳಿತು ಮತ್ತು ಕರುಣೆಯ ದೇವಚರರು), ನೀವು ನೈಸರ್ಗಿಕ 
رت‎ ಕಂದು ಹೋಗುವ ಮತ್ತು ನೀವು ನಿಮ್ಮ ಪತ್ನಿಯರ ಬಳಿ ಹೋಗುವ ಸಂದರ್ಭದ ಹೊರತು ಪ್ರತಿಕ್ಷಣವೂ ನಿಮ್ಮ ಜೊತೆಗೇ 
ಇರುತ್ತಾರೆ. 'ಆದುದರಿಂದ ಅವರಿಂದ ಲಜ್ಜಿತೆರಾಗಿರ ಮತ್ತು ಅವರನ್ನು ಗೌರವಿಸಿರಿ." (ತಿರ್ಮಿದಿ) 

31. ದೃಷ್ಟಿಯನ್ನು ರಕ್ಷಿಸಿಡುವ ವಿಷಯದಲ್ಲಿ ಪುರುವರಿಗಿರುವಂತಹ ನಿಯಮಗಳೇ ಸ್ತ್ರೀಯರಿಗೂ ಇವೆ. ಅಂದರೆ, 
ಅವರು دہ‎ ಸಶಪೂರ್ವಕವಾಗಿ ಪರಪುರುಷರನ್ನು ನೋಡಬಾರದು. ದೃಷ್ಟಿ ಬಿದ್ದುಬಿಟ್ಟರೆ ಅದನ್ನು ಸರಿಸಿಕೊಳ್ಳಬೇಕು ಮತ್ತು |: 
ಅನ್ಯರ ಗುಪ್ತಾಂಗಗಳನ್ನು ನೋಡಬಾರದು. ಆದರೆ ಪುರುಷನು ಸ್ತ್ರೀಯನ್ನು ನೊೋಡುಬೆ ವಿಷಯಕ್ಕೆ ಹೋಲಿಸಿದರೆ, ಸ್ತ್ರೀಯು 
ಪುರುಷನನ್ನು ನೋಡುವ ಕುರಿತು ಇರುವ ನಿಯಮಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿವೆ. ಈ ನಿಟ್ಟಿನಲ್ಲಿ ಇರುವ ಹದೀಸ್‌ಗಳನ್ನು 
ಒಟ್ಟುಗೂಡಿಸುವುದರಿಂದ' ತಿಳಿದು: ಬರುವುದೇನೆಂದರೆ, ھی‎ ಪುರುಷರನ್ನು ನೋಡುವ ವಿಷಯದಲ್ಲಿ ಪುರುಷರು 
ಸ್ತ್ರೀಯರನ್ನು ನೋಡುವ ವಿಷಯದಲ್ಲಿರುವಷ್ಟು ಕಾಠಿಣ್ಯವಿಲ್ಲ. ಅವರು ಒಂದು ಸಭೆಯಲ್ಲಿ ಎದುರುಬದುರಾಗಿ ಕುಳಿತು 
ನೋಡುವುದು ನಿಷಿದ್ದ. ಮಾರ್ಗದಲ್ಲಿ ನಡೆಯುತ್ತಿರುವಾಗ ಅಥವಾ ಧರ್ಮಸಮ್ಮತವಾದ ಆಟ ವಿನೋದಾವಳಿಗಳನ್ನು ದೂರದಿಂದ 
ನೋಡುತ್ತಿರುವಾಗ, ಪುರುಷರ ಮೇಲೆ ಅವರ ದೃಷ್ಟಿ ಬಿದ್ದರೆ ಅದು ನಿಷಿದ್ದವಲ್ಲ. ನಿಜವಾದ ಅಗತ್ಯವೇನಾದರೂ ಉಂಟಾದಾಗ 
ಒಂದೇ ಮನೆಯೊಳಗಗಿರುವಾಗಲೂ ನೋಡುವುದರಲ್ಲಿ ಆಕ್ಷೇಪವಿಲ್ಲ. 


ಕಾಂಡ-18 


136 ಕುರ್‌ಆನ್‌ ವ್ಯಾಖ್ಯಾನ 


ہےڈرے ‏ سے یرہ تھے 7 ہر ہیںےس وی جس کک کو کی A‏ 

CATES TAN SES ಮಸಿ ಹವ ينما‎ 
ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳಲಿ ಮತ್ತು ತಮ್ಮ ಶೃಲಗಾರಗಳನ್ನು ತೋರಿಸದಿರಲಿ* (ಆದರೆ) ಸ್ವಯಂ 
'ಪ್ರಕಟವಾಗುವಂತಹವುಗಳನ್ನು ಹೊರತು! ಮತ್ತು ತಮ್ಮ ಎದೆಯ ಮೇಣ ತೆಮ್ಮ ಮೇಲು ಹೊದಿಕೆಯ ಸೆರಗನ್ನು |' 


32. ಅರ್ಥಾತ್‌. ನಿಷಿದ್ಧವಾಗಿರುವ ಕಾಮಾಸಕ್ತಿಗಳಿಂದಲೂ ತಮ್ಮ ಗುಪ್ತಾಂಗಗಳನ್ನು ಇತರರ ಮುಂದೆ ತೆರೆಯುವುದರಿಂದಲೂ |: 
"ದೂರವಿರಬೇಕು. ಈ ವಿಷಯದಲ್ಲಿ ಪುರುಪರಿಗಿರುವ ವಿಧಿಗಳೇ ಸ್ತ್ರೀಯರಿಗೂ ಇವೆ. ಆದರೆ ಸ್ತ್ರೀಯರು ಮರೆಸಬೇಕಾಗಿರುವ ಅಂಗಭಾಗಗಳ 
'ಮಿತಿ ಪುರುಷರು ಮರೆಸಬೇಕಾದಂತಹೆ ಮಿತಿಗಿಂತ ಭಿನ್ನವಾಗಿದೆ. ಹಾಗೆಯೇ ಸ್ತ್ರೀಯು ಪುರುಷರಿಗೆ ಮರೆಸಬೇಕಾದ ಅಂಗಭಾಗಗಳ | 
ಮಿತಿಯು. ಸ್ತ್ರೀಯರಿಂದ ಮರೆಸಬೇಕಾದ ಮಿತಿಗಿಂತಲೂ ಭಿನ್ನವಾಗಿದೆ. ಸ್ತ್ರೀಯು ಪುರುಷರೆದುರು ತನ್ನ ಕೈ ಮತ್ತು ಮುಖದ 
ಹೊರತು ಉಳಿದೆಲ್ಲ ಭಾಗಗಳನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿರಬೇಕಾದುದು ಕಡ್ಡಾಯವಾಗಿದೆ. ಈ ಭಾಗಗಳನ್ನು ಆಕೆ ತನ್ನ 
ಪತಿಯ ಹೊರತು ಬೇರಾರಿಗೂ, ಹೆಚ್ಚೇಕೆ ತನ್ನ ತಂದೆ ಮತ್ತು ಸಹೋದರರಿಗೂ ತೋರಿಸಬಾರದು. ಸ್ರಿಕಿಯರು ತಮ್ಮ ದೇಹದ 
ಅಂಗಾಂಗಗಳು ಹೊರಕ್ಕೆ ಕಂಡು ಬರುವಂತಹ ಅಥವಾ ಎದ್ದು ತೋರುವಂತಹ ತೆಳ್ಳಗಿನ ಹಾಗೂ ಬಿಗಿಯಾದ ಉಡುಪುಗಳನ್ನು 
ಧರಿಸಬಾರದು. ಹ.ಆಯಿಶಾ(ರ) ನರದಿ ಮಾಡುವಂತೆ ಒಮ್ಮೆ ಅವರ ಸಹೋದರಿ ಅಸ್ಮಾ ಬಿನ್ತಿ ಆಟಬೂಬಕರ್‌ರು(ರ) ಪ್ರವಾದಿವರ್ಯರ(ಸು) 

"| ಮುಂದೆ ಬಂದಾಗ ಅವರು ತೆಳ್ಳಗಿನ ಬಟ್ಟೆ ಉಟ್ಟಿದ್ದರು. ಪ್ರವಾದಿವರ್ಯರುಸ) ತಕ್ಷಣ ತಮ್ಮ ಮುಖವನ್ನು ಬೇರೆ ಕಡೆ ತಿರುಗಿಸುತ್ತ |' 
"ಅಸ್ಮಾ, ಸ್ತ್ರೀಯು ಪ್ರೌಢ ವಯಸ್ಕಳಾದ ಬಳಿಕ ಅವಳ ಮುಖ ಮತ್ತು ಕೈಯ ಹೊರತು ಅವಳ ಶರೀರದ ಯಾವ ಅಂಗ ಭಾಗವೂ 
ತೋರುವಂತಿರಬಾರದು” ಎಂದು ಹೇಳಿದರು. (ಅಬೂ ದಾವೂದ್‌). ಸ್ತ್ರೀಯರು ಸ್ತೀಯರ ಮುಂದೆ ಮರೆಸಬೇಕಾದ ಅಂಗಭಾಗಗಳು” 
ಪುರುಷರು ಪುರುಷರಿಗೆ ಮರೆಸಬೇಕಾದಷ್ಟೇ ಆಗಿರುತ್ತದೆ. ಅರ್ಥಾತ್‌- ನಾಭಿಯಿಂದ ಮೊಣಕಾಲಿನ ವರೆಗಿನ ಭಾಗ. ಸ್ತ್ರೀಯರ 
ಮುಂದೆ ಸ್ತ್ರೀಯರು ಅರೆನಗ್ಗರಾಗಿರಬೇಕೆಂದು ಇದರೆ ಅರ್ಥವಲ್ಲ. ನಿಜವಾಗಿ ಇದರ ಅರ್ಥ- ನಾಭಿಯಿಂದ ಮೊಣಕಾಲಿನ ವರೆಗಿನ 
ಭಾಗಗಳನ್ನು ಮರೆಸಬೇಕಾದುದು ಕಡ್ಡಾಯವಾಗಿದ್ದು, ಉಳಿದ ಅಂಗಗಳನ್ನು ಮರೆಸಬೇಕೆಂಬುದು ಕಡ್ಡಾಯವಲ್ಲ ಎಂದು ಮಾತ್ರ. 

33. ಇಲ್ಲಿ ಒಂದು" ವಿಷಯ ಗಮನದಲ್ಲಿರಬೇಕು. ಧರ್ಮಶಾಸ್ತ್ರ, ಪುರುಷರಿಗೆ ಆದೇಶಿಸಿದಂತೆ ಕೇವಲ ದೃಷ್ಟಿಯನ್ನು 
ರಕ್ಷಿಸಿಡಬೇಕು ಮತ್ತು ಗುಪ್ತಾಂಗಗಳನ್ನು ಸಂರಕ್ಷಿಸಿಕೊಳ್ಳಬೇಕು ಎಂಬಪ್ಪನ್ನು ಮಾತ್ರವೇ ಸ್ತ್ರೀಯರಿಗೆ ಆದೇಶಿಸುವುದಲ್ಲ. ಅದು 
ಪುರುಷರಿಗೆ ಆದೇಪಿಸಿಲ್ಲದ ' ಕೆಲವು ವಿಷಯಗಳನ್ನೂ ಸ್ತ್ರೀಯರಿಗೆ ಆದೇಶಿಸುತ್ತದೆ. ಈ ವಿಚಾರದಲ್ಲಿ ಸ್ತ್ರೀಯರೂ ಪುರುಷರೂ 
ಸಮಾನರಲ್ಲ ಎಂಬುದು ಇದರಿಂದ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ. 

34. ಇಲ್ಲಿ ನಾವು ಶೃಂಗಾರ ಎಂದು ಅನುವಾದಿಸಿರುವುದು ಮೂಲದಲ್ಲಿರುವ 'ಮೀನತ್‌' ಎಂಬ ಪದವನ್ನು. ಇದನ್ನು ಅಲಂಕಾರ 
ಎಂದೂ ಅನುವಾದಿಸಬಹುದು. ಇದು ಮೂರು ವಿಷಯಗಳಿಗೆ ಅನ್ವಯಿಸುತ್ತದೆ. ಸುಂದರವಾದ ಉಡುಪುಗಳು, ಆಭರಣಗಳು ಮತ್ತು 
ಸ್ತ್ರೀಯರು ಸರ್ವಸಾಮಾನ್ಯವಾಗಿ ಎಲ್ಲೆಲ್ಲೂ ತಲೆ, ಮುಖ್ಯ ಕೈ, ಕಾಲು ಇತ್ಯಾದಿಗಳಿಗೆ ಮಾಡಿಕೊಳ್ಳುವ ಅಲಂಕಾರಗಳು. ಆಧುನಿಕ 
ಕಾಲದಲ್ಲಿ ಇದನ್ನು ಮೇಕಪ್‌ ಎನ್ನುತ್ತಾರೆ. ಈ ಶೃಂಗಾರವನ್ನು ಯಾರಿಗೆಲ್ಲ ತೋರಿಸಬಾರದು ಎಂಬುದರ ವಿವರಣೆ ಮುಂದೆ ಬರಲಿದೆ. 

35. ಮೊದಲ ವಾಕ್ಕದಲ್ಲಿ "ಅವರು ತಮ್ಮ ಶೈಂಗಾರಗಳನ್ನು ತೋರಿಸಿರಿ” ಎಂದಿದೆ. ಅನಂತರ ಹೊರತು ಎನ್ನುತ್ತಾ ಈ 


ನಿಷೇಧದಿಂದ ಹೊರತು ಪಡಿಸಲಾಗಿರುವುದು ಈ ಶೃಂಗಾರಗಳ ಪೈಕಿ ತಾನಾಗಿಯೇ ವ್ಯಕ್ತವಾದ ಅಥವಾ ವ್ಯಕ್ತವಾಗಬಹುದಾದ 
ವಸ್ತುಗಳನ್ನಾಗಿದೆ. ಇದರಿಂದ ವಿಶದವಾಗುವುದೇನೆಂದರೆ, ಸ್ತ್ರೀಯರು ತಾವಾಗಿ ಅವುಗಳನ್ನು ಪ್ರದರ್ಶಿಸಬಾರದು. ಆದರೆ ತನ್ನಷ್ಟಕ್ಕೆ | 
'ಪ್ರಕಟವಾಗುವುದರ ಬಗೆಗೆ, ವಿನಾಯಿತಿ ಇದೆ. (ಉದಾ: ಗಾಳಿಯಿಂದ ಹೊರ ಚಾದರವು ಹಾರುವಾಗ ಯಾವುದಾದರೂ ಶೃಂಗಾರ 
"| ಹೊರಕ್ಕೆ ಕಾಣುವುದು ಅಥವಾ ತಾನಾಗಿ ತೋರುವ ಹೊರ ಚಾದರ, ಇದನ್ನೆಂತು ಮರೆಸಲು ಸಾಧ್ಯವಿಲ್ಲ, ಸ್ತ್ರೀಯ ಮೈಮೇಲಿರುವುದರಿಂದ 
| ಅದರಲ್ಲೂ: ಒಂದು ತರದ ಆಕರ್ಷಣೆಯಿರುತ್ತದೆ) ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ), ಹಸನ್‌ ಬಸರ ಇಬ್ಸ್‌ ಸೀರೀನ್‌ 
ಮತ್ತು ಇಬ್ರಾಹೀಮ್‌ ನಖಠ(ರ) ಅವರು ಈ ಸೂಕ್ತ: ಕ್ಕೆ ಇದೇ ಅರ್ಥ ನೀಡಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ವ್ಯಾಖ್ಯಾನಕಾರರು 
'ಮಾ ರುಹರ ಮಿನ್‌ಹಾ' ಎಂಬುದಕ್ಕೆ 'ಅಭ್ಯಾಸ ಬಲದಿಂದ ಮನುಷ್ಯನು ತೋರ್ಪಡಿಸುವಂತಹವುಗಳು' ಎಂದು ಅರ್ಥೈಸಿದ್ದಾರೆ 
ಮತ್ತು ಅವರು ಇದರಲ್ಲಿ ಮುಖ ಮತ್ತು ಕೈಗಳನ್ನು ಅವುಗಳ ಸಕಲ ಅಲಂಕಾರಗಳ ಸಹಿತವಾಗಿಯೇ ಸೇರಿಸಿಕೊಳ್ಳುತ್ತಾರೆ. ಈ 
ಅಭಿಪ್ರಾಯ ಹೆ. ಇಬ್ನ್‌ ಅಬ್ಬಾಸ್‌(ರ) ಮತ್ತು ಅವರ ಶಿಷ್ಕರಿಂದ ವರದಿಯಾಗಿದೆ. ಹನಫೀ ಕರ್ಮಶಾಸ್ತ್ರಜ್ಞರ ಒಂದು ದೊಡ್ಡ 
ಪಂಗಡ ಇದನ್ನು ಅಂಗೀಕರಿಸಿದೆ. (ಅಹ್‌ಕಾಮುಲ್‌ ಕುರ್‌ಆನ್‌ ಜಸ್ಸಾಸ್‌ ಭಾಗ-3, ಪುಟ: 388-389) ಆದರೆ 'ಮಾರುಹರ' ಎಂಬ 
ಪದ ಅರಬೀ ಭಾಷೆಯ ಅದಾವ ನಿಯಮದ ಪ್ರಕಾರ 'ಮಾಯುರ್‌ಹಿರು' ಎಂಬ ಅರ್ಥ ನೀಡುತ್ತೆದೆಂಬುದು ನಮಗೆ ಅರ್ಥವಾಗುವುದಿಲ್ಲ. 
'|*ಪ್ರಕಟವಾಗುವುದು' ಮತ್ತು 'ಪ್ರಕಟಗೊಳಿಸುವುದು', ಇವುಗಳಲ್ಲಿ ಸ್ಪಷ್ಟವಾದ ವ್ಯತ್ಕಾಸವಿದೆ. ಕುರ್‌ಆನ್‌ ಸ್ಪಷ್ಟವಾಗಿ 'ಪ್ರಕಟಗೊಳಿಸುವುದನ್ನು' 
ತಡೆದು ಪ್ರಕಟವಾಗಿ ಬಿಡುವುದಕ್ಕೆ ವಿನಾಯಿತಿ ಕೊಡುತ್ತದೆ. ಈ ವಿನಾಯಿತಿಯನ್ನು 'ಪ್ರಕೆಟಗೊಳಿಸುವ' ಮಟ್ಟಕ್ಕೆ ವಿಸ್ತರಿಸುವುದು 


ಕಾಂಡ-18 


24. ಅನ್ನೂರ್‌” 137 


2 


> 8 کی سے‎ 
3 [ol 2 KIT SLI 6 

4 AMT 2 ا دع‎ HC. pe 

DES‏ 7 اخْو تن Hrs Ls‏ او 
'ಹಾಕಿಕೊಂಡಿರಲಿ. × ಅವರು. ತಮ್ಮ ಶೈಂಗಾರವನ್ನು ಇವರ ಹೊರತು" ಇತರರಿಗೆ ತೋರಿಸದಿರಲಿ. ಸ‏ 


ಪತಿಯರು, ತಂದೆಯರು,, ಪತಿಯ ತಂದೆಯರು, ತಮ್ಮ : ಪುತ್ರರು, ಪತಿಯರ: ಪುತ್ರರು,*.|. 
ಸಹೋದರರು," - ಸಹೋದರ' ಪುತ್ರರು"! ಸಹೋದರಿಯರ ಪುತ್ರರು” ಆಪ್ತ - ಸ್ವ್ರೀಯರು, ತೆಮ್ಮ 


ಕುರ್‌ಆನಿಗೆ ವಿರುದ್ಧವಾಗುತ್ತದೆ. ಅಲ್ಲ; ದೆ ಪ್ರವಾಧಿವರ್ಯರ(ಸು ಕಾಲದಲ್ಲಿ ಪರ್ದಾದ ಆಜ್ಞೆ ಬಂದ ತೆರುವಾಯ ಸ್ತ್ರೀಯರು ಮುಖವನ್ನು 
'ಮರೆಸದೆ ತಿರುಗಾಡುತ್ತಿ ರಲಿಲ್ಲ, ಪರ್ದಾದ ವಿಧಿಯಲ್ಲಿ ಮುಖದ ಪರದೆಯೂ ಸೇರಿತ್ತು, ಇಹ್ರಾಮಿನ ಹೊರತು ಚೀರೆಲ್ಲ ಸ್ಥಿತಿಗಳಲ್ಲೂ 
ಮುಖದ ಪರ್ದಾವನ್ನು ಸ್ತ್ರೀಯರ, ಉಡುಪಿನ ಒಂದು ಭಾಗವಾಗಿ ಮಾಡಲಾಗಿತ್ತು ಎಂಬಂತಹ ವರದಿಗಳ" ವಿರುದ್ಧವೂ ಆಗುತ್ತದೆ. 
ಇನ್ನು ಮುಖ ಮತ್ತು ಕೈಗಳು 'ಸತ್ರ್‌' ಅರ್ಥಾತ್‌- ಕಡ್ಡಾಯವಾಗಿ ಮರೆಸಬೇಕಾದ ಭಾಗಗಳಲ್ಲಿ ' ಸೇರಿಲ್ಲ ಎಂಬ ಮಾತನ್ನು ಈ 
ವಿನಾಯಿತಿಯ ಪರವಾಗಿ ಪುರಾವೆಯ ರೂಪದಲ್ಲಿ ಮುಂದಿಡುವುದಂತೂ ಇದಕ್ಕಿರತಲೂ ಹೆಚ್ಚು ಆಶ್ಚರ್ಯಕರ ಅಂಶವಾಗಿದೆ. 
'ಏಕೆಂದರೆ, ವಸ್ತುತಃ 'ಸತ್ರ್‌' (ಮರೆಸಬೇಕಾದ ಅಂಗ ಭಾಗಗಳು) ಮತ್ತು 'ಹಿಜಾಬ್‌' (ಪರ್ದಾ) ಇವುಗಳ ನಡುವೆ ಅಜಗಜಾಂತರವಿದೆ. 
رنج‎ ಎಂದರೆ- 'ಮುಹ್ರಿಮ್‌'ರ (ವಿವಾಹ ನಿಷಿದ್ಧವಾಗಿರುವವರ) ಮುಂದೆಯೂ ತೆರೆಯಬಾರದ ಅಂಗ ಭಾಗಗಳಾಗಿವೆ. ಆದರೆ 
ಹಿಜಾಬ್‌ ಎಂಬುದು ಸತ್ರ್‌ಗಿಂತ ಹೆಚ್ಚಿನದ್ದಾಗಿದ್ದು, ಇದು ಸ್ತ್ರೀಯರ ಮತ್ತು ಅನ್ಯ ಪುರುಷರ ನಡುವೆ ಹಾಕಿರುವ ತಡೆಯಾಗಿರುತ್ತದೆ. 
ಇಲ್ಲಿ ಚರ್ಚಿಸಲಾಗುತ್ತಿರುವುದು ಹಿಜಾಬ್‌ನ ಆದೇಶಗಳ ಬಗ್ಗೆಯೇ ಹೊರತು ಸತ್ರ್‌ನ ಕುರಿತಲ್ಲ. 

36. ಅಜ್ಞಾನ- ಕಾಲದಲ್ಲಿ ಸ್ತ್ರೀಯರು. ಶಾಲನ್ನು ಹೊದೆದುಕೊಳ್ಳುತ್ತಿರಲಿಲ್ಲ. . ಈ ಸೂಕ್ತದ .ಅವತೀರ್ಣದ ಬಳಿಕ 
ಮುಸ್ಲಿಮ್‌ ಸ್ತ್ರೀಯರಲ್ಲಿ ಶಾಲಿನ ಪದ್ದತಿ ಜಾರಿಯಲ್ಲಿ ಬಂತು. ಇದರ ಉದ್ದೇಶ” ಆಧುನಿಕ ಕಾಲದ ಸುಕುಮಾರಿಯರಂತೆ .ನೆರಿಗೆ |. 
ಹಾಕಿ ಕೊರಳಿಗೆ ಮಾಲೆಯಂತೆ ಹಾಕಿಕೊಳ್ಳುವುದಾಗಿರಲಿಲ್ಲ. ಅದನ್ನು ಹಾಕಿಕೊಂಡು ತಲೆ, ಸೊಂಟ,, ಎದೆ ಇವನ್ನೆಲ್ಲ ಚೆನ್ನಾಗಿ 
ಮುಚ್ಚಿಕೊಳ್ಳಬೇಕೆಂಬುದಾಗಿತ್ತು. ಹ. ಆಯಿಶಾ(ರ) ವರದಿ ಮಾಡಿರುವಂತೆ, ಸೂರಃ ನೂರ್‌ ಅವಶೀರ್ಣಗೊಂಡಾಗ ಜನರು 
ಅದನ್ನು ಪ್ರವಾದಿವರ್ಯರ(ಸು), ಬಾಯಿಯಿಂದ ಕೇಳಿ ತಮ್ಮ ಮನೆಗಳಿಗೆ ಮರಳಿದರು. ಅಲ್ಲಿ ಅವರು ತಮ್ಮ ಪತ್ನಿಯರಿಗೂ, 
ಪುತ್ರಿಯರಿಗೂ, ಸಹೋದರಿಯರಿಗೂ ಈ ಸೂಕ್ತ ಗಳನ್ನು ತಿಳಿಸಿದರು. ಸ್ತ್ರೀಯರು ತೆಳ್ಳಗಿನ ಬಟ್ಟೆಗಳನ್ನು ಬಿಟ್ಟು ದಪ್ಪದ 
ಬಟ್ಟೆ ಸ್ಟಿಗಳನ್ನು ಆರಿಸಿಕೊಂಡು ಅವುಗಳಿಂದ ದುಪ್ಪಟಗಳನ್ನು ತಯಾರಿಸಿಕೊಂಡರು. (ಇಬ್ನ್‌ ಕಸೀರ್‌ ಭಾಗ-3, ಪುಟ- 284, 
ಅಬೂ ದಾವೂದ್‌ - ಕಿತಾಬುಲ್ಲಿಬೌಸ್‌) ಶಾಲು ತೆಳುವಾದ ಬಟ್ಟೆಗಳದ್ದಾಗಿರಬಾರದೆಂಬುದು ಈ ಆದೇಶಗಳ ಸ್ವಭಾವ ಮತ್ತು 
ಉದ್ದೇಶಗಳನ್ನು ವಿವೇಚಿಸುವಾಗ ತಾನಾಗಿಯೇ ಮನವರಿಕೆಯಾಗುತ್ತದೆ. ಪ್ರವಾದಿವರ್ಯರೂ(ಸ) ಸ್ವತಃ ಇದನ್ನು ವಿಶದೀಕರಿಸಿದ್ದಾರೆ. 
(ಅಬೂದಾವೂದ್‌ರ 'ಕಿತಾಬುಲ್ಲಿಬಾಸ್‌'ನಲ್ಲಿ ದಿಹ್‌ಯಃ ಕಲ್ಪೀರ(ರ) ವರದಿಯನ್ನು ನೋಡಿರಿ) 

37. ಅರ್ಥ್‌ತ್‌- ಓಬ್ಬ ಸ್ತ್ರೀ ತನ್ನ ಸಂಪೂರ್ಣ ಅಲಂಕಾರಗಳೊಂದಿಗೆ ಸ್ವತಂತ್ರವಾಗಿ ಇರಬಹುದಾದ ಕ್ಷೇತ್ರ ಈ ವ್ಯಕ್ತಿಗಳನ್ನು 
ಒಳಗೊಂಡಿದೆ. ಈ ಕ್ಷೇತ್ರದಿಂದ ಹೊರಗಿರುವವರು ಯಾರೇ ಇರಲಿ, ಅವರು ಸಂಬಂಧಿಕರಾಗಿದ್ದರೂ ಅಪರಿಚಿತರಾಗಿದ್ದ ರೂ, 
ಒಬ್ಬ ಸ್ರೀ ತನ್ನ ಶೃಂಗಾರ, ಅಲಂಕಾರಗಳೊಂದಿಗೆ ಅವರ ಮುಂದೆ ಹೋಗುವುದು ಧರ್ಮಸಮ್ಮತವಲ್ಲ. 

38. 'ತಂದೆಯರು' ಎಂಬುದರ ಅರ್ಥ- ಕೇವಲ ತಂದೆಯೆಂದಲ್ಲ. ತಂದೆಯ ತಂದೆ, ತಂದೆಯ ತಾತ, ತಾಯಿಯ ತಂದೆ, 
ತಾಯಿಯ ತಾತನಿಗೂ ಇದು ಅನ್ವಯವಾಗುತ್ತದೆ. ಆದ್ದರಿಂದ ಒಬ್ಬ ಸ್ತ್ರೀ ತನ್ನ ತಂದೆ ಮತ್ತು ಪತಿಯ ತಂದೆಯ ಮುಂದೆ ಬರುವಂತೆಯೇ 
ತನ್ನ ಹಾಗೂ ತನ್ನ ಪತಿಯ ಹೆತ್ತವರ ಸಾಲಿಗೆ ಸೇರುವ ಇತರ (ತಾತ, ಅಜ್ಜ ಮುಂತಾದ) ಹಿರಿಯರ ಮುಂದೆಯೂ ಬರಬಹುದು. 

39. ಪುತ್ರರು ಎಂಬುದರಲ್ಲಿ ಪುತ್ರರ ಪುತ್ರರೂ, ಪುತ್ರಿಯ ಪುತ್ರರು ಸೇರುತ್ತಾರೆ. ಈ ವಿಷಯದಲ್ಲಿ ಸ್ವಂತ ಮಕ್ಕಳು ಮತ್ತು 
ಮಲಮಕ್ಕಳೆಂಬ ಭೇದವೇನೂ ಇಲ್ಲ. ತನ್ನ ಸವತಿ ಪುತ್ರರೆದುರೂ ಸ್ತ್ರ ಸ್ತ್ರೀಯು ತನ್ನ ಸ್ವಂತ ಮಕ್ಕಳೆದುರು ಹೋಗುವಂತೆಯೇ ಶೃಂಗಾರ 
ಅಲಂಕಾರಗಳೊಂದಿಗೆ ಹೋಗಬಹುದು. 

40. ಸಹೋದರರು ಎಂಬುದರಲ್ಲಿ, ಸ್ವಂತ ಸಹೋದರರೂ ಮಲಸಹೋದರರೂ, ಮಾತ್ಯಜರೂ (ತಾಯಿ ಒಂದೇ ಆಗಿದ್ದು: 
ತಂದೆ عو جا‎ ಎಲ್ಲರೂ ಸೇರುತ್ತಾರೆ. 

. ಸಹೋದರ ಸಹೋದರಿಯರೆಂದರೆ- ಮೂರು ವಿಧದ ಸಹೋದರ ಸಹೋದರಿಯರು. ಅವರ ಪುತ್ರರು, ಪೌತ್ರರು |: 
ಮತ್ತು ಮ ಪುತ್ರರು ಇವರೆಲ್ಲರೂ ಅವರ ಪುತ್ರರ ಸಾಲಿನಲ್ಲಿ ಸೇರುತ್ತಾರೆ. 


ಕಾಂಡ-18 


18 ಕುರ್‌ಆನ್‌ ವ್ಯಾಖ್ಯಾನ 


| 42. ಇಲ್ಲಿಗೆ ಸಂಬಂಧಿಕರ ಕ್ಷೇತ್ರ ಮುಗಿದು, ಮುಂದೆ ಸಂಬಂಧಿಕರಲ್ಲದವರ ಪ್ರಸ್ತಾಪವಿರುವುದರಿಂದ, ನಾವಲ್ಲಿ ಮೂರು 
ವಿಷಯಗಳನ್ನು" ಚೆನ್ನಾಗಿ ತಿಳಿದುಕೊಂಡಿರಬೇಕು. ಏಕೆಂದರೆ, ' ಅವುಗಳನ್ನು ತಿಳಿದುಕೊಳ್ಳದಿರುವುದರಿಂದ ಅನೇಕ ಗೊಂದಲ 
ಗಳುಂಟಾಗುವುವು. ا‎ ವಿಷಯದಲ್ಲಿರುವ ಮೊದಲನೆಯ 'ಸಮಸ್ಕೆಯೇನೆಂದರೆ- ಕೆಲವರು ಶೃಂಗಾರ ಅಲಂಕಾರಗಳನ್ನು ಇಲ್ಲಿ 
ಹೆಸರಿಸಿದ ಸಂಬಂಧಿಕರ ಮುಂದೆ ಮಾತ್ರ ಪ್ರದರ್ಶಿಸಬಹುದೆಂದೂ ಉಳಿದವರೆಲ್ಲರೂ ಹೆಚ್ಚೇಕೆ ಸ್ವಂತ ಚಿಕ್ಕಪ್ಪ ಮತ್ತು ಸ್ವಂತ |, 
'ಸೋದರ ಮಾವ ಕೂಡಾ ಪರ್ದಾ ಮಾಡಬೇಕಾದ ಸಂಬರಿಧಿಕರಲ್ಲಿ ಸೇರುತ್ತಾರೆಂದೂ ಭಾವಿಸುತ್ತಾರೆ. ಕುರ್‌ಆನಿನಲ್ಲಿ ಅವರ 
ಹೆಸರುಗಳನ್ನು” ಪ್ರಸ್ತಾಪಿಸಿಲ್ಲವೆಂಬುದನ್ನು ಅವರು ತಮ್ಮ ವಾದಕ್ಕೆ ಆಧಾರವೆನ್ನುತ್ತಾರೆ.- ಸ್ವಂತ ಚಿಕ್ಕಪ್ಪ ಮತ್ತು ಸ್ವಂತ 
ಸೋದರಮಾವ ಮಾತ್ರವೇಕೆ, ಪ್ರವಾದಿವರ್ಯರಂತೂ(ಸ) ಹ. ಆಯಿಶಾರಿಗೆ(ರ) ಸ್ತನಪಾನ ಸಂಬಂಧಿ -ಚಿಕ್ಕಪ್ಟ ಹಾಗೂ ಮಾವನ" 
'ಮುಂದೆಯೂ ಪರ್ದಾ ಮಾಡಲು ಅನುಮತಿಸಲಿಲ್ಲ. (ಸಿಹಾಹು ಸಿತ್ತಃ ಮತ್ತು ಮುಸ್ನದ್‌ ಅಹ್ಮದ್‌) ಚಿಕ್ಕಪ್ಪ ಮಾವ, ಅಳಿಯ, 
ಸ್ಪನಪಾನ ಸಂಬಂಧಿಗಳು ಹೀಗೆ ಯಾರೆಲ್ಲರ ಜೊತೆ ಒಬ್ಬ ಮಹಿಳೆಯ ವಿವಾಹ ನಿಷಿದ್ಧವಾಗಿದೆಯೋ ಅವರೆಲ್ಲರೂ ಈ 
ವಾಕ್ಕದಲ್ಲಿರುವ ಆದೇಶದ ' ವ್ಯಾಪ್ತಿಗೆ" ಸೇರುತ್ತಾರೆ ಎಂಬ ನಿಯಮವನ್ನು ಸ್ವತಃ ಪ್ರವಾದಿವರ್ಯರೇ(ಸ) ಈ ಪಾಕ್ಕದಿಂದ 
'ಪಡದಿದ್ದರೆಂದು ಇದರಿಂದ ನಮಗೆ ತಿಳಿಯುತ್ತದೆ. 

ಎರಡನೆಯ ಸಮಸ್ಯೆಯೇನೆಂದರೆ, ಯಾವ , ಯಾವ ಸಂಬಂಧಿಕರೊಂದಿಗೆ ವಿವಾಹವನ್ನು ಶಾಶ್ವತವಾಗಿ ನಿಷೇಧಿಸ 
ಲಾಗಿಲ್ಲವೋ (ಯಾರ ಜೊತೆ ಒಬ್ಬ ಕನ್ನೆ ಅಥವಾ ವಿಧವೆಯ ವಿವಾಹ ನಡೆಸಬಹುದೋ) ಅವರ ಮುಂದೆ ಮಹಿಳೆಯರು 
ತಮ್ಮೆಲ್ಲಾ ಶೃಂಗಾರಗಳೊಂದಿಗೆ ನಿಸ್ಸಂಕೋಚವಾಗಿ ಬರಬಹುದೆನ್ನಲು ಅವರು ಮುಹ್ರಿಮ್‌(ವಿವಾಹ ನಿಪಿದ್ದ) ಸಂಬಂಧಿಗಳ 
ಸಾಲಿಗೆ ಸೇರುವುದಿಲ್ಲ. ಇನ್ನು ಮಹಿಳೆಯರು' ಹೊರಗಿನವರೆದುರು ಮಾಡುವಂತೆ ಅವರೆದುರೂ ಸಂಪೂರ್ಣ ಪರ್ದಾ ಮಾಡಬೇಕು 
"ಎನ್ನಲು ಅವರು ಶೀರಾ ಅಪರಿಚಿತರ ಸಾಲಿಗೂ ಸೇರುವುದಿಲ್ಲ. ಈ ಎರಡು ವೈಪರೀತ್ಯಗಳ ನಡುವೆ ಸರಿಯಾದ ನಿಲುವು 
ಏನಾಗಿರಬೇಕೆಂಬುದನ್ನು ಧರ್ಮಶಾಸ್ತ್ರದಲ್ಲಿ ನಿಗದಿಪಡಿಸಲಾಗಿಲ್ಲ. ಏಕೆಂದರೆ, ಅದನ್ನು ಹಾಗೆ ನಿಗದಿಪಡಿಸಲು ಸಾಧ್ಯವಿಲ್ಲ. 
ಅದರ ಮಿತಿಗಳು ಬೇರೆ ಬೇರೆ ಸಂಬಂಧಿಕರ ವಿಷಯದಲ್ಲಿ ಅವರ ಪ್ರಾಯ, ಕೌಟುಂಬಿಕ ನಂಟು ಮತ್ತು ಸಂಪರ್ಕಗಳು ಮತ್ತು 
ಉಭಯತರ ಪರಿಸ್ಥಿತಿಗಳ (ಉದಾ: ಒಂದೇ ಮನೆಯಲ್ಲಿರುವುದು ಅಥವಾ ಬೇರೆ ಬೇರೆ ಮನೆಗಳಲ್ಲಿರುವುದು) ದೃಷ್ಟಿಯಿಂದ 
ಖಂಡಿತವಾಗಿಯೂ ವಿಭಿನ್ನವಾಗಿರುವುವು ಮತ್ತು ಅವು ಭಿನ್ನವೇ ಆಗಿರಬೇಕು. ಈ ವಿಷಯದಲ್ಲಿ ಪ್ರವಾದಿವರ್ಯರು(ಸ) ಸ್ವತಃ |, 

ಅನುಸರಿಸಿದ ನಿಲುವಿನಿಂದಲೂ ನಮಗೆ ಇದೇ ಮಾರ್ಗದರ್ಶನ ಸಿಗುತ್ತದೆ. ಪ್ರವಾದಿವರ್ಯರ(ಸ) ಪತ್ನಿ ಹ. ಆಯಿಶಾರ(ರ) 

ಸಹೋದರಿ ಹ. ಅಸ್ಮಾ ಬಿನ್ತಿ ಅಬೂಬಕರ್‌ರು(ರ) ಪ್ರವಾದಿವರ್ಯರ(ಸು ಮುಂದೆ ಬರುತ್ತಿದ್ದರು. ಕೊನೆ ಕಾಲದ ವರೆಗೂ 
'ಅವರಿಬ್ಬರ ಮಧ್ಯೆ ಕನಿಷ್ಠ ಪಕ್ಷ ಮುಖ ಮತ್ತು' ಕೈಗಳೆ ಮಟ್ಟಿಗೆ ಪರ್ದಾ ಇರಲಿಲ್ಲವೆಂದು ಅನೇಕ ಹದೀಸ್‌ಗಳಿಂದ 
ತಿಳಿಯುತ್ತದೆ. (ಅಬೂ ದಾವೂದ್‌- ಕಿತಾಬುಲ್‌ ಹಜ್ಜ್‌, ಬಾಬುಲ್‌ ಮುಹರ್ರಿಮ್‌ ಯುಲದ್ದಿಬ್‌ ಗುಲಾಮಹೂ ನೋಡಿರಿ) 
ಇದೇ ರೀತಿಯಲ್ಲಿ ಅಬೂ ತಾಲಿಬ್‌ರ ಪುತ್ರಿ ಉಮ್ಮು ಹಾನೀ ಪ್ರವಾದಿವರ್ಯರ(ಸು) ಚಿಕ್ಕಪ್ಪನ ಮಗಳೆಂಬ ನೆಲೆಯಲ್ಲಿ 
ಸಹೋದರಿಯಾಗಿದ್ದರು. ಇವರು ಕೊನೆ ಕಾಲದ ವರೆಗೂ ಪ್ರವಾದಿವರ್ಯರ(ಸ) ಮುಂದೆ ಬರುತ್ತಿದ್ದರು ಮತ್ತು ಕನಿಷ್ಠ ಪಕ್ಷ 
ಮುಖಪರದ್ದೆಯನ್ನು ಅವರ ಮುಂದೆ ಎಂದೂ ಹಾಕಲಿಲ್ಲ (ನೋಡಿರಿ- ಅಬೂ ಬಾವೂದ್‌, ಕಿತಾಬುಸ್ಟೌಮ್‌, ಬಾಬುನ್‌ ಫಿನ್ನಿಯತಿ 
معن‎ ವರ್ರುಖ್ಯತು ಫೀಹಿ) ಅತ್ತ ಹ. ಫರಾ ಬಿನ್‌ ಅಬ್ಬಾಸ್‌ ಮತ್ತು ಅಬ್ದುಲ್‌ ಮುತ್ತಲಿಬ್‌ ಬಿನ್‌ ರಬೀಲಃರನ್ನು(ರ) 
ನೋಡುತ್ತೇವೆ. ಇವರ ವಿವಾಹ ಇನ್ನೂ ಆಗಿರಲಿಲ್ಲ. ಇವರಿಬ್ಬರೂ ಹ. ರುನಬ್‌ರ(ರ) ಮನೆಯಲ್ಲಿದ್ದ ಪ್ರವಾದಿವರ್ಯರ(ಸ) | 
ಬಳಿಗೆ ಹೋಗುತ್ತಾರೆ. ಹ. ರ್ಹುನಬ್‌ರು(ರ) ಹ. ಫರ್ಗಾರ(ರ) ಸ್ವಂತ ಸೋದರತ್ತೆಯ ಮಗಳು, ಅಬ್ದುಲ್‌ ಮುತ್ತಲಿಬ್‌ ಬಿನ್‌ 
ರಬೀಅಃರ(ರ) ತಂದೆಯೊಂದಿಗೂ ಅವರ ಸಂಬಂಧ ಫರ್ಬೌರಂತೆಯೇ ಇದೆ. ಆದರೆ ಅವರು ಇವರಿಬ್ಬರ ಮುಂದೆ ಬರುವುದಿಲ್ಲ. 
ಪ್ರವಾದಿವರ್ಯರ(ಸ) ಉಪಸ್ಥಿತಿಯಲ್ಲಿ ತೆರೆಯ ಮರೆಯಲ್ಲಿ ನಿಂತು ಅವರಿಬ್ಬರೊಡನೆ ಮಾತಾಡುತ್ತಾರೆ. (ಅಬೂ ಬಾವೂದ್‌, 
ಕಿತಾಬುಲ್‌ ಖಿರಾಜ್‌) ಇವೆರಡೂ ತರದ ಘಟನೆಗಳನ್ನು ಸೇರಿಸಿ ನೋಡಿದಾಗ ಸಮಸ್ಯೆಯ ರೂಪವು ನಾವು ಮೇಲೆ ಹೇಳಿದ 
ರೀತಿಯೇ ಆಗಿರುವುದಾಗಿ ಕೆಂಡು ಬರುತ್ತದೆ. ಮೂರನೆಯ ಸಮಸ್ಯೆ: ಸಂಬಂಧದಲ್ಲಿ ಸಂಶಯವುಂಟಾಗಿ ಬಿಟ್ಟಾಗ ಮುಪ್ರಿಮ್‌ 
(ವಿವಾಹ ನಿಷಿದ್ದ) ಸಂಬಂಧಿಕರೊಂದಿಗೂ ಮುಂಜಾಗ್ರತೆಯ ದೃಷ್ಟಿಯಿಂದ ಪರ್ದಾ ಮಾಡಬೇಕು. 

43. ಮೂಲದಲ್ಲಿ 'ನಿಸಾಇಹಿನ್ನ' ಎಂಬ ಪದ ಪ್ರಯೋಗವಾಗಿದೆ. ಇದರ ಶಬ್ದಾರ್ಥ 'ಅವರ ಸ ಸ್ರೀಯರು' ಎಂದಾಗಿರುತ್ತದೆ. 
ಹಾಗೆಂದರೆ ಯಾರು ಎಂಬ ವಿಷಯದಲ್ಲಿ ಕರ್ಮಶಾಸ್ತ್ರಜ್ನರ ಮತ್ತು ವ್ಯಾಖ್ಯಾನಕಾರರ ಹೇಳಿಕೆಗಳು ವಿಭಿನ್ನವಾಗಿವೆ. ಒಂದು ಗುಂಪಿನ 
'ಅಭಿಪ್ರಾ ಪ್ರಾಯದಂತೆ ಇದು ಕೇವಲ ಮುಸ್ಲಿಮ್‌ ಸ್ತ್ರೀಯರಿಗೆ ಸಂಬಂಧಿಸಿದೆ. ಮುಸ್ಲಿಮ್‌ ಮಹಿಳೆಯರು, ದಿಮ್ಮಿ ಅಥವಾ ಬೇರಾವುದೇ 


ಕಾಂಡ-18 


24. ಅನ್ನೂರ್‌ ۰ 19 


SE GA SIE Go‏ آو الإ ان را کل 


42 


EEA CTE STE AC OS 


ದಾಸಿಯರು." ಯಾವುದೇ ''ದುರಪೇಕ್ಸೆ ಇಲ್ಲದಂತಹ ಅಧೀನ ಸೇವಕರು" ಮತ್ತು'` ಇನ್ನೂ ಸ್ತ್ರೀಯರ ರಹಸ್ಯ 
ವಿಷಯಗಳೆನ್ನ। ರಿಯದ ಬಾಲಕರು.“ ಅವರು, ತಾವು ಮರೆಸಿಟ್ಟಿ! ರುವಂತಹ 'ಅಲಂಕಾರದ ಅರಿವು ಜನರಿಗಾಗುವಂತೆ 
ತಮ್ಮ ಪಾದಗಳನ್ನು ನೆಲಕ್ಕೆ ಬಡಿಯುತ್ತಾ. ನಡೆಯದಿರಲಿ.* 


ವರ್ಗದ ಮುಸ್ಲಿಮೇತರ ಮಹಿಳೆಯರೆದುರು, ಪುರುಷರೆದುರು ಮಾಡುವಂತೆಯೇ ಪರ್ದಾ ಮಾಡಬೇಕು. ಇನ್ನೊ೦ದು ಗುಂಪಿನ 
ಅಭಿಮತದಂತೆ, ಇದು ಎಲ್ಲ ಸ್ತ್ರೀಯರಿಗೆ ಅನ್ವಯವಾಗುತ್ತದೆ. ಆದರೆ ನಿಜಕ್ಕೂ ಅಲ್ಲಾಃ ಹನ ಇಂಗಿತವೂ. ಇದೇ ಆಗಿರುತ್ತಿದ್ದರೆ 
ಕೇವಲ 'ಅನ್ನಿಸಾ' (ಮಹಿಳೆಯರು) ಎನ್ನುವ ಬದಲು 'ನಿಸಾಇಹಿನ್ನ'(ಅವರ ಸ್ತ್ರೀಯರು) ಎಂಬ ಪದವನ್ನು ಬಳಸಿದ್ದೇಕೆ -ಎಂದು 
ಅರ್ಥವಾಗುವುದಿಲ್ಲ: ಈ ಕುರಿತು ಇರುವ ಮೂರನೆಯ ಅಭಿಪ್ರಾಯ ಹೆಚ್ಚು ಸಮರ್ಪಕವೂ ಕುರ್‌ಆನಿನ ಪದಗಳಿಗೆ ಹೆಚ್ಚು 
ನಿಕಟವೂ ಆಗಿದೆ. ಆ ಅಭಿಪ್ರಾಯದಂತೆ, ಇದು ಅವರ ಜೊತೆಗಾರ್ತಿ ಸ್ತ್ರೀಯರು, ಅವರಿಗೆ ಪರಿಚಿತರಾದ ಸ್ತ್ರೀಯರು ಮತ್ತು 
ಅವರ ಜೊತೆ ಸಂಬಂಧವಿರುವ ಹಾಗೂ ಅವರ ಕೆಲಸ ಕಾರ್ಯಗಳಲ್ಲಿ, ಭಾಗವಹಿಸುವ ಸ್ತ್ರೀಯರಿಗೆ ಅನ್ವಯಿಸುತ್ತದೆ. ಅವರು 
ಮುಸ್ಲಿಮರಾಗಿದ್ದರೂ, ಮುಸ್ಲಿಮೇತರರಾಗಿದ್ದರೂ ಸರಿಯೇ. ಇದರ ಉದ್ದೇಶ ಯಾರ ಶೀಲ, ಚಾರಿತ್ರ್ಯಗಳೆ ಕುರಿತು ತಿಳಿದಿಲ್ಲವೋ 
ಅಂತಹ ಅಪರಿಚಿತ ಸ್ತ್ರೀಯರನ್ನು ಅಥವಾ نکد‎ ಸಂಶಯಾಸ್ಪದವಾಗಿದ್ದು ಭರವಸೆಗೆ ಅರ್ಹರಲ್ಲದ ಸ್ತ್ರೀಯರನ್ನು ಪ್ರಸ್ತುತ 
ریہ‎ ದಿಂದ ಹೊರಗಿಡಬೇಕೆಂಬುದೇ ಆಗಿದೆ. ಪ್ರವಾದಿವರ್ಯರ(ಸ) ಪತ್ನಿಯರ ಬಳಿಗೆ 'ದಿಮ್ಮಿ' ಸ್ತ್ರೀಯರು ಬರುತ್ತಿದ್ದರೆಂಬ 
ಪ್ರಸ್ತಾಪವಿರುವ ಅಧಿಕೃತ ಹದೀಸ್‌ಗಳು ಕೂಡಾ ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ. ಒಟ್ಟಿನಲ್ಲಿ ಈ ವಿಷಯದಲ್ಲಿ ನಿಜವಾಗಿ 
ಪರಿಗಣಿಸಬೇಕಾದುದು ಚಾರಿತ್ರ್ಯ ಮತ್ತು ನೈತಿಕ ಸ್ಥಿತಿಯನ್ನೇ ಹೊರತು ಧಾರ್ಮಿಕ ಭಿನ್ನತೆಯನ್ನಲ್ಲ. 

44. ಈ ಆಜ್ಞೆಯ ಅರ್ಥಗ್ರಹಿಸುವುದರಲ್ಲಿ ಕರ್ಮಶಾಸ್ತ್ರಜ್ಞರ ನಡುವೆ ಮತಭೇದವುಂಟಾಗಿದೆ. ಇದರ, ಅರ್ಥ- ಒಬ್ಬ ಸ್ತ್ರೀಯ 
ಸ್ವಾಮ್ಯದಲ್ಲಿರುವ ದಾಸಿಯರು ಮಾತ್ರ ಎಂದು ಒಂದು ಪಂಗಡ ಅಭಿಪ್ರಾಯ ಪಡುತ್ತದೆ. ಅವರ ದೃಷ್ಟಿಯಲ್ಲಿ ದೇವಾದೇಶದ 
ತಾತ್ಸರ್ಯವೇನೆಂದರೆ- ದಾಸಿಯು ಬಹುದೇವ'ವಿಶ್ವಾಸಿನಿಯಾಗಿರಲಿ ಅಥವಾ ಗ್ರಲಿಥದವಳಾಗಿರಲಿ ಮುಸ್ಲಿಮ್‌: ಒಡತಿ ಅವಳ ಮುಂದೆ 
ಶೃಂಗಾರದೊಂದಿಗೆ ಬರಬಹುದು. ಆದರೆ ಗುಲಾಮನು ಆ ಸ್ತ್ರೀಯ ಸ್ವಂತ ಗುಲಾಮನಾಗಿದ್ದರೂ ಪರ್ದಾದ ವಿಷಯದಲ್ಲಿ ಸ್ವತಂತ್ರನಾದ 
ಅನ್ಯ ಪುರುಷನಂತೆಯೇ ಆಗಿರುತ್ತಾನೆ. ಇದು ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, "ಮುಜಾಹಿದ್‌, ಹಸನ್‌ಬಸರೀ “ಮುಂತಾದವರ ಮತ್ತು 
ಇಮಾಮ್‌ ಅಬೂ ಹನೀಫಾರ(ರ) ಅಭಿಮತ. ಈ ಮಹಾನುಭಾವರ ವಾದವು ಗುಲಾಮನಿಗೆ ಅವನ ಒಡತಿ ಮುಪಹ್ರಿಮ್‌ ಅಲ್ಲವೆಂದಾಗಿದೆ. 
ಇನ್ನು 'ಮಾ ಮಲಕತ್‌ ಐಮಾನುಹುನ್ನ' ಎಂಬ ಪದಗಳ ವಿಷಯ. ಇವು ಸಾರ್ವತ್ರಿಕವಾದರೂ ಸಂದರ್ಭ ಮತ್ತು ಸನ್ನಿವೇಶಗಳು 
ಅದರ ಅರ್ಥವನ್ನು 'ದಾಸಿಯರಿಗೆ ಮಾತ್ರವೆಂದು ನಿರ್ದಿಷ್ಟಗೊಳಿಸುತ್ತದೆ. ಇನ್ನೊ೦ದು ಪಂಗಡ ಈ ಅನುಮತಿ ದಾಸಿ ಮತ್ತು 
ಗುಲಾಮ ಇಬ್ಬರಿಗೂ ಅನ್ವಯಿಸುತ್ತದೆನ್ನುತ್ತದೆ. ಇದು ಹ. ಆಯಿಶಾ(ರ) ಮತ್ತು ಉಮ್ಮು ಸಲ್ಮಾ(ರ) ಹಾಗೂ ಅಹ್ಲೆಬೈತ್‌ನ ಕೆಲವು 
ಇಮಾಮರ ಅಭಿಪ್ರಾಯವಾಗಿದೆ. ಇಮಾಮ್‌ ಶಾಫಿಈಯವರ(ರ) ಪ್ರಸಿದ್ಧ ಹೇಳಿಕೆಯೂ ಇದೇ ಆಗಿದೆ. ಇವರ ವಾದ 'ಮಾ ಮಲಕತ್‌ 
ಐಮಾನುಹುನ್ನ' ಎಂಬ ಪದದ ಸಾರ್ವತ್ರಿಕತೆಯನ್ನು ಮಾತ್ರವಲ್ಲದೆ, ಕೆಲವು ಹದೀಸ್‌ಗಳನ್ನು ಕೂಡಾ ಆಧರಿಸಿವೆ. 

: 45. ಮುಹ್ರಿಮ್‌ ಪುರುಷರ ಹೊರತು ಇತರ ಪುರುಷರ ಮುಂದೆ ಒಬ್ಬ ಮುಸ್ಲಿಮ್‌ ಸ್ತ್ರೀಯು. ಅಲಂಕಾರದೊಂದಿಗೆ ಬರೆಚೇಕಾದರೆ : 
ಅವನಲ್ಲಿ ಎರಡು ಗುಣ ವಿಶೇಷಗಳಿರಬೇಕಾದುದು ಅವಶ್ಯಕವೆಂದು ಈ ನುಡಿಗಳಿಂದ ತಿಳಿಯುತ್ತದೆ- 1) ಅವನು ಕೈ ಕೆಳಗಿನವನು 
ಮತ್ತು ಅಧೀನನಾಗಿರಬೇಕು. 2) ಅವನು ಅಪೇಕ್ಸೆ ಇಲ್ಲ )ದವನಾಗಿರಬೇಕು. ಅರ್ಥಾತ್‌- ತನ್ನ ಪ್ರಾಯ ಅಥವಾ ಶಾರೀರಿಕ ಅನರ್ಹತೆ 
ಅಥವಾ ಬುದ್ಧಿ ಮಾಂದ್ಯ ಅಥವಾ ದಾರಿದ್ರ್ಯ ಅಥವಾ ಪರಾಧೀನತೆ ಮತ್ತು ಅಸಹಾಯಕತೆಯಿಂದಾಗಿ ಯಜಮಾನನ ಪತ್ನಿ, ಪತ್ರಿ 
ಸಹೋದರಿ ಅಥವಾ ತಾಯಿಯ ಬಗೆಗೆ ಯಾವತ್ತೂ ದುರುಬ್ದೇಶವನ್ನು ಮನಸ್ಸಿಗೆ ತರಲು ಸಾಹಸ ಪಡಲಾರದಂತಹವನು. 

46. ಅರ್ಥಾತ್‌- ಈಗಿನ್ನೂ ಲೈಂಗಿಕ ಭಾವನೆಗಳು ಜಾಗೃತವಾಗಿಲ್ಲದವರು. ಈ ವರ್ಣನೆ ಹೆಚ್ಚೆಂದರೆ, ಹತ್ತು ಹನ್ನೆರಡು 
ವರ್ಷ ಪ್ರಾಯದ ಹುಡುಗರ ಮಟ್ಟಿ ಗ ಮಾತ್ರ ಅನ್ವಯವಾಗಬಲ್ಲುದು. ಇದಕ್ಕಿಂತ ಹೆಚ್ಚು ಪ್ರಾಯದ ಹುಡುಗರು ಪ್ರೌಢರಾಗದಿದ್ದರೊ 
ಅವರಲ್ಲಿ ಲೈಂಗಿಕ ಭಾವನೆಗಳು ಜಾಗೃತವಾಗತೊಡಗುತ್ತವೆ. 

41. ಈ ವಿಧಿಯನ್ನು ಪ್ರವಾದಿವರ್ಯರು(ಸ) ಆಭರಣಗಳ ರುಣಕಾರಕ್ಕೆ ಮಾತ್ರ ಸೀಮಿತಗೊಳಿಸಿಡಲಿಲ್ಲ. ದೃಷ್ಟಿಯ ಹೊರತು 
ಇತರ ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ವಸ್ತುಗಳೆಲ್ಲಾ ಇಲ್ಲಿ ಅಲ್ಲಾಹನು ಸ್ತ್ರೀಯನ್ನು ಶೈಂಗಾರ ಪ್ರದರ್ಶನದಿಂದ 


ಕಾಂಡ -18 


140° ಕುರ್‌ಆನ್‌ ವ್ಯಾಖ್ಯಾನ 


A . ಮ ಪಹಭ iC ES 
NSS 0ئ ری‎ 00 
سر‎ ಹಕ مہ‎ i ses LMS 


ನೀವೆಲ್ಲರೂ ಸೇರಿ -`ಅಲ್ಲಾಹನೊಡನೆ ಕಮಾಯಾಚನೆ ಮಾಡಿರಿ.4‏ ج7 7 روم 
ನಿಮಗೆ" ಯಶಸ್ಸು ಪ್ರಾಪ್ಪಿಯಾಗಲೂಬಹುದು. ಅ -'ನಿಮ್ಮಲ್ಲಿ ಒಂಟಿಯಾಗಿರುವವರ್‌ ಮತ್ತು ನಿಮ್ಮ ದಾಸ-”‏ 
'ದಾಸಿಯರಲ್ಲಿ ಸಜ್ಜ ನರಾಗಿರುವವರ್‌' ವಿವಾಹ ಮಾಡಿಬಿಡಿ. 5 ಅವರು ' ಬಡವರಾಗಿದ್ದರೆ ಅಲ್ಲಾಹ್‌ ತನ್ನ‏ 
ಅನುಗ್ರಹದಿಂದ. ಅವರನ್ನು ಸಂಪನ್ನಗೊಳಿಸುವನು.5 ಅಲ್ಲಾಹ್‌ ಅತಿ ವಿಶಾಲನೂ ಸರ್ವಜ್ಞನೂ ಆಗಿರುತ್ತಾನೆ.‏ 


ತಡೆದಿರುವುದರ ಹಿಂದಿರುವ ಉದ್ದೇಶಕ್ಕೆ ವಿರುದ್ಧ ವಾಗಿವೆ ಎಂಬ ನಿಯಮವನ್ನು ಅವರು ಈ ವಾಕ್ಕದಿಂದ ಪಡೆದರು. ಆ ಪ್ರಕಾರ 
ಅವರು, ಸುಗಂಧವನ್ನು ಪೂಸಿ ಹೊರಗೆ ಹೋಗಬಾರದೆಂದು ಸ್ತ್ರೀಯರಿಗೆ ಆದೇಶಿಸಿದ್ದಾರೆ. ಅದೇ ರೀತಿಯಲ್ಲಿ ಸ್ತ್ರೀಯರು 
ಅನಗತ್ಯವಾಗಿ ತಮ್ಮ ಸ್ವರವನ್ನು ಪುರುಷರಿಗೆ ಕೇಳಿಸುವುದನ್ನೂ ಅವರು ಮೆಚ್ಚಲಿಲ್ಲ. 
” 48. ಅರ್ಥಾತ್‌- ಇಷ್ಟರ ವರೆಗೆ ಈ ವಿಷಯದಲ್ಲಿ ನಿಮ್ಮಿಂದಾದ ಪ್ರಮಾದ ಮತ್ತು ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡಿರಿ. 
ಮುಂದೆ ಅಲ್ಲಾಹ್‌ ಮತ್ತು ಅವನ ರಸೂಲರು ಕೊಟ್ಟಿರುವ ಮಾರ್ಗದರ್ಶನ ಪ್ರಕಾರ ನಿಮ್ಮ ವರ್ತನೆಯನ್ನು ತಿದ್ದಿಕೊಳ್ಳಿರಿ. 
\ 49). ಈ" ಆಜ್ಞೆಗೆ ಅವಶೀರ್ಣದ ಬಳಿಕ ಕುರ್‌ಆನಿನ ಸ್ಫೂರ್ತಿಯಂತೆ ಪ್ರವಾದಿವರ್ಯರು(ಸ) 'ಇಸ್ಲಾಮೊ ಸಮಾಜದಲ್ಲಿ 
ಜಾರಿಗೊಳಿಸಿದಂತಹ ಬೇರೆ ಸುಧಾರಣೆಗಳ ಸಾರಾಂಶವನ್ನೂ ಈ ಸಂದರ್ಭದಲ್ಲಿ ಕೊಟ್ಟು ಬಿಡುವುದು ಸೂಕ್ತವೆಂದು ತೋರುತ್ತದೆ- 
1) ಪ್ರವಾದಿವರ್ಯರುಸ) -ಮುಹ್ರಿಮ್‌ ಸಂಬಂಧಿಕರು ಇಲ್ಲದಿರುವಾಗ ಇತರರು (ಟವರು ಸಂಬಂಧಿಕರೇ 'ಆಗಿದ್ದರೂ) ಒಬ್ಬ 
ಸ್ತ್ರೀಯನ್ನು ಏಕಾಂತದಲ್ಲಿ ಸೆಂದರ್ಶಿಸುವುದನ್ನೂ ಅವಳೆ ಬಳಿ ಕುಳಿತುಕೊಳ್ಳುವುದನ್ನೂ ನಿಷೇಧಿಸಿಬಿಟ್ಟರು. (ತಿರ್ಮಿದಿ, ಅಹ್ಮದ್‌) 7 
2) ಒಬ್ಬ ಪುರುಷನ ಕೈ ಒಬ್ಬ ಅನ ಸ್ತ್ರೀಯ ಮೈಗೆ ತಾಗುವುದನ್ನು ನಿಷೇಧಿಸಿದರು. ಪ್ರವಾದಿವರ್ಯರು(ಸ) ಪುರುಷರಿಂದ, ಕೈಯ 
ಮೇಲೆ ಕೈಯನ್ನಿಟ್ಟು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದರು. ಆದರೆ ಸ್ತ್ರೀಯರಿಂದ ಬಾಯ್ದೆರೆ ಕರಾರನ್ನು ಮಾತ್ರ ಪಡೆಯುತ್ತಿದ್ದರು. ಅವಳು 
ಕರಾರು, pad "ಹೋಗಿರಿ ನಿಮ್ಮ ಪ್ರತಿಜ್ಞಾವಿಧಿ ನೆರವೇರಿ ಬಿಟ್ಟಿತು” ಎನ್ನುತ್ತಿದ್ದರು. (ಅಬೂ ದಾವೂದ್‌, ಕಿಶಾಬುಲ್‌ 
ಖರಾಜ್‌) 3) ಪ್ರವಾದಿವರ್ಯರು(ಸ) ಸ್ತ್ರೀಯನ್ನು 'ಮುಶಹ್ರಿಮ್‌ ಸಂಬಂದಿಕನು ಜೊತೆಗಿಲ್ಲದೆ ಒಬ್ಬಂಟಿಗಳಾಗಿ ಅಥವಾ ಮುಹ್ರಿಮ್‌ 
"ಅಲ್ಲದವನ ಸಂಗಡ ಪ್ರಯಾಣ ಮಾಡುವುದನ್ನು. ಉಗ್ರವಾಗಿ ವಿರೋಧಿಸಿದರು. (ಬುಖಾರಿ, قد‎ ಸ್ಲಿಮ್‌) 4) ಪ್ರವಾದಿವರ್ಯರು(ಸ) 
ಸ್ತ್ರೀ ಪುರುಷರ ಮುಕ್ತ ಮಿಲನವನ್ನು ತಡೆಯಲು ಕಾರ್ಯರೂಪದಲ್ಲಿ ಪ್ರಯತ್ನಿಸಿದರು ಮತ್ತು ಬಾಯ್ದೆರೆಯಾಗಿಯೂ ಅದನ್ನು 
ನಿಷೇಧಿಸಿದರು. ಇಸ್ಲಾಮ ಜೀವನದಲ್ಲಿ ಜುಮ್‌ಲಃ ಮತ್ತು ಜಮಾಲಅತಿಗೆ ಇರುವ ಮಹತ್ವವನ್ನು ನಿರಾಕರಿಸುವಂತಿಲ್ಲ. ಆದರೆ 
وو‎ ಸ್ತ್ರೀಯರಿಗೆ ಜುಮ್‌ಅಃವನ್ನು ಕಡ್ಡಾ ನ್ಲಿಯಗೊಳಿಸಲಿಲ್ಲ. (ಅಬೂ ದಾವೂದ್‌) ಸಾಮೂಹಿಕ ನಮಾಯಿನಲ್ಲಿ 
ಸ್ತ್ರೀಯರು ಸೇರುವುದು ಕಡ್ಡಾಯವಲ್ಲವೆಂದಿರುವುದು ಮಾತ್ರವಲ್ಲದೆ, ಒಂದು ವೇಳೆ ಅವರು ಬರ ಬಯಸಿದರೆ ಅವರನ್ನು 
ತಡೆಯಬೇಡಿ ಎಂಬ ಮಾತುಗಳಲ್ಲಿ ಅನುಮತಿ ಕೊಟ್ಟರು. ಇದರ ಜೊತೆಗೆ, ಅವರ' ಪಾಲಿಗೆ ಮನೆಯ ನಮಾರು್‌ ಮಸ್ಸಿದ್‌ನ 
ನಮಾಯ್‌ಗಿಂತ ಶ್ರೇಷ್ಠವಾಗಿರುತ್ತದೆಂಯೂ ವಿಶದೀಕರಿಸಿದರು (ಅಬೂ ದಾವೂದ್‌). ಮಸ್ಸಿದ್‌ ನಬವೀಯಲ್ಲಿ ಪ್ರವಾದಿ 
ವರ್ಯರು(ಸ) ಸ್ತ್ರೀಯರ ಪ್ರವೇಶಕ್ಕೆ ಒಂದು ಪ್ರತ್ಕೇಕ ಬಾಗಿಲನ್ನು ನಿಶ್ಚಯಿಸಿದ್ದರು.(ಅಬೂ ದಾವೂದ್‌, ಬಾಬ್‌ ಇಲ್‌ತಿರಾಲುನ್ನಿಸ್ತಾಇ 
ಫಿಲ್‌ ಮಸಾಜಿದ್‌). ಸಾಮೂಹಿಕ ನಮಾಬುನಲ್ಲಿ ಸ್ತ್ರೀಯರ ಸಾಲುಗಳನ್ನು ಪುರುಷರ ಹಿಂದೆ ನಿಲ್ಲಿಸಲಾಗುತ್ತಿತ್ತು. ನಮಾಯುನ 
ಅಂತ್ಯದಲ್ಲಿ ಪ್ರವಾದಿವರ್ಯರು(ಸ) ಸಲಾಮ್‌ ಹೇಳಿದ ಬಳಿಕ ಸ್ವಲ್ಪ ಹೊತ್ತು ಕುಳಿತಿದ್ದು ಪುರುಷರು ಏಳುವುದಕ್ಕೆ ಮುಂಚೆ 
ಸ್ತ್ರೀಯರು ಎದ್ದು ಹೋಗಿ ಬಿಡಲಿಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದರು. (ಅಹ್ಮದ್‌, ಬುಖಾರಿ - ಉಮ್ಮು ಸಲ್ಮಾರ ವರದಿ) ಹಬ್ಬದ 
ನಮಾರು್‌ಗಳಲ್ಲಿ ಸ್ತ್ರೀಯರು ಭಾಗವಹಿಸುತ್ತಿದ್ದರು. ಆದರೆ ಅವರ ಸ್ಥಳ ಪುರುಷರಿಂದ ಪ್ರತ್ಛೇಕವಾಗಿತ್ತು. ಪ್ರವಾದಿವರ್ಯರು(ಸು) 
رہ‎ (ಉಪನ್ಮಾಸುದ ನಂತರ ಸ್ತ್ರೀಯರ ಕಡೆಗೆ ಹೋಗಿ ಅವರನ್ನು ಪ್ರತೇಕವಾಗಿ ಅಭಿಸಂಬೋಧಿಸುತ್ತಿದ್ದರು (ಬುಖಾರಿ ಮತ್ತು 


ಕಾಂಡ-18 


141 مات .24 


ುಸ್ಲಿಮ್‌- ಇಬ್ನ್‌ ಅಬ್ಬಾಸ್‌ರ ವರದಿ) ಸ್ತ್ರೀ ಪುರುಷರ ಮಿಶ್ರಕೂಟಗಳು ಇಸ್ಲಾಮಿನ ಸ್ವಭಾವಕ್ಕೆ ಎಷ್ಟರ ಮಟ್ಟಿಗೆ ಅಪರಿಚಿತ 
ವಿಷಯವಾಗಿದೆ ಎಂಬುದು ಈ ಆದೇಶಗಳಿಂದ.ಚೆನ್ನಾಗಿ ವಿಶದವಾಗುತ್ತದೆ. ದೇವಭವನದೊಳಗೆ ಆರಾಧನೆಯ ಸಮಯದಲ್ಲೂ 
ಸ್ತ್ರೀ ಪುರುಷರ ಮಿಲನವಾಗಲು ಬಿಡದ ಧರ್ಮವು ಕಾಲೇಜುಗಳಲ್ಲೂ, ಕಛೇರಿಗಳಲ್ಲೂ, ಕ್ಲಬ್ಬುಗಳಲ್ಲೂ ಸಭೆ ಸಮಾರಂಭಗಳಲ್ಲೂ 
ಈ ಮಿಲನವನ್ನು ಧರ್ಮಸಮ್ಮತಗೊಳಿಸುವುದೆಂದು ಯಾರು ತಾನೆ ಊಹಿಸಬಲ್ಲರು? 5) ಸ್ತ್ರೀಯರು ನ್ಯಾಯಸಮ್ಮತವಾದ ಶೃಂಗಾರ- 
ಅಲಂಕಾರಗಳನ್ನು ಮಾಡಿಕೊಳ್ಳಬಹುದೆಂದು ಪ್ರವಾದಿವರ್ಯರು(ಸ) ಅನುಮತಿಸಿರುವುದು ಮಾತ್ರವಲ್ಲದೆ ಅವರು ಹಾಗೆ ಮಾಡ 
ಬೇಕೆಂದು ಅನೇಕ ವೇಳೆ ಸ್ವತಃ ಆದೇಶಿಸಿದ್ದಾರೆ. ಆದರೆ ಈ ವಿಷಯದಲ್ಲಿ ಮಿತಿ ಮಿರುವುದನ್ನು ಅತ್ಯಂತ ಉಗ್ರವಾಗಿ ತಡೆದಿದ್ದಾರೆ. 
ಆಗಿನ ಕಾಲದಲ್ಲಿ ಅರೇಬಿಯಾದ. ಸ್ತ್ರೀಯರಲ್ಲಿ ರೂಢಿಯಲ್ಲಿದ್ದ ಶೃಂಗಾರ ವಿಧಾನಗಳ ಪೈಕಿ ہے‎ ಕೆಳೆಗಿನವುಗಳನ್ನು ಅವರು 
ಶಾಪಾರ್ಹವೆಂದೂ ಜನಾಂಗಗಳ ವಿನಾಶಕ್ಕೆ ಹೇತುವಾಗುವಂತಹದೆಂದೂ ಖಂಡಿಸಿರುವರು- ತಮ್ಮ 'ತಲೆ ಕೂದಲಿನೊಂದಿಗೆ ಬೇರೆ 
ಕೂದಲುಗಳನ್ನು ಸೇರಿಸಿ ಹೆಚ್ಚು ಉದ್ದ ಮತ್ತು ದಪ್ಪವಾಗಿ ತೋರಿಸಲು ಪ್ರಯತ್ನಿಸುವುದು, ಶರೀರದ ಬೇರೆ ಬೇರೆ ಅಂಗಭಾಗ 
ಗಳನ್ನು ಸೂಜಿಯಿಂದ ಚುಚ್ಚಿ ಕಾಡಿಗೆ ಅಥವಾ ನೀಲಿ ತುಂಬುವುದು ಮತ್ತು ಕೃತಕ ಮಚ್ಚೆಯನ್ನು ರಚಿಸುವುದು, ರೋಮಗಳನ್ನು 
ಕಿತ್ತು ಹುಬ್ಬುಗಳನ್ನು ವಿಶಿಷ್ಟ ರೂಪಕ್ಕೆ ತರುವುದು, ಮುಖದ ಮೇಲಿನ ಮಿದು ರೋಮಗಳನ್ನು ಕೀಳುವುದು, ಹಲ್ಲುಗಳಿಗೆ ಅರ 
ಹಾಕಿ ಚೂಪುಗೊಳಿಸುವುದು, ಹಲ್ಲುಗಳ ಮಧ್ಯೆ ಕೃತಕ ಅಂತರ ನಿರ್ಮಿಸುವುದು, ಕುಂಕುಮ ಕೇಸರಿ ಇತ್ಕಾದಿಗಳ ಕೃತಕ ಲೇಪನ 
ಗಳನ್ನು ಹಚ್ಚಿ ಮುಖಕ್ಕೆ ಕೃತಕ ಬಣ್ಣವನ್ನು ತರುವುದು. ಈ ಆದೇಶಗಳು ಸಿಹಾಹುಸ್ಸಿತ್ತಃ ಮತ್ತು ಮುಸ್ನದ್‌ ಅಹ್ಮದ್‌ಗಳಲ್ಲಿ 
ಹ. ಆಯಿಶಾ, ಹ. ಅಸ್ಮಾ ಬಿನ್ತಿ ಅಬೂಬಕರ್‌(ರ) ಹೆ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಅಬ್ದುಲ್ಲಾ ಬಿನ್‌ ಉಮರ್‌, ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌ ಮತ್ತು ಅವೊರ್‌ ಮುಆವಿಯಾರಿಂದ(ರ) ನಂಬಲರ್ಹ ಆಧಾರಗಳೊಂದಿಗೆ ವರದಿಯಾಗಿವೆ. 

50. ಮೂಲದಲ್ಲಿ 'ಅಯಾಮಾ' ಎಂಬ: ಪದ ಪ್ರಯೋಗವಾಗಿದೆ. ಅಯಾಮಾ ಎಂಬುದು 'ಅಯ್ಕಿಮ್‌' ಎಂಬುದರ 
ಬಹುವಚನ, ಅಯ್ಕಿಮ್‌ ಎನ್ನುವುದು ಪತ್ನಿ ಇಲ್ಲದ ಪುರುಷನನ್ನು ಮತ್ತು ಪತಿ ಇಲ್ಲದ ಸ್ತ್ರೀಯನ್ನು. ಆದುದರಿಂದಲೇ ನಾವು 
ಅದನ್ನು ಒಂಟಿಯಾಗಿರುವವರು ಎಂದು ಅನುವಾದಿಸಿದ್ದೇವೆ. 

51. ಅರ್ಥಾತ್‌- ನಿಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ವರ್ತಿಸುವವರು. ದಾಂಪತ್ಯ ಜೀವನವನ್ನು ಸುಸೂತ್ರವಾಗಿ 
ನಿಭಾಯಿಸಬಲ್ಲ ಅರ್ಹತೆಯುಳ್ಳವರು. ಯಜಮಾನನೊಂದಿಗೆ ಚೆನ್ನಾಗಿ ವರ್ತಿಸದ ಹಾಗೂ ವಿವಾಹವಾದ ಬಳಿಕ ತನ್ನ ಬಾಳ 
ಸಂಗಾತಿಯೊಂದಿಗೆ ಚೆನ್ನಾಗಿ ಬಾಳುವರೆಂದು ನಿರೀಕ್ಸಿಸಲಿಕ್ಕೂ ಸಾಧ್ಯವಿಲ್ಲದಂತಹ ದಾಸ ಅಥವಾ ದಾಸಿಯ ವಿವಾಹ ಮಾಡಿಸ 
ಬೇಕೆಂಬ ಹೊಣೆಗಾರಿಕೆಯನ್ನು ಯಜಮಾನನ ಮೇಲೆ ಹಾಕಲಾಗಿಲ್ಲ. ಏಕೆಂದರೆ, ಇಂತಹ ಸಂದರ್ಭದಲ್ಲಿ ಅವನು ಹಾಗೆ ಮಾಡಿದರೆ 
ಇನ್ನೊಬ್ಬರ ಬಾಳನ್ನು ಕೆಡಿಸಿದಂತಾದೀತು. 

52. ಇಲ್ಲಿ ಮೇಲ್ಲೋಟಕ್ಕೆ, ಆಜ್ಞೆಯ ಧಾಟಿ, ಬಳಸಲಾಗಿರುವುದನ್ನು ಕಂಡು ವಿದ್ವಾಂಸರ ಒಂದು ಪಂಗಡವು ಹೀಗೆ 
ಮಾಡುವುದು ಕಡ್ಡಾಯವೆಂದು ತಿಳಿದುಕೊಂಡಿತು. ವಾಸ್ತವದಲ್ಲಿ ಈ ಆದೇಶ ಕಡ್ಡಾಯದ ರೂಪದಲ್ಲಿಲ್ಲ ಎಂಬುದನ್ನು ಸಮಸ್ಯೆಯ 
ಸ್ವರೂಪವೇ ಸ್ವತಃ ಸಾರಿ ಹೇಳುತ್ತಿದೆ. ಈ ವಿಷಯದಲ್ಲಿ ಹೆಚ್ಚಿನ ಕರ್ಮಶಾಸ್ತ್ರಜ್ನರ ಅಭಿಪ್ರಾಯವೂ ಅಲ್ಲಾಹನ ಈ ಆದೇಶ 
ಈ ಕಾರ್ಯವನ್ನು 'ಮಂದೂಬ್‌'(ಅಪೇಕ್ಲಿತುಗೊಳಿಸುತ್ತದೆಯೇ ಹೊರತು ಕಡ್ಡಾಯಗೊಳಿಸುವುದಿಲ್ಲ. ಅರ್ಥಾತ್‌- ತಮ್ಮ 
ಸಮಾಜದಲ್ಲಿ ಯಾರೂ ಅವಿವಾಹಿತರಾಗಿ ಉಳಿದಿರಬಾರದೆಂಬ ಚಿಂತೆ ಸರ್ವಸಾಮಾನ್ಯವಾಗಿ ಮುಸಲ್ಮಾನರಿಗೆ ಇರಬೇಕೆಂಬಾಗಿ 
ರುತ್ತದೆ. ಕುಟುಂಬದವರು, ಮಿತ್ರರು ನೆರೆಹೊರೆಯವರು ಎಲ್ಲರೂ ಈ ಕಾರ್ಯದಲ್ಲಿ ಅಭಿರುಚಿ ತೋರಬೇಕು. ಯಾರೂ 
ಇಲ್ಲವೆಂದಾದರೆ ಸರಕಾರ ಈ ಕಾರ್ಯದಲ್ಲಿ ಸಹಾಯ ಮಾಡಬೇಕು. 

53. ವಿವಾಹ ಮಾಡಿಕೊಂಡವರೆಲ್ಲರನ್ನೂ ಅಲ್ಲಾಹ್‌ ಧನಿಕರನ್ನಾಗಿ ಮಾಡಿಬಿಡುವನೆಂದು ಇದರ ಅರ್ಥವಲ್ಲ. ಜನರು 
ಈ ವಿಷಯದಲ್ಲಿ ವಿಪರೀತ ಲೆಕ್ಕಾಚಾರಗಳನ್ನು ಅವಲಂಬಿಸಿಕೊಂಡಿರಬಾರದು ಎಂಬುದೇ "ಇದರ ತಾತ್ಸರ್ಯ. ತಮ್ಮ 
ಹೆಣ್ಣನ್ನು ವಿವಾಹವಾಗಲು ಸಭ್ಯನೂ ಸುಶೀಲನೂ ಆದವನೊಬ್ಬನು ಮುಂದೆ ಬಂದಾಗ, ಕೇವಲ ಅವನು ಬಡವನೆಂಬ. 
ಕಾರಣಕ್ಕಾಗಿ ಈ ಸಂಬಂಧವನ್ನು ನಿರಾಕರಿಸಬೇಡಿ ಎಂದು ಇದರಲ್ಲಿ ಹೆಣ್ಣಿನ ಕಡೆಯವರಿಗೆ ಸೂಚನೆ ಇದೆ. ಯುವಕನು 
ಇನ್ನೂ ಸಾಕಷ್ಟು ಸಂಪಾದನೆ ಮಾಡುತ್ತಿಲ್ಲವೆಂದು ಅವನ ವಿವಾಹ ಮಾಡದೆ ಇರಬಾರದೆಂದು ಹುಡುಗನ ಕಡೆಯವರಿಗೂ 
ಬೋಧನೆ ಇದೆ. ಇನ್ನು ಯುವಕರಿಗೆ ಇದರಲ್ಲಿ ಹೆಚ್ಚಿನ ಶ್ರೀಮಂತಿಕೆಯನ್ನು ನಿರೀಕ್ಷಿಸುತ್ತಾ, ತಮ್ಮ ವಿವಾಹದ ವಿಷಯದಲ್ಲಿ" 

|] ವೃಥಾ ವಿಳಂಬ ನೀತಿಯನ್ನು ಅನುಸರಿಸಬಾರದು ಮತ್ತು ಸಂಪಾದನೆ ಸ್ವಲ್ಪವೇ ಇರುವುದಾದರೂ ಅಲ್ಲಾಹನ ಮೇಲೆ 
ಭರವಸೆಯನ್ನಿರಿಸಿ ಮದುವೆ ಮಾಡಿಕೊಳ್ಳಬೇಕೆಂಬ ಉಪದೇಶವಿದೆ. ಹ ನನ 


520-8 


142 ಕುರ್‌ಆನ್‌ ವ್ಯಾಖ್ಯಾನ 


23.) 


Ke Ur 9B فی وے‎ 4 » ۲ 

RIK, 5 د انب ببتخون‎ Ra 
قط‎ ١ ٠ 2 > انت‎ 5 SE es ಸನ کت مر‎ 
Gs JE BAIS : 

(33-) ವಿವಾಹಾನುಕೂಲತೆ ಒದಗದವರು ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರನ್ನು 
ಸಂಪನ್ನೆಗೊಳಿಸುವವರೆಗೂ ಸಜ್ಞಾರಿತ್ರ್ಯವನ್ನು ಕಾಯ್ದುಕೊಳ್ಳಬೇಕು. ಮತ್ತು ನಿಮ್ಮ ದಾಸರ ಪೈಕಿ 
ವಿಮೋಚನಾ ಕರಾರಿಗಾಗಿ' ನಿವೇದಿಸಿಕೊಳ್ಳುವವರಲ್ಲಿ5ನ ಒಳಿತಿದೆ ಎಂದು ನಿಮಗೆ ತಿಳಿದು ಬಂದರೆ ಅವರೊಡನೆ 
ವಿಮೋಚನಾ ಕರಾರು ಮಾಡಿಕೊಳ್ಳಿರಿ” ಮತ್ತು ಅಲ್ಲಾಹನು ಕೊಟ್ಟಿರುವ ಸಂಪತ್ತಿನಿಂದ ಅವರಿಗೆ ಕೊಡಿರಿ.೫ 


ಇ 


' 54. ಈ ವಿಷಯದಲ್ಲಿ ಪ್ರವಾದಿವರ್ಯರಿಂದ(ಸ) ವರದಿ ಮಾಡಲಾಗಿರುವ ಹದೀಸ್‌ಗಳು ಈ ವಾಕ್ಯಗಳಿಗೆ ಅತ್ಯುತ್ತಮ 
ವ್ಯಾಖ್ಯಾನವನ್ನು ಒದಗಿಸುತ್ತವೆ. "ಯುವಕರೇ! ನಿಮ್ಮ ಪೈಕಿ ಮದುವೆ ಮಾಡಲು ಸಾಧ್ಯವಿರುವವನು ಮದುವೆ ಮಾಡಿಕೊಳ್ಳಬೇಕು. 
ಏಕೆಂದರೆ, ಇದು ದೃಷ್ಟಿಯನ್ನು ಪಾಪದಿಂದ ರಕ್ಷಿಸುವ ಮತ್ತು ಮನುಷ್ಯನ ಚಾರಿತ್ರ್ಯವನ್ನು ಕಾಪಾಡುವ ಪ್ರಮುಖ ಸಾಧನವಾಗಿದೆ. 
ಇದಕ್ಕೆ ಸಾಮರ್ಥ್ಯವಿಲ್ಲದವನು ಉಪವಾಸ ವ್ರತವನ್ನಾಚರಿಸಬೇಕು. ಏಕೆಂದರೆ, ಉಪವಾಸ ವ್ರತಗಳು ಮನುಷ್ಕನ ಕಾಮವಿಕಾರ' 
ವನ್ನು ತಣಿಸುತ್ತವೆ" ಎಂದು ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆಂದು ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ವರದಿ 
"ಮಾಡಿರುತ್ತಾರೆ. (ಬುಖಾರಿ ಮತ್ತು ಮುಸ್ಲಿಮ್‌) ಹ. ಅಬೂ ಹುರೈರಾ(ರು ವರದಿ ಮಾಡಿರುವ ಪ್ರಕಾರ, ಪ್ರವಾದಿವರ್ಯರು(ಸ) 
ಹೀಗೆ ಹೇಳಿರುವರು: "ಮೂರು ತರದ ಜನರಿಗೆ ಸಹಾಯ ಒದಗಿಸುವ ಹೊಣೆ ಅಲ್ಲಾಹನ ಮೇಲಿದೆ. 1) ಪರಿಶುದ್ದನಾಗಿರಲಿಕ್ಕಾಗಿ 
| ವಿವಾಹ ಮಾಡಿಕೊಳ್ಳುವವನು. 2) ದಾಸ್ಕ ವಿಮೋಚನೆಯ ಕರಾರು ಮಾಡಿಕೊಂಡು, ಅದರ ಹಣವನ್ನು ಪಾವತಿಸುವ ಸಂಕಲ್ಪ 
ಮಾಡಿರುವ ಗುಲಾಮ. 3) ಅಲ್ಲಾಹನ ಮಾರ್ಗದಲ್ಲಿ 'ಜಿಹಾದ್‌'(ಧರ್ಮಯುದ್ಧ)ಗೆ ಹೊರಡುವವನು' (ತಿರ್ಮಿದಿ, ನಸಾಈ ಇಬ್ನ್‌ 
ಮಾಜ, ಅಹ್ಮದ್‌ ಇನ್ನಷ್ಟು ವಿವರಣೆಗೆ ಸೂರಃ ಅನ್ನಿಸಾದ 25ನೆಯ ಸೂಕ್ತವನ್ನು ನೋಡಿರಿ) 

55. 'ಮುಕಾತಬತ್‌' ಎಂಬುದರ ಶಬ್ದಾರ್ಥ 'ಕರಾರು ಪತ್ರ ಮಾಡುವುದು' ಎಂದಾಗಿದೆ. ಆದರೆ ಪಾರಿಭಾಷಿಕವಾಗಿ ಈ 
-| ಪದವನ್ನು ಒಬ್ಬ ಗುಲಾಮನು ಅಥವಾ ದಾಸಿಯು ತನ್ನ ಬಿಡುಗಡೆಗಾಗಿ ತನ್ನ ಯಜಮಾನನಿಗೆ ಒಂದು ಪ್ರ ಪ್ರತಿಫಲವನ್ನು ಪಾವತಿ 
ಮಾಡಲು ಮುಂದಾದಾಗ ಮತ್ತು ಯಜಮಾನನು ಅದಕ್ಕೆ ಒಪ್ಪಿಗೆಕೊಟ್ಟಾಗ, ಅವರಿಬ್ಬರ ಮಧ್ಯೆ ತಯಾರಿಸಲಾಗುವ ಕರಾರು ಪತ್ರ 
ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾಗುತ್ತದೆ. ಇಸ್ಲಾಮಿನಲ್ಲಿ ಗುಲಾಮರ ವಿಮೋಚನೆಗಾಗಿ ಇರುವ ವಿಧಾನಗಳ ಪೈಕಿ ಇದು ಒಂದು. 

56. ಇಲ್ಲಿ ಒಳಿತು ಎಂಬುದರಲ್ಲಿ ಮೂರು ವಿಷಯಗಳನ್ನು ಉದ್ದೇಶಿಸಲಾಗಿದೆ- 1) ಗುಲಾಮನಲ್ಲಿ ವಿಮೋಚನಾ 
ಸೊತ್ತನ್ನು ಕೊಡುವ ಅರ್ಹತೆ ಇರುವುದು. ಅರ್ಥಾತ್‌- ಅವನು ಸಂಪಾದನೆ ಮಾಡಿ ಅಥವಾ ದುಡಿದು ತನ್ನ ಬಿಡುಗಡೆಯ 
ಪರಿಹಾರ ಧನವನ್ನು ಪಾವತಿ ಮಾಡಲು ಶಕ್ತನಾಗಿರುವುದು. 2) ಅವನ ಮಾತಿನ ಮೇಲೆ ಭರವಸೆ ಇಟ್ಟು ಕರಾರು ಮಾಡಿ 
ಕೊಳ್ಳುವಷ್ಟರ ಮಟ್ಟಿಗೆ ಅವನು ಸತ್ಯಸಂಧನೂ ಪ್ರಾಮಾಣಿಕನೂ ಆಗಿರುವುದು. 3) ಅವನ ಬಿಡುಗಡೆ ಮುಸ್ಲಿಮ್‌ ಸಮಾಜಕ್ಕೆ 
:] ಅಪಾಯಕಾರಿಯಾಗಬಹುದೆಂಬ ಆತಂಕಕ್ಕೆ ಎಡೆಕೊಡುವಂತಹ ಅನೈತಿಕ ಒಲವುಗಳಾಗಲ್ಲಿ, ಇಸ್ಲಾಮ್‌ ಮತ್ತು ಮುಸ್ಲಿಮ್‌ 
ದ್ವೇಷವಾಗಲಿ, ಮತ್ತಿತರ ದುಷ್ಟ ಮನೋಭಾವಗಳಾಗಲಿ ಅವನಲ್ಲಿಲ್ಲವೆಂಬ ಸಮಾಧಾನ ಯಜಮಾನನಿಗಿರುವುದು. ಇದು 
i ಯುದ್ಧ ಕೈದಿಗಳನ್ನೂ ಒಳಗೊಂಡಿದ್ದ ವಿಚಾರವಾಗಿದ್ದುದರಿಂದ ಅವರ ವಿಷಯದಲ್ಲಿ ಇಂತಹ ಮುಂಜಾಗ್ರತೆಗಳು ಅವಶ್ಯಕ 
ವಾಗಿದ್ದುವು ಎಂಬ ಅಂಶವೂ ಇಲ್ಲಿ ಗಮನಾರ್ಹವಾಗಿದೆ. 

57. ಕರ್ಮಶಾಸ್ತ್ರಜ್ಞರ ಒಂದು ಪಂಗಡವು `ಈ ಸೂಕ್ತವನ್ನು ಹೀಗೆ" ಅರ್ಥ ಮಾಡಿಕೊಂಡಿದೆ. ಒಬ್ಬ ದಾಸಿ ಅಥವಾ 
ಗುಲಾಮನು '"ಮುಕಾತಬತ್‌'ಗಾಗಿ ಅರಿಕೆ ಮಾಡಿಕೊಂಡಾಗ ಯಜಮಾನನು ಅದನ್ನು ಸ್ವೀಕರಿಸಿಕೊಳ್ಳಬೇಕಾದುದು 'ವಾಜಿಬ್‌' 
(ಕಡ್ಡಾಯ). ಇನ್ನೊಂದು ಪಂಗಡ ಇದು ವಾಜಿಬ್‌ ಅಲ್ಲ, ಇದು ಮುಸ್ತಹಬ್‌ ಮತ್ತು ಮಂದೂಬ್‌(ಐಚ್ಛಿಕ) ಎನ್ನುತ್ತದೆ. 
-| ಮೊದಲನೆಯ ಗುಂಪಿನವರ ಪ್ರಕಾರ ಸೂಕ್ತದಲ್ಲಿ 'ಕಾತಿಬೂಹುಮ್‌' (ಆವರೊಂದಿಗೆ" ಮುಕಾತಬತ್‌ ಮಾಡಿಕೊಳ್ಳಿರಿ) ಎನ್ನಲಾಗಿದ್ದು 
ಈ ಪದಗಳು, ಇದು ಅಲ್ಲಾಹನ ಆಜ್ಞೆಯೇ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ಎರಡನೆಯ ಗುಂಪಿನ ವಾದವೇನೆಂದರೆ- 
ಅಲ್ಲಾಹನು 'ಕಾತಿಬೂಹುಮ್‌' ಎಂದಷ್ಟೇ ಹೇಳದೆ 'ಫಕಾತಿಬೂಹುಮ್‌ ಇನ್‌ ಅಲಿಮ್‌ತುಮ್‌ ಫೀಹಿಮ್‌ ಖೈರಾ' ಎಂದು 


ಕಾಂಡ-18 


24. ಅನ್ನೂರ್‌ "143 


ಹೇಳಿರುವನು. ಅರ್ಥಾತ್‌- ಅವರಲ್ಲಿ ಒಳಿತಿರುವುದು ಕಂಡು ಬಂದರೆ ಅವರೊಡನೆ ಮುಕಾತಬತ್‌ ಮಾಡಿಕೊಳ್ಳಿರಿ. ಒಳಿತು ಕಂಡು 
ಬಂದರೆ ಎಂಬ ಶರತ್ತು ಯಜಮಾನನ ಅಭಿಪ್ರಾಯವನ್ನು ಹೊಂದಿಕೊಂಡಿದೆ. ಇದಕ್ಕೆ ನ್ಯಾಯಾಲಯ ಪರೀಕ್ಷಿಸತಕ್ಕ೦ತಹ ನಿಶ್ಚಿತ 
ಮಾನದಂಡವೇನೂ ಇಲ್ಲ : ಕಾನೂನಿಗೆ ಸಂಬಂಧಿಸಿದ ಆಜ್ಞೆಗಳು ಈ ರೀತಿ ಇರುವುದಿಲ್ಲ. ಆದುದರಿಂದ ಈ ಆಜ್ಞೆಯನ್ನು ಬೋಧನೆ 
ಮತ್ತು ಮಾರ್ಗದರ್ಶನದ ಅರ್ಥದಲ್ಲಿ ಮಾತ್ರ ತೆಗೆದುಕೊಳ್ಳಬೇಕೇ ವಿನಾ ಕಾನೂನು ಪರ ಆಜ್ಞೆಯ- ಅರ್ಥದಲ್ಲಲ್ಲ. 

58. ಇದು ಯಜಮಾನನಿಗೂ ಸಾಮಾನ್ಮ ಮುಸ್ಲಿಮರಿಗೂ ಇಸ್ಲಾಮ ರಾಷ್ಟ್ರಕ್ಕೂ ಅನ್ವಯವಾಗುವ ಸಾರ್ವತ್ರಿಕ ಆಜ್ಞೆಯಾಗಿದೆ. 
ಇದರಲ್ಲಿ ಯಜಮಾನರಿಗೆ, ಅವರು ವಿಮೋಚನಾ ಧನದಿಂದ ಸ್ವಲ್ಪವನ್ನಾದರೂ ಮಾಫಿ ಬಿಡಬೇಕೆಂಬ ಆದೇಶವಿದೆ. ಹಾಗೆಯೇ, 
ಯಾರಾದರೂ 'ಮುಕಾತಬ'ನು ತನ್ನ ವಿಮೋಚನಾ ಧನವನ್ನು ಪಾವತಿ ಮಾಡಲು ತನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡರೆ 
ವಿಶಾಲ ಹೃದಯದೊಂದಿಗೆ ಅವನಿಗೆ ಸಹಾಯ ಮಾಡಬೇಕೆಂದು ಮುಸ್ಲಿಮ್‌ ಜನಸಾಮಾನ್ಯರಿಗೆ ಆದೇಶ ನೀಡಲಾಗಿದೆ. ಪವಿತ್ರ 
ಕುರ್‌ಆನ್‌, ರುಕಾತನ್ನು ವ್ಯಯಿಸಲು ತೋರಿಸುವ ದಾರಿಗಳ ಪೈಕಿ 'ಫಿರ್ರಿಕಾಬ್‌' ಎಂಬುದು ಒಂದಾಗಿದೆ. ಇದರ ಅರ್ಥ- 
ಕೊರಳುಗಳನ್ನು ದಾಸ್ಕ ಶೃಂಖಲೆಗಳಿಂದ ಬಿಡಿಸುವುದು. (ಸೂರಃ ಅತ್ತೌಬಃ ಸೂಕ್ತ-60) ಮತ್ತು ಅಲ್ಲಾಹನ ದೃಷ್ಟಿಯಲ್ಲಿ 
'ಫಕ್ಕುರಕಬತಿನ್‌' "ಕೊರಳ ಬಂಧನವನ್ನು ಬಿಡಿಸುವುದು" ಒಂದು ದೊಡ್ಡ ಪುಣ್ಯ ಕಾರ್ಯವಾಗಿದೆ. (ಸೂರಃ ಬಲದ್‌ ಸೂಕ್ತ- 
13) ಬೈತುಲ್ಮಾಲ್‌(ಸರಕಾರಿ ಬೊಕ್ಕಸುನಲ್ಲಿ ಜಮೆಯಾಗುವ ರುಕಾತಿನ ಹಣದಿಂದ, 'ಮುಕಾತಬತ್‌' ಮಾಡಿಸಿಕೊಳ್ಳೆಲಿಚ್ಛಿಸುವ 
ಗುಲಾಮರಿಗಾಗಿ ಒಂದಂಶವನ್ನು ಖರ್ಚು ಮಾಡಬೇಕೆಂದು ಇಸ್ಲಾಮೊ ರಾಷ್ಟ್ರಕ್ಕೂ ಆದೇಶ ನೀಡಲಾಗಿದೆ. ಹಿಂದಿನ ಕಾಲದಲ್ಲಿ 
ಗುಲಾಮರಲ್ಲಿ ಮೂರು ವಿಧಗಳಿದ್ದುವು ಎಂಬುದನ್ನು ಗಮನಿಸಬೇಕು- 1) ಯುದ್ದ ಸೆರೆಯಾಳುಗಳು. 2) ಮೂಲತಃ 
ಸ್ವತಂತ್ರರಾಗಿದ್ದು ಅನಂತರ ಬಲವಂತವಾಗಿ ಗುಲಾಮರಾಗಿಸಿ ಮಾರಲ್ಪಟ್ಟವರು. 3) ಹಲವು ಪೀಳಿಗೆಗಳಿಂದಲೇ ಗುಲಾಮರಾಗಿದ್ದವರು. 
ಇಸ್ಲಾಮ್‌ ಆಗಮಿಸಿದಾಗ ಅರೇಬಿಯಾ ಮತ್ತು ಹೊರಗಿನ ಪ್ರದೇಶಗಳಲ್ಲೂ ಜಗತ್ತಿನ ಇತರ ಸಮಾಜಗಳಲ್ಲೂ ಈ ಎಲ್ಲ ಬಗೆಯ 
ಗುಲಾಮರು ತುಂಬಿದ್ದರು. ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಗಳೆಲ್ಲಾ ಕಾರ್ಮಿಕರು ಮತ್ತು ನೌಕರರಿಗಿಂತ ಹೆಚ್ಚಾಗಿ 
ಗುಲಾಮರಿಂದಲೇ ನಡೆಸಲ್ಪಡುತ್ತಿದ್ದುವು. ಬಹಳ ಹಿಂದಿನಿಂದಲೇ ಬಂದಿದ್ದ ಗುಲಾಮರನ್ನು ಏನು ಮಾಡುವುದು? ಎಂಬುದು 
ಇಸ್ಲಾಮಿನ ಮುಂದೆ ಇದ್ದ ಪ್ರಥಮ ಪ್ರಶ್ನೆಯಾಗಿತ್ತು. ಇನ್ನು ಮುಂದೆ ಗುಲಾಮಗಿರಿಯ ಸಮಸ್ಯೆಗೆ ಪರಿಹಾರವೇನು? ಎಂಬುದು 
ಎರಡನೆಯ ಪ್ರಶ್ನೆಯಾಗಿತ್ತು. ಒಂದನೆಯ ಪ್ರಶ್ನೆಗೆ ಉತ್ತರವಾಗಿ- ಹಿಂದಿನ ಕಾಲದಿಂದಲೇ ಇದ್ದ ಗುಲಾಮರ ಮೇಲೆ ಜನರಿಗಿದ್ದ 
ಹಕ್ಕನ್ನೆಲ್ಲ ಹಠಾತ್ತನೆ ರದ್ದುಗೊಳಿಸುವ ಕಾರ್ಯವನ್ನು ಇಸ್ಲಾಮ್‌ ಮಾಡಲಿಲ್ಲ. ಏಕೆಂದರೆ, ಇದರಿಂದ ಆರ್ಥಿಕ ಹಾಗೂ ಸಾಮಾಜಿಕ 
ವೃವಸ್ಥೆಗಳೆಲ್ಲವೂ ಅಸ್ತವ್ಯಸ್ತವಾಗಿ ಬಿಡುತ್ತಿದ್ದುವು. ಅಷ್ಟೇ ಅಲ್ಲ, ಆರೇಬಿಯಾವು ಅಮೇರಿಕದ ಆಂತರಿಕ ಯುದ್ಧಕ್ಕಿಂತಲೂ ಎಷ್ಟೋ 
ಪಾಲು ಭಯಾನಕವಾದ, ವಿನಾಶಕಾರೀ ಅಂತಃಕಲಹವನ್ನು ಎದುರಿಸಬೇಕಾಗಿ ಬರುತ್ತಿತ್ತು. ಇಷ್ಟಾದರೂ ಅಮೇರಿಕದಲ್ಲಿ ಈ ಸಮಸ್ಸೆ 
ಬಗೆಹರಿಯದೆ, ಅಲ್ಲಿ ನೀಗ್ರೋಗಳ ಸಮಸ್ಥೆ ಜೀವಂತ ಉಳಿದುಕೊಂಡಂತೆ ಅರೇಬಿಯಾದಲ್ಲೂ ನಿಜವಾದ ಸಮಸ್ಕೆ ಪರಿಹಾರವಾಗದೆ 
ಉಳಿದು ಬಿಡುತ್ತಿತ್ತು. ಇಂತಹ ಮೂರ್ಯತನದ ಸುಧಾರಣಾ ವಿಧಾನವನ್ನು ಬಿಟ್ಟು ಇಸ್ಲಾಮ್‌ 'ಫಕ್ಕುರಕೆಬಳ' (ದಾಸ್ಯದಲ್ಲಿರುವವರನ್ನು 
ವಿಮೋಚಿಸಿ) ಎಂಬ ಒಂದು ಪ್ರಬಲ ನೈತಿಕ ಆಂದೋಲನವನ್ನು ಆರಂಭಿಸಿತು.' ಬೋಧನೆ, ಪ್ರೇರಣೆ, ಪ್ರೋತ್ಸಾಹ, ಮತೀಯ 
ಆದೇಶಗಳು ಮತ್ತು ಶಾಸನಗಳ ಮೂಲಕ, ಪರಲೋಕ ಮೋಕ್ಷ ಪ್ರಾಪ್ತಿಗಾಗಿ ಜನರು ಸ್ವಯಂ ಪ್ರೇರಣೆಯಿಂದ ಗುಲಾಮರನ್ನು 
ವಿಮೋಚನೆಗೊಳಿಸುವಂತೆ ಅಥವಾ ತಮ್ಮಿಂದ ಸಂಭವಿಸಿ ಹೋದ ಅಪರಾಧಗಳ ಪ್ರಾಯಶ್ಚಿತಕ್ಕಾಗಿ ಧಾರ್ಮಿಕ ಆಜ್ಞೆಗಳ ಪ್ರಕಾರ 
ಅವರನ್ನು ಬಿಡುಗಡೆಗೊಳಿಸುವಂತೆ ಅಥವಾ ವಿಮೋಚನಾ ಧನವನ್ನು ಪಡೆದು ಅವರನ್ನು ಬಿಡುಗಡೆಗೊಳಿಸುವಂತೆ ಮಾಡಲಾಯಿತು. 
ಈ ಆಂದೋಲನದ ಪರಿಣಾಮವಾಗಿ ಹಿಂದಿನ ಕಾಲದಿಂದಲೇ ಬಂದಿದ್ದ ಗುಲಾಮರೆಲ್ಲರೂ ಆರಂಭದ ನಾಲ್ವರು ಖಲೀಫರ. 
ಕಾಲದಲ್ಲೇ ಸ್ವತಂತ್ರರಾಗಿ ಬಿಟ್ಟಿದ್ದರು. ಇನ್ನು ಉಳಿದಿದ್ದುದು ಭವಿಷ್ಯದ ಸಮಸ್ಯೆ. ಇದಕ್ಕಾಗಿ ಇಸ್ಲಾಮ್‌ ಸ್ವತಂತ್ರ ವ್ಯಕ್ತಿಯನ್ನು 
ಹಿಡಿದು ಗುಲಾಮನನ್ನಾಗಿ ಮಾಡುವುದನ್ನೂ ಮಾರುವುದನ್ನೂ ಖರೀದಿಸುವುದನ್ನೂ ಸಂಪೂರ್ಣವಾಗಿ ಹರಾಮ್‌ ಎಂದು ಘೋಷಿಸಿತು 
ಮತ್ತು ಅದನ್ನು ಕಾನೂನು ಮೂಲಕವೂ ಕಟ್ಟುನಿಟ್ಟಾಗಿ ತಡೆದು ಬಿಟ್ಟಿತು. ಆದರೆ ಶತ್ರುರಾಷ್ಟ್ರ ನಮ್ಮ ಯುದ್ಧ ಸೆರೆಯಾಳುಗಳನ್ನು 
| ತನ್ನ ಸೆರೆಯಾಳುಗಳೊಂದಿಗೆ ಬದಲಾಯಿಸಿಕೊಳ್ಳೆಲು ಒಪ್ಪದಿದ್ದಾಗ ಮತ್ತು ಸ್ವತಃ ಆ ಕೈದಿಗಳೂ ತಮ್ಮ ವಿಮೋಚನಾ ಧನವನ್ನು 
ಕೊಡದಿರುವಾಗ ಮಾತ್ರ ತಮ್ಮ ವಶದಲ್ಲಿರುವ ಯುದ್ದ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡಿರಿಸಿಕೊಳ್ಳಲು ಅನುಮತಿ 
(ಅಪ್ಪಣೆಯಲ್ಲ) ನೀಡಿತು. ಈ ಗುಲಾಮರಿಗೂ ತಮ್ಮ ಮಾಲೀಕರೊಂದಿಗೆ 'ಮುಕಾತಬತ್‌' ಮಾಡಿಕೊಂಡು ಸ್ವತಂತ್ರರಾಗುವ 
ಅವಕಾಶವನ್ನು ತೆರೆದಿಡಲಾಯಿತು. ಗುಲಾಮರ ವಿಮೋಚನೆಗಾಗಿ ಇದ್ದ ಎಲ್ಲ ನಿಯಮಗಳನ್ನೂ ಅವಕಾಶಗಳನ್ನೂ ಇವರ ಪಾಲಿಗೂ 
ಮುಕ್ತವಾಗಿಡಲಾಯಿತು. ಇದು ಗುಲಾಮಗಿರಿಯ ಸಮಸ್ಯೆಗೆ ಇಸ್ಲಾಮ್‌ ನೀಡಿದ ಪರಿಹಾರ. / 


ಕಾಂಡ-18 


ಕುರ್‌ಆನ್‌ ವ್ಯಾಖ್ಯಾನ‏ 4۔ 


A: ನಾ SEK AES; 
32% 555 Suv بن‎ ಎತ ಈ 4ಸಿಿ, الڈ تو مَن پر‎ 


تہ 


(-33-34) ನಿಮ್ಮ ದಾಸಿಯರು ಸ್ವತಃ ಸುಶೀಲೆಯರಾಗಿರಲು ಬಯಸುವಾಗ ಅವರನ್ನು ಲೌಕಿಕ ಲಾಭ 
ಗಳಿಗಾಗಿ - ವೇಶ್ಯಾವೃತ್ತಿಗೆ ನಿರ್ಬಂಧಿಸಬೇಡಿರಿನ ಅವರನ್ನು ಯಾರಾದರೂ ಒತ್ತಾಯಿಸಿದರೆ ಈ ಒತ್ತಡದ 
.ಅನ೦ತರ ಅಲ್ಲಾಹ್‌ ಅವರ (ದಾಸಿಯರ) ಮಟ್ಟಿಗೆ ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುತ್ತಾನೆ. 


59. ದಾಸಿಯರು ಸ್ವತಃ ಸುಶೀಲೆಯರಾಗಿರಲು ಬಯಸದಿದ್ದರೆ ಅವರನ್ನು ವೇಶ್ಕಾವೃತ್ತಿಗೆ ನಿರ್ಬಂಧಿಸಬಹುದೆಂದು 
ಇದರ ಅರ್ಥವಲ್ಲ. ಇದರ ಅರ್ಥ ದಾಸಿ -ತನ್ನ ಸ್ವಂತ ಇಚ್ಛೆಯಿಂದ ದುರಾಚಾರವೆಸಗಿದರೆ ಅವಳ ۔‎ ಈ ಅಪರಾಧಕ್ಕೆ 
ಅವಳೇ ಹೊಣೆಗಾರಳು. ಕಾನೂನು ಈ ಅಪರಾಧಕ್ಕಾಗಿ ಅವಳನ್ನೇ ಹಿಡಿಯುವುದು. ಆದರೆ ಅವಳ ಯಜಮಾನನು 
“ಬತ್ತಾಯಪಡಿಸಿ ಅವಳಿಂದ ಈ ಕಸುಬನ್ನು ಮಾಡಿಸಿದರೆ ಅವನು ಹೊಣೆಗಾರನಾಗುವನು ಮತ್ತು ಅವನೇ ಹಿಡಿಯಲ್ಪಡುವನು. 
ಇನ್ನು 'ಲೌಕಿಕ ಲಾಭಗಳಿಗಾಗಿ' ಎಂಬ ನುಡಿಯ ವಿಷಯ. ಇದು ವಸ್ತುತಃ ಆಜ್ಞೆಯ ದೃಢಕೆಗಿರುವ ಶರತ್ತಿನ ರೂಪದಲ್ಲಿ 
ಪ್ರಯೋಗಿಸಲ್ಪಟ್ಟಿರುವುದಲ್ಲ. . ಅಂದರೆ- ಯಜಮಾನನು ಅವಳ ಸಂಪಾದನೆಯನ್ನು ತಿನ್ನದಿದ್ದರೆ ದಾಸಿಯನ್ನು ವೇಶ್ಥಾವೃಶ್ತಿ 
ಮಾಡುವಂತೆ ನಿರ್ಬಂಧಿಸಿದ ವಿಷಯದಲ್ಲಿ ಅವನು ಅಪರಾಧಿಯಲ್ಲವೆಂದು ಇದರ ಅರ್ಥವಲ್ಲ. ನಿಜವಾಗಿ ಇದರ ಉದ್ದೇಶ, 
ಇಂತಹ ಅಕ್ರಮ, ಬಲವಂತದ ಮೂಲಕ ಮಾಡಿದ ಸಂಪಾದನೆಯನ್ನೂ ನಿಷಿದ್ಧವೆಂದು ಸಾರುವುದಾಗಿದೆ. 

ಈ ಆಜ್ಞೆಯ ಸಂಪೂರ್ಣ ಉದ್ದೇಶವನ್ನು ಚೆನ್ನಾಗಿ ತಿಳಿಯಲಿಕ್ಕಾಗಿ ಇದು ಅವಶೀರ್ಣಗೊಂಡಾಗ ಇದ್ದ ಪರಿಸ್ಥಿತಿಯನ್ನೂ 
ಗಮನಿಸಬೇಕು. ಆಗ ಅರೇಬಿಯಾದಲ್ಲಿ ವೇಶ್ಯಾವೃತ್ತಿಯ ಎರಡು ರೂಪಗಳು ರೂಢಿಯಲ್ಲಿದ್ದುವು- 

1) ಮನೆಯಲ್ಲೇ ಇದ್ದು ಮಾಡುವ ವೇಶ್ಯಾವೃತ್ತಿ. 2) ಅಧಿಕೃತ ವೇಶ್ಕಾವಾಟಿಕೆ. ಇದನ್ನು ಮನೆ ಕಸುಬಾಗಿ 
ಮಾಡಿಕೊಂಡವರಲ್ಲಿ ಹೆಚ್ಚಿನವರು ಯಾರೂ ರಕ್ಸಕರಿಲ್ಲದಂತಹ ಬಿಡುಗಡೆಗೊಂಡ ದಾಸಿಯರಾಗಿದ್ದರು. ಅಥವಾ ಕುಟುಂಬ 
ಮತ್ತು "ಗೋತ್ರದ ಬೆಂಬಲವಿಲ್ಲದಂತಹ ಸ್ವತಂತ್ರ ಸ್ರ್ರೀಯರಾಗಿದ್ದರು. ಇನ್ನು ಎರಡನೆಯ ವಿಧ ಅಂದರೆ ಅಧಿಕೃತ 
,| ವೇಶ್ಕಾವಾಟಿಕೆಗಳು, ಸಂಪೂರ್ಣವಾಗಿ ದಾಸಿಯರ ಮೂಲಕವೇ ನಡೆಯುತ್ತಿದ್ದವು. ಇದರಲ್ಲೂ ಎರಡು ವಿಧಗಳಿದ್ದುವು- 1) 

ಜನರು ತಮ್ಮ ತರುಣಿ ದಾಸಿಯರಿಗೆ ಒಂದು ಭಾರೀ ಮೊತ್ತವನ್ನು ಗೊತ್ತು ಮಾಡಿ ಅಷ್ಟು ಮೊತ್ತ ವನ್ನು ಪ್ರತಿ ತಿಂಗಳು 
ಸಂಪಾದಿಸಿ ತಮಗೆ ತಂದು ಕೊಡಬೇಕೆಂದು ನಿರ್ಬಂಧಿಸುತ್ತಿದ್ದರು. ಆ ಬಡಪಾಯಿ ಯುವತಿಯರು ವ್ಯಭಿಚಾರವೆಸಗಿ ಈ 
ಬೇಡಿಕೆಗಳನ್ನು ಪೂರೈಸುತ್ತಿದ್ದರು. 2) ಜನರು ತಮ್ಮ ತರುಣಿ ಹಾಗೂ ಸುಂದರಿ ದಾಸಿಯರನ್ನು ವೇಶ್ಯಾಗೃಹಗಳಲ್ಲಿ ಕೂರಿಸಿ, 
ಬಾಗಿಲುಗಳಿಗೆ ಧ್ವಜಗಳನ್ನು ಕಟ್ಟಿ ಬಡುತ್ತಿದ್ದರು. ಅದನ್ನು ಕಂಡರೆ, 'ಅಗತ್ಯ ಇರುವವನು' ತನ್ನ ಅಗತ್ಯವನ್ನು ಅಲ್ಲಿ ಈಡೇರಸಿ 
ಕೊಳ್ಳಬಹುದೆಂಬುದು ದೂರದಿಂದಲೇ ತಿಳಿದು ಬಿಡುತ್ತಿತ್ತು. ಈ ಮಹಿಳೆಯರನ್ನು 'ಕಲೀಕಿಯ್ಯಾತ್‌' ಎಂದೂ ಅವರ ಮನೆಗಳನ್ನು 
"ಮವಾಖೀರ್‌' ಎಂದೂ ಕರೆಯಲಾಗುತ್ತಿತ್ತು. ದೊಡ್ಡ ದೊಡ್ಡ ಗಣ್ಮ ಶ್ರೀಮಂತರು ಇಂತಹ ವೇಶ್ಯಾವಾಟಿಕೆಗಳನ್ನು ತೆರೆದಿದ್ದರು. 
ಮುನಾಫಿಕರ ಸರದಾರನಾಗಿದ್ದ ಅಬ್ದುಲ್ಲಾ ಬಿನ್‌ ಉಬೈಗೆ ಇಂತಹದೇ ಬಾಸಿಯೊಬ್ಬಳಿದ್ದಳು. ಅವಳ ಹೆಸರು 'ಮುಅರ್ಗು.' 
ಅವಳು ಮುಸಲ್ಮಾನಳಾಗಿ ತೌಬಃ (ಪಶ್ಚಾತ್ತಾಪ ಮಾಡ ಬಯಸಿದಳು. ಇಬ್ಲ್‌ ہر‎ ಅವಳನ್ನು ಪೀಡಿಸಿದನು. ಅವಳು ಹ. 
.| ಅಬೂಬಕರ್‌ರಿಗೇರ) ದೂರಿತ್ತಳು. ಅವರು ಈ ಪ್ರಕರಣವನ್ನು او موی‎ ಬಳಿಗೆ ಒಯ್ದರು. ಪ್ರವಾದಿವರ್ಯರುಸು 
ಆ ದಾಸಿಯನ್ನು ಆ ಅಕ್ರಮಿಯ ಕೈಯಿಂದ ಬಿಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟರು. (ಇಬ್ಸ್‌ಜರೀರ್‌ ಭಾಗ -18 ಪುಟ: 55 
ರಿಂದ "58, 103-104 ಅಲ್‌ ಇಸ್ತೀಆಬ್‌, ಅಲಿ ಇಬ್ಲು ಅಬ್ದುಲ್‌ ki ಭಾಗ-2, ಪುಟ: 762, ಇಬ್ಲ್‌ ಕಸೀರ್‌ ಭಾಗ-3, 
ಪುಟ: 288-289) ದೇವವಶಿಯಿಂದ ಈ ಸೂಕ್ತ ಅವತೀರ್ಣಗೊಂಡ ಕಾಲ ಇದೇ ಆಗಿತ್ತು. ಈ ಹಿನ್ನೆಲೆಯನ್ನು ಗಮನದಲ್ಲಿಟ್ಟು-| - 
۱ ನೋಡಿದಾಗ ಸ್ಪಷ್ಟವಾಗಿ ತಿಳಿಯುವಂತೆ, ಕೇವಲ' ದಾಸಿಯರನ್ನು ವ್ಯಭಿಚಾರ ಮಾಡುವಂತೆ ನಿರ್ಬಂಧಿಸುವುದನ್ನು ತಡೆಯುವುದು 
ಮಾತ್ರ ಇದರ ಉದ್ದೇಶವಲ್ಲ. ಇಸ್ತಾಮೊ ರಾಷ್ಟ್ರದ ಸರಹದ್ದಿನೊಳಗೆ ವೇಶ್ಯಾವೃತ್ತಿಯನ್ನು (Prostitution) ಸಂಪೂರ್ಣವಾಗಿ 
| ಕಾನೂನು ಬಾಹಿರವೆಂದು ಸಾರುವುದು ಮತ್ತು. ಅದರ ಜೊತೆಗೆ, ಬಲಾತ್ಕಾರವಾಗಿ ಈ ವೃತ್ತಿಗೆ ಉಪಯೋಗಿಸಲ್ಪಟ್ಟ; 


ಕಾಂಡ-18 


24. ಆನ್ನೂರ್‌ 145 


ಮ್‌ لت‎ iS 1ر‎ 


ಗ Co 
3 یوین‎ M3 c 
۳۴ 07 


8 3 FERS IC 


| ನಾವು ಸುಸ್ಪಷ್ಟ ಮಾರ್ಗದರ್ಶನ ನೀಡುವ ಸೂಕ್ತಗಳನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇವೆ. ನಿಮಗಿಂತ 
ಮುಂಚೆ ಗತಿಸಿದ ಜನಾಂಗಗಳ. ಬೋಧಪ್ರದ ದೃಷ್ಟಾಂತಗಳನ್ನೂ ಭಯವಿರಿಸಿಕೊಳ್ಳುವವರಿಗೆ ಉಪದೇಶಗಳನ್ನೂ 
ನಾವು ನಿಮ್ಮ ಮುಂದಿರಿಸಿದ್ದೇವೆ.5 

45) ಅಲ್ಲಾಹನು ಭೂಮಿ- ಆಕಾಶಗಳ یت‎ (ವಿಶ್ವದಲ್ಲಿ) ಅವನ ಪ್ರಕಾಶದ 
ಉಪಮೆ ಹೀಗಿದೆ; ಒಂದು ಗೋಡೆ ಗೂಡಿನಲ್ಲಿ ಒಂದು ದೀಪವನ್ನಿಡಲಾಗಿದೆ. ದೀಪವು ಒಂದು ಗಾಜಿನ 
ಬುರುಡೆಯೊಳಗಿದೆ. ಬುರುಡೆಯು ಮುತ್ತಿನಂತೆ ಹೊಳೆಯುವ ತಾರೆಯಂತಿದೆ. ಆ ದೀಪವನ್ನು ಪೌರ್ವಾತ್ಮವೂ 


ಮಹಿಳೆಯರಿಗೆ ಕ್ಷಮಾದಾನ ಘೋಷಿಸುವುದು ಇದರ ಉದ್ದೇಶವಾಗಿದೆ. ಅಲ್ಲಾಹನ ವತಿಯಿಂದ ಈ ಆದೇಶ ಬಂದ 
ತರುವಾಯ ಪ್ರವಾದಿವರ್ಯರು(ಸ) "ಇಸ್ಲಾಮಿನಲ್ಲಿ ವೇಶ್ಯಾವೃತ್ತಿಗೆ ಕಿಂಚಿತ್ತೂ ಸ್ಥಾನವಿಲ್ಲ" ಎಂದು ಘೋಷಿಸಿದರು. (ಅಬೂ 
ದಾವೂದ್‌) ಈ ವಿಷಯದಲ್ಲಿ ಅವರು ನೀಡಿದ ದ್ವಿತೀಯ ಆಜ್ಞೆ - ವ್ಯಭಿಚಾರದ ಮೂಲಕ ಗಳಿಸುವ ಗಳಿಕೆ ಹರಾಮ್‌(ನಿಪಿದ್ದ), 
ಅಶುದ್ದ ಮತ್ತು ಸಂಪೂರ್ಣ ನಿಷೇಧಿತವಾಗಿದೆ ಎಂದಾಗಿತ್ತು. (ಬುಖಾರಿ, ಮುಸ್ಲಿಮ್‌) ಅವರು ಕೊಟ್ಟ ಮೂರನೆಯ ಆಜ್ಞೆ 
ದಾಸಿಯಿಂದ ಧರ್ಮಸಮ್ಮತವಾದ, ಕೈಕಾಲುಗಳಿಂದಾಗುವ ಕೆಲಸಗಳನ್ನು ಮಾತ್ರ ಮಾಡಿಸ ಬಹುದು. ಅವಳು ಎಲ್ಲಿಂದ ಮತ್ತು 
ಹೇಗೆ ಗಳಿಸಿ ತರುವಳೆಂದು ತಿಳಿಯದಿರುವಂತಹ ಯಾವುದೇ ಮೊತ್ತವನ್ನು ಯಜಮಾನನು ಅವಳ ಮೇಲೆ ಹೇರಲೂಬಾರದು, 
ಅವಳಿಂದ ಸ್ವೀಕರಿಸಲೂ ಬಾರದು ಎಂಬುದಾಗಿತ್ತು. (ಅಬೂ ದಾವೂದ್‌ ಕಿತಾಬುಲ್‌ ಇಜಾರ)ಿ ಹೀಗೆ ಪ್ರವಾದಿವರ್ಯರು(ಸು) 
ಕುರ್‌ಆನಿನ ಈ ಸೂಕ್ತೆದ ಇಂಗಿತ ಪ್ರಕಾರ ಅಂದು ಅರೇಬಿಯಾದಲ್ಲಿ ರೂಢಿಯಲ್ಲಿದ್ದ ಎಲ್ಲ ತರದ ವೇಶ್ಯಾವೃತ್ತಿಗಳನ್ನು 
ಧರ್ಮಬಾಹಿರವೆಂದೂ ಕಾನೂನಿನ ಪ್ರಕಾರ ನಿಷಿದ್ಧವೆಂದೂ ಘೋಷಿಸಿದರು. 

60. ಈ ಸೂಕ್ತದ ಸಂಬಂಧ ಈ ಅಧ್ಯಾಯದ ಆರಂಭದಿಂದ ಇಲ್ಲಿಯ ವರೆಗಿನ ಸಂಪೂರ್ಣ ವಿಷಯ ಪರಂಪರೆಯೊಂದಿಗೆ 
ಇದೆ. ಸುವ್ಯಕ್ತ ಮಾರ್ಗದರ್ಶನ ನೀಡುವ ಸೂಕ್ತಗಳೆಂದರೆ, ಮೇಲ್ಕಾಣಿಸಿದ ನೈತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಜ್ಞೆಗಳನ್ನು 
ಒಳೆಗೊಂಡಿರುವ ಸೂಕ್ತಗಳು. ಈ ಆಜ್ಞೆಗಳ ಮತ್ತು ಮಾರ್ಗದರ್ಶನಗಳ ತರುವಾಯ ಅಲ್ಲಾಹನನ್ನು ಭಯಪಟ್ಟು ನೇರ 
ಮಾರ್ಗವನ್ನು ಅನುಸರಿಸುವವರಿಗೆ ಕೊಡಬೇಕಾದಂತಹ ಶಿಕ್ಷಣವನ್ನು ನಾವು ಕೊಟ್ಟು ಬಿಟ್ಟಿದ್ದೇವೆ. ನೀವೀಗ ಈ ಶಿಕ್ಷಣಗಳಿಗೆ 
ವಿರುದ್ಧವಾಗಿ ನಡೆದಿರೆಂದಾದರೆ ಅದರ ಅರ್ಥ, ನಾವು ಇದೇ ಕುರ್‌ನಿನಲ್ಲಿ ನಿಮಗೆ ತಿಳಿಸಿರುವ, ವಿವಿಧ ಜನಾಂಗಗಳು ಕಂಡು 
ಕೊಂಡಂತಹ ಪಾಠದಾಯಕ ಅಂತ್ಕವನ್ನೇ ನೀವೂ ಕಾಣಬಯಸುತ್ತೀರಿ ಎಂದೇ ಆಗುವುದು ಎಂದು ಹೇಳಲಾಗುತ್ತಿದೆ. 

61. ಇಲ್ಲಿಂದ ಮಾತಿನ ದಿಕ್ಕು ಇಸ್ಲಾಮೊ ಸಮಾಜದಲ್ಲಿ ಮೇಲಿಂದ ಮೇಲೆ ಪಿಶೂರಿಗಳನ್ನು ನಡೆಸುತ್ತಿದ್ದ ಮುನಾಫಿಕರ 
(ಕಪಟ ವಿಶ್ವಾಸಿಗಳ) ಕಡೆಗೆ ತಿರುಗುತ್ತದೆ. ಇವರು ತೋರಿಕೆಗೆ ಮುಸ್ಲಿಮರಲ್ಲಿ ಸೇರಿದ್ದರು. ಆದರೆ ವಾಸ್ತವದಲ್ಲಿ ಅವರ ಲೌಕಿಕ 
ವ್ಯಾಮೋಹ ಅವರನ್ನು ಕುರುಡಾಗಿಸಿ ಬಿಟ್ಟಿತ್ತು. ಅವರು ತಾವು ಸತ್ಕವಿಶ್ವಾಸಿಗಳೆಂದು ಸಾರುತ್ತಿದ್ದರಾದರೂ ಕುರ್‌ಆನ್‌ ಮತ್ತು 
ಹೆ. ಮುಹಮ್ಮದ್‌ರ(ಸ) ಮೂಲಕ ಜಗತ್ತಿನಲ್ಲಿ ಹಬ್ಬುತ್ತಿದ್ದ ಪ್ರಕಾಶದಿಂದ ವಂಚಿತರಾಗಿದ್ದರು. ಈ ಸಂದರ್ಭದಲ್ಲಿ ಅವರನ್ನು 
ಸಂಬೋಧಿಸದೆಯೇ ಅವರ ಕುರಿತು ಹೇಳಲಾಗಿರುವ ಮಾತುಗಳ ಹಿಂದೆ ಮೂರು ಉದ್ದೇಶಗಳಿವೆ- 1) ವಾಸ್ತವಿಕತೆಯನ್ನು ಅವರಿಗೆ 
ಮನವರಿಕೆ ಮಾಡಿಕೊಡುವುದು. رد‎ ಈಮಾನ್‌(ಸತ್ಯವಿಶ್ವಾಸು ಮತ್ತು ನಿಫಾಕ್‌(ಕಾಪಟ್ಕ)ಗಳ ವ್ಯತ್ಯಾಸವನ್ನು ಸುವ್ಯಕ್ತವಾಗಿ ಬಿಡಿಸಿ 
ಹೇಳುವುದು. 3) ಸತ್ಯವಿಶ್ವಾಸಿಗಳಿಗಾಗಿರುವ ಅಲ್ಲಾಹನ ವಾಗ್ದಾನಗಳು, ಹೃತ್ಪೂರ್ವಕ ಸತ್ಯವಿಶ್ವಾಸ ಸ್ವೀಕಾರ ಮಾಡಿ ಅನಂತರ 
ಅದರ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಮಾತ್ರ ಸಿಗುತ್ತವೆ ಎಂದು ಮುನಾಫಿಕರಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡುವುದು. ` 

62. 'ಭೂಮಿ-ಆಕಾಶಗಳು' ಎಂಬ ಪದ ಪವಿತ್ರ ಕುರ್‌ಆನಿನಲ್ಲಿ ಸಾಧಾರಣವಾಗಿ 'ವಿಶ್ವ' ಎಂಬ ಅರ್ಥದಲ್ಲಿ ಪ್ರಯೋಗ" 
ವಾಗುತ್ತದೆ. ಆದುದರಿಂದ ಈ ಸೂಕ್ತವನ್ನು ಬೇರೆ ಮಾತುಗಳಲ್ಲಿ 'ಅಲ್ಲಾಹನು ಅಖಿಲ ವಿಶ್ವದ ಪ್ರಕಾಶವಾಗಿರುವನು' ಎಂದೂ' 
ಅನುವಾದಿಸಬಹುದು. ಪ್ರಕಾಶವೆಂದರೆ, ವಸ್ತುಗಳು ಯಾವುದರಿಂದಾಗಿ ಪ್ರಕಟಗೊಳ್ಳುವುವೋ ಆ ವಸ್ತು. ಅರ್ಥಾತ್‌ ತಾನಾಗಿ 


ಕಾಂಡ-18 


146 ಕುರ್‌ಆನ್‌ ವ್ಯಾಖ್ಯಾನ 


32 کیہ ےو ک2 ا‎ BT 2ا کے کہ کک‎ OT EA 


DIS hye SN ಸುಖಿ 4 مار‎ Bd 
و‎ ES راو وی‎ >” ಎಸಿ end 9 
يَضرب‎ IE الله لور من‎ gE تنس تار رد‎ 


ಪಾಶ್ಚಿಮಾತ್ಮವೂ ಅಲ್ಲದ (جہنا01)ذیقعہ‎ ಒಂದು ಸಮೃದ್ಧ ಮರದ ಎಣ್ಣೆಯಿಂದ ಬೆಳಗಿಸಲಾಗುತ್ತ. ದೆ. 
ಅದರ ಎಣ್ಣೆಗೆ ಬೆಂಕಿ ತಾಗದಿದ್ದರೂ, ಅದು ತಾನಾಗಿಯೇ ಪ್ರಜ್ಯಲಿಸುತ್ತದೆ. (ಹೀಗೆ) ಪ್ರಕಾಶದ ಮೇಲೆ, 
ಪ್ರಕಾಶ (ವನ್ನು ವರ್ಧಿಸುವ ಎಲ್ಲಾ ಸಾಧನಗಳು ಒಟ್ಟುಗೂಡಿರುತ್ತದೆ್‌ ಅಲ್ಲಾಹನು ತಾನಿಚ್ಛಿಸಿದವರಿಗೆ 


ಗೋಚರಿಸಿ ಇತರ ವಸ್ತುಗಳು ಗೋಚರಿಸುವಂತೆ ಮಾಡುವಂತಹದ್ದು. ಮಾನವನ ಬುದ್ಧಿಯಲ್ಲಿ ಪ್ರಕಾಶ ಅಥವಾ ಜ್ಯೋತಿಗೆ ಇರುವ 
ಅರ್ಥ ಇದುವೇ ಆಗಿದೆ. ಅಲ್ಲಾಹನಿಗೆ 'ನೂರ್‌' ಅರ್ಥಾತ್‌ ಪ್ರಕಾಶ ಎಂಬ ಪದವನ್ನು ಈ ಮೂಲ ಅರ್ಥದಲ್ಲೇ ಬಳಸಲಾಗಿದೆಯೇ 
ಹೊರತು, ಅವನು ಸೆಕೆಂಡಿಗೆ 1,86,000 ಮೈಲು ವೇಗದಲ್ಲಿ ಚಲಿಸುವಂತಹ ಹಾಗೂ ನಮ್ಮ ಕಣ್ಣಿನ ಅಕ್ಸಿಪಟಲಕ್ಕೆ ಬಿದ್ದು 
ಮೆದುಳಿನ ದೃಷ್ಟಿಕೇಂದ್ರವನ್ನು ಪ್ರಭಾವಿತಗೊಳಿಸುವಂತಹ ಬೆಳಕಿನ ಕಿರಣವೆಂಬ ಅರ್ಥದಲ್ಲಿ ಬಳಸಲಾಗಿಲ್ಲ. ಪ್ರಕಾಶದ ಈ ವಿಶಿಷ್ಟ 

ಸ್ವರೂಪವು, ಮಾನವನ ಬುದ್ಧಿ ಯಾವ ಅರ್ಥ ಸೂಚಿಸಲು ಈ ಪದವನ್ನು ಅವಿಷ್ಕರಿಸಿದೆಯೋ ಆ ಅರ್ಥದ ಮಾಸ್ತವಿಕತೆಯಲ್ಲಿ 
ಸೇರಿಲ್ಲ. ಅದರ ಬದಲು, ನಾವ ಈ ಪದವನ್ನು ಈ ಬೌತಿಕ ಜಗತ್ತಿನೊಳಗೆ ನಮ್ಮ ಅನುಭವಕ್ಕೆ ಬರುವಂತಹ ಪ್ರಕಾಶಗಳಿಗನುಸಾರ 
ಅನ್ವಯಗೊಳಿಸುತ್ತೇವೆ. ಅಲ್ಲಾಹನ ಬಗ್ಗೆ ಮಾನವ ಭಾಷೆಯಲ್ಲಿ ಬಳಸಲಾಗುವ ಯಾವುದೇ ಪದವನ್ನು ಅದರ ನೈಜ ಹಾಗೂ ಮೂಲ 
ಅರ್ಥದಲ್ಲೇ ಬಳಸಲಾಗುತ್ತದೆಯೇ ಹೊರತು ಅವುಗಳ ಭೌತಿಕ ವಿಶ್ಲೇಷಣೆಗಳ ಅರ್ಥದಲ್ಲಿ ಬಳಸಲಾಗುವುದಿಲ್ಲ. ಉದಾ: ನಾವು 
'ಅವನು ನೋಡುತ್ತಾನೆ' ಎನ್ನುತ್ತೇವೆ. ಇದರ ಅರ್ಥ ಅವನು ಮನುಷ್ಯ ಮತ್ತು ಪ್ರಾಣಿಗಳಂತೆ ಕಣ್ಣೆಂಬ ಅಂಗದ ಮೂಲಕ 
ನೋಡುತ್ತಾನೆಂದಲ್ಲ. ಇದೇ ರೀತಿ 'ನೂರ್‌' ಅಥವಾ ಪ್ರಕಾಶದ ಬಗ್ಗೆ ಅದೊಂದು ತೇಜೋಮಯ ವಸ್ತುವಿನಿಂದ ಹೊರಟು 

ಅಕ್ಸಿಪಟಲದಲ್ಲಿ ಪ್ರತಿಬಿಂಬಿಸುವ ಬೆಳಕಿನ ಕಿರಣದ ರೂಪದಲ್ಲಿ ಮಾತ್ರ ಕಲ್ಲಿಸಿಕೊಳ್ಳಬಹುದಾದ ಅರ್ಥದಲ್ಲಿದೆಯೆಂದು ಭಾವಿಸುವುದು 
ತೀರಾ ಸಂಕುಚಿತ ಮನೋಬಾವವೆನಿಸುತ್ತದೆ. ಅಲ್ಲಾಹನು 'ಪ್ರಕಾಶ' ಆಗಿರುವುದು ಇಂತಹ ಸಂಕುಚಿತ ಅರ್ಥದಲ್ಲಿ ಅಲ್ಲ. 
ವಾಸ್ತವದಲ್ಲಿ ಅವನು ಸಮಗ್ರ ಅರ್ಥದಲ್ಲಿ ಪ್ರಕಾಶವಾಗಿದ್ದಾನೆ. ಅಂದರೆ, ಈ ವಿಶ್ವದಲ್ಲಿ ಅವನೊಬ್ಬನು ಮಾತ್ರ ನೈಜ ಕಾರಣಕರ್ತ 
'ನಾಗಿದ್ದಾನೆ. ಅವನನ್ನು ಬಿಟ್ಟರೆ ಇಲ್ಲಿ ಉಳಿಯುವುದೆಲ್ಲವೂ ಕತ್ತಲು ಮತ್ತು ಅಂಧಕಾರ ಮಾತ್ರ. ಬೆಳಕು ನೀಡುವ ಇತರ 
ವಸ್ತುಗಳೆಲ್ಲವೂ ಅವನು ದಯಪಾಲಿಸಿದ ಬೆಳಕಿನಿಂದಾಗಿಯೇ ಬೆಳಗಿವೆ ಮತ್ತು ಬೇರೆ ವಸ್ತುಗಳನ್ನು ಬೆಳಗಿಸುತ್ತಿವೆ. ಅನ್ಯಥಾ ಇಂತಹ 
ಅದ್ಭುತವನ್ನು ತೋರಿಸಲು ಅವುಗಳ ಬಳಿ ತಮ್ಮ ಸ್ವಂತದ್ದೇನೂ ಇಲ್ಲ. ನೂರ್‌(ಪ್ರಕಾಶ) ಎಂಬ ಪದ ಜ್ಞಾನ ಪ್ರಯೋಗಿಸಲ್ಪಡುತ್ತದೆ. 
ಇದಕ್ಕೆ ವ್ಯತಿರಿಕ್ತವಾಗಿ ಅಜ್ಞಾನವನ್ನು ಕತ್ತಲು ಅಥವಾ ಅಂಧಕಾರವೆಂದು ಕರೆಯಲಾಗುತ್ತದೆ. ಅಲ್ಲಾಹನು ಈ ಅರ್ಥದಲ್ಲೂ ವಿಶ್ವದ 
ಪ್ರಕಾಶವಾಗಿದ್ದಾನೆ. ಏಕೆಂದರೆ ಇಲ್ಲಿ ವಾಸ್ತವಿಕತೆಗಳ ಮತ್ತು ಸನ್ಮಾರ್ಗದ ಜ್ಞಾನವು ಅವನಿಂದ ಮಾತ್ರ ಸಿಗಬಲ್ಲುದು. ಆವನಿಂದ 
ಬೆಳಕನ್ನು ಪಡೆಯದಿದ್ದರೆ, ಅಜ್ಞಾನದ ಅಂಧಕಾರ ಮತ್ತು ಅದರ ಪರಿಣಾಮವಾಗಿ ಪಥಬಭ್ರಷ್ಟತೆ ಮಾತ್ರ ಉಳಿದಿರುವುದು. 

63. ಅರ್ಥಾತ್‌- ಬಟ್ಟ ಬಯಲಿನಲ್ಲಿ ಅಥವಾ ಎತ್ತರದ ಸ್ಥಳದಲ್ಲಿದ್ದು ಬೆಳಗಿನಿಂದ ಸಂಜೆಯ ವರೆಗೂ ಬಿಸಿಲು 
ಬೀಳುತ್ತಿರುವ ಜಾಗದಲ್ಲಿ ಬೆಳೆಯುವ ಆಲಿವ್‌ ಮರದ ಎಣ್ಣೆ ಹೆಚ್ಚು ಉತ್ಸಷ್ಟವಾಗಿರುತ್ತದೆ ಮತ್ತು ಹೆಚ್ಚು ತೀಕ್ಸ್ಮವಾದ 
ಬೆಳಕನ್ನು ಕೊಡುತ್ತದೆ. ಬರಿಯ. ಪೌರ್ವಾತ್ಮ ಅಥವಾ ಬರಿಯ ಪಾಶ್ಚಿಮಾತ್ಯ ದಿಕ್ಕಿಗಿರುವ ಮರ ಒಳ್ಳೆಯ ತೈಲ ಕೊಡುವುದಿಲ್ಲ. 
ದೀಪದಲ್ಲಿ ಅದರ ಬೆಳಕು ಮಂದವಾಗಿರುತ್ತದೆ. 

64. ಮುಬಾರಕ್‌(ಸಮೃದ್ಧ) ಎಂದರೆ ಅಧಿಕ ಲಾಭ ಹಾಗೂ ಹೆಚ್ಚು ಪ್ರಯೋಜನ ಕೊಡುವಂ೦ತಹದ್ದು. 

65. ಈ ಉಪಮೆಯಲ್ಲಿ ಅಲ್ಲಾಹನನ್ನು ದೀಪಕ್ಕೂ ವಿಶ್ವವನ್ನು ಗೋಡೆಗೂಡಿಗೂ ಹೋಲಿಸಲಾಗಿದೆ. ಇಲ್ಲಿ ಗಾಜಿನ 
ಗೂಡೆಂದರೆ ದೇವನು ತನ್ನನ್ನು ಸೃಷ್ಟಿಯ ದೃಷ್ಟಿಯಿಂದ ಅಡಗಿಸಿಡಲು ಬಳಸುವ ತೆರೆ ಅಥವಾ ಪರದೆ. ಇದು ಸುಪ್ತತೆಗಿಂತ 
ಹೆಚ್ಚಾಗಿ ತೀವ್ರ ಅಭಿವ್ಯಕ್ತಿಯ ಪರದೆಯೋ ಎಂಬಂತಿದೆ. ಸೃಷ್ಟಿಯ ದೃಷ್ಟಿಗಳು ಅದನ್ನು ನೋಡಲು ಅಸಮರ್ಥವಾಗಿರುವುದೇಕೆಂದರೆ 
ಆ ಪರದೆ ಪಾರದರ್ಶಕವಾಗಿದೆ ಮತ್ತು ಆ ಪಾರದರ್ಶಕ Ss ಹಾದು ಬರುವ ಪ್ರಕಾಶ ಎಷ್ಟು ತೀಕ್ಷ درد‎ ವಿಸ್ಪತವೂ 
ವ್ಯಾಪಕವೂ ಆಗಿರುವುದೆಂದರೆ ಪರಿಮಿತ ಶಕ್ತ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ದೃಷ್ಟಿಗಳು ಅದನ್ನು ಗ್ರಹಿಸಲು ಅಸಮರ್ಥ 
ವಾಗಿವೆ. ಇನ್ನು "ಆ ದೀಪವನ್ನು ಪೌರ್ವಾತ್ಯವೋ ಪಾಶ್ಚಿಮಾತ್ಯವೋ ಅಲ್ಲದ مضہ‎ ಮರದ ಎಣ್ಣೆಯಿಂದ ಬೆಳೆಸಲಾಗುತ್ತದೆ" 
ಎಂಬ ವಿಷಯ. ಇದು ಆ ದೀಪದ ಬೆಳಕಿನ ಉಜ್ಯಲತೆ ಮತ್ತು ತೀವ್ರತೆಯ ಕಲ್ಪನೆಯನ್ನು೦ಟು ಮಾಡಲಿಕ್ಕಾಗಿರುತ್ತದೆ. ಏಕೆಂದರೆ 


ಕಾಂಡ-18 


24. ಅನ್ನೂರ್‌ 147 


di Sl SE SDE FE Kas LY JES ahi 

4 3 7 ಈ; > 3 بے‎ 

ಸಖ‏ وبا وت SG ಸ‏ ر لاعال ظیعال' 
ತನ್ನ ಪ್ರಕಾಶದೆಡೆಗೆ ಮಾರ್ಗದರ್ಶನ ನೀಡುತ್ತಾನೆ ಅವನು ಜನರಿಗೆ ಉಪಮೆಗಳ ಮೂಲಕ ಮನವರಿಕೆ.‏ 
ಮಾಡಿಸುತ್ತಾನೆ. ಅಲ್ಲಾಹ್‌ ಸಕಲ ವಸ್ತುಗಳನ್ನೂ ಬಲ್ಲವನಾಗಿರುತ್ತಾನೆ.‏ 

(36-38) ಅವನ ಪ್ರಕಾಶದ ಕಡೆಗೆ ಮಾರ್ಗದರ್ಶನ ಪಡೆಯುವವರು ಅಲ್ಲಾಹನು ಉನ್ನತಗೊಳಿಸಲು 
ಹಾಗೂ ಅವುಗಳಲ್ಲಿ ತನ್ನ ನಾಮಸ್ಮರಣೆ ಮಾಡಲು ಅನುಮತಿ ನೀಡಿರುವಂತಹ ಮನೆಗಳಲ್ಲಿ ಕಂಡು 
ಬರುತ್ತಾರೆ. ಅವುಗಳೊಳಗೆ ಬೆಳೆಗು ಬೈಗುಗಳಲ್ಲಿ ಅವನ ಕೀರ್ತನೆ ಮಾಡುತ್ತಿರುವವರನ್ನು ವ್ಯಾಪಾರ 

.- ...سس 

ಪ್ರಾಚೀನ ಕಾಲದಲ್ಲಿ ಗರಿಷ್ಠ ಬೆಳಕನ್ನು ಇಪ್ಟೆಯ ಎಣ್ಣೆಯಿಂದ ಹೊತ್ತಿಸಿದ ದೀಪಗಳಿಂದ ಪಡೆಯಲಾಗುತ್ತಿತ್ತು. ಅವುಗಳಲ್ಲೂ 
ಎತ್ತರವಾದ ವಿಶಾಲ ಸ್ಥಳಗಳಲ್ಲಿ ಬೆಳೆಯುವ ಇಷ್ಟೆಯ ಮರಗಳಿಂದ ಪಡೆದ ಎಣ್ಣೆಯಿಂದ ಉರಿಯುವ ದೀಪಗಳು ಅತ್ಯಂತ 
ಉಜ್ವಲ ಬೆಳಕನ್ನು ಕೊಡುತ್ತಿದ್ದವು. ಈ ಮೂಲಕ' ಹೇಳಲುದ್ದೇಶಿಸಿರುವುದೇನೆಂದರೆ, ನಿಮಗೆ ಕೊಡಲಾಗಿರುವ ಉಪಮೆ ಸಾಮಾನ್ನ” 
ದೀಪದ್ದಲ್ಲ. ನೀವು ಕಂಡಿರಬಹುದಾದ ಅತ್ಕುಜ್ವಲ ದೀಪವನ್ನು ಕಲ್ಪಿಸಿಕೊಳ್ಳಿ. ಇಂತಹ ದೀಪ ಸಂಪೂರ್ಣ ಮನೆಯನ್ನೇ ಬೆಳಗಿಸಿ 
ಬಿಡುವಂತೆಯೇ ಅಲ್ಲಾಹನು ಇಡೀ ವಿಶ್ವವನ್ನೇ ಪ್ರಕಾಶಮಾನವಾಗಿ ಮಾಡಿರುತ್ತಾನೆ. ಇನ್ನು "ಅದರ ಎಣ್ಣೆಗೆ ಬೆಂಕಿ ತಾಗದಿದ್ದರೂ 
ಅದು ತಾನಾಗಿಯೇ ಪ್ರಜ್ಯಲಿಸುತ್ತದೆ”" ಎಂಬ ಮಾತಿನಲ್ಲಿಯೂ ದೀಪದ ಬೆಳಕು ಗರಿಷ್ಠ ಪ್ರಕಾಶವನ್ನು ಹೊಂದಿದೆಯೆಂಬ 
ಕಲ್ಪನೆಯನ್ನು ಮೂಡಿಸಲುದ್ದೇಶಿಸಲಾಗಿದೆ. ಅಂದರೆ ಉದಾಹರಣೆಗೆ, ಇಂತಹ ತೀವ್ರ ಪ್ರಚೋದನ ಶಕ್ತಿಯುಳ್ಳ ಎಣ್ಣೆಯನ್ನು 
"ಹಾಕಿರುವ ಅತ್ಮಂತ ತೀಕ್ಷ್ಮ ಬೆಳಕಿನ ದೀಪವನ್ನೇ ಕಲ್ಪಿಸಿಕೊಳ್ಳಿ. 

66. ಅರ್ಥಾತ್‌- ಅಲ್ಲಾಹನ ಈ ಅಖಂಡ ಪ್ರಕಾಶವು ಅಖಿಲ ವಿಶ್ವವನ್ನೇ ಬೆಳಗಿಸುತ್ತಿದೆಯಾದರೂ ಇದನ್ನು ಗ್ರಹಿಸುವ 
ಭಾಗ್ಯ ಎಲ್ಲರಿಗೂ ಪ್ರಾಪ್ರವಾಗುವುದಿಲ್ಲ. ಇದನ್ನು ಗ್ರಹಿಸುವ ಹಾಗೂ ಇದರಿಂದ ಪ್ರಯೋಜನ ಪಡೆಯುವ ಅನುಗ್ರಹ ಮತ್ತು 
ಸೌಭಾಗ್ಯವನ್ನು ಅಲ್ಲಾಹನೇ ತನಗಿಷ್ಟ ಬಂದವರಿಗೆ ಪ್ರದಾನ ಮಾಡುತ್ತಾನೆ. ಅನ್ಮಥಾ ಕುರುಡನಿಗೆ ಹಗಲೂ ಇರುಳೂ 
ಏಕಪ್ರಕಾರವಾಗಿರುವಂತೆ ಜ್ಞಾನದೃಷ್ಟಿಯಿಲ್ಲದ ಮನುಷ್ಯನಿಗೆ ಮಿಂಚು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಪ್ರಕಾಶವು 
ಪ್ರಕಾಶವಾಗಿ ಕಾಣುತ್ತದಾದರೂ ಅಲ್ಲಾಹನ ಪ್ರಕಾಶ ಅವನಿಗೆ ಕಾಣುವುದೇ ಇಲ್ಲ. 

67. ಇದಕ್ಕೆ ಎರಡು ಅರ್ಥಗಳಿವೆ. ಒಂದನೆಯದು- ಯಾವ ಯಧಾರ್ಥವನ್ನು ಯಾವ ಉಪಮೆಯ ಮೂಲಕ رت‎ 
ರೀತಿಯಲ್ಲಿ ಕಲಿಸಿಕೊಡಬಹುದೆಂಬುದನ್ನು ಅವನು ಬಲ್ಲನು. ಎರಡನೆಯದು- ಯಾರು ಈ ಅನುಗ್ರಹಕ್ಕೆ ಅರ್ಹರು ಮತ್ತು ಯಾರು 
ಅರ್ಹರಲ್ಲವೆಂಬುದನ್ನೂ ಅವನು ಬಲ್ಲನು. ಅಲ್ಲಾಹನು ಯಾರನ್ನು, ಇದರ ಪ್ರಾಮಾಣಿಕ ಅಪೇಕ್ಷಕನೆಂದು ಬಲ್ಲನೋ ಅವನೇ 

| ಇದನ್ನು ಪಡೆಯಲು ನಿಜವಾಗಿ ಅರ್ಹನಾಗಿರುವನು. 

68. ವ್ಯಾಖ್ಯಾನಕಾರರಲ್ಲಿ ಕೆಲವರು ಆ 'ಮನೆಗಳು' ಎಂದರೆ ಮಸೀದಿಗಳೆಂದೂ ಅವುಗಳನ್ನು ಉಸ್ನತಗೊಳಿಸುವುದೆಂದರೆ 
ಅವುಗಳ ನಿರ್ಮಾಣ ಮತ್ತು ಅವುಗಳನ್ನು ಗೌರವಿಸುವುದೆಂದೂ ಅರ್ಥೈಸಿದ್ದಾರೆ. ಬೇರೆ ಕೆಲವು ವ್ಯಾಖ್ಯಾನಕಾರರು ಇದರ ಅರ್ಥ 
ಸತ್ಯವಿಶ್ವಾಸಿಗಳ ಮನೆಗಳೆಂದೂ ಅವುಗಳನ್ನು ಉನ್ನತಗೊಳಿಸುವುದೆಂದರೆ ಅವುಗಳನ್ನು ನೈತಿಕವಾಗಿ ಉನ್ನತಗೊಳಿಸುವುದೆಂದೂ 
ಅಭಿಪ್ರಾಯ ಪಡುತ್ತಾರೆ. "ಅವುಗಳಲ್ಲಿ ತನ್ನ ನಾಮಸ್ಮರಣೆ ಮಾಡಲು ಅಲ್ಲಾಹನು ಅನುಮತಿಸಿದ್ದಾನೆ" ಎಂಬುದು ಮೇಲ್ನೋಟಕ್ಕೆ 
ಮಸೀದಿಯ ಪರವಿರುವ ವ್ಯಾಖ್ಯಾನವನ್ನು ಸಮರ್ಥಿಸುವಂತೆ ತೋರುತ್ತದೆ. ಆದರೆ ಚೆನ್ನಾಗಿ ವಿವೇಚಿಸಿದಾಗ ಇದು ಮೊದಲನೆಯ 
ವ್ಯಾಖ್ಯಾನದಷ್ಛೇ ಎರಡನೆಯ ವ್ಯಾಖ್ಯಾನವನ್ನು ಸಮರ್ಥಿಸುತ್ತದೆಂಬುದು ತಿಳಿದು ಬರುತ್ತದೆ. ಏಕೆಂದರೆ ದೇವ ಧರ್ಮಶಾಸ್ತ್ರವು 
ಪೌರೋಹಿತ್ಯ ಪ್ರಧಾನ ಮತಗಳಂತೆ ಇಬಾದತನ್ನು (ದೇವೋಪಾಸನೆಯನ್ನು) ಆಠಾಧನಾಲಯಗಳ"' ವರೆಗೆ "ಮಾತ್ರ ಸೀಮಿತ' 
ಗೊಳಿಸಿಡುವುದಿಲ್ಲ. ಇಲ್ಲಿ ಮಸೀದಿಗಳಂತೆಯೇ ಮನೆಗಳೂ ಆರಾಧನಾಲಯಗಳಾಗಿವೆ. ಈ ಅಧ್ಯಾಯದಲ್ಲಿ ಸಂಪೂರ್ಣ ಗೃಹ: 
ಜೀವನವನ್ನು ಶ್ರೇಷ್ಠ ಹಾಗೂ 'ಉನ್ನತಗೊಳಿಸಲು ಬೇಕಾದ ಆದೇಶಗಳನ್ನು” ನೀಡಲಾಗಿದ್ದು, ಸಂದರ್ಭ ಹಾಗೂ ಸನ್ನಿವೇಶದ: 
ದೃಷ್ಟಿಯಿಂದ ನಮಗೆ ಎರಡನೆಯ ವ್ಯಾಖ್ಯಾನವೇ ಹೆಚ್ಚು ಸೂಕ್ತವೆಂದು ತೋರುತ್ತದೆ. y 


ಕಾಂಡ-18 


18 ಕುರ್‌ಆನ್‌ ವ್ಯಾಖ್ಯಾನ 


SRS SAS کرک بین‎ Ug st 
کا‎ aM EGS dhl sy KEG SK 


೨ 


سے و ಹ EB SN‏ سس کے 


سی سس BES SEU‏ جتاپ +5 


GEC ND A پ) بقحا‎ TEE 7 2 


pS ALANS ALG ) وم‎ Poa کی‎ PP 
ಬ 213-4 4 ಪಿ $55 الله‎ Ups 3 UL SATA 


| ಮತ್ತು ಕ್ರಯ-ವಿಕ್ರಯಗಳು ಅಲ್ಲಾಹನ ಸ್ಮರಣೆಯಿಂದಲೂ ನಮಾಯುನ ಸಂಸ್ಥಾಪನೆಯಿಂದಲೂ ರುಕಾತಿನ 
ಪಾವತಿಯಿಂದಲೂ ಅಲಕ್ಷ್ಯರಾಗಿ ಮಾಡುವುದಿಲ್ಲ. ಹೃದಯಗಳು ' ಪಲ್ಲ; ಟಗೊಳ್ಳುವ ಮತ್ತು ದೃಷ್ಟಿಗಳು 
ಸ್ಥಬ್ಧಗೊಳ್ಳುವಂತಹ ಆ ದಿನವನ್ನು ಅವರು : ಭಯಪಡುತ್ತಿರುವರು. . ಅಲ್ಲಾಹನು ಅವರಿಗೆ ಅವರ 
ಅತ್ಯುತ್ತಮ ಕರ್ಮದ ಫಲಗಳನ್ನು ಮತ್ತು ತನ್ನ ಅನುಗ್ರಹದಿಂದ" ಇನ್ನಷ್ಟನ್ನು ದಯಪಾಲಿಸುವಂತಾಗಲಿಕ್ಕಾಗಿ 
1 (ಅವರು ಇದನ್ನೆಲ್ಲಾ ಮಾಡುತ್ತಾರೆ). ಅಲ್ಲಾಹ್‌ ತಾನಿಚ್ಛಿಸಿದವರಿಗೆ ಅಪರಿಮಿತವಾಗಿ ನೀಡುತ್ತಾನೆ.9 

۱ (39-40) (ಇದಕ್ಕೆ ವ್ಯತಿರಿಕ್ತವಾಗಿ) ಸತ ನಿಷೇಧವನ್ನು ಕೈಗೊಂಡವರ” ಕರ್ಮಗಳ" ಉದಾಹರಣೆ 
'| ಹೀಗಿದೆ; ನಿರ್ಜಲ ಮರುಭೂಮಿಯಲ್ಲಿರುವ ಮರೀಚಿಕೆ. ಅದನ್ನು ಬಾಯಾರಿಕೆಯಾದವನು ನೀರೆಂದು 
| ಚ್ರೆಮಿಸಿದ್ದನು. ಆದರೆ ಅಲ್ಲಿಗೆ ತಲುಪಿದಾಗ ಅಲ್ಲೇನನ್ನೂ ಕಾಣಲಿಲ್ಲ. ಬದಲಾಗಿ ಅಲ್ಲಿ ಅವನು 
ಅಲ್ಲಾಹನನ್ನು ಕಂಡನು. ಅವನು (ಅಲ್ಲಾಹನು) ಅವನ' ಲೆಕ್ಕವನ್ನು ಸಂಪೂರ್ಣವಾಗಿ ತೀರಿಸಿಬಿಟ್ಟನು' 


: 69. ಇಲ್ಲಿ ಅಲ್ಲಾಹನ ಅಖಂಡ ಪ್ರಕಾಶವನ್ನು ಗ್ರಹಿಸಲು ಮತ್ತು ಅದರಿಂದ ಪ್ರಯೋಜನ ಪಡೆಯಲು ಅವಶ್ಯಕವಾಗಿರುವ 
A ಗುಣ ವಿಶೇಷಗಳನ್ನು ವಿವರಿಸಲಾಗಿದೆ. ಅಲ್ಲಾಹನು ಸತ್ಯದ_ ಅನುಗ್ರಹವನ್ನು ಕೊಡುವಾಗ ಮನುಷ್ಯನ ಮನಸ್ಸಿನಲ್ಲಿ ಅವನ 
'| ಮೇಲಿರುವ ಪ್ರೇಮ, ಅವನ ಬಗೆಗಿರುವ ಆಸಕ್ತಿ, ಅವನ ಭಯ, ಅವನ ಪುರಸ್ಕಾರದ ಅಪೇಕ್ಸೆ ಮತ್ತು ಅವನ ಕ್ರೋಧದಿಂದ 
ಪಾರಾಗುವ ಅಭಿಲಾಷೆಗಳನ್ನು ನೋಡಿ ಕೊಡುತ್ತಾನೆ. ಅಂತಹವನು ಲೌಕಿಕ ವ್ಯಾಮೋಹದಲ್ಲಿ ಮೈಮರೆತಿರುವುದಿಲ್ಲ. ಅವನು ಎಷ್ಟೇ 
:] ಕಾರ್ಯಮಗ್ಗನಾಗಿದ್ದರೂ ಅವನ ಹೃದಯದಲ್ಲಿ ಅಲ್ಲಾಹನ ನೆನಪು ನೆಲೆಸಿರುತ್ತದೆ. ಅವನು ಅಧೋಗಶಿಯಲ್ಲಿ ಬಿದ್ದಿರಲು 
ಇಚ್ಛಿಸುವುದಿಲ್ಲ. ಅವನು ತನ್ನೊಡೆಯನು ಮಾರ್ಗದರ್ಶನ ಮಾಡಿದಂತಹ ಔನ್ನತ್ಯವನ್ನು ಕಾರ್ಯತಃ ಕೈಗೊಳ್ಳುತ್ತಾನೆ. ಅವನು 
:| ಜೀವನದ ಕ್ಷಣಿಕ ಲಾಭಗಳನ್ನು ಅಪೇಕ್ಷಿ ಕ್ಲಿಸುವವನಾಗಿರುವುದಿಲ್ಲ. ಅವನ ದೃಷ್ಟಿ ಪರಲೋಕದ ಶಾಶ್ವತ ಜೀವನದಲ್ಲಿ ನಾಟಿರುತ್ತದೆ 
'| ಇವನ್ನೆಲ್ಲಾ ಪರಿಗಣಿಸಿ ಈ ವ್ಯಕ್ತಿಗೆ ದಿವ್ಯಜ್ಕೋತಿಯ ಸೌಭಾಗ್ಯ ಪಡೆಯುವ ಅನುಗ್ರಹ ಪ್ರದಾನ ಮಾಡಬಹುದೆಂಬ ತೀರ್ಮಾನ 
ವಾಗುತ್ತದೆ. ಇನ್ನು ಅಲ್ಲಾಹನು ದಯಪಾಲಿಸತೊಡಗಿದನೆಂದರೆ ಅವನ ಕೊಡುಗೆಗೆ ಇತಿಮಿಹಿ ಇರುವುದಿಲ್ಲ. 
) 70. ಅರ್ಥಾತ್‌ - ےرت‎ ಕಡೆಯಿಂದ ಅವನ ಸಂದೇಶವಾಹಕರುಗಳು ಕೊಟ್ಟ ಹಾಗೂ ಆ ವೇಳೆ ದೇವ ಸಂದೇಶವಾಹಕ 
.| ಹ. ಮುಹಮ್ಮ ದ್‌(ಸು ನೀಡುತ್ತಿದ್ದ ಶಿಕ್ಷಣವನ್ನು ಹೃತ್ಪೂರ್ವಕವಾಗಿ ಅಂಗೀಕರಿಸಲು ನಿರಾಕರಿಸಿದವರು. ದಿವೃಜ್ಕೋತಿಯನ್ನು 
ಪಡೆಯುವವರೆಂದರೆ ಸತ್ಮಸರಿಧರಾದ ಸಜ್ಜನ ಸತ್ಯವಿಶ್ವಾಸಿಗಳೆಂದು ಮೇಲಿನ ಸೂಕ್ತಗಳು ಸ್ವಯಂ ಸಾರುತ್ತಿವೆ. ಆದುದರಿಂದ" 
‘Jen ಅವರಿಗೆದುರಾಗಿ ಈ ಜ್ಯೋತಿಯನ್ನು. ಪಡೆಯಲಿಕ್ಕಿರುವ ನೈಜ ಹಾಗೂ ಏಕಮಾತ್ರ ಮಾಧ್ಯಮವಾಗಿರುವ ಪ್ರವಾದಿಯನ್ನೇ; 
ನಂಬಲು: “ಹಾಗೂ ಅವರನ್ನು " ಅನುಸರಿಸಲು ನಿರಾಕರಿಸಿದವರ `ಸ್ಲಿತಿಯನ್ನು ತ್ಲೋರಿಸಿಕೊಡಲಾಗುತ್ತಿದೆ. ಇಂತಹವರು ಕೇವಲ, 
ಬಾಯಲ್ಲಿ” ಹವು ವಿಶ್ವಾಸಿಗಳೆಂದು' "ಹೇಳಿ ಮನಸ್ಸಿನಲ್ಲಿ ನಿರಾಕೆರಿಸಿದದರೋ ಅಥವಾ ಮಾತಿನಲ್ಲೂ ಮನಃಪೂರ್ವಕವಾಗಿಯೂ 
:] ನೆರಾಕರಿಸಿದದರೋ ಎಂಬುದು ನಗಣ್ಯ. 


ಕಾಂಡ-18 


24. ಅನ್ನೂರ್‌ 149 


wu b> TS 19 ضا لاہ‎ 
مو من‎ ಬ್ರ? SIAN 31 WSR 


ಸ್ರಿ 

I SEN UL, 
Hp ಲ್ಲಿ » سصےو کر سور ای سس !8ى‎ 
شواک حر اق ال بینم کا‎ SIG IM من کر رشع‎ & 


pe 
SSN SY SINS SSA من نی‎ 
ಮತ್ತು ಅಲ್ಲಾಹನಿಗೆ ಲೆಕ್ಕ ತೀರಿಸುವುದರಲ್ಲಿ ವಿಳಂಬವಾಗುವುದಿಲ್ಲ ಅಥವಾ ಅವನ ಉದಾಹರಣೆ ಹೀಗಿದೆ;- 
ಒಂದು ಆಳವಾದ ಸಾಗರದಲ್ಲಿ ಅಂಧಕಾರ, ಮೇಲೊಂದು ತೆರೆ ಅವರಿಸಿದೆ. ಅದರ ಮೇಲೆ ಇನ್ನೊಂದು 
ತೆರೆ ಮತ್ತು ಅದರ ಮೇಲೆ ಮೋಡ ಆವರಿಸಿಕೊಂಡಿದೆ. ಅಂಧಕಾರದ ಮೇಲೆ ಅಂಧಕಾರ ಕವಿದಿದೆ. 
ಮನುಷ್ಯನು ತನ್ನ ಕೈಯನ್ನು ಹೊರ ಚಾಚಿದರೆ ಅದೂ ಅವನಿಗೆ ಕಾಣದು." ಯಾರಿಗೆ ಅಲ್ಲಾಹನು 
ಪ್ರಕಾಶವನ್ನು ದಯಪಾಲಿಸಲಿಲ್ಲವೋ ಅವನಿಗೆ ಬೇರಾವ ಪ್ರಕಾಶವೂ ಇಲ್ಲ 
(41-42) ಭೂಮಿ-ಆಕಾಶಗಳಲ್ಲಿ ಇರುವವುಗಳೆಲ್ಲವೂ ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳೂ ಅಲ್ಲಾಹನ 
ಕೀರ್ತನೆ ಮಾಡುತ್ತಿರುವುದನ್ನು ನೀವು ನೋಡುತ್ತಿಲ್ಲವೇ?* ಪ್ರತಿಯೊಂದಕ್ಕೂ ತನ್ನ ನಮಾಮಿುನ ಮತ್ತು 


71.ಈ ಉಪಮೆಯಲ್ಲಿ- ಸತ್ಯನಿಷೇಧ ಮತ್ತು ಕಾಪಟ್ಕಗಳಿದ್ದಾಗ್ಮೂ ತೋರಿಕೆಯ ಕೆಲವು ಸತ್ಯರ್ಮಗಳನ್ನು ಮಾಡುತ್ತಾ ಸ್ವಲ್ಪ 
ಮಟ್ಟಿಗೆ ಪರಲೋಕದ ಮೇಲೂ ವಿಶ್ವಾಸವಿರಿಸುತ್ತಾ ಪ್ರಾಮಾಣಿಕ ಸತ್ಯವಿಶ್ವಾಸವಾಗಲಿ, ಸತ್ಯವಿಶ್ವಾಸಿಗಳೆಂತಹ ಗುಣಗಳಾಗಲಿ, 
ಪ್ರವಾದಿಯ ಅನುಸರಣೆಯಾಗಲಿ ಇಲ್ಲದೆಯೇ ತಮ್ಮ ಈ ಕರ್ಮಗಳು ಪರಲೋಕದಲ್ಲಿ ತಮಗೆ ಉಪಯುಕ್ತವಾಗಲಿವೆ ಎಂಬ 
ಭ್ರಮೆಗೆ ತುತ್ತಾಗಿರುವವರ ಸ್ಥಿತಿಯನ್ನು ವಿವರಿಸಲಾಗಿದೆ. ನಿಮ್ಮ ಈ ಕರ್ಮಗಳು ಕೇವಲ ಮರೀಚಿಕೆಯಂತಿವೆ. ಬಾಯಾರಿದವನು 
ಮರಳುಗಾಡಿನಲ್ಲಿ ಹೊಳೆಯುವ ಮರಳನ್ನು ದೂರದಿಂದ ಕಂಡು ಜಲಭರಿತ ಸರೋವರವೊಂದು ಉಕ್ಕುತ್ತಿದೆಯೆಂದು ಭಾವಿಸಿ 
ತಲೆಯೆತ್ತಿ ಆ ಕಡೆಗೆ ಓಡುತ್ತಾನೆ. ಅದೇ ರೀತಿಯಲ್ಲಿ ನೀವು ಈ ಕರ್ಮಗಳ ಮೇಲಿನ ಮಿಥ್ಮ ಭರವಸೆಯಲ್ಲಿ ಮೃತ್ಯುವನೆಡೆಗೆ 
ಪ್ರಯಾಣಿಸುತ್ತಿರುವಿರಿ. ಆದರೆ ಮರೀಚಿಕೆಯ ಕಡೆಗೆ ಓಡುವವನು ತನಗೆ ಹಿಂದೆ ಸರೋವರ ಕಾಣಿಸಿದ್ದಂತಹ ಸ್ಥಳಕ್ಕೆ ತಲಪಿದಾಗ 
ಅಲ್ಲಿ ಏನನ್ನೂ ಕಾಣುವುದಿಲ್ಲ. ಅದೇ ರೀತಿಯಲ್ಲಿ ನೀವು ಮೃತ್ಯುವಿನ ಬಾಗಿಲನ್ನು ತಲಪಿದೊಡನೆ ಅಲ್ಲಿ ನಿಮಗೆ ಫಲಕಾರಿಯಾಗಬಲ್ಲ 
ಯಾವ ವಸ್ತುವೂ ಇಲ್ಲದಿರುವುದನ್ನು ಕಾಣುವಿರಿ. ತದ್ವಿರುದ್ಧವಾಗಿ, ನಿಮ್ಮ ಸತ್ಯನಿಷೇಧ, ಕಾಪಟ್ಕ ಮತ್ತು ಆಡಂಬರದ 
ಸತ್ಯರ್ಮಗಳೊಂದಿಗೆ ನೀವು ۰× ಎಸಗುತ್ತಿದ್ದ ದುಷ್ಕರ್ಮಗಳ ವಿಚಾರಣೆ ನಡೆಸಿ ಸಂಪೂರ್ಣ ಪ್ರತಿಫಲ ಕೊಡಲು ಅಲ್ಲಾಹನು 
ಉಪಸ್ಥಿತನಿರುವುದನ್ನು ಕಾಣವಿರುವಿರಿ ಎಂದು ಈ .ಉಪಮೆಯ ಮೂಲಕ ಅವರಿಗೆ ತಿಳಿ ಹೇಳಲಾಗಿದೆ. 

72. ಈ ಉಪಮೆಯಲ್ಲಿ ಎಲ್ಲ ಸತ್ಮನಿಷೇಧಿಗಳ ಮತ್ತು ಕಪಟ ವಿಶ್ವಾಸಿಗಳ ಸ್ಥಿತಿಯನ್ನು ವಿವರಿಸಲಾಗಿದೆ. ತೋರಿಕೆಗೆ 
ಪುಣ್ಯಕಾರ್ಯಗಳನ್ನು ಮಾಡುವವರೂ ಇವರಲ್ಲಿ ಸೇರಿರುತ್ತಾರೆ. ಅವರೆಲ್ಲರ ಕುರಿತು ಅವರು ಲೌಕಿಕ ಪಾರಿಭಾಷಿಕದಲ್ಲಿ ತಮ್ಮ 
ಕಾಲದ ಮಹಾ ಪಂಡಿತರಾಗಿದ್ದರೂ, ವಿಜ್ಞಾನ ಮತ್ತು ಕಲೆಗಳಲ್ಲಿ ಜಗತ್ವಸಿದ್ವರಾಗಿದ್ದರೂ ಅವರು ತಮ್ಮ ಸಂಪೂರ್ಣ ಜೀವನವನ್ನು 
ಪರಿಪೂರ್ಣ ಅಜ್ಞಾನಾವಸ್ಥೆಯಲ್ಲಿ ಕಳೆಯುತ್ತಿರುವರೆಂದು ಹೇಳಲಾಗಿದೆ. ಅವರ ಉಪಮೆ ಬೆಳಕಿನ ಒಂದು ಸಣ್ಣ ಕಿರಣವೂ 
ತಲಪದಂತಹ ಗಾಢಾಂಧಕಾರದಲ್ಲಿ ಸಿಕ್ಕಿ ಬಿದ್ದವನಂತಿರುವುದು. ಸ 

73. ಇದೀಗ ಇಲ್ಲಿ 'ಅಲ್ಲಾಹು ನೂರುಸ್ಸಮಾವಾತಿ ವಲ್‌ ಅರ್‌ಲಿ....' ಎಂಬಲ್ಲಿಂದ ಆರಂಭಿಸಲಾಗಿದ್ದ ಪೀಠಿಕೆಯ ಮುಖ್ಯ 
ವಿಷಯವನ್ನು ತಿಳಿಯಪಡಿಸಲಾಗಿದೆ. ವಾಸ್ತವದಲ್ಲಿ ಅಲ್ಲಾಹನ ಪ್ರಕಾಶದ ಹೊರತು ಬೇರಾವ ಪ್ರಕಾಶವೂ ವಿಶ್ವದಲ್ಲಿ ಇಲ್ಲದಿರುವಾಗ 
ಮತ್ತು ಎಲ್ಲ ವಾಸ್ತವಿಕತೆಗಳ ಆವಿಷ್ಕರವೂ ಆ ಪ್ರಕಾಶದಿಂದಾಗಿಯೇ ಆಗುತ್ತಿರುವಾಗ್ರ ಅಲ್ಲಾಹನಿಂದ ಈ ಪ್ರಕಾಶವನ್ನು 
ಪಡೆಯದವನಿಗೆ ಸಂಪೂರ್ಣ ಅಂಧಕಾರದಲ್ಲಿ ಸಿಕ್ಕಿಬೀಳುವುದು ಬಿಟ್ಟರೆ ಬೇರೆ ದಾರಿಯೇ ಎಲ್ಲಿದೆ? ಬೇರೆಲ್ಲಿಂದಾದರೂ ಬೆಳಕಿನ 
ಒಂದು ಕಿರಣವನ್ನಾದರೂ ಪಡೆಯೋಣವೆನ್ನಲು ಬೇರೆಡೆ ಬೆಳಕೇ ಇಲ್ಲವಲ್ಲ? _ 

74. ಅಲ್ಲಾಹನು ಅಖಿಲ ವಿಶ್ವದ ಪ್ರಕಾಶವಾಗಿರುವನೆಂದು ಮೇಲೆ ಹೇಳಲಾಗಿದೆ. ಆದರೆ ಈ ಪ್ರಕಾಶವನ್ನು ಗ್ರಹಿಸುವ 


ಇ 


ಅನುಗ್ರಹ ಸಜ್ಜನರಾದ ಸತ್ಮವಿಶ್ವಾಸಿಗಳಿಗೆ ಮಾತ್ರ ಲಭಿಸುತ್ತದೆ. ಈ ಜ್ಯೋತಿಯು ಪರಿಪೂರ್ಣವೂ ಸರ್ವವ್ಮಾಪಕವೊೂ ಆಗಿದ್ದರೂ 


ಕಾಂಡ-18 


150 ಕುರ್‌ಆನ್‌ ವ್ಯಾಖ್ಯಾನ 


ال MIEN eA SOLELY‏ 
1 »3 ہے سے ہے وو ے۔ نہ 2 سو وس س وم 3م 
لے لع MSS‏ ام نپوا اس تا 


Je os ASUS SAR SEE ub 


ULE SOG‏ یه SEES‏ رت 2 سا 
A TELM ak ag‏ 2558 
کے6 ٹل 2 3 ೨4 ೨9೨ Bu pad‏ 
ಟಖ‏ 4 میھت و تن ಥಹಿಚಳ‏ 


ಕೀರ್ತನೆಯ ಕ್ರಮ bad ದೆ. ಇವೆಲ್ಲ 2 082 la ಅಲ್ಲಾಹನು RA ನೆ. 
ಸಾರ್ವಬೌಮತೆಯು ಅಲ್ಲಾಹನಿಗೆ ಇದೆ ಮತ್ತು ಅವನ ಕಡೆಗೆ ಎಲ್ಲರಿಗೂ ಮರಲಲಿಕ್ಕಿದೆ. 

(43-44) ನೀವು ನೋಡುತ್ತಿಲ್ಲವೇ? ಅಲ್ಲಾಹನು ಮೋಡವನ್ನು ಮೆಲ್ಲ ಮೆಲ್ಲನೆ ಚಲಾಯಿಸುತ್ತಾನೆ. 
ಅನಂತರ ಅದರ ತುಂಡುಗಳನ್ನು ಪರಸ್ಪರ ಜೋಡಿಸುತ್ತಾನೆ. ತರುವಾಯ ಅದನ್ನು ಒಟ್ಟುಗೂಡಿಸಿ ಒಂದು 
ಘನೀಕೃತ ಮೋಡವನ್ನಾಗಿ ಮಾಡುತ್ತಾನೆ. ಆ ಬಳಿಕ ಅದರ ಹೊರಾವರಣದಿಂದ ಮಳೆಯ ಬಿಂದುಗಳು 
ಹನಿ ಹನಿಯಾಗಿ ಬೀಳುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು ಅವನು ಆಕಾಶದಿಂದ ಅದರಲ್ಲಿ 
ಉನ್ನತವಾಗಿರುವ ಪರ್ವತಗಳಿಂದಾಗಿ” ಆಲಿಕಲ್ಲುಗಳನ್ನು ಬೀಳಿಸಿ ಅದರಿಂದ ತಾನಿಚ್ಛಿಸುವವರಿಗೆ 
ಹಾನಿಯುಂಟು ಮಾಡುತ್ತಾನೆ ಮತ್ತು ತಾನಿಚ್ಛಿಸುವವರನ್ನು ಅವುಗಳಿಂದ ರಕ್ಷಿಸುತ್ತಾನೆ. ಅದರ ಮಿಂಚಿನ 
ಹೊಳಪು ಕಣ್ಣುಗಳನ್ನು ಕೋರೈಸಿ ಬಿಡುತ್ತದೆ. ರಾತ್ರಿ ಹಗಲುಗಳ ಪರಿವರ್ತನೆಯನ್ನು ಅವನೇ 
ಮಾಡುತ್ತಿರುತ್ತಾನೆ. ನಿಶ್ಚಯವಾಗಿಯೂ ಇದರಲ್ಲಿ ಕಣ್ಣುಳ್ಳವರಿಗೆ ಒಂದು ಪಾಠವಿದೆ. 

(45-52) ಅಲ್ಲಾಹನು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ ನೀರಿನಿಂದ ಸೃಷ್ಟಿಸಿದನು. ಆ 
ಕೆಲವು ಹೊಟ್ಟೆಯನ್ನಾಧರಿಸಿ ನಡೆದರೆ, ಇನ್ನು ಕೆಲವು ಎರಡು ಕಾಲುಗಳ ಮೇಲೂ ಮತ್ತೆ ಕೆಲವು 


ಉಳಿದವರೆಲ್ಲರೂ ಕುರುಡರಂತೆ ಎಡವೃತ್ತಲೂ ತಡವುತ್ತಲೂ ಇರುತ್ತಾರೆ. ಈಗ ಈ ದಿವ್ಯಜ್ಕೋತಿಯ ' ಕಡೆಗೆ ಮಾರ್ಗದರ್ಶನ 
ಮಾಡುವಂತಹ ಅಸಂಖ್ಯಾತ ಸಂಕೇತಗಳ ಪೈಕಿ ಕೇವಲ ಕೆಲವನ್ನು ಇಲ್ಲಿ ಉದಾಹರಣೆಗಾಗಿ ಮುಂದಿಡಲಾಗುತ್ತಿದೆ. ಹೃದಯದ 
ಕಣ್ಣುಗಳನ್ನು ತೆರೆದು ಅವುಗಳನ್ನು ವೀಕ್ಷಿಸುವಾತನು ಸದಾ ಎಲ್ಲೆಲ್ಲೂ ಅಲ್ಲಾಹನು ಕಾರ್ಯವೆಸಗುತ್ತಿರುವುದನ್ನು ಕಾಣಬಲ್ಲನು. 
ಆದರೆ ಮನಸ್ಸೇ ಕುರುಡಾಗಿ ಬಿಟ್ಟವರು ತಮ್ಮ ಮುಖದ ಮೇಲಿರುವ ಕಣ್ಣುಗಳನ್ನು ಎಷ್ಟು ವಿಶಾಲವಾಗಿ ತೆರೆದು ನೋಡಿದರೂ 
ಅವರಿಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಮೊದಲಾದ ತರತರದ ಇತರ ಶಾಸ್ತ್ರಗಳು ಸಾಕಷ್ಟು ಕಾರ್ಯವೆಸಗುವುದು ಕಾಣಿಸುತ್ತದಾದರೂ, 
ಅಲ್ಲಾಹನು ಎಲ್ಲಾದರೂ ಕಾರ್ಯವೆಸಗುವುದಂತೂ ಅವರಿಗೆ ಕಾಣಿಸುವುದೇ ಇಲ್ಲ. 

75. ಇದರ ಅರ್ಥ ಶೈತ್ಯದಿಂದಾಗಿ ಘನೀಕೃತವಾದ ಮೋಡವೆಂದಾಗಿದ್ದು, ಅದನ್ನೇ ಸಾಂಕೇತಿಕವಾಗಿ ಗಗನ ಪರ್ವತಗಳಿಂದು 
ಕರೆದಿರಬಹುದು ಮತ್ತು ಆಕಾಶದಲ್ಲಿ ಎತ್ತರಕ್ಕೆ ಚಾಚಿಕೊಂಡಿರುವ ಈ ಭೂಮಿಯ ಪರ್ವತಗಳು ಆಗಿರಬಹುದು. ಅವುಗಳ 
ಶಿಖರಗಳಲ್ಲಿರುವ ಹಿಮದ ಪ್ರಭಾವದಿಂದ ಗಾಳಿ ಎಷ್ಟು ಶೀತಲವಾಗಿ ಬಿಡುತ್ತದೆಂದರೆ ಮೋಡಗಳೇ ಘನೀಕೃತವಾಗಿ ಬಿಡುತ್ತವೆ 
ಮತ್ತು ಆಲಿಕಲ್ಲಿನ ರೂಪದಲ್ಲಿ ಮಳೆಗರೆಯಲಾರಂಭಿಸುತ್ತದೆ. 


ಕಾಂಡ-18 


24. ಅನ್ನೂರ್‌ 151 


ಗ 


NSS کی۶‎ BEAM ینا ان‎ La | 


(a ಇ 


2 CSE Ve IES دیق‎ ಷಿ نج‎ 
مت‎ LTS SIL ah 


rei 9) AS3 يك يالْموْمنان و اداد دا وا ای اللہ یو‎ Ay 
رت‎ ١ مُحَرِضْْ ىَ۵‎ ಹಿ 
ನಾಲ್ಕು ಕಾಲುಗಳ ಮೇಲೂ ನಡೆಯುತ್ತವೆ. ಅವನು ತಾನಿಚ್ಛಿಸಿದ್ದನ್ನು ಸೃಷ್ಟಿಸುತ್ತಾನೆ. ನಿಶ್ಚಯವಾಗಿಯೂ 
ಅಲ್ಲಾಹನು ಸರ್ವ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನು. ನಾವು ಸುವ್ಯಕ್ತ ವಾಸ್ತವಿಕತೆಯನ್ನು ತಿಳಿಸು 
ವಂತಹ ಸೂಕ್ತಗಳನ್ನು ಅವತೀರ್ಣಗೊಳಿಸಿದ್ದೇವೆ. ಮುಂದೆ ನೇರ ಮಾರ್ಗದ ಕಡೆಗೆ ಅಲ್ಲಾಹನೇ ತಾನಿಚ್ಛಿಸಿ 
ದವರಿಗೆ ಮಾರ್ಗದರ್ಶನ ಮಾಡುತ್ತಾನೆ.' ನಾವು ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಮೇಲೆ ವಿಶ್ವಾಸ 
ವಿರಿಸಿದೆವೆಂದೂ ನಾವು ಅನುಸರಣೆಯನ್ನು ಸ್ವೀಕರಿಸಿದ್ದೇವೆಂದೂ ಅವರು ಹೇಳುತ್ತಾರೆ. ಆದರೆ ಅನಂತರ 
ಅವರಲ್ಲೊಂದು ವಿಭಾಗ (ಅನುಸರಣೆಯಿಂದ) ವಿಮುಖವಾಗಿ ಬಿಡುತ್ತದೆ. ಇಂತಹವರು ಖಂಡಿತ 
ಸತ್ಕವಿಶ್ವಾಸಿಗಳಲ್ಲ. ಅವರ ನಡುವಿನ ವ್ಯಾಜ್ಯಗಳನ್ನು ಇತೃರ್ಥಪಡಿಸಲಿಕ್ಕಾಗಿ ಅವರನ್ನು ಅಲ್ಲಾಹ್‌ ಮತ್ತು 
ಅವನ ಸಂದೇಶವಾಹಕರ ಕಡೆಗೆ ಕರೆಯಲಾದಾಗ' ಅವರಲ್ಲೊಂದು ವಿಭಾಗ ಹಿಂಜರಿಯುತ್ತದೆ. ಆದರೆ 


76. ಅರ್ಥಾತ್‌- ಅನುಸರಣೆಯಿಂದ ಅವರ ವಿಮುಖತೆಯೇ ತಾವು ಸತ್ಯವಿಶ್ವಾಸಿಗಳೆಂಬ ಅವರ ವಾದವನ್ನು ಅಲ್ಲಗಳೆದು 
ಬಿಡುತ್ತದೆ. ಅವರ ಈ ವರ್ತನೆಯಿಂದಾಗಿ, ತಾವು ಸತ್ಯವಿಶ್ವಾಸವನ್ನು ಸ್ವೀಕರಿಸಿದೆವು ಮತ್ತು ಅನುಸರಣೆಯನ್ನು ಅಂಗೀಕರಿಸಿದೆವು 
ಎಂಬ ಅವರ ಹೇಳಿಕೆ ಸುಳ್ಳು ಎಂಬುದು ಬಯಲಾಗುತ್ತದೆ. 

77. ಈ ಮಾತುಗಳು ರಸೂಲರ (ದೇವ ಸಂದೇಶವಾಹಕರ) ತೀರ್ಮಾನ ಅಲ್ಲಾಹನ ತೀರ್ಮಾನವಾಗಿದೆ ಮತ್ತು ರಸೂಲರ 
ಆದೇಶ ಅಲ್ಲಾಹನ ಆದೇಶವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ರಸೂಲರ ಕಡೆಗೆ ಕರೆಯಲ್ಪಡುವುದೆಂದರೆ ಕೇವಲ 
ರಸೂಲರ ಕಡೆಗೆ ಮಾತ್ರ ಕರೆಯಲ್ಪಡುವುದಲ್ಲ. ಅದು ಅಲ್ಲಾಹ್‌ ಮತ್ತು ರಸೂಲ್‌ ಇಬ್ಬರ ಕಡೆಗೂ ಕರೆಯಲ್ಪಡುವುದಾಗಿರುತ್ತದೆ. 
ಇಷ್ಟೇ ಅಲ್ಲ- ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯ ಹೊರತು ಈಮಾನಿನ(ಸತ್ಮವಿಶ್ವಾಸದ) ಘೋಷಣೆಯೇ ಅರ್ಥಹೀನ 
ವೆಂಬುದನ್ನೂ ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯೆಂದರೆ ಮುಸ್ಲಿಮನು 'ವ್ಯಕ್ತಿಯೆಂಬ ನೆಲೆಯಲ್ಲೂ ಜನಾಂಗನೆಂಬ 
ನೆಲೆಯಲ್ಲೂ ಅಲ್ಲಾಹ್‌ ಮತ್ತು ಅವನ ರಸೂಲರು ಕೊಟ್ಟ ಕಾನೂನಿನ ಮುಂದೆ ಶಿರಬಾಗಿ ಬಿಡುವುದಾಗಿಯೆಂಬುದನ್ನೂ ಈ 
ಸೂಕ್ತವೂ ಇದಕ್ಕೆ ಮುಂಚಿನ ಸೂಕ್ತವೂ ಸ್ವಲ್ಪವೂ ಸಂಶಯಕ್ಕೆಡೆಯಿಲ್ಲದಂತೆ. ಸುಸ್ಪಷ್ಟವಾಗಿ ವಿಶದೀಕರಿಸುತ್ತದೆ. (ಸೂರಃ ಅನ್ನಿಸಾದ 
59-61ನೆಯ ಸೂಕ್ತಗಳನ್ನು 89 ರಿಂದ 92ರ ವರೆಗಿನ ಟಿಪ್ಪಣಿಗಳ ಸಹಿತ ಓದಿರಿ.) 

78. ಈ ವಿಷಯ ಹ. ಮುಹಮ್ಮದ್‌ರ(ಸ) ಜೀವನಾವಧಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರ ಅನಂತರ ಕೊಡಾ 
ಯಾರೆಲ್ಲ ಇಸ್ಲಾಮೊ ರಾಷ್ಟ್ರದ -ನ್ಯಾಯಾಧೀಶರಾಗಿದ್ದು ದೇವಗ್ರಂಥ ಮತ್ತು ಪ್ರವಾದಿಚರ್ಯೆಗನುಸಾರವಾಗಿ ತೀರ್ಪು ನೀಡುವರೋ 
ಅವರ ನ್ಯಾಯಾಲಯದ ಕರೆಯಾಜ್ಞೆ(ಸಮನ್ಸ್‌)ಯೂ ವಾಸ್ತವದಲ್ಲಿ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ನ್ಯಾಯಾಲಯದ 
ಕರೆಯಾಜ್ಞೆಯೇ ಆಗಿರುವುದು ಮತ್ತು ಆದರಿಂದ ವಿಮುಖನಾಗುವವನು ವಾಸ್ತವದಲ್ಲಿ ಕೇವಲ ಅದರಿಂದಲ್ಲ ಬದಲಾಗಿ 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರಿಂದಲೇ ವಿಮುಖನಾದಂತಾಗುವುದು ಎಂಬ ಅಂಶವನ್ನು ಅರಿತಿರಬೇಕು. ಈ 
ವಿಷಯದ ಇಂತಹ ವ್ಯಾಖ್ಯಾನ ಸ್ವತಃ ಪ್ರವಾದಿವರ್ಯರ(ಸ) ಒಂದು ಮುರ್ಸಲ್‌ ಹದೀಸ್‌ನಲ್ಲಿ ವರದಿಯಾಗಿದೆ. ಅದನ್ನು 
ಹಸನ್‌ ಬಸರಿಯವರು(ರ) ಹೀಗೆ ವರದಿ ಮಾಡಿದ್ದಾರೆ; ಮುಸ್ಲಿಮರ ನ್ಯಾಯಾಲಯದ ಆಡಳಿತಾಧಿಕಾರಿಗಳ ಪೈಕಿ ಯಾರಾದರೊಬ್ಬರ 


ಕಾಂಡ-18 


12 ಕುರ್‌ಆನ್‌ ವ್ಯಾಖ್ಯಾನ 


sah lle ا ام تحائی‎ PEAT Ap اي‎ gf 
رم‎ ES تھا‎ pa ಸ 
"0ِ SEES Ad 

5 5 ES ROSA 


y سو لج پر‎ ದ A Ie 


ಸತ್ಯವು ಅವರ ಪರವಾಗಿದ್ದರೆ ಅತ್ಯಂತ ವಿಧೇಯರಾಗಿ ರಸೂಲರ ಬಳಿಗೆ ಬಂದು ಬಿಡುತ್ತಾರೆ? ಇವರ 
ಹೃದಯಗಳಿಗೆ (ಕಪಟ ವಿಶ್ವಾಸದ) ರೋಗ ತಗಲಿದೆಯೇ? ಅಥವಾ ಇವರು ಸಂಶಯಗ್ರಸ್ತರಾಗಿರುವರೇ? 
ಅಥವಾ : ಅವರಿಗೆ ಅಲ್ಲಾಹ್‌ ಮತ್ತು ರಸೂಲರು ಅವರ ಮೇಲೆ ಅನ್ಯಾಯ ಮಾಡುವರೆಂಬ ಭಯವಿದೆಯೇ? 
ವಾಸ್ತವದಲ್ಲಿ ಅಕ್ರಮಿಗಳಂತೂ ಅವರೇ ಆಗಿರುತ್ತಾರೆ. ಅವರ ಮೊಕದ್ದಮೆಯ ಬಗ್ಗೆ ತೀರ್ಪು 
ನೀಡುವಂತಾಗಲು ಅವರನ್ನು ಅಲ್ಲಾಹ್‌ ಮತ್ತು ರಸೂಲರ ಕಡೆಗೆ ಕರೆಯಲಾದಾಗ, ನಾವು ಅಲಿಸಿದೆವು 
"ಮತ್ತು ಅನುಸರಿಸಿದೆವು ಎಂದು ಹೇಳುವುದೇ ಸತ್ಯವಿಶ್ವಾಸಿಗಳ ಕರ್ತವ್ಯವಾಗಿರುತ್ತದೆ. ಇಂತಹವರೇ 
ಯಶಸ್ವಿಗಳಾಗುವವರು. ಅಲ್ಲಾಹ್‌ ಮತ್ತು ರಸೂಲರ ಆಜ್ಞಾಪಾಲನೆ ಮಾಡುವವರು ಅಲ್ಲಾಹನನ್ನು 


ಭಯಪಡುವವರು ಮತ್ತು ಅವನ ಆಜ್ಞೋಲ್ಲಂಘನೆಯಿಂದ ದೂರವಿರುವವರೇ ವಿಜಯಿಗಳು. 


ಕಡೆಗೆ, ಕರೆಯಲ್ಪಟ್ಟ ಬಳಿಕವೂ ಆಲ್ಲಿಗೆ ಹಾಜರಾಗದವನು ರುಾಲಿಮ್‌(ಅಕ್ರಮಿ) ಆಗಿರುತ್ತಾನೆ. ಅವನಿಗೆ ಯಾವುದೇ ಹಕ್ಕಿಲ್ಲ. 
(ಅಹ್‌ಕಾಮುಲ್‌ ಕುರ್‌ಆನ್‌ ಜಸ್ಸಾಸ್‌, ಭಾಗ-3 ಪುಟ- 405) ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇಂತಹ ವ್ಯಕ್ತಿ 
ಶಿಕ್ಷಾರ್ಹನಾಗಿರುವುದು ಮಾತ್ರವಲ್ಲದೆ ಮೊಕದ್ದಮೆಯಲ್ಲಿ ಅವನೇ ತಪ್ಪಿತಸ್ಥನೆಂದು ಪರಿಗಣಿಸಿ ಅವನ ವಿರುದ್ಧ ಏಕಪಕ್ಸೀಯ 
ತೀರ್ಪು ನೀಡಲಿಕ್ಕೂ ಅವನು ಅರ್ಹನಾಗಿ ಬಿಡುತ್ತಾನೆ. 

79. ಶರೀಅತ್‌ನಲ್ಲಿ ತನಗೆ ಪ್ರಯೋಜನವಿರುವ ವಿಷಯಗಳನ್ನು ಮಾತ್ರ ಸಂತೋಷದಿಂದ ಮುಂದೆ ಬಂದು ಸ್ವೀಕರಿಸಿ, 
ಶರೀಲತ್‌ನಲ್ಲಿ ತನ್ನ ಸ್ವಾರ್ಥ ಹಾಗೂ ತನ್ನ ಇಚ್ಛೆಗಳಿಗೆ ವಿರುದ್ಧವಾಗಿ ಇರುವಂತಹ ವಿಷಯಗಳನ್ನೆಲ್ಲಾ ತಿರಸ್ಕರಿಸುತ್ತಾ, ಅದಕ್ಕೆ 
ಪ್ರತಿಯಾಗಿ ಜಗತ್ತಿನ ಇತರ ಕಾನೂನುಗಳನ್ನು ಮೆಚ್ಚುವವನು ಸತ್ಯವಿಶ್ವಾಸಿಯಾಗಿರದೆ, ಮುನಾಫಿಕ್‌ ಅಥವಾ ಕಪಟ ವಿಶ್ವಾಸಿಯಾಗಿರುತ್ತಾನೆ 
ಎಂಬುದನ್ನು ಈ ವಾಕ್ಕ ಬಹಳ ವ್ಯಕ್ತವಾಗಿ ತಿಳಿಸುತ್ತದೆ. ತಾನು ಸತ್ಯವಿಶ್ವಾಸಿಯೆಂಬ ಅವನ ಹೇಳಿಕೆ ಸುಳ್ಳು. ಏಕೆಂದರೆ ಅವನು 
ಅಲ್ಲಾಹ್‌ ಮತ್ತು ರಸೂಲರ ಮೇಲೆ ವಿಶ್ವಾಸನಿರಿಸಿದವನಲ್ಲ. ಅವನು ತನ್ನ ಸ್ಟಾರ್ಥ ಮತ್ತು ಇಬ್ಛೆಗಳ ಮೇಲೆ ವಿಶ್ವಾಸವಿರಿಸಿದವನು. 
ಇಂತಹ ನಿಲುವಿನೊಂದಿಗೆ ಅವನು ದೇವ ಧರ್ಮಶಾಸ್ತ್ರದ ಯಾವುದಾದರೂ ಒಂದಂಶವನ್ನು ನಂಬಿದರೂ ಸಹ ಅಲ್ಲಾಹನ 
ದೃಷ್ಟಿಯಲ್ಲಿ ಅವನ ಇಂತಹ ನಂಬಿಕೆಗೆ ಯಾವ ಬೆಲೆಯೂ ಇಲ್ಲ. 

80. ಅರ್ಥಾತ್‌- ಇಂತಹ ವರ್ತನೆಗೆ ಮೂರೇ ಕಾರಣಗಳಿರಲು ಸಾಧ್ಯವಿದೆ- 1) ಮನುಷ್ಯನು ಮೂಲತಃ ಸತ್ಯ ವಿಶ್ವಾಸವನ್ನು 
ಸ್ವೀಕರಿಸಿಯೇ ಇಲ್ಲದಿರುವುದು. ಕಪಟ ನೀತಿಯೊಂದಿಗೆ ಕೇವಲ ಮೋಸ ಮಾಡಲಿಕ್ಕಾಗಿ ಮತ್ತು ಮುಸ್ಲಿಮ್‌ ಸಮಾಜದಲ್ಲಿ 
ಸೇರಿಕೊಂಡು ಅನುಚಿತ ಲಾಭ ಪಡೆಯಲಿಕ್ಕಾಗಿ' ಮಾತ್ರ ಮುಸ್ಲಿಮನಾದುದು. 2) ಸತ್ಯವಿಶ್ವಾಸ ಸ್ವೀಕಾರ ಮಾಡಿಕೊಂಡ ಬಳಿಕವೂ, 
ಅವನಲ್ಲಿನ್ನೂ ಸಂದೇಶವಾಹಕರು ನಿಜಕ್ಕೂ ದೇವ ಸಂದೇಶವಾಹಕರು ಹೌದೋ, ಕುರ್‌ಆನ್‌ ನಿಜಕ್ಕೂ ದೇವಗ್ರಂಥವೋ, 
ಪರಲೋಕ ನಿಜಕ್ಕೂ ಬರಲಿದೆಯೋ ಅಥವಾ ಇದು ಕೇವಲ ಒಂದು ಕಟ್ಟುಕಥೆಯೋ, ಮಾತ್ರವಲ್ಲ, ದೇವನು ನಿಜಕ್ಕೂ 
ಅಸ್ತಿತ್ವದಲ್ಲಿರುವನೋ ಅಥವಾ ಇದು ಕೂಡಾ ಯಾವುದಾದರೂ ಹಿತದೃಷ್ಟಿಯಿಂದ ಸೃಷ್ಟಿಸಿಕೊಳ್ಳಲಾದ ಕಲ್ಪನೆ ಮಾತ್ರ ತ್ರವೋ ಎಂಬ 


ಕಾಂಡ-18 


24. ಅನ್ನೂರ್‌ 153 


و 2 


ದ 2‏ 2 ےدوم ہے سو ہیں .کک ڑھ 
SHEL SOLS LE ESS UL‏ 5 


ASAE ES SLT ae Sb تولوا‎ OBIE اطیٹرا‎ 


pa 


9 مصوو رر ص۲ے اود Be‏ 

AMGEN ANS JERE Lk IAL 

NT I I 22/1 1 (du ಲ್‌ಿ ۱ود‎ 
(53-57) ಅವರು (ಕಪಟ ವಿಶ್ವಾಸಿಗಳು) ಅಲ್ಲಾಹನ ಹೆಸರಲ್ಲಿ ಕಟ್ಟಾಣೆಗಳನ್ನು ಹಾಕುತ್ತಾ "ತಾವು 
ಅಪ್ಪಣೆ ಕೊಟ್ಟರೆ ನಾವು ಮನೆಗಳಿಂದ ಹೊರಟು ಬರುವೆವು”" ಎನ್ನುತ್ತಾರೆ. ಇವರೊಡನೆ (ಹೀಗೆ) ಹೇಳಿರಿ- 
"ಅಣೆ ಹಾಕಬೇಡಿರಿ. ನಿಮ್ಮ ವಿಧೇಯತೆಯ ಸಂಗತಿ ಗೊತ್ತಿದೆ. ನಿಮ್ಮ ದುಷ್ಕೃತ್ಯಗಳ ಬಗ್ಗೆ ಅಲ್ಲಾಹನು 
ಅಜ್ಞನಾಗಿಲ್ಲ.'"* ಹೇಳಿರಿ- ಅಲ್ಲಾಹ್‌ ಮತ್ತು ರಸೂಲರ ಆಜ್ಞಾಪಾಲಕರಾಗಿರಿ. ಒಂದು ವೇಳೆ ನೀವು 
ವಿಮುಖರಾದರೆ ರಸೂಲರು, ಅವರ ಮೇಲಿರುವ ಕರ್ತವ್ಯಗಳಿಗೆ ಹೊಣೆಗಾರರು ಮತ್ತು ನಿಮ್ಮ ಮೇಲಿರುವ 
ಕರ್ತವ್ಯಗಳಿಗೆ ನೀವೇ ಹೊಣೆಗಾರರು ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅವರ ಅನುಸರಣೆ 


ಮಾಡಿದರೆ ನೀವೇ ಸನ್ಮಾರ್ಗ ಹೊಂದುವಿರಿ. ಅನ್ಯಥಾ ಸುವ್ಯಕ್ತವಾಗಿ ಆದೇಶಗಳನ್ನು ತಲಪಿಸುವುಡಕ್ಕಿಂತ 
ಹೆಚ್ಚಿನ ಹೊಣೆಯೇನೂ ರಸೂಲರ ಮೇಲಿಲ್ಲ. ನಿಮ್ಮ ಪೈಕಿ ಸತ್ಯವಿಶ್ವಾಸವಿರಿಸಿ ಸತ್ಯರ್ಮವೆಸಗಿದವರೊಡನೆ, 


ಬಗ್ಗೆ ಸಂಶಯ ಉಳಿದಿರುವುದು. 3) ಅವರು ಅಲ್ಲಾಹನನ್ನು ದೇವನೆಂದೂ ರಸೂಲರನ್ನು ರಸೂಲರೆಂದೂ ನಂಬಿದ ಬಳಿಕವೂ 
ಅವರಿಂದ ಅಕ್ರಮ ನಡೆಯಬಹುದೆಂಬ ಆಶಂಕೆಯನ್ನಿರಿಸಿಕೊಂಡಿರುವುದು, ದೇವಗ್ರಂಥ ಇಂತಿಂತಹ ಆಜ್ಞೆ ನೀಡಿ ನಮ್ಮನ್ನು 
ಕಷ್ಟಕ್ಕೀಡು ಮಾಡಿದೆ ಅಥವಾ ಪ್ರವಾದಿಯ ಇಂತಿಂತಹ ಆದೇಶ ಅಥವಾ ಇಂತಿಂತಹ ಕ್ರಮದಿಂದ ನಮಗೆ ಬಾರೀ 
ಹಾನಿಯುಂಟಾಗಿದೆ ಎಂದು ಅವನು ಭಾವಿಸುತ್ತಿರುವುದು - ಈ ಮೂರು ರೂಪಗಳ ಪೈಕಿ ಯಾವುದೇ ಆಗಿದ್ದರೂ ಅಂತಹವರು 
ಅಕ್ರಮಿಗಳಾಗಿರುವ ವಿಷಯದಲ್ಲಿ ಏನೂ ಸಂಶಯವಿಲ್ಲ. ಇಂತಹ ವಿಚಾರಗಳೊಂದಿಗೆ, ಮುಸ್ಲಿಮರ ಜೊತೆ ಸೇರಿಕೊಂಡು ತಾನು 
ಸತ್ಯವಿಶ್ವಾಸಿಯೆಂದು ಹೇಳಿಕೊಳ್ಳುತ್ತಾ ಮುಸ್ಲಿಮ್‌ ಸಮಾಜದ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ತರತರದ ಅನುಚಿತ ಪ್ರಯೋಜನಗಳನ್ನು 
ಆ ಸಮಾಜದಿಂದ ಪಡೆಯುತ್ತಿರುವವನು ಮಹಾಧೂರ್ತನೂ ಅಪ್ರಾಮಾಣಿಕನೂ, ವ೦ಚಕನೂ ಆಗಿರುತ್ತಾನೆ. ಅವನು ಹಗಲಿರುಳೂ 
ಸುಳ್ಳು ಹೇಳುತ್ತಾ ತನ್ನನ್ನು ಅತಂತ ನೀಚ ಗುಣಗಳ ಸಾಕಾರಮೂರ್ತಿಯಾಗಿ ಮಾಡಿಕೊಳ್ಳುವ ಮೂಲಕ ಸ್ವತಃ ತನ್ನ ಮೇಲೂ 
ಅಕ್ರಮವೆಸಗುತ್ತಾನೆ. ಅವನ ತೋರಿಕೆಯ ಸಾಕ್ಸ)ವಚನವನ್ನು ಸತ್ಯವೆಂದು ನಂಬಿ ಅವನನ್ನು ತನ್ನ ಸಮುದಾಯದ ಒಂದಂಗವೆಂದು 
ತಿಳಿದುಕೊಂಡು ಅವನೊಂದಿಗೆ ವಿವಿಧ ರೀತಿಯ ಸಾಮಾಜಿಕ, ಸಾಂಸ್ಕೃತಿಕ ರಾಜಕೀಯ ಮತ್ತು ನೈತಿಕ ಸಂಬಂಧಗಳನ್ನು 
ಸ್ಥಿರಪಡಿಸಿಕೊಂಡಿರುವ ಮುಸ್ಲಿಮರ ಮೇಲೂ ಅವನು ಅಕ್ರಮವೆಸಗುತ್ತಾನೆ. 

81. ಇದರ ಇನ್ನೊಂದು ಅರ್ಥವೇನೆಂದರೆ - ಸತ್ಯವಿಶ್ವಾಸಿಗಳಿಂದ ಬಯಸಲಾಗುವ ಅನುಸರಣೆಯು ಪರಿಚಿತ ಸ್ವರೂಪದ 
ಅನುಸರಣೆಯಾಗಿದ್ದು ಅದು ಸಂಶಯಾತೀತವಾಗಿದೆ. ನಂಬಿಸಲಿಕ್ಕಾಗಿ ಆಣೆ ಹಾಕಬೇಕಾಗಿ ಬರುವ ಹಾಗೂ ಆಣೆ ಹಾಕಿ ಹೇಳಿದರೂ 
ನಂ೦ಬಲಸಾಧ್ಯವಾಗುವಂತಹ ಅನುಸರಣೆ ಅದಲ್ಲ. ವಸ್ತುನಿಷ್ಠವಾಗಿ ಅನುಸರಣೆ ಮಾಡುವವರ ನಿಲುಮೆ ಯಾರಿಂದಲೂ ಅಡಗಿರು 
ವುದಿಲ್ಲ. ಅವರ ವರ್ತನೆಯನ್ನು ಕಂಡು ಇವರು ಅನುಸರಣೆಶೀಲರೆಂದು ಪ್ರತಿಯೊಬ್ಬನೂ ತಿಳಿದುಕೊಳ್ಳಬಲ್ಲನು. ಅವರ 
ವಿಷಯದಲ್ಲಿ ಯಾರಿಗೂ ಯಾವ ತರದ ಸಂಶಯವೂ ಇರುವುದಿಲ್ಲ ಮತ್ತು ಸಂಶಯವನ್ನು ನಿವಾರಿಸಲಿಕ್ಕಾಗಿ ಅವರಿಗೆ ಆಣೆ 
ಹಾಕುವ ಅಗತ್ಯವೂ ಬೀಳುವುದಿಲ್ಲ. 

82. ಅರ್ಥಾತ್‌- ಈ ಮೋಸಗಾರಿಕೆಗಳು ಜನರ ಮುಂದೆ ಒಂದು ವೇಳೆ ನಡೆದು ಬಿಡಲೂಬಹುದು. ಆದರೆ ಅಂತರಂಗ 
ಬಹಿರಂಗಳೆಲ್ಲವನ್ನೂ ಮಾತ್ರವಲ್ಲ ಹೃದಯಗಳೊಳಗೆ ಹುದುಗಿರುವ ರಹಸ ಇರಾದೆಗಳನ್ನೂ ಭಾವನೆಗಳನ್ನೂ ಅರಿತಿರುವಂತಹ 
ಅಲ್ಲಾಹನ ಮುಂದೆ ಈ ಮೋಸಗಾರಿಕೆಗಳು ನಡೆಯುವುದಾದರೂ ಹೇಗೆ? 


ಕಾಂಡ-18 


14 $ ಕುರ್‌ಆನ್‌ ವ್ಯಾಖ್ಯಾನ 


۴ 
کے و جو ۰- سے po‏ کے >12 3%“ TAN‏ 
الین من HIS eB ME ESS‏ 


FSS SIS ANAS SELL GY 
ಅಲ್ಲಾಹನು ಅವರಿಗಿಂತ ಮುಂಚಿನವರನ್ನು ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದಂತೆಯೇ ಅವರನ್ನು 
ಮಾಡುವನೆಂದು ವಾಗ್ದಾನ ಮಾಡಿರುವನು. ತಾನು ಅವರಿಗಾಗಿ ಮೆಚ್ಚಿರುವ ಅವರ ಧರ್ಮವನ್ನು ಸುಭದ್ರ 
ಬುನಾದಿಗಳಲ್ಲಿ ಸ್ಥಾಪಿಸುವನು ಮತ್ತು ಅವರ (ಪ್ರಚಲಿತ) ಭಯಾವಸ್ಥೆಯನ್ನು ಶಾಂತಿಯಾಗಿ ಮಾರ್ಪಡಿಸಿ 
ಬಿಡುವನು. ಅವರು ನನ್ನ ದಾಸ್ಯ-ಆರಾಧನೆ' ಮಾತ್ರ ಮಾಡಲಿ ಮತ್ತು ನನ್ನೊಂದಿಗೆ ಯಾರನ್ನೂ 
ಸಹಭಬಾಗಿಗಳಾಗಿ ಮಾಡದಿರಲಿ ಔ ಇದಾದ ಬಳಿಕ ಯಾರು ಕುಫ್ರ್‌" ಮಾಡುವರೋ ಅವರೇ ಫಾಸಿಕ್‌ಗಳು 


83. ಮುಸ್ಲಿಮರಿಗೆ ಖಿಲಾಫತ್‌ ಪ್ರದಾನ ಮಾಡುವೆನೆಂದು ಅಲ್ಲಾಹನು ನೀಡಿರುವ ವಾಗ್ದಾನದ ಅಭಿಸಂಬೋಧಿತರು- 
ಈಮಾನ್‌ನ ವಿಷಯದಲ್ಲಿ ನಿಷ್ಮಾವಂತರಾಗಿರುವ, ಚಾರಿತ್ರ ಮತ್ತು ಕರ್ಮದ ದೃಷ್ಟಿಯಿಂದ ಸಜ್ಜನರಾಗಿರುವ, ಅಲ್ಲಾಹನ 
ಮೆಚ್ಚುಗೆಯ ಧರ್ಮವನ್ನು ಪಾಲಿಸುತ್ತಿರುವ ಮತ್ತು ಎಲ್ಲ ಬಗೆಯ ಶಿರ್ಕ್‌ಗಳಿಂದ ಮುಕ್ತರಾಗಿ ಕೇವಲ ಅಲ್ಲಾಹನ ದಾಸ್ಯಕ್ಕೆ 
ಬದ್ಧರಾಗಿರುವ ಮುಸ್ಲಿಮರು ಮಾತ್ರ. ಈ ಗುಣಗಳೇನೂ ಇಲ್ಲದೆ, ಕೇವಲ ಬಾಯ್ದೆರೆಯಾಗಿ ತಾವು ವಿಶ್ವಾಸಿಗಳೆಂದು 
ವಾದಿಸುವವರು ಈ ವಾಗ್ದಾನಕ್ಕೆ ಅರ್ಹರಲ್ಲ ಇದು ಅಂತಹವರಿಗೆ ಮಾಡಲಾದ ವಾಗ್ದಾನವೇ ಅಲ್ಲ. ಆದ್ದರಿಂದ ಅವರು 
ಅದರಲ್ಲಿ ತಮಗೆ ಪಾಲು ಸಿಕ್ಕೀತೆಂದು ನಿರೀಕ್ಷಿಸುವ ಅಗತ್ಯವಿಲ್ಲ ಎಂದು ಕಪಟವಿಶ್ವಾಸಿಗಳನ್ನು ಎಚ್ಚರಿಸುವುದೇ ಈ 
ಮಾತಿನ ಉದ್ದೇಶವಾಗಿದೆ. ಕೆಲವರು 'ಖಿಲಾಫತ್‌'ಗೆ "ಕೇವಲ ಆಡಳಿತ, ಅಧಿಕಾರ ಮತ್ತು ಪ್ರಾಬಲ್ಲ ಎಂಬ ಅರ್ಥ 
ಕೊಡುತ್ತಾರೆ. ಅನಂತರ ಭೂಮಿಯಲ್ಲಿ ಯಾರಿಗಾದರೂ ಪ್ರಭುತ್ವ ಪ್ರಾಬಲ್ಕಗಳು ಸಿಕ್ಕಿದ್ದರೆ ಅವರಿಗೆ ಖಿಲಾಫತ್‌ 
ಲಭಿಸಿದೆಯೆಂದೂ ಅವರು ಮೂಮಿನ್‌, ಸ್ಕಾಲಿಹ್‌(ಸಜ್ಞನರು), ಅಲ್ಲಾಹನ ಮೆಚ್ಚುಗೆಯ ಧರ್ಮದ ಅನುಯಾಯಿ, 
ದೇವದಾಸ್ಕವನ್ನು ನೆರವೇರಿಸುವವರು ಮತ್ತು ಶಿರ್ಕ್‌ (ದೇವ ಸಹಭಾಗಿತ್ಸ)ನಿಂದ ದೂರವಿರುವವರೆಂದು ನಿರ್ಧರಿಸಿಕೊಳ್ಳುತ್ತಾರೆ. 
ಇಷ್ಟಕ್ಕೆ ಮುಗಿಸುವುದಿಲ್ಲ. ತಮ್ಮ ಈ ಮಿಥ್ಮವಾದವನ್ನು ಸರಿಯೆಂದು ಸಾಧಿಸಲಿಕ್ಕಾಗಿ ಈಮಾನ್‌, ಸಲಾಹ್‌(ಯಜುತ್ವ), 
ಸತ್ಯಧರ್ಮ, ದೇವದಾಸ್ಕ, ಶಿರ್ಕ್‌(ದೇವ ಸಹಭಾಗಿತ್ಸ) ಮೊದಲಾದ ಎಲ್ಲ ಪದಗಳ ಅರ್ಥವನ್ನೂ, ತಮ್ಮ ದೃಷ್ಟಿಕೋನಕ್ಕೆ 
ಹೊಂದಿಕೊಳ್ಳುವಂತೆ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತಾರೆ. ಇದು ಕುರ್‌ಆನಿನ ಅತ್ಮಂತ ನಿಕೃಷ್ಟವಾದ ತಾತ್ವಿಕ 
ವಿಕೃಶಿಯಾಗಿದ್ದು, ಇದು ಯಹೂದಿಗಳು ಮತ್ತು ಕ್ರೈಸ್ತರು ಮಾಡಿದ ವಿಕೃತಿಗಳನ್ನು ವೂರಿಸುವಂತಿದೆ. ಕುರ್‌ಆನ್‌ ವಾಸ್ತವದಲ್ಲಿ 
'ಖಿಲಾಫತ್‌' ಮತ್ತು'ಇಸ್ತಿಖ್ಲಾಫ್‌' ಅನ್ನು ಮೂರು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸುತ್ತದೆ. ಪ್ರತಿಯೊಂದು ಸ್ಥಳದಲ್ಲೂ 
ಎಲ್ಲಿ ಯಾವ ಅರ್ಥದಲ್ಲಿ ಈ ಪದವನ್ನು ಪ್ರಯೋಗಿಸಲಾಗಿದೆಯೆಂಬುದು ವಿಷಯಾನುಬಂಧದಿಂದ ತಿಳಿಯುತ್ತದೆ. ಇದರ 
ಒಂದರ್ಥ 'ದೇವದತ್ತವಾದ ಅಧಿಕಾರವನ್ನು ವಹಿಸಿಕೊಳ್ಳುವುದು' ಎಂದಾಗಿದೆ. ಈ ಅರ್ಥದ ಪ್ರಕಾರ ಹ. ಆದಮ್‌ರ(ಲ) 
ಅಖಿಲ ಸಂತತಿಯೇ ಭೂಮಿಯಲ್ಲಿ 'ಖಲೀಫ 'ಆಗಿರುತ್ತದೆ. ಎರಡನೆಯ ಅರ್ಥ ۔‎ 'ಅಲ್ಲಾಹನ ಪರಮಾಧಿಕಾರವನ್ನು 
ಒಪ್ಪಿಕೊಳ್ಳುತ್ತ ಅವನ ಧರ್ಮಶಾಸ್ತ್ರ ಪರ (ಸೃಜನಾತ್ಮಕ ಆಚ್ಞೆ ಮಾತ್ರವಲ್ಲ) ಆಜ್ಞೆಗೆ ಅಧೀನವಾಗಿ ಖಿಲಾಫಶಿನ ಅಧಿಕಾರಗಳನ್ನು 
ಚಲಾಯಿಸುವುದು' ಎಂದಾಗಿದೆ. ಈ ಅರ್ಥದಲ್ಲಿ ಸಜ್ಜನರಾದ ಸತ್ಯವಿಶ್ವಾಸಿಗಳು ಮಾತ್ರ ಖಲೀಘಫಃ ಎನಿಸುತ್ತಾರೆ. ಮೂರನೆಯ 
ಅರ್ಥ-'ಒಂದು ಯುಗದ ಪ್ರಬಲ ಜನಾಂಗದ ತರುವಾಯ ಇನ್ನೊಂದು ಜನಾಂಗ ಅದರ ಸ್ಥಾನವನ್ನು ಪಡೆದುಕೊಳ್ಳುವುದು" 
ಎಂದಾಗಿದೆ. ಮೊದಲಿನ ಎರಡು ಅರ್ಥಗಳು 'ನಿಯಾಬತ್‌'(ಪ್ರತಿನಿಧಿತ್ತು ಎಂಬರ್ಥದ ಖಿಲಾಫತ್‌ನಿಂದ ಪಡೆದುದಾಗಿದೆ. 
ಈ ಕೊನೆಯ ಅರ್ಥ ಉತ್ತರಾಧಿಕಾರ ಎಂಬರ್ಥದ ಖಿಲಾಫತ್‌ನಿಂದ ಪಡೆದುದಾಗಿದೆ. ಈ ಪದಕ್ಕೆ ಇವೆರಡೂ ಅರ್ಥಗಳು 
ಅರಬೀ ಶಬ್ದಕೋಶಗಳಲ್ಲಿ ಪ್ರಸಿದ್ಧವಾಗಿವೆ. ಈಗ ಈ ಹಿನ್ನೆಲೆಯಲ್ಲಿ ಖಿಲಾಫತ್‌ ಬಗೆಗಿನ ಪ್ರಸ್ತುತ ಸೂಕ್ತವನ್ನು ಓದುವವನು 
ಇಲ್ಲಿ 'ಖಲಾಫತ್‌' ಎಂಬ ಪದ ಅಲ್ಲಾಹನ ಧರ್ಮಶಾಸ್ತ್ರಪರ ಆಜ್ಞೆಗನುಸಾರ (ಕೇವಲ ನೈಸರ್ಗಿಕ ಕಾನೂನುಗಳ ಪ್ರಕಾರವಲ್ಲ) 
ಅವನ ಪ್ರಶಿನಿಧಿತ್ತದ ಹೊಣೆಗಾರಿಕೆಗಳನ್ನು ಪೂರ್ಣವಾಗಿ ನೆರವೇರಿಸುವ ಸರಕಾರ, ಎಂಬ ಅರ್ಥದಲ್ಲೇ ಬಳೆಕೆಯಾಗಿದೆ 
ಎಂಬ ವಿಷಯದಲ್ಲಿ ಕಿಂಚಿತ್ತೂ ಸಂಶಯಕ್ಕೆ ಒಳಗಾಗಲಾರನು. ಆದುದರಿಂದಲೇ ಸತ್ಯನಿಷೇಧಿಗಳಂತಿರಲಿ, ತಾವು 


یت وت سر و مد ےکس نہ ما اک سج سا 


ಕಾಂಡ-18 


24. ಅನ್ನೂರ್‌ ہے‎ 155 


: ಮುಸ್ಲಿಮರೆಂದು ವಾದಿಸುವ ಕಪಟವಿಶ್ವಾಸಿಗಳ ಪಾಲಿಗೂ ಈ ವಾಗ್ದಾನವನ್ನು ನಿರಾಕರಿಸಲಾಗುತ್ತಿದೆ. ಈ ಕಾರಣದಿಂದಲೇ, 
| ಸತ್ಯವಿಶ್ವಾಸ ,ಮತ್ತು : ಸದಾಚಾರದ ಗುಣಗಳುಳ್ಳವರು ಮಾತ್ರ. ಇದಕ್ಕೆ ಅರ್ಹರಾಗಿರುವರೆಂದು ಹೇಳಲಾಗುತ್ತಿದೆ. ಇದಕ್ಕಾಗಿಯೇ 
| ಖಲಾಫತ್‌ನ دن‎ "ಅಲ್ಲಾಹನ ಮೆಚ್ಚುಗೆಯ ಧರ್ಮ 'ಬಿರ್ಧತ್‌-ಇನ್ಲಾಮ್‌ ಭದ್ರ ಬುನಾದಿಗಳಲ್ಲಿ " ಸಂಸ್ಕಾಪಿಸಲ್ಪಡು 
ವುದೆಂದೂ ಹೇಳಲಾಗಿದೆ ಮತ್ತು “ಈ .ಕಾರಣದಿಂದಾಗಿಯೇ' ಈ ಪುರಸ್ಕಾರವನ್ನು, "ಪಡೆಯ ಬಯಸುವವರು, ಶಿರ್ಕ್‌ನ |: 
ಕಿಂಚಿತ್ತೂ ಬೆರಕೆ ಓಲ್ಲದೆಂತೆ" ”بلح‎ ದೇವನ ದಾಸ್ಕ ಮಾಡುತ್ತಲರಬೇಕೆಂಬುದನ್ನು: نت‎ ಕೊಪದಲ್ಲಿ ಮುಂದಿಡ 
ಲಾಗಿದೆ. (ಇನ್ನಷ್ಟು ವಿವರಣೆಗಾಗಿ ಸೂರಃ, ಅಂಬಿಯಾದ 99ನೆಯ ಟಿಪ್ಪಣಿಯನ್ನು ನೋಡಿರಿ) . 

ಇಲ್ಲಿ ' ಇನ್ನೊ೦ದು: ವಿಷೆಯದ ಪ್ರಸ್ತಾಪ: ಅಗತ್ಯ: ಈ: ಮಾಗ್ದಾನ ಅನರಿತರದ ಮುಸ್ಲಿಮರಿಗೆ لم‎ ಪರೋಕ್ಸೆವಾಗಿ. 
ಆದರೆ ಪ್ರವಾದಿವರ್ಯರ(ಸ) ಕಾಲದಲ್ಲಿದ್ದ. ಮುಸ್ಲಿಮರಿಗೆ .ಇದನ್ನು ನೇರವಾಗಿಯೇ ನೀಡಲಾಗಿತ್ತು. ಅವರಿಗೆ, ಈ ವಾಗ್ದಾನ | 
ಮಾಡಲಾದಾಗ ನಿಜಕ್ಕೂ ಅವರನ್ನು ಭಯಾವಸ್ಥೆ " ` ಆವರಿಸಿತ್ತು. ಇಸ್ಲಾಮ್‌ :. ಧರ್ಮ" کرت‎ ಹಿಜಾರು್‌. ಭೂಭಾಗದಲ್ಲಿ 
ಬಲವಾಗಿ ಬೇರೂರಿರಲಿಲ್ಲ. ' ಇದರ ಕೆಲವು ವರ್ಷೆಗಳ ಬಳಿಕ ಈ ಭಯಾವಸ್ಥೆ ನೆಮ್ಮದಿಯಾಗಿ | ಪರಿವರ್ತನೆಗೊಂಡುದು 
ಮಾತ್ರವಲ್ಲ ಇನ್ನಾಮ್‌ “ಅರೇಬಿಯಾದಿಂದ 'ಹೊರಟು ಏಷ್ಮಾ ಆಫ್ರಿಕಾ ಖಂಡಗಳ. 'ಹೆಚ್ಚಿನ 'ಭಾಗಗಳಲ್ಲಿ یت‎ 
ಅದರ ಬೇರುಗಳು ಅದರ ಜನ್ಮಭೂಮಿಯಲ್ಲಿ ಮಾತ್ರವಲ್ಲ ಭೂಮಂಡಲದಾದ್ಯ ಲತೆ ಆಳಕ್ಕೆ ಇಳಿದುಬಿಟ್ಟಿದ್ದವು. ಇದು | 
ಅಲ್ಲಾಹನು ತನ್ನ ವಾಗ್ದಾನವನ್ನು ಹ. ಅಬೂಬಕರ್‌ ಸಿದ್ದೀಕ್‌, ಉಮರ್‌ ಫಾರೂಕ್‌, ಮತ್ತು ಉಸ್ಮಾನ್‌ -ಗನೀಯವರ(ರ) | 
ಕಾಲದಲ್ಲಿ ಪೂರ್ಣಗೊಳಿಸಿದನೆಂಬುದಕ್ಕೆ ಐತಿಹಾಸಿಕ ಸಾಕ್ಸ್ಯಾಧಾರವಾಗಿರುತ್ತದೆ. ಹೀಗಿರುತ್ತಾ ಆ ' ಮೂವರು ಮಹಾನುಭಾವರ 
ಖಿಲಾಫತ್‌ನ ಮೇಲೆ ಸ್ವತಃ ಕುರ್‌ಆನಿನ ಸಮರ್ಥನಾ ಮುದ್ರೆ ಬಿದ್ದಿತ್ರಂಬ ವಿಷಯದಲ್ಲೂ, ಅವರು ಸಜ್ಜನ ಸತ್ಯವಿಶ್ವಾಸಿ | 
ಗಳಾಗಿದ್ದರೆಂಬುದರ ಬಗೆಗೆ ಅಲ್ಲಾಹನೇ ಸ್ವತಃ ಸಾಕ್ಸಿ ಹೇಳುತ್ತಾನೆಂಬ ವಿಷಯದಲ್ಲೂ ಯಾವ ನ್ಯಾಯ ಪ್ರಿಯನೂ 
ಸಂಶಯ ತಾಳಲಾರನು. ಇದರ ಬಗೆಗೆ ಇನ್ನೂ ಯಾರಿಗೂ ಸಂಶಯ ಉಳಿದಿದ್ದರೆ ಹ. ಅಲಿಯವರು(ರ).. ಇರಾನಿಯರನ್ನು 
ಎದುರಿಸಲಿಕ್ಕಾಗಿ ಸ್ವತ ಹೋಗಲಿಚ್ಛಿಸಿದ ಹ. ಉಮರ್‌ರನ್ನು(ರ) ತಡೆಯಲಿಕ್ಕಾಗಿ ಮಾಡಿದ ಭಾಷಣವನ್ನು'ನಹ್‌ಜುಲ್‌ ಬಲಾಗಃ 
'ದಲ್ಲಿ ಓದಿಕೊಳ್ಳಿಲಿ. ಅದರಲ್ಲಿ ಅವರು 'ಹೀಗೆ ಹೇಳುತ್ತಾರೆ: "ಈ ಕಾರ್ಯದ ಬಲ ಅಥವಾ ಡೌರ್ಬಲ್ಕವು ಸಂಖ್ಯೆಯ 
ಆಧಿಕ್ಕ ಅಥವಾ ಕೊರತೆಯನ್ನು 'ಅಪಲಂಬಿಸಿಲ್ಲ. ಇದು ' ಅಲ್ಲಾಹನೇ ಪ್ರಬಲಗೊಳಿಸಿರುವಂತಹ ಅವನ": ಧರ್ಮವಾಗಿದೆ. 
ಇದು. :ಪ್ರಗತಿ ಹೊಂದುತ್ತ `ಈ "ಗುರಿಯನ್ನು ತಲಪಲಿಕ್ಕಾಗಿ ಇದನ್ನು ಸಮರ್ಥಿಸಿದ ಹಾಗೂ ಸಹಾಯ ಮಾಡಿದ ಅಲ್ಲಾಹನಿಗೆ 
ڈفا یلو‎ - ನಮ್ಮೊ ಡನೆ ಅಲ್ಲಾಹನು- ۰ . ಪೈಕಿ. ಸತ್ಕವಿಶ್ವಾಸವಿರಿಸಿ... ಅವರೇ ಫಾಸಿಕ್‌ಗಳು" ಎಂದಿದ್ದಾನೆ (24:55) 
ಅಲ್ಲಾಹನು ಈ ವಾಗ್ದಾನವನ್ನು ನೆರವೇರಿಸಿಯೇ ತೀರುವನು ಮತ್ತು ತನ್ನ ಸೈನ್ನಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುವನು. 
ಇಸ್ಲಾಮಿನಲ್ಲಿ 'ಕಯ್ಕಿಮ್‌' (ಆಡಳಿತಗಾರ)ನ ಸ್ಥಾನ ಮುತ್ತಿನ ಹಾರದಲ್ಲಿ ದಾರದ ಸ್ಥಾನದಂತಿದೆ., ದಾರವು ತುಂಡಾದೊಡನೆ 
ಮುತ್ತುಗಳು ಚದುರಿ ಹೋಗುತ್ತವೆ ಮತ್ತು ನೈವಸ್ಥೆ ಕೆಟ್ಟು ಹೋಗುತ್ತದೆ. ಚದುರಿ ಹೋದ ಬಳಿಕೆ ಪುನಃ ಒಟ್ಟುಗೂಡಿಸುವುದು 
ಕಷ್ಟವಾಗಿ ಬಿಡುತ್ತದೆ. ಅರಬರು ಸಂಖ್ಯೆಯಲ್ಲಿ ಬಹಳ ಕಡಿಮೆ 'ಇದ್ದಾರೆಂಬುದರಲ್ಲಿ ಸಂಶಯವಿಲ್ಲ. ಆದರೆ ಇಸ್ಲಾಮ್‌ 
ಅವರನ್ನು ಅತೃಧಿಕವಾಗಿಯೂ ಸಂಘಟನೆ ಅವರನ್ನು ಬಲಶಾಲಿಯನ್ನಾಗಿಯೂ ಮಾಡಿಬಿಟ್ಟಿದೆ. ತಾವು ಇಲ್ಲಿ ಅಕ್ಟದಂತೆ | 
ಕದಲದೆ ಇದ್ದು; ಅರಬರ” ಬೀಸುಗಲ್ಲನ್ನು' ತಮ್ಮ ಸುತ್ತಲೂ ತಿರುಗಿಸುತ್ತಿರಿ ಮತ್ತು ಇಲ್ಲೇ ಇದ್ದುಕೊಂಡು ಯುದ್ದಾಗ್ಗಿಯನ್ನು 
ಪ್ರಜ್ಯಲಿಸುತ್ತಲಿರಿ. ಅನ್ಮಥಾ "ತಾವು ಒಮ್ಮೆ `` ಇಲ್ಲಿಂದ ಸರಿದು ಬಿಟ್ಟಿರೆಂದಾದರೆ, ಅರೇಬಿಯಾದ ವ್ಯವಸ್ಥೆ ಎಲ್ಲೆಡೆಯೂ 
ಛಿಡ್ರವಾಗಲಾರಂಭಿಸುವುದು. ಕೊನೆಗೆ ನಿಮಗೆ ಎದುರಿಗಿರುವ ಶತ್ರುಗಳಿಗಿಂತ ಹೆಚ್ಚಾಗಿ ಬೆನ್ನ ಹಿಂದಿನ ಶತ್ರುಗಳ ಚಿಂತೆ |. 
ಕಾಡತೊಡಗೀತು." "ಅತ್ತ ಇರಾನೀಯರು, ಇದುವೇ ಅರಬರ .ಮೂಲ, ಇದನ್ನೇ ಕಿತ್ತು ಬಿಟ್ಟರೆ ಮತ್ತೆ ಸಮಸ್ಕೆಯೇ 
ಉಳಿಯುವುದಿಲ್ಲ” -ಎಂದುಕೊಂಡು ತಮ್ಮ ಮೇಲೆಯೇ ದೃಷ್ಟಿಯಿಡುವರು ಮತ್ತು" ತಮ್ಮನ್ನು ಮುಗಿಸಿ ಬಿಡಲಿಕ್ಕಾಗಿ ತಮ್ಮ 
ಸಂಪೂರ್ಣ .ಶಕ್ತಿ ಸಾಮರ್ಥ್ಯಗಳನ್ನು ಪ್ರಯೋಗಿಸುವರು. ಈಗ .ಅಜಮೂಗಳು(ಅರಬೇತರರು). ಅತೃಧಿಕ . ಸಂಖ್ಯೆಯಲ್ಲಿ ಉಕ್ಕಿ 
ಬಂದಿದ್ದಾರೆಂಬ ತಮ್ಮ ಮಾತಿಗೆ ನನ್ನ ಉತ್ತರವೇನೆಂದರೆ- "ಇದಕ್ಕೆ ಮುಂಚೆಯೂ _ನಾವು ಅವರೊಡನೆ ಹೋರಾಡಿದುದು |. 
ಸಂಖ್ಯಾಬಲದಿಂದಲ್ಲ. ಅದು ಅಲ್ಲಾಹನ, ಸಮರ್ಥನೆ ಮತ್ತು ಸಹಾಯದ ಬಲದಿಂದಾಗಿತ್ತು. ಅದೇ ನಮ್ಮನ್ನು. ಇಂದಿನ | 
مات‎ ಜಯಶೀಲರಾಗ್ಲಿ ಮಾಡಿದುದು. 7 ے‎ ಅಲಿಯವರು(ರ) ತಮ್ಮ ಈ ಭಾಷಣದಲ್ಲಿ 'ಇಸ್ಲಿಖ್ದಾಫಿನ' ಸೂಕ್ತಕ್ಕನುಗುಣ 
ಮಗಿರುವವರಾಗಿ' ಯಾರನ್ನು ಪರಿಗಣಿಸಿದ್ದಾ. ರೆಂಬುದನ್ನು ವೀಕ್ಷಕನು ಸ್ವತಃ ಕಾಣಬಹುದಾಗಿದೆ. 
84 ಇಲ್ಲಿ ಕುಫ್ರ್‌ ಎಂಬುದಕ್ಕೆ ಅಲ್ಲಾಹನ ಅನುಗ್ರಹಗಳಿಗೆ ಕೃತಪ್ಲುತೆ ತೋರುವುದೆಂಬ ಅರ್ಥವೂ "ಇರಬಹುದು 
| ಅಥವಾ 'ಇದರ ಅರ್ಥ 'ಸತ್ಕವನ್ನು ನಿರಾಕರಿಸುವುದೆಂದೂ ' ಆಗಿರಬಹುದು. ' ಮೊದಲನೆಯ ಅರ್ಥದ' ಪ್ರಕಾರ ಇದು, 
ಖಿಲಾಫತ್‌ನ ಅನುಗ್ರಹವನ್ನು ಪಡೆದ ಬಳಿಕವೂ ترک‎ ಮಾರ್ಗದಿಂದ ದೂರಸರಿದು ಬಿಟ್ಟವರಿಗೆ ಅನ್ವಯಬಾಗುತ್ತದೆ. 
ಎರಡನೆಯ" ಅರ್ಥದ ಪ್ರಕಾರ ಇದು ಅಲ್ಲಾಹನ ಈ ವಾಗ್ದಾನವನ್ನು ಕೇಳಿದ 0-2 لے‎ ಕಾಪಟ್ಕ ನೀತಿಯನ್ನು 
ತೊರೆಯದ ಕಪಟವಿಶ್ಚಾಸಿಗಳಿಗೆ ಅನ್ವಯಿಸುತ್ತದೆ: 


3 


ಜಿ. ಕಾಂಡ-18 


16 ಕುರ್‌ಆನ್‌ ಮ್ಯಾಖ್ಯಾನ 


MG FET i KL Var HI 0 
MSE الین‎ BLA ےا وماذدبھوالماز لیشس‎ 
Ho موی“‎ SE SENSES GMS LG لن‎ 
ತ xb SKL صلوق اور یج من‎ 
ناش بعد ہق موی‎ NS ایک‎ EN os ASE 
ہک‎ ನಮಾರುನ್ನು ಸಂಸ್ಥಾಪಿಸಿರಿ ರುಕಾತ್‌ ಕೊಡಿರಿ ಮತ್ತು ರಸೂಲರನ್ನು ಅನುಸರಿಸಿರಿ. 
ನಿಮ್ಮ ಮೇಲೆ ದಯೆ ತೋರಲ್ಪಡಲೂಬಹುದು. ಸತ್ಯನಿಷೇಧಿಗಳು ಭೂಮಿಯಲ್ಲಿ ಅಲ್ಲಾಹನನ್ನು ಪರಾಜಿತ 


ಗೊಳಿಸಿ ಬಿಡುವರೆಂಬ ತಪ್ಪುಧಾರಣೆಯಲ್ಲಿರಬೇಡಿರಿ. ನರಕವೇ ಅವರ ನೆಲೆ ಮತ್ತು ಅದು ಅತ್ಯಂತ 
ಕೆಟ್ಟ ನೆಲೆಯಾಗಿದೆ. 

(58-60) ಸತ್ಯವಿಶ್ವಾಸಿಗಳೇ ನಿಮ್ಮ ದಾಸ - ದಾಸಿಯರು ಮತ್ತು ಇನ್ನೂ ಪ್ರಬುದ್ಧರಾಗದ ನಿಮ್ಮ 
ಮಕ್ಕಳು"' ಮೂರು ಹೊತ್ತುಗಳಲ್ಲಿ ನಿಮ್ಮ ಬಳಿಗೆ ಬರುವಾಗ ಅನುಮತಿ ಪಡೆದು ಬರಚೇಕಾದುದು ಅಗತ್ಯ. 
سج‎ (ಮುಂಜಾವಿನ) ನಮಾಮಿಗಿಂತ ಮುಂಚೆ, ಮಧ್ಯಾಹ್ನ ನೀವು ಉಡುಪುಗಳನ್ನು ಕಳಚಿಡುವಾಗ 

ಮತ್ತು ಇಷಾ (ರಾತ್ರಿಯ) ನಮಾಯುನ ಅನಂತರ. ಇವು ಮೂರು ನಿಮಗೆ ಮರೆಯ ಸಮಯವಾಗಿದೆ.೫ ಇವುಗಳ 

85. ಇಲ್ಲಿಂದ ಪುನಃ ಸಾಮಾಜಿಕ ಆದೇಶಗಳ ಸರಣಿ ಪ್ರಾರಂಭವಾಗುತ್ತದೆ. ಸೂರಃ ನೂರ್‌ನ ಈ ಭಾಗ ಮೇಲಿನ 
ಉಪನ್ಯಾಸದ ಸ್ವಲ್ಪ ಕಾಲದ ನಂತರ ಅವತೀರ್ಣಗೊಂಡಿರಲೂಬಹುದು. 

86. ವ್ಯಾಖ್ಯಾನಕಾರರು ಮತ್ತು ಕರ್ಮಶಾಸ್ತ್ರಜ್ಞರಲ್ಲಿ ಹೆಚ್ಚಿನವರು ಇದರ ಅರ್ಥ ದಾಸಿಯರು ಮತ್ತು ಗುಲಾಮರೆಂದು 
ಹೇಳಿದ್ದಾರೆ. ಏಕೆಂದರೆ ಇಲ್ಲಿ ಪ್ರಯೋಗಿಸಿರುವ ಶಬ್ದ ಸಾಮಾನ್ಮವಾಗಿದೆ. ಆದರೆ ಇಬ್ಸ್‌ ಉಮರ್‌(ರ) ಮತ್ತು ಮುಜಾಹಿದ್‌ 
ಈ ಸೂಕ್ತದಲ್ಲಿರುವ ಮಮ್ಮೂಕ್‌ನ ಅರ್ಥ ಗುಲಾಮರು ಮಾತ್ರವೆಂದು ಹೇಳಿ ದಾಸಿಯರನ್ನು ಇದರಿಂದ ಹೊರತುಪಡಿಸಿದ್ದಾರೆ. 
ವಾಸ್ತವದಲ್ಲಿ ಮುಂದೆ ವಿವರಿಸಲಾಗಿರುವ ಆಜ್ಞೆಯನ್ನು ನೋಡುವಾಗ ಈ ಪ್ರತ್ಯೇಕತೆಗೆ ಕಾರಣವೇನೂ ತೋರುವುದಿಲ್ಲ. ಏಕಾಂತದ 
ಸಮಯದಲ್ಲಿ ಸ್ವಂತ ಮಕ್ಕಳೆ ಹಠಾತ್‌ ಪ್ರವೇಶ ಸರಿಯಲ್ಲವೆಂದ ಮೇಲೆ ಸೇವಕಿಯ ಪ್ರವೇಶವೂ ಸರಿಯೆನಿಸಲಾರದು. 

87. 'ಪ್ರೌಢರು ಕಾಣುವಂತಹ ಕನಸು ಕಾಣುವ ಪ್ರಾಯಕ್ಕೆ ತಲಪದವರು' ಎಂದೂ ಇದನ್ನು ಅನುವಾದಿಸಬಹುದು. ಇದರ 
ಆಧಾರದಲ್ಲೇ ಕರ್ಮಶಾಸ್ತ್ರಜ್ನರು ಹುಡುಗರ ವಿಷಯದಲ್ಲಿ ಸ್ವಪ್ನಸ್ಪಲನವನ್ನು ಪ್ರೌಢಾವಸ್ಥೆಯ ಆರಂಭವೆಂದು ಅಂಗೀಕರಿಸಿದ್ದಾರೆ. 
ಮುತ್ತ ಇದರ ಬಗ್ಗೆ ಎಲ್ಲರೂ ಸಹಮತರಾಗಿದ್ದಾರೆ. ಆದರೆ ಈ جھ‎ ಹುಡುಗ ಹುಡುಗಿಯರಿಬ್ಬರಿಗೂ ಇರುವುದರಿಂದಲೂ 

ಶ್ವೈಷ್ನಸ್ಟಲನವನ್ನು ಪ್ರೌಢಾವಸ್ಥೆಯ ಚಿಹ್ನೆಯೆಂದು ತೆಗೆದುಕೊಂಡರೆ ಅದು ಹುಡುಗರಿಗೆ ಮಾತ್ರ ನಿರ್ದಿಷ್ಟಗೊಳ್ಳುವುದರಿಂದಲೂ 
ಈ ರೀತಿ ಅನುವಾದಿಸಿದ್ದೇವೆ. ಏಕೆಂದರೆ ಹುಡುಗಿಯರ ವಿಷಯದಲ್ಲಿ ಯತುಸ್ರಾವದ ಆರಂಭ ಪ್ರೌಢತೆಯ ಕುರುಹೇ 
ವಿನಾ ಸೃಷ್ನಸ್ಪಲನವಲ್ಲ. ಆದುದರಿಂದ ನಮ್ಮ ದೃಷ್ಟಿಯಲ್ಲಿ ಈ ವಿಧಿಯ ಇಂಗಿತ ಮನೆಯ ಮಕ್ಕಳು ಕಾಮಾಸಕ್ತಿ ಜಾಗೃತಿ 
ಗೊಳ್ಳುವ ಪ್ರಾಯಕ್ಕೆ ತಲುಪುವ ತನಕ ಈ ನಿಯಮವನ್ನು ಪಾಲಿಸಬೇಕು ಎಂದಾಗಿರುತ್ತದೆ. ಅವರು ಆ ಪ್ರಾಯಕ್ಕೆ ತಲಪಿದಾಗ 
ಅವರಿಗಿರುವ ವಿಧಿ ಮುಂದೆ ಬರುತ್ತದೆ. 

88. ಮೂಲದಲ್ಲಿ 'ಔರಾತ್‌' ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯಲ್ಲಿ ಈ ಪದದ ಅರ್ಥ ತೊಡಕು ಮತ್ತು 
ಅಪಾಯದ ಸ್ಥಳ ಎಂದಾಗಿದೆ. ತೆರೆದು ಬಿಟ್ಟಾಗ ಮಾನವನಿಗೆ ನಾಚಿಕೆಯುಂಟಾಗುವ ಅಥವಾ ಹೊರಗೆ ತೋರುವುದು 


ಕಾಂಡ-18 


24. ಅನ್ನೂರ್‌ 157 


ಬಿಧಿ ಮ I 
PSTN NS ادا کم الکن تو وید‎ 
۹ھ ہو بت‎ 0 092 ಪಿಟ್‌ 
کور‎ BSE He gs SUL SG 


ಲ ಕಾ 

ನಂತರ ಅವರು ಅನುಮತಿ ಪಡೆಯದೆ ಬಂದರೆ ನಿಮ್ಮ ಮೇಲಾಗಲಿ ಅವರ ಮೇಲಾಗಲಿ ಏನೂ ದೋಪನವಿಲ್ಲ.* 
ನೀವು ಪರಸ್ಪರರ ಬಳಿಗೆ ಆಗಾಗ ಬರಲೇ ಬೆಕಾಗುತ್ತದೆ.” ಈ ರೀತಿ ಅಲ್ಲಾಹನು ತನ್ನ ಆದೇಶಗಳನ್ನು ನಿಮಗಾಗಿ 
ವಿಶದೀಕರಿಸುತ್ತಾನೆ. ಅವನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ನಿಮ್ಮ ಮಕ್ಕಳು" ಪ್ರಬುದ್ಧರಾದಾಗ?: 
ಅವರ ಹಿರಿಯರು ಅನುಮತಿ ಪಡೆಯುವಂತೆಯೇ ಅವರೂ ಅನುಮತಿ ಪಡೆದು ಬರಬೇಕು. ಈ ರೀತಿಯಲ್ಲಿ 
ಅಲ್ಲಾಹನು ತನ್ನ ಸೂಕ್ತಗಳನ್ನು ನಿಮ್ಮ ಮುಂದೆ ಬಿಡಿಸಿ ಹೇಳುತ್ತಾನೆ ಮತ್ತು ಅಲ್ಲಾಹ್‌ ಸರ್ವಜ್ಞನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಯೌವನಾವಸ್ಥೆಯನ್ನು ದಾಟಿರುವ” ವಿವಾಹಾಪೇಕ್ಲೆ ಇಲ್ಲದ ಸ್ತ್ರೀಯರು ತಮ್ಮ 


ಅಪ್ರಿಯವಾದಂತಹ ವಸ್ತುವಿಗೂ ಈ ಪದ ಪ್ರಯೋಗವಾಗುತ್ತದೆ. ಯಾವುದಾದರೊಂದು ವಸ್ತು ಅರಕ್ಸಿತವಾಗಿರುವ ಅರ್ಥದಲ್ಲೂ 
ಇದು ಪ್ರಯೋಗಿಸಲ್ಪಡುತ್ತದೆ. ಇವೆಲ್ಲ ಅರ್ಥಗಳೂ ಪರಸ್ಪರ ಸಮೊರೂಪದ ಸಂಬಂಧ ಹೊಂದಿದ್ದು ಈ ಸೂಕ್ತದ ಅರ್ಥ 
ವ್ಯಾಪ್ತಿಯಲ್ಲಿ ತಕ್ಕಮಟ್ಟಿಗೆ ಇವೆಲ್ಲವೂ ಸೇರಿವೆ. ತಾಶ್ತರ್ಯವೇನೆಂದರೆ- ಈ ಸಮಯಗಳಲ್ಲಿ ನೀವು ಒಬ್ಬಂಟಿಯಾಗಿ ಅಥವಾ 
ನಿಮ್ಮ ಪತ್ನಿಯ ಜೊತೆಗೆ ನಿಮ್ಮ ಮಕ್ಕಳೂ ನಿಮ್ಮ ಸೇವಕ ಸೇವಕಿಯರೂ ಹಠಾತ್ತಾಗಿ ನಿಮ್ಮ ಬಳಿಗೆ ಬರಬಾರದಂತಹ 
ಸ್ಲಿತಿಯಲ್ಲಿರುತ್ತೀರಿ. ಆದುದರಿಂದ ಈ ಮೂರು ಹೊತ್ತುಗಳಲ್ಲಿ ನಿಮ್ಮ ಏಕಾಂತದ ಜಾಗಕ್ಕೆ ಬರಬೇಕಾದರೆ, ಮೊದಲು ಅನುಮತಿ 
ಪಡೆದುಕೊಳ್ಳಬೇಕೆಂದು ಅವರಿಗೆ ಆದೇಶಿಸಿರಿ. 

89. ಅರ್ಥಾತ್‌- ಈ ಮೂರು ಹೊತ್ತುಗಳೆ ಹೊರತು ಇತರೆಲ್ಲ ಸಮಯಗಳಲ್ಲಿ ಅಪ್ರಬುದ್ಧ ಮಕ್ಕಳೂ ಮನೆಯ ಬಾಸದಾಸಿಯರೂ 
ಪುರುಷರು ಮತ್ತು ಸ್ತ್ರೀಯರ ಬಳಿಗೆ ಅವರ ಕೋಣೆಯೊಳಗೆ ಅಥವಾ ಏಕಾಂತದ ಜಾಗಕ್ಕೆ ಅನುಮತಿಯಿಲ್ಲದೆ ಬರಬಹುದು. 

90. ಮೇಲೆ ಹೇಳಿದ ಆ ಮೂರು ಸಮಯಗಳ ಹೊರತು ಬೇರೆ ಎಲ್ಲಾ ಸಮಯಗಳಲ್ಲೂ ಮಕ್ಕಳಿಗೂ ದಾಸದಾಸಿಯರಿಗೂ 
ಅನುಮತಿ ಪಡೆಯದೆ ಬರಲು ಅನುಮತಿಸಲಾಗಿರುವುದಕ್ಕೆ ಇದುವೇ ಕಾರಣ. ಇದರಿಂದ ಶರೀಅತ್‌ನ ವಿಧಿಗಳು ಔಚಿತ್ಯಗಳನ್ನು 
ಹೊಂದಿದ್ದು, ತಿಳಿಸಿದ್ದರೂ ಇಲ್ಲದಿದ್ದರೂ ಪ್ರತಿಯೊಂದು ಆದೇಶದ ಹಿಂದೆ ಏನಾದರೊಂದು ಕಾರಣ ಇದ್ದೇ ಇದೆ ಎಂಬ 
ಕರ್ಮಶಾಸ್ತ್ರದ ನಿಯಮದ ಮೇಲೆ ಬೆಳಕು ಬೀಳುತ್ತದೆ. 

91. ಅರ್ಥಾತ್‌- ಪ್ರಾಯಕ್ಕೆ ಬಂದಾಗ. ಮೇಲೆ 87ನೆಯ ಟಿಪ್ಪಣಿಯಲ್ಲಿ ಹೇಳಲಾಗಿರುವಂತೆ- ಹುಡುಗರ ಮಟ್ಟಿಗೆ موہ‎ 
ಮತ್ತು ಹುಡುಗಿಯರ ಮಟ್ಟಿಗೆ ಯತುಸ್ರಾವದ ಆರಂಭವು ಪ್ರೌಢತೆಯ ಸಂಕೇತವಾಗಿದೆ. ಆದರೆ ಯಾವುದಾದರೂ ಕಾರಣದಿಂದ 
ಬಹುಕಾಲದ ವರೆಗೆ ಇಂತಹ ಶಾರೀರಿಕ ಬದಲಾವಣೆಗಳಿಗೆ ಒಳಗಾಗದಂತಹ ಹುಡುಗ ಹುಡುಗಿಯರ ವಿಷಯದಲ್ಲಿ ಕರ್ಮಶಾಸ್ತ್ರಜ್ಛರ 
ನಡುವೆ ಭಿನ್ನಾಭಿಪ್ರಾಯವಿದೆ. ಇಮಾಮ್‌ ಶಾಫಿಈ, ಇಮಾಮ್‌ ಅಬೂ ಯೂಸುಫ್‌, ಇಮಾಮ್‌ ಮುಹಮ್ಮದ್‌ ಮತ್ತು ಇಮಾಮ್‌ 
ಅಹ್ಮದ್‌ರ(ರ) ದೃಷ್ಟಿಯಲ್ಲಿ, ಇಂತಹ ಸಂದರ್ಭದಲ್ಲಿ 15 ವರ್ಷದ ಹುಡುಗ ಹುಡುಗಿಯರನ್ನು ಪ್ರೌಢರೆಂದು ಪರಿಗಣಿಸ 
ಲಾಗುವುದು. ಇಮಾಮ್‌ ಅಬೂ ಹನೀಫಾರ(ರ) ಒಂದು ಹೇಳಿಕೆಯೂ ಇದನ್ನು ಸಮರ್ಥಿಸುತ್ತದೆ. ಆದರೆ ಅವರ ಪ್ರಸಿದ್ಧ ಹೇಳಿಕೆಯ 
ಪ್ರಕಾರ 17 ವರ್ಷ ಪ್ರಾಯದ ಹುಡುಗಿ ಮತ್ತು 18 ವರ್ಷ ಪ್ರಾಯದ ಹುಡುಗನನ್ನು ಪ್ರೌಢರೆನ್ನಲಾಗುವುದು. 

92. ಮೂಲದಲ್ಲಿ 'ಕವಾಣಇದು ಮಿನನ್ನಿಸಾಇ' ಎಂದಿದೆ. ಅಂದರೆ 'ಸ್ತ್ರೀಯರ ಪೈಕಿ ಉಡುಗಿ ಹೋದವರು' ಅಥವಾ 'ಉಡುಗಿದ 
ಸ್ತೀಯರು' ಇದರ ಅರ್ಥ ಕಾಮಾಪೆಕ್ಸೆ ಶಾಂತವಾಗಿರುವವರು, ಅರ್ಥಾತ್‌- ಮುಂದೆ ಮಕ್ಕಳನ್ನು ಹೆರಲಾಗದಂತಹ ಪ್ರಾಯಕ್ಕೆ 
ತಲಪಿದವರು. ಅವರ ಕಾಮಾಪೇಕ್ಲೆಯೂ ಶಾಂತವಾಗಿರುತ್ತದೆ. ಅವರನ್ನು ಕಂಡಾಗ ಪುರುಷರಿಗೂ ಕಾಮೋದ್ರೇಕ ಉಂಟಾಗುವುದಿಲ್ಲ. 
ಅನಂತರದ ನುಡಿಯು ಇದೇ ಅರ್ಥವನ್ನು ಸೂಚಿಸುತ್ತದೆ. 


ಕಾಂಡ-18 


18 ಕುರ್‌ಆನ್‌ ವ್ಯಾಖ್ಯಾನ 


Aba OPT ನ ಲಿಥ್ದ 2] 5 کے‎ Iie 
اھ‎ SSE SEE و ان‎ ye 
> Ns ال سے و‎ 7-7 ys br رہد‎ 
ಪಿ 


BASE NS حوج‎ ANE NS ಮ صلی‎ 
دو" > و‎ Jd 2 7 کچھ کے‎ 
15 Fe SI bE آن‎ KSI 
ಭತ 317 4% و کو ووہ‎ ّ - 
MKT اد بت‎ A آد ہیوت‎ KE SL 
5 > ;€ ಮ Pd تع‎ pre 4 0 3೨» ಶಿ ೨೨, 
یت‎ eR AE | 
ಅಲಂಕಾರ ಪ್ರದರ್ಶನ ಮಾಡುವವರಲ್ಲವಾಗಿದ್ದರೆ ಅವರು ತಮ್ಮ ಜಾದರಗಳನ್ನು ತೆಗೆದಿರಿಸಿದರ್‌! ಅವರ 
ಮೇಲೇನೂ ದೋಷವಿಲ್ಲ. ಆದರೂ ಅವರು ಲಜ್ಞಾವಂತ ನೀತಿಯನ್ನೇ ಇಟ್ಟುಕೊಂಡರೆ ಅದು ಅವರ'ಮಟ್ಟಿಗೆ 
ಉತ್ತಮವಾಗಿದೆ. ಅಲ್ಲಾಹನು ಎಲ್ಲವನ್ನೂ ಆಲಿಸುತ್ತಾನೆ ಮತ್ತು ಅರಿಯುತ್ತಾನೆ. 
(61-62) ಒಬ್ಬ ಕುರುಡ, ಕುಂಟ ಅಥವಾ ರೋಗಿಯು (ಇತರರ ಮನೆಯಲ್ಲಿ ಉಂಡರೆ) ದೋಷವಿಲ್ಲ. 
ನೀವು ನಿಮ್ಮ ಮನೆಗಳಲ್ಲಿ, ನಿಮ್ಮ ತಂದೆ-ತಾತಂದಿರ ಮನೆಗಳಲ್ಲಿ, ನಿಮ್ಮ ತಾಯಂದಿರ ಮನೆಗಳಲ್ಲಿ 
(3 لیم"‎ ಆ ಎ: (3 و‎ 


ಅಥವಾ ನಿಮ್ಮ ಸಹೋದರರ ಮನೆಗಳಲ್ಲಿ ಅಥವಾ ನಿಮ್ಮ ಸಹೋದರಿಯರ ಮನೆಗಳಲ್ಲಿ ಅಥವಾ ನಿಮ್ಮ 
کت‎ ಸಹೋದರರ ಮನೆಗಳಲ್ಲಿ ಅಥವಾ ನಿಮ್ಮ ಸೋದರತ್ತೆಯಂದಿರ ಮನೆಗಳಲ್ಲಿ ಅಥವಾ ನಿಮ್ಮ ಸೋದರ 


ಮಾವಂದಿರ ಮನೆಗಳಲ್ಲಿ ಅಥವಾ ನಿಮ್ಮ ಮಾತೃ ಸೋದರಿಯರ ಮನೆಗಳಲ್ಲಿ ಅಥವಾ ಬೀಗದ ಕೈಗಳು 
ನಿಮ್ಮ ವಶದಲ್ಲಿರುವ ಮನೆಗಳಲ್ಲಿ ಅಥವಾ ನಿಮ್ಮ ಮಿತ್ರರ ಮನೆಗಳಲ್ಲಿ ಉಣ್ಣುವುದರಲ್ಲಿ ಅಡ್ಡಿಯಿಲ್ಲ. 


93. ಮೂಲದಲ್ಲಿ 'ಗೈರ ಮುತಬರ್ರಿಜಾತಿಂ ಬಿ ಮೀನತಿನ್‌(ಶೃಂಗಾರದೊಂದಿಗೆ ಆಡಂಬರ ತೋರುವವಳಾಗಿರಬಾರದು) 
ಎನ್ನಲಾಗಿದೆ. 'ತಬರ್ರುಜ್‌'ನ ಅರ್ಥ ಆಡಂಬರದ ಪ್ರದರ್ಶನ ಎಂದಾಗಿದೆ. ಚಪ್ಪರವಿಲ್ಲದ ತೆರೆದ ನಾವೆಗೆ ಅಥವಾ ಹಡಗಿಗೆ 
'ಬಾರಿಚ್‌' ಅನ್ನುತ್ತಾರೆ. ಮಹಿಳೆಯು ಪುರುಷರ ಮುಂದೆ ತನ್ನ ಅಲಂಕಾರ ಶೃಂಗಾರಗಳನ್ನು ಪ್ರದರ್ಶಿಸಿದಾಗ ಆಕೆಯ ಬಗ್ಗೆ ಇದೇ 
ಅರ್ಥದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಆದ್ದರಿಂದ ಈ ಸೂಕ್ತದ ಅರ್ಥವೇನೆಂದರೆ. ಚಾದರವನ್ನು ಹೊದ್ದುಕೊಳ್ಳದಿರುವ 
ಈ ಅನುಮತಿಯನ್ನು ಶೃಂಗಾರದ ಆಸಕ್ತಿ ಉಡುಗಿ ಹೋದ ಹಾಗೂ ಕಾಮಾಸಕ್ತಿ ತಣ್ಣಗಾದಂತಹ ಮುದುಕಿಯರಿಗೆ ಮಾತ್ರ 
ಕೊಡಲಾಗಿದೆ. ಆದರೆ, ಈ ಬೆಂಕಿಯಲ್ಲಿ ಇನ್ನೂ ಕಿಡಿ ಬಾಕಿ ಉಳಿದಿದ್ದು ಅದು ಶೈಂಗಾರ ಪ್ರದರ್ಶನದ ರೂಪ ತಾಳುತ್ತದೆಂದಾದರೆ, 
ಈ ವಿನಾಯಿತಿಯಿಂದ ಪ್ರಯೋಜನ ಪಡೆಯುವಂತಿಲ್ಲ. 

94. ಮೂಲದಲ್ಲಿ 'ಯಳಲ್‌ನ ಸಿಯಾಬಹುನ್ನ' ಎಂದಿದೆ. (ಅವರು ತಮ್ಮ ಬಟ್ಟೆ! ಗಳನ್ನು ತೆಗೆದಿರಿಸಿ ಬಿಡುವುದು) ಆದರೆ 
ಇದರ ಅರ್ಥ ಉಟ್ಟ ಬಟ್ಟೆಗಳನ್ನೆಲ್ಲಾ ಕಳಚಿ ನಗ್ನರಾಗಿ ಬಿಡಬೇಕೆಂದಂತು ಆಗಿರಲಾರದು. ಆದ್ದರಿಂದಲೇ ಇದರ ಅರ್ಥ ಸೂರಃ 
ಅಹ್‌ರಾಬ್‌ನ, 'ಯುದ್‌ನೀನ ಅಲೈಹಿನ್ನ ಮಿನ್‌ ಜಲಾಬೀಬಿಹಿನ್ನ' ಎಂಬ ವಾಕ್ಕದಲ್ಲಿ, ಶೃಂಗಾರವನ್ನು ಬಚ್ಚಿಡಲು ಬಳಸಬೇಕೆಂದು 
ಹೇಳಿರುವ ಚಾದರವೇ ಆಗಿದೆ ಎಂದು ಎಲ್ಲ ಕರ್ಮಶಾಸ್ತ್ರಜ್ಞರು ಮತ್ತು ವಿದ್ವಾಂಸರು ಏಕಾಭಿಪ್ರಾಯ ತಾಳಿದ್ದಾರೆ. 

95. ಈ ಸೂಕ್ತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೂರು ವಿಷಯಗಳನ್ನು ತಿಳಿದಿರಬೇಕಾದುದು ಅಗತ್ಯ, ಮೊದಲನೆಯದಾಗಿ- 
ಈ ಸೂಕ್ತದ ಎರಡು ಭಾಗಗಳಿವೆ. ಪ್ರಥಮ ಭಾಗವು ರೋಗಿಗಳ, ಕುಂಟರ, ಕುರುಡರ ಮತ್ತು ಇದೇ ತರದ ಇತರ ಅಂಗವಿಕಲರ 
ಕುರಿತಾಗಿದೆ. ಇನ್ನೊಂದು ಭಾಗವು ಸಾಮಾನ್ಮ ಜನರ ಕುರಿತಾಗಿದೆ. ಎರಡನೆಯದಾಗಿ- ಕುರ್‌ಆನಿನ ನೈತಿಕ ಬೋಧನೆಗಳೆ ಕಾರಣ 
ಹರಾಮ್‌-ಹಲಾಲ್‌, ವರ್ಜ್ಯ-ಅವರ್ಜ್ಯಗಳೆ ವಿಷಯದಲ್ಲಿ ಸತ್ಯವಿಶ್ವಾಸಿಗಳ ಪ್ರಜ್ಞೆ ಅತ್ಯಂತ ಸೂಕ್ಷ್ಮವಾಗಿ ಬಿಟ್ಟಿತು. ಹ." مہ‎ 
ಅಬ್ಬಾಸ್‌(ರ) ಹೇಳಿರುವಂತೆ, ಅಲ್ಲಾಹನು ಅವರಿಗೆ "ಪರಸ್ಪರರ ಸಂಪತ್ತನ್ನು ಅನುಚಿತ ರೀತಿಯಿಂದ ತಿನ್ನಬೇಡಿರಿ" ಎಂದು ಆದೇಶಿಸಿದಾಗ 


ಕಾಂಡ-18 


24. ಅನ್ನೂರ್‌ 159 


KES LAE SP CELA EI AL KE 
el اَنْفیکُز 3 اھ مک اي نک بین تی‎ 


یں 


0 00 ٹون ہے اس‎ [4 ಡಿದ 
ys الین‎ 0290 FS mk مد تی آثر‎ 


SE 255 IGS ال‎ EE الک زی‎ 
ನೀವು ಒಟ್ಟಾಗಿ ಉಣ್ಣುವುದರಲ್ಲೂ ಬೇರೆ ಬೇರೆಯಾಗಿ ಉಣ್ಣುವುದರಲ್ಲೂ ಆಕ್ಷೇಪವಿಲ್ಲ. ಆದರೆ 
ಮನೆಗಳೊಳಗೆ ಪ್ರವೇಶಿಸುವಾಗ ನಿಮ್ಮ ಜನರಿಗೆ ಸಲಾಮ್‌ ಹೇಳಿರಿ. ಇದು ಶುಭ ಕಾಮನೆಯಾಗಿದೆ,: 
ಅಲ್ಲಾಹನ ವತಿಯಿಂದ ನಿಶ್ವಯಿಸಲ್ಪಟ್ಟಿದೆ, ಅತ್ಯಂತ ಸಮೃದ್ಧ ಹಾಗೂ ಪರಿಶುದ್ದವಾಗಿದೆ. ಹೀಗೆ ಅಲ್ಲಾಹ್‌ 
ನಿಮ್ಮ ಮುಂದೆ ಸೂಕ್ತಗಳನ್ನು ವಿಶದೀಕರಿಸುತ್ತಾನೆ. ನೀವು ವಿವೇಕವನ್ನು ಉಪಯೋಗಿಸುವಿರೆಂದು 
ನಿರೀಕ್ಷಿಸಲಾಗಿದೆ. ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ಹೃತ್ಪೂರ್ವಕ ನಂಬುವವರೇ ಸತ್ಯವಿಶ್ವಾಸಿಗಳು.'' 
ಯಾವುದಾದರೊಂದು ಸಾಮೂಹಿಕ ಕಾರ್ಯದ ಸಂದರ್ಭದಲ್ಲಿ ಅವರು ರಸೂಲರ ಜೊತೆಗಿದ್ದರೆ ಅವರಿಂದ 
ಅನುಮತಿ ಪಡೆಯದೆ ಹೋಗಬಾರದು.” ಪೈಗಂಬರರ ನಿಮ್ಮೊಡನೆ ಅನುಮತಿ ಕೇಳುವವರೇ ಅಲ್ಲಾಹ್‌ 


انی 


ಜನರು ಪರಸ್ಪರರ ಮನೆಗಳಲ್ಲಿ ಊಟ ಮಾಡಲಿಕ್ಕೂ ತುಂಬಾ ಎಚ್ಚರಿಕೆ ವಹಿಸತೊಡಗಿದರು. ಸಂಪೂರ್ಣವಾಗಿ ಕಾನೂನಿನ ಶರತ್ತುಗಳ 
ಪ್ರಕಾರ ಮನೆಯವರಿಂದ ಅಧಿಕೃತ ಆಮಂತ್ರಣ ಮತ್ತು ಅನುಮತಿ ಸಿಗದೆ, ತಮ್ಮ ಆಪ್ತರ ಹಾಗೂ ಗೆಳೆಯರ ಮನೆಗಳಲ್ಲೂ ಊಟ 
ಮಾಡುವುದು ನಿಷಿದ್ಧವೆಂದು ಅವರು ಭಾವಿಸುತ್ತಿದ್ದರು. ಮೂರನೆಯದಾಗಿ- ಇದರಲ್ಲಿ 'ನಿಮ್ಮ “ಮನೆಗಳಲ್ಲಿ ಊಟ ಮಾಡುವ" 
ವಿಷಯವಿರುವುದು ಅನುಮತಿ ಕೊಡಲಿಕ್ಕಾಗಿ ಅಲ್ಲ. ನಿಮ್ಮ ಆಪ್ತರಲ್ಲೂ ಗೆಳೆಯರಲ್ಲೂ ಊಟ ಮಾಡುವುದು ನಿಮ್ಮ ಸ್ವಂತ 
ಮನೆಯಲ್ಲಿ ಉಂಡಂತೆಯೇ ಎಂಬುದನ್ನು ಮನವರಿಕೆ ಮಾಡಿಕೊಡನಿಕ್ಕಾಗಿ. ಈ ಮೂರು ವಿಷಯಗಳನ್ನು ತಿಳಿದುಕೊಂಡ ಬಳಿಕೆ ಈ 
ಸೂಕ್ತದ ತಾತ್ಸರ್ಯ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅಂಗವಿಕಲನಾದವನು ತನ್ನ ಹಸಿವನ್ನು ತಣಿಸೆಲಿಕ್ಕಾಗಿ ಯಾವ ಮನೆಯಲ್ಲೂ 
| ಯಾವ ಸ್ಥ್ನಳೆದಲ್ಲೂ ಊಟಮಾಡಬಹುದು. ಅವನ ಅಂಗವಿಕಲತೆ ಇಡೀ ಸಮಾಜದ ಮೇಲೆ ಅವನ ಹಕ್ಕನ್ನು ತಾನಾಗಿಯೇ ಸ್ಥಾಪಿಸುತ್ತದೆ. 
ಆದುದರಿಂದ ಎಲ್ಲಿ ಅವನಿಗೆ ಊಟ ಸಿಗುವುದೋ ಅಲ್ಲಿ ಅವನು ಊಟ ಮಾಡಿಕೊಳ್ಳಬಹುದು. ಇನ್ನು ಸಾರ್ವಜನಿಕರ ವಿಷಯ. 
ಅವರಿಗೆ ತಮ್ಮ ಸ್ವಂತ ಮನೆಯೂ, ಇಲ್ಲಿ ಪ್ರಸ್ತಾಪಿಸಲಾಗಿರುವವರ ಮನೆಗಳೂ ಸಮಾನವಾಗಿವೆ. ಇವುಗಳ ಪೈಕಿ ಯಾರ ಮನೆಯಲ್ಲಿ 
ಊಟ ಮಾಡಬೇಕಾದರೂ ಆ ಮನೆಯವರ ಅಧಿಕೃತ ಅನುಮತಿ ಅಗತ್ಯವಿಲ್ಲ. ಇವರ ಪೈಕಿ ಯಾರ ಮನೆಗಾದರೂ ಹೋದಾಗ ಮನೆಯ 
ಯಜಮಾನನು ಇಲ್ಲದಿದ್ದರೆ, ಅವನ ಹೆಂಡತಿ ಮಕ್ಕಳು ಊಟ ಮಾಡಲು ಹೇಳಿದರೆ ಏನೂ ಸಂಕೋಚ ಪಡದೆ ಊಟ ಮಾಡಬಹುದು. 
ಮಿತ್ರರ ವಿಷಯದಲ್ಲಿ, ಇದರ ಅರ್ಥ ನಿಷ್ಯಪಟರಾದ ಆಪ್ತ ಮಿತ್ರರೆಂಬುದನ್ನು ಗಮನಿಸಬೇಕು. 

96. ಪ್ರಾಚೀನ ಕಾಲದ ಕೆಲವು ಅರಬ್‌ ಗೋತ್ರಗಳಲ್ಲಿ, ಪ್ರತಿಯೊಬ್ಬನೂ ಪ್ರತ್ಯೇಕವಾಗಿ ಕುಳಿತು ಊಟ ಮಾಡುವ ಸಂಸ್ಕೃತಿ 
ಇತ್ತು. ಒಟ್ಟಾಗಿ ಒಂದೇ ಕಡೆ ಊಟ ಮಾಡುವುದಕ್ಕೆ ಅವರು ಹೇಸುತ್ತಿದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ ಬೇರೆ ಕೆಲವು ಗೋತ್ರಗಳು 
ಬೇರೆ ಬೇರೆಯಾಗಿ ಊಟ ಮಾಡುವುದಕ್ಕೆ ಹೇಸುತ್ತಿದ್ದರು. ತಮ್ಮ ಜೊತೆಗೆ ಊಟ ಮಾಡಲು ಯಾರೊ ಸಿಗದಿದ್ದರೆ ಉಪವಾಸವಿದ್ದು 
ಬಿಡುತ್ತಿದ್ದರು. ಈ ಸೂಕ್ತ ಇಂತಹ ನಿರ್ಬಂಧಗಳನ್ನು ತೊಡೆದು ಹಾಕಲಿಕ್ಕಾಗಿದೆ. 

97. ಇವು ಮುಸ್ಲಿಮರ ಸಂಘಟನೆಯ ಶಿಸ್ತು ಸಂಯಮಗಳನ್ನು ಮುಂಚಿಗಿಂತಲೂ ಬಿಗಿಗೊಳಿಸಲಿಕ್ಕಾಗಿ ಕೊಡಲಾಗುತ್ತಿರುವ 
ಕೊನೆಯ ಆದೇಶಗಳು. 

98. ಪ್ರವಾದಿವರ್ಯರ(ಸ) ನಂತರ ಅವರ ಉತ್ತರಾಧಿಕಾರಿಗಳಾದವರು ಮತ್ತು ಇಸ್ಲಾಮೊ. ಸಂಘಟನಾ ವ್ಯ: ವಸ್ಥೆಯ 
ನಾಯಕರಾದವರ ವಿಷಯದಲ್ಲೂ ಈ ಆದೇಶ ಅನ್ವಯಿಸುತ್ತದೆ. ಯಾವುದಾದರೊಂದು ಸಾಮೂಹಿಕ ಕಾರ್ಯಕ್ಕಾಗಿ ಮುಸ್ಲಿ: ಮರನ್ನು 


ಕಾಂಡ-18 


10 ಕುರ್‌ಆನ್‌ ಮ್ಯಾಖ್ಯಾನ 


BESS TE NG 
ESET ASSES EEG انل‎ 


ಮತ್ತು ರಸೂಲರನ್ನು ನಂಬುವವರು. , ಆದುದರಿಂದ ಅವರು ತಮ್ಮ ಯಾವುದಾದರೂ ಕಾರ್ಯಕ್ಕಾಗಿ 
ಅನುಮತಿ ಕೇಳಿದರೆ? ನೀವಿಚ್ಛಿಸುವವರಿಗೆ ಅನುಮತಿ ಕೊಟ್ಟು ಬಿಡಿರಿ ಮತ್ತು ಇಂತಹವರ ಪಾಪ 
| ವಿಮೋಚನೆಗಾಗಿ ಅಲ್ಲಾಹನೊಡನೆ ಪ್ರಾರ್ಥಿಸಿರಿ." ಖಂಡಿತವಾಗಿಯೂ ಅಲ್ಲಾಹನು ಕ್ಲಮಾಶೀಲನೂ 
ಕರುಣಾನಿಧಿಯೂ ಆಗಿರುತ್ತಾನೆ. 

(63-64) ಮುಸ್ಲಿಮರೇ, ನಿಮ್ಮ ನಡುವೆ ರಸೂಲರ ಕರೆಯನ್ನು ನೀವು ಪರಸ್ಪರ ಒಬ್ಬರನ್ನೊಬ್ಬರು 
ಕರೆಯುವಂತೆ ಭಾವಿಸಬೇಡಿರಿ.": ನಿಮ್ಮ ಪೈಕಿ ಪರಸ್ಪರರನ್ನು ಅಡ್ನವಾಗಿಟ್ಟು ಮೆಲ್ಲನೆ ಜಾರಿಕೊಳ್ಳುವ 


ಒಟ್ಟುಗೂಡಿಸಿದರೆ, ಅದು ಯುದ್ದದ ಸಂದರ್ಭವಾಗಿರಲಿ ಅಥವಾ ಶಾಂತಿಯ ಕಾಲವಾಗಿರಲಿ- ನಾಯಕನ ಅಪ್ಪಣೆ ಇಲ್ಲದೆ 
ಮರಳುವುದಾಗಲಿ ಚದರುವುದಾಗಲಿ ನಿಷಿದ್ಧವಾಗಿದೆ. 

99. ಯಾವುದೇ ನೈಜ ಅವಶ್ಯಕತೆ ಇಲ್ಲದಿರುವಾಗ ಅನುಮತಿ ಕೇಳುವುದು ಸಂಪೂರ್ಣ ನಿಷಿದ್ದವೆಂಬ ಎಚ್ಚರಿಕೆ ಇದರಲ್ಲಿದೆ. 
ನೈಜ ಅವಶ್ಯಕತೆ ಉಂಟಾದಾಗ ಮಾತ್ರ ಅನುಮತಿ ಕೇಳಬಹುದು. 

100. ಅವಶ್ಯಕತೆಯನ್ನು ತಿಳಿಸಿದ ಬಳಿಕವೂ ಅನುಮತಿ ಕೊಡುವುದು ಅಥವಾ ಕೊಡದಿರುವುದು ರಸೂಲರ, ರಸೂಲರ 

ನಂತರ ಸಂಘಟನೆಯ ನಾಯಕರ ಇಷ್ಟವನ್ನು ಹೊಂದಿಕೊಂಡಿದೆ. ಸಾಮೂಹಿಕ ಅವಶ್ಯಕತೆ ಆ ವ್ಯಕ್ತಿಯ ವೈಯಕ್ತಿಕ ಅವಶ್ಮಕತೆಗಿಂತ 
ಹೆಚ್ಚು ಪ್ರಾಮುಖ್ಯವಾಗಿರುವುದಾಗಿ ಕಂಡರೆ ಅನುಮತಿ ಕೊಡದಿರಲು ಅವರಿಗೆ ಹಕ್ಕಿದೆ. ಇಂತಹ ಸೆಂದರ್ಭದಲ್ಲಿ ಒಬ್ಬ ಸತ್ಯವಿಶ್ನಾಸಿಗೆ 
ಯಾವುದೇ ಆಕ್ಷೇಪವಿರಬಾರದು. 
01. ಅನುಮತಿ ಯಾಚಿಸುವಾಗ ಅದರಲ್ಲಿ ಕಿಂಚಿತ್ತಾದರೂ ಕುಂಟು ನೆಪ ಸೇರಿದ್ದರೆ, ಅಥವಾ ಸಾಮೂಹಿಕ ಅವಶ್ಯಕತೆ 
ಗಳಿಗಿಂತ ತನ್ನ ವೈಯಕ್ತಿಕ ಅವಶ್ಯಕತೆಗಳಿಗೆ ಹೆಚ್ಚು ಮಹತ್ವ ಕೊಡುವಂತಹ ಭಾವನೆ ಸೇರಿಕೊಂಡಿದ್ದರೆ ಅದೊಂದು ಪಾಪಕಾರ್ಯ 
ವೆಂದು ಇದರಲ್ಲಿ ಪುನಃ ಎಚ್ಚರಿಸಲಾಗಿದೆ. ಆದುದರಿಂದ ರಸೂಲರು ಮತ್ತು ಅವರ ಉತ್ತರಾಧಿಕಾರಿಗಳು ಕೇವಲ ಅನುಮತಿ ಕೊಟ್ಟು 
ಬಿಡುವ ಬದಲು ಪ್ರತಿಯೊಬ್ಬನಿಗೆ ಅನುಮತಿ ಕೊಡುವಾಗಲೂ 'ಅಲ್ಲಾಹನು ನಿನ್ನನ್ನು ಕೃಮಿಸಲಿ' ಎಂದೂ ಹೇಳಬೇಕು. 

102. ಮೂಲದಲ್ಲಿ 'ದುಆ' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ಕರೆಯುವುದು, ಪ್ರಾರ್ಥಿಸುವುದು" ಮತ್ತು 
ಕೂಗುವುದು ಎಂದಾಗಿದೆ. ಹಾಗೆಯೇ 'ದುಆಅರ್ರಸೂಲಿ' "ಎಂಬುದರ ಅರ್ಥ ರಸೂಲರ ಕರೆಯುವಿಕೆ ಅಥವಾ ಪ್ರಾರ್ಥನೆ ಎಂದೂ 
ಆಗುತ್ತದೆ ಮತ್ತು ರಸೂಲರನ್ನು ಕರೆಯುವುದು ಎಂದೂ ಆಗುತ್ತದೆ. ಈ ವಿವಿಧ ಅರ್ಥಗಳ ಪ್ರಕಾರ ಈ ಸೂಕ್ತಕ್ಕೆ' ಮೂರು 
ಅರ್ಥೆಗಳಿರಲು ಸಾಧ್ಯವಿದೆ ಮತ್ತು ಅವು ಮೂರೂ ಸರಿಯೂ ತರ್ಕಬದ್ಧವೂ ಆಗಿವೆ- 1) "ರಸೂಲರ ಕರೆಯನ್ನು ಸಾಮಾನ್ಯ 
ಮನುಷ್ಯನ ಕರೆಯಂತೆ ಭಾವಿಸಿಕೊಳ್ಳಬೇಡಿರಿ” ಅರ್ಥಾತ್‌- ರಸೂಲರ ಕರೆ ಅಸಾಧಾರಣವಾದ ಮಹತ್ವ ಹೊಂದಿದೆ. ಬೇರೆ 
ಯಾರಾದರೂ ಕರೆದಾಗ ನೀವು ಓಗೊಡದಿದ್ದರೆ ಅದು ನಿಮ್ಮಿಷ್ಟ. ಆದರೆ, ರಸೂಲರು ಕರೆದಾಗ ನೀವು ಹೋಗದಿದ್ದರೆ ಅಥವಾ. 
ನಿಮ್ಮ ಮನಸ್ಸಿನಲ್ಲಿ ಆ ಕುರಿತು ಕಿಂಚಿತ್ತಾದರೂ ಸಂಕೋಚವುರಟಾದರೆ. ಈಮಾನಿಗೆ ಅಪಾಯವಿದೆ. 2) !مه“‎ ಪ್ರಾರ್ಥನೆಯನ್ನು 
ಸಾಮಾನ್ಯ ಜನರ ಪ್ರಾರ್ಥನೆಯಂತೆ ಎಂದು ಪರಿಗಣಿಸಬೇಡಿ." ಅವರು ಸಂತುಷ್ಟರಾಗಿ ನಿಮಗಾಗಿ ಪ್ರಾರ್ಥಿಸಿದರೆ ನಿಮ್ಮ ಪಾಲಿಗೆ 
ಅದಕ್ಕಿಂತ ದೊಡ್ಡ ಅನುಗ್ರಹ ಬೇರೇನೂ ಇಲ್ಲ. ಬೇಸರಗೊಂಡು ಶಪಿಸಿಬಿಟ್ಟರೆ ನಿಮಗೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಬೇರಿಲ್ಲ. 
3) "ರಸೂಲರನ್ನು ಕರೆಯುವುದು ಸಾಮಾನ್ಮ ಮನುಷ್ಕರು ಪರಸ್ಪರ ಕರೆದಂತೆ ಆಗಿರಬಾರದು.” ಅರ್ಥಾತ್‌- ನೀವು ಸಾಮಾನ್ಯ 
ಮನುಷ್ಯರನ್ನು ಅವರ ಹೆಸರೆತ್ತಿ ಗಟ್ಟಿಯಾಗಿ ಕರೆದಂತೆ ರಸೂಲರನ್ನು ಕರೆಯಬೇಡಿರಿ. ಈ ವಿಷಯದಲ್ಲಿ ಅವರೊಡನೆ ಅತಂತ 
ಸಭ್ಯತೆಯಿಂದ ವರ್ತಿಸಬೇಕು. ಏಕೆಂದರೆ ಈ ಕುರಿತು ತೋರಲಾಗುವ ಕಿಂಚಿತ್‌ ಅಸೆಭ್ಯತೆಗೂ ಅಲ್ಲಾಹನ ಬಳಿ 
ವಿಚಾರಣೆಗೊಳೆಗಾಗಬೇಕಾಗುವುದು. ಈ ಮೂರೂ ತಾತ್ಸರ್ಯಗಳು ಅರ್ಥದ ದೃಷ್ಟಿಯಿಂದ ಸರಿಯಾಗಿದ್ದರೂ ಅನಂತರದ 
ವಿಷಯದೊಂದಿಗೆ ಒಂದನೇ ಅಭಿಪ್ರಾಯವೇ ಸರಿ ಹೊಂದುತ್ತದೆ. 


ಕಾಂಡ-18 


24. ಅನ್ನೂರ್‌ 2 161 


وو _ کی سے و کوے کک رف 


ollie یصیق‎ 31 ಡಿ ات ےھ‎ ٤ 
ما انت لاو یرم‎ SLINGS کہ‎ 
BA KALE Aad 


ಮಂದಿಯನ್ನು ಅಲ್ಲಾಹ್‌ ಚೆನ್ನಾಗಿ ಅರಿತಿರುತ್ತಾನೆ.'3 ರಸೂಲರ ಆಜ್ಞೆಗೆ ವಿರುದ್ಧ ವರ್ತಿಸುವವರು ತಾವು 
ಯಾವುದಾದರೂ ಆಪತ್ತಿನಲ್ಲಿ ಸಿಲುಕಿ ಬಿಡಬಹುದು" ಅಥವಾ ತಮ್ಮ ಮೇಲೆ ವೇದನಾಯುಕ್ತ ಯಾತನೆ 
ಎರಗಬಹುದೆಂದು ಭಯಪಡಬೇಕು. ತಿಳಿಯಿರಿ ಭೂಮಿ-ಆಕಾಶಗಳಲ್ಲಿರುವುದೆಲ್ಲವೂ ಅಲ್ಲಾಹನದು. ನೀವು 
ಯಾವ ಅವಸ್ಥೆಯಲ್ಲಿದ್ದರೂ ಅದನ್ನು ಅಲ್ಲಾಹ್‌ ಅರಿಯುತ್ತಾನೆ. ಜನರು ಆತನ ಕಡೆಗೆ ಮರಳಿಸಲ್ಪಡುವ ದಿನ 
ಅವರು ಏನೆಲ್ಲಾ ಮಾಡಿ ಬಂದಿರುವರೆಂಬುದನ್ನು ಅವನು ಅವರಿಗೆ ತೋರಿಸಿಕೊಡುವನು. ಅವನು ಸಕಲ 
ವಿಷಯಗಳ ಜ್ಞಾನವುಳ್ಳವನು. 


103. ಇದು ಕಪಟವಿಶ್ವಾಸಿಗಳ ಇನ್ನೊಂದು ಲಕ್ಷಣವಾಗಿದೆ. ಇಸ್ಲಾಮಿನ ಸಾಮೂಹಿಕ ಸೇವೆಗಾಗಿ ಅವರನ್ನು ಕರೆದಾಗ 
ಅವರು ಬರುತ್ತಾರೆ. ಏಕೆಂದರೆ ಅವರು ಒಂದಲ್ಲೊಂದು ಕಾರಣಕ್ಕಾಗಿ ಮುಸ್ಲಿಮರಲ್ಲಿ ಸೇರಿಕೊಂಡಿರಲು ಇಚ್ಛಿಸುತ್ತಾರೆ. 
ಆದರೆ ಅವರ ಈ ಹಾಜರಿ ಅವರಿಗೆ ಅತ್ಯಂತ ಅಪ್ರಿಯವಾಗಿರುತ್ತದೆ ಮತ್ತು ಅವರು ಹೇಗಾದರೂ ಕಣ್ತಪ್ಪಿಸಿ ಅಲ್ಲಿಂದ 
ಕಾಲ್ಕೀಳುತ್ತಾರೆ. 


104. ಇಮಾಮ್‌ ಜಲ್‌ಫರ್‌ ಸಾದಿಕ್‌ರು(ರ) ಫಿತ್ನಃದ (ಆಪತ್ತಿನು ಅರ್ಥ 'ಅಕ್ರಮಿಗಳೆ: ಪ್ರಾಬಲ್ಕ' ಎಂದಿದ್ದಾರೆ. 
ಅರ್ಥಾತ್‌- ಮುಸ್ಲಿಮರು ಪ್ರವಾದಿವರ್ಯರ(ಸ) ಆಜ್ಞೆಗಳಿಗೆ ವಿರುದ್ಧ ನಡೆದರೆ ಅವರ ಮೇಲೆ ಅಕ್ರಮಿಗಳಾದ ಆಡಳಿತಗಾರನನ್ನು 
ಹೇರಿ ಬಿಡಲಾಗುವುದು. ಇದೂ ساب‎ ಒಂದು ರೂಪವಾಗಿರಲು ಸಾಧ್ಯವಿದೆ. ಅದಕ್ಕೆ ಬೇರೆ ಅರ್ಥಗಳಿರಲು ಸಾಧ್ಯವಿದೆ. 
ಉದಾ: ಅನೈಕ್ಕ ಅಂತಃಕಲಹಗಳು, ನೈತಿಕ ಅಧಃಪತನ, ಸಂಘಟನೆಯಲ್ಲಿ ಒಡಕು, ಆಂತರಿಕ ಕ್ಸೋಬೆ, ರಾಜಕೀಯ 
ಮತ್ತು ಬೌತಿಕ ಬಲ ಮುರಿದು ಹೋಗುವುದು, ಅನ್ಮ್ನರ ಅಧೀನರಾಗುವುದು ಇತ್ಯಾದಿ. 


ಕಾಂಡ-18 


11 


12 ಕುರ್‌ಆನ್‌ ವ್ಯಾಖ್ಯಾನ 


25. ಅಲ್‌ ಪುರ್ಕಾನ್‌ 


ಪರಿಚಯ 


ಇದು "ತಬಾರಕಲ್ಲದೀ ನರ್ಗುಲಲ್‌ ಫುರ್ಕಾನ..." ಎಂಬ ಮೊದಲ ಸೂಕ್ತದಿಂದ ಆರಿಸಲ್ಪಟ್ಟಿದೆ. ಕುರ್‌ಆನಿನ 
ಹೆಚ್ಚಿನ ಅಧ್ಯಾಯಗಳ ಹೆಸರುಗಳಂತೆಯೇ ಇದೂ ಸಾಂಕೇತಿಕವಾಗಿ ಇರುವ ಹೆಸರೇ ಹೊರತು ವಿಷಯ ಸೂಚಿಸುವ 
ಶೀರ್ಷಿಕೆ ಅಲ್ಲ, ಆದರೂ ಅಧ್ಯಾಯದ . ವಿಷಯದೊಂದಿಗೆ ಈ ಹೆಸರಿಗೆ ನಿಕಟ ಸಂಬಂಧವಿದೆಯೆಂದು ಮುಂದೆ ತಿಳಿದು 
ಬರುವುದು. ' Oy 
ಅವತೀರ್ಣ ಕಾಲ ۱ 

ವಿವರಣಾ ಶೈಲಿ ಮತ್ತು ವಿಷಯವನ್ನು ಗಮನಿಸುವುದರಿಂದ ಇದರ ಅವತೀರ್ಣ ಕಾಲ ಸೂರಃ ಮೂಮಿನೂನ್‌ 
ನಂತೆಯೇ ಪ್ರವಾದಿವರ್ಯರ(ಸ) ಮಕ್ಕಾ ಜೀವನದ ಮಧ್ಯ ಕಾಲಾವಧಿಯಾಗಿದೆಯೆಂದು ಭಾಸವಾಗುತ್ತದೆ. 
ಚರ್ಚಾ ವಿಷಯಗಳು 

ಇದರಲ್ಲಿ ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ಯ್ತ ಹಾಗೂ ಅವರ ಬೋಧನೆಗಳ ಬಗ್ಗೆ ಮಕ್ಕಾದ 
ಸತ್ಮನಿಷೇಧಿಗಳ ಕಡೆಯಿಂದ ಮುಂದಿಡಲಾಗುತ್ತಿದ್ದ ಸಂದೇಹ ಮತ್ತು ಆಕ್ಸೇಪಗಳೆ ಕುರಿತು ಪ್ರಸ್ತಾಪಿಸಲಾಗಿದೆ. ಅವುಗಳಲ್ಲಿ 
ಪ್ರತಿಯೊಂದಕ್ಕೆ ಸಮರ್ಪಕವಾದ ಉತ್ತರ ಕೊಡಲಾಗಿದೆ. ಅದರೊಂದಿಗೇ ಸತ್ಯಸಂದೇಶದಿಂದ ವಿಮುಖರಾಗುವುದರ 
ದುಷ್ಪರಿಣಾಮಗಳನ್ನು "ವಿವರಿಸಲಾಗಿದೆ. ಕೊನೆಗೆ ಸೂರಃ ಮೂಮಿನೂನ್‌ನಂತೆ ಸತ್ಯವಿಶ್ವಾಸಿಗಳ ನೈತಿಕ ವಿಶೇಷತೆಗಳನ್ನು 
ಚಿತ್ರಿಸಿ ಜನಸಾಮಾನ್ಯರ ಮುಂದಿಟ್ಟು ಯಾವುದು ಶುದ್ಧ ಮತ್ತು ಯಾವುದು ಅಶುದ್ಧ ಎಂಬುದನ್ನು ಈ ಒರೆಗೆ ಹಚ್ಚಿ 
ನೋಡಿ ತಿಳಿದುಕೊಳ್ಳಿರಿ ಎನ್ನಲಾಗಿದೆ. ಒಂದೆಡೆ ಪ್ರವಾದಿಯ ಬೋಧನೆಗಳಿಂದ ರೂಪುಗೊಂಡ ವ್ಯಕ್ತಿಗೆ ಸಚಜ್ಜಾರಿತ್ರ್ಯ 
ಮತ್ತು ಸುಶೀಲತೆಯಿದೆ. ಇಂತಹ ಚಾರಿತ್ರ್ಯವನ್ನು ಬೆಳೆಸುವ ಪ್ರಯತ್ನ ಮುಂದುವರಿಯುತ್ತಿದೆ. ಇನ್ನೊಂದೆಡೆ ಅಜ್ಞಾನ 
ವೃವಸ್ಥೆಯ ಧ್ವಜವಾಹಕರು ತಮ್ಮೆಲ್ಲಾ ಶಕ್ತಿಯನ್ನು ತೊಡಗಿಸಿ ರಕ್ಷಿಸ ಬಯಸುತ್ತಿರುವ ಅರಬ್‌ ಜನಸಾಮಾನ್ಕರ ಗುಣನಡತೆ 
ಇದೆ. ಈಗ ಈ ಎರಡು ಮಾದರಿಗಳಲ್ಲಿ ನೀವು ಯಾವುದನ್ನು ಮೆಚ್ಚುತ್ತೀರೆಂದು ನೀವೇ ಶೀರ್ಮಾನಿಸಿಕೊಳ್ಳಿರಿ. ಇದುವೇ 
ಅರಬ್‌ ದೇಶದ ಪ್ರತಿಯೊಬ್ಬ ನಾಗರಿಕನ ಮುಂದಿರಿಸಲಾಗಿದ್ದ ಪರೋಕ್ಸ ಪ್ರಶ್ನೆಯಾಗಿತ್ತು. 

ಕೆಲವೇ ವರ್ಷಗಳಲ್ಲಿ ಒಂದು ಚಿಕ್ಕ ಅಲ್ಪಸಂಖ್ಯಾತ ಕೂಟವನ್ನು ಬಿಟ್ಟರೆ, ಇಡೀ ಜನಾಂಗ ಇದಕ್ಕೆ ಯಾವ 
ಉತ್ತರ ಕೊಟ್ಟಿತೆಂಬುದು ಜಗತ್ತಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. 


25. ಅಲ್‌ ಪುರ್ಕಾನ್‌ 163 


ESO 
pe pF 55 کے‎ 


۱ (ಅವತೀರ್ಣ - ಮಕ್ಕಾದಲ್ಲಿ) : 
ಸೂಕ್ತಗಳು-77 ರುಕೂಆ್‌ಗಳು-6 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಈ ಪಫುರ್ಕಾನನ್ನು' ಸಮಸ್ತ ಜಗತ್ತಿನವರಿಗೆ ಎಚ್ಚರಿಕೆಯಾಗಲಿಕ್ಕಾಗಿ: - ತನ್ನ ದಾಸನ ಮೆಲೆ 
ಅವತೀರ್ಣಗೊಳಿಸಿದವನು ಪರಮ ಸುಮಂಗಲನು.* ಅವನು ಭೂಮಿ-ಆಕಾಶಗಳ ಪ್ರಭುತ್ವದ 


1. ಅರ್ಥಾತ್‌- ಪವಿತ್ರ ಕುರ್‌ಆನ್‌. 'ಫುರ್ಕಾನ್‌' ಎಂಬುದು ಕ್ರಿಯಾಧಾತು. ಇದರ ಅರ್ಥ- ಎರಡು ವಸ್ತುಗಳನ್ನು 
ಬೇರ್ಪಡಿಸುವುದು ಅಥವಾ ಒಂದೇ ವಸ್ತುವಿನ ಭಾಗಗಳು ಬೇರೆ ಬೇರೆಯಾಗಿರುವುದು ಎಂದಾಗಿದೆ. ಪವಿತ್ರ ಕುರ್‌ಆನಿನ ಬಗ್ಗೆ 
ಈ ಪದವನ್ನು 'ಫಾರಿಕ್‌' (ಬೇರ್ಪಡಿಸುವ) ಎಂಬರ್ಥದಲ್ಲಿ ಅಥವಾ 'ಮಪ್ರೂಕ್‌' (ಬೇರ್ಪಟ್ಟಿರುವ) ಎಂಬ ಅರ್ಥದಲ್ಲಿ ಬಳಸಲಾಗಿದೆ 
ಅಥವಾ ಇದು ಅತಿಶಯ ಪ್ರಯೋಗವಾಗಿದೆ. ಇದನ್ನು ಒಂದನೆಯ ಮತ್ತು ಮೂರನೆಯ ಅರ್ಥಗಳಲ್ಲಿ ತೆಗೆದುಕೊಂಡರೆ ಅದರ 
ಸರಿಯಾದ ತರ್ಜುಮೆಯು 'ಬರೆಗಲ್ಲು', 'ನಿರ್ಣಾಯಕ ವಸ್ತು' ಮತ್ತು 'ತೀರ್ಮಾನದ ಮಾನದಂಡ' ಎಂದಾಗುತ್ತದೆ. ಎರಡನೆಯ 
ಅರ್ಥದಲ್ಲಿ ತೆಗೆದುಕೊಂಡಾಗ ಇದರ ಅರ್ಥವು "ಬೇರೆ ಬೇರೆ ಭಾಗಗಳಿಂದ ಕೂಡಿದ” ಮತ್ತು "ಬೇರೆ ಬೇರೆ ಕಾಲಗಳಲ್ಲಿ ಬರುವ 
ಭಾಗಗಳಿಂದ ಕೂಡಿದ ವಸ್ತು” ಎಂದಾಗುವುದು. ಪವಿತ್ರ ಕುರ್‌ಆನನ್ನು ಇವೆರಡೂ ಅರ್ಥಗಳಲ್ಲಿ 'ಪುರ್ಕಾನ್‌' ಎನ್ನಲಾಗಿದೆ. 

2. ಅರ್ಥಾತ್‌- ಎಚ್ಚರಿಸುವವನು ಮತ್ತು ಅನಾಸ್ಥೆ ಹಾಗೂ ಪಥಬ್ರಷ್ಟತೆಯ ದುಷ್ಪರಿಣಾಮದ ಬಗ್ಗೆ ಬೆದರಿಸುವವನು. 
ಇದರ ಅರ್ಥ- 'ಫುರ್ಕಾನ್‌' ಎಂದೂ ಆಗಿರಬಹುದು ಅಥವಾ ಪುರ್ಕಾನನ್ನು ಅವಶೀರ್ಣಗೊಳಿಸಲಾದಂತಹ ಆ 'ದಾಸ' ಎಂದೂ 
ಆಗಿರಬಹುದು. ವಸ್ತುಸ್ತಿತಿಗನುಸಾರವಾಗಿ ಎರಡೂ ಒಂದೇ ಆಗಿರುವುದರಿಂದ ಹಾಗೂ ಒಂದೇ ಕಾರ್ಯಕ್ಕಾಗಿ ಕಳುಹಿಸಲಾಗಿರುವುದರಿಂದ 
ಇವೆರಡೂ ಅರ್ಥಗಳು ಸರಿಯೆಂದೇ ಭಾವಿಸಬೇಕಾಗಿದೆ. "ಸಮಸ್ತ ಲೋಕದವರಿಗೆ ಎಚ್ಚರಿಕೆಯಾಗಲಿಕ್ಕಾಗಿ" ಎಂಬ ಮಾಶಿನಿಂದ 
ಕುರ್‌ಆನಿನ ಸಂದೇಶ ಮತ್ತು ಹ. ಮುಹಮ್ಮದ್‌ರ(ಸ) ಸಂದೇಶವಾಹಕತ್ವ ಕೇವಲ ಯಾವುದಾದರೂ ಒಂದು ದೇಶಕ್ಕಾಗಿರದೆ, 
ಅಖಿಲ ಜಗತ್ತಿಗೆ ಅನ್ವಯಿಸುತ್ತದೆ ಮತ್ತು ಅವು ತಮ್ಮ ಕಾಲಕ್ಕೆ ಮಾತ್ರವಲ್ಲ ಮುಂದೆ ಬರಲಿರುವ ಎಲ್ಲ ಕಾಲಗಳಿಗೆ ಅನ್ವಯಿಸುತ್ತದೆ 
ಎಂದು ತಿಳಿಯುತ್ತದೆ. ಈ ವಿಷಯ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲ್ಪಟ್ಟಿದೆ.(ಉದಾ: ಸೂರಃ ಅಲ್‌ ಅಲ್‌ರಾಫ್‌ 
158, ಅಲ್‌ ಅನ್‌ಆಮ್‌ 19, ಸಬಾ 28 ಮತ್ತು ಅಲ್‌ ಅಂಬಿಯಾದ 107ನೆಯ ಸೂಕ್ತಗಳು) 

3. ಮೂಲದಲ್ಲಿ 'ನರ್ದುಲ' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ 
ಅವತೀರ್ಣಗೊಳಿಸುವುದು ಎಂದಾಗಿದೆ. ಇಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವುದರ ಔಚಿತ್ಯವೇನೆಂಬುದು ಮುಂದೆ 32ನೇ ವಾಕ್ಕದ 
ಅಧ್ಯಯನದಿಂದ ತಿಳಿಯುವುದು. ಅಲ್ಲಿ ಈ ಕುರ್‌ಆನನ್ನು ಸಂಪೂರ್ಣವಾಗಿ ಒಮ್ಮೆಲೇ ಏಕೆ ಅವತೀರ್ಣಗೊಳಿಸಲಾಗಲಿಲ್ಲ ಎಂಬ 
ಸತ್ಯನಿಷೇಧಿಗಳ ಆಕ್ಸೇಪದ ಕುರಿತು ಚರ್ಚಿಸಲಾಗಿದೆ. 

4. ಮೂಲದಲ್ಲಿ 'ತಬಾರಕ' ಎಂಬ ಪದ ಪ್ರಯೋಗವಾಗಿದೆ. ಇದರ ಸಂಪೂರ್ಣ ಅರ್ಥವು- ಅತ್ಯಂತ ಸಮೃದ್ಧಿ, ಅತ್ಯಾಧಿಕ್ಕ 
ಮತ್ತು ಪರಿಪೂರ್ಣ ಮಟ್ಟದ ದೃಢತೆ ಎಂದಾಗಿದೆ. ಈ ಪದವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ವಿವಿಧ ನೆಲೆಗಳಲ್ಲಿ, ಯಾವುದಾದ 
ರೊಂದು ವಸ್ತುವಿನ ಸಮೃದ್ಧಿ ಅಥವಾ ಅದರ ಸ್ಥಿರತೆ ಮತ್ತು ಶಾಶ್ವತತೆಯ ಸ್ಥಿತಿಯನ್ನು ವಿವರಿಸಲಿಕ್ಕಾಗಿ ಹೇಳಲಾಗುತ್ತದೆ. ಮುಂದೆ 


ಕಾಂಡ-18 


164 ಕುರ್‌ಆನ್‌ ವ್ಯಾಖ್ಯಾನ 


2 355 مِنْ‎ BALE OLS EA کل‎ FE al 
SMES 3 9901 ply AN ಎಜಿ 56 کو‎ 77 


ಒಡೆಯನು. ಅವನು ಯಾರನ್ನೂ ಪುತ್ರನಾಗಿಸಿಕೊಂಡಿಲ್ಲ. ಅವನ ಜೊತೆ ಪ್ರಭುತ್ವದಲ್ಲಿ ಯಾರೂ ಸಹಭಾಗಿ 
مہ‎ 7 ಅವನು. ಪ್ರತಿಯೊಂದು ವಸ್ತುವನ್ನೂ" ಸೃಷ್ಟಿಸಿದನು. ಅನಂತರ ಅದಕ್ಕೊಂದು ವಿಧಿ ನಿಯಮವನ್ನು 
ನಿಶ್ಚಯಿಸಿದನು? 

(3) ಜನರು ಅವನನ್ನು ಬಿಟ್ಟು, ಯಾವ ವಸ್ತುವನ್ನೂ ಸೃಷ್ಟಿಸದ ಮತ್ತು ಸ್ವತಃ ಸೃಷ್ಟಿಸಲ್ಪಟ್ಟಿಂತಹ 
ವಸ್ತುಗಳನ್ನು ಆರಾಧ್ಯರನ್ನಾಗಿ : ಮಾಡಿಕೊಂಡರು? ಅವು ಸ್ವತಃ ತಮಗೂ ಯಾವುದೇ ಲಾಭ ಅಥವಾ 


ವಿವರಿಸಲ್ಪಡಲಿರುವ ವಿಷಯವನ್ನು ಗಮನಿಸುವಾಗ ತಿಳಿಯುವುದೇನೆಂದರೆ, ಇಲ್ಲಿ ಅಲ್ಲಾಹನಿಗೆ 'ತಬಾರಕ್‌' ಎಂಬ ಪದವನ್ನು ಕೇವಲ 
ಒಂದಲ್ಲ, ಅನೇಕ ಅರ್ಥಗಳಲ್ಲಿ ಪ್ರಯೋಗಿಸಲಾಗಿದೆ- 1) ಮಹಾ ಉಪಕಾರ ಮಾಡುವವನು ಮತ್ತು ಶುಭಕರ. 2) ಅತಂತ ಗೌರವಾನ್ವಿತ 
ಮತ್ತು ಪ್ರತಾಪಿ. 3) ಪವಿತ್ರ ಮತ್ತು ದೋಪವಿರಹಿತ. 4) ಅತ್ಯುನ್ನತ ಮತ್ತು ಶ್ರೇಷ್ಠ 5) ಮಹಾಮಹಿಮನೆಂಬ ದೃಷ್ಟಿಯಿಂದ 
ಸರ್ವೋನ್ನತ. (ಹೆಚ್ಚಿನ ವಿವರಗಳಿಗೆ ಅಲ್‌ ಮೂಮಿನೂನ್‌ನ 14 ಮತ್ತು ಅಲ್‌ ಫುರ್ಕಾನ್‌ನ 19ನೆಯ ಟಿಪ್ಪಣಿಗಳನ್ನು ನೋಡಿರಿ). 

5. ಇದನ್ನು "ಭೂಮಿ ಆಕಾಶಗಳ ಪ್ರಭುತ್ವ ಅವನಿಗಾಗಿಯೇ ಇದೆ" ಎಂದೂ ಅನುವಾದಿಸಬಹುದು. ಅರ್ಥಾತ್‌- ಅವನೇ 
ಆದರ ಹಕ್ಕುದಾರನು ಮತ್ತು ಅದು ಅವನಿಗಾಗಿಯೇ ಕಾದಿರಿಸಲ್ಪಟ್ಟದ್ದು. 

6. ಅಂದರೆ - ಇತರೆ ಯಾರಿಗಾದರೂ ಆರಾಧ್ಯನಾಗುವ ಹಕ್ಕಿದೆಯೆನ್ನಲು ಅವನಿಗೆ ಯಾರೊಂದಿಗೂ ಕುಲ ಸಂಬಂಧವಿಲ್ಲ 
ಮತ್ತು ಯಾರನ್ನಾದರೂ ಅವನು ದತ್ತು ಸ್ವೀಕರಿಸಿದ್ಲೂ ಇಲ್ಲ. (ಹೆಚ್ಚಿನ ವಿವರಗಳಿಗೆ ಸೂರಃ ಯೂನುಸ್‌ನ 66ರಿಂದ 68ರ 
ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ) 

7. ಮೂಲದಲ್ಲಿ 'ಮುಲ್ಮ್‌' ಪದ' ಪ್ರಯೋಗವಾಗಿದೆ. ಇದು ಅರಬೀ ಭಾಷೆಯಲ್ಲಿ ಪ್ರಭುತ್ವ, ಪರಮಾಧಿಕಾರ ಮತ್ತು 
ಆಧಿಪತ್ಯ (Sovereignty)ಕ್ಕೆ ಹೇಳಲಾಗುತ್ತದೆ. ತಾತ್ಸರ್ಯವೇನೆಂದರೆ- ಅಲ್ಲಾಹನೇ ಇಡೀ ವಿಶ್ವದ ಪರಮಾಧಿಕಾರಿ. ಪ್ರಭುತ್ವದ 
ಸಕಲ ಅಧಿಕಾರಗಳಲ್ಲಿ ಲೇಶಮಾತ್ರವೂ ಪಾಲು ಬೇರೆಯವರಿಗಿಲ್ಲ. ಹೀಗಿರುವಾಗ ಪೂಜಾರ್ಹನೂ ಅವನ ಹೊರತು ಬೇರಾರೂ 
ಆಗಿರಲು ಸಾಧ್ಯವಿಲ್ಲ. 

8. "ಪ್ರತಿಯೊಂದು ವಸ್ತುವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿರಿಸಿದ್ದಾನೆ" ಎಂದೂ ಅನುವಾದಿಸಬಹುದು. ಅರ್ಥ 
ವೇನೆಂದರೆ- ಅಲ್ಲಾಹನು ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಅಸ್ತಿತ್ವ ಪ್ರದಾನ ಮಾಡಿರುವುದು ಮಾತ್ರವಲ್ಲ, ಪ್ರತಿಯೊಂದು 
ವಸ್ತುವಿಗೂ ರೂಪ, ಗಾತ್ರ, ಶಕ್ತಿ, ಯೋಗ್ಯತೆ, ಗುಣ ನಡತೆಗಳು ಕೆಲಸ ಮತ್ತು ಕಾರ್ಯವಿಧಾನ, ಜೀವನ ಕಾಲಾವಧಿ, ಅಭಿವೃದ್ಧಿ 
ಮತ್ತು ಪ್ರಗತಿಗಳ ಮೇರೆ ಮತ್ತು ಆ ವಸ್ತುವಿನ ಅಸ್ತಿತ್ವಕ್ಕೆ ಸಂಬಂಧಿಸಿದ ಇತರ ವಿವರಗಳನ್ನು ನಿಶ್ಚಯಿಸಿರುವನು. ಆ ಬಳಿಕ 
ಅವನೇ ಇಲ್ಲಿ ಪ್ರತಿಯೊಂದು ವಸ್ತುವೂ ತನ್ನ ವೃತ್ತದಲ್ಲಿ ತನ್ನ ಪಾಲಿನ ಕೆಲಸವನ್ನು ನಿರ್ವಹಿಸುವಂತಾಗಲು ಬೇಕಾದ ಸಾಧನ, 
ಸವಲತ್ತು ಮತ್ತು ಅವಕಾಶಗಳನ್ನೂ ಸೃಷ್ಟಿಸಿ ಕೊಟ್ಟಿರುವನು. ಇದು ಏಕದೇವತ್ವದ ಸಂಪೂರ್ಣ ಸಂದೇಶ ಒಳಗೊಂಡಿರುವ ಪವಿತ್ರ 
ಕುರ್‌ಆನಿನ ಕೆಲವು ಸಮಗ್ರ ವಾಕ್ಯಗಳ ಪೈಕಿ ಒಂದಾಗಿದೆ. 

9. ಎಲ್ಲಾ ತರದ ಮಿಥ್ಮ ಆರಾಧ್ಯರಿಗೆ ಅನ್ವಯವಾಗುವಂತಹ ಸಮಗ್ರ ಪದಗಳಿವು. ಅಲ್ಲಾಹನಿಂದ ಸೃಪ್ಪಿಸಲ್ಪಟ್ಟು ಆ 
ಬಳಿಕ ಜನರು ಪೂಜಾರ್ಹವೆಂದು ಪರಿಗಣಿಸಿದಂತಹ ದೇವಚರರು, ಜಿನ್ನ್‌ಗಳು (ಯಕ್ಷರು), ಪ್ರವಾದಿಗಳು, ಮಹಾಪುರುಷರು, 
ಸೂರ್ಯ, ಚಂದ್ರ, ಗ್ರಹಗಳು, ವೃಕ್ಷಗಳು, ನದಿಗಳು, ಪ್ರಾಣಿಗಳು ಮುಂತಾದವುಗಳಿಗೂ ಇದು ಅನ್ವಯಿಸುತ್ತದೆ. ಹಾಗೆಯೇ 
ಮನುಷ್ಯನು ಸ್ವತಃ ತಾನೇ ನಿರ್ಮಿಸಿ, ಆ ಬಳಿಕ ತಾನೇ ಪುಜಾರ್ಹವೆನ್ನುವಂತಹ ವಸ್ತುಗಳಿಗೂ ಅನ್ವಯವಾಗುತ್ತದೆ. ಉದಾ: 
ಕಲ್ಲು ಮತ್ತು ಮರಗಳ ವಿಗ್ರಹಗಳು. 


ಕಾಂಡ-18 


25. ಅಲ್‌ ಫುರ್ಕಾನ್‌ 165 


ಡೆ [es ‫َ‏ ےس 2۶ھ سے PR‏ - سے وی 
TANS HLS‏ ان کا 
ae 4 “ANC‏ >> سے“ سرہرو ہے RF‏ 
1لا ۶01 St SIE‏ جام 535 
ಕ್‌ ಹಕ ಲಿ As TL‏ رر 
ِقَالوَا ساط الین Wsi5 ps ಹಯ ನಾ‏ & 03 
pa Fa » ಲ‏ سے دیج 27 eS‏ 
Gia 45‏ يک اليْمٌ ٹی ‘M3 gd!‏ )4 4 کان SNE‏ 0 
ಹಾನಿಯನ್ನುಂಟು ಮಾಡುವ ಅಧಿಕಾರ ಹೊಂದಿಲ್ಲ. ಅವು ಕೊಲ್ಲಲಾರವು, ಜೀವಂತಗೊಳಿಸಲಾರವು ಮತ್ತು‏ 
ಸತ್ತವನನ್ನು ಪುನಃ ಎಬ್ಬಿಸಲಾರವು.'”‏ 

(4-6) (ಪ್ರವಾದಿಯ ಮಾತನ್ನು ನಿರಾಕರಿಸಿದ) ಸತ್ಯನಿಷೇಧಿಗಳು "ಈ ಪುರ್ಕಾನ್‌ ಒಂದು ಕಪೋಲ 
ಕಲ್ಪಿತ ವಸ್ತು. ಇದನ್ನು ಈ ವೃಕ್ತಿ ತಾನೇ ಸೃಷ್ಟಿಸಿಕೊಂಡಿದ್ದು ಬೇರೆ ಕೆಲವರು ಈ ಕಾರ್ಯದಲ್ಲಿ 
ಇವನಿಗೆ ಸಹಾಯ ಮಾಡಿದ್ದಾರೆ" ಎನ್ನುತ್ತಾರೆ. ಇವರು ದೊಡ್ಡ ಅಕ್ರಮ'' ಹಾಗೂ ಹಸಿ ಸುಳ್ಳಿಗೆ 
ಇಳಿದಿದ್ದಾರೆ. "ಇದೆಲ್ಲಾ ಹಳೇ ಕಾಲದವರು ಬರೆದಿಟ್ಟ ವಿಷಯಗಳಾಗಿವೆ. ಅದನ್ನೇ ಇವನು ಬರೆಯಿಸಿ 
ಕೊಳ್ಳುತ್ತಾನೆ ಮತ್ತು ಅದನ್ನು ಬೆಳಗು ಬೈ ಗುಗಳಲ್ಲಿ ಅವನಿಗೆ ಓದಿ ಹೇಳಲಾಗುತ್ತದೆ" ಎಂದೂ ಅವರು 


ಹೇಳುತ್ತಾರೆ. ಪೈಗಂಬರರೇ, '"ಭೂಮಿ-ಆಕಾಶಗಳ ರಹಸ್ಯವನ್ನು ಅರಿತಿರುವಾತನು* ಇದನ್ನು 
ಅವತೀರ್ಣಗೊಳಿಸಿರುತ್ತಾನೆ" ಎಂದು ಇವರೊಡನೆ ಹೇಳಿರಿ. ವಾಸ್ತವದಲ್ಲಿ ಅವನು ಅತ್ಯಂತ ಕ್ಸಮಾಶೀಲನೂ 


ಕರುಣಾನಿಧಿಯೂ ಆಗಿರುತ್ತಾನೆ. 3 


10. ಸಾರಾಂಶವಿಷ್ಟೆ- ವಾಸ್ತವಿಕತೆ ಹೀಗಿದ್ದರೂ ಜನರು ಅದರ ಬಗ್ಗೆ ಬೋಧರಹಿತರಾಗಿ, ಇಂತಹ ಪಥಬಭ್ರಷ್ಟತೆಯಲ್ಲಿ 
ಸಿಲುಕಿಕೊಂಡರು. ಆದ್ದರಿಂದ ಜನರಿಗೆ ಈ ತಿಳಿಗೇಡಿತನದ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಒಬ್ಬ ಪ್ರವಾದಿಯನ್ನು 
ನೇಮಿಸಲಾಯಿತು ಮತ್ತು ಈ 'ಫುರ್ಕಾನ್‌'ನ ಮೂಲಕ ಆತನು ಸತ ಯಾವುದು ہجت‎ ಯಾವುದು, ಸಾಚಾ ಯಾವುದು ಖೋಟಾ 
ಯಾವುದು ಎಂಬುದನ್ನು ಜನರಿಗೆ ಪ್ರತ್ಯೇಕಿಸಿ ತೋರಿಸುವಂತಾಗಲು ಇದನ್ನು ಹಂತ ಹಂತವಾಗಿ ಅವಶೀರ್ಣಗೊಳಿಸಲು 
ಆರಂಭಿಸಲಾಯಿತು. 

11. ಇದನ್ನು "ಬಹುದೊಡ್ಡ ಅನ್ಯಾಯದ ವಿಷಯ” ಎಂದೂ ಅನುವಾದಿಸಬಹುದು. 

12. ಇದು ಪವಿತ್ರ ಕುರ್‌ಆನಿನ ವಿರುದ್ಧ ಆಧುನಿಕ ಕಾಲದ ಓರಿಯೆಂಟಲಿಸ್ಟ್‌ಗಳು (ಪೌರ್ವಾತ್ಮ ಸಂಸ್ಕೃತಿಯ 
ಅಧ್ಯಯನ ನಡೆಸಿ ತಮ್ಮದೇ ಆದ ರೀತಿಯಲ್ಲಿ ವಿಮರ್ಶಿಸಿದ ಪಾಶ್ಚಿಮಾತ್ಮರು) ಮಂಡಿಸುವಂತಹೆದ್ದೇ ಆಕ್ಲೇಪವಾಗಿದೆ. 
ಆದರೆ ಆಶ್ಚರ್ಯವೇನೆಂದರೆ, ಪ್ರವಾದಿವರ್ಯರ(ಸ) ಸಮಕಾಲೀನ ಶತ್ರುಗಳ ಪೈಕಿ ಯಾರೂ ನೀವು ಚಿಕ್ಕಂದಿನಲ್ಲಿ 'ಬುಹೈರಾ. 
ಎಂಬ ಕ್ರೈಸ್ತ ಸನ್ಯಾಸಿಯನ್ನು ಭೇಟಿಯಾಗಿದ್ದಾಗ ಈ ವಿಷಯಗಳನ್ನೆಲ್ಲಾ ಅವನಿಂದ ಕಲಿತುಕೊಂಡಿದ್ದೀರಿ ಎಂದು ಹೇಳಿದ್ದಿಲ್ಲ. 
ಯೌವನದಲ್ಲಿ ನೀವು ಆಗಾಗ ವ್ಮಾಪಾರಕ್ಕಾಗಿ ವಿದೇಶ ಪ್ರವಾಸ ಮಾಡುತ್ತಿದ್ದಿರಿ ಆಗ ನೀವು ಕ್ರೈಸ್ತ ಪಾದ್ರಿಗಳಿಂದಲೂ 
ಯಹೂದಿ ರಿಬ್ಬಿಗಳಿಂದಲೂ. ಈ ಮಾಹಿತಿಗಳನ್ನು ಪಡೆದಿರಿ ಎಂದೂ ಯಾರೂ ಹೇಳಲಿಲ್ಲ. ಏಕೆಂದರೆ, ಇವೆಲ್ಲ ಪ್ರವಾಸಗಳ 
ವಿಷಯ ಅವರಿಗೆ ತಿಳಿದಿತ್ತು. ಇವು ಒಂಟಿಯಾಗಿ ಮಾಡಿದ್ದ ಪ್ರಯಾಣಗಳಾಗಿರಲಿಲ್ಲ. ಇವು ಸ್ವತಃ ಅವರದೇ ವ್ಯಾಪಾರಿ 
ತಂಡಗಳೊಂದಿಗೆ ನಡೆದಿದ್ದುವು. ಆದ್ದರಿಂದ, ಇವರು ಆಗ ಕಲಿತು ಬಂದಿದ್ದರೆಂದು ಆರೋಪಿಸಿದರೆ ನಮ್ಮ ಪಟ್ಟಣದಲ್ಲೇ 
ಇರುವ ನೂರಾರು ಮಂದಿ ತಮ್ಮನ್ನು ಸುಳ್ಳಾಗಿಸುವರೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣದಿಂದಾಗಿ ಮಕ್ಕಾದ 
ಸತ್ಯನಿಷೇಧಿಗಳು ಇಷ್ಟೊಂದು ದೊಡ್ಡ ಸುಳ್ಳನ್ನು ಸೃಷ್ಟಿಸುವ ಸಾಹಸ ಮಾಡದೆ ಆ ಕಾರ್ಯವನ್ನು ಅನಂತರದ ಮತ್ತಷ್ಟು 
ಲಜ್ಞಾಹೀನರಿಗಾಗಿ ಬಿಟ್ಟುಬಿಟ್ಟರು. ಅವರು ಹೇಳುತ್ತಿದ್ದ ಯಾವುದೇ ಮಾತು ಪ್ರವಾದಿತ್ವಕ್ಕೆ ಮುಂಚಿನ ಜೀವನಕ್ಕೆ ಸಂಬಂಧಿಸಿ 


ಕಾಂಡ-18 


16 ಕುರ್‌ಆನ್‌ ವ್ಯಾಖ್ಯಾನ 


ದ್ಲಾಗಿರಲಿಲ್ಲ. ಅದು ಪ್ರವಾದಿತ್ತ ಘೋಷಣೆಯ ಕಾಲಕ್ಕೆ ಸಂಬಂಧಿಸಿದುದಾಗಿತ್ತು. ಅವರು ಹೇಳುತ್ತಿದ್ದುದೇನೆಂದರೆ, ಈ 
ವ್ಯಕ್ತಿ ನಿರಕ್ಷರಿಯಾದುದರಿಂದ ಸ್ವತಃ ಅಧ್ಯಯನ ನಡೆಸಿ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳಲು ಇವನಿಗೆ ಸಾಧ್ಯವಿಲ್ಲ. 
ಈ ಹಿಂದೆ ಇವನು ಏನನ್ನೂ ಕಲಿತದ್ದಿಲ್ಲ. ಅವನು ತನ್ನ ನಲ್ವತ್ತರ ಹರೆಯದವರೆಗೂ, ತಾನು ಇಂದು ಹೇಳುತ್ತಿರುವ 
ಮಾತುಗಳ ಪೈಕಿ ಯಾವುದನ್ನೂ ಅರಿತವನಾಗಿರಲಿಲ್ಲ. ಈಗ ಇಷ್ಟೆಲ್ಲಾ ಜ್ಞಾನ ಬಂದುದಾದರೂ ಎಲ್ಲಿಂದ? ಆದ್ದರಿಂದ 
ಪೂರ್ವಕಾಲದ ಗ್ರಂಥಗಳೇ ಇವುಗಳ ಮೂಲವಾಗಿರಬೇಕು. ಅವುಗಳೆಲ್ಲಿರುವುದನ್ನು ತರ್ಜುಮೆ ಮಾಡಿ ರಾತೋ ರಾತ್ರಿ 
ಗುಟ್ಟಿನಲ್ಲಿ ಯಾರೋ ಬರೆದು ತರುತ್ತಾರೆ. ಅವುಗಳನ್ನು ಈ ವ್ಯಕ್ತಿ ಯಾರಿಂದಲೋ ಓದಿಸಿ ತಿಳಿದುಕೊಳ್ಳುತ್ತಾನೆ. ಅನಂತರ 
ಕಂಠಪಾಠ ಮಾಡಿ ಅದನ್ನು ಹಗಲಲ್ಲಿ ನಮಗೆ ಹೇಳುತ್ತಾನೆ ಎನ್ನುತ್ತಿದ್ದರು. ಕೆಲವು ವರದಿಗಳಿಂದ ತಿಳಿಯುವಂತೆ, ಈ 
ನಿಟ್ಟಿನಲ್ಲಿ ಅವರು ಕೆಲವು ವ್ಯಕ್ತಿಗಳ - ಹೆಸರುಗಳನ್ನೂ ಪ್ರಸ್ತಾಪಿಸುತ್ತಿದ್ದರು. 'ಆ ವ್ಯಕ್ತಿಗಳು ಗ್ರಂಥದವರಾಗಿದ್ದು ಓದು ಬರಹ 
ಬಲ್ಲವರಾಗಿದ್ದರು ಮತ್ತು ಮಕ್ಕಾದಲ್ಲೇ ವಾಸವಾಗಿದ್ದರು. ಉದಾ: ಅದ್ದಾಸ್‌ (ಹುವೈತಿಬ್‌ ಬಿನ್‌ ಅಬ್ದುಲ್‌ ಉರ್ಬಾ 
ಬಿಡುಗಡೆಗೊಳಿಸಿದ, ಗುಲಾಮ) ಯಸಾರ್‌ (ಅಲಾ ಬಿನ್‌ ಆಲ್‌ ಹರುರಮನೊ ಬಿಡುಗಡೆಗೊಳಿಸಿದ ಗುಲಾಮ) ಮತ್ತು 
ಜಬ್ಸ್‌ (ಆಮಿರ್‌ ಬಿನ್‌ ರಬೀಲಃ ಬಿಡುಗಡೆಗೊಳಿಸಿದ ಗುಲಾಮ). ಮೇಲ್ನೋಟಕ್ಕೆ ಇದು ಬಹಳ ಬಲವಾದ ಆಕ್ಸೇಪವೆಂದು 
ತೋರುತ್ತದೆ. ಆದರೆ, ಇದಕ್ಕೆ ಉತ್ತರವಾಗಿ ಯಾವುದೇ ಪುರಾವೆಯನ್ನು ಮುಂದಿಡಲಾಗಿಲ್ಲ. ಏಕೆಂದರೆ, ಈ ಆರೋಪ 
ಎಷ್ಟೊಂದು ದುರ್ಬಲ ಹಾಗೂ ಕಳಪೆ ಮಟ್ಟದ್ದಾಗಿತ್ತೆಂದರೆ, ಇದಕ್ಕುತ್ತರವಾಗಿ ಕೇವಲ 'ಸುಳ್ಳು ಮತ್ತು ಅಕ್ರಮ' ಎಂದು 
ಮಾತ್ರ ಹೇಳಿದರೆ ಸಾಕಾಗಿತ್ತು. ಈ ವಾಸ್ತವಿಕತೆಗೆ ಇಸ್ಲಾಮಿನ ವಿರೋಧಿಗಳು ಈ ಆಕ್ಲೇಪಗಳನ್ನು ಎತ್ತಿದ್ದ ವಾತಾವರಣದಲ್ಲೇ 
ನಮಗೆ ಆಧಾರ ಸಿಗುತ್ತದೆ- 1) ಪ್ರತಿಯೊಬ್ಬ ಮುಸ್ಲಿಮನನ್ನು ಹಿಡಿದು ಹೊಡೆಯುತ್ತಲೂ ಪೀಡಿಸುತ್ತಲೂ ಹಿಂಸಿಸುತ್ತಲೂ 
ಇದ್ದ ಮಕ್ಕಾದ موہ‎ ಸರದಾರರಿಗೆ ಪ್ರಾಚೀನ ಗ್ರಂಥಗಳ ತರ್ಜುಮೆ ಮಾಡಿ ತಂದು ಪ್ರವಾದಿವರ್ಯರಿಗೆ(ಸ) ಗುಟ್ಟಿನಲ್ಲಿ 
ಹೇಳಿ ಕೊಡುತ್ತಿದ್ದರೆನ್ನಲಾಗುವವರ ಮನೆಗಳಿಗೂ ಸ್ವತಃ ಪ್ರವಾದಿವರ್ಯರ(ಸ) ಮನೆಗೂ ಧಾಳಿ ನಡೆಸಿ ಅವರೇ 
ಹೇಳುತ್ತಿದ್ದಂತಹ ಗ್ರಂಥಗಳನ್ನೆಲ್ಲಾ ಜಪ್ತಿ ಮಾಡಿ ಜನ ಸಾಮಾನ್ಯರ ಮುಂದೆ ತಂದು ತೋರಿಸಲು ಏನೂ ಕಷ್ಟವಿರಲಿಲ್ಲ. 
ಆದರೆ ಅವರು ಕೇವಲ ಬಾಯ್ದೆರೆಯಾಗಿ ಮಾತ್ರ ಆರೋಪ ಹೊರಿಸುತ್ತಾ ಇದ್ದು ಬಿಟ್ಟರೇ ಹೊರತು ಒಮ್ಮೆಯೂ 
ಇಂತಹ ಒಂದು ನಿರ್ಣಾಯಕ ಹೆಜ್ಜೆಯನ್ನು ಇರಿಸಿ ತೋರಿಸಲಿಲ್ಲ. 2) ಈ. ವಿಷಯದ ಕುರಿತಾಗಿ ಅವರು ಯಾರ 
ಹೆಸರುಗಳನ್ನೆತ್ತುತ್ತಿದ್ದರೋ ಅವರೇನೂ ಹೊರಗಿನವರಾಗಿರಲಿಲ್ಲ. ಅದೇ ಮಕ್ಕಾ ಪಟ್ಟಣದಲ್ಲಿ ವಾಸಿಸುವವರಾಗಿದ್ದರು. ಅವರ 
ಅರ್ಹತೆಗಳೂ ಕೂಡಾ ಜನರ ಪಾಲಿಗೆ ಗೌಪ್ಯವಾಗಿರಲಿಲ್ಲ. ಹ. ಮುಹಮ್ಮದ್‌(ಸು ಸಾರುತ್ತಿದ್ದ ಸಂದೇಶವು ಯಾವ 
ಮಟ್ಟದ್ದು ಮತ್ತು ಮುಹಮ್ಮದ್‌ರು(ಸ) ಯಾರಿಂದ ಕಲಿತುಕೊಂಡು ಇದನ್ನೆಲ್ಲ ಹೇಳುತ್ತಿದ್ದಾರೆನ್ನಲಾಗುತ್ತಿತ್ತೋ ಆ ವ್ಯಕ್ತಿಗಳು 
ಯಾವ ಮಟ್ಟದವರು ಎಂಬುದನ್ನು ಸಾಮಾನ್ಯ ಬುದ್ಧಿ ಇರುವ ಪ್ರತಿಯೊಬ್ಬನೂ ಕಾತ್ತಿದ್ದನು. ಆದುದರಿಂದಲೇ ಯಾರೂ 
ಈ ಆಕ್ಸೇಪಕ್ಕೆ ಬೆಲೆ ಕೊಡಲಿಲ್ಲ. 3) ಈ ವಿಷಯದಲ್ಲಿ ಯಾರ ಹೆಸರುಗಳನ್ನು ಎತ್ತಲಾಗುತ್ತಿತ್ತೋ ಅವರೆಲ್ಲರೂ 
ಹೊರನಾಡಿನಿಂದ ಬಂದ ಗುಲಾಮರಾಗಿದ್ದರು. ಅವರನ್ನು ಅವರ ಯಜಮಾನರು ಬಿಡುಗಡೆಗೊಳಿಸಿದ್ದರು. ಅರಬ್‌ ದೇಶದ 
ಬುಡಕಟ್ಟು ಜೀವನದಲ್ಲಿ ಯಾವ ವ್ಯಕ್ತಿಯೂ ಯಾವುದಾದರೊಂದು ಪ್ರಬಲ ಗೋತ್ರದ ಸಹಾಯವಿಲ್ಲದೆ ಬಾಳಲು 
ಸಾಧ್ಯವಿರಲಿಲ್ಲ. ಬಿಡುಗಡೆ ಹೊಂದಿದ ಮೇಲೂ ಗುಲಾಮರು ತಮ್ಮ ಗತ ಯಜಮಾನರ ಮೇಲ್ವಿಚಾರಣೆಯಲ್ಲೇ ಇರುತ್ತಿದ್ದರು. 
ಅವರ ಸಹಾಯವೇ ಸಮಾಜದಲ್ಲಿ ಅವರ ಜೀವನಕ್ಕೆ ಆಶ್ರಯವಾಗಿರುತ್ತಿತ್ತು. ಹೀಗಿರುವಾಗ ಅವರು ತಮ್ಮ ಮೇಲ್ವಿಚಾರಕರನ್ನು 
ಅಸಂತುಷ್ಟಗೊಳಿಸಿ ಯಾವ ಲಾಭದ ಸಾಧ್ಯತೆಯೂ ಇಲ್ಲದ ಮತ್ತು ವಿಪತ್ತುಗಳ ಸರಮಾಲೆಯನ್ನೇ ತಂದೊಡ್ಡಬಹುದಾಗಿದ್ದ 
ಈ ಸಂಚಿನಲ್ಲಿ ಮುಹಮ್ಮದ್‌ರ(ಸ) ಜೊತೆ ಶಾಮೊಲಾದರೆನ್ನಲು ಹೇಗೆ ತಾನೇ ಸಾಧ್ಯ? ಇಂತಹ ಬೇರೆ ಕಾರಣಗಳೂ 
ಇದ್ದು ಇವುಗಳ ಆಧಾರದಲ್ಲಿ ಪ್ರತಿಯೊಬ್ಬ ಶ್ರೋತ್ಯವಿನ ದೃಷ್ಟಿಯಲ್ಲಿ ಈ ಆಕ್ಷೇಷವು ತಾನಾಗಿಯೇ ಬೆಲೆ ಕಳೆದುಕೊಂಡಿತು. 
ಆದುದರಿಂದಲೇ ಕುರ್‌ಆನಿನಲ್ಲಿ ಇದನ್ನು ಒಂದು ಗಂಭೀರ ಆಕ್ಟೇಪದ ರೂಪದಲ್ಲಿ ಉತ್ತರ ನೀಡಲಿಕ್ಕಾಗಿ ಉಲ್ಲೇಖಿಸಲಾಗಿಲ್ಲ. 
ಬದಲಾಗಿ- ನೋಡಿರಿ, ಸತ್ಯದ್ವೇಷದಲ್ಲಿ ಇವರೆಷ್ಟು ಕುರುಡರಾಗಿ ಬಿಟ್ಟಿದ್ದಾರೆ ಹಾಗೂ ಎಂತಹ ಅಪ್ಪಟ ಸುಳ್ಳು ಮತ್ತು 
ಅನ್ಯಾಯಕ್ಕೆ ಇಳಿದು ಬಿಟ್ಟಿದ್ದಾರೆ ಎಂದು ತಿಳಿಸುವ ಸಲುವಾಗಿ ಮಾತ್ರ ಇದನ್ನು ಪ್ರಸ್ತಾಪಿಸಲಾಗಿದೆ. 

13. ಇಲ್ಲಿ ಈ ನುಡಿಯು ಅತ್ಯಂತ ಅರ್ಥಗರ್ಭಿತವಾಗಿದೆ. ತಾತ್ಸರ್ಯವೇನೆಂದರೆ- ಅಲ್ಲಾಹನು ಎಂತಹ ಕೃಪಾಳು ಹಾಗೂ 
ಎಷ್ಟೊಂದು ಕ್ಷಮಾಶೀಲನೆಂದರೆ, ಸತ್ಯವನ್ನು: ಕೀಳಾಗಿಸಲಿಕ್ಕಾಗಿ ಇಂತಿಂತಹ ಸುಳ್ಳುಗಳ ಬಿರುಗಾಳಿಯನ್ನೇ ಎಬ್ಬಿಸುವವರಿಗೂ ಅವನು 
ಕಾಲಾವಕಾಶ ಕೊಡುತ್ತಾನೆ. ಆರೋಪ ಕೇಳಿದೊಡನೆ ಅವರ ಮೇಲೆ ಯಾತನೆಯನ್ನೆರಗಿಸಿ ಬಿಡುವುದಿಲ್ಲ. ಈ ಎಚ್ಚೆರಿಕೆಯೊಂದಿಗೇ- 
ಅಕ್ರಮಿಗಳೇ, ಈಗಲಾದರೂ ನೀವು ನಿಮ್ಮ ಈ ಸತ್ಯದ್ವೇಷವನ್ನು ಬಿಟ್ಟು ಸತ್ಯವನ್ನು ಒಳ್ಳೆಯ ಮಾತಿನಿಂದ ಸ್ವೀಕರಿಸಿಕೊಳ್ಳುವಿರಾದರೆ, 
ಇಷ್ಟರ ವರೆಗೆ ನೀವು ಮಾಡಿದುದೆಲ್ಲವನ್ನೂ ಕ್ಟಮಿಸಲಾಗುವುದು ಎಂಬ ಬೋದಧನೆಯೂ ಇದರಲ್ಲಿದೆ. 


ಕಾಂಡ-18 


25. ಅಲ್‌ ಫುರ್ಕಾನ್‌ 167 


SAIS SLES نی‎ 6555S PINS J 3. 
UE SENN GE To 4 KS مل‎ Al 
SBIR IS الا‎ EE PN IES BE 
GN SEBS SEEN ES JEM ANSE 


(7-11) (ಇವರು) "ಆಹಾರ ಸೇವಿಸುವ ಮತ್ತು ಪೇಟೆಗಳಲ್ಲಿ ಸಂಚರಿಸುವ ಈ ವ್ಯಕ್ತಿ ಅದೆಂತಹ 
ಪ್ರವಾದಿ? ಇವನ ಜೊತೆಗಿದ್ದು, (ನಿರಾಕರಿಸುವವರನ್ನು) ಗದರಿಸಲಿಕ್ಕಾಗಿ ಇವನ ಬಳಿಗೆ ಒಬ್ಬ ದೇವಚರ 
ನನ್ನೇಕೆ ಕಳುಹಿಸಲಾಗಿಲ್ಲ?' ಅಥವಾ ಕನಿಷ್ಠಪಕ್ಷ ಇವನಿಗಾಗಿ ಒಂದು ನಿಧಿಯನ್ನಾದರೂ ಇಳಿಸಬಹುದಿತ್ತು 
ಅಥವಾ ಇವನ ಬಳಿಯಲ್ಲಿ ಒಂದು ತೋಟವಾದರೂ ಇದ್ದು ಅದರಿಂದ ಇವನು (ನಿಶ್ಚಿಂತನಾಗಿ) 
ಉಣ್ಣಬಹುದಿತ್ತು' ಎನ್ನುತ್ತಾರೆ. ಮತ್ತು ಈ ಅಕ್ರಮಿಗಳು "ನೀವಂತೂ ಒಬ್ಬ ಮಾಟ ಪೀಡಿತನನ್ನು" 
ಹಿಂಬಾಲಿಸುತ್ತಿರುವಿರಿ" ಎನ್ನುತ್ತಾರೆ. ನೋಡಿರಿ, ಇವರು ಎಂತೆಂತಹ ವಾದಗಳನ್ನು ನಿಮ್ಮ ಮುಂದಿಡುತ್ತಿದ್ದಾರೆ. 
ಇವರು ಎಷ್ಟರ ಮಟ್ಟಿಗೆ ದಾರಿ ತಪ್ಪಿದ್ದಾರೆಂದರೆ ಸರಿಯಾದ ಮಾತೇ ಇವರಿಗೆ ತೋಚುವುದಿಲ್ಲ.!* ಅವನು 


14. ಅರ್ಥಾತ್‌- ಮೊದಲನೆಯದಾಗಿ, ಮಾನವನು ದೇವ ಸಂದೇಶವಾಹಕನಾಗುವುದೇ ವಿಚಿತ್ರ. ಒಂದು ವೇಳೆ ಹಾಗೆ 
ಮಾಡುವುದಿದ್ದರೂ ಕನಿಷ್ಠಪಕ್ಷ ಅವನು ರಾಜರಂತೆ ಮತ್ತು ಜಗತ್ತಿನ ದೊಡ್ಡ ದೊಡ್ಡ ಮನುಷ್ಯರಂತೆ ಒಬ್ಬ ಉನ್ನತ ಮಟ್ಟದ 
ವೃಕ್ತಿಯಾಗಿರಬೇಕಿತ್ತು. ಪೇಟೆಗಳಲ್ಲಿ ಎಲ್ಲರಂತೆ ತಿರುಗಾಡುತ್ತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಕಲ ಲೋಕಗಳ ಪ್ರಭುವಿನ 
ಸಂದೇಶವಾಹಕನಾಗಿ ಮಾಡುವುದು ತರವಲ್ಲ. (ವಿವರಣೆಗಾಗಿ ಅಲ್‌ ಮೂಮಿನೂನ್‌ನ 26ನೆಯ ಟಿಪ್ಪಣಿಯನ್ನು ನೋಡಿರಿ) 

15. ಅರ್ಥಾತ್‌- ಒಂದು ವೇಳೆ ಮನುಷ್ಯನನ್ನೇ ಪ್ರವಾದಿಯನ್ನಾಗಿ ಮಾಡಲಾಗಿದ್ದರೂ ಒಬ್ಬ ದೇವಚರನನ್ನು ಜೊತೆಗೆ. 
ಕಳುಹಿಸಿ ಬಿಡಬೇಕಿತ್ತು. ಅವನು ಸದಾ ಕೈಯಲ್ಲಿ ಒಂದು ಕೊರಡೆ ಹಿಡಿದುಕೊಂಡು ಜನರೊಡನೆ, "ಇವರ ಮಾತು ಕೇಳಿರಿ ಇಲ್ಲವೆ 
ಈಗಲೇ ದೇವ ಯಾತನೆಯನ್ನು ಎರಗಿಸಿ ಬಿಡುತ್ತೇನೆ" ಎನ್ನಬೇಕಿತ್ತು. ವಿಶ್ವದ ಒಡೆಯನು ಇಷ್ಟು ದೊಡ್ಡ ಸ್ಥಾನವಾಗಿರುವ 
ಪ್ರವಾದಿತ್ವಕ್ಕೆ ಒಬ್ಬನನ್ನು ನೇಮಕ ಮಾಡಿದ್ದು ಅವನನ್ನು ಅಸಹಾಯಕನಾಗಿ ಒಬ್ಬಂಟಿಗನಾಗಿ ಜನರ ಬೈಗಳನ್ನೂ, ಕಲ್ಲೇಟುಗಳನ್ನೂ 
ತಿನ್ನುತ್ತ ತಿರುಗಲು ಬಿಡುವುದು ಎಷ್ಟೊಂದು ವಿಚಿತ್ರ! 

16. ಇದು ಅತ್ಯಂತ ಕನಿಷ್ಠ ಬೇಡಿಕೆಯೆಂಬಂತಿದೆ. ಅಲ್ಲಾಹನು ಕನಿಷ್ಠಪಕ್ಸ ತನ್ನ ಸಂದೇಶವಾಹಕನ ಜೀವನ 
ನಿರ್ವಹಣೆಗಾದರೂ ಒಂದು ಉತ್ತಮ ಏರ್ಪಾಡು ಮಾಡಬೇಕಿತ್ತು. ದೇವ ಸಂದೇಶವಾಹಕನಾಗಿದ್ದು ಅವನು ನಮ್ಮ ಸಾಮಾನ್ಯ 
ಧನಿಕರಿಗಿಂತಲೂ ಕೀಳಾಗುವುದೆಂದರೇನು? ۳غ‎ 

17. ಅರ್ಥಾತ್‌- ಹುಚ್ಚ. ಅರಬರ ದೃಷ್ಟಿಯಲ್ಲಿ ಹುಚ್ಚಿಗೆ ಸಾಮಾನ್ಯವಾಗಿ" ಎರಡು ಕಾರಣಗಳು ಮಾತ್ರ ಇದ್ದುವು. 
ಯಾರಿಗಾದರೂ ಜಿನ್ನ್‌ಗಳ ಸೋಂಕು ಉಂಟಾಗುವುದು ಅಥವಾ ಶತ್ರುವಿನ ಮಾಟದಿಂದ ಹುಚ್ಚನಾಗುವುದು. ಹಾಗೆಯೇ, 
ಯಾವುದಾದರೂ ದೇವಿ ದೇವತೆಗಳಿಗೆ ಅಪಮಾನ ಮಾಡಿದರೆ ಅದರ ಶಾಪದಿಂದ ಹುಚ್ಚೆನಾಗುವುದು ಎಂಬ ಇನ್ನೊಂದು ಕಾರಣವೂ 
ಅವರ ದೃಷ್ಟಿಯಲ್ಲಿತ್ತು. ಪ್ರವಾದಿವರ್ಯರ(ಸ) ಬಗ್ಗೆ ಮಕ್ಕಾದ ಸತ್ಮನಿಷೇಧಿಗಳು ಈ ಮೂರೂ ಕಾರಣಗಳನ್ನು ಹೇಳುತ್ತಿದ್ದರು. | 

18. ಈ ಆಕ್ಟೇಪಗಳನ್ನು ಕೂಡಾ ಇಲ್ಲಿ ಉತ್ತರಿಸಲಿಕ್ಕಾಗಿ ಪ್ರಸ್ತಾಪಿಸಿರುವುದಲ್ಲ. ಆಕ್ಲೇಪಿಸುವವರು ತಮ್ಮ ದ್ವೇಷ 
ಮತ್ತು ಪಕ್ಟಪಾತದಲ್ಲಿ ಎಷ್ಟು ಅಂಧರಾಗಿ ಬಿಟ್ಟಿರುವರೆಂದು. ತಿಳಿಸಲಿಕ್ಕಾಗಿ ಮಾತ್ರ ಇದನ್ನು ಉಲ್ಲೇಖಿಸಲಾಗಿದೆ. ಮೇಲೆ 
ಉಲ್ಲೇಖಿಸಿರುವ ಅವರ ಮಾತುಗಳಲ್ಲಿ ಯಾವುದೂ ಗಂಭೀರವಾಗಿ ಚರ್ಚಿಸಲು ಅರ್ಹವಲ್ಲ. ವಿರೋಧಿಗಳ ಬಳಿ 
ಸಮರ್ಪಕವಾದ ಆಧಾರ ಪ್ರಮಾಣಗಳಿಲ್ಲವೆಂಬುದನ್ನೂ ಅವರು ಒಂದು ಆಧಾರ ಸಹಿತವಾದ ಸೈದ್ದಾಂತಿಕ ಸಂದೇಶವನ್ನು 


ಕಾಂಡ-18 


18 ಕುರ್‌ಆನ್‌ ವ್ಯಾಖ್ಯಾನ 


Cl. | 
BRL MM کب‎ HESS SA BE را لے تین‎ 


NUT) 5053 ES LL ys EL 


ಳಾ 2 


ಮಹಾ ಸುಮಂಗಲನು.” ಅವನಿಚ್ಛಿಸಿದರೆ, ಇವರು ಹೇಳುವಂತಹ ವಸ್ತುಗಳಿಗಿಂತಲೂ ಶ್ರೇಷ್ಠವಾದವು 
ಗಳನ್ನು ನಿಮಗೆ ದಯಪಾಲಿಸಬಲ್ಲನು. ತಳಭಾಗದಲ್ಲಿ ಕಾಖವೆಗಳು ಹರಿಯುತ್ತಿರುವ (ಒಂದಲ್ಲ) ಅನೇಕ 
ಉದ್ಯಾನಗಳನ್ನೂ ದೊಡ್ಡದೊಡ್ಡ ಆಅರಮನೆಗಳನ್ನೂ ದಯಪಾಲಿಸಬಲ್ಲನು. ವಾಸ್ತವದಲ್ಲಿ ಇವರು, 'ಆ 
ಘಳಿಗೆಯನ್ನು ಸುಳ್ಳಾಗಿಸಿ ಬಿಟ್ಟಿದ್ದಾರೆ. ಆ ಘಳಿಗೆಯನ್ನು ಸುಳ್ಳಾಗಿಸುವವನಿಗಾಗಿ ನಾವು ಧಗಧಗಿಸುವ 
ಬೆಂಕಿಯನ್ನು ಸಿದ್ಧಗೊಳಿಸಿಟ್ಟಿದ್ದೇವೆ. 

(12-16) ಅದು ಇವರನ್ನು ದೂರದಿಂದ ಕಂಡಾಗ ಇವರು ಅದರ ಆಕ್ರೋಶವನ್ನು ಮತ್ತು 
ಆವೇಶದ ಆರ್ಭಟವನ್ನು ಕೇಳುವರು ಮತ್ತು ಇವರು ಕೈಕಾಲು ಕಟ್ಟಲ್ಪಟ್ಟು ಅದರ ಒಂದು ಇಕ್ಕಟ್ಟಾದ 


ಎಂತಹ ಟೊಳ್ಳಾದ, ಅಸಂಬದ್ಧ ಮಾತುಗಳಿಂದ ಎದುರಿಸುತ್ತಿದ್ದಾರೆ ಎಂಬುದನ್ನೂ ತೋರಿಸಿಕೊಡಲು ಕೇವಲ ಆಕ್ಸೇಪಗಳನ್ನು 
ಪ್ರಸ್ತಾಪಿಸಿಬಿಟ್ಟರೆ ಸಾಕಾಗುತ್ತಿತ್ತು. ಒಬ್ಬ ವ್ಯಕ್ತಿ ಅವರ ಮುಂದೆ ದೇವಸಂದೇಶವನ್ನಿರಿಸುತ್ತಾನೆ. ಏಕದೇವತ್ವ, ಪರಲೋಕ, 
ದಿವ್ಯವಾಣಿ, ಪ್ರವಾದಿತ್ಯಗಳ ಯಥಾರ್ಥತೆಗಳನ್ನು. ಸುವ್ಯಕ್ತ ಸಾಕ್ಸ್ಯಾಧಾರಗಳ ಮೂಲಕ ಮುಂದಿರಿಸುತ್ತಾನೆ. ಆದರೆ 
ವಿರೋಧಿಸುವವರು ಇದಾವುದನ್ನೂ ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಅದರ ಬದಲಿಗೆ ನೀವು ಉಣ್ಣುವುದೇಕೆ? ಪೇಟೆಯಲ್ಲಿ 
ಸಂಚೆರಿಸುತ್ತಿರುವಿರೇಕೆ? ನಿಮ್ಮ ಚಾಕರಿಗಾಗಿ ದೇವಚರನಾರೂ ಇಲ್ಲದಿರುವುದೇಕೆ? ನಿಮ್ಮ ಬಳಿ ಭಂಡಾರವಾಗಲಿ, ತೋಟವಾಗಲಿ 
ಯಾಕಿಲ್ಲ? ಎಂದೆಲ್ಲಾ ಕೇಳುತ್ತಾರೆ. ಉಭಯತ್ರರಲ್ಲಿ ಯಾರು ಸತ್ಯ ಮಾರ್ಗದಲ್ಲಿದ್ದಾರೆ ಮತ್ತು ಯಾರು ಅದನ್ನು 
ಎದುರಿಸಲಾರದೆ ಬಾಯಿಗೆ ಬಂದಂತೆ ಒದರುತ್ತಿದ್ದಾರೆ ಎಂಬುದನ್ನು ಸ್ವತಃ ಈ ಮಾತುಗಳೇ ಸಾಬೀತುಪಡಿಸುತ್ತವೆ. 

19. ಇಲ್ಲಿ ಪುನಃ ಅದೇ 'ತಬಾರಕ್‌' ಪದ ಪ್ರಯೋಗವಾಗಿದೆ. ಅನಂತರದ ವಿಷಯಗಳಿಂದ ತಿಳಿಯುವಂತೆ ಇಲ್ಲಿ ಇದರ 
ಅರ್ಥ- "ಅತ್ಯಂತ ವಿಶಾಲ ಸಾಧನಗಳುಳ್ಳವನು" "ಅಪರಿಮಿತ ಮಹಿಮೆಯುಳ್ಳವನು" ಮತ್ತು "ಯಾರಿಗಾದರೂ ಯಾವುದೇ ತರದ 
ಒಳಿತನ್ನು ಮಾಡಬೇಕೆಂದೆಣಿಸಿದರೆ ಅದನ್ನು ಮಾಡಲು ಸಮರ್ಥನಾಗಿರುವವನು.” 

20. ಮೂಲದಲ್ಲಿ 'ಅಸ್ಸಾಅತ್‌' ಎಂಬ ಪದ ಪ್ರಯೋಗವಾಗಿದೆ. ಸಾಅತ್‌ ಎಂದರೆ, ಘಳಿಗೆ ಮತ್ತು ಸಮಯ ಎಂದರ್ಥ, 
ಅಸ್ಸಾಅತ್‌ ಎಂದರೆ, ನಾವು ನಿಮಗೆ ಮೊದಲೇ ತಿಳಿಸಿದ ಪ್ರಕಾರ, ಬರಲಿರುವ ಆ ನಿರ್ದಿಷ್ಟ ಘಳಿಗೆ. ಪವಿತ್ರ ಕುರ್‌ಆನನಲ್ಲಿ 
ಈ ಪದ ಅಲ್ಲಲ್ಲಿ ಕಿಯಾಮತ್‌(ನಿರ್ಣಾಯಕ ದಿನ) ನೆಲೆಗೊಳ್ಳಲಿರುವ ಆ ನಿರ್ದಿಷ್ಟ ಘಳಿಗೆಗೆ ಪಾರಿಭಾಪಿಕವಾಗಿ ಬಳಸಲ್ಪಟ್ಟಿದೆ. 

21. ಅರ್ಥಾತ್‌- ಇವರು ಹೀಗೆ ಹೇಳುತ್ತಿರುವುದಕ್ಕೆ ಕಾರಣ ನಿಜಕ್ಕೂ ಯಾವುದಾದರೂ ಗಣನೀಯ ಆಧಾರದಲ್ಲಿ ಇವರಿಗೆ 
ಕುರ್‌ಆನ್‌ ಒಂದು ನಕಲಿ ಸಂದೇಶವೆಂಬ ಸಂಶಯ ಉಂಟಾಗಿದೆಯೆಂಬುದಲ್ಲ. ಕೇವಲ ನೀವು ಉಣ್ಣುತ್ತೀರಿ ಮತ್ತು ಪೇಟೆಯಲ್ಲಿ 
ಸಂಚರಿಸುತ್ತೀರಿ ಎಂಬುದು ಮಾತ್ರ ಇವರನ್ನು ನಿಮ್ಮ ಪ್ರವಾದಿತ್ಯದ ಮೇಲೆ ವಿಶ್ವಾಸವಿರಿಸುವುದರಿಂದ ತಡೆದಿರುವುದೂ ಅಲ್ಲ. 
ಅಥವಾ ಇವರು ನಿಮ್ಮ ಬೋಧನೆಯನ್ನು ಸತ್ಯವೆಂದು ಸ್ವೀಕರಿಸಲು ಸಿದ್ಧರಿದ್ದು, ಕೇವಲ ನಿಮ್ಮ ಸೇವೆಗೆ ದೇವಚರರನ್ನು 
ನೇಮಿಸಲಾಗಿಲ್ಲ ಮತ್ತು ನಿಮಗಾಗಿ ಖಜಾನೆಗಳನ್ನು ಇಳಿಸಲಾಗಿಲ್ಲ ಎಂಬ ಕಾರಣಕ್ಕಾಗಿ ಮಾತ್ರ ಇವರು ಹಿಂಜರಿದುದೂ ಅಲ್ಲ. 
ಈ ಪೈಕಿ ಯಾವುದೂ ನಿಜವಾದ ಕಾರಣವಲ್ಲ. ಅವರು ಪರಲೋಕ ವಿಶ್ವಾಸವನ್ನು ನಿರಾಕರಿಸುವುದೇ ಮುಖ್ಯ ಕಾರಣ. ಈ ನಿರಾಕರಣೆ 
ಅವರನ್ನು ಸತ್ಯಾಸತ್ಯತೆಗಳ ವಿಷಯದಲ್ಲಿ ಅಲಕ್ಸ್ಯರಾಗಿ ಮಾಡಿಬಿಟ್ಟಿದೆ. ಅವರು ಯಾವುದೇ ಚಿಂತನೆ ಮತ್ತು ಸಂಶೋಧನೆಯ 
ಅಗತ್ಮವನ್ನೇ ಮನಗಾಣದಿರುವುದು ಹಾಗೂ ನಿಮ್ಮ ಸಮರ್ಪಕವಾದ ಸಂದೇಶವನ್ನು ತಿರಸ್ಕರಿಸಲು ಇಂತಹ ಹಾಸ್ಕಾಸ್ಸದ 
ವಾದಗಳನ್ನು ಮಂಡಿಸತೊಡಗುವುದು ಇದರ ಪರಿಣಾಮದಿಂದಾಗಿಯೇ ಆಗಿದೆ. 

22. ಬೆಂಕಿ ಯಾರನ್ನಾದರೂ ನೋಡುವುದೆಂಬುದು, ಜಾಮಿಯಾ ಮಸೀದಿಯ ಮಿನಾರಗಳು ನಿಮ್ಮನ್ನು ನೋಡುತ್ತಿವೆ 
ಎನ್ನುವಂತೆ ಕೇವಲ ಅಲಂಕಾರಿಕ ನುಡಿಯಾಗಿರಬಹುದು ಅಥವಾ ಇದೊಂದು ವಾಸ್ತವಿಕತೆಯೂ ಆಗಿರಬಹುದು. ಅಂದರೆ, ನರಕದ 
ಅಗ್ನಿ ಭೂಲೋಕದ ಅಗ್ನಿಯಂತೆ ಬೋಧರಹಿತವಾಗಿರದೆ ಚೆನ್ನಾಗಿ ತಿಳಿದೇ ಸುಟ್ಟು ಹಾಕುವಂತಹಬ್ದಾಗಿರಬಹುದು. 


ಕಾಂಡ-18 


25. ಅಲ್‌ ಫುರ್ಕಾನ್‌ 169 


ಳೆ 32> 5 2) ہے۲ ہے دہ سصسوں‎ 
الیم مرا اسنا‎ BE تبو را پل‎ NA دعوا‎ AIS SUL 
ہے 7 ےہ ھھ کی ےک وط‎ “ p) 9 صروویں‎ 
SSS AN خَبز ام جتة‎ YS SNE و ادعوا تبورا‎ 
Nip” ٢ se >ود ھ‎ > “9p 
HET ما کات‎ GNSS ات لح‎ 
ಹ ಕ್ಷ” و‎ PP سہی رھ ے روس ےو وووو سوووھ‎ 
SLOSS افو‎ gS وعدا ولاڈ و توم یحشرھو دما بعد دن دِن‎ 
ಜಾಗದಲ್ಲಿ ತುರುಕಿಸಲ್ಪಟ್ಟಾಗ ತಮ್ಮ ಮರಣಕ್ಕಾಗಿ ಪ್ರಾರ್ಥಿಸತೊಡಗುವರು. (ಆಗ ಅವರೊಡನೆ) ಇಂದು 
ಒಂದು ಮರಣವನ್ನಲ್ಲ, ಅನೇಕ ಮರಣಗಳಿಗಾಗಿ ಪ್ರಾರ್ಥಿಸಿಕೊಳ್ಳಿರಿ (ಎನ್ನಲಾಗುವುದು). ಈ ಪರಿಣಾಮ 
ಒಳ್ಳೆಯದೋ ಅಥವಾ ದೇವಭಯವುಳ್ಳ ಧರ್ಮನಿಷ್ಮರಿಗೆ ವಾಗ್ಗಾನ ಮಾಡಲಾಗಿರುವ, ಅವರ ಕರ್ಮದ 
ಸತ್ಸಲವೂ ಪ್ರಯಾಣದ ಕೊನೆಯ ಘಟ್ಟವೂ ಆಗಿರುವ ಶಾಶ್ವತ ಸ್ವರ್ಗ ಒಳ್ಳೆಯದೋ ಎಂದು ಇವರೊಡನೆ 


ಕೇಳಿರಿ. ಅದರಲ್ಲಿ ಅವರ ಪ್ರತಿಯೊಂದು ಇಚ್ಛೆಯೂ ಪೂರ್ತಿಗೊಳ್ಳುವುದು. ಅವರು ಅದರಲ್ಲಿ ಸದಾ 
ಕಾಲ ವಾಸಿಸುವರು. ಅದನ್ನು ದಯಪಾಲಿಸುವುದು ನಿಮ್ಮ ಪ್ರಭುವಿನ ಮೇಲೆ ಬದ್ಧವಾಗಿರುವ ಒಂದು 


ಆ 


ವಾಗ್ದಾನವಾಗಿರುತ್ತದೆ.* 
(17-19) (ನಿಮ್ಮ ಪ್ರಭು) ಇವರನ್ನೂ ಇಂದು ಇವರು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಇವರ 
ಆರಾಧ್ಯರನ್ನೂ* ಸುತ್ತುಗಟ್ಟಿ ತರುವ ದಿನ ಅದೇ ಆಗಿರುವುದು. ತರುವಾಯ ಅವರೊಡನೆ "ನಮ್ಮ ಈ ದಾಸರನ್ನು 


23. ಮೂಲದಲ್ಲಿ 'ವಲ್‌ದನ್‌ಮಸ್‌ಊಲಾ' ಎಂಬ ಪದಗಳಿವೆ. ಅರ್ಥಾತ್‌: "ಪೂರ್ತಿಗೊಳಿಸಬೇಕೆಂದು ಆಗ್ರಹಿಸಬಹುದಾದ 
ವಾಗ್ದಾನ." ಇಲ್ಲಿ ಪುನರುತ್ನಾನ ದಿನ, ವಿಚಾರಣೆ, ಸ್ವರ್ಗ, ನರಕ ಮೊದಲಾದವುಗಳನ್ನು ಮೊದಲೇ ನಿರಾಕರಿಸಿರುವಂತಹ ವ್ಯಕ್ತಿಗೆ 
ಈ ರೀತಿ ಸ್ವರ್ಗದ ಸುವಾರ್ತೆಯನ್ನೂ ನರಕದ ಎಚ್ಚರಿಕೆಯನ್ನೂ ನೀಡುವುದರಿಂದ ಯಾವ ಪ್ರಯೋಜನ ತಾನೇ ಉಂಟಾದೀತೆಂದು 
ಯಾರಾದರೂ ಪ್ರಶ್ನಿಸಬಹುದು. ಈ ದೃಷ್ಟಿಯಿಂದ ನೋಡಿದರೆ, ಇದೊಂದು ಅಸಾಂದರ್ಭಿಕ ಮಾತೆಂಬಂತೆ ತೋರಬಹುದು. 
ಆದರೆ ತುಸು ವಿವೇಚಿಸಿದರೆ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ನಾನು ಒಬ್ಬನಿಗೆ ಒಂದು ವಿಷಯವನ್ನು 
ನಂಬಿಸಲು ಬಯಸುತ್ತಿದ್ದು ಅವನು ಅದನ್ನು ಒಪ್ಪಲು ಸಿದ್ದನಿಲ್ಲವೆಂದಾದರೆ ಆಗ ಚರ್ಚೆ ಮತ್ತು ವಾದದ ಸ್ವರೂಪ ಒಂದು 
ಭಿನ್ನ ಬಗೆಯದ್ದಾಗಿರುತ್ತದೆ. ಆದರೆ ನೀನು ನನ್ನ ಮಾತನ್ನು ಒಪ್ಪುವೆಯೋ ಇಲ್ಲವೋ ಎಂಬುದು ಮುಖ್ಯ ವಿಷಯವಲ್ಲ. ಇದು 
ಸ್ವತಃ ನಿನ್ನ ಹಿತ" ಅಹಿತದ ಪ್ರಶ್ನೆಯಾಗಿದೆ ಎಂಬುದು ನನ್ನ ಮಾತಿನ ಧಾಟಿಯಾಗಿದ್ದರೆ ಆಗ ಎದುರಾಳಿ ಎಂತಹ ಹಠಮಾರಿ 
ಯಾಗಿದ್ದರೂ ಅವನನ್ನು ಒಂದು ಸಲ ಯೋಚಿಸುವಂತೆ ಮಾಡಿ ಬಿಡುತ್ತದೆ. ಇಲ್ಲಿ ಮಾತು ಈ ಎರಡನೆಯ ತರದ್ದಾಗಿದೆ. ಆಗ 
ಅವನು ತನ್ನ ಸ್ವಂತ ಹಿತದ ದೃಷ್ಟಿಯಿಂದ ಒಂದು ವೇಳೆ, ಇನ್ನೊಂದು ಜೀವನ ಇದೆಯೆನ್ನಲು ಆಧಾರವಿಲ್ಲವಾದರೂ, ಅದು 
ಸಂಭವಿಸಲಾರದೆನ್ನಲಿಕ್ಕೂ ಆಧಾರವಿಲ್ಲ. ಸಾಧ್ಯತೆ ಎರಡು ಕಡೆಗಳಿಗೂ ಇದೆ. ಒಂದು ವೇಳೆ ಈ ವ್ಯಕ್ತಿ ಹೇಳುವ ಮಾತೇ ಸತ್ಯವಾಗಿ 
ಬಿಟ್ಟರೆ ಮತ್ತೆ ನಮಗೆ ಉಳಿಗಾಲವಿಲ್ಲ ಎಂದು ಯೋಚಿಸಬೇಕಾಗುತ್ತದೆ. ಹೀಗೆ ಈ ತರದ ವಾಕ್‌ಶೈಲಿಯು ಶ್ರೋತೃವಿನ 
ಹಠಮಾರಿತನದಲ್ಲಿ ಒಂದು ದೊಡ್ಡ ಬಿರುಕನ್ನುಂಟು ಮಾಡಿಬಿಡುತ್ತದೆ. ಪುನರುತ್ಡಾನ, ವಿಚಾರಣೆ, ಲೆಕ್ಕಾಚಾರ, ಸ್ಪರ್ಗ, ನರಕಗಳ ಈ 
ತರದ ಕೂಲಂಕಷ ವಿವರಗಳನ್ನು ಕಣ್ಣಾರೆ ಕಂಡಂತೆ ಹೇಳಿದಾಗ ಈ ಬಿರುಕು ಇನ್ನಷ್ಟು ವಿಶಾಲವಾಗಿ ಬಿಡುತ್ತದೆ. (ಹೆಚ್ಚಿನ ವಿವರಗಳಿಗೆ 
ಹಾಮೊಮ್‌ ಸಜ್ಞಃದ 52ನೆಯ ಸೂಕ್ತ, 6ನೆಯ ಟಿಪ್ಪಣಿ ಮತ್ತು ಅಲ್‌ ಅಹ್‌ಕಾಫ್‌ನ 10ನೆಯ ಸೂಕ್ತವನ್ನು ನೋಡಿರಿ) 

24. ಇಲ್ಲಿ ಆರಾಧ್ಯರೆಂದರೆ- ವಿಗ್ರಹಗಳಾಗಿರದೆ, ವಿವಿಧ ಜನಾಂಗಗಳ ಬಹುದೇವಾರಾಧಕರು ಆರಾಧಿಸತೊಡಗಿದಂತಹ 
ದೇವಚರರು, ಪ್ರವಾದಿಗಳು, ಮಹಾಪುರುಷರು, ಹುತಾತ್ಮರು ಮತ್ತು ಸಜ್ಜನರಾಗಿದ್ದಾರೆ ಎಂಬುದನ್ನು ಮುಂದೆ ಬರುವ ವಿಷಯ 
ಸ್ವತಃ ಸಾರಿ ಹೇಳುತ್ತದೆ. 


ಕಾಂಡ-18 


170 ಕುರ್‌ಆನ್‌ ವ್ಯಾಖ್ಯಾನ 


٦‏ رد وت 


ے ہے سو کے pS‏ 1 و سسوےڑوو ಹ್‌ Gh‏ 

کنا ان تد ون Il AS‏ این LS LEE‏ 

ss CVE ALN GT > VS NS ve 1 
EI SE BNE US SE I نوا‎ 
جھ اھ و اہ ہے کک وو ری کے جو ر سے ہے‎ Me 

181 Klis ಖಿ EE و لا‎ Bre 
ಪಥಭ್ರಷ್ಟಗೊಳಿಸಿದವರು ನೀವೋ ಅಥವಾ ಇವರು ಸ್ವತಃ ಭ್ರಷ್ಟರಾಗಿದ್ದರೋ” ಎಂದು ಅವನು ಕೇಳುವನು.5 
ಆಗ ಅವರು, "ನೀನು ಪರಮ ಪಾವನನು. ನಿನ್ನ ಹೊರತು ಇತರರನ್ನು ನಮ್ಮ ರಕ್ಷಕ ಮಿತ್ರರನ್ನಾಗಿ ಮಾಡುವುದು 
ನಮಗೆ ಭೂಷಣವಾಗಿರಲಿಲ್ಲ. ಆದರೆ ನೀನು ಇವರಿಗೂ ಇವರ ಪೂರ್ವಿಕರಿಗೂ ಸಾಕಷ್ಟು ಜೀವನ ಸಾಧನಗಳನ್ನು 
ನೀಡಿದೆ. ಎಷ್ಟೆಂದರೆ, ಕೊನೆಗೆ ಇವರು ಉಪದೇಶವನ್ನು ಮರೆತುಬಿಟ್ಟರು ಮತ್ತು ದುರ್ಗತಿಗೊಳಗಾಗಿ ಬಿಟ್ಟರು" 
ಎನ್ನುವರು. * ಈ ರೀತಿ (ನಿಮ್ಮ ಆರಾಧ್ಯರು) ನೀವಿಂದು ಹೇಳುತ್ತಿರುವ ಮಾತುಗಳನ್ನು ಸುಳ್ಳಾಗಿಸುವರು,”' 


ಅನಂತರ ನೀವು ನಿಮ್ಮ ದುರ್ಗತಿಯನ್ನೂ ನಿವಾರಿಸಲಾರಿರಿ. ಎಲ್ಲಿಂದಲೂ ಸಹಾಯವನ್ನೂ ಪಡೆಯಲಾರಿರಿ. 
ನಿಮ್ಮಲ್ಲಿ ಯಾರೇ ಅಕ್ರಮವೆಸಗಿದರೂ* ಅವನಿಗೆ ನಾವು ಮಹಾ ಯಾತನೆಯ ಸವಿಯನ್ನು ಉಣಿಸುವೆವು. 


25. ಪವಿತ್ರ ಕುರ್‌ಆನಿನಲ್ಲಿ ಈ ವಿಷಯ ಅನೇಕ ಕಡೆಗಳಲ್ಲಿ ಬಂದಿದೆ. ಉದಾ: ಸೂರಃ ಸಬಾದಲ್ಲಿ- ಅವರೆಲ್ಲರನ್ನೂ 
ಒಟ್ಟುಗೂಡಿಸುವ ದಿನ; ದೇವಚರರೊಡನೆ, "ಇವರು ನಿಮ್ಮನ್ನೇ ಆರಾಧಿಸುತ್ತಿದ್ದರೇ?" ಎ೦ದು ಕೇಳುವನು. ಅವರು "ನೀನು ಪರಮ 
ಪಾವನನಾಗಿರುವೆ. ನಮ್ಮ ಸಂಬಂಧ ನಿನ್ನೊಂದಿಗಿದೆಯೇ ಹೊರತು ಇವರೊಂದಿಗಿಲ್ಲ. ಇವರಂತೂ ಜಿನ್ನ್‌ಗಳ(ಆರ್ಥಾತ್‌- 
ಶೈತಾನರ) ದಾಸ್ಕ ಮಾಡುತ್ತಿದ್ದರು. ಇವರಲ್ಲನೇಕರು ಅವರ ವಿಶ್ವಾಸಿಗಳೇ ಆಗಿದ್ದರು” ಎನ್ನುವರು (40-41ನೆಯ ಸೂಕ್ತ) ಎಂದಿದೆ. 
ಇದೇ ರೀತಿಯಲ್ಲಿ ಸೂರಃ ಅಲ್‌ ಮಾಇದಃದ ಕೊನೆಯ ರುಕೂಲ್‌ನಲ್ಲಿ ಹೀಗಿದೆ, "ಓ ಮರ್ಯಮನ ಪುತ್ರ ಈಸಾ, ಅಲ್ಲಾಹನನ್ನು 
ಬಿಟ್ಟು ನನ್ನನ್ನೂ ನನ್ನ ಮಾತೆಯನ್ನೂ ಆರಾಧ್ಯರಾಗಿ ಮಾಡಿರೆಂದು ನೀವು ಜನರೊಡನೆ ಹೇಳಿದ್ದೀರಾ?" ಎಂದು ಅಲ್ಲಾಹ್‌ 
ಕೇಳುವಾಗ ಅವರು “ನೀನು ಪರಮ ಪಾವನನಾಗಿರುವೆ. ಯಾವ ಮಾತನ್ನಾಡುವ ಹಕ್ಕು ನನಗೆ ಇರಲಿಲ್ಲವೋ ಆ ಮಾತನ್ನಾಡುವುದು 
ನನಗೆಲ್ಲಿ ಶೋಭಿಸುತ್ತಿತ್ತು?... ನಾನಂತು, ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವ ಅಲ್ಲಾಹನ ದಾಸ್ಯ- ಆರಾಧನೆ ಮಾಡಿರಿ 
ಎಂದು ನೀನು ನನಗೆ ಕೊಟ್ಟಿದ್ದ ಆಜ್ಞೆಯನ್ನೇ ಅವರಿಗೆ ಹೇಳಿದ್ದೆನು”" ಎಂದು ಭಿನ್ನವಿಸುವರು. 

26. ಅರ್ಥಾತ್‌- ಇವರು ಅಲ್ಪತನ ತೋರುವ ನೀಚೆರಾಗಿದ್ದರು. ಇವರು ಕೃತಜ್ಞರಾಗಲೆಂದು ನೀನು ಇವರಿಗೆ ಜೀವನಾಧಾರ 
ಕೊಟ್ಟಿದ್ದೆ. ಇವರು ತಿಂದುಂಡು ಕೃತಫ್ನುರಾದರು ಮತ್ತು ನೀನು ರವಾನಿಸಿದ ಪ್ರವಾದಿಗಳು ಇವರಿಗೆ ಕೊಟ್ಟಿದ್ದ ಉಪದೇಶ 
ಗಳೆಲ್ಲವನ್ನು ಇವರು ಮರೆತು ಬಿಟ್ಟರು. 

27. ಅರ್ಥಾತ್‌- ನೀವು ಸತ್ಯವೆಂದು ನಂಬಿಕೊಂಡಿರುವ ನಿಮ್ಮ ಈ ಮತವು ಸಂಪೂರ್ಣ ನಿರಾಧಾರವೆಂದು 
ಸಾಬೀತಾಗುವುದು. ನೀವು ಅಲ್ಲಾಹನ ಬಳಿ ನಿಮ್ಮ ಶಿಫಾರಸುದಾರರಾಗುವರೆಂದು ಭರವಸೆಯಿಟ್ಟುಕೊಂಡಿರುವ ನಿಮ್ಮ 
ಆರಾಧ್ಯರೆಲ್ಲರೂ ನೀವೇ ಅಪರಾಧಿಗಳೆನ್ನುತ್ತ ಹೊಣೆಮುಕ್ತರಾಗುವರು. ನೀವು ನಿಮ್ಮ ಆರಾಧ್ಯರನ್ನು ಏನೆಂದು ಬಗೆದು 
ಕೊಂಡಿರುವಿರೋ ಅದು ನೀವು ಸ್ವತಃ ಬಗೆದುಕೊಂಡುದಾಗಿದೆ. ಅವರ ಪೈಕಿ ಯಾರೂ ನಿಮ್ಮಲ್ಲಿ "ನಮ್ಮನ್ನು ಈ ರೀತಿಯಾಗಿ 
ನಂಬಿರಿ" ಎಂದು ಹೇಳಿರಲಿಲ್ಲ. 

28. ಇಲ್ಲಿ ಅಕ್ರಮವೆಂದರೆ, ಸತ್ಯ ಮತ್ತು ಪರಮಾರ್ಥಗಳ ಮೇಲಿನ ಅಕ್ರಮವಾಗಿದೆ. ಅರ್ಥಾತ್‌- ಸತ್ಯನಿಷೇಧ ಮತ್ತು ಬಹುದೇವ 
ವಿಶ್ವಾಸ. ಪ್ರವಾದಿಯನ್ನು ನಂಬದ ಅಲ್ಲಾಹನ ಬದಲಿಗೆ ಇತರರನ್ನು ಆರಾಧ್ಯರಾಗಿ ಮಾಡಿಕೊಂಡ ಮತ್ತು ಪರಲೋಕವನ್ನು 
ನಿರಾಕರಿಸುವ ಜನರನ್ನು ಇಲ್ಲಿ ಅಕ್ರಮಿಗಳೆಂದು ಸಾರಲಾಗುತ್ತಿದೆ ಎಂಬುದನ್ನು ವಿಷಯಾನುಬಂಧವೇ ಸಾರಿ ಹೇಳುತ್ತದೆ. 


ಕಾಂಡ-18 


25. ಅಲ್‌ ಪುರ್ಕಾನ್‌ 171 


س٭ 


Mg ہت سے 8 مت‎ 
ಗನ ون سنہ‎ 1 
کے ریقوت کا تا تی رحس‎ 
(20-26) ಪೈಗ೦ಬರರೇ, ನಿಮಗಿಂತ ಮುಂಚೆ ನಾವು ರವಾನಿಸಿದ್ದ ಸಂದೇಶವಾಹಕರೆಲ್ಲರೂ ಆಹಾರ 
ಸೇವಿಸುವವರು ಮತ್ತು ಪೇಟೆಗಳಲ್ಲಿ ಸಂಚರಿಸುವವರೇ ಆಗಿದ್ದರು. ವಾಸ್ತವದಲ್ಲಿ ನಾವು ನಿಮ್ಮನ್ನು ಪರಸ್ಪರರ 


ಪಾಲಿಗೆ ಪರೀಕ್ಷಾ ಸಾಧನವನ್ನಾಗಿ ಮಾಡಿರುತ್ತೇವೆ. ನೀವು ತಾಳ್ಮೆ ವಹಿಸುತ್ತೀರಾ?' ನಿಮ್ಮ ಪ್ರಭು 
ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ.* *ನಮ್ಮ ಮುಂದೆ ಹಾಜರಾಗಲಿಕ್ಕಿದೆಯೆಂಬ ಭಯವನ್ನಿರಿಸಿಕೊಳ್ಳದವರು, 


29. ಆಹಾರ ಸೇವಿಸುವ ಮತ್ತು ಪೇಟೆಗಳಲ್ಲಿ ಸಂಚರಿಸುವ ಇವನು ಅದೆಂತಹ ಪ್ರವಾದಿ ಎಂಬ ಮಕ್ಕಾದ ಸತ್ಕನಿಷೇಧಿಗಳ 
ಮಾತಿಗೆ ಇದು ಉತ್ತರ. ಈ ಸಂದರ್ಭದಲ್ಲಿ ಗಮನದಲ್ಲಿ ಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಮಕ್ಕಾದ ಸತ್ಯನಿಷೇಧಿಗಳು ಹರ್ರುತ್‌ 
ನೂಹ್‌, ಹ. ಇಬ್ರಾಹೀಮ್‌, ಹ. ಇಸ್ಮಾಈಲ್‌, ಹ. ಮೂಸಾ(ಅ) ಮತ್ತಿತರ ಅನೇಕ ಪ್ರವಾದಿಗಳ ಬಗ್ಗೆ ತಿಳಿದಿದ್ದುದು ಮಾತ್ರವಲ್ಲ 
ಅವರ ಪ್ರವಾದಿತ್ವವನ್ನೂ ಒಪ್ಪತ್ತಿದ್ದರು. ಆದುದರಿಂದ ಹೆ. ಮುಹಮ್ಮದ್‌ರ(ಸು ಬಗ್ಗೆ ಈ ವಿಚಿತ್ರ ಆಕ್ಷೇಪವನ್ನು ಎತ್ತುತ್ತಿರುವುದಾದರೂ 
ಏಕೆ? ಆಹಾರ ಸೇವಿಸದ ಮತ್ತು ಪೇಟೆಗಳಲ್ಲಿ ಸಂಚರಿಸದ ಯಾವ ಪ್ರವಾದಿ ತಾನೇ ಹಿಂದೆ ಗಶಿಸಿದ್ದಾರೆ? ಎಂದು: ಕೇಳಲಾಗಿದೆ. 

30. ಪ್ರವಾದಿಗೂ ಸತ್ಯವಿಶ್ವಾಸಿಗಳಿಗೂ ಸತ್ಯನಿಷೇಧಿಗಳು ಪರೀಕ್ಷಾ ಸಾಧನಗಳಾಗಿದ್ದಾರೆ ಮತ್ತು ಸತ್ಯನಿಷೇಧಿಗಳಿಗೆ ಪ್ರವಾದಿ 
ಮತ್ತು ಸತ್ಯವಿಶ್ವಾಸಿಗಳು ಪರೀಕ್ಷಾ ಸಾಧನಗಳಾಗಿದ್ದಾರೆ. ಸತ್ಯನಿಷೇಧಿಗಳು ಉರಿಸಿಟ್ಟಿರುವ ಅಕ್ರಮ, ಅತ್ಯಾಚಾರ ಮತ್ತು ಅನಾಗರಿಕ 
ದ್ವೇಷ ಸಾಧನೆಗಳ ಭಟ್ಟಿಯೇ ಪ್ರವಾದಿ ಮತ್ತು ಸತ್ಯವಿಶ್ವಾಸಿಗಳು ಶುದ್ದ ಚಿನ್ನವೆಂಬುದನ್ನು ಸಾಬೀತು ಪಡಿಸುವ ಸಾಧನವಾಗಿದೆ. 
ಖೋಟಾತನಗಳಿರುವ - ಯಾರೂ ಈ ಭಟ್ಟಿಯಿಂದ ಸಕ್ಟೇಮ ಪಾರಾಗಲಾರರು. ಹೀಗೆ ಶುದ್ಧ ಸತ್ಯವಿಶ್ವಾಸಿಗಳ ಆಯ್ದ ಗುಂಪು 
ಬೇರ್ಪಟ್ಟು ಹೊರ ಬರುವುದು. ಅದರ ಮುಂದೆ ಜಗತ್ತಿನ ಯಾವ ಶಕ್ತಿಯೂ ನಿಲ್ಲಲಾರದು. ಅತ್ತ ಸತ್ಯನಿಷೇಧಿಗಳಿಗೂ ಪ್ರವಾದಿ 
ಮತ್ತು ಸತ್ಯವಿಶ್ವಾಸಿಗಳು ಒಂದು ಕಠಿಣ ಪರೀಕ್ಷಾ ಸಾಧನವಾಗಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಮನು ತನ್ನ ಮನೆತನದವರೆದುರೇ 
ಹಠಾತ್ತನೆ ಪ್ರವಾದಿಯಾಗಿ ಎಬ್ಬಿಸಲ್ಪಡುವುದು, ಅವನ ಬಳಿಯಲ್ಲಿ ಯಾವುದೇ ಸೇನಾಬಲವಾಗಲಿ, ಸೊತ್ತು ಸಂಪತ್ತುಗಳಾಗಲಿ 
ಇಲ್ಲದಿರುವುದು, ಅವನ ಬಳಿ ದೇವವಾಣಿ ಮತ್ತು ನಿಷ್ಕಳಂಕ ಚಾರಿತ್ಯದ ಹೊರತು ಇನ್ನಾವ ಆಶ್ಚರ್ಯಕರ ವಸ್ತುವೂ 
ಇಲ್ಲದಿರುವುದು, ಅವನ ಆರಂಭದ ಅನುಯಾಯಿಗಳಲ್ಲಿ ಅಧಿಕಾಂಶ ಜನರು ದರಿದ್ರರೂ ಗುಲಾಮರೂ ಎಳೆಯ ಪ್ರಾಯದವರೂ 
ಆಗಿರುವುದು ಮತ್ತು ಬೆರಳೆಣಿಕೆಯಲ್ಲಿರುವ ಈ ಕೆಲವೇ ಮಂದಿಯನ್ನು ಅಲ್ಲಾಹನು ತೋಳಗಳಂತಿರುವ ಕ್ರೂರಿಗಳ ನಡುವೆ 
ಅಸಹಾಯಕ ಸ್ಥಿತಿಯಲ್ಲಿ ಬಿಟ್ಟು ಬಿಟ್ಟಿರುವುದು ಇವೆಲ್ಲಾ ಅಯೋಗ್ಯರನ್ನು ಧರ್ಮದ ಕಡೆಗೆ ಬರದಂತೆ ತಡೆಯುವ ಹಾಗೂ ಸತ್ಯವನ್ನು 
ಗುರುತಿಸ್ತಿ ಅದನ್ನು ನಂಬುವಂತಹ ಜನರನ್ನು ಮಾತ್ರ ಪ್ರತ್ಯೇಕವಾಗಿ ಗಾಳಿಸಿ ತೆಗೆಯುವಂತಹ ಸಾರಣಿಗೆಯಾಗಿವೆ. 

31. ಅರ್ಥಾತ್‌- ಈ ಔಚಿತ್ಯವನ್ನು ತಿಳಿದುಕೊಂಡ ಬಳಿಕ ಇದೀಗ ನಿಮಗೆ ಈ ಪರೀಕ್ಷಾವಸ್ಥೆ ನೀವು ಯಾನ ಸದುದ್ದೇಶಕ್ಕಾಗಿ 
ಕೆಲಸ ಮಾಡುತ್ತಿರುವಿರೋ ಅದಕ್ಕೆ ಅತ್ಯಗತ್ಯವೆಂದು ಮನವರಿಕೆಯಾಗಿ ಸಹನೆ ಬಂತೇ? ಈ ಪರೀಕ್ಸಾ ಕಾಲದಲ್ಲಿ ಅನಿವಾರ್ಯವಾಗಿ 
ತಾಳಲೇಬೇಕಾಗುವಂತಹ ಹೊಡೆತಗಳನ್ನು ತಿನ್ನಲು ನೀವೀಗ ಸಿದ್ಧರಾಗಿರುವಿರಾ? 

32. ಇದಕ್ಕೆ ಎರಡರ್ಥಗಳಿವೆ. ಬಹುಶಃ ಎರಡೂ ಸರಿಯಾಗಿವೆ. ಒಂದನೆಯದು- ನಿಮ್ಮ ಪ್ರಭು, ತಾನು ಮಾಡುವುದೆಲ್ಲ:; ವನ್ನೂ 
ಸರಿಯಾಗಿ ನೋಡಿಯೇ ಮಾಡುತ್ತಾನೆ. ಅವನು ವಿವೇಚನೆಯಿಲ್ಲದೆ ಕಾರ್ಯವೆಸಗುವವನಲ್ಲ. ಎರಡನೆಯದಾಗಿ- ಎಂತಹ ಸತ್ಮನಿಷ್ಠೆ 
ಮತ್ತು ಪ್ರಾಮಾಣಿಕತೆಯೊಂದಿಗೆ ನೀವು ಈ ಕಠಿಣ ಸೇವೆಯನ್ನು ನೆರವೇರಿಸುತ್ತಿರುವಿರೆಂಬುದು ನಿಮ್ಮ ಪ್ರಭುವಿನ ದೃಷ್ಟಿಯಲ್ಲಿದೆ. 
ನಿಮ್ಮ ಉತ್ತಮ ಸೇವೆಯ ಏರುದ್ಧ ಎಸಗಲಾಗುತ್ತಿರುವ ಅತಿರೇಕ ಮತ್ತು ವಂಚನೆಯೂ ಅವನಿಂದ ಮರೆಯಾಗಿಲ್ಲ. ಆದುದರಿಂದ 
ನೀವು ನಿಮ್ಮ ಸೇವೆಯ ಪ್ರತಿಫಲದಿಂದ ವಂಚಿತರಾಗಲಾರಿರಿ ಮತ್ತು ಅವರು ಕೂಡಾ ತಮ್ಮ ಅತಿರೇಕಗಳ ದುಷ್ಪಲಗಳಿಂದ 

ತಪ್ಪಿಸಿಕೊಳ್ಳಲಾರರು ಎಂಬ ಬಗ್ಗೆ ಸಮಾಧಾನದಿಂದಿರಿ. 


ಇಲ್ಲಿಂದ 19ನೇ ಕಾಂಡ ಆರಂಭ 


172 ಕುರ್‌ಆನ್‌ ವ್ಯಾಖ್ಯಾನ 


SSNS $e FES IG NTE, 
MENS IES SAYS SES 
KS I TEES TG AS JE ین‎ 
ರಾಕಾ 
ARE SANE CS ES AY iS WE 


[aa 


"ನಮ್ಮ ಬಳಿಗೆ ದೇವಚರರೇಕೆ حرومیروسہ‎ ಅಥವಾ ನಾವು ನಮ್ಮ ಪ್ರಭುವನ್ನು ನೋಡುವಂತೆ 
ಯಾಕಾಗಲಿಲ್ಲ?"* ಎನ್ನುತ್ತಾರೆ. ಇವರು ತಮ್ಮೊಳಗೆ ದೊಡ್ಡ ಅಹಂಭಾವವನ್ನಿರಿಸಿಕೊಂಡಿದ್ದಾರೆ್‌ ಮತ್ತು 
ವಿದ್ರೋಹದಲ್ಲಿ ಹದನೂರಿ ಹೋಗಿದ್ದಾರೆ. ಇವರು ದೇವಚರರನ್ನು ಕಾಣುವ ದಿನವು ಅಪರಾಧಿಗಳ ಪಾಲಿಗೆ 
ಸಂತಸದ ದಿನವಾಗಿರಲಾರದು.* ದೇವಾ, ಶರಣು ಶರಣು ಎಂದು ಚೀರಾಡುವರು. ಅವರು ಮಾಡಿಟ್ಟಿರುವ 
ಎಲ್ಲಾ ಕರ್ಮಗಳನ್ನು ನಾವು ಧೂಳಿನಂತೆ ಹಾರಿಸಿಬಿಡುವೆವು. ಅಂದು ಸ್ವರ್ಗಕ್ಕೆ ಅರ್ಹರಾದವರು ಮಾತ್ರ 
ಒಳ್ಳೆಯ ಜಾಗದಲ್ಲಿ ತಂಗುವರು ಮತ್ತು ಮಧ್ಯಾಹ್ನವನ್ನು ಕಳೆಯಲು ಉತ್ತಮ ಸ್ಥಳ ಪಡೆಯುವರು. | 
ಅಂದು ಒಂದು ಮೋಡವು ಆಕಾಶವನ್ನು ಸೀಳುತ್ತಾ ಪ್ರತ್ಮಕ್ಷವಾಗುವುದು ಮತ್ತು ದೇವಚರರ ತಂಡ 
ತಂಡಗಳೇ ಇಳಿಸಲ್ಪಡುವುವು. ಅಂದು ನಿಜವಾದ ಸಾರ್ವಭೌಮತೆ ಕೇವಲ ರಹ್ಮಾನನದ್ದಾಗಿರುವುದು್‌ ಮತ್ತು 


ಅದು ಸತ್ಕನಿಷೇಧಿಗಳಿಗೆ ಬಹಳ ಕಠಿಣ ದಿನವಾಗಿರುವುದು. 


33. ಅರ್ಥಾತ್‌- ನಿಜಕ್ಕೂ ನಮಗೆ ತನ್ನ ಸಂದೇಶವನ್ನು ತಲುಪಿಸಬೇಕೆಂಬ ಇಚ್ಛೆ ಅಲ್ಲಾಹನಿಗೆ ಇದೆಯೆಂಬಾದರೆ 
ಪ್ರತಿಯೊಬ್ಬನ ಬಳಿಗೂ ಒಬ್ಬ ದೇವಚರನು ಬರಬೇಕು ಮತ್ತು ನಿನ್ನ ಪ್ರಭು ಹೀಗೆ ಮಾರ್ಗದರ್ಶನವನ್ನೀಯುತ್ತಾನೆಂದು ಅವನಿಗೆ 
ಹೇಳಬೇಕು ಅಥವಾ ದೇವಚರರ ಒಂದು ನಿಯೋಗ ಸಾರ್ವಜನಿಕರ ಸಮೂಹದಲ್ಲೇ ನಮ್ಮೆಲ್ಲರ ಮುಂದೆ ಬಂದು ದೇವ 
ಸಂದೇಶವನ್ನು ತಲುಪಿಸಬೇಕು. ಸೂರಃ ಅಲ್‌ ಅನ್‌ಆಮ್‌ನ 124ನೆಯ ಸೂಕ್ತದಲ್ಲೂ ಅವರ ಈ ಆಗ್ರಹವನ್ನು ಉಲ್ಲೇಖಿಸಲಾಗಿದೆ. 

34. ಅರ್ಥಾತ್‌- ಅಲ್ಲಾಹ್‌ ಸ್ವತಃ ಪ್ರತ್ಯಕ್ಷನಾಗಿ, ಓ ನನ್ನ ದಾಸರ ನಿಮ್ಮೊಡನೆ ನನ್ನದೊಂದು ಬಿನ್ನಹವಿದೆ ಎನ್ನಬೇಕು. 

35. ಇವರು ತಮ್ಮನ್ನು ತಾವೇ ಬಹಳ ದೊಡ್ಡವರೆಂದು ಭಾವಿಸಿಕೊಂಡಿದ್ದಾರೆ ಎಂದೂ. ಇದನ್ನು ಅನುವಾದಿಸಬಹುದು. 

36. ಇದೇ ವಿಷಯ ಸೂರಃ ಅಲ್‌ ಅನ್‌ಆಮ್‌ನ 8, ಸೂರಃ ಹಿಜ್ಸ್‌ನ 7-8 ಮತ್ತು 51 ರಿಂದ 64ರ ವರೆಗಿನ ಸೂಕ್ತಗಳಲ್ಲಿ 
ವಿವರವಾಗಿ ಬಂದಿದೆ. ಇದಲ್ಲದೆ ಸೂರಃ ಬನೀ ಇಸ್ರಾಈಲ್‌ನ 90ರಿಂದ 95ರ ವರೆಗಿನ ಸೂಕ್ತಗಳಲ್ಲೂ ಸತ್ಯನಿಷೇಧಿಗಳ ಅತಿ 
ವಿಚಿತ್ರವಾದ ಕೇಳಿಕೆಗಳೊಂದಿಗೆ ಇದನ್ನು ಪ್ರಸ್ತಾಪಿಸಿ ಉತ್ತರ ಕೊಡಲಾಗಿದೆ. 

37. ವಿವರಣೆಗಾಗಿ ಸೂರಃ ಇಬ್ರಾಹೀಮ್‌ನ 25 ಮತ್ತು 26ನೆಯ ಟಿಪ್ಪಣಿಗಳನ್ನು ನೋಡಿರಿ. , 

38. ಅರ್ಥಾತ್‌- ಅಂತಿಮ ವಿಚಾರಣೆಗಾಗಿ ಒಟ್ಟುಗೂಡಿಸಲಾಗುವ ಬಯಲಲ್ಲಿ ಸ್ವರ್ಗಕ್ಕೆ ಅರ್ಹರಾದವರನ್ನು ಗೌರವ 
ಪೂರ್ವಕವಾಗಿ ಕೂರಿಸಲಾಗುವುದು. ಅಂದಿನ ಅತ್ಯಂತ ಕಠಿಣ ಮಧ್ಯಾಹ್ನವನ್ನು ಕಳೆಯಲಿಕ್ಕಾಗಿ ಅವರಿಗೆ ಸುಖಮಯ ಸ್ಥಳವನ್ನು 
ನೀಡಲಾಗುವುದು. ಅಂದಿನ ಸಕಲ ಕಾಠಿಣ್ಮಗಳೂ ಅಪರಾಧಿಗಳಿಗಾಗಿರುವುದೇ ವಿನಾ ಸಜ್ಞನರಿಗಲ್ಲ. ಒಂದು ಹದೀಸ್‌ನಲ್ಲಿ 
ಪ್ರವಾದಿವರ್ಯರು(ಸ) ಇದನ್ನೇ ಹೀಗೆ ಹೇಳಿರುತ್ತಾರೆ; "ಯಾರ ಕೈಯಲ್ಲಿ ನನ್ನ ಪ್ರಾಣವಿರುವುದೋ ಅವನಾಣೆ. 'ಕಿಯಾಮತ್‌'ನ 
(ಪುನರುತ್ಡಾನದ) ಮಹಾ ಹಾಗೂ ಭಯಾನಕ ದಿನವನ್ನು ಸತ್ಯವಿಶ್ವಾಸಿಯ ಮಟ್ಟಿಗೆ ಭೂಲೋಕದಲ್ಲಿ ಒಂದು ಕಡ್ಡಾಯ ನಮಾರು್‌ 
ಮಾಡುವ ವೇಳೆಯಷ್ಟು: ಲಘೂಕರಿಸಲಾಗುವುದು.” (ಮುಸ್ನದ್‌ ಅಹ್ಮದ್‌ನಲ್ಲಿ ಅಬೂ ಸಈದ್‌ ಖುದ್ರಿ ವರದಿ ಮಾಡಿದುದು) 

39. ಅರ್ಥಾತ್‌- ಭೂಲೋಕದಲ್ಲಿ ಮಾನವನನ್ನು ವಂಚನೆಗೊಳೆಪಡಿಸುವ ಎಲ್ಲ ಕೃತಕ ದೊರೆತನಗಳೂ ಸಾಮ್ರಾಜ್ಯಗಳೂ 
ಅಂದು ಕೊನೆಗೊಳ್ಳುವವು. ಅಲ್ಲಿ ಒಂದೇ ಒಂದು ಆಡಳಿತ ಮಾತ್ರ ಉಳಿದಿರುವುದು. ಅದೇ ಅಖಿಲ ವಿಶ್ವದ ನೈಜ ಸಾರ್ವಭೌಮನಾಗಿರುವ 


ಕಾಂಡ-19 


25. ಆಲ್‌ ಫುರ್ಕಾನ್‌ 173 


ಗ್‌ سے‎ 


CEE PR IERIE 
HM CTSNET کر‎ Fd al 
FNS OLS IESE YD ALAN EGS 


w ಯ pS ೨2 ۶1 کے‎ 
AG BEL YS 5K AIL 5 
po سے وم‎ ೨ ಬ سک کے‎ PA PN 
و لا‎ SEGN ۵ء قال‎ RSS Gl A Ar 
(27-30) ಆ ದಿನ ಅಕ್ರಮಿ ತನ್ನ ಕೈಗಳನ್ನು ಕಚ್ಚಿಕೊಳ್ಳುವನು ಮತ್ತು "ಅಕಟ! ನಾನು ಪ್ರವಾದಿ ಯೊಂದಿಗೆ 
ಸಹಕರಿಸುತ್ತಿದ್ದರೆ! ಅಯ್ಯೋ ನನ್ನ ದುರ್ದೆಸೆಯೇ! ಅಕಟ! ನಾನು ಆ ವ್ಯಕ್ತಿಯನ್ನು ಮಿತ್ರನಾಗಿ ಮಾಡಿಕೊಳ್ಳದಿರುತ್ತಿದ್ದರೆ! 
ಅವನ ದುರ್ಬೋಧನೆಗೆ ಮರುಳಾಗಿ ನನ್ನ ಬಳಿಗೆ ಬಂದಿದ್ದ ಸದ್ಬೋಧನೆಯನ್ನು ನಾನು ಸ್ವೀಕರಿಸಲಿಲ್ಲ. ಶೈತಾನನು 
ಮಾನವನ ಮಟ್ಟಿಗೆ ಮಹಾ ವಿಶ್ವಾಸಘಾತುಕನಾಗಿ ಬಿಟ್ಟನು” ಎಂದು ಹೇಳುವನು" ಮತ್ತು ಸಂದೇಶವಾಹಕರು, 
"ನನ್ನ ಪ್ರಭೂ, ನನ್ನ ಜನಾಂಗದವರು ಈ ಕುರ್‌ಆನನ್ನು ಅಪಹಾಸ್ಯಕ್ಕೆ ಗುರಿಪಡಿಸಿದ್ದರು”“! ಎನ್ನುವರು. 
1) ಪೈಗಂಬರರೇ, ನಾವು ಇದೇ ರೀತಿಯಲ್ಲಿ ಅಪರಾಧಿಗಳನ್ನು ಪ್ರತಿಯೊಬ್ಬ ಪ್ರವಾದಿಯ ಶತ್ರುವನ್ನಾಗಿ 
ಮಾಡಿರುತ್ತೇವೆ ಮತ್ತು ನಿಮ್ಮ ಮಾರ್ಗದರ್ಶನಕ್ಕೂ ಸಹಾಯಕ್ಕೂ ನಿಮ್ಮ ಪ್ರಭುವೇ ಸಾಕು. 


ಆ 


ಅಲ್ಲಾಹನ ಆಡಳಿತ. ಸೂರಃ ಮೂಮಿನ್‌ನಲ್ಲಿ ಹೀಗಿದೆ, "ಇವರೆಲ್ಲರೂ ಅನಾವರಣಗೊಳ್ಳುವ ಆ ದಿನ ಅಲ್ಲಾಹನಿಂದ ಅವರ ಯಾವ 
ವಸ್ತುವೂ ಮರೆಯಾಗಿರಲಾರದು. ಇಂದು ಪ್ರಭುತ್ವ ಯಾರದು? ಎಂದು ಕೇಳಲಾಗುವುದು. ಎಲ್ಲರಿಗಿಂತ ಪ್ರಬಲನಾಗಿರುವ ಏಕಮಾತ್ರ 
ಅಲ್ಲಾಹನದೆಂದು ಎಲ್ಲ ಕಡೆಗಳಿಂದಲೂ ಉತ್ತರ ಬರುವುದು.” (ಸೂಕ್ತ 16) ಹದೀಸಿನಲ್ಲಿ ಈ ವಿಷಯವನ್ನು ಇನ್ನಷ್ಟು ಸ್ಪಷ್ನಪಡಿಸಲಾಗಿದೆ 
"ಅಲ್ಲಾಹನು ಒಂದು ಕೈಯಲ್ಲಿ ಅಕಾಶಗಳನ್ನೂ ಇನ್ನೊ೦ದು ಕೈಯಲ್ಲಿ ಭೂಮಿಯನ್ನೂ ಹಿಡಿದು- ನಾನು ರಾಜನಾಗಿದ್ದ ್ಲೇನೆ. ನಾನು 
ಸಾರ್ವಭೌಮನಾಗಿದ್ದೆ ವೆ. ಈಗ ಭೂಮಿಯ ರಾಜರೆಲ್ಲ. ಎಲ್ಲಿದ್ದಾರೆ? ಪ್ರತಾಪಿಗಳು ಎಲ್ಲಿದ್ದಾರೆ? ಅಹಂಕಾರಿಗಳೆಲ್ಲಿದ್ದಾರೆ? ಎಂದು 
ಕೇಳುವನು" ಎಂದು ಪ್ರವಾದಿವರ್ಯರು(ಸು) ಹೇಳಿದ್ದಾರೆ. (ಈ ವೆದಿ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌ ಮತ್ತು ಅಬೂ 
ದಾವೂದ್‌ನಲ್ಲಿ ಅಲ್ಪಸ್ವಲ್ಪ ಶಬ್ದಗಳ ವ್ಯತ್ಕಾ: ಸಗಳೊಂದಿಗೆ ಉಲ್ಲೇಖಿಸಲ್ಪಟ್ಟಿದೆ. 

40. ಇದೂ ಸತ್ಯಃ ನಿಷೇಧಿಯ ಹೇಳಿಕೆಯ i رو‎ ಅಥವಾ ಅವನ `ಹೇಳಿಕೆಯ ಬಗ್ಗೆ ಅಲ್ಲಾಹನ 
ವಿಮರ್ಶೆಯೂ ಆಗಿರಬಹುದು. ಎರಡನೆಯದ್ದಾಗಿದ್ದರೆ ಸೂಕ್ತದ ತರ್ಜುಮೆ ಹೀಗಾಗುವುದು. "ಶೈತಾನನಂತು ಮಾನವನಿಗೆ ತಕ್ಕ 
ಸಮಯದಲ್ಲಿ ಮೋಸ ಮಾಡುವವನೇ ಆಗಿರುವನು." 

41. ಮೂಲದಲ್ಲಿ 'ಮಹ್‌ಜೂರ್‌' ಎಂಬ ಪದ ಪ್ರಯೋಗವಾಗಿದೆ. ಇದನ್ನು 'ಹಜ್ಸ್‌' ಎಂಬ ಪದದಿಂದ ಬಂದುದೆಂದು 
ತೆಗೆದುಕೊಂಡರೆ, 'ತ್ಕಾಜ್ಯ' ಅರ್ಥಾತ್‌- ಕುರ್‌ಆನನ್ನು ಗಮನಾರ್ಹವೇ ಅಲ್ಲದ ವಸು: ಸಂ ಭಾವಿಸಿದ್ದಾರೆಂದು ಅರ್ಥವಾಗುತ್ತದೆ. 
ಇನ್ನು ಇದನ್ನು 'ಹುಜ್ರ್‌' ಎಂಬ ಪದದಿಂದ 'ಬಂದುದೆಂದು ತೆಗೆದುಕೊಂಡಾಗ ಇದಕ್ಕೆ ಎರಡು ಅರ್ಥಗಳು ಬರುತ್ತ ಶ್ರವೆ- 
1} ಅವರು ಇದನ್ನು رکٹ‎ ಮತ್ತು ಹಾಳುಹರಟೆ ಎಂದು ತಿಳಿದುಕೊಂಡರು. 2) ಅನರು ಇದನ್ನು ತಮ್ಮ ಹುಚ್ಚಾಟ ಮತ್ತು 
ಹಾಳುಹರಟೆಗಳಿಗೆ 'ಗುರಿಪಡಿಸಿದರು. 

42. ಅರ್ಥಾತ್‌- ಇಂದು ನಿಮ್ಮೊಡನೆ ಇರಿಸಲಾಗುತ್ತಿರುವ ದ್ವೇಷವೇನೂ ಹೊಸತಲ್ಲ. ಎಲ್ಲ ಪ್ರವಾದಿಗಳೊಂದಿಗೂ 
ಹೀಗೆಯೇ ವರ್ತಿಸಲಾಗಿತ್ತು. ಈ ವಿಷಯ "ರಃ ಅಲ್‌ ಅನ್‌ಆಮ್‌ನ 112 ಮತ್ತು 113ನೆಯ ಸೂಕ್ತಗಳಲ್ಲೂ ಗತಿಸಿದೆ. ನಾವು 
ಅವರನ್ನು ಶತ್ರುಗಳನ್ನಾಗಿ `ಮಾಡರುತ್ತೆ ವೆ ಎಂಬುದರ ತಾತ್ಸರ್ಯವೇನೆಂದರೆ- ನಾವು ۰ ಯಿಸಿರುವ ಪ್ರಕೃತಿ ನಿಯಮವೇ ಹೀಗಿದೆ. 
ಆದುದರಿಂದ "ನಮ್ಮ ಈ ವಿಧಿ ನಿಯಮದ ಬಗ್ಗೆ ಸಹನೆಯಿಂದಿರಿ. ನೈಸರ್ಗಿಕ ನಿಯಮಗಳ ಪ್ರಕಾರ ಅನುಭವಿಸಲೇಬೇಕಾದ 
ಪರಿಸ್ಥಿತಿಯನ್ನು ಶಾಲಿತಚಿತ್ತ ದಿಂದಲೂ ಸ್ಲೈರ್ಯದಿಂದಲೂ ಎದುರಿಸುತ್ತಿರಿ. 

43. ಮಾರ್ಗದರ್ಶನವೆಂದರೆ, ಸತೆದ ಜ್ಞಾನ ನೀಡುವುದು ಮಾತ್ರವಲ್ಲ موہ‎ ಆಂದೋಲನವನ್ನು ಯಶಸ್ವಿಯಾಗಿ 
ಮುನ್ನಡೆಸಲಿಕ್ಕೂ ಶತ್ರುಗಳ ವಂಚನೆಗಳಿಂದ ರಕ್ಷಿ, ಸಿಕೊಳ್ಳಲಿಕ್ಕೂ ಸಕಾಲದಲ್ಲಿ ಸೂಕ್ತ ಉಪಾಯಗಳನ್ನು ತೋಚಿಸುವುದೊ ಇದರಲ್ಲಿ 


ಕಾಂಡ-19 


174 ಕುರ್‌ಆನ್‌ ಮ್ಯಾಖ್ಯಾನ 


A 35 یم‎ CS ils مل‎ pis لے‎ 
[NOUR خسن‎ ಗಮ یکل الا‎ aN; 43 


(32) ಸತ್ಕನಿಷೇಧಿಗಳು, "ಇವನ ಮೇಲೆ ಇಡೀ ಕುರ್‌ಆನ್‌ ಏಕಕಾಲದಲ್ಲಿ ಏಕೆ ಅವತೀರ್ಣಗೊಳಿಸಲ್ಪಡಲಿಲ್ಲ?" 
ಎಂದು ಕೇಳುತ್ತಾರೆ. ಇದನ್ನು ನಿಮಗೆ ಸರಿಯಾಗಿ ಮಂದಟ್ಟು ಮಾಡಿಕೊಡಲಿಕ್ಕಾಗಿ ಹೀಗೆ ಮಾಡಲಾಗಿದೆ 
ಮತ್ತು (ಈ ಉದ್ದೇಶಕ್ಕಾಗಿಯೇ) ನಾವು ಇದಕ್ಕೆ ಒಂದು ನಿರ್ದಿಷ್ಟ ಕ್ರಮಕ್ಕನುಸಾರ ಬೇರೆ ಬೇರೆ ಭಾಗಗಳ 
ರೂಪ ಕೊಟ್ಟಿದ್ದೇವೆ. 


ಸೇರಿದೆ. ಸಹಾಯವೆಂದರೆ ಎಲ್ಲ ವಿಧದ ಸಹಾಯಗಳು. ಸತ್ಕಾಸತ್ಯಗಳ ಸಂಘರ್ಷದಲ್ಲಿ ಎಷ್ಟು ರಂಗಗಳು ತೆರೆಯುತ್ತವೋ ಅವೆಲ್ಲವು 
ಗಳಲ್ಲೂ ಸತ್ಯಸಂಧರ ಸಮರ್ಥನೆಗಾಗಿ ಸಹಾಯವೊದಗಿಸುವುದು ಅಲ್ಲಾಹನ ಕೆಲಸ. ಸತ್ಯದ ಪಕ್ಸಪಾತಿಗಳು ತಮಗೆ ಅಲ್ಲಾಹನೇ 
ಸಾಕೆಂದು, ಭರವಸೆಯನ್ನಿಟ್ಟು ಸುಮ್ಮನೆ ಕೂತಿರದೆ, ಮಿಥ್ಯದ ವಿರುದ್ಧ ಸತ್ಯವನ್ನು ವಿಜಯಿಯಾಗಿಸಲಿಕ್ಕಾಗಿ ಜೀವನವನ್ನು ಪಣಕ್ಕೊಡ್ಡಿ 
ಹೋರಾಡುವವರಾಗಿದ್ದರೆ, ಎಲ್ಲ ರಂಗಗಳಲ್ಲೂ ಅಂತಹವರ ಸಹಾಯ ಮತ್ತು ಮಾರ್ಗದರ್ಶನಕ್ಕೆ ಅಲ್ಲಾಹನೇ ಸಾಕು. ಈ ಸೂಕ್ತದ 
ಎರಡನೆಯ ಭಾಗ ಇಲ್ಲದಿರುತ್ತಿದ್ದರೆ ಪ್ರಥಮ ಭಾಗ ಅತಂತ ನಿರಾಶಾದಾಯಕವಾಗಿರುತ್ತಿತ್ತು ಎಂಬುದು ಗಮನಾರ್ಹ. ನೀನು 
ಕಾರ್ಯಾರಂಭ ಮಾಡುತ್ತಲೇ ಲೋಕದ ಎಲ್ಲ ನಾಯಿಗಳೂ ತೋಳಗಳೊ ನಿನ್ನ ಮೇಲೆ ಮುಗಿ ಬೀಳುವಂತಹ ಕಾರ್ಯಪವೊಂದನ್ನು 
ನಾವು ಉದ್ದೇಶಪೂರ್ವಕವಾಗಿ ನಿನಗೆ ಒಪ್ಪಸುತ್ತಿದ್ದೇವೆ ಎಂದು ಒಬ್ಬನಿಗೆ ತಿಳಿಸಿದರೆ ಅವನ ಪಾಲಿಗೆ ಇದಕ್ಕಿಂತ ಹೆಚ್ಚು ಧೈರ್ಯಗೆಡಿಸುವ 
ಮಾತು ಬೇರೇನಿರಬಹುದು? ಆದರೆ ಈ ಪ್ರಾಣ ಹಿಂಡುವ ಸಂಘರ್ಷದ ರಂಗಕ್ಕೆ ಇಳಿಸಿ ಸಾವು ನಿನ್ನನ್ನೇನೂ ಏಕಾಂಗಿಯಾಗಿ ಬಿಟ್ಟಿಲ್ಲ. 
ನಾವು ಸ್ವತಃ ನಿನ್ನ ಸಹಾಯಕ್ಕಿದ್ದೇವೆ ಎಂಬ ಸಾಂತೃನದ ಮಾತುಗಳು ಈ ಸುದ್ದಿಯ ಭಯಾನಕತೆಯನ್ನು ಅಳಿಸಿ ಹಾಕುತ್ತವೆ. 

44. ಪ್ರಶ್ನೆಯ ತಾತ್ಸರ್ಯವೇನೆಂದರೆ, ಇದು ನಿಜಕ್ಕೂ ದೇವಗ್ರಂಥವಾಗಿದ್ದರೆ ಸಂಪೂರ್ಣ ಗ್ರಂಥ ಒಟ್ಟಾಗಿ ಒಮ್ಮೆಲೆ 
ಬರುವುದಿಲ್ಲವೇಕೆ? ಅಲ್ಲಾಹನು ಏನು ಹೇಳಬೇಕೆಂದು ಇಚ್ಛಿಸುತ್ತಾನೆಂಬುದು ಸಂಪೂರ್ಣವಾಗಿ ಅವನಿಗೆ ತಿಳಿದಿದೆ. ಅವತೀರ್ಣ 
ಗೊಳಿಸುವವನು ಅವನಾಗಿರುತ್ತಿದ್ದರೆ ಎಲ್ಲವನ್ನೂ ಏಕಕಾಲದಲ್ಲೇ ಹೇಳಿ ಬಿಡುತ್ತಿದ್ದನು. ಈ ರೀತಿ ಬಹಳಷ್ಟು ಆಲೋಚನೆ ಮಾಡಿ 
ಒಮ್ಮೆ ಒಂದು ವಿಷಯವನ್ನು ಇನ್ನೊಮ್ಮೆ ಇನ್ನೊಂದು ವಿಷಯವನ್ನು ತರಲಾಗುತ್ತಿರುವುದು, ಈ ಸಂದೇಶ ಮೇಲಿಂದ ಬರುವ 
ಬದಲು ಇಲ್ಲೇ ಎಲ್ಲಿಂದಲೋ ಬರುತ್ತಿದೆ ಅಥವಾ ಇವರೇ ಸೃಷ್ಟಿಸಿ ಹೇಳುತ್ತಿದ್ದಾರೆಂಬುದನ್ನು ಸೂಚಿಸುತ್ತದೆ. 

45. ಇದನ್ನು "ಇದರ ಮೂಲಕೆ ನಾವು ನಿಮ್ಮ ಮನಸ್ಸನ್ನು ಬಲಗೊಳಿಸುವಂತಾಗಲಿಕ್ಕಾಗಿ' ಅಥವಾ "ನಿಮಗೆ ಧೈರ್ಯ 
ಕೊಡಲಿಕ್ಕಾಗಿ" ಎಂದೂ ಅನುವಾದಿಸಬಹುದು. ಪದಗಳು ಎರಡೂ ಅರ್ಥ ಕೊಡುತ್ತವೆ ಮತ್ತು ತಾತ್ಸರ್ಯವೂ ಇದುವೇ ಆಗಿದೆ. 
ಹೀಗೆ ಒಂದೇ ನುಡಿಯಲ್ಲಿ ಕುರ್‌ಆನನ್ನು ಹಂತ ಹಂತವಾಗಿ ಅವರ್ತೀರ್ಣಗೊಳಿಸುವುದರ ಅನೇಕ ಔಚಿತ್ಯಗಳನ್ನು ವಿವರಿಸಲಾಗಿದೆ- 
1 ಅದರ ಪ್ರತಿಯೊಂದು ಪದವೂ ನೆನಪಿನಲ್ಲಿ ಉಳಿಯುವಂತಾಗಬೇಕು. ಏಕೆಂದರೆ- ಇದರ ಪ್ರಚಾರ ಬರಹ ಮೂಲಕವಾಗಿರದೆ 
ಒಬ್ಬ ಓದು ಬರಹ ಬಾರದ ಪ್ರವಾದಿಯ ಮೂಲಕ ಓದು ಬರಹ ಬಾರದ ಜನಾಂಗದಲ್ಲಿ ಬಾಯ್ದೆರೆ ಉಪನ್ಮಾಸದ ರೂಪದಲ್ಲಿ 
ನಡೆಯುತ್ತಿದೆ. 2) ಅದರ ಬೋಧನೆಗಳು ಚೆನ್ನಾಗಿ ಮಂದಟ್ಟಾಗಬೇಕು. ಇದಕ್ಕಾಗಿ ತಡೆತಡೆದು ಸ್ವಲ್ಪ ಸ್ಪಲ್ಪವನ್ನೇ ಹೇಳುವುದೂ 
ಒಂದೇ ಮಾತನ್ನು ಬೇರೆ ಬೇರೆ ಸಮಯಗಳಲ್ಲಿ ವಿವಧ ರೀತಿಗಳಲ್ಲಿ ವಿವರಿಸುವುದೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. رد‎ 
ಅದು ತೋರಿಸುವ ಜೀವನ ಕ್ರಮದಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲುವಂತಾಗಬೇಕು. ಇದಕ್ಕಾಗಿ ಆಜ್ಞೆಗಳನ್ನೂ ಮಾರ್ಗದರ್ಶನವನ್ನೂ 
ಹಂತ ಹಂತವಾಗಿ ಅವತೀರ್ಣಗೊಳಿಸುವುದೇ ಯುಕ್ತಿಪೂರ್ಣವಾಗಿರುತ್ತದೆ. ಅನ್ಯಥಾ ಎಲ್ಲಾ ಕಾನೂನುಗಳನ್ನೂ ಸಂಪೂರ್ಣ ಜೀವನ 
ವ್ಯವಸ್ಥೆಯನ್ನೂ ಏಕಕಾಲದಲ್ಲಿ ವಿವರಿಸಿಬಿಟ್ಟು ಆದನ್ನು ಸಂಸ್ಥಾಪಿಸಬೇಕೆಂದು ಅಪ್ಪಣೆ ಕೊಟ್ಟು ಬಿಚ್ಚಿರೆ ಜನರು ಕಂಗೆಟ್ಟು 
ಹೋಗಬಹುದು. ಇಷ್ಟೇ ಅಲ್ಲ, ಪ್ರತಿಯೊಂದು ಆಜ್ಞೆಯನ್ನು ಸಂದರ್ಭೋಚಿತವಾಗಿ ಕೊಟ್ಟಾಗ ಅದರ ಔಚಿತ್ಯ ಮತ್ತು ತಿರುಳು 
ಏನೆಂಬುದು ಮತ್ತಷ್ಟು ಚೆನ್ನಾಗಿ ಮಂದಟ್ಟಾಗಲು ಸಾಧ್ಯವಿದೆ. ಎಲ್ಲ ಆಜ್ಞೆಗಳನ್ನು ಅನುಕ್ರಮವಾಗಿ ಕ್ರೋಢೀಕರಿಸಿ ಏಕಕಾಲದಲ್ಲಿ 
ಕೊಡುವುದರಿಂದ ಚೆನ್ನಾಗಿ ಮಂದಟ್ಟಾಗಲು ಸಾಧ್ಯವಿಲ್ಲ. 4) ಸತ್ಕಾಸತ್ಯಗಳ ನಿರಂತರ ಸಂಘರ್ಷದ ಕಾಲದಲ್ಲಿ ಪ್ರವಾದಿ(ಸ) ಮತ್ತು 
ಅವರ ಅನುಯಾಯಿಗಳಲ್ಲಿ ಧೈರ್ಯ ತುಂಬುತ್ತಿರಬೇಕು. ಇದಕ್ಕಾಗಿ ದೇವವತಿಯಿಂದ ಪದೇ ಪದೇ ಸಂದರ್ಭಗಳಿಗನುಸಾರ 


ಕಾಂಡ-19 


25. ಅಲ್‌ ಫುರ್ಕಾನ್‌ 175 


SEES NEE زغزدم إِل‎ SLL Gj 


ےھ 


ಜ್ರ ಹದರ ಪ; .: 
کشم کیرش کو تم‎ BE A IGA 


(33-34) ಅವರು ನಿಮ್ಮ ಮುಂದೆ ಯಾವುದಾದರೂ ವಿಚಿತ್ರ ವಿಷಯ (ಅಥವಾ ವಿಚಿತ್ರ ಪ್ರಶ್ನೆ) ತಂದಾಗ 
ನಾವು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಸಕಾಲದಲ್ಲಿ ಕೊಟ್ಟುಬಿಟ್ಟೆವು ಮತ್ತು ಅತ್ಯುತ್ತಮ ರೀತಿಯಲ್ಲಿ 
ವಿಶದೀಕರಿಸಿದೆವು. ಅಥೋಮುಖರಾಗಿ ನರಕದ ಕಡೆಗೆ ದೂಡಲ್ಪಡುವವರ ನೆಲೆಯು ಬಹಳ ಕೆಟ್ಟದ್ದು ಮತ್ತು 
ಅವರ ಮಾರ್ಗವು ತೀರಾ ತಪ್ಪು." 

(35-40) ನಾವು ಮೂಸಾರಿಗೆ ಗ್ರಂಥ ನೀಡಿದೆವು ಮತ್ತು ಅವರ ಜೊತೆಗೆ ಅವರ ಸಹೋದರ 
acs ಸಹಾಯಕನಾಗಿ ನೇಮಿಸಿದೆವು. ನಮ್ಮ ಸೂಕ್ತಗಳನ್ನು ಸುಳ್ಳಾಗಿಸಿ ಬಿಟ್ಟಿರುವ ಆ ಜನಾಂಗದ 


ಸಂದೇಶ ಬರುತ್ತಿರುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಂದೇ ಸಲಕ್ಕೆ ಒಂದು ವಿಶಾಲವೂ 
ವಿಸ್ಪತವೂ ಆದ ಶಾಸನವನ್ನು ನೀಡಿ ಜೀವನದಾದ್ಯಂತ ಇಡೀ ವಿಶ್ವದ ವಿರೋಧವನ್ನು ಎದುರಿಸುತ್ತಿ ರಲಿಕ್ಕಾಗಿ ಅವರನ್ನು ಹಾಗೆಯೇ 
ಬಿಟ್ಟು ಬಿಡುವುದು ಉಚಿತವಾಗಿರಲಿಲ್ಲ. 

46. ಇದು ಕುರ್‌ಆನನ್ನು ಹಂತ ಹಂತವಾಗಿ ಅವತೀರ್ಣಗೊಳಿಸುವ ಕ್ರಮವನ್ನು ಇಟ್ಟುಕೊಂಡುದರ ಇನ್ನೊಂದು 
ಔಚಿತ್ಯ, ವಾಸ್ತವದಲ್ಲಿ ಪವಿತ್ರ ಕುರ್‌ಆನಿನ ಅವತೀರ್ಣದ ಹಿನ್ನೆಲೆಯೇನೆಂದರೆ, ಅಲ್ಲಾಹನು ಸತ್ಕನಿಷೇಧ, ಅಜ್ಞಾನ ಮತ್ತು 
ಕರ್ಮಭ್ರಷ್ಟತೆ ಗಳಿಗೆದುರಾಗಿ ಸತ್ಯಧರ್ಮ, ಸತ್ಯವಿಶ್ವಾಸ, ದೇವಾನುಸರಣೆ ಮತ್ತು ದೇವಭಕ್ತಿಯ ಒಂದು ಆಂದೋಲನವನ್ನು 
ಸ್ಥಾಪಿಸಬಯಸಿದನು. ಅದಕ್ಕಾಗಿ ಅವನು ಒಬ್ಬ ಪ್ರವಾದಿಯನ್ನು ಕರೆ ನೀಡುವವನಾಗಿಯೂ ನಾಯಕನಾಗಿಯೂ ನೇಮಿಸಿದನು. 
ಈ ಆಂದೋಲನದ ಅವಧಿಯಲ್ಲಿ ಅದರ ಧುರೀಣನಿಗೂ ಅನುಯಾಯಿಗಳಿಗೂ ಅಗತ್ಯಾನುಸಾರ ಶಿಕ್ಷಣ ಮತ್ತು ನಿರ್ದೇಶನಗಳನ್ನು 
ನೀಡುವ ಹೊಣೆಗಾರಿಕೆಯನ್ನು ಅವನು ವಹಿಸಿಕೊಂಡದ್ದಲ್ಲದೆ ವಿರೋಧಿಗಳು ಏನಾದರೂ ಆಕ್ಷೆ ಕ್ಟೇಷ, ಸಂಶಯ ಅಥವಾ 
ತೊಡಕುಗಳನ್ನು ತಂದಾಗ ಅವುಗಳನ್ನು ಬಗೆಹರಿಸುವ ಹಾಗೂ ಅವರು ಯಾವುದಾದರೂ ಮಾತಿಗೆ ಅಪಾರ್ಥ ಕಟ್ಟಿದಾಗಲೆಲ್ಲ 
ಅದರ ಸರಿಯಾದ ಎವರಣೆ ಮತ್ತು ವ್ಯಾಖ್ಯಾನ ಕೊಡುವ ಕಾರ್ಯವನ್ನೂ ತಾನೇ ವಹಿಸಿಕೊಂಡನು. ಈ ವನಿದ್ಧ ಅವಶ್ಯಕತೆಗಳಿಗೆ 
ಅಲ್ಲಾಹನ ವತಿಯಿಂದ ಅವತೀರ್ಣಗೊಳ್ಳುತ್ತಿದ್ದ ಉಪನ್ಮಾಸಗಳ ಸಂಗ್ರಹದ ಹೆಸರು ಕುರ್‌ಆನ್‌. ಇದೊಂದು ಕಾನೂನು 
ಸಂಹಿತೆಯೋ ನೀತಿ ಅಫವಾ ತತ್ವಶಾಸ್ತ್ರ ಗ್ರಂಥವೋ ಅಲ್ಲ. ಇದೊಂದು ಆಂದೋಲನದ ಗ್ರಂಥವಾಗಿದ್ದು, ಆಂದೋಲನದ 
ಆರಂಭಿಕ ಕ್ಷಣದಿಂದಲೇ ತಾನೂ ಆರಂಭಗೊಂಡು, ಕೊನೆಯ ಕ್ಷಣದ ವರೆಗೂ ಆ ಆಂದೋಲನ ಬೆಳೆಯುತ್ತಾ ಹೋದಂತೆಲ್ಲಾ 
ಅದರ ಜೊತೆ ಜೊತೆಗೇ ಸಮಯ- ಸನ್ನಿವೇಶಗಳಿಗನುಸಾರವಾಗಿ ಅವತೀರ್ಣಗೊಳ್ಳುತ್ತಾ ಹೋಗುವುದೇ ಇದು ಅಸ್ತಿತ್ವಕ್ಕೆ ಬರುವ 
ಸ್ವಾಭಾವಿಕ ಸ್ವರೂಪವಾಗಿದೆ. (ಹೆಚ್ಚಿನ ವಿವರಗಳಿಗೆ ಪ್ರಸ್ತಾವನೆಯನ್ನು ನೋಡಿರಿ) 

47. ಅರ್ಥಾತ್‌- ನೇರವಾದ ಮಾತನ್ನು ವಕ್ರವಾಗಿ ಯೋಚಿಸಿ ತದ್ವಿರುದ್ದ ಅರ್ಥಗಳನ್ನು ಪಡೆಯುವವರ ಬುದ್ಧಿ 
ವಿಪರೀತವಾಗಿರುತ್ತದೆ. ಆದುದರಿಂದಲೇ ಅವರು ಕುರ್‌ಆನಿನ ಸತ್ಮತೆಗೆ ಆಧಾರವಾಗಿರುವ ಪ್ರಮಾಣಗಳನ್ನು ಅದರ ಖಂಡನೆಗೆ 
ಆಧಾರವೆಂದು ಭಾವಿಸುತ್ತಾರೆ. ಈ ಕಾರಣದಿಂದಾಗಿಯೇ ಅವರು ಅಧೋಮುಖಿಗಳಾಗಿ ನರಕದ ಕಡೆಗೆ ಎಳೆದೊಯ್ಯಲ್ಪಡುವರು. 

48. ಇಲ್ಲಿ ಗ್ರಂಥವೆಂದರೆ, ಈಜಿಪ್ತಿನಿಂದ ಹೊರಟು ಹೋದ ತರುವಾಯ ಹ. ಮೂಸಾರಿಗೆ(ಅ) ಕೊಡಲ್ಪಟ್ಟ 
ಗ್ರಂಥವಾಗಿರಲಾರದು. ಇದು ಮೂಸಾರನ್ನು(ಅ) ಪ್ರವಾದಿತ್ವ ಸ್ಥಾನಕ್ಕೆ ನಿಯೋಜಿಸಿದಂದಿನಿಂದ ಅವರು ಈಜಿಪ್ತಿನಿಂದ ಹೊರಟು 
ಹೋಗುವ ತನಕ ಅವರಿಗೆ ನೀಡಲಾಗುತ್ತಿದ್ದ ನಿರ್ದೇಶನಗಳಾಗಿರಬೇಕು. ಇವುಗಳಲ್ಲಿ ಹ. ಮೂಸಾರು(ಅ) ಫಿರ್‌ಔನ್‌ನ 
ಆಸ್ಥಾನದಲ್ಲಿ ಕೊಟ್ಟ ಉಪನ್ಯಾಸಗಳೂ ಸೇರಿವೆ. ಫಿರ್‌ಔನ್‌ನ ವಿರುದ್ದ ಸಂಘರ್ಷದ ಕಾಲದಲ್ಲಿ ಅವರಿಗೆ ನೀಡಲಾಗುತ್ತಿದ್ದ 


ಕಾಂಡ-19 


176 . ಕುರ್‌ಆನ್‌ ವ್ಯಾಖ್ಯಾನ 


EIGN sy ES اخرقلهَر‎ dl 486 


PAL ہے سا ہے رع‎ 2-1 ۲1 > 
BEY KES CASS SSE مایا‎ 
pS A> 2 255 پت کا رگ سیر‎ 
ಘಾತ سی‎ EH 27 
4 لا رون‎ sf el (5. ಭಗ ಲ್‌ ہب‎ 5 
ಕ್ರ ا ہت‎ ¥ ki مطر سو‎ Cub 
ಕಡೆಗೆ ಹೋಗಿರೆಂದು ಅವರೊಡನೆ ಹೇಳಿದೆವು. ಕೊನೆಗೆ ನಾವು ಅವರನ್ನು ನಾಶಗೊಳಿಸಿಬಿಟ್ಟೆವು. ನೂಹರ 
ಜನಾಂಗವು ಸಂದೇಶವಾಹಕರನ್ನು ಸುಳ್ಳಾಗಿಸಿದಾಗ ಅವರ ಗತಿಯೂ ಇದೇ ಆಗಿತ್ತು ನಾವು ಅವರನ್ನು 
ಮುಳುಗಿಸಿಬಿಟ್ಟೆವು ಮತ್ತು ಸಮಸ್ತ ಲೋಕದವರಿಗೆ ಒಂದು ಪಾಠವಾಗಿ ಮಾಡಿಬಿಟ್ಟೆವು ಮತ್ತು ಆ 
ಅಕ್ರಮಿಗಳಿಗೆ ನಾವು ಒಂದು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿ ಇಟ್ಟಿದ್ದೇವೆ! ಇದೇ ರೀತಿ 
'ಆದ್‌', 'ನಮೂದ್‌' ಮತ್ತು 'ರಸ್ಸ್‌'ನವರ್‌: ಮಧ್ಯದ ಶತಮಾನಗಳ ಅನೇಕರೂ ನಾಶಗೊಳಿಸಲ್ಪಟ್ಟಿದ್ದಾರೆ. 
ನಾವು ಅವರ ಪೈಕಿ ಪ್ರತಿಯೊಬ್ಬರಿಗೂ (ಹಿಂದೆ ನಾಶ ಹೊಂದಿದವರ) ದೃಷ್ಟಾಂತಗಳನ್ನು ಕೊಡುತ್ತಾ 
ಬೋಧಿಸಿದೆವು ಮತ್ತು ಕೊನೆಗೆ ಎಲ್ಲರನ್ನೂ ನಾಶಗೊಳಿಸಿಬಿಟ್ಟೆವು. ಅತ್ಯಂತ ಕೆಟ್ಟ ಮಳೆಗೆರೆಯಲಾಗಿದ್ದ ಆ 


ನಾಡನ್ನು ಇವರು ಹಾದು ಹೋಗಿದ್ದಾರೆ. ಇವರು ಅವರ ಅವಸ್ಥೆಯನ್ನು ಕಂಡಿರಲಿಕ್ಕಿಲ್ಲವೇ? ಆದರೆ 
ಇವುರು ಮರಣಾನಂತರ ಇನ್ನೊಂದು ಜೀವನದ ನಿರೀಕ್ಷೆಯನ್ನೇ ಇಟ್ಟುಕೊಂಡಿಲ್ಲ.5 


ಮಾರ್ಗದರ್ಶನಗಳೂ ಸೇರಿವೆ. ಇವುಗಳ ಪ್ರಸ್ತಾಪ ಕುರ್‌ಆನಿನಲ್ಲಿ ಅಲ್ಲಲ್ಲಿ ಕಂಡು ಬರುತ್ತದೆ. ಆದರೆ ಹೆಚ್ಚಿನಂಶ ಇವನ್ನೆಲ್ಲ 
ತೌರಾಶ್‌ನಲ್ಲಿ ಸೇರಿಸಲಾಗಿಲ್ಲ. ತೌರಾತಿನ ಆರಂಭ ವಿಮೋಚನಾ ನಂತರ ಸೀನಾಯ್‌ ಪರ್ವತದಲ್ಲಿ ಶಿಲಾಫಲಕಗಳ ರೂಪದಲ್ಲಿ 
ಅವರಿಗೆ ಕೊಡಲಾಗಿದ್ದ ಹತ್ತು ದೇವಾಜ್ಞೆಗಳಿಂದಾಗುತ್ತದೆ. 

49. ಅರ್ಥಾತ್‌- ಹ. ಯಾಕೂಬ್‌ ಮತ್ತು ಹೆ. ಯೂಸುಫ್‌ರ(ಅ) ಮುಖಾಂತರ ಅವರಿಗೆ ತಲುಪಿದ್ದ ಹಾಗೂ ಅನಂತರ 
ಬಹುಕಾಲದ ವರೆಗೆ ಇಸ್ರಾಈಲ್‌ ಜನಾಂಗದ ಸತ್ಪುರುಷರು ಪ್ರಚಾರ ಮಾಡಿದಂತಹ ಸೂಕ್ತಗಳು. 

50. ಮಾನವನು ದೇವ ಸಂದೇಶವಾಹಕನಾಗಿ ಬರಬಲ್ಲನೆಂಬುದನ್ನೇ ಅವರು ನಿರಾಕರಿಸಿಬಿಟ್ಟಿದ್ದರಿಂದ ಅವರ ನಿರಾಕರಣೆ 
ಕೇವಲ ಹ. ನೂಹ್‌ರ(ಅ) ನಿರಾಕರಣೆಯಾಗಿರದೆ, ಸೆಂಪೂರ್ಣವಾಗಿ ಪ್ರವಾದಿತ್ತ ಪದವಿಯ ನಿರಾಕರಣೆಯೇ ಆಗಿತ್ತು. 

51. ಅರ್ಥಾತ್‌-' ಪರಲೋಕದ ಯಾತನೆ. 

ರಸ್ಟ್‌'ನವರು ಯಾರಾಗಿದ್ದರೆಂಬ ಬಗ್ಗೆ ಖಚಿತ ಮಾಹಿತಿ ಲಭ್ಯವಿಲ್ಲ. ವ್ಯಾಖ್ಯಾನಕಾರರು ವಿವಿಧ ವರದಿಗಳನ್ನು 
ಉಲ್ಲೇಖಿಸಿ ದ್ಲಾರೆ. ಅದರೆ ಅವುಗಳ ಪೈಕಿ ಯಾವುದೂ ತೃಪ್ತಿಕರವಾಗಿಲ್ಲ. ಹೆಚ್ಚೆಂದರೆ, ತನ್ನ ಬಳಿಗೆ ಬಂದಿದ್ದ ದೇವ 
ಸಂದೇಶವಾಹಕನನ್ನು ಬಾವಿಗೆ: ಎಸೆದಿದ್ದ ಅಥವಾ ನೇಣಗಂಬಕ್ಕೇರಿಸಿದ್ದ ಒಂದು ಜನಾಂಗವಾಗಿತ್ತೆಂದು ಮಾತ್ರ ಹೇಳಬಹುದು. 
'ರಸ್ಟ್‌' ಎಂದು ಅರಬೀ ಭಾಷೆಯಲ್ಲಿ ಹಳೇ ಕಾಲದ ಅಥವಾ ಪಾಳುಬಿದ್ದ ಬಾವಿಗೆ ಹೇಳುತ್ತಾರೆ. 

53. ಅರ್ಥಾತ್‌- ಲೂಶತ್‌ ಜನಾಂಗದ ನಾಡು. ಅತ್ಯಂತ ಕೆಟ್ಟ ಮಳೆಯೆಂದರೆ- ಕಲ್ಲುಗಳ ಮಳೆ. ಇದರ ಪ್ರಸ್ತಾಪ ಪವಿತ್ರ 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದೆ. ಹಿಜಾರಿನವರ ವ್ಯಾಪಾರಿ ತಂಡಗಳು ಫೆಲೆಸ್ತೀನ್‌ ಮತ್ತು ಸಿರಿಯಾ ದೇಶಗಳಿಗೆ 
ಹೋಗುವಾಗ ಈ ಪ್ರದೇಶದಿಂದ ಹಾಡದು ಹೋಗುತ್ತಿದ್ದವು ಮತ್ತು ಆ ಜನಾಂಗದ ಅಳಿವಿನ ಕುರುಹುಗಳನ್ನು ನೋಡುತ್ತಿದ್ದವು. 

54. ಅರ್ಥಾತ್‌- ಇವರು ಪರಲೋಕವನ್ನು ನಂಬದವರಾಗಿದ್ದುದರಿಂದ ಈ ಪ್ರಾಚೀನ ಅವಶೇಷಗಳನ್ನು ಕೇವಲ ಪ್ರೇಕ್ಷಕರ 
ನೆಲೆಯಲ್ಲಿ ವೀಕ್ಷಿಸಿದರೇ ವಿನಾ ಅದರಿಂದೇನೂ ಹಾಠ ಕಲಿಯಲಿಲ್ಲ. 


ಕಾಂಡ-19 


25. ಅಲ್‌ ಪುರ್ಕಾನ್‌ 177 


i‏ ان LAE‏ ال SANS 2 2 SMALE‏ کا 
عَن S53 Gl‏ صَيزباً SK‏ یعلموں چین بَرون 

STA NB Lek ಲ الْعَدَابَ‎ 
DES SSS SSI کتعب اق‎ TG کہ‎ 
اسر‎ ٠ WHS Je ಪತ £ 


(41-42) ಇವರು ನಿಮ್ಮನ್ನು ہل‎ ಆಪಹಾಸ್ಕ ಮಾಡುತ್ತಾರೆ. "ಅಲ್ಲಾಹನು ಸಂದೇಶ ವಾಹಕನಾಗಿ 
ಮಾಡಿ. ಕಳುಹಿಸಿದುದು ಇವನನ್ನೇ? 'ನಾವು ನಮ್ಮ ಆರಾಧ್ಯರ ಭಕ್ತಿಯಲ್ಲಿ ಅಚಲರಾಗಬೆ ಇದ್ದಿದ್ದರೆ ಇವನು 
ನಮ್ಮನ್ನು ದಾರಿಗೆಡಿಸಿ ಅವುಗಳಿಂದ ಬೇರ್ಪಡಿಸಿಯೇ ಬಿಡುತ್ತಿದ್ದನು” (ಎನ್ನುತ್ತಾರೆ). ಸರಿ ಯಾತನೆಯನ್ನು ಕಂಡಾಗ 
ಯಾರು ಪಥಭ್ರಷ್ಟತೆಯಲ್ಲಿ ಬಹುದೂರ ಸಾಗಿದ್ದನೆಂಬುದು ಸ್ವತಃ ಇವರಿಗೇ ತಿಳಿದು ಬರುವ -ಕಾಲ ದೂರವಿಲ್ಲ. 

(43-44) ತನ್ನ ಚಿತ್ತಾಕಾಂಕ್ಸೆಯನ್ನು ತನ್ನ ದೇವನಾಗಿ ಮಾಡಿಕೊಂಡಿರುವಾತನ ಸ್ಥಿತಿಯ ಬಗೆಗೆ 
ನೀವೆಂದಾದರೂ ವಿವೇಚಿಸಿದಿರಾ ೫" ನೀವು - ಇಂತಹವರನ್ನು ಸರಿದಾರಿಗೆ : ತರುವ ಹೊಣೆಯನ್ನು ವಹಿಸಿ 
ಕೊಳ್ಳಬಲ್ಲಿರಾ? ಇವರಲ್ಲಿ ಹೆಚ್ಚಿನವರು ಆಲಿಸುತ್ತಾರೆಂದೂ ಗ್ರಹಿಸುತ್ತಾರೆಂದೂ ಭಾವಿಸುತ್ತೀರಾ? ಇವರಂತು 
ಪ್ರಾಣಿಗಳಂತಿದ್ದಾರೆ. ಅಷ್ಟೆ ಅಲ್ಲ ಅದಕ್ಕಿಂತಲೂ ನಿಕೃಷ್ಟರು”'' 


55, ಸತ್ಮನಿಷೇಧಿಗಳ ಈ ಎರಡೂ ಮಾತುಗಳು ಪರಸ್ಸರ ತದ್ಧಿರುದ್ದವಾಗಿವೆ.. ಮೊದಲನೆಯ ಮಾತಿನಿಂದ ಅವರು ಪ್ರವಾದಿ 
ವೆರ್ಯರನ್ನು(ಸ) ತಿರಸ್ಕಾರ ದೃಷ್ಟಿಯಿಂದ. ನೋಡುತ್ತಿದ್ದಾರೆಂದೂ ಅವರನ್ನು. ಪೆರಿಹಾಸ್ಮ ಮಾಡಿ ಅವರ ಸ್ಥಾನಮಾನವನ್ನು ತಗ್ಗಿಸಲು 
ಪ್ರಯತ್ನಿಸುತ್ತಿದ್ದಾರೆಂದೂ ತಿಳಿಯುತ್ತದೆ. , ಎರಡನೆಯ ಮಾತಿನಿಂದ- ಅವರು ಪ್ರವಾದಿವರ್ಯರುಸು” ಕೊಡುವ ಪುರಾವೆಗಳ 
ಬಲವನ್ನೂ ಅವರ ವ್ಯಕ್ತಿತ್ವವನ್ನೂ ಒಪ್ಪಿಕೊಂಡಿದ್ದಾರೆಂದೂ, ನಾವು ನಮ್ಮ ಪಕ್ಸಪಾತ ನೀತಿ ಹಾಗೂ ಹಠಮಾರಿತನದೊಂದಿಗೆ 
ನಮ್ಮ ದೇವರುಗಳ ಆರಾಧನೆಗೆ ಅಂಟಿಕೊಳ್ಳದಿರುತ್ತಿದ್ದರೆ ಈ ವ್ಯಕ್ತಿ ನಮ್ಮನ್ನು ಕಿತ್ರೇ.ಬಿಡುತ್ತಿದ್ದನೆಂಬುದನ್ನು ಒಪ್ಪಿಕೊಂಡಿದ್ದರೆಂದೂ 
ತಿಳಿಯುತ್ತದೆ. ಈ ವೈರುಧ್ಯಪೂರ್ಣ ಮಾತುಗಳು ಅವರ 'ದಿಗ್ರಮೆ ಮತ್ತು ಭೀಶಿಯನ್ನು ಮಾತ್ರ ತೋರಿಸುತ್ತವೆ. 

56. ಚಿತ್ತಾಕಾಂಕ್ಷೆಯನ್ನು ತನ್ನ ದೇವನನ್ನಾಗಿ ಮಾಡಿಕೊಳ್ಳುವುದೆಂದರೆ, ಅದನ್ನು ಅನುಸರಿಸುವುದಾಗಿದೆ. ಮೂರ್ತಿಯನ್ನು 
ಪೂಜಿಸುವಂತೆ ಅಥವಾ ಸೃಷ್ಟಿಯನ್ನು ಆರಾಧ್ಮವಾಗಿಸುವಂತೆಯೇ ಇದು ಕೂಡಾ ಶಿರ್ಕ್‌ (ದೇವ ಸಹಭಾಗಿತ್ವ) ಆಗಿದೆ. ಹ. 
ಅಬೂ ಉಮಾಮಃರ(ರ' ವರದಿಯಲ್ಲಿ ಹ. ಮುಹಮ್ಮದ್‌ರು(ಸ) ಹೀಗೆ ನುಡಿದಿರುತಾರೆ. '' ಫ್ರಾ ಆಕಾಶದ ಕೆಳಗೆ ಅಲ್ಲಾಹನ 
ಹೊರತು ಎಷ್ಟು ಆರಾಧ್ಯರೆಲ್ಲ ಪೂಜಿಸಲ್ಪಡುತ್ತಿರುವರೋ ಅವುಗಳ ಪೈಕಿ ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ನಿಕೃಷ್ಟ 
ಆರಾಧ್ಯವು ಅನುಸರಿಸಲ್ಪಡುವಂತಹ ಚಿತ್ತಾಕಾಂಕ್ಸೆಯಾಗಿದೆ. (ತಬ್ರಾನಿ. ಹೆಚ್ಚಿನ ವಿವರಗಳಿಗೆ ಸೂರಃ ಅಲ್‌ ಕಹಫ್‌ನ 
50ನೆಯ ಟಿಪ್ಪಣಿ ನೋಡಿರಿ. ಒಬ್ಬನು ತನ್ನ ಚಿತ್ತಾಸಕ್ತಿಯನ್ನು ಬುದ್ಧಿಗೆ ಅಧೀನವಾಗಿಟ್ಟುಕೊಂಡು ಬುದ್ಧಿಯನ್ನುಪಯೋಗಿಸಿ 
ತೀರ್ಮಾನ ಕೈಗೊಳ್ಳುವವನಾಗಿದ್ದರೆ, ಅಲಿತಹವನು ಯಾವುದಾದರೂ ಕುಫ್ರ್‌(ಸತ್ಕನಿಷೇಧ) ಅಥವಾ ಶಿರ್ಕ್‌(ದೇವ 
ಸಹಭಾಗಿತ್ವ)ನಲ್ಲಿ ಸಿಲುಕಿಕೊಂಡಿದ್ದರೂ - ಅವನನ್ನು ಸರಿದಾರಿಗೆ ತರಬಹುದು. ಆದರೆ ಚಿತ್ತಾಕಾಂಕ್ಸೆಯ ದಾಸನು ಲಗಾಮಿಲ್ಲದ 
ಕುದುರೆಯಂತೆ. ಅವನನ್ನಂತು ಅವನ ಚಿತ್ತಾಸಕ್ತಿಗಳು ಎತ್ತ ಒಯ್ಯುವುವೋ ಅತ್ತಲೇ .ಅವನು ಅಲೆಬಾಡಿಕೊಂಡಿರುವನು. 
ಇಂತಹವನು ಸತ್ಯ ಸ್ವೀಕಾರ ಮಾಡುವನೆಂದು ನಿರೀಕ್ಷಿಸಲಿಕ್ಕಾಗದು.” 

- 57. ಅರ್ಥಾತ್‌- : ಕುರುಬನು ತಮ್ಮನ್ನು ಅಟ್ರುತ್ತಿರುವುದು ಮೇವಿನ ಮೈದಾನಕ್ಕೋ ಕಟುಕನಲ್ಲಿಗೋ ಎಂಬುದು 
ಆಡು ಕುರಿಗಳಿಗೆ ಗೊತ್ತಿರುವುದಿಲ್ಲ. ಅವು ಕಣ್ಮುಚ್ಚಿಕೊಂಡು ಅಟ್ಟುವವನ- ಸೂಚನೆಗಳಂತೆ ನಡೆಯುತ್ತಿರುತ್ತವೆ. ಇದೇ 


ಕಾಂಡ-19 


ms 


178 ಕುರ್‌ಆನ್‌ ವ್ಯಾಖ್ಯಾನ 


{sn eT 2% A کرو یج وک‎ 2 ಕಿ 
SS AF SAYS AE اکنا" ثَجَعَلنا انس‎ 
(45-46) ನಿಮ್ಮ ಪ್ರಭು ಹೇಗೆ ನೆರಳನ್ನು ಹರಡಿಸಿ ಬಿಡುತ್ತಾನೆಂಬುದನ್ನು ನೀವು ಕಂಡಿಲ್ಲವೇ? ಅವನು 
ಇಚ್ಛಿಸಿದ್ದರೆ ಅದನ್ನು ಶಾಶ್ವತ ನೆರಳಾಗಿಸಿ ಬಿಡುತ್ತಿದ್ದನು. ನಾವು ಸೂರ್ಯನನ್ನು ಅವರ ಮಾರ್ಗದರ್ಶಿಯಾಗಿ 
ಮಾಡಿರುವೆವು. ಅನಂತರ (ಸೂರ್ಯನು ಮೇಲೇರುತ್ತಿದ್ದ' ಹಾಗೆ) ನಾವು ಆ ನೆರಳನ್ನು ಕ್ರಮೇಣ ನಮ್ಮ ಕಡೆಗೆ 
ಸೆಳೆಯುತ್ತೆ "ಹೋಗುತ್ತೇವೆ. 


ರೀತಿಯಲ್ಲಿ ಈ ಜನ ಸಾಮಾನ್ಯರೂ" ತಮ್ಮ ಚಿತ್ರವೆಂಬ ಶೈಶಾನನ ಮತ್ತು ತಮ್ಮ ಪಥಭ್ರಷ್ಟ ಧುರೀಣರ ಸೂಚನೆಗಳಂತೆ 
ಕಣ್ಣುಮುಚ್ಚಿಕೊಂಡು ನಡೆಯುತ್ತಿದ್ದಾರೆ. ಅವರು ತಮ್ಮನ್ನು ಅಟ್ಟುತ್ತಿರುವುದು ' ಯಶಸ್ಸಿನ ಕಡೆಗೋ ವಿನಾಶದ ಕಡೆಗೋ 
ಎಂಬುದೇನೂ ಇವರಿಗೆ ತಿಳಿದೇ ಇಲ್ಲ. ಈ ಮಟ್ಟಿಗಂತೂ ಅವರ ಸ್ಥಿತಿಯು ಆಡು ಕುರಿಗಳನ್ನು ಹೋಲುತ್ತದೆ. ಆದರೆ, 
ಆಡುಕುರಿಗಳಿಗೆ ಅಲ್ಲಾಹನು ವಿವೇಕವನ್ನು ಕೊಟ್ಟಿಲ್ಲ. ಅವುಗಳು ಕುರುಬ ಮತ್ತು ಕಟುಕನ ನಡುವೆ ಅಂತರವನ್ನು ಕಾಣದಿದ್ದರೆ 
ಅದು ಅವುಗಳ ದೋಷವಲ್ಲ. ಆದರೆ, ಅಲ್ಲಾಹನಿಂದ ಬುದ್ಧಿವಿವೇಕಗಳೆ ಅನುಗ್ರಹಗಳನ್ನು ಪಡೆದುಕೊಂಡೂ ಆಡು 
ಕುರಿಗಳಂತಹ ಬುದ್ಧಿಹೀನತೆಯಲ್ಲಿ ಬಿದ್ದಿರುವ ಜನರ ಅವಸ್ಥೆ ಮಾತ್ರ ಆಶ್ಪರ್ಯಕರವಾಗಿದೆ. ಮೇಲ್ನೋಟಕ್ಕೆ ಇದು ಪ್ರವಾದಿ 
ವರ್ಯರೊಡನೆ(ಸ) 'ಹೇಳಿದ ಮಾತಿನಂತೆ ತೋರುತ್ತದಾದರೂ ವಾಸ್ತವದಲ್ಲಿ ಶ್ರೋತೃಗಳೇ ಇದರ ಅಭಿಸಂಬೋಧಿತರಾಗಿದ್ದಾರೆ. 
ಆ ಜನರೊಡನೆ 'ಮೂರ್ಬರೇ ನೀವು ಇದೆಂತಹ ದುರವಸ್ಥೆಯಲ್ಲಿ ಬಿದ್ದುಕೊಂಡಿರುವಿರಿ? ಅಲ್ಲಾಹನು ನಿಮಗೆ ವಿವೇಕವನ್ನು 
ಪ್ರದಾನ ಮಾಡಿರುವುದು ಈ ಜಗತ್ತಿನಲ್ಲಿ ಪ್ರಾಣಿಗಳಂತೆ ಜೀವಿಸಲಿಕ್ಕಾಗಿಯೇ?' ಎಂದು . ಹೇಳಲುದ್ದೇಶಿಸಲಾಗಿದೆ. 

58. ನಾವಿಕರ ಪಾರಿಭಾಷಿಕದಲ್ಲಿ 'ದಲೀಲ್‌' ಎಂದರೆ, ನಾವೆಗಳಿಗೆ ದಾರಿ ತೋರಿಸುವ ವ್ಯಕ್ತಿ ಸೂರ್ಯನನ್ನು 
ನೆರಳಿನ ಮೇಲೆ 'ದಲೀಲ್‌' ಆಗಿ "ಮಾಡುವುದೆಂದರೆ, ನೆರಳು ಗಿಡ್ಡವಾಗುವುದೂ ಉದ್ದವಾಗುವುದವೂ ಸೂರ್ಯನ ಉನ್ನತಿ 
ಮತ್ತು ಅವನತಿಯನ್ನು ಹಾಗೂ ಉದಯಾಸ್ತಗಳನ್ನು ಅವಲಂಬಿಸಿರುತ್ತದೆ ಎಂದರ್ಥ. | 

59. ನಮ್ಮ ಕಡೆಗೆ ಸೆಳೆಯುವುದೆಂದರೆ- ಅದೃಶ್ಯಗೊಳಿಸುವುದು ಮತ್ತು ನಾಶಗೊಳಿಸುವುದು.. ಏಕೆಂದರೆ, ನಾಶ 
ಹೊಂದುವ . ಪ್ರತಿಯೊಂದು ವಸ್ತುವೂ ಅಲ್ಲಾಹನ ಕಡೆಗೇ ಮರಳುತ್ತದೆ. ಪ್ರತಿಯೊಂದು ವಸ್ತುವೂ ಅವನ ಕಡೆಯಿಂದಲೇ 
ಬರುತ್ತಿದೆ ಮತ್ತು ಅವನ ಕಡೆಗೇ ಹೋಗುತ್ತಿದೆ. ಈ ಸೂಕ್ತಕ್ಕೆ ಎರಡು ಮುಖಗಳಿವೆ. ಒಂದು ಪ್ರತ್ಯಕ್ಷ ಇನ್ನೊಂದು 
ಪರೋಕ್ಸ. ಪ್ರತೃಕ್ಷದ ದೃಷ್ಟಿಯಿಂದ ಇದು ಅನಾಸ್ಥೆಯಲ್ಲಿ ಬಿದ್ದಿರುವ ಬಹುದೇವಾರಾಧಕರೊಡನೆ, ನೀವು ಸ್ವಲ್ಪವಾದರೂ 
ಬುದ್ಧಿಶಕ್ತಿಯನ್ನು ಪ್ರಯೋಗಿಸುತ್ತಿದ್ದರೆ, ನೀವು ಸದಾ ವೀಕ್ಷಿಸುತ್ತಿರುವ ಈ ನೆರಳೇ ಪ್ರವಾದಿ ನೀಡುತ್ತಿರುವ ಏಕದೇವತ್ವದ 
ಬೋಧನೆ ಸಂಪೂರ್ಣ ಸತ್ಯವಾಗಿದೆ ಎಂಬ ಪಾಠ ಹೇಳಿಕೊಡಲು ಸಾಕಾಗಿತ್ತು ಎಂದು ಹೇಳುತ್ತದೆ. ನಿಮ್ಮ ಇಡೀ ಜೀವನ 
ಇದೇ ನೆರಳಿನ ಏರಿಳಿತದೊಂದಿಗೆ ಸಂಬಂಧಿಸಿದೆ. ಶಾಶ್ವತವಾಗಿ ನೆರಳೇ ಇದ್ದು ಬಿಟ್ಟರೆ ಈ ಭೂಮುಖದಲ್ಲಿ ಜೀವರಾಶಿ 
ಉಳಿಯಲಾರದು. ನೆರಳೇ ಇಲ್ಲದೆ ಹೋದರೂ ಜೀವನ ಅಸಂಭವ. ಬಿಸಿಲು ಮತ್ತು ನೆರಳುಗಳಲ್ಲಿ ಹಠಾತ್‌ ಪರಿವರ್ತನೆ 
ಉಂಟಾಗುತ್ತಲಿದ್ದರೆ, ಆಗಲೂ ಭೂಮಿಯಲ್ಲಿರುವ ಸೃಷ್ಟಿಗಳು ಈ ಆಘಾತವನ್ನು ಹೆಚ್ಚು ಕಾಲ ಸಹಿಸಲಾರವು, ಆದರೆ 
ಯುಕ್ತಿಪೂರ್ಣನೂ ಸರ್ವಶಕ್ತನೂ ಆದ ಶಿಲ್ಪಿಯೊಬ್ಬನು ಸೂರ್ಯ ಮತ್ತು ಭೂಮಿಯ ನಡುವೆ ಒಂದು ವಿಶಿಷ್ಟ ಸಂಬಂಧವನ್ನು 
ಇರಿಸಿದ್ದಾನೆ. ಈ ಸಂಬಂಧ ಸದಾಕಾಲದಿಂದಲೂ ಒಂದು ಪೂರ್ವ ನಿಶ್ಚಿತ ರೀತಿಯಲ್ಲಿ ನಿಧಾನವಾಗಿ ನೆರಳನ್ನು ಬೀಳಿಸುತ್ತಲೂ 
ಬೆಳೆಸುತ್ತಲೂ ಇಳಿಸುತ್ತಲೂ ಇರುತ್ತದೆ. .ಕ್ರಮೇಣ ಬಿಸಿಲನ್ನು ಬೀಳಿಸುತ್ತದೆ, ಏರಿಸುತ್ತದೆ ಮತ್ತು ಇಳಿಸುತ್ತದೆ. ಈ 
ಯುಕ್ತಿಪೂರ್ಣ - ವ್ಯವಸ್ಥೆ ಕುರುಡು ಪ್ರಕೃತಿಯ ಕೈಯಿಂದ ತನ್ನಷ್ಟಕ್ಕೆ ಸ್ಥಾಪಿತವಾಗಿರಲು ಸಾಧ್ಯವಿಲ್ಲ. ಅನೇಕ ಅಧಿಕಾರಸ್ಥ 
ದೇವರುಗಳಿಗೂ ಇದನ್ನು ಸಂಸ್ಥಾಪಿಸಿ ಇಷ್ಟೊಂದು `ಕ್ರಮಬದ್ಧತೆಯೊಂದಿಗೆ ನಡೆಸಲು ಸಾಧ್ಯವಿಲ್ಲ. ಈ ಸೂಕ್ತದ ಪರೋಕ್ಷ 
ಮುಖವೇನೆಂದರೆ- ಈಗ ಕವಿದಿರುವ ಕುಫ್ರ್‌ ಮತ್ತು ಶಿರ್ಕ್‌ನ ಅಜ್ಞಾನದ ಈ ನೆರಳು ಶಾಶ್ವತವೇನೂ ಅಲ್ಲ. ಸನ್ಮಾರ್ಗದ 
ಸೂರ್ಯನು ಕುರ್‌ಆನ್‌ ಮತ್ತು ಹ. 'ಮುಹಮ್ಮದ್‌ರ(ಸ) ರೂಪದಲ್ಲಿ ಉದಯಿಸಿದ್ದಾನೆ. ಈ ಸೂರ್ಯನು ಉನ್ನತಿಗೇರುತ್ತಾ 
ಹೋದಂತೆ, ಈ ನೆರಳು ಸಣ್ಣದಾಗುತ್ತಾ ಬರುವುದು. 


ಕಾಂಡ-19 


25. ಅಲ್‌ ಫುರ್ಕಾನ್‌ 179 


EN JS ENS کا‎ HANKS 44S 24 
KA USGS GK ا بج‎ 7 ASN ES 

ASSLIS آن کا‎ Be یکا‎ FUE Hl کھززا طلفتی؟ یہ‎ 
ڑکا‎ Je JE Te ود‎ ಹಿಂ 4 


(47) ರಾತ್ರೆಯನ್ನು ನಿಮಗೆ ಉಡುಪಾಗಿಯೂ್‌ ನಿದ್ದೆಯನ್ನು ಪ್ರಶಾಂತಿಯಾಗಿಯೂ ಹಗಲನ್ನು 
ಎದ್ದೇಳುವ ಸಮಯವಾಗಿಯೂ ಮಾಡಿದವನು ಅಲ್ಲಾಹನೇ ಆಗಿರುತ್ತಾನೆ." 

(48-50) ತನ್ನ ಕೃಪೆಗೆ ಮುಂಚತವಾಗಿ ಮಾರುತಗಳನ್ನು ಸುವಾರ್ತೆಯಾಗಿ ಕಳುಹಿಸುವವನು ಅವನೇ. 
ಅನಂತರ ಆಕಾಶದಿಂದ ಶುದ್ಧ ನೀರನ್ನಿಳಿಸುತ್ತಾನೆ.5 (ಇದು) ಅದರ ಮೂಲಕ ಒಂದು ನಿರ್ಜೀವ 
ಪ್ರದೇಶಕ್ಕೆ ಜೀವದಾನ ಮಾಡಲಿಕ್ಕಾಗಿ ಮತ್ತು ತನ್ನ ಸೃಷ್ಟಿಯ ಪೈಕಿ ಅನೇಕ ಪ್ರಾಣಿಗಳಿಗೂ ಮನುಷ್ಯರಿಗೂ 
ಕುಡಿಸಲಿಕ್ಕಾಗಿ.ಆ ' ಅವರು ಒಂದಿಷ್ಟು ಪಾಠ ಕಲಿಯಲೆಂದು ನಾವು ಈ ಅದ್ಭುತವನ್ನು ಪದೇ ಪದೇ 
ಅವರ ಮುಂದೆ ತರುತ್ತೇವೆ. ಆದರೆ ಹೆಚ್ಚಿನವರು ಸತ್ಮನಿಷೇಧ ಮತ್ತು ಕೃತಪ್ಲುತೆಯ ಹೊರತು ಬೇರಾವುದೇ 
ನಿಲುಮೆಯನ್ನು ಅಂಗೀಕರಿಸಲು ನಿರಾಕರಿಸಿ ಬಿಡುತ್ತಾರೆ. 


60. ಅರ್ಥಾತ್‌- ಮುಚ್ಚುವ ಮತ್ತು ಮರೆಮಾಡುವ ವಸ್ತು. 
61. ಈ ಸೂಕ್ತಕ್ಕೆ ಮೂರು ಮುಖಗಳಿವೆ. ಒಂದು ಮುಖದಿಂದ ಇದು' ಏಕದೇವ ವಿಶ್ವಾಸವನ್ನು ಸಮರ್ಥಿಸುತ್ತದೆ. 
ಇನ್ನೊಂದು ಮುಖದಿಂದ ಇದು ಮಾನವನ ದೈನಂದಿನ ಅನುಭವ ಮತ್ತು ವೀಕ್ಷಣೆಗಳಿಂದ, ಮರಣಾಂತರ ಜೀವನ 
ಸಾಧ್ಯವಿದೆಯೆಂಬುದಕ್ಕೆ ಆಧಾರವೊದಗಿಸುತ್ತದೆ. ಮೂರನೆಯ ಮುಖದಿಂದ ಅಜ್ಞಾನದ ರಾತ್ರೆಯು ಮುಗಿದಿದೆ, ಈ ಜ್ಞಾನ, ಪ್ರಜ್ಞೆ 
ಸನ್ಮಾರ್ಗದರ್ಶನ ಮತ್ತು ದೇವ ಪರಿಚಯದ ಪ್ರಕಾಶಮಯ ಹಗಲು ಪ್ರತ್ಮಕ್ಟೆಗೊಂಡಿದೆ ಎಂದು ಅರ್ಥಗರ್ಭಿತ ಶೈಲಿಯಲ್ಲಿ 
ಸುವಾರ್ತೆಯನ್ನು ನೀಡುತ್ತದೆ. 

62. ಅರ್ಥಾತ್‌- ಎಲ್ಲ ತರದ ಕೊಳೆ ಕಶ್ಮಲಗಳಿಂದಲೂ ವಿಷ ಪದಾರ್ಥಗಳಿಂದಲೂ ವಿಷಾಣುಗಳಿಂದಲೂ ವಿರಹಿತವಾದಂತಹ 
ನೀರು. ಇದರಿಂದ ಕೊಳೆಯನ್ನು ಹೋಗಲಾಡಿಸಲಾಗುತ್ತದೆ. ಮನುಷ್ಕರಿಗೂ ಪ್ರಾಣಿಗಳಿಗೂ ವನಸ್ಸತಿಗಳಿಗೂ ಜೀವಕಳೆ ಸಿಗುತ್ತದೆ. 

63. ಈ ಸೂಕ್ತಕ್ಕೂ ಮೇಲಿನ ಸೂಕ್ತಕ್ಕಿರುವಂತೆಯೇ ಮೂರು ಮುಖಗಳಿವೆ. ಇದರಲ್ಲೂ ಏಕದೇವ ವಿಶ್ವಾಸ ಹಾಗೂ 
ಪರಲೋಕ ವಿಶ್ವಾಸದ ಬಗೆಗೂ ಆಧಾರ ಪ್ರಮಾಣಗಳಿವೆ. ವಸ್ತುತಃ ಬರಗಾಲಮಾಗಿದ್ದ ಅಜ್ಞಾನ ಕಾಲವು ಮುಗಿಯಿತು ಮತ್ತು 
ಅದರ ಸ್ಥಾನದಲ್ಲಿ ದಿವ್ಯವಾಣಿಯ. ಜ್ಞಾನಾಮೃತವನ್ನು ಅಲ್ಲಾಹ್‌ ವರ್ಷಿಸುತ್ತಿದ್ದಾನೆ. .ಎಲ್ಲರಲ್ಲ. ದಿದ್ದೆರೂ ಅನೇಕರು ಇದರಿಂದ 
ಲಾಭ ಪಡೆಯುತ್ತಲಿದ್ದಾರೆಂಬ ಸುವಾರ್ತೆಯೂ ಇದೆ. | 

64. ಮೂಲದಲ್ಲಿ 'ಲಕದ್‌ ಸರ್ರಫ್‌ನಾಹು' ಎಂಬ ಪದಗಳಿವೆ. ಇದಕ್ಕೆ ಮೂರು ಅರ್ಥಗಳಿರಲು ಸಾಧ್ಯವಿದೆ- 1) ಮಳೆಯ 
ಈ ವಿಷಯವನ್ನು ಕುರ್‌ಆನಿನಲ್ಲಿ ನಾವು ಪದೇ ಪದೇ ವಿವರಿಸಿ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಸಲು ಪ್ರಯತ್ನಿಸಿದ್ದೇವೆ. 
| 2 ನಾವು ಮಳೆಯನ್ನೂ ಅದರಿಂದಾಗಿ ಮೂಡುವ ಜೀವಕಳೆಯ ಅದ್ಭುತವನ್ನೂ ಅವರಿಗೆ ಆಗಾಗ ತೋರಿಸುತ್ತಿರುತ್ತೇವೆ. 3) 
ನಾವು ಮಳೆಗೆ ಆವರ್ತನವನ್ನು ಕೊಡುತ್ತಿರುತ್ತೇವೆ. ಅರ್ಥಾತ್‌- ಪ್ರತಿಯೊಂದು ಕೆಡೆಯಲ್ಲೂ ಯಾವಾಗಲೂ ಒಂದೇ ತರದಲ್ಲಿ 
ಮಳೆ ಬರುವುದಿಲ್ಲ. | 

65. ಒಂದನೇ ಮುಖದಿಂದ (ಅರ್ಥಾತ್‌- ಏಕದೇವತ್ವದ ಪುರಾವೆ ಎಂಬ ದೃಷ್ಟಿಯಿಂದ) ನೋಡಿದರೆ ಸೂಕ್ತದ ತಾತ್ಸರ್ಯ 

ಹೀಗಾಗುತ್ತದೆ: ಜನರು ಚೆನ್ನಾಗಿ ملف‎ ನೋಡಿದರೆ ಕೇವಲ ಮಳೆಯ ವ್ಯವಸ್ಥೆಯೊಂದರಲ್ಲೇ ಅಲ್ಲಾಹನ ಏಕತೆಗೆ ಬೇಕಾದ 


ಕಾಂಡ-19 


180 ಕುರ್‌ಆನ್‌ ವ್ಯಾಖ್ಯಾನ 


Be یم‎ ACs لکتِيلن‎ 73 Kl AE 2 5 ರ್ತ ابع‎ 
وا‎ LSE SSN BARS هو النی‎ ati 
bE gs 3 GAGS سان یی را 0ي‎ 


(51-52) ನಾವಿಚ್ಛಿಸುತ್ತಿದ್ದರೆ ಪ್ರತಿಯೊಂದು ನಾಡಿನಲ್ಲಿಯೂ ಒಬ್ಬೊಬ್ಬ ಎಚ್ಚರಿಕೆ ನೀಡುವಾತನನ್ನು 
ನಿಯೋಗಿಸುತ್ತಿದ್ದೆವು ಆದುದರಿಂದ ಪೈಗಂಬರರೇ, ಸತ್ಯನಿಷೇಧಿಗಳ ಮಾತನ್ನು ಅನುಸರಿಸಲೇ ಬೇಡಿರಿ ಮತ್ತು 
ಈ ಕುರ್‌ಆನನ್ನು ತೆಗೆದುಕೊಂಡು ಅವರ ವಿರುದ್ಧ ಉಗ್ರ ಹೋರಾಟ 7 

(53) ಎರಡು ಸಮುದ್ರಗಳನ್ನು ಸೇರಿಸಿಟ್ಟಿರುವವನು ಅವನೇ. ಒಂದು ರುಚಿಕರವೂ ಸಿಹಿಯೂ ಆಗಿದೆ. 
ಇನ್ನೊಂದು ಉಪ್ಪೂ ಕಿಯೂ ಆಗಿದೆ. ಇವೆರಡರ ಮಧ್ಯೆ ಒಂದು ತೆರೆ ಇದೆ. ಅವು ಪರಸ್ಪರ ಬೆರೆಯದಂತೆ 
ಮಾಡುವ ಒಂದು ತಡೆ ಇದೆ 


ಪುರಾವೆಗಳು ಸಾಕಷ್ಟಿವೆ. ಆದರೆ ನಾವು ಪದೇ ಪದೇ ಈ ವಿಷಯದ ಕಡೆಗೆ ಗಮನ ಸೆಳೆಯುತ್ತಲೇ ಇದ್ದರೂ ಈ ಕೃತಪ್ನಾರು 
ಪಾಠ ಕಲಿಯುವುದಿಲ್ಲ. ಎರಡನೆಯ ಮುಖದಿಂದ (ಅರ್ಥಾತ್‌- ಪರಲೋಕ ವಿಶ್ವಾಸದ ಪುರಾವೆ ಎಂಬ ದೃಷ್ಟಿಯಿಂದ) ನೋಡಿದಾಗ 
ಇದರ ಅರ್ಥ ಹೀಗಾಗುತ್ತದೆ; ಪ್ರತಿವರ್ಷ ಇವರ ಕಣ್ಣ ಮುಂದೆಯೇ, ಅಳಿದು ಹೋಗಿದ್ದ ವನಸ್ಸತಿಗಳೂ ಕ್ರಿಮಿಕೀಟಿಗಳೂ ಮಳೆಯ 
ಕಾರಣ ಪುನಃ ಜೀವಂತವಾಗಿ ಎದ್ದು ಬರುವ ನಾಟಕ ನಡೆಯುತ್ತಿರುತ್ತದೆ. ಆದರೆ ಇದೆಲ್ಲವನ್ನು ಕಂಡೂ ಈ ಮೂರ್ಯರು 
ಮರಣಾಂತರ ಜೀವನ ಅಸಾಧ್ಯವೆಂದೇ ಹೇಳುತ್ತಿರುತ್ತಾರೆ. ಸತ್ಯದ ಈ ಸುವ್ಯಕ್ತ ನಿದರ್ಶನಗಳ ಕಡೆಗೆ ಮತ್ತೆ ಮತ್ತೆ ಇವರ ಗಮನ 
ಸೆಳೆಯಲಾಗುತ್ತಿದೆ. ಆದರೂ ಇವರ ಸತ್ಯನಿಷೇಧ ಮತ್ತು ಧಿಕ್ಕಾರದ ಕಠೋರತೆ ಕಡಿಮೆಯಾಗುವುದಿಲ್ಲ. ಮೂರನೆಯ ಮುಖ 
(ಆರ್ಥಾತ್‌- ಬರಗಾಲವನ್ನು ಅಜ್ಞಾನಕ್ಕೂ ಕೃಪಾವೃಷ್ಟಿಯನ್ನು ವಹ್ಮ್‌ ಮತ್ತು ಪ್ರವಾದಿತ್ವಕ್ಕೂ ಹೋಲಿಸಿರುವುದು) ನೋಡಿದರೆ 
ಈ ಸೂಕ್ತದ ತಾತ್ಪರ್ಯ ಹೀಗಾಗುತ್ತದೆ; ಮಾನವ ಇತಿಹಾಸದಲ್ಲಿ ಜಗತ್ತು ಪ್ರವಾದಿ ಮತ್ತು ದಿವ್ಯಗ್ರಂಥದ ಅನುಗ್ರಹದಿಂದ 
ವಂಚಿತವಾದಾಗಲೆಲ್ಲ ಮಾನವತೆಯು ಬರಡಾಗಿ ಬಿಡುವ ಹಾಗೂ ದೇವವಾಣಿ ಮತ್ತು ಪ್ರವಾದಿತ್ವ್ಯಗಳ ಅಮೃತವು ಈ ಭೂಭಾಗಕ್ಕೆ 
ಅಭಿಸಿದೊಡನೆ ಮಾನವತೆಯ ಉದಾನ ಹಚ್ಚಹಸುರಾಗಿ ನಳನಳಿಸುವ ದೃಶ್ಯವನ್ನು ಇತಿಹಾಸವೂ ಆಗಾಗ ತೋರಿಸುತ್ತದೆ ಮತ್ತು 
ಕುರ್‌ಆನ್‌ ಸಹ ಇದರ ಕಡೆಗೆ ಆಗಾಗ ಗಮನ ಸೆಳೆಯುತ್ತದೆ. ಇಷ್ಟಾಗಿಯೂ ಜನರು ಪಾಠ ಕಲಿಯುವುದಿಲ್ಲ. ಇಂದು ಅಲ್ಲಾಹನು 
ಪ್ರವಾದಿ ಮತ್ತು ದಿವ್ಮಗ್ರಂಥದ ಅನುಗ್ರಹವನ್ನು ಯಾವ ನಾಡಿಗೆ ಪ್ರದಾನ ಮಾಡಿರುವನೋ ಆ ನಾಡು ಇದಕ್ಕೆ ಕೃತಜ್ಞತೆ ತೋರುವ 
ಬದಲು ಕೃತಫ್ಲುತೆಯನ್ನೇ ತೋರುತ್ತಿದೆ. 
66. ಅರ್ಥಾತ್‌- ಹೀಗೆ ಮಾಡುವುದು ನಮ್ಮ ಶಕ್ತಿಗೆ ۳مھ‎ ವಿಷಯವಾಗಿರಲಿಲ್ಲ; ನಾವಿಚ್ಛಿಸುತ್ತಿದ್ದರೆ ಅಲ್ಲಲ್ಲಿ 
1 ಪ್ರವಾದಿಗಳನ್ನು ಉಂಟು ಮಾಡಲು ನಮಗೆ ಸಾಧ್ಯವಿತ್ತು, . ಆದರೆ ನಾವು ಹಾಗೆ ಮಾಡಲಿಲ್ಲ. ಅಖಿಲ ಭೂಮಂಡಲಕ್ಕೆ ಒಬ್ಬನೇ 
ಪ್ರವಾದಿಯನ್ನು ನಿಯುಕ್ತಿಗೊಳಿಸಿದೆವು. ಒಬ್ಬನೇ ಸೂರ್ಯನು ಇಡೀ ಭೂಮಿಗೆ ಹೇಗೆ ಸಾಕಾಗಿರುವನೋ ಅದೇ ರೀತಿಯಲ್ಲಿ ಈ 
ಸನ್ಮಾರ್ಗದರ್ಶಕ ರವಿಯೇ ಅಖಿಲ ಜಗತ್ತಿನವರಿಗೆ ಸಾಕು. | 
67. ಜಿಹಾದ್‌ ಕಬೀರ್‌ (ಉಗ್ರ, ಹೋರಾಟ) ಎಂಬುದಕ್ಕೆ ಮೂರು ಅರ್ಥಗಳಿವೆ: 1) ಮನುಷ್ಕನು ತನ್ನ ಪರಿಶ್ರಮದಲ್ಲಿ 
ಸ್ವಲ್ಪವೂ ಕೊರತೆ ಮಾಡಿರದಂತಹ ಫೆರಮಾವಧಿ ಪ್ರಯತ್ನ. 2) ಮನುಷ್ಕನು ತನ್ನ ಸಕಲ ಸಾಧನಗಳನ್ನು ತೊಡಗಿಸಿ ನಡೆಸುವ 
] ಅತ್ಕುನ್ನತ ಮಟ್ಟದ ಹೆಣಗಾಟ. 3) ಮನುಷ್ಕನು ಪ್ರಯತ್ನದ ಯಾವ ಅಂಶವನ್ನೂ ಹೋರಾಟದ ಯಾವ ರಂಗವನ್ನೂ ಬಿಡದೆ 
ಮಾಡುವ ಸಮಗ್ರ ಹೆಣಗಾಟ. ಇದರಲ್ಲಿ ನಾಲಿಗೆ ಮತ್ತು ಲೇಖನಿಯ ಜಿಹಾದ್‌ ಕೂಡಾ ಸೇರಿದೆ. ಹಾಗೆಯೇ ಜೀವ ಹಾಗೂ' 
ಸೊತ್ತಿನ ಜಿಹಾದ್‌ ಮತ್ತು ತೋಪು ಸಿಡಿಮದ್ದುಗಳ ಜಿಹಾದ್‌ ಕೂಡಾ ಸೇರಿದೆ. i 
68. ಈ ಸ್ಥಿತಿ ಒಂದು ದೊಡ್ಡ ನದಿಯು ಸಮುದ್ರಕ್ಕೆ ಸೇರುವಂತಹೆ ಸ್ಥಳಗಳಲ್ಲಿ ಕಂಡು ಬರುತ್ತದೆ. ಇದಲ್ಲದೆ 
ಸಮುದ್ರದಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ ذد‎ ನೀರಿನ ಬುಗ್ಗೆಗಳು ಇರುತ್ತವೆ. ಅವುಗಳ ನೀರು ಸಮುದ್ರದಲ್ಲಿರುವ ಕಡು ಉಪ್ಪ 


ಕಾಂಡ-19 


25. ಅಲ್‌ ಪುರ್ಕಾನ್‌ 181 


Ua eo SEA 3S $೬ کے اھ و کان‎ 43S فَجَعَلَهَ‎ 
ما الا الا‎ L358 A 45 835 4 G4 23 و مم‎ 3ಜಿ يك لا‎ WY 
MAE SN ನರಃ Re JAS ಹ 


(54) ನೀರಿನಿಂದ ಒಬ್ಬ ಮಾನವನನ್ನು ಸೃಷ್ಟಿಸಿದವನೂ ಅವನೇ. ತರುವಾಯ ಅವನಿಂದ ವಂಶೀಯ ಮತ್ತು 
ವೈವಾಹಿಕ ಎಂಬ ಎರಡು ಬೇರೆ ಬೇರೆ ಪರಂಪರೆಗಳನ್ನು ಹೊರಡಿಸಿದನು.* ನಿನ್ನ ಪ್ರಭು ಮಹಾ ಸಮರ್ಥನು. 

(55) ಜನರು ಆ ಅಲ್ಲಾಹನನ್ನು ಬಿಟ್ಟು ಅವರಿಗೆ ಲಾಭವಾಗಲಿ ನಷ್ಟವಾಗಲಿ ಉಂಟು ಮಾಡಲಾರದವುಗಳನ್ನು | 
ಆರಾಧಿಸುತ್ತಾರೆ. ಸತ್ಕನಿಷೇಧಿ ತನ್ನ ಪ್ರಭುವಿನ ವಿರುದ್ಧ ಪ್ರತಿಯೊಬ್ಬ ಬಂಡುಕೋರನ ಸಹಾಯಕನಾಗಿ 
ಬಿಟ್ಟಿದ್ದಾನೆ.” ' 

(56-57) ಪೈಗಂಬರರೇ, ನಾವು ನಿಮ್ಮನ್ನು ಓರ್ವ ಶುಭವಾರ್ತೆ ಹಾಗೂ ಎಚ್ಚರಿಕೆ ನೀಡುವ 
ವರಾಗಿ ಕಳುಹಿಸಿರುತ್ತೇವೆ. ಇವರೊಡನೆ, "ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲ 


ನೀರಿನ ನಡುವೆಯೂ ತನ್ನ ಸಿಹಿಯನ್ನು ಕಾದಿರಿಸಿಕೊಂಡಿರುತ್ತದೆ. ಟರ್ಕಿಯ ನೌಕಾ ಸೇನಾಧಿಪತಿ ಸಯ್ಕಿದೀ ಅಲೀ ರಠಸ್‌(ಕಾತಿಬ್‌ 
ರೂಮೊ) ಹದಿನಾರನೆಯ ಶತಮಾನದಲ್ಲಿ ಬರೆದ 'ಮಿರ್‌ಆತುಲ್‌ ಮಮಾಲಿಕ್‌' ಎಂಬ ಗ್ರಂಥದಲ್ಲಿ, ಪರ್ಶಿಯನ್‌ ಕೊಲ್ಲಿ ಗ್ಲಿಯಲ್ಲಿ' 
ಇಂತಹದೇ ಸ್ಥಳವೊಂದನ್ನು ಗುರುತಿಸುತ್ತಾನೆ. ಅಲ್ಲಿ ಉಪ್ಪು ನೀರಿನ ಅಡಿಯಲ್ಲಿ ಸಿಹಿ ನೀರಿನ ಚಿಲುಮೆಗಳಿವೆ. ಅವುಗಳಿಂದ 
ನಾನೇ ಸ್ವತಃ ನನ್ನ ನಾವೆಗಾಗಿ ಕುಡಿಯುವ ನೀರನ್ನು ಪಡೆಯುತ್ತಿರುತ್ತೇನೆ. ಬಹ್ರೈನ್‌ ಸಮೊಪದಲ್ಲೂ ಸಮುದ್ರದ ತಳದಿಂದ 
ಇಂತಹ ಅನೇಕ ಚಿಲುಮೆಗಳು ಹೊರಟಿವೆ. ಅವುಗಳಿಂದ ಜನರು ಸಿಹಿ ನೀರನ್ನು ಪಡೆಯುತ್ತಾರೆ" ಎಂದು ಅವನು ಬರೆದಿರುತ್ತಾನೆ. 
ಇದು ಈ ಸೂಕ್ತದ ಪ್ರತ್ಯಕ್ಷ ಅರ್ಥವಾಗಿದ್ದು ಇದು ಅಲ್ಲಾಹನ ಮಹಿಮೆಯ ಒಂದು ಕುರುಹಿನಿಂದ ಅವನು ಏಕಮಾತ್ರ ಆರಾಧ್ಯ 
ಪ್ರಭುವಾಗಿರುವುದಕ್ಕೆ ಪುರಾವೆಯನ್ನೊದಗಿಸುತ್ತದೆ. ಆದರೆ ಇದರಿಂದ ಇನ್ನೊಂದು ವಿಷಯದ ಕಡೆಗೂ ಒಂದು ಲಘುವಾದ ಸೂಚನೆ 
ಸಿಗುತ್ತದೆ. ಅದೇನೆಂದರೆ- ಮಾನವ ಸಮಾಜದ ಸಮುದ್ರ ಎಷ್ಟೇ ಕಹ ಮತ್ತು ಉಪ್ಪಾಗಿ ಬಿಡಲಿ, ಅಲ್ಲಾಹನು ತಾನಿಚ್ಛಿಸಿದಾಗಲೆಲ್ಲ 
ಅದರ ತಳೆದಿಂದ ಒಂದು ಸತ್ಸಮುದಾಯದ ಸಿಹಿ ಚಿಲುಮೆಯನ್ನು ಹೊರಡಿಸಬಲ್ಲನು. 

69. ಅವನು ಒಂದು ತುಚ್ಚ ಹನಿಯಿಂದ ಮನುಷ್ಯನಂತಹ ಅದ್ಭುತ ಸೃಷ್ಟಿಯನ್ನು ನಿರ್ಮಿಸುತ್ತಾನೆಂಬುದೇ ಒಂದು 
ವಿಸ್ಮಯಕರ ಪವಾಡವಾಗಿದೆ. ಇನ್ನು ಈ ಮಾನವನನ್ನು ಒಂದೇ ಮಾದರಿಯಾಗಿ ಮಾಡದೆ, ಎರಡು ವಿಭಿನ್ನ ಮಾದರಿ (ಸ್ಟ್ರೀ 
ಮತ್ತು ಪುರುಪುಗಳನ್ನಾಗಿ ಮಾಡಿದನು. ಇವರಿಂದ ಪುತ್ರ ಮತ್ತು ಪೌತ್ರರ ಒಂದು ಸರಣಿಯೇ ಆರಂಭವಾಗುತ್ತದೆ. ಅವರಿಗಾಗಿ 
ಇತರ ಮನೆಗಳಿಂದ ಸೊಸೆಯಂದಿರನ್ನು ತರುತ್ತಾರೆ. ಹೀಗೆಯೇ ಪುತ್ರಿಯರು ಮತ್ತು ಪೌತ್ರಿಯರೆಂಬ ಇನ್ನೊ೦ದು ಸರಣಿ 
ಆರಂಭವಾಗುತ್ತದೆ. ಇವೆರು ಬೇರೆ ಮನೆಗಳಿಗೆ ಸೊಸೆಯಂದಿರಾಗಿ ಹೋಗುತ್ತಾರೆ. ಹೀಗೆ ಕುಟುಂಬಗಳು ಪರಸ್ಪರ ಸೇರಿ ಇಡೀ 
ದೇಶವೇ ಒಂದು ಪರಂಪರೆ ಹಾಗೂ ನಾಗರಿಕತೆಗೆ ಜೋಡಿಸಲ್ಪಡುತ್ತದೆ. 

70. ಅರ್ಥಾತ್‌- ಅಲ್ಲಾಹನ ನಾಮೋತ್ತುಂಗತೆಗಾಗಿ ಹಾಗೂ ಅವನ ಆಜ್ಞೆಗಳನ್ನೂ ಕಾನೂನುಗಳನ್ನೂ ಜಾರಿಗೊಳಿಸಲಿಕ್ಕಾಗಿ 
ಎಲ್ಲೇ ಆಗಲಿ ಯಾವುದೇ ಪ್ರಯತ್ನ ನಡೆಯುತ್ತಿದ್ದರೆ, ಸತ್ಯನಿಷೇಧಿಯ ಸಕ್ರಿಯ ಅಥವಾ ಕನಿಷ್ಠ ಪಕ್ಷ ಹಾರ್ದಿಕ ಸಹಾನುಭೂತಿ 
ಅದರ ಪರವಾಗಿರುವುದಿಲ್ಲ. ಬದಲಾಗಿ, ಅದನ್ನು ಕೀಳಾಗಿಸಲು ಶ್ರಮಿಸುತ್ತಿರುವವರ ಪರವಾಗಿರುವುದು. ಇದೇ ರೀತಿಯಲ್ಲಿ 
ಸತ್ಯನಿಷೇಧಿಯ ಅಭಿರುಚಿಗಳೆಲ್ಲಾ ಅಲ್ಲಾಹನ ಆಜ್ಞೋಲ್ಲಂಘನೆಯಲ್ಲಿ ಇರುವುದೇ ವಿನಾ ಆಜ್ಞಾಪಾಲನೆಯಲ್ಲಲ್ಲ. 

71. ಅರ್ಥಾತ್‌- ಸತ್ಯವಿಶ್ವಾಸ ಸ್ವೀಕಾರ ಮಾಡುವವನಿಗೆ ಸತ್ಸಲ ಕೊಡುವುಬಾಗಲಿ, ಸತ್ಯನಿಷೇಧಿಗೆ ಶಿಕ್ಲೆ ನೀಡುವುದಾಗಲಿ 
ನಿಮ್ಮ ಕೆಲಸವಲ್ಲ. ನೀವು ಯಾರನ್ನಾದರೂ ಈಮಾನಿನ ಕಡೆಗೆ ಎಳೆದು ತರಲಿಕ್ಕಾಗಿ ಮತ್ತು ನಿರಾಕರಣೆಯನ್ನು ಬಲಾತ್ಕಾರದಿಂದ 
ತಡೆಯುವ ಕಾರ್ಯಕ್ಕಾಗಿ ನಿಯುಕ್ತಿಗೊ೦ಡವರಲ್ಲ. ಸತ್ಯಮಾರ್ಗ ಸ್ವೀಕಾರ ಮಾಡುವವನಿಗೆ ಸತ್ಸರಿಣಾಮದ ಸುವಾರ್ತೆ ಕೊಡುವುದು 
ಮತ್ತು ತನ್ನ ದುರ್ಮಾರ್ಗದಲ್ಲೇ ಸ್ಥಿ ರವಾಗಿರುವವನಿಗೆ ಅಲ್ಲಾಹನ ಶಿಕ್ಷೆಯ ಬಗ್ಗೆ ಎಚ್ಚರಿಕೆ ನೀಡುವುದರ ಹೊರತು ಬೇರಾವ 
ಹೊಣೆಗಾರಿಕೆಯೂ ನಿಮ್ಮ ಮೇಲಿಲ್ಲ. ಕುರ್‌ಆನಿನಲ್ಲಿ ಇಂತಹ ಮಾತುಗಳು ಇರುವಲ್ಲೆಲ್ಲಾ ವಾಸ್ತವದಲ್ಲಿ ಸತ್ಯನಿಷೇಧಿಗಳೇ ಈ 
ಮಾತುಗಳ ಅಭಿಸಂಬೋಧಿತರಾಗಿರುತ್ತಾರೆ. ಪ್ರವಾದಿಯು ಜನರ ಹಿತಕ್ಕಾಗಿ ಅವರಿಗೆ ದೇವ ಸಂದೇಶವನ್ನು ತಲಪಿಸುವ ಒಬ್ಬ 


ಕಾಂಡ-19 


182 ಕುರ್‌ಆನ್‌ ವ್ಯಾಖ್ಯಾನ 


IN HE ES‏ یں 
پوپ L5G SM > EL GEL 1 ಕ‏ 
7 تو رت 4 SAS‏ 
انختتا TNS‏ نلج“ 


ಕೇಳುವುದಿಲ್ಲ. ಇಷ್ಟವಿದ್ದವನು ತನ್ನ ಪ್ರಭುವಿನ ಮಾರ್ಗವನ್ನ 29-0 238 ಪ್ರತಿಫಲ" 
ಎಂದು ಹೇಳಿರಿ. 

(58-59) ಪೈಗಂಬರರೇ, ಸ್ವಯಂ ಜೀವಂತನೂ ಅಮರನೂ ಆಗಿರುವ ದೇವನ ಮೇಲೆ ಭರವಸೆ 
ಯಿಡಿರಿ. ಅವನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸಿರಿ ತನ್ನ ದಾಸರ ಪಾಪಗಳ ಬಗ್ಗೆ ಅವನು 
ಮಾತ್ರ ಅರಿತಿದ್ದರೆ ಸಾಕು. ಅವನು ಭೂಮಿ - ಆಕಾಶಗಳನ್ನೂ ಅವುಗಳ ನಡುವೆ ಇರುವ ಸಕಲ 
ವಸ್ತುಗಳನ್ನೂ ಆರು ದಿನಗಳಲ್ಲಿ ಸೃಷ್ಟಿಸಿದನು. ತರುವಾಯ ಸ್ವಯಂ ಸಿಂಹಾಸನಾ ರೂಢನಾದನು.” 
ರಹ್ಮಾನ್‌! ಅವನ ಘನತೆಯನ್ನು ಬಲ್ಲವರೊಡನೆ ಕೇಳಿಕೊಳ್ಳಿರಿ. 

(60) ಆ ರಹ್ಮಾನನಿಗೆ ಸಾಷ್ಟಾಂಗವೆರಗಿರಿ ಎಂದು ಅವರೊಡನೆ ಹೇಳಿದಾಗ, 'ರಹ್ಮಾನ್‌ 
ಎಂದರೇನು? ನೀನು ಹೇಳುವವರಿಗೆ ನಾವು ಸಾಷ್ಟಾಂಗವೆರಗಬೇಕೇ?' ಎಂದು ಕೇಳುತ್ತಾರೆ ಈ ಕರೆಯು 
ಅವರ ತಿರಸ್ಕಾರವನ್ನು ಇನ್ನಷ್ಟು ವೃದ್ಧಿಸುತ್ತದೆ." 


ನಿಸ್ಪಾರ್ಥಿ ಸುಧಾರಕನಾಗಿದ್ದು, ನೀವು ಅವರ ಮಾತನ್ನು ಪಾಲಿಸಿದರೆ ಸ್ಥ آ3(‎ ನಿಮಗೇ ಹಿತವಾಗುವುದೇ ಹೊರತು ನೀವು ಅವರಿಗೇನೂ 
ಕೊಟ್ಟಂತಾಗುವುದಿಲ್ಲ. ಅದನ್ನು ಪಾಲಿಸದಿದ್ದರೆ, ನಿಮಗೇ ನಷ್ಟವಾಗುವುದು, ಅವರಿಗೇನೂ ನಷ್ಟವಾಗದು. ಅವರು ನಿಮಗೆ ಸಂದೇಶ 
ತಲುಪಿಸಿ ಹೊಣೆ ಮುಕ್ತರಾದರು. ಇನ್ನು ನಿಮ್ಮ ವೃವಹಾರ ನಮ್ಮೊಂದಿಗಿದೆ ಎಂದು ಅವರಿಗೆ ತಿಳಿಸುವುದೇ ಮುಖ್ಯ ಉದ್ದೇಶವಾಗಿರುತ್ತದೆ. 

71(ಅ). ವಿವರಣೆಗಾಗಿ ಅಲ್‌ ಮೂಮಿನೂನ್‌ನ 70ನೆಯ ಟಿಪ್ಪಣಿ ನೋಡಿರಿ. 

72. ಅಲ್ಲಾಹನು ವಿಶ್ವೆಸಿಂಹಾಸನಾರೂಢನಾಗುವುದು- ಎಂಬುದರ ವಿವರಣೆಯನ್ನು ಸೂರಃ ಅಲ್‌ರಾಫ್‌ 41-42, ಯೂನುಸ್‌ 
4, ಮತ್ತು ಹೂದ್‌ನ 7ನೆಯ ಟಿಪ್ಪಣಿಗಳನ್ನು ನೋಡಿರಿ. ಭೂಮಿ ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸುವ ವಿಷಯ 
'ಮುತಶಾಬಿಹಾತ್‌'(ಅವ್ಯಕ್ತ) ವರ್ಗಕ್ಕೆ ಸೇರಿದ್ದು ಅದರ ಅರ್ಥವನ್ನು ನಿಷ್ಕರ್ಷಿಸುವುದು ಪ್ರಯಾಸಕರ. ಒಂದು ದಿನವೆಂಬುದು ಒಂದು 
ಯುಗವಾಗಿರಲೂಬಹುದು ಅಥವಾ ಅದರ ಅರ್ಥ- ನಾವು ಒಂದು ದಿನ ಎಂದು ಕರೆಯುವಂತಹ ಕಾಲಾವಧಿಯೂ ಆಗಿರಬಹುದು. 
(ವಿವರಣೆಗಾಗಿ ಹಾಮ್ಮಿಮ್‌ ಅಸ್ಪಜ್ಞಃದ 11ರಿಂದ 15ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ) 

73. ವಾಸ್ತವದಲ್ಲಿ ಅವರು ತಮ್ಮ ನಿಷೇಧಾತ್ಮಕ ನೀತಿ ಮತ್ತು ಸಂಪೂರ್ಣ ಹಠಮಾರಿತನದಿಂದಾಗಿ ಹೀಗೆ ಹೇಳುತ್ತಿದ್ದರು. 
ಇದು, ಫಿರ್‌ಔನನು ಹ. ಮೂಸಾರೊಡನೆ(ಅ) “ರಬ್ಬುಲ್‌ ಆಲವೊನ್‌ ಅಂದರೇನು?" ಎಂದು ಕೇಳಿದಂತಿತ್ತು. ವಸ್ತುತಃ ಮಕ್ಕಾದ 
ಸತ್ಮನಿಷೇಧಿಗಳು ರಹ್ಮಾನನನ್ನು ತಿಳಿಯದವರಾಗಿರಲಿಲ್ಲ. ಹಾಗೆಯೇ ಫಿರ್‌ಔನನು ಸರ್ವಲೋಕ ಪಾಲಕನಾದ ಅಲ್ಲಾಹನನ್ನು 
ತಿಳಿಯದವನಾಗಿರಲಿಲ್ಲ. ಕೆಲವು ವ್ಯಾಖ್ಯಾನಕಾರರು ಅರಬರಲ್ಲಿ ಅಲ್ಲಾಹನಿಗೆ ರಹ್ಮಾನ್‌ ಎಂಬ ದಿವೃನಾಮ ರೂಢಿಯಲ್ಲಿರಲಿಲ್ಲ, ' 
ಆದುದರಿಂದ ಅವರು ಈ ಆಕ್ಟೇಪವೆತ್ತಿದ್ದರೆಂದು ವ್ಯಾಖ್ಯಾನಿಸುತ್ತಾರೆ. ಆದರೆ ಈ ಆಕ್ಸೇಪ ತಿಳುವಳಿಕೆಯ ಕೊರತೆಯಿಂದಾಗಿರದೆ, 
ಅಜ್ಞಾನ ಪ್ರೇರಿತ ಬಂಡಾಯ ಮನೋಭಾವದಿಂದಾಗಿ ಎತ್ತಲ್ಪಟ್ಟಿತ್ತು ಎಂಬುದನ್ನು ವಾಕ್ಕದ ಶೈಲಿಯೇ ಸ್ಪತಃ ಸಾರಿ ಹೇಳುತ್ತದೆ. 
ಮಾತ್ರವಲ್ಲ ಅರಬರಲ್ಲಿ ಅಲ್ಲಾಹನಿಗೆ ರಹ್ಮಾನ್‌ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೇ ಪರಿಚಿತವಾಗಿದ್ದು ಬಳೆಕೆಯಲ್ಲೂ 
ಇತ್ತೆಂಬುದು ಐತಿಹಾಸಿಕವಾಗಿ ` ಸಾಬೀತಾಗಿದೆ. (ಹೊರಃ ಅಸ್ಸಜ್ಞಃದ 5 ಮತ್ತು ಸಬಾದ 35ನೆಯ ಟಿಪ್ಪಣಿ ನೋಡಿರಿ) 

74. ಇಲ್ಲಿ 'ಸಜ್ಜಃ ತಿಲಾವತ್‌'(ಪಠನ ವಂದನೆ) ಮಾಡಬೇಕೆಂಬ ಬಗ್ಗೆ ಎಲ್ಲಾ ವಿದ್ವಾಂಸರು ಸಹಮತಿಗಳಾಗಿದ್ದಾರೆ. 
ಈ ಸೂಕ್ತವನ್ನು ಕೇಳಿದವನು ಉತ್ತರ ರೂಪದಲ್ಲಿ “ರಾದನಲ್ಲಾಹು ಖುದೂಲನ್‌ ಮಾ ರಾದ ಲಿಲ್‌ ಅಲ್‌ದಾಇ 


ಕಾಂಡ-19 


25. ಅಲ್‌ ಫುರ್ಕಾನ್‌ 183 


BALES SIL £1 نعل سے‎ £72 KG al 
bE i icf pe WTA Kh J 
dL 5) 5 bE وت‎ HM! Ao ಜಡೆ ڈور ری‎ 3 


(61-62) ಆಕಾಶದಲ್ಲಿ ಬುರುಜುಗಳನ್ನು? ಮಾಡಿದವನು ಮತ್ತು" ಅದರಲ್ಲಿ ಒಂದು ದೀಪ” ಮತ್ತು 
ಹೊಳೆಯುವ ಚಂದ್ರನನ್ನು ಬೆಳಗಿಸಿದವನು ಪರಮ ಮಂಗಳಮಯನು. ಪಾಠ ಕಲಿಯಲು ಅಥವಾ ಕೃತಜ್ಞನಾಗಲು 
ಬಯಸುವ ಪ್ರತಿಯೊಬ್ಬನಿಗಾಗಿ ರಾತ್ರೆ ಹಗಲುಗಳನ್ನು ಪರಸ್ಪರ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದವನು ಅವನೇ.” 

(63-67) ರಹ್ಮಾನನ ನಿಜವಾದ ದಾಸರು ಭೂಮಿಯ ಮೇಲೆ ಸೌಮ್ಮ ನಡಿಗೆ ನಡೆಯುತ್ತಾರೆ.” 
ತಿಳಿಗೇಡಿಗಳು ವೃರ್ಥ ತಕರಾರಿಗೆ ಬಂದಾಗ "ನಿಮಗೆ ಸಲಾಮ್‌” ಎಂದು ಬಿಡುತ್ತಾರೆ." ಅವರು ತಮ್ಮ ಪ್ರಭುವಿನ 


ನುಪೂರಾ" (ಶತ್ರುಗಳ ತಿರಸ್ಕಾರ ವೃದ್ಧಿಯಾಗುವಷ್ಟೆ ನಮ್ಮ ವಿನಯವನ್ನು ಅಲ್ಲಾಹ್‌ ವೃದ್ಧಿಸುವಂತಾಗಲಿ) ಎಂದು ಹೇಳುವುದು 
ಸುನ್ನತ್‌ ಆಗಿದೆ. 

75. ವಿವರಣೆಗಾಗಿ ಅಧ್ಯಾಯ ಆಲ್‌ ಹಿಜ್ಸ್‌ನ 8ರಿಂದ 12ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ. 
76. ಅರ್ಥಾತ್‌- ಸೂರ್ಯ. ಸೂರಃ ನೂಹ್‌ನಲ್ಲಿ ಸೂರ್ಯನನ್ನು ದೀಪವಾಗಿ ಮಾಡಿದನು ಎಂದು ವಿವರವಾಗಿ ಹೇಳಲಾಗಿದೆ. 


(ಹೊಕ್ತೆ 16 

77. ಈ ಎರಡು ಪದವಿಗಳು ಸ್ವರೂಪದಲ್ಲಿ ಪರಸ್ಪರ ಭಿನ್ನವಾಗಿದ್ದರೂ ಸ್ವಭಾವದಲ್ಲಿ ಅನಿವಾರ್ಯ ಸಂಬಂಧ 
ಹೊಂದಿವೆ. ರಾತ್ರಿ ಹಗಲುಗಳ ಆವರ್ತನದ ವ್ಯವಸ್ಥೆಯ ಕುರಿತು ವಿವೇಚಿಸುವುದರ ಪ್ರಥಮ ಪರಿಣಾಮವೇನೆಂದರೆ- ಮನುಷ್ಯನು 
ಅದರಿಂದ ಏಕದೇವತ್ವದ ಪಾಠ ಕಲಿಯಬೇಕು ಮತ್ತು ಆ ತನಕ ಅಲ್ಲಾಹನ ಬಗ್ಗೆ ಅಲಕ್ಸ್ಯದಲ್ಲಿದ್ದವನಾಗಿದ್ದರೆ ಜಾಗೃತ 
ನಾಗಬೇಕು. ದ್ವಿತಿಯ ಪರಿಣಾಮವೇನೆಂದರೆ- ಅಲ್ಲಾಹನು ಪಾಲಕ ಪ್ರಭುವೆಂಬ ಪ್ರಜ್ಞೆಯೊಂದಿಗೆ ವಿನಯದಿಂದ ತಲೆಬಾಗಬೇಕು 
ಮತ್ತು ಕೃತಜ್ಞತೆಯ ಸಾಕಾರ ಮೂರ್ತಿಯಾಗಬೇಕು. 

78. ಅರ್ಥಾತ್‌- ಯಾವ ರಹ್ಮಾನನಿಗೆ ಸಾಷ್ಟಾಂಗವೆರಗಬೇಕೆಂದು ನಿಮ್ಮೊಡನೆ ಹೇಳಲಾಗುತ್ತಿದೆಯೋ ಮತ್ತು ಯಾರಿಂದ 
ನೀವು ವಿಮುಖರಾಗುತ್ತಿರುವಿರೋ ಎಲ್ಲರೂ ಅವನ ಆಜನ್ಮ ದಾಸರಾಗಿರುತ್ತಾರೆ. ಆದರೆ ಬೋಧಪೂರ್ವಕವಾಗಿ ದಾಸ್ಯವನ್ನು ಸ್ವೀಕರಿಸಿ 
ಇಂತಿಂತಹ ಗುಣವಿಶೇಷತೆಗಳನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳುವವರು ಅವನ ಪ್ರೀತಿಯ ಮತ್ತು ಮೆಚ್ಚುಗೆಗೆ ಪಾತ್ರರಾದ ದಾಸರಾಗಿರುತ್ತಾರೆ. 
ಮಾತ್ರವಲ್ಲ ನಿಮಗೆ ಯಾವ ಸಜ್ಞಃದ ಕರೆ ನೀಡಲಾಗಿದೆಯೋ ಅದರ ಪರಿಣಾಮಗಳು ಅವನ ದಾಸ ಸ್ವೀಕಾರ ಮಾಡುವವರ 
ಜೀವನದಲ್ಲಿ ಕಂಡು ಬರುತ್ತವೆ. ಅದನ್ನು ನಿರಾಕರಿಸುವುದರ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಕಂಡು ಬರುತ್ತವೆ. 

79. ಅರ್ಥಾತ್‌- "ಅಹೆಂಭಾವದಿಂದ ಸೆಟೆಯುತ್ತಲೂ ಉಬ್ಬುತ್ತಲೂ ನಡೆಯುವುದಿಲ್ಲ. ಗರ್ವಿಷ್ಠರಂತೆ, ದಂಗೆಕೋರರಂತೆ 
ತಮ್ಮ ನಡಿಗೆಯಲ್ಲಿ جا‎ ತೋರಿಸಲು ಪ್ರಯತ್ನಿಸುವುದಿಲ್ಲ. ಅವರ ನಡಿಗೆ ಒಬ್ಬ ಸಭ್ಯ. ವಿನಮ್ರ, ಸೌಮ್ಮ ಸ್ವಭಾವದ ಮತ್ತು 
ಸದ್ಗುಣಿಯ ನಡಿಗೆ ಯಂತಿರುತ್ತದೆ. ಸೌಮ್ಮ ನಡಿಗೆಯೆಂದರೆ, ಬಲಹೀನರ ಹಾಗೂ ರೋಗಿಗಳ ನಡಿಗೆಯಲ್ಲ. ತಾನೊಬ್ಬ 
ವಿನಯಶೀಲನೆಂದು ತೊಕರಿಸಲಿಕ್ಕಾಗಿ ಅಥವಾ ತನ್ನ ದೇವಭಕ್ತಿಯನ್ನು ಪ್ರದರ್ಶಿಸಲಿಕ್ಕಾಗಿ ಕೈಗೊಂಡ ಆಡಂಬರದ ನಡಿಗೆಯೂ 
ಅಲ್ಲ. ಒಬ್ಬ ನಿರಾಡಂಬರ” ಸಜ್ಜನನು ನಡೆಯುವಂತಹ ಸಹಜ ನಡಿಗೆ. ಪ್ರವಾದಿವರ್ಯರು(ಸು ನಡೆಯುವಾಗ ಇಳಿಜಾರಿನ ಕಡೆಗೆ 
ನಡೆಯುತ್ತಿರುವರೋ ಎಂಬಂತೆ ಬಲವಾದ ಹೆಜ್ಜೆಗಳನ್ನಿಟ್ಟು ನಡೆಯುತ್ತಿದ್ದರು (ಇನ್ನಷ್ಟು ವಿವರಣೆಗೆ ಬನೀ ಇಸ್ರಾಕಈಲ್‌ನ 4 
ಮತ್ತು 'ಲುಕ್ಕಾ ನ್‌ನ 33ನೆಯ ಟಿಪ್ಪಣಿಗಳನ್ನು ನೋಡಿರಿ) 

80. ತಿಳಿಗೇಡಿಗಳೆಂದರೆ, ಒರಟುತನಕ್ಕೆ ಇಳಿದು ಬಂದು ಸಭ್ಯ ವ್ಯಕ್ತಿಯೊಡನೆ ಅಸಭ್ಮ ರೀತಿಯಿಂದ ವರ್ತಿಸುವವನು. 
ರಹ್ಮಾನನ ದಾಸರು ಅಸಭ್ಯ ಮಾತುಗಳಿಗೆ ಅದೇ ತರದ ಅಸಭ್ಯ ಮಾತುಗಳಿಂದ ಉತ್ತರಿಸುವುದಿಲ್ಲ. ತಮ್ಮೊಂದಿಗೆ ಹೀಗೆ 
ವರ್ತಿಸಿದವರಿಗೆ ಸಲಾಮ್‌ ಹೇಳಿ ದೂರ ಸರಿದು ಬಿಡುತ್ತಾರೆ (ವಿವರಣೆಗೆ ಸೂರಃ ಅಲ್‌ ಕಸಸ್‌ನ 72-78 ಟಿಪ್ಪಣಿಗಳನ್ನು ನೋಡಿರಿ) 


ಕಾಂಡ-19 


184 ۲ ۱ ಕುರ್‌ಆನ್‌ ವ್ಯಾಖ್ಯಾನ 


Be 7 _ Hp Az‏ .- ہس وے حص 
OK MSGS NE DLE AH 36‏ 
کنا اصیف GE SEE ILE‏ کان fe SU BEE‏ 
SS ISI Gli 585‏ رتو SES‏ 
ٹن ا سو وو ے۔ ಶ್‌ al ١‏ 2 
AE ES TSN ISN HEA‏ 
ಮುಂದೆ ಸಾಷ್ಟಾಂಗವೆರಗುತ್ತಲೂ ನಿಲ್ಲುತ್ತಲೂ ರಾತ್ರಿಗಳನ್ನು ss ಅವರು, "ನಮ್ಮ ಪ್ರಭೂ‏ 
ನಮ್ಮನ್ನು ನರಕದ ಯಾತನೆಯಿಂದ ರಕ್ಷಿಸು. ಅದರ ಯಾತನೆಯಂತು ಪ್ರಾಣಾಂತಿಕವಾಗಿದೆ. ಅದು ಅತ್ಯಂತ‏ 
ನಿಕೃಷ್ಟ ನೆಲೆ ಮತ್ತು ಸ್ಥಾನವಾಗಿರುತ್ತದೆ" ಎಂದು ಪ್ರಾರ್ಥಿಸುತ್ತಾರೆ ಅವರು ಖರ್ಚು ಮಾಡುವಾಗ‏ 
ದುಂದುವೆಚ್ಚವನ್ನೂ ಮಾಡುವುದಿಲ್ಲ. ಜಿಪುಣತೆಯನ್ನೂ ತೋರುವುದಿಲ್ಲ. ಅವರ ಖರ್ಚು ಇವೆರಡರ ನಡುವೆ‏ 
ಸಮತೂಕದಲ್ಲಿ ನಿಂತಿರುತ್ತದೆ.‏ 


(68-73) ಅವರು ಅಲ್ಲಾಹನ ಹೊರತು ಇತರ ಯಾವ ಆರಾಧ್ಯನನ್ನೂ ಪ್ರಾರ್ಥಿಸುವುದಿಲ್ಲ. ಅಲ್ಲಾಹನು 
ಗೌರವಿಸಿರುವ ಯಾವ ಜೀವವನ್ನೂ ಅನ್ಯಾಯವಾಗಿ ಸಂಹರಿಸುವುದಿಲ್ಲ. ವ್ಯಭಿಚಾರವೆಸಗುವುದೂ ಇಲ್ಲ. ಈ 


81. ಅರ್ಥಾತ್‌- ಅದು ಅವರ ಹಗಲಿನ ಜೀವನ ಕ್ರಮವಾಗಿತ್ತು. ಇದು ಅವರು ರಾತ್ರೆಯನ್ನು ಕಳೆಯುವ ವಿಧಾನ. ಅವರ 
ರಾತ್ರೆಗಳು ಭೋಗ ವಿಲಾಸಗಳಲ್ಲೂ ನೃತ ಸಂಗೀತಗಳಲ್ಲೂ ಹಾಸ್ಕವಿನೋದಗಳಲ್ಲೂ ಕನ್ನ ಹಾಕುವುದರಲ್ಲೂ ಕಳವು 
ಮಾಡುವುದರಲ್ಲೂ ಕಳೆಯುವುದಿಲ್ಲ. ಅಜ್ಞಾನ ಕಾಲದ ಈ ಪರಿಚಿತ ಚಟುವಟಿಕೆಗಳ ಬದಲು, ಇವರು ತಮ್ಮ ನಿಶಾ ಕಾಲವನ್ನು ' 
ಅಲ್ಲಾಹನ ಮುಂದೆ ನಿಂತೂ, ಕುಳಿತೂ ಮಲಗಿಕೊಂಡೂ ಪ್ರಾರ್ಥನೆ ಮತ್ತು ಆರಾಧನೆ ಮಾಡುತ್ತಾ ಕಳೆಯುವವರಾಗಿರುತ್ತಾರೆ. 
ಪವಿತ್ರ ಕುರ್‌ಆನಿನಲ್ಲಿ ಇವರ ಜೀವನದ ಈ ಮುಖವನ್ನು ಅಲ್ಲಲ್ಲಿ ಎತ್ತಿ ತೋರಿಸಲಾಗಿದೆ. ಉದಾ: ಸೂರಃ ಅಸ್ಸಜ್ಞಃ (16ನೆಯ 
ಸೂಕ್ತ) ಸೂರಃ ಅದ್ದಾರಿಯಾತ್‌ (17-18ನೆಯ ಸೂಕ್ತ) ಸೂರಃ ಅರುುಮರ್‌ (9ನೆಯ ಸೂಕ್ತ) ನೋಡಿರಿ. 

82. ಅರ್ಥಾತ್‌- ಈ ಆರಾಧನೆ ಅವರಲ್ಲಿ ಅಹೆಂಭಾವವನ್ನು ಉಂಟು ಮಾಡುವುದಿಲ್ಲ. ಇಷ್ಟೆಲ್ಲ ಪುಣ್ಮಕಾರ್ಯ ಮತ್ತು 
ಆರಾಧನೆಗಳನ್ನು ಮಾಡಿಯೂ ಅವರು ಅವನ ಭಯದಿಂದ ನಡುಗುತ್ತಿರುತ್ತಾರೆ. ತಮ್ಮ ಕರ್ಮಗಳಲ್ಲಿನ ದೋಷಗಳು ತಮ್ಮನ್ನು 
ದೇವಯಾತನೆಗೆ ಗುರಿಪಡಿಸಿಬಿಡಬಹುದೋ ಎಂದು ಹೆದರುತ್ತಾರೆ. ಅವರು ತಮ್ಮ ಮಾನವ ಸಹಜ ದೌರ್ಬಲ್ಯಗಳನ್ನು ಒಪ್ಪಿ 
ಕೊಂಡು ದೇವಯಾತನೆಯಿಂದ ಪಾರಾದರೆ ಸಾಕೆಂದು ಭಾವಿಸುತ್ತಾರೆ. ಅದಕ್ಕೂ ಅವರಿಗಿರುವ ಭರವಸೆ ತಮ್ಮ ಕರ್ಮಗಳ 
ಮೇಲಾಗಿರದೆ ಅಲ್ಲಾಹನ ಕೃಪೆ ಮತ್ತು ದಯೆಯ ಮೇಲಾಗಿರುತ್ತದೆ. 

83. 'ಅರ್ಥಾತ್‌- ಸಾಮಾನ್ಮ ಅರಬರಿಗೆ ವ್ಯತಿರಿಕ್ತವಾಗಿ ಅವರು ಭೋಗ ವಿಲಾಸಗಳಿಗಾಗಲಿ, ಮದುವೆ ಮತ್ತಿತರ ಆಡಂಬರದ 
ಕಾರ್ಯಗಳಿಗಾಗಲಿ ಬೇಕಾಬಿಟ್ಟಿ ಹಣ ವ್ಯಯಿಸುವುದಿಲ್ಲ. ಹಾಗೆಯೇ ಒಬ್ಬ ಧನಪೂಜಕನಂತೆ ಸ್ವತಃ ತಿನ್ನದೆ, ಮಕ್ಕಳು ಮರಿಗಳ 
ಅವಶ್ಯಕತೆಗಳನ್ನು ತನ್ನ ಶಕ್ತಿಗನುಸಾರ ಪೂರೈಸದೆ, ಸತ್ಕಾರ್ಯಗಳಲ್ಲಿ ಆತ್ಮ ಸಂತೋಷದಿಂದ ವಿನಿಯೋಗಿಸದೆ ಹಣವನ್ನು ಕೂಡಿ 
ಹಾಕಿಡುವುದೂ ಇಲ್ಲ. ಇಸ್ಲಾಮ ದೃಷ್ಟಿಯಿಂದ ದುಂದುವೆಚ್ಚವು ಮೂರು ವಿಷಯಗಳ ಹೆಸೆರಾಗಿರುತ್ತದೆ- رر‎ ಧರ್ಮಸಮ್ಮತವಲ್ಲದ 
ಕಾರ್ಯಗಳಲ್ಲಿ ಹಣ ಖರ್ಚು ಮಾಡುವುದು. 2) ಧರ್ಮಸಮ್ಮತವಾದ ಕಾರ್ಯಗಳಲ್ಲೂ ಖರ್ಚು ಮಾಡುವಾಗ ಹದ ಮೂರುವುದು. 
3) ಪುಣ್ಯ ಕಾರ್ಯಗಳಲ್ಲಿ ಖರ್ಚು ಮಾಡುವಾಗ ಅಲ್ಲಾಹನ ಸಂಪ್ರೀತಿಯ ಬದಲು ಆಡಂಬರಕ್ಕಾಗಿಯೂ ತೋರಿಕೆಗಾಗಿಯೂ 
ಖರ್ಚು ಮಾಡುವುದು. ಅದೇ ರೀತಿಯಲ್ಲಿ ಜಿಪುಣತೆ ಎಂಬುದು ಎರಡು ವಿಷಯಗಳಿಗೆ ಅನ್ವಯಿಸುತ್ತದೆ. 1) ತನಗಾಗಿ ಮತ್ತು 
ತನ್ನ ಮಕ್ಕಳು ಮರಿಗಳಿಗಾಗಿ ತನ್ನ ಶಕ್ತಿಗನುಸಾರ ಖರ್ಚು ಮಾಡದಿರುವುದು 2) ಉತ್ತಮ ಹಾಗೂ ಪುಣ್ಮ ಕಾರ್ಯಗಳಿಗಾಗಿ 
ಖರ್ಚು ಮಾಡದೆ ಇರುವುದು. ಇವೆರಡು ಚರಮ ಸೀಮೆಗಳ ನಡುವಿನ ಸುಮಧ್ಯ ಮಾರ್ಗವೇ ಇಸ್ಲಾಮಿನ ಮಾರ್ಗ. 

84. ಅರ್ಥಾತ್‌- ಅರಬರು ಅತಿ ಹೆಚ್ಚಾಗಿ ಮಾಡುತ್ತಿದ್ದ ಮೂರು ದೊಡ್ಡ ಪಾಪಗಳಿಂದ ಅವರು ದೂರನಿರುತ್ತಾರೆ- 
1 ಶಿರ್ಕ್‌ ಬಿಲ್ಲಾಹ್‌ (ದೇವಸಹಭಾಗಿತ್ವ) 2) ಅನ್ಮಾಯವಾಗಿ ಮಾಡುವ ಕೊಲೆ 3) ವ್ಯಭಿಚಾರ. ಈ ವಿಷಯವನ್ನು ಪ್ರವಾದಿ 
ವರ್ಯರು(ಸ) ಅನೇಕ ಹದೀಸ್‌ಗಳಲ್ಲಿ ವಿವರಿಸಿರುವರು. 


ಕಾಂಡ-19 


25. ಅಲ್‌ ಫುರ್ಕಾನ್‌ 185 


ಡ್‌ ಪಳ್ಳಿ PN ET CAN 

حم الله الا اق کل RE ATO TENS‏ 

ANE‏ کمعے Ash‏ مع اھ مور tA‏ عو سے ےر وی 

الاب توم اي یمان Fl EEE a5‏ 5 

سے سس سس بی NS aT‏ سے وو 

AE EPS SEE MOLE Ne JE 

سے وی ر کو" سم ہے ص۔ے کو فی ಸಿಧಿ po ೨3” ಓಮ‏ 

QE MELEE YL OE من تاب‎ 3S 
ಕಾರ್ಯಗಳನ್ನು ಯಾರೇ ಮಾಡಿದರೂ ಅವನು ತನ್ನ ಪಾಪಗಳ ಫಲವನ್ನು ಪಡೆಯುವನು. ನಿರ್ಣಾಯಕ 
ದಿನದಂದು ಅವನಿಗೆ ಇಮ್ಮಡಿ ಯಾತನೆ ನೀಡಲಾಗುವುದು* ಮತ್ತು ಅವನು ಅದರಲ್ಲೇ ಸದಾ ಅವಮಾನಿತನಾಗಿ 
ಬಿದ್ದುಕೊಂಡಿರುವನು. (ಈ ಪಾಪಗಳನ್ನು ಮಾಡಿದ ಬಳಿಕ) ಪಶ್ಚಾತ್ತಾಪ ಪಟ್ಟು ಸತ್ಯವಿಶ್ವಾಸವನ್ನು ಸ್ಟೀಕರಿಸಿ, 
ಸತ್ಯರ್ಮಗಳನ್ನು ಮಾಡಲಾರಂಭಿಸಿದವರ ಹೊರತು.* ಇಂತಹವರ ಕೆಡುಕುಗಳನ್ನು ಅಲ್ಲಾಹನು ಒಳಿತುಗಳಾಗಿ 
ಪರಿವರ್ತಿಸುವನು.? ಅಲ್ಲಾಹ್‌ ಅತ್ಯಂತ ಕ್ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಪಶ್ಚಾತ್ತಾಪ ಪಟ್ಟು 
ಸತ್ಯರ್ಮಗಳನ್ನು ಮಾಡಲಾರಂಭಿಸುವವನಂತು ಅಲ್ಲಾಹನ ಕಡೆಗೆ ಮರಳಬೇಕಾದ ರೀತಿಯಲ್ಲಿ ಮರಳುತ್ತಾನೆ.* 


85. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ: 1) ಯಾತನೆಯ ಶೃಂಖಲೆ ಕಡಿಯಲಾರದು; ನಿರಂತರವಾಗಿ 
ಜಾರಿಯಲ್ಲಿರುವುದು. 2) ಕುಫ್ರ್‌, ಶಿರ್ಕ್‌, ನಾಸ್ತಿಕತೆ, ಭೌತಿಕತೆಗಳೊಂದಿಗೆ ವಧೆ ಮತ್ತು ವ್ಯಭಿಚಾರ ಮತ್ತಿನ್ನಿತರ ಪಾಪಗಳ 
ಹೊರೆಯನ್ನೂ ಹೊತ್ತುಕೊಂಡು ಹೋದವನಿಗೆ ಬಂಡಾಯದ ಶಿಕ್ಷೆ ಬೇರೆ ಸಿಗುವುದು ಮತ್ತು ಒಂದೊಂದು ಅಪರಾಧಕ್ಕೆ 
ಪ್ರತ್ಮಪ್ರತ್ಯೇಕವಾಗಿಯೂ ಶಿಕ್ಷೆ ಸಿಗುವುದು. 

86. ಹಿಂದೆ ತರತರದ ದುಷೃತ್ಯಗಳಿಂದ ಜೀವನ ಕಲಂಕಿತವಾಗಿದ್ದು ಈಗ ತಮ್ಮನ್ನು ತಾವೇ ತಿದ್ದಿಕೊಳ್ಳಲು 
ಸನ್ನದ್ದರಾಗಿರುವವರಿಗೆ ಇದು ಸುವಾರ್ತೆ. ಇದೇ ಸಾರ್ವತ್ರಿಕ ಕ್ಷಮೆಯ ಘೋಷಣೆ (eಗೀral Amಗesty) ಆ ಭ್ರಷ್ಟ ವಾತಾವರಣ 
ದಲ್ಲಿದ್ದ ಲಕ್ಷಾವಧಿ ಮಂದಿಯ ಕೈ ಹಿಡಿದು ಅವರನ್ನು ಶಾಶ್ವತ ಕೇಡಿನಿಂದ ರಕ್ಷಿಸಲು ಕಾರಣವಾಯಿತು. ಇದೇ ಅವರಿಗೆ 
ಆಶಾಕಿರಣವನ್ನು ತೋರಿಸಿ ತಮ್ಮ ಸ್ಥಿತಿಗಳನ್ನು ಸುಧಾರಿಸಲು ಅಣಿಗೊಳಿಸಿತು. ಅನ್ಯಥಾ ನೀವು ಮಾಡಿರುವ ಪಾಪ ಕರ್ಮಗಳಿಗಿರುವ 
ಶಿಕ್ಷೆಯಿಂದ ಇನ್ನು ಯಾವ ರೀತಿಯಿಂದಲೂ ಪಾರಾಗಲಾರಿರಿ ಎಂದು ಹೇಳಿ ಬಿಡುತ್ತಿದ್ದರೆ ಇದು ಅವರನ್ನು ಹತಾಶಗೊಳಿಸಿ 
ಪಾಪಗಳ ಸುಳಿಯಲ್ಲೇ ಶಾಶ್ವತವಾಗಿ ಬಿದ್ದಿರುವಂತೆ ಮಾಡಿ ಬಿಡುತ್ತಿತ್ತು ಮತ್ತು ಅವರ ಸುಧಾರಣೆ ಮತ್ತು ಸಂಸ್ಕಾರ 
ಎಂದೆಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. 

87. ಇದಕ್ಕೆ ಎರಡು ಅರ್ಥಗಳಿವೆ- 1) ಅವರು ಪಶ್ಚಾತ್ತಾಪ ಪಟ್ಟರೆ ಸತ್ಯನಿಷೇಧದ ಜೀವನ ಕಾಲದಲ್ಲಿ ಮಾಡುತ್ತಿದ್ದ 
ದುಷ್ಕರ್ಮಗಳ ಬದಲು ಈಗ ದೇವಾನುಸರಣೆ ಮತ್ತು ಸತ್ಯಎಶ್ವಾಸದ ಜೀವನದಲ್ಲಿ ಅಲ್ಲಾಹನ ಅನುಗ್ರಹದಿಂದ ಸತ್ಯರ್ಮಗಳನ್ನು 
ಮಾಡತೊಡಗುವರು. ಆ ದೋಷಗಳ ಸ್ಥಾನವನ್ನು ಪುಣ್ಮಗಳು ಆಕ್ರಮಿಸಿಕೊಳ್ಳುವವು. 2) ಪಶ್ಚಾತ್ತಾಪದ ಪರಿಣಾಮವಾಗಿ ಅವರ 
ಕರ್ಮ ದಾಖಲೆಗಳಿಂದ ಅವರು ಕುಫ್ರ್‌ ಮತ್ತು ಪಾಪದ ಜೀವನದಲ್ಲಿ ಮಾಡಿದ್ದಂತಹ ಅಪರಾಧಗಳೆಲ್ಲ ತೊಡೆದು ಹಾಕೆಲ್ಬಡುವುದು 
ಮಾತ್ರವಲ್ಲ, ಅವುಗಳ ಸ್ಥಾನದಲ್ಲಿ ಪ್ರತಿಯೊಬ್ಬನ ಕರ್ಮದಾಖಲೆಯಲ್ಲಿ ಇವನು ವಿದ್ರೋಹ ಮತ್ತು ಆಜ್ಞೋಲ್ಲಂಘನೆಯನ್ನು. 
ಬಿಟ್ಟು ವಿಧೇಯತೆ ಮತ್ತು ಆಜ್ಞಾಪಾಲನೆಯನ್ನು ಸ್ವೀಕರಿಸಿಕೊ೦ಡ ದಾಸ ಎಂಬ ಪುಣ್ಯವನ್ನು ಬರೆದು ಬಿಡಲಾಗುವುದು. ತರುವಾಯ 
ಅವನು ತನ್ನ ಗತ ಜೀವನದಲ್ಲಿ ಮಾಡಿದಂತಹ ದುಷ್ಕರ್ಮಗಳನ್ನು ನೆನೆದು ಎಷ್ಟು ಸಲ ನಾಚಿಕೆಪಟ್ಟು ತನ್ನ ಪ್ರಭುವಿನೆದುರು 
ಕ್ಷಮಾಯಾಚನೆ ಮಾಡುವನೋ ಆ ಲೆಕ್ಕಕ್ಕನುಸಾರ ಅಷ್ಟೇ ಪುಣ್ಯಫಲವನ್ನು ಅವನ ಲೆಕ್ಕಕ್ಕೆ ಬರೆದು ಬಿಡಲಾಗುವುದು. ಹೀಗೆ 
ಅವನ ಕರ್ಮಪತ್ರದಲ್ಲಿದ್ದ ಎಲ್ಲ ಗತಪಾಪಗಳ ಸ್ಥಾನವನ್ನು ಪುಣ್ಯಗಳು ಆಕ್ರಮಿಸುವವು. 

88. ಪ್ರಾಕೃತಿಕವಾಗಿಯೂ ಅಲ್ಲಾಹನ ಸನ್ನಿಧಿಯೇ ದಾಸನು ಮರಳಬೇಕಾದ ನೈಜ ಸ್ಥಾನವಾಗಿದೆ. ಇನ್ನು ನೈಶಿಕ 
ದೃಷ್ಟಿಯಿಂದಲೂ ಅವನು ಮರಳಿ ಹೋಗಬೇಕಾದ ಸ್ಥಳ ಅದುವೇ. ಪರಿಣಾಮದ ದೃಷ್ಟಿಯಿಂದಲೂ ಆ ಸನ್ನಿಧಿಗೆ ಮರಳುವುದೇ 


ಕಾಂಡ-19 


16 ಕುರ್‌ಆನ್‌ ವ್ಯಾಖ್ಯಾನ 


EES SASS NE AM BE 8595 GUE 
[AS EN TR تر پیڑا متا‎ el 
pene ಮರತ ಹ os 


۱ (ರಹ್ಮಾನನ .ದಾಸರು) ಸುಳ್ಳಿಗೆ ಸಾಕ್ಸಿಗಳಾಗುವುದಿಲ್ಲ೫ ಮತ್ತು ಅವರಿಗೆ ವ್ಯರ್ಥ ವಿಷಯಗಳ ಸಮೂೊಪದಿಂದ ಹಾದು 
| ಹೋಗಬೇಕಾಗಿ ಬಂದಾಗ ಸಂಭಾವಿತರಂತೆ ಹಾದು ಹೋಗುತ್ತಾರೆ. ಅವರ ಪ್ರಭುವಿನ ಆಯತ್‌ಗಳನ್ನು ಹೇಳಿ 
ಉಪದೇಶ ಮಾಡಿದಾಗ ಅವರು ಅದರ ಬಗ್ಗೆ ಕುರುಡರೂ ಕಿವುಡರೂ ಆಗಿದ್ದು ಬಿಡುವುದಿಲ್ಲ.5! 
(74-76) ಅವರು, "ನಮ್ಮ ಪ್ರಭೂ, ನಮ್ಮ ಪಶ್ನಿಯರಿಂದಲೂ ಮಕ್ಕಳಿಂದಲೂ ನಮ್ಮ ಕಣ್ಮನಗಳನ್ನು 
ತಣಿಸು”? ಮತ್ತು ನಮ್ಮನ್ನು ಧರ್ಮನಿಷ್ಠರ ನಾಯಕರಾಗಿ ಮಾಡು" ಎಂದು ಪ್ರಾರ್ಥಿಸುತ್ತಾ تق‎ ಇವರೇ ತಮ್ಮ 


ಫಲಕಾರಿ ಮಾತ್ರವಲ್ಲದೆ ಅವನು ಮರಳಿ ಹೋಗಲು ಅರ್ಹವಾದ ಸ್ಥಳೆದೆಡೆಗೇ ಮರಳುತ್ತಿದ್ದಾನೆ. ಅದು ಅತ್ಯುನ್ನತ ಸ್ಥಳವಾಗಿದೆ. 
ಮರಳಿ ಬರುವವನಿಗಾಗಿ ಧಾರಾಳ ಕ್ಷಮೆ ಮತ್ತು ಹಿತವನ್ನು ಹೊಂದಿರುವ ನೆಲೆಯಾಗಿದೆ ಎಂಬ ಅರ್ಥವೂ ಇದಕ್ಕಿದೆ. 

89. ಇದಕ್ಕೂ ಎರಡರ್ಥಗಳಿವೆ- 1) ಅವರು ಸುಳ್ಳು ಸಾಕಿ ಹೇಳುವುದಿಲ್ಲ. 2) ಅವರು ಸುಳ್ಳನ್ನು ನೋಡುವುದಿಲ್ಲ. ಅದರ 
ಪ್ರೇಕ್ನಕರಾಗುವುದಿಲ್ಲ. ಅದನ್ನು ನೋಡುವ ಸಂಕಲ್ಪ ಮಾಡುವುದಿಲ್ಲ. ಈ ಎರಡನೆಯ ಅರ್ಥಕ್ಕೆನುಸಾರವಾಗಿ- 'ಸುಳ್ಳು' ಎಂಬ 
ಪದ 'ಬಾತಿಲ್‌'(ಮಿಥ್ಮ) ಮತ್ತು 'ಶರ್ಸ್‌'(ಕೇಡು) ಎಂಬುದರ ಸಮಾನಾರ್ಥ ಪದವಾಗಿದೆ. ಮಾನವನು ಯಾವುದೇ ಕೇಡಿನ ಬಳಿಗೆ 
از‎ ಹೋಗುವುದಾದರೂ ಶೈತಾನನು ಅದಕ್ಕೆ ಬಳಿದಿರುವ ರುಚಿ, ಸೌಂದರ್ಯ ಅಥವಾ ಬಾಹ್ಮಲಾಭಗಳ ಮಿಥ್ಯಲೇಪನದ ಕಾರಣ 
| ದಿಂದಲೇ ಹೋಗುತ್ತಾನೆ. ಆದುದರಿಂದ ಎಲ್ಲ ಮಿಥ್ಮಗಳೂ, ಎಲ್ಲ ಪಾಪಗಳೂ, ಎಲ್ಲ ದೋಷಗಳೂ ತಮ್ಮ ಬಾಹ್ಮ ಥಳಕುಗಳ 
| ಮೂಲಕವೇ ತಮ್ಮ ಕಡೆಗೆ ಜನರನ್ನು ಆಕರ್ಷಿಸುತ್ತವೆ ಎಂಬ ದೃಷ್ಟಿಯಿಂದ ಅವೆಲ್ಲಾ ಸುಳ್ಳೇ ಆಗಿವೆ. 

'| . ೨90. 'ಲಗೂ' ಎಂಬ ಪದ ಮೇಲೆ ವಿವರಿಸಲಾಗಿರುವ ಸುಳ್ಳಿಗೂ ಅನ್ವಯಿಸುತ್ತದೆ. ಅದರೊಂದಿಗೆ ಎಲ್ಲ ಅನಗತ್ಯ, ವ್ಯರ್ಥ 
ಮತ್ತು ನಿಷ್ಪ್ಟಯೋಜಕ ಮಾತುಗಳೂ, ಕ್ರಿಯೆಗಳೂ ಇದರ ಅರ್ಥ ವ್ಯಾಪ್ತಿಯಲ್ಲಿ ಸೇರುತ್ತವೆ. (ಇನ್ನಷ್ಟು ವಿವರಣೆಗಾಗಿ ಸೂರಃ 
ಅಲ್‌ ಮೂಮಿನೂನ್‌ನ 4ನೆಯ ಟಿಪ್ಪಣಿ ನೋಡಿರಿ). 

. ಮೂಲದಲ್ಲಿ 'ಲಮ್‌ ಯಖಿರ್ರೂ ಅಲೈಹಾ ಸುಮ್ಮಂವ ಉಮ್‌ಯಾನಾ' ಎಂದಿದೆ. ಇವುಗಳ ಶಬ್ದಾರ್ಥ “ಅವರು 
ಅದರ × ಕುರುಡರೂ, ಕಿವುಡರೂ ಆಗಿ ಬೀಳುವುದಿಲ್ಲ" ಎಂದಾಗುತ್ತದೆ. ಆದರೆ ಇಲ್ಲಿ 'ಬೀಳು' ಎಂಬ ಪದೆ ಶಬ್ದಾರ್ಥದ 
ಬದಲು ಒಂದು ನುಡಿಗಟ್ಟಿನ ರೂಪದಲ್ಲಿ ಪ್ರಯೋಗವಾಗಿದೆ. ಸೂಕ್ತದ ತಾತ್ಸರ್ಯವೇನೆಂದರೆ, ಅವರು ಅಲ್ಲಾಹನ ಸೂಕ್ತ ಗಳನ್ನು 
ಕೇಳಿ ಕದಲದೆ ಇದ್ದು ಬಿಡುವವರಲ್ಲ. ಅವರು ಅದರಿಂದ ಸಂಪೂರ್ಣ ಪ್ರಭಾವಿತರಾಗುತ್ತಾರೆ. ಆ ಸೂಕ್ತಗಳಲ್ಲಿ ಬಂದಿರುವ 
ಆದೇಶಗಳನ್ನು ಪಾಲಿಸುತ್ತಾರೆ. 

92. ಅರ್ಥಾತ್‌- ಅವರಿಗೆ ಈಮಾನ್‌(ಸತ್ಯವಿಶ್ವಾಸು ಮತ್ತು ಸದಾಚಾರಗಳ ಅನುಗ್ರಹ ನೀಡು ಮತ್ತು ಅವರನ್ನು 
ಸುಶೀಲ ಸಚ್ಚಾರಿತ್ಯ್ಯಗಳಿಂದ ಬೆಳಗಿಸು. ಏಕೆಂದರೆ, ಒಬ್ಬ ಸತ್ಯವಿಶ್ಚಾಸಿಗೆ ತನ್ನ ಮಡದಿ ಮಕ್ಕಳ ಸೌಂದರ್ಯ ಮತ್ತು 
ಐಶಾರಾಮಗಳ ಬದಲು, ಅವರ ಸುಶೀಲತೆ ಮತ್ತು ಸದಾಚಾರದಿಂದ ಮನಃಾಂತಿ ಸಿಗುತ್ತದೆ. ಅವರಿಗೆ ಈ ಲೋಕದಲ್ಲಿ 
ತಮಗೆ ಇತರೆಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿರುವವರು ನರಕದ ಇಂಧನವಾಗಲು ಸಿದ್ದ ಶ್ಸರಾಗುತ್ತಿರುವುದನ್ನು ಕಾಣುವಾಗ 
'ಆಗುವನ್ಟು.: ಸಂಕಟ ಬೇರಾವುದರಿಂದಲೂ ಆಗಲಾರದು. 

93. ಅರ್ಥಾತ್‌- ನಾವು ಧರ್ಮನಿಷ್ಠೆ ಮತ್ತು ಧರ್ಮಾನುಸರಣೆಯಲ್ಲಿ ಎಲ್ಲ; ರನ್ನೂ ಮೊರಬೇಕು. ಪುಣ್ಯ ಮತ್ತು 
ಸತ್ಕಾರ್ಯಗಳಲ್ಲಿ ಎಲ್ಲರಿಗಿಂತಲೂ ಮುಂದಾಗಬೇಕು. ಸಜ್ಜನರು ಮಾತ್ರ ಆದರೆ ಸಾಲದು. ಸಜ್ಜನರ ನಾಯಕರಾಗಬೇಕು. 
ನಮ್ಮಿಂದಾಗಿ ಜಗತ್ತಿನಲ್ಲಿ ಒಳಿತುಗಳು “ಹಬ್ಬಬೇಕು. ಇವರು ಸಂಪತ್ತಿನ ಸಮೃದ್ಧಿಯಲ್ಲೂ, ಕೀರ್ತಿ ಸ್ಥಾನಮಾನಗಳಲ್ಲೂ 
ಮುಂದಾಗಬೇಕೆಂದು ಇಚ್ಛಿಸುವವರಲ್ಲ. ಪುಣ್ಮಕಾರ್ಯ ಮತ್ತು ಧರ್ಮನಿಷ್ಠೆಗಳಲ್ಲಿ ಮುಂದಾಗಲು ಪ್ರಯತ್ನಿಸುವವರು ಎಂಬುದನ್ನು 
ತೋರಿಸಲಿಕ್ಕಾಗಿ ಇಲ್ಲಿ ಇದನ್ನು ಪ್ರಸ್ತಾಪಿಸಲಾಗಿದೆ. 


1 


ಕಾಂಡ-19 


25. ಅಲ್‌ ಪುರ್ಕಾನ್‌ 187 


SRN ಆದೆರ ತ pe pA ಔಸಿ ردے سے‎ 
G3 SEBEL 4S GS SLICE SN SIE 
೨೭೨೬ ಸಿ کو سی‎ co re سوبھم را سے وے وہ‎ 
SEERA ماما شال‎ a 
ಭಜ 
ಕಗ ೨೨2 ہو ججهھے ے‎ : 
BU) وف یصعون‎ NK ۱ ಭಿ 
ಸಹನೆಯ” ಫಲವನ್ನು ಉನ್ನತ ಅಂತಸ್ತಿನ ರೂಪದಲ್ಲಿ ಪಡೆಯಲಿರುವವರು.” ಅವರನ್ನು ಗೌರವಪೂರ್ಣ 
ಅಭಿನಂದನೆಗಳೊಂದಿಗೆ ಸ್ವಾಗತಿಸಲಾಗುವುದು. ಅಲ್ಲಿ ಅವರು ಅನಂತಾನಂತ ಕಾಲ ವಾಸಿಸುವರು” ಆ ನೆಲೆ 
ಮತ್ತು ಆ ಸ್ಥಾನ ಅದೆಷ್ಟು ಉತ್ತಮವಾದುದು! y 
(77) ಪೈಗಂಬರರೇ, ಜನರೊಡನೆ, "ನೀವು ನನ್ನ ಪ್ರಭುವನ್ನು 'ಪ್ರಾರ್ಥಿಸದಿದ್ದರೆ ಅವನಿಗೇನಾಗ 
ಬೇಕಾಗಿದೆ. 5 ಈಗಂತು ನೀವು ಸುಳ್ಳಾಗಿಸಿ ಬಿಟ್ಟಿದ್ದೀರಿ ಸದ್ಮವೇ ಜೀವ ಬಿಡಿಸಿಕೊಂಡು ತಪ್ಪಿಸಿಕೊಳ್ಳ 
ಲಾಗದಂತಹ ಶಿಕ್ಷೆಯನ್ನು ನೀವು ಪಡೆಯಲಿದ್ದೀರಿ” ಎಂದು .ಹೇಳಿರಿ. 


94, 'ಸೆಬ್ರ್‌' (ಸಹನೆ) ಎಂಬ ಪದ ಇಲ್ಲಿ ತನ್ನ ಅತ್ಯಂತ ವಿಶಾಲಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಸತ್ಯದ 'ಶತ್ರುಗಳ 
ಹಿಂಸೆಯನ್ನು ಧೃತಿಗೆಡದೆ. ಸಹಿಸುವುದು, ಸತ್ಯಧರ್ಮದ ಸಂಸ್ಥಾಪನೆ ಮತ್ತು ಅದರ ಉತ್ಸಾನಕ್ಕಾಗಿ ಹೆಣಿಗಾಡುವ ವೇಳೆ ಎಲ್ಲ 
1 ವಿಧದ ಕಷ್ಟಕಾರ್ಪಣ್ಯಗಳನ್ನು ಸಹಿಸುವುದು, ಎಲ್ಲ ವಿಧದ ಭಯ ಮತ್ತು ಆಮಿಷಗಳಿದುರು ಸತ್ಯ ಮಾರ್ಗದಲ್ಲಿ ಸ್ಥಿರವಾಗಿರು 
ವುದು, ಶೈತಾನನ ಎಲ್ಲ ದುಪ್ಟೇರಣೆ ಮತ್ತು ಭ್ರಷ್ಟ ಚಿತ್ರದ ಎಲ್ಲ ಆಕಾಂಕ್ಸೆಗಳನ್ನು ಪ್ರತಿರೋಧಿಸಿ ತನ್ನ ಕರ್ತವ್ಯವನ್ನು 
ನಿರ್ವಹಿಸುವುದು:- ಹೀಗೆ ಈ ಒಂದು ಪದದಲ್ಲಿ ಧರ್ಮ, ಧರ್ಮನೀತಿ ಮತ್ತು ಧರ್ಮ ಬಾರಿತ್ಯೈಗಳ ಒಂದು ಲೋಕವನ್ನೇ 
ತುಂಬಲಾಗಿದೆ. y | | 

95. ಮೂಲದಲ್ಲಿ 'ಗುರ್‌ಫಃ ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಅತ್ಯುನ್ನತ ಕಟ್ಟಡ. ಸಾಮಾನ್ಯವಾಗಿ ಇದನ್ನು 
'ಮಾಳಿಗೆ' ಎಂದು ಅನುವಾದಿಸಲಾಗುತ್ತದೆ. ಇದರಿಂದ ಎರಡು ಅಂತಸ್ತುಗಳ ಒಂದು ಕಟ್ಟಿಡದ ಚಿತ್ರ ಮನಸ್ಸಿನಲ್ಲಿ ಮೂಡುತ್ತದೆ. 
ವಾಸ್ತವದಲ್ಲಿ ಮಾನವನು ಭೂಲೋಕದಲ್ಲಿ ಕೆಟ್ಟುವ೦ತಹ ಅತ್ಯುನ್ನತ ಮತ್ತು ಅತಿದೊಡ್ಡ ಭವ್ಯ ಕಟ್ಟಡವಾಗಿರುವ ಭಾರತದ 
ತಾಜ್‌ಮಹಲ್‌ ಮತ್ತು ಅಮೇರಿಕದ ಗಗನಚುಂಬಿ ($y ಂrpr)ಗಳೂ ಸ್ವರ್ಗದ ಮಹಲುಗಳ ಒಂದು ಒರಟಾದ ನಕಲು 
ಮಾತ್ರವಾಗಿದೆ. ಅವುಗಳ ಕೇವಲ ಒಂದು ಮಬ್ಬಾದ ಚಿತ್ರ ಆದಮರ ಸಂತತಿಯ ಸುಪ್ತ ಪ್ರಜ್ಞೆಯಲ್ಲೆಲ್ಲೋ ಸುರಕ್ಷಿತವಾಗಿದೆ. 

96. ಅರ್ಥಾತ್‌. ನೀವು ಅಲ್ಲಾಹನನ್ನು ಪ್ರಾರ್ಥಿಸದಿದ್ದರೆ, ಅವನ ಆರಾಧನೆ ಮಾಡದಿದ್ದರೆ, ನಿಮ್ಮ ಅಗತ್ಮಗಳಿಗಾಗಿ 
'| ಅವನನ್ನು ಸಹಾಯಕ್ಕಾಗಿ ಕರೆಯದಿದ್ದರೆ ಅವನು ನಿಮ್ಮನ್ನು ತೃಣ ಮಾತ್ರಕ್ಕೂ ಲೆಕ್ಕಿಸುವವನಲ್ಲ. ಏಕೆಂದರೆ, ಅಲ್ಲಾಹನ ದೃಷ್ಟಿಯಲ್ಲಿ 
ನಿಮಗೆ ಯಾವ ಬೆಲೆಯೂ ಇಲ್ಲ. ಕೇವಲ ಸೃಷ್ಟಿ ಎಂಬ ನೆಲೆಯಲ್ಲಿ ನಿಮಗೂ ಬಂಡೆಕಲ್ಲುಗಳಿಗೂ ಏನೂ ವೃತ್ಥಾಸವಿಲ್ಲ. ನೀವು 
ಆರಾಧನೆ ಮಾಡದಿದ್ದರೆ ಅವನ ಯಾವ ಕೆಲಸವೂ ಉಳಿದು ಹೋಗಲಾರದು. ಅವನ ಮುಂದೆ ನಿಮ್ಮ ಕ್ಕೆ ಚಾಚುವಿಕೆ ಮತ್ತು 
ಪ್ರಾರ್ಥನೆಗಳೇ ಅವನು ನಿಮ್ಮ ಮೇಲೆ ತನ್ನ ಕೃಪಾಕಟಾಕ್ಸವನ್ನು ಬೀರುವಂತೆ ಮಾಡುವ ಸಾಧನಗಳು. ನೀವು ಇದನ್ನೆಲ್ಲ ಮಾಡದಿದ್ದರೆ 
ನಿಮ್ಮನ್ನು ಕಸಕಡ್ಡಿಯಂತೆ' ಎಸೆದು ಬಿಡಲಾಗುವುದು. p ۱ 


ಕಾಂಡ-19 


18 ಕುರ್‌ಆನ್‌ ವ್ಯಾಖ್ಯಾನ 


ಈ 


۱ ಪರಿಚಯ 
ಹೆಸರು. ۱ ہو‎ 
- ಇದನ್ನು 224ನೆಯ .ಸೂಕ್ತದಲ್ಲಿ। ರುವ کس ےسا‎ ಯತ್ತಬಿಉಹುಮುಲ್‌ ಗಾವೂನ್‌" ಎಂಬ ನುಡಿಯಿಂದ 
ಆಯ್ದುಕೊಳ್ಳಲಾಗಿದೆ. : 1 
ಅವತೀರ್ಣ ಕಾಲ 

ಈ ಅಧ್ಯಾಯದ ಅವತೀರ್ಣ ಕಾಲವು ಮಕ್ಕಾ ಜೀವನದ ಮಧ್ಯಕಾಲವಾಗಿದೆಯೆಂದು ವಿಷಯ ಹಾಗೂ ವಿವರಣಾ 
ಶೈಲಿಯನ್ನು ಗಮನಿಸಿದಾಗ ತಿಳಿಯುತ್ತದೆ ಮತ್ತು ಹದೀಸ್‌ ವರದಿಗಳು ಕೂಡ ಇದನ್ನು ಪುಷ್ಟೀಕರಿಸುತ್ತವೆ. 
ಚರ್ಚಾ ವಿಷಯಗಳು 

ಉಪನ್ಮಾಸದ ಹಿನ್ನಲೆ ಹೀಗಿದೆ; ಮಕ್ಕಾದ ಸತ್ಯನಿಷೇಧಿಗಳು. ಪ್ರವಾದಿವರ್ಯರ(ಸ) ಧರ್ಮಪ್ರಚಾರ ಹಾಗೂ 
ಬೋಧನೆಗಳನ್ನು ಪರಿಹಾಸ್ಮ ಮತ್ತು ಧಿಕ್ಕಾರದೊಂದಿಗೆ ಎದುರಿಸುತ್ತಿದ್ದರು. ಅದಕ್ಕಾಗಿ ತರತರದ ನೆಪಗಳನ್ನು ಕಂಡು 
ಹಿಡಿಯುತ್ತಿದ್ದರು. ಪ್ರವಾದಿವರ್ಯರು(ಸು) ಸಮರ್ಪಕವಾದ ಆಧಾರಗಳ ಮೂಲಕ ಅವರ ವಿಶ್ವಾಸಗಳ ದೋಷಗಳನ್ನು 
ಹಾಗೂ ವಏಿಕದೇವ ವಿಶ್ವಾಸ ಮತ್ತು ಪರಲೋಕ ವಿಶ್ವಾಸಗಳ ಸತ್ಯತೆಯನ್ನು ಅವರಿಗೆ ಮನವರಿಕೆ ಮಾಡಿಸಲು ಪ್ರಯತ್ನಿಸುತ್ತಾ 
ದಣಿದು ಹೋಗುತ್ತಿದ್ದರೂ ಆ ಜನರು ಮಾತ್ರ ಹಠಮಾರಿತನದ ನಿತ್ಯ ನೂತನ ವಿಧಾನಗಳನ್ನು ' ಬಳಸುವುದರಲ್ಲಿ 
ದಣಿಯುತ್ತಿರಲಿಲ್ಲ. ಇದು ಪ್ರವಾದಿವರ್ಯರಿಗೆ(ಸ) ಸಹಿಸಲಾಗದ ವೃಥೆಯನ್ನುಂಟು ಮಾಡುತ್ತಿತ್ತು. ಇದೇ ವ್ಯಥೆಯಲ್ಲಿ 
ಅವರು ಸೊರಗಿ ಹೋಗುತ್ತಿದ್ದರು. 6 

ಇಂತಹ ಪರಿಸ್ಥಿತಿಯಲ್ಲಿ ಈ ಅಧ್ಯಾಯ ಅವತೀರ್ಣವಾಯಿತು. ಇವರಿಗಾಗಿ ನೀವೇಕೆ ಕೊರಗುತ್ತೀರಿ? ಇವರು 
ಸತ್ಕವಿಶ್ವಾಸ ಸ್ಟೀಕರಿಸದಿರುವುದಕ್ಕೆ ಕಾರಣ, ಇವರಿಗೆ ನಿದರ್ಶನಗಳು ಕಂಡುಬಂದಿಲ್ಲವೆಂಬುದಲ್ಲ. ವಾಸ್ತವದಲ್ಲಿ ಇದಕ್ಕೆ 
ಇವರ ಹಠಮಾರಿತನವೇ ಕಾರಣ. ಇವರು ತಮಗೆ ಕಲಿಸಿಕೊಟ್ಟದ್ದನ್ನು ಸ್ವೀಕರಿಸ ಬಯಸುವುದಿಲ್ಲ - ಎಂಬ ಮಾತುಗಳಿಂದ 
ಈ ಅಧ್ಯಾಯವನ್ನು ಪ್ರಾರಂಭಿಸಲಾಗಿದೆ. ಈ ಆರಂಭದ ಮಾತುಗಳ ಬಳಿಕ 10ನೇ ರುಕೂಲ್‌ನ ವರೆಗೆ ನಿರಂತರವಾಗಿ 
ಮುಂದುವರಿದಿರುವ ವಿಷಯ ಸರಣಿಯಲ್ಲಿ ತಿಳಿಸಿರುವುದೇನೆಂದರೆ- ಅಲ್ಲಾಹನ ಈ ಪೃಥ್ವಿಯೊಳಗೆ ಎಲ್ಲೆಲ್ಲೂ ನಿದರ್ಶನಗಳೇ 
ನಿದರ್ಶನಗಳು ಹರಡಿಕೊಂಡಿರುವುದರಿಂದ ಸತ್ಕಾನ್ವೇಷಿಗಳಿಗೆ ಅವುಗಳನ್ನು ಕಂಡು ವಸ್ತುಸ್ಥಿತಿಯನ್ನು ಅರಿತುಕೊಳ್ಳಲು ಸಾಧ್ಯವಿದೆ. 
ಆದರೆ ಹಠಸಾಧಕರು ಇಂತಹವುಗಳನ್ನು ಕಂಡ ಬಳಿಕವೂ ಸತ್ಮವಿಶ್ಚಾಸ ಸ್ವೀಕರಿಸುವುದಿಲ್ಲ. ಅವರಂತು ಕೊನೆಗೆ ಅಲ್ಲಾಹನ 
ಘೋರ ಯಾತನೆ ಬಂದೆರಗಿ ಅವರನ್ನು ತನ್ನ ಮುಷ್ಟಿಯೊಳಗೆ ಬಿಗಿಹಿಡಿಯುವ ವರೆಗೂ ತಮ್ಮ ಪಥಬ್ರಷ್ಟತೆಯಲ್ಲೇ 
ಸ್ಥಿರವಾಗಿರುವರು. ಈ ನಿಟ್ಟಿನಲ್ಲಿ ಈ ಹಿಂದೆ ಮಕ್ಕಾದ ಸತ್ಕನಿಷೇಧಿಗಳಂತೆಯೇ ಹಟಮಾರಿತನ ತೋರಿದ್ದ ಗತ ಇತಿಹಾಸದ 
ಏಳು ಜನಾಂಗಗಳ ಸ್ಥಿತಿಯನ್ನು ಮುಂದಿಡಲಾಗಿದೆ. ಈ ಇತಿಹಾಸಿಕ ವಿವರಗಳೊಂದಿಗೆ ಕೆಲವು ವಿಷಯಗಳನ್ನು ಮನವರಿಕೆ 
ಮಾಡಿಸಲಾಗಿದೆ- 

1) ನಿದರ್ಶನಗಳಲ್ಲಿ ಎರಡು ತರದವುಗಳಿವೆ. ಒಂದನೆಯದು- ದೇವನ ಪೃಥ್ವಿಯಲ್ಲಿ ಎಲ್ಲೆಲ್ಲೂ ಹರಡಿ 
ಕೊಂಡಿರುವಂತಹವುಗಳು. ಇವುಗಳನ್ನು ನೋಡಿ ಪ್ರತಿಯೊಬ್ಬ ವಿವೇಕಿಯು, ಪ್ರವಾದಿಯು ಯಾವುದರ ಕಡೆಗೆ ಕರೆ 
ನೀಡುತ್ತಿರುವರೋ ಅದು ಸತ್ಯವೋ ಅಲ್ಲವೋ ಎಂಬುದನ್ನು ಕಂಡುಕೊಳ್ಳಬಲ್ಲನು. ಎರಡನೆಯದು- ನಾಶಗೊಳಿಸಲ್ಪಟ್ಟ 
ಜನಾಂಗಗಳು ಕಂಡುಕೊಂಡಂತಹ ನಿದರ್ಶನಗಳು. ಈಗ ಇವರು ಯಾವ ತರದ ನಿದರ್ಶನವನ್ನು ನೋಡಲಿಚ್ಛಿಸುತ್ತಾರೆಂದು 
ತೀರ್ಮಾನಿಸಿಕೊಳ್ಳುವುದು ಸ್ಪತಃ ಸತ್ಯನಿಷೇಧಿಗಳಿಗೇ ಬಿಟ್ಟದ್ದು. 

2 ಸತ್ಮನಿಷೇಧಿಗಳೆ 'ಮನೋವೃತ್ರಿಯು ಎಲ್ಲ ಕಾಲಗಳಲ್ಲೂ ಒಂದೇ ರೀತಿಯಾಗಿತ್ತು. ಅವರ ಕುತರ್ಕಗಳು ಒಂದೇ 
ವಿಧದವುಗಳಾಗಿದ್ದುವು. ಅವರ ಆಕ್ಲೇಪಗಳೂ ಏಕ ಪ್ರಕಾರದವುಗಳಾಗಿದ್ದವು. ಕೊನೆಗೆ ಅವರ ಅಂತಿಮ. ಗತಿಯೂ 
ಏಕರೀತಿಯದ್ದಾಗಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ, ಎಲ್ಲ ಕಾಲದ ಪ್ರವಾದಿಗಳ, ಶಿಕ್ಷಣವೂ ಒಂದೇ ಆಗಿತ್ತು. "ತಮ್ಮ 


26. ಅಶ್ಕುಅರಾ 189 


ವಿರೋಧಿಗಳೆದುರು ಅವರು ಮಂಡಿಸಿದ ವಾದ ಮತ್ತು ತರ್ಕಗಳ ಸ್ವರೂಪವೂ ಒಂದೇ ಆಗಿತ್ತು ಮತ್ತು ಅವರೆಲ್ಲರ 
ವಿಷಯದಲ್ಲಿ ಅಲ್ಲಾಹನು ತೋರಿದಂತಹ ಅನುಗ್ರಹದ ನೀತಿಯೂ ಒಂದೇ. ರೀತಿಯದ್ದಾಗಿತ್ತು. ಇವೆರಡೂ ಮಾದರಿಗಳು 
ಇತಿಹಾಸದಲ್ಲಿವೆ. ತಮ್ಮ ಸದೃದ ಸ್ವರೊಪವು ಈ ಷೈ ಯಾವ ಮಾದರಿಯೊಂದಿಗೆ ಹೋಲುತ್ತ ದಂಟನ್ನು ಸತ್ಮನಿಷೇಧಿಗಳು 
ಸ್ವತಃ ನೋಡಿಕೊಳ್ಳಬಹುದು. 

3) ಪದೇ ಪದೇ ಪುನರಾವರ್ಕಿಸಲಾಗಿರುವ ಮೂರನೆಯ "ವಿಷಯ ಯಾವುದೆಂದರೆ" « ಅಲ್ಲಾಹ್‌ ಮಹಾ ಪ 
ಮಹಾ ಮಹಿಮನೂ; ಸರ್ವಶಕ್ತನೂ ಆಗಿದ್ದಾನೆ. ಕರುಣಾಮಯಿಯೂ ಆಗಿರುತ್ತಾನೆ. ಈಗ” ತಮ್ಮನ್ನು ಅವನ ಕೃಪೆಗೆ 
ಪಾತ್ರರಾಗಿ ಮಾಡಿಕೊಳ್ಳಬೇಕೋ ಅಥವಾ ಅವನ ಕ್ರೋಧಕ್ಕೆ ಪಾತ್ರರಾಗಬೇಕೋ. ಎಂದು ಜನರು ತಾವೇ ನಿರ್ಧರಿಸಿಕೊಳ್ಳಬೇಕು. i 

ಈ ಚರ್ಚೆಯನ್ನು ಕೊನೆಗೊಳಿಸುತ್ತಾ ಕೊನೆಯ ರುಕೂಶೌನಲ್ಲಿ, ಒಂದು ವೇಳೆ ನೀವು. ನಿದರ್ಶನಗಳನ್ನೇ, ನೋಡಲು 

ಯಸುವುದಿದ್ದರೆ ವಿನಾಶಿಕ್ಕೊಳಗಾದ ಜನಾಂಗಗಳು ಕಂಡುಕೊಂಡ ಆ ಭಯಾನಕ ನಿದರ್ಶೆನಗಳನ್ನೇ ಕಾಣಬೇಕೆಂದು 
ಬಯಸುವಿರೇಕೆ? . ನಿಮ್ಮ ಸ್ವಂತ ಭಾಷೆಯಲ್ಲಿರುವ ಈ ಕುರ್‌ಆನನ್ನು ನೋಡಬಾರದೇ?” ಮುಹಮ್ಮದ್‌ರನ್ನು(ಸ) 
ನೋಡಬಾರದೇ? ಅವರ ಸಂಗಾತಿಗಳನ್ನು ನೋಡಬಾರದೇ? ಈ ವಾಣಿಯು ಯಾವುದಾದರೂ ಶೈತಾನ್‌ ಅಥವಾ ಜಿನ್ನ್‌ನ 1 
ವಾಣಿಯಾಗಿರಲು ಸಾಧ್ಯವೇ? ಈ ವಾಣಿಯನ್ನು ನಿಮ್ಮ ಮುಂದಿಡುತ್ತಿರುವ ವ್ಯಕ್ತಿಯು ನಿಮಗೆ ಜ್ಯೋತಿಷಿಯಂತೆ 
ತೋರುತ್ತಾನೆಯೇ? ಹ. ಮುಹಮ್ಮದ್‌(ಸ) ಮತ್ತು ಅವರ ಸಂಗಾತಿಗಳು ಕವಿ ಹಾಗೂ ಅವರ ಸಹಚರರಂತೆ 
ತೋರುತ್ತಿರುವರೇ? ಹಾಗಲ್ಲವೆಂದು ನಿಮ್ಮ ಅಂತರಂಗವೇ ہیں‎ ಹೇಳುತ್ತಿರಬಹುದು. ಹೀಗಿರುತ್ತಾ ನೀವೇ 


۱ 
ಅಕ್ರಮವೆಸಗುತ್ತಿದ್ದೀರಿ ಮತ್ತು ಅಕ್ರಮಿಗಳು ಕಾಣುವಂತಹ ದುರ್ಗತಿಯನ್ನೇ ನೀವೂ ಕಾಣುವಿರಿ ಎಂದು ಎಚ್ಚರಿಸಲಾಗಿದೆ. 


190 ಕುರ್‌ಆನ್‌ ವ್ಯಾಖ್ಯಾನ 


ڈث یك ا ایپ GLUE deg‏ 


ESCs ಪಿಯ 2‏ یضر 
a5 2-1‏ تل cE‏ إلا کاوا عنة RES‏ 
ಅಶ್ಕುಅರಾ‏ .26' 

_ . (ಅವಶೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು-227 ರುಕೂಲ್‌ಗಳು-11 


ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ತಾ ಸೀನ್‌ ಮ್ಮೊಮ್‌. ಇವು ಸುಸ್ಪಷ್ಟ ಗ್ರಂಥದ ಸೂಕ್ತಗಳಾಗಿವೆ.! 
(3-6) ಸಂದೇಶವಾಹಕರೇ, ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸುವುದಿಲ್ಲವೆಂಬ ವ್ಯಥೆಯಿಂದ ಪ್ರಾಯಶಃ 


ನೀವು ನಿಮ್ಮ ಜೀವವನ್ನೇ ಸೊರಗಿಸಿಕೊಳ್ಳುವಿರಿ.? ನಾವಿಚ್ಛಿಸಿದರೆ ಇವರ ಕೊರಳುಗಳನ್ನು ಬಾಗಿಸಿ ಬಿಡುವಂತಹ 
| ನಿದರ್ಶನವನ್ನು ಆಕಾಶದಿಂದ ಇಳಿಸಬಲ್ಲೆವು. ಇವರ ಬಳಿಗೆ ರಹ್ಮಾನನ ಕಡೆಯಿಂದ ಬರುವ ಪ್ರತಿಯೊಂದು 


7 1. ಅರ್ಥಾತ್‌- ಈ ಅಧ್ಯಾಯದಲ್ಲಿ ಮುಂದಿರಿಸಲಾಗುತ್ತಿರುವಂತಹ ಸೂಕ್ತಗಳು, ತನ್ನ ಆಶಯವನ್ನು ಸುಸ್ಪಷ್ಟವಾಗಿ ಇಷಾ] 
ವಿವರಿಸುವಂತಹ ಗ್ರಂಥದ ಸೂಕ್ತಗಳಾಗಿವೆ. ಅದನ್ನು ಓದಿ ಅಥವಾ ಕೇಳಿ, ಅದು ಯಾವುದರ ಕಡೆಗೆ ಕರೆ ನೀಡುತ್ತದೆ ಮತ್ತು 
| ಯಾವುದರಿಂದ ತಡೆಯುತ್ತದೆ, ಯಾವುದನ್ನು ಸತ್ಮವೆನ್ನುತ್ತದೆ ಮತ್ತು ಯಾವುದನ್ನು ಮಿಥ್ಯ ವೆನ್ನುತ್ತದೆ ಎಂಬುದನ್ನು ಪ್ರತಿಯೊಬ್ಬನೂ 
ತಿಳಿದುಕೊಳ್ಳಬಲ್ಲನು. ನಂಬುವುದೂ ನಂಬದಿರುವುದೂ ಬೇರೆ ವಿಷಯ. ಆದರೆ ಈ ಗ್ರಂಥದ ಶಿಕ್ಷಣ ನನಗೆ ತಿಳಿಯಲಿಲ್ಲ ವೆಂದೂ 
| ಅದು ಏನನ್ನು ತ್ಮಜಿಸಲಿಕ್ಕೆ ಮತ್ತು ಏನನ್ನು ಸ್ವೀಕರಿಸಲಿಕ್ಕೆ ಹೇಳುತ್ತದೆಂಬುದು ಅರ್ಥವಾಗಲಿಲ್ಲವೆಂದೂ ಯಾರೂ ನೆಪ 
| ಹೇಳುವಂತಿಲ್ಲ. ಕುರ್‌ಆನನ್ನು "ಅಲ್‌ ಕಿತಾಬುಲ್‌ ಮುಬೀನ್‌" ಎಂದು ಹೇಳಿರುವುದಕ್ಕೆ ಇನ್ನೊಂದು ಅರ್ಥವೂ ಇದೆ. 
\ ಅದೇನೆಂದರೆ- ಇದು ದೇವಗ್ರಂಥವಾಗಿರುವುದು ವ್ಯಕ್ತ. ಅದರ ಭಾಷೆ ವಿವರಣೆ, ವಿಷಯ, ಅದು ಮುಂದಿಡುವ ವಾಸ್ತವಿಕತೆಗಳು- 
| ಎಲ್ಲವೂ ಅದು ಜಗದೊಡೆಯನ ಗ್ರಂಥವೇ ಆಗಿದೆ ಎಂಬುದಕ್ಕೆ ಆಧಾರವೊದಗಿಸುತ್ತವೆ. ಈ ದೃಷ್ಟಿಯಿಂದ ಅದರ ಪ್ರತಿಯೊಂದು ' 
۱ ನುಡಿಯೂ ಒಂದು ಕುರುಹು ಮತ್ತು ಒಂದು ಪವಾಡ(ಆಯತ್‌) ಆಗಿರುತ್ತದೆ. 

2. ಪ್ರವಾದಿವರ್ಯರ(ಸ) ಈ ಸ್ಥಿತಿಯನ್ನು ಪವಿತ್ರ ಕುರ್‌ಆನಿನಲ್ಲಿ ಬೇರೆ ಬೇರೆ ಕಡೆ ಪ್ರಸ್ತಾಪಿಸಲಾಗಿದೆ. (ಉದಾ: ನೋಡಿರಿ- 
ಸಂ ಕಹಫ್‌: ಸೂಕ್ತ-16 ಮತ್ತು ಸೂರಃ ಫಾತಿರ್‌: ಸೂಕ್ತೆ-8) ಆ ಕಾಲದಲ್ಲಿ ತಮ್ಮ ಜನಾಂಗದ ಪಥಬ್ರಷ್ಟತೆ (ಮತ್ತು 

ಸತ್ಕದ್ವೇಷವನ್ನು) ಕಂಡು ಪ್ರವಾದಿವರ್ಯರು(ಸು) ಯಾವ ರೀತಿ ವರ್ಷಗಟ್ಟಲೆ, ಹಗಲೂ ರಾತ್ರಿಯೂ ಮರುಗುತ್ತಿದ್ದರೆಂಬುದನ್ನು 

'| ಅಂದಾಜಿಸಬಹುದು. 
ا‎ 3. ಅರ್ಥಾತ್‌- ಎಲ್ಲ ಸತ್ಯನಿಷೇಧಿಗಳೂ ಅನಿವಾರ್ಯವಾಗಿ ಸತ್ಯವಿಶ್ವಾಸ ಮತ್ತು ಅನುಸರಣಾ ನೀತಿಯನ್ನು ಸ್ವೀಕರಿಸಲು” 
| ನಿರ್ಬಂಧಿತೆರಾಗುವಂತೆ ಮಾಡುವ ನಿದರ್ಶನವನ್ನು ಅವಶೀರ್ಣಗೊಳಿಸುವುದು ಅಲ್ಲಾ )ಹನಿಗೇನೂ ಕಷ್ಟ ಸಾಧ್ಯವಲ್ಲ. ಅವನು" 


| ಹಾಗೆ ಮಾಡದಿರುವುದರ ಅರ್ಥ- ಅವನು ಇದಕ್ಕೆ ಅಸಮರ್ಥನೆಂದಲ್ಲ. ಅವನು ಇಂತಹ ಬಲಾತ್ಕಾರದ 'ಈಮಾನನ್ನು' 


ಕಾಂಡ-19 


26. ಅಶ್ಕುಅರಾ 191 


UAT ENN TBS AEC ENS 
08H AN SEAS a من ین تذج کرت ون اک ج‎ 
GB isd J SLE YA کو ار‎ GY کا‎ 


ಹೊಸ ಉಪದೇಶದಿಂದ ಇವರು ವಿಮುಖರಾಗುತ್ತಾರೆ. ಈಗ ಇವರು ಸುಳ್ಳಾಗಿಸಿ ಬಿಟ್ಟಿರುವುದರಿಂದ, 
ಯಾವುದನ್ನಿವರು ಪರಿಹಾಸ್ಕ ಮಾಡುತ್ತಿರುವರೋ ಅದರ ವಾಸ್ತವಿಕತೆಯು ಇವರಿಗೆ ಸದ್ಯವೇ (ನಾನಾ ರೂಪಗಳಲ್ಲಿ) 
ತಿಳಿದು ಬರಲಿದೆ. 

(7-9) ನಾವು ಎಷ್ಟೊಂದು: ಅಧಿಕ ಪ್ರಮಾಣದಲ್ಲಿ ಎಲ್ಲ ವಿಧದ ಅತ್ಯುತ್ತಮ وا‎ ಸಷ "ವೆ 
ಎಂಬುದನ್ನು ಇವರು ಭೂಮಿಯಲ್ಲಿ ಎಂದಾದರೂ ಕಂಡಿಲ್ಲವೇ? ನಿಶ್ಚಯವಾಗಿಯೂ ಇದರಲ್ಲೊಂದು 
ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು ವಿಶ್ವಾಸವಿರಿಸುವವರಲ್ಲ. ವಾಸ್ತವದಲ್ಲಿ ನಿಮ್ಮ ಪ್ರಭು 
ಪ್ರಬಲನೂ: ಕರುಣಾನಿಧಿಯೂ ಆಗಿರುವನು. 


ಇಷ್ಟಪಡುವುದಿಲ್ಲವೆಂಬುದೇ ಇದಕ್ಕೆ ಕಾರಣ. ಬಲಾತ್ಕಾರದ ಈಮಾನ್‌ ಉದ್ದೇಶಿತವಾಗಿರುತ್ತಿದ್ದರೆ ನಿದರ್ಶನಗಳನ್ನು ಅವತೀರ್ಣ 
ಗೊಳಿಸಿ ನಿರ್ಬಂಧಿಸುವ ಅಗತ್ಯವೇ ಎಲ್ಲಿರುತ್ತದೆ? ಅಲ್ಲಾಹನಂತು ಮಾನವನನ್ನು ಕುಫ್ರ್‌, ಆಜ್ಞೋಲ್ಲಂಘನೆ ಮತ್ತು ಪಾಪ 
ಕಾರ್ಯಗಳೆನ್ನೆಸಗಲು ಸಾಧ್ಯವೇ ಇಲ್ಲದಂತಹ ಪ್ರಕೃತಿ ಮತ್ತು ರಚನೆಯೊಂದಿಗೆ ಸೃಷ್ಟಿಸಲು ಶಕ್ತನಾಗಿದ್ದನು. ಆಗ ದೇವಚರರಂತೆ 
ಮಾನವನು ಕೂಡಾ ಹುಟ್ಟು ವಿಧೇಯನಾಗುತ್ತಿದ್ದನು. ಇದೇ ವಾಸ್ತವಿಕತೆಯ ಕಡೆಗೆ ಪವಿತ್ರ" ಕುರ್‌ಆನಿನಲ್ಲಿ ಅನೇಕ ಸಂದರ್ಭಗಳಲ್ಲಿ 
ಬೊಟ್ಟು ಮಾಡಲಾಗಿರುತ್ತದೆ. (ಇನ್ನಷ್ಟು ವಿವರಗಳಿಗಾಗಿ ಅಧ್ಯಾಯ ಯೂನುಸ್‌ನ: 101-102 ಮತ್ತು ಸೂರಃ ಹೂದ್‌ನ 
116ನೆಯ ಟಿಪ್ಪಣಿಗಳನ್ನು ನೋಡಿರಿ) 

4. ಅರ್ಥಾತ್‌- ಸಮರ್ಷಕ ರೀತಿಯಲ್ಲಿ ತಮಗೆ ವಿಷಯವನ್ನು ಮನವರಿಕೆ ಮಾಡಿಸಲು ಹಾಗೂ ನೇರ ಮಾರ್ಗವನ್ನು 
ತೋರಿಸಲು ನಡೆಯುವ ಎಲ್ಲ ಪ್ರಯತ್ನಗಳನ್ನು ಅಲಕ್ಷ, ಅಶ್ರದ್ಧೆಗಳಿಂದ ಎದುರಿಸುವವರಿಗೆ ಮತ್ತು ಅಶ್ರದ್ಧೆಯಿಂದಲೂ 
ಮುಂದುವರಿದು ಬಹಿರಂಗವಾಗಿ ಸುಳ್ಳಾಗಿಸಲಿಕ್ಕೂ ಇನ್ನಷ್ಟು ಮುಂದುವರಿದು, ಸತ್ಯವನ್ನು ಅಪಹಾಸ್ಮ ಮಾಡಲಿಕ್ಕೂ 
ಅಣಿಯಾಗುವವರಿಗೆ ಅವರ ದುರ್ಗತಿಯನ್ನು ತೋರಿಸಿ ಬಿಡುವುದೇ ಲೇಸು. ಅವರು ಅದಕ್ಕೆ ಅರ್ಹರು. ಈ ದುಷ್ಪರಿಣಾಮ 
ಪ್ರಕಟಗೊಳ್ಳುವ ರೂಪಗಳು ಅನೇಕ ಇವೆ. ಅದು ವಿವಿಧ ರೀತಿಯ, ಜನರ ಮುಂದೆ ವಿವಿಧ ರೂಪಗಳಲ್ಲಿ ಬರಬಲ್ಲುದು 
ಮತ್ತು ಬರುತ್ತಲೇ ಇದೆ. ಆದ್ದರಿಂದಲೇ ಈ ಸೂಕ್ತದಲ್ಲಿ 'ನಬಲ'ದ ಬದಲಿಗೆ 'ಅನ್‌ಬಾಲ್‌' ಎಂಬ ಬಹುವಚನ 
ರೂಪದೊಂದಿಗೆ ಹೇಳಲಾಗಿದೆ. j : 

5. ಅರ್ಥಾತ್‌- ಸತ್ಕಾನ್ವೇಷಣೆಗಾಗಿ ಯಾರಿಗಾದರೂ ನಿದರ್ಶನದ ಅಗತ್ಮವಿರುವುದಾದರೆ, ಅದಕ್ಕಾಗಿ ದೂರವೇನೂ 
ಹೋಗಬೇಕಾಗಿಲ್ಲ. ಚೆನ್ನಾಗಿ ಕಣೆರೆದು ಇದೇ ಭೂಮಿಯ ಸೆಸ್ಮ ಜೀವಿಗಳ ಬೆಳವಣಿಗೆಯನ್ನು ನೋಡಿದರೂ ಈ ವಿಶ್ವ 
ವ್ಯವಸ್ಥೆಯ ಕುರಿತು ಪ್ರವಾದಿಗಳು ತಿಳಿಸುತ್ತಿರುವಂತಹ ವಾಸ್ತವಿಕತೆ (ಏಕದೇವತ್ವ) ಸರಿಯೋ ಅಥವಾ ಬಹುದೇವಾರಾಧಕರು 
ಮತ್ತು ದೇವಧಿಕ್ಕಾರಿಗಳು ಪ್ರತಿಪಾದಿಸುತ್ತಿರುವ ದೃಷ್ಟಿಕೋನ ಸರಿಯೋ ಎಂಬುದು ತಿಳಿದು ಬರುವುದು. ಈ ವಾದದ 

ವಿವರವನ್ನು ತಿಳಿಯಲಿಕ್ಕಾಗಿ ಸೂರಃ ಅರ್ರೂಮೌ್‌ನ 35ನೆಯ ಟಿಪ್ಪಣಿಯನ್ನು ನೋಡಿರಿ. 
| 6. ಅರ್ಥಾತ್‌- ಅವನ ಮಹಿಮೆ ಎಷ್ಟು ಪ್ರಬಲವಾಗಿದೆಯೆಂದರೆ- ಅವನು ಯಾರಿಗಾದರೂ ಶಿಕ್ಷೆ ಕೊಡಬಯಸಿದರೆ 
ಕಣ ಮಾತ್ರದಲ್ಲಿ ಅವರನ್ನು. ಅಳಿಸಿ ಹಾಕಿಬಿಡಬಲ್ಲನು. ಇಷ್ಟಾಗಿಯೂ ಅವನು ಶಿಕ್ಷೆ ಕೊಡಲು ತ್ವರೆ ಮಾಡದಿರುವುದು | 
| ಅವನ ಮಹಾ ಕೃಪೆಯೇ ಆಗಿದೆ. ಅವನು ವರ್ಷಗಟ್ಟಲೆ ಹಾಗೂ ಶತಮಾನಗಳ ವರೆಗೂ ಸೆಡಿಲು ಬಿಡುತ್ತಾನೆ. ಯೋಚಿಸಲಿಕ್ಕೂ 
ತಿಳಿಯಲಿಕ್ಕೂ ಸುಧಾರಿಸಿಕೊಳ್ಳೆಲಿಕ್ಕೂ ಕಾಲಾವಕಾಶ ಕೊಡುತ್ತಾನೆ. ಜೀವಮಾನವಿಡೀ ಮಾಡಿದ .ಪಾಪ ಕಾರ್ಯಗಳನ್ನು ಬಂದು | 
ತೌಬಃ (ಪಶ್ನಾತ್ತಾಪುದಿಂದ ಕ್ಲೆಮಿಸಿ ಬಿಡುತ್ತಾನೆ. 


ಕಾಂಡ-19 


192 ಕುರ್‌ಆನ್‌ ವ್ಯಾಖ್ಯಾನ 


رن7 لک ڈ تال تب لک ناف RS‏ سس 
EL 56608 HE GLEE V3‏ دش BETTS‏ 


(10-17) ನಿನ್ನ ಪ್ರಭು ಮೂಸಾರನ್ನು ಕೊಗಿ ಕರೆದು? "ಅಕ್ರಮಿ ಜನಾಂಗದ ಕಡೆಗೆ ಹೋಗು- 
ಫಿರ್‌ಔನನ ಜನಾಂಗದ ಕಡೆಗ್‌- ಅವರು ಭಯಪಡುವುದಿಲ್ಲವೇ?” ಎಂದು ಹೇಳಿದ ವೃತ್ತಾಂತವನ್ನು 
ಇವರಿಗೆ ತಿಳಿಸಿರಿ ಆಗ ಅವರು, "ನನ್ನ ಪ್ರಭೂ, ಅವರು ನನ್ನನ್ನು ಸುಳ್ಳಾಗಿಸಿ ಬಿಡುವರೆಂಬ ಭಯ 
ನನಗಿದೆ. ನನ್ನ ಹೃದಯ ಮುದುಡುತ್ತಿದೆ. ನನ್ನ ನಾಲಿಗೆ ಚಲಿಸುವುದಿಲ್ಲ." ನೀನು ಹಾರೂನರ ಬಳಿಗೆ 
ಸಂದೇಶವಾಹಕತ್ವವನ್ನು ಕಳುಹಿಸು. ಅವರ ಬಳಿ ನನ್ನ ಮೇಲೆ ಒಂದು ಅಪರಾಧದ "ಆರೋಪವೂ 


7. ಮೇಲಿನ ಸಂಕ್ಷಿಪ್ತವಾದ ಪೀಠಿಕೆಯ ರೂಪದ ಉಪನ್ಮಾಸದ ಬಳಿಕ ಇನ್ನು ಐತಿಹಾಸಿಕ ವಿವರಣೆ ಆರಂಭವಾಗುತ್ತದೆ. 
ಅದರ ಆರಂಭವನ್ನು ಹ. ಮೂಸಾ(ಅ) ಮತ್ತು ಫಿರ್‌ಔನನ ಘಟನೆಯಿಂದ ಮಾಡಲಾಗುತ್ತದೆ. ಈ ಮೂಲಕ ನೀಡಲು 
ಬಯಸಲಾಗಿರುವ ಮುಖ್ಯ ಪಾಠ ಹೀಗಿದೆ; ಒಂದನೆಯದಾಗಿ ಹ. ಮೂಸಾ(ಅ) ಎದುರಿಸಬೇಕಾಗಿ ಬಂದಂತಹ ಪರಿಸಿತಿಯು 
ಹ. ಮುಹಮ್ಮದ್‌(ಸ) ಎದುರಿಸಬೇಕಾಗಿ ಬಂದ ಪರಿಸ್ಥಿತಿಗಿಂತ ಎಷ್ಟೋ ಕಠಿಣವಾಗಿತ್ತು. ಆದರೂ ಫಿರ್‌ಔನ್‌ ಹ. 
ಮೂಸಾರನ್ನು(ಅ) ಏನೂ ಮಾಡಲಾಗದೆ, ಕೊನೆಗೆ ಅವರೊಂದಿಗೆ ಘರ್ಷಣೆಗಿಳಿದು ನಾಶಗೊಂಡನು. ಇದರಿಂದ ಅಲ್ಲಾಹನು 
ಮಕ್ಕಾದ ಸತ್ಯನಿಷೇಧಿ ಕುರೈಶರಿಗೆ ನೀಡಬಯಸುವ ಪಾಠವೇನೆಂದರೆ- ಅಲ್ಲಾಹನು ಯಾರ ಬೆಂಬಲಕ್ಕಿರುವನೋ ಅವರ ವಿರುದ್ಧ 
ಹೋರಾಡಿ ಯಾರೂ ' ಗೆಲ್ಲಲಾರರು. ಎರಡನೆಯದಾಗಿ- ಹ. ಮೂಸಾರ(ಅ) ಮುಖಾಂತರ ಫಿರ್‌ಔನನಿಗೆ ತೋರಿಸಲಾಗಿದ್ದ 
ನಿದರ್ಶನಗಳಿಗಿಂತ ಸ್ಪಷ್ಟವಾದ ನಿದರ್ಶನಗಳು ಇನ್ನೇನಿರಬಹುದು? ಆದರೆ ಇಷ್ಟಾಗಿಯೂ ಹಟಮಾರಿ ಜನರು ಪ್ರವಾದಿಯ 
ಸತ್ಯತೆಯನ್ನು ಒಪ್ಪಲಿಲ್ಲ. ಹೀಗಿರುವಾಗ ನಿಮ್ಮ ಸತ್ಯವಿಶ್ವಾಸ ಸ್ವೀಕಾರವು ಯಾವುದಾದರೊಂದು ಪ್ರತ್ಯಕ್ಷ ಪವಾಡ ಮತ್ತು 
ಭೌತಿಕ ನಿದರ್ಶನ ಕಾಣುವುದನ್ನು ಅವಲಂಬಿಸಿದೆ ಎಂದು ನೀವು ಹೇಗೆ ತಾನೇ ಹೇಳಬಲ್ಲಿರಿ? ಮೂರನೆಯದಾಗಿ: ಈ 
ಹಟಿಮಾರಿತನದ ಯಾವ ಪರಿಣಾಮವನ್ನು ಫಿರ್‌ಔನನು ಕಂಡನೋ ಅಂತಹ ಪರಿಣಾಮಕ್ಕಾಗಿ ಬೇರೆ ಯಾರೂ ಹಾತೊರೆಯಲಾರರು. 
ಅಲ್ಲಾಹನ' ಮಹಿಮಾ ಬಲವನ್ನು. ಕಣ್ಣಾರೆ ಕಂಡುಕೊಂಡ ಬಳಿಕವೂ ವಿಶ್ವಾಸವಿರಿಸದವರು ಇಂತಹ ಪರಿಣಾಮವನ್ನೇ ಕಾಣುವರು. 
ಹೀಗಿರುವಾಗ ನೀವು ಇದರಿಂದ ಪಾಠ ಕಲಿಯುವುದರ ಬದಲಿಗೆ ಅದರ ರುಚಿ ನೋಡಬೇಕೆಂದಿಚ್ಛಿಸುವಿರಾ? (ಹೋಲಿಸಲಿಕ್ಕಾಗಿ 
ಅಲ್‌ ಅಲ್‌ರಾಫ್‌ನ 103ರಿಂದ 137, ಯೂನುಸ್‌ನ 75ರಿಂದ 92, ಬನೀ ಇಸ್ರಾತಈಲ್‌ನ 101ರಿಂದ 104 ಮತ್ತು ತಾಹಾದ 
9ರಿಂದ 79ರ ವರೆಗಿನ ಸೂಕ್ತಗಳನ್ನು ನೋಡಿರಿ.) 

8. ಮಾತಿನ ಈ ಧಾಟಿಯು, ಫಿರ್‌ಔನನ ಜನಾಂಗದ ಅತ್ಕುಗ್ರ ಮರ್ದನವನ್ನು ಸೂಚಿಸುತ್ತದೆ. ಅದರ ಪರಿಚಯವನ್ನೇ 
'ಅಕ್ರಮಿ ಜನಾಂಗ' ಎಂಬ ಹೆಸರಿನೊಂದಿಗೆ ಮಾಡಲಾಗಿದೆ. ಅದರ ನಿಜವಾದ ಹೆಸರೇ ಅಕ್ರಮಿ ಜನಾಂಗ ಎಂಬಾಗಿದ್ದು ಫಿರ್‌ಔನನ 
ಜನಾಂಗವೆಂಬುದು ಅದರ ತರ್ಜುಮೆ ಮತ್ತು ವ್ಯಾಖ್ಮಾನವೋ ಎಂಬಂತಿದೆ. 

9. ಅರ್ಥಾತ್‌- ಓ ಮೂಸಾ ಇವರು ತಮ್ಮನ್ನು. ತಾವು ಸರ್ವಸ್ವತಂತ್ರ ನಿರಂಕುಶರೆಂದು ತಿಳಿದುಕೊಂಡು ಜಗತ್ತಿನಲ್ಲಿ 
ಅಕ್ರಮ ಅತ್ಕಾಚಾರಗಳನ್ನೆಸಗುತ್ತಿರುವುದೂ ಇವರ ಕರ್ಮಗಳ ವಿಚಾರ ನಡೆಸತಕ್ಕವನು ಮೇಲೊಬ್ಬನಿದ್ದಾನೆಂಬುದನ್ನು ಮರೆತಿ 
ರುವುದೂ ಎಂತಹ ಆಶ್ಚರ್ಯಕರ ವಿಷಯ. 

10. ಸೂರಃ ತಾಹಾದ 2ನೆಯ ರುಕೂಲ್‌ ಮತ್ತು ಸೂರಃ ಕಸಸ್‌ನ 4ನೇ 7ت‎ ಬಂದಿರುವ ಇದರ ವಿವರಣೆಯನ್ನು 

| ಈ ಸೂಕ್ತದೊಂದಿಗೆ ಸೇರಿಸಿ ನೋಡಿದಾಗ ತಿಳಿಯುವುದೇನೆಂದರೆ- ಒಂದನೆಯದಾಗಿ, ಹೆ. ಮೂಸಾರು(ಅ) ಇಷ್ಟು ದೊಡ್ಡ ಸಾಹಸ 
ಕಾರ್ಯಕ್ಕೆ ತಾನೊಬ್ಬನೇ ಹೋಗಲು ಹೆದರುತ್ತಿದ್ದರು. ಎರಡನೆಯದಾಗಿ, ನಿರರ್ಗಳವಾಗಿ ಮಾತನಾಡಲು ತನಗೆ ಸಾಧ್ಯವಾಗದೆಂದೂ 
ಅವರು ಭಾವಿಸಿದ್ದರು. ಅದುದರಿಂದ ಹ. ಹಾರೂನ್‌ರನ್ನು(ಅ) ಪ್ರವಾದಿಯಾಗಿ ಮಾಡಿ ತಮ್ಮ ಸಹಾಯಕನ ರೂಪದಲ್ಲಿ ಕಳುಹಿಸಿ' 
ಕೊಡಬೇಕೆಂದು ಅಲ್ಲಾಹನೊಡನೆ ಬಿನ್ನಏಸಿಕೊಂಡರು. ಏಕೆಂದರೆ, ಅವರು ಉತ್ತಮ ವಾಗ್ಮಿಯಾಗಿದ್ದರು ಮತ್ತು ಅಗತ್ಯ ಬಂದಾಗ 
ಹ. ಮೂಸಾರನ್ನು(ಅ) ಸಮರ್ಥಿಸಿ ಅವರಿಗೆ ಬೆಂಬಲ ನೀಡಬಲ್ಲವರಾಗಿದ್ದರು. 


ಕಾಂಡ-19 


26. ಅಶ್ಕುಅರಾ 193 


ALTE شرعون‎ aL MEE IE 
eb, 3 AP TH IEEE bf Males 

لت A IS hy 1 ols‏ ال لات وا مر 
Ks I GS pe acl‏ 


ಇದೆ. ಆದುದರಿಂದ ಅವರು ನನ್ನನ್ನು ವಧಿಸಿ ಬಿಡುವರೆಂದು ನಾನು ಹೆದರುತ್ತೇನೆ"'' ಎಂದು ಭಿನ್ನವಿಸಿದರು. 
ಆಗ ಅಲ್ಲಾಹನು, "ಖಂಡಿತ ಇಲ್ಲ, ನೀವಿಬ್ಬರೂ ನಮ್ಮ ನಿದರ್ಶನಗಳನ್ನು ತೆಗೆದುಕೊಂಡು ಹೋಗಿರಿ.” 
ನಾವು ನಿಮ್ಮೊಂದಿಗಿದ್ದು ಎಲ್ಲವನ್ನೂ ಆಲಿಸುತ್ತಿರುವೆವು. ಫಿರ್‌ಔನನ ಬಳಿಗೆ ಹೋಗಿರಿ ಮತ್ತು ನೀನು 
ಬನೀ ಇಸ್ರಾಈಲರನ್ನು ನಮ್ಮ ಜೊತೆ ಕಳುಹಿಸಬೇಕೆಂದು ಸರ್ವಲೋಕಗಳ ಪ್ರಭು ನಮ್ಮನ್ನು ರವಾನಿಸಿದ್ದಾನೆ- 
ಎಂದು ಅವನೊಡನೆ ಹೇಳಿರಿ" ಎಂದನು.” 

(18-19) ಫಿರ್‌ಔನನು, "ನಾವು ನಿನ್ನನ್ನು ನಮ್ಮಲ್ಲಿ ಮಗುವಿನಂತೆ ಸಾಕಿರಲಿಲ್ಲವೇ?" ನೀನು ನಿನ್ನ 
ಜೀವಮಾನದ ಅನೇಕ ವರ್ಷಗಳನ್ನು ನಮ್ಮಲ್ಲಿ ಕಳೆದಿರುವೆ. ಅನಂತರ ನೀನು ಏನು ಮಾಡಿದೆಯೋ ಅದನ್ನು 
ಮಾಡಿದೆ. ನೀನು ಮಹಾ ಕೃತಪ್ಲುನಾಗಿರುವೆ" ಎಂದನು. 


11. ಸೂರಃ ಅಲ್‌ ಕಸಸ್‌ನ 2ನೆಯ ರುಕೂಲ್‌ನಲ್ಲಿ ವಿವರಿಸಲಾಗಿರುವ ಘಟನೆಯ ಕಡೆಗೆ ಸೂಚನೆಯಿದು. ಫಿರ್‌ಔನನ 
ಜನಾಂಗದವನೊಬ್ಬನು ಒಬ್ಬ ಇಸ್ರಾಈಲನೊಡನೆ ಜಗಳ ಮಾಡುತ್ತಿರುವುದನ್ನು ಕಂಡು ಹ. ಮೂಸಾರು(ಅ) ಅವನಿಗೊಂದು 
ಏಟು ಕೊಟ್ಟಿದ್ದರು. ಇದರಿಂದಾಗಿ ಅವನು ಸತ್ತು ಹೋಗಿದ್ದನು. ಈಗ ಎಂಟು ಹತ್ತು ವರ್ಷಗಳ ವರೆಗೆ ತಲೆಮರೆಸಿಕೊಂಡ 
ಬಳಿಕ ಹಠಾತ್ರನೆ- "ನೀವು ಈ ದಿವ್ಯ ಸಂದೇಶವನ್ನು ಹೊತ್ತು ನಿಮ್ಮ ಮೇಲೆ ಮೊದಲೇ ಕೊಲೆಯ 'ಮೊಕದ್ಗ್ಧಮೆ ಇರುವಂತಹ 
ಅದೇ ಫಿರ್‌ಔನನ ಆಸ್ಥಾನಕ್ಕೆ ಹೋಗಬೇಕು” ಎಂದು ಅಪ್ಪಣೆಯಾದಾಗ ನಾನು ಈ ಸಂದೇಶವನ್ನು ಅವನಿಗೆ ತಿಳಿಸುವುದಕ್ಕೆ 
ಮುಂಚೆಯೇ ಅವನು ನನ್ನನ್ನು ಕೊಲೆಯ ಆರೋಪದಲ್ಲಿ ಸಿಲುಕಿಸಿ ಬಿಡುವನೆಂದು ಸ್ವಾಭಾವಿಕವಾಗಿಯೇ ಹ. ಮೂಸಾರಿಗೆ(ಅ) 
ಭಯವಾಯಿತು. 

12. ನಿದರ್ಶನಗಳೆಂದರೆ- ಲಾಠಿ ಮತ್ತು ಬಿಳಿ ಹಸ್ತದ ಪವಾಡಗಳು. 

13. ಹ. ಮೂಸಾ ಮತ್ತು ಹಾರೂನ್‌ರ(ಅ) ಸಂದೇಶದಲ್ಲಿ ಎರಡು ಭಾಗಗಳಿದ್ದವು. 1) ಫಿರ್‌ಔನನನ್ನು ಅಲ್ಲಾಹನ 
ದಾಸ್ಕದ ಕಡೆಗೆ ಆಹ್ವಾನಿಸುವುದು. ಇದು ಸಕಲ ಪ್ರವಾದಿಗಳ ಸಂದೇಶದ ಮುಖ್ಯ ಉದ್ದೇಶವಾಗಿತ್ತು. 2) ಬನೀ 
ಇಸ್ರಾಈಲರನ್ನು ಫಿರ್‌ಔನನ ದಾಸ್ಯದಿಂದ ವಿಮೋಚನೆಗೊಳಿಸುವುದು. ಇದು ವಿಶೇಷತಃ ಆ ಇಬ್ಬರು ಮಹಾನುಭಾವರಿಗೆ 
ವಹಿಸಿಕೊಡಲಾಗಿದ್ದ ನಿರ್ದಿಷ್ಟ ಕರ್ತವ್ಯವಾಗಿತ್ತು. 

14. ಹ. ಮೂಸಾ(ಅ) "ಯಾವ ಫಿರ್‌ಔನನ ಮನೆಯಲ್ಲಿ ಸಾಕಲ್ಪಟ್ಟಿದ್ದರೋ ಆ ಫಿರ್‌ಔನ್‌, ಇವನಲ್ಲವೆಂಬ 
ಅಭಿಪ್ರಾಯಕ್ಕೆ ಇದರಿಂದ ಸಮರ್ಥನೆ ಸಿಗುತ್ತದೆ. ಇವನು ಆ ಫಿರ್‌ಔನನ ಮಗನಾಗಿದ್ದನು. ಇವನು ಆ ಫಿರ್‌ಔನನೇ 
ಆಗಿರುತ್ತಿದ್ದರೆ ನಾನು ನಿನ್ನನ್ನು ಸಾಕಿದ್ದೆಂದು ಹೇಳುತ್ತಿದ್ದನು. ಆದರೆ ಅವನು "ನೀನು ನಮ್ಮಲ್ಲಿದ್ದೆ ಮತ್ತು ನಾವು 
ನಿಮ್ಮನ್ನು ಪೋಷಿಸಿದ್ದೆವು" ಎಂದು ಹೇಳುತ್ತಿದ್ದಾನೆ. (ಈ ವಿಷಯದ ಕೂಲಂಕಷ ಚರ್ಚೆಗಾಗಿ ಸೂರಃ -ಅಲ್‌_ ಅಆ್‌ರಾಫ್‌ನ' 
85 ಮತ್ತು 93ನೆಯ ಟಿಪ್ಪಣಿಗಳನ್ನು ನೋಡಿರಿ) : 

15. ಹ. ಮೂಸಾರಿಂದ(ಅ) ಸಂಭವಿಸಿ ಹೋಗಿದ್ದ ಕೊಲೆಯ ಕಡೆಗೆ ಸೂಚನೆ. 


ಕಾಂಡ-19 


194 ۱ ಕುರ್‌ಆನ್‌ ವ್ಯಾಖ್ಯಾನ 


ಖಿ pA poo peta ۶ 
EUSA کنا لین یں لماع لجا‎ 
زطگے 2 می‎ ೨೫ صسصوے۔‎ 
قال مث ارت‎ َ_ BE 653 Wed ಹ 
ETE ೨ nl پا‎ 
TS PAE YEE SORA SES 
(20-22) ಆಗ ಮೂಸಾ, "ನಾನು ಆಗ ಆ ಕೃತ್ಯವನ್ನು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದೆ.'" ಅನಂತರ ನಾನು 
ನಿಮಗೆ ಹೆದರಿ ಓಡಿ ಹೋದೆ. ಆ ಬಳಿಕ ನನ್ನ ಪ್ರಭು ನನಗೆ ನಿರ್ದೇಶನವನ್ನು ದಯಪಾಲಿಸಿದನು' ಮತ್ತು 
ನನ್ನನ್ನು ಸಂದೇಶವಾಹಕರಲ್ಲಿ ಸೇರಿಸಿಕೊಂಡನು. ಇನ್ನು ನೀನು ನನ್ನ ಮೇಲೆ ಉಪಕಾರ ಭಾರವನ್ನಿರಿಸುತ್ತಿರುವ 


ವಿಷಯ. ಅದರ ವಾಸ್ತವಿಕತೆಯೇನೆಂದರೆ, ನೀನು ಬನೀ ಇಸ್ರಾಈಲರನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದೆ" 
ಎಂದು ಉತ್ತರಿಸಿದರು. 


(23) ಆಗ ಫಿರ್‌ಔನನು” "ಈ ಸರ್ವಲೋಕಗಳ ಪ್ರಭು ಎಂದರೇನು?" ಎಂದು ಕೇಳಿದನು. 
(24) (ಆಗ) ಮೂಸಾ "ಭೂಮಿ-ಆಕಾಶಗಳ ಪ್ರಭು ಮತ್ತು ಭೂಮಿ-ಆಕಾಶಗಳ ನಡುವೆ ಇರುವ ಸಕಲ 
'ವಸ್ತುಗಳ ಪ್ರಭು-ನೀವು ದೃಢ ವಿಶ್ವಾಸವಿರಿಸುವವರಾಗಿದ್ದರೆ"”! - ಎಂದು ಹೇಳಿದರು. 


"16. ಮೂಲದಲ್ಲಿ 'ವ ಅನ ಮಿನರ್ಲಾಲ್ಲೀನ್‌' (ನಾನು ಆಗ ರುಲಾಲತ್‌ನಲ್ಲಿದ್ದೆ ಅಥವಾ ಈ ಕೆಲಸವನ್ನು ರುಲಾಲತ್‌ನ 
ಸ್ಥಿತಿಯಲ್ಲಿ ಮಾಡಿದ್ದೆ) ಎಂದಿದೆ. ಈ 'ರುಲಾಲತ್‌' ಎಂಬ ಪದವು ಪಥಭ್ರಷ್ಟತೆ ಎಂಬ ಅರ್ಥದಲ್ಲಿ ಮಾತ್ರ ಇರುವುದಲ್ಲ. 
ಅರಬೀ ಭಾಷೆಯಲ್ಲಿ ಅದು ಅನುಭವದ ಕೊರತೆ, ಅಜ್ಞಾನ, ಅರಿವಿಲ್ಲದಿರುವುದು, ತಪ್ಪು, ಮರೆವು, ಪ್ರಮಾದ ಇತ್ಯಾದಿ 
ಅರ್ಥಗಳಲ್ಲೂ ಬಳಸಲ್ಪಡುತ್ತದೆ. ಸೂರಃ ಕಸಸ್‌ನಲ್ಲಿ ವಿವರಿಸಲಾಗಿರುವ ಘಟನೆಯ ಬಗ್ಗೆ ವಿವೇಚಿಸುವುದರಿಂದ, ಇಲ್ಲಿ 
'ರುಲಾಲತ್‌' ಅನ್ನು ತಪ್ಪು ಅಥವಾ ಪ್ರಮಾದವೆಂಬ ಅರ್ಥದಲ್ಲೇ ತೆಗೆದುಕೊಳ್ಳುವುದು ಸರಿಯೆನಿಸುತ್ತದೆ. 

17. ಅರ್ಥಾತ್‌- ಜ್ಞಾನ ಜಾಣ್ಮೆ ಮತ್ತು ಪ್ರವಾದಿತ್ವ. 

18. ಅರ್ಥಾತ್‌- ನೀನು ಬನೀ ಇಸ್ರಾಈಲರ ಮೇಲೆ ಅಕ್ರಮ ಅತ್ಕಾಚಾರಗಳನ್ನೆಸಗದಿರುತ್ತಿದ್ದರೆ ನಾನು ಸಾಕಲ್ಪಡಲಿಕ್ಕಾಗಿ 
ನಿನ್ನಲ್ಲೇಕೆ ಬರುತ್ತಿದ್ದೆ? ನಿನ್ನ ಅಕ್ರಮಗಳ ಕಾರಣದಿಂದಾಗಿಯೇ ನನ್ನ ತಾಯಿ ನನ್ನನ್ನು ಬುಟ್ಟಿಯಲ್ಲಿ ಹಾಕಿ ನದಿಯಲ್ಲಿ 
ತೇಲಿಸಿ ಬಿಟ್ಟಿದ್ದಳು. ಅನ್ಯಥಾ ನನ್ನ ಪೋಷಣೆಗೆ ನನ್ನ ಮನೆಯೇ ಇರಲಿಲ್ಲವೇ? ಆದುದರಿಂದ ಪೋಷಣೆಯ ಉಪಕಾರ 
ಭಾರವನ್ನು ನನ್ನ ಮೇಲಿರಿಸುವುದು ನಿನಗೆ ಭೂಷಣವಲ್ಲ. 

19. ಹ. ಮೂಸಾ(ಅ) ಯಾವ ಸಂದೇಶವನ್ನು ಫಿರ್‌ಔನನಿಗೆ ತಲಪಿಸಲು ನಿಯುಕ್ತರಾಗಿದ್ದರೋ ಅದನ್ನು ಅವರು ತಲುಪಿಸಿದ 
ವಿವರಗಳನ್ನು ಮಧ್ಯದಲ್ಲಿ ಬಿಟ್ಟು, ಈ ಸಂದೇಶದ ಪ್ರಚಾರದ ಬಳಿಕ ಫಿರ್‌ಔನ್‌ ಮತ್ತು ಹ. ಮೂಸಾರ(ಅ) ನಡುವೆ ನಡೆದ 
ಮಾತುಕತೆಯನ್ನು ಉಲ್ಲೇಖಿಸಲಾಗುತ್ತದೆ. 

20. ಇದು, ಹ. ಮೂಸಾ(ಅ) "ನಾನು ರಬ್ಬುಲ್‌ ಆಲಮೊನ್‌ (ಸರ್ವಲೋಕಗಳ ಪಾಲಕ ಪ್ರಭು)ನ ಕಡೆಯಿಂದ 
ರವಾನಿಸಲ್ಪಟ್ಟವನು, ನೀನು ಬನೀ ಇಸ್ರಾಈಲರನ್ನು ನನ್ನ ಸಂಗಡ ಬರಲು ಬಿಡಬೇಕೆಂದು ನನ್ನನ್ನು ಕಳುಹಿಸಲಾಗಿದೆ" ಎಂದು 
ಹೇಳಿದಾಗ ಅವನು ಕೇಳಿದ ಪ್ರಶ್ನೆಯಾಗಿತ್ತು. ಈ ಸಂದೇಶವು ಸಂಪೂರ್ಣವಾಗಿ ರಾಜಕೀಯ ವೈಶಿಷ್ಟ್ಯದ್ದಾಗಿತ್ತು. ಇದರೆ ಸ್ಪಷ್ಟ 
ಅರ್ಥ- ಹ. ಮೂಸಾರು(ಅ) ತಾವು ಯಾರ ಪ್ರತಿನಿಧಿಯೆಂದು ಹೇಳಿಕೊಳ್ಳುತ್ತಿದ್ದರೋ ಅವನು ಸಕಲ ಲೋಕಗಳ ನಿವಾಸಿಗಳ 
ಮೇಲೆ ಸಾರ್ವಭೌಮತೆಯನ್ನು ಹೊಂದಿರುವನು ಹಾಗೂ ಅವನು ಫಿರ್‌ಔನ್‌ನನ್ನು ತನ್ನ ಅಧೀನನೆಂದು ಬಗೆದು ಈ ಅಪ್ಪಣೆಯನ್ನು 
ರವಾನಿಸುತ್ತಿ ರುವನು ಎಂದೇ ಆಗಿತ್ತು. ಇದಕ್ಕೆ ಫಿರ್‌ಔನನು ಈಜಿಪ್ಟಿನ ಅರಸನಿಗೆ ಅವನ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ 
ವ್ಯಕ್ತಿಯ ಕೈಯಲ್ಲಿ” ಅಪ್ಪಣೆ ಕಳುಹಿಸುವ ಆ ಸರ್ವಲೋಕಗಳ ಪಾಲಕ ಪ್ರಭು ಯಾರವನು? ಎಂದು ಕೇಳುತ್ತಾನೆ. 

21. ಅರ್ಥಾತ್‌- ಈ ವಿಶ್ವಕ್ಕೆ ಒಬ್ಬ ಸೃಷ್ಟಿಕರ್ತ, ಒಡೆಯ ಮತ್ತು ಸಾರ್ವಭೌಮನು ಇದ್ದಾನೆಂಬ ವಿಷಯದಲ್ಲಿ" ನಿನಗೆ 
8910 ನಂಬಿಕೆ ಸರದಾರ ಸಕಲ ಲೋಕಗಳ ಪಾಲಕ ಪ್ರಭು ಯಾರೆಂದು ತಿಳಿದುಕೊಳ್ಳಲು ನಿನಗೆ ಕಷ್ಟವಾಗಲಾರದು. 


ಕಾಂಡ-19 


26. ಅಶ್ಕುಆರಾ 195 


Nee SAKES AA MEU SE 
CRATE SEG دالمترب‎ SENSI 
ee ALLS eH oe] KY 


(25) ಫಿರ್‌ಔನನು ತನ್ನ ಸುತ್ತಮುತ್ತಲಿದ್ದ ಜನರೊಡನೆ, 'ಕೇಳಿದಿರಾ?' ಎಂದನು. 

(ಆಗು ಮೂಸಾ - "ನಿಮ್ಮ ಪ್ರಭುವೂ ಗತಿಸಿ ಹೋಗಿರುವ ನಿಮ್ಮ ಪೂರ್ವಿಕರ ಪ್ರಭುವೂ” ಎಂದರು.”‏ رون 

(27 ಫಿರ್‌ಔನನು (ನೆರೆದಿದ್ದ ಜನರೊಡನೆ- "ನಿಮ್ಮ ಕಡೆಗೆ ರವಾನಿಸಲ್ಪಟ್ಟರುವ ಈ ರಸೂಲರು 
ಸಂಪೂರ್ಣ ಹುಚ್ಚರಾಗಿರುವಂತೆ ತೋರುತ್ತದೆ" ಎಂದನು. 

(28) (ಆಗ) ಮೂಸಾ "ಪೂರ್ವ ಪಶ್ಚಿಮ ಮತ್ತು ಅವೆರಡರ ನಡುವೆ ಇರುವ ಎಲ್ಲವುಗಳ ಪ್ರಭು- 
ನೀವು ಒಂದಿಷ್ಟು ಬುದ್ದಿೀಯುಳ್ಳವರಾಗಿದ್ದೆ ರೇ ಎಂದರು.3 

(9) ಆಗ ಫಿರ್‌ಔನನು, 'ನೀನು ನನ್ನ ಹೊರತು ಇತರ ಯಾರನ್ನಾದರೂ' ಆರಾಧ್ಯನಾಗಿ ಒಪ್ಪಿ ಕೊಂಡರೆ 
ನಿನ್ನನ್ನೂ ಸೆರೆಮನೆಗಳಲ್ಲಿ ಕೊಳೆಯುತ್ತಿರುವವರೊಂದಿಗೆ ಸೇರಿಸಿ ಬಿಡುವೆನು” ಎಂದು ಹೇಳಿದನು.” 

(30) ಆಗ ಮೂಸಾ, "ನಾನು ನಿನ್ನ ಮುಂದೆ ಒಂದು ಸುಸ್ಪಷ್ಟ ವಸ್ತುವನ್ನು ತಂದರೂ?" ಎಂದು ಕೇಳಿದರು. 


2. ಹೆ. ಮೂಸಾರ(ಅy * ಅಭಿಸಂಬೋಧನೆಯು ಫಿರ್‌ಔನನ ಆಸ್ಥಾನದವರಿಗಾಗಿತ್ತು. ಅವರೊಡನೆ ಫಿರ್‌ಔನನು- 
'ಕೇಳಿದಿರಾ?' ಎಂದಿದ್ದನು. ಹೆ. ಮೂಸಾರು(ಅ) ಅವರೊಡನೆ- ಇಂದು ಕೊಡಾ ನಿಮ್ಮ ಮತ್ತು ಫಿರ್‌ಔನನ ಪಾಲಕ ಪ್ರಭು 
ವಾಗಿರುವ ಹಾಗೂ ಇದಕ್ಕೆ ಮುಂಚೆಯೂ ನಿಮ್ಮ ಮತ್ತು ನಿಮ್ಮ ಪೂರ್ವಜರೆಲ್ಲರ ಪಾಲಕ ಪ್ರಭುವಾಗಿದ್ದವನ ಸಾರ್ವಭೌಮತೆ 
ಮತ್ತು ಆಜ್ಞಾಧಿಕಾರವನ್ನು ಮಾತ್ರ ನಾನು ಅಂಗೇಕರಿಸುತ್ತೇನೆ ಎಂದರು. 

23. ಅರ್ಥಾತ್‌- ನನ್ನನ್ನಂತೂ ಹುಚ್ಚನೆನ್ನಲಾಗುತ್ತಿದೆ. ನೀವು ಬುದ್ಧಿವಂತರಾಗಿದ್ದರೆ, ಭೂಮಿಯ ಒಂದು ಕಿಂಚಿತ್‌ 
ಭಾಗದ ಮೇಲೆ ಮಾತ್ರ ಅರೆಸನಾಗಿರುವ ಈ ಬಡಪಾಯಿ ಫಿರ್‌ಔನನು ಲೋಕದ ಪಾಲಕ ಪ್ರಭುವಮೋ ಅಥವಾ ಪೂರ್ವ- 
ಪಶ್ಚಿಮಗಳೆ ಒಡೆಯನೂ ಈಜಿಪ್ಟ್‌ ಸಹಿತ ಪೂರ್ವ ಪಶ್ಚಿಮಗಳಿಂದಾವೃತವಾದ ಪ್ರತಿಯೊಂದು ವಸ್ತು ವಿನ ಮಾಲಕನೂ 
ಆಗಿರುವಾತನು ನಿಜವಾದ ಪಾಲಕ ಪ್ರಭುಮೋ ಎಂದು ನೀವೇ ಯೋಚಿಸಿ “ನೋಡಿರ. 

24. ಈ ಸಂಭಾಷಣೆಯನ್ನು ಅರ್ಥ ಮಾಡಿಕೊಳ್ಳಲು ಗಮನಿಸಬೇಕಾದ ವಿಷಯವೇನೆಂದರೆ- ಇಂದಿನಂತೆಯೇ ಪ್ರಾಚೀನ 
ಕಾಲದಲ್ಲೂ 'ಮಲೌಬೂದ್‌'( (ಆರಾಧ್ಯ) ಎಂಬುದರ ಕಲ್ಲ ನೆಯು ಮತೀಯ ಅರ್ಥಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅರ್ಥಾತ್‌- ಅವನಿಗೆ 
ಪೂಜೆ ಹಾಗೂ ಹರಕೆ ಕಾಣಿಕೆಗಳ ಹಕ್ಕು ಮಾತ್ರ ಸಲ್ಲುತ್ತದೆ. ಆರಾಧ್ಮನು ಕಾನೂನು "ಹರವಾಗಿಯೂ ರಾಜಕೀಯವಾಗಿಯೂ 
ಮೇಲ್ಮೆಯುಳ್ಳವನಾಗಿರುತ್ತಾನೆಂಬುದನ್ನು ಭೊಮಿಯ- ಕೃತಕ ಆಡಳಿತಗಾರರು ಹಿಂದೆಂದೂ ಒಪ್ಪಿಕೊಂಡದ್ದಿಲ್ಲ. ಇಂದು ಕೂಡಾ ಒಪ್ಪಲು 
ಸಿದ್ಧರಿಲ್ಲ. ಫಿರ್‌ಔನನ ಈ ಮಾತುಗಳ ಹಿಂದೆ ಇದೇ ಮನೋಭಾನದಿತ್ತು. ಒಂದು ವೇಳೆ ವಿಷಯವು ಕೇವಲ ಪೂಜಾ ವಿಧಿಗಳು ಮತ್ತು 
ಹರಕೆ 'ಕಾಣಿಕೆಗಳದ್ದಾಗಿರುತ್ತಿದ್ದರೆ ಹ. ಮೂಸಾರು(ಅ) ಬೇರೆ ದೇವಿ ದೇವತೆಗಳನ್ನು ಬಿಟ್ಟು ಸರ್ವಲೋಕಗಳೆ ಏಕಮಾತ್ರ ಪಾಲಕ 
ಪ್ರಭುವಾದ ಅಲ್ಲಾಹನು ಮಾತ್ರ ಅದಕ್ಕೆ ಅಹ ರ್ಕನೆಂದು ಹೇಳುವುದನ್ನು ಅವನು اف‎ ಆಪಿಸುತ್ತಿ! ರಲಿಲ್ಲ. ಕೇವಲ ಈ ಅರ್ಥದಲ್ಲಿ 
ಮೂಸಾರು(ಅ) ಅವನನ್ನು 'ತಹೀದ್‌ ಫಿಲ್‌ ಇಬಾದತ್‌' (ಇಬಾದತ್‌ನಲ್ಲಿ ಏಕಿತ್ಪ)ನೆಡೆಗೆ ಕರೆದಿದ್ದರೆ ಅವನು ಕೋಪದಿಂದ 
ಕಿಡಿಕಿಡಿಯಾಗುವ ಅಗತ್ಯ ವೇ ಇರಲಿಲ್ಲ. ಹೆ. ಮೂಸಾರು(ಅ) ತಮ್ಮನ್ನು ಸರ್ವಲೋಕಗಳ ಪಾಲಕ ಪ್ರಭುವಿನ ಪ್ರತಿನಿಧಿಯೆ೦ಂಬ 
ನೆಲೆಯಲ್ಲಿ ಮುಂದಿಟ್ಟು, 'ಫರ್‌ಔನ್‌ ಒಬ್ಬ ಆಶ್ರಿತ ದೊರೆಯಾಗಿದ್ದು ಅವನಿಗಿಂತ ಮೇಲಿನ ದೊರೆಯ ದೂತನು ಬಂದು ಆಜ್ಞಾಪಾಲನೆ 
ಮಾಡಬೇಕೆಂದು ಆಗ್ರಹಿಸುತ್ತಿರುವುದೋ ತ ಒಂದು ರಾಜಕೀಯ ಸ್ವರೂಪದ ಆದೇಶವನ್ನು ತಲುಪಿಸಿದ್ಧೇ, ಅವನು ಈ ರೀತಿ 
ಕೆರಳಿ ಬಿಡಲು ಕಾರಣವಾಗಿತ್ತು. ಈ ಅರ್ಥದಲ್ಲಿ ಅವನು ತನ್ನ ಮೇಲೆ ಇನ್ನೊಬ್ಬನ ರಾಜಕೀಯ ಹಾಗೂ ಕಾನೂನುಪರ ಮೇಲ್ಮೆಯನ್ನು 
ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಆದುದರಿಂದಲೇ ಆವನು, 'ಈಜಿಪ್ಸ್‌ ದೇಶದಲ್ಲಿ ನೀನು ನನ್ನ ಸಾರ್ವಭೌಮತೆಯ ಹೊರತು ಇತರ 
ಯಾರದಾದರೂ ಪರಮಾಧಿಕಾರದ ಹೆಸರೆತ್ತಿ ಬಿಟ್ಟರೆ ಸೆರೆಮನೆಯಲ್ಲಿ. ಕೊಳೆಯಬೇಕಾದೀತು' ಎಂದು ಸ್ಪಷ್ಟ ಬೆದರಿಕೆ ಹಾಕಿದನು. " 

25. ಅರ್ಥಾತ್‌- ನಾನು ನಿಜಕ್ಕೂ ಸರ್ನಲೋಕೆಗಳ ಪಾಲಕ ಪ್ರಭು, ಭೂಮಿ ಆಕಾಶಗಳ ಪ್ರಭು ಮತ್ತು ಪೂರ್ವ ಪಶ್ಚಿಮಗಳ 
ಪ್ರಭುವಾಗಿರುವ ಅಲ್ಲಾಹನ ಸಂದೇಶವಾಹಕನಾಗಿರುವ ಬಗ್ಗೆ ಒಂದು ಸುಸ್ಪಷ್ಟ ನಿದರ್ಶನವನ್ನು ನಿನ್ನ ಮುಂದಿಟ್ಟರೆ, ಅಗಲೂ 
ನೀನು ನನ್ನ ಮಾತನ್ನು ನಿರಾಕರಿಸಿ ನನ್ನನ್ನು ಸೆರೆಮನೆಗೆ ಕಳುಹಿಸಿ ಬಿಡುವೆಯಾ? a 


ಕಾಂಡ-19 


196 ಕುರ್‌ಆನ್‌ ವ್ಯಾಖ್ಯಾನ 
ul os SSF 7 gk 
بآ لاڈ جا را اق مک‎ ECS 
04 15] اھر یں امووں ۵ کالوا آ.‎ 5 5 Gye Kl pS PET, 


(31) ಆಗ ಫಿರ್‌ಔನನು, "ಸರಿ, ನೀನು ಸತ್ಯವಾದಿಯಾಗಿದ್ದದರೆ ಅದನ್ನು ಮುಂದೆ ತಾ" ಎಂದನು.” 

(32-33) (ಅವನ ಬಾಯಿಂದ ಈ ಮಾತು ಹೊರ ಬಿದ್ದೊಡನೆ) ಮೂಸಾ ತಮ್ಮ ಲಾಠಿಯನ್ನು ಎಸೆದರು 
ಮತ್ತು ಅದು ಹಠಾತ್ತನೆ ಒಂದು ಪ್ರತ್ಮಕ್ಷ ಹೆಬ್ಬಾವಾಗಿತ್ತು. ತರುವಾಯ ಅವರು ತಮ್ಮ ಹಸ್ತವನ್ನು 
(ಬಗಲಿನಿಂದ) ಹೊರಕ್ಕೆಳೆದರು ಮತ್ತು ಅದು ಪ್ರೇಕ್ಷಕರ ಮುಂದೆ ಪ್ರಜ್ಯಲಿಸುತ್ತಿತ್ತು.* 

(34-35) ಫಿರ್‌ಔನನು ತನ್ನ ಸುತ್ತುಮುತ್ತಲಿದ್ದ ಸರದಾರರೊಡನೆ, "ಈತನು ಖಂಡಿತವಾಗಿಯೂ ಒಬ್ಬ 
ಮುರಿತ ಜಾದುಗಾರ. ತನ್ನ ಜಾದುವಿನ ಬಲದಿಂದ ನಿಮ್ಮನ್ನು ನಿಮ್ಮ ದೇಶದಿಂದ ಹೊರಗಟ್ಟ ಬಯಸುತ್ತಾನೆ.? 
ಈಗ ನಿಮ್ಮದೇನು ಅಪ್ಪಣೆ?" ಎಂದನು. 


26. 2. ಮೂಸಾರ(ಅ) ಪ್ರಶ್ನೆಗೆ ಫಿರ್‌ಔನನು ಕೊಟ್ಟ ಈ ಉತ್ತರವು- ಅವನು ಇತರ ಎಲ್ಲ ಬಹುದೇವ ವಿಶ್ವಾಸಿಗಳಂತೆಯೇ 
ಅಪ್ರಾಕೃತ ಅರ್ಥದಲ್ಲಿ ಅಲ್ಲಾಹನು ಇಲಾಹುಲ್‌ ಆಲಿಹ(ಆರಾಧ್ಯರ ಆರಾಧ್ಯ) ಆಗಿರುವುದನ್ನು ಒಪ್ಪುತ್ತಿದ್ದನೆಂಬುದನ್ನು ಸ್ವಯಂ 
ವಿಶದೀಕರಿಸುತ್ತದೆ. ಆದುದರಿಂದಲೇ ಹ. ಮೂಸಾರು(ಅ) ಅವನೊಡನೆ, "ನಿನಗೆ ನಾನು ದೇವ ವತಿಯಿಂದ ನಿಯುಕ್ತಿ ಹೊಂದಿದವ 
ನೆಂಬ ವಿಷಯದಲ್ಲಿ ನಂಬಿಕೆ ಇಲ್ಲದಿದ್ದರೆ, ನಾನು ನಿಜಕ್ಕೂ ಅವನ ವತಿಯಿಂದ ಕಳುಹಿಸಲ್ಪಟ್ಟವನೆಂದು ಸಾಬೀತು ಪಡಿಸಬಲ್ಲಂತಹ 
ಸುವ್ಯಕ್ತ ನಿದರ್ಶನಗಳನ್ನು ತೋರಿಸಲೆ?” ಎಂದಿದ್ದರು. ಈ ಕಾರಣದಿಂದಾಗಿಯೇ ಅವನು ಕೂಡಾ "ನೀವು ನಿಮ್ಮ ವಾದದಲ್ಲಿ 
ಸತ್ಯವಾದಿಯಾಗಿದ್ದರೆ ಯಾವುದಾದರೂ ನಿದರ್ಶನವನ್ನು ತನ್ನಿರಿ" ಎಂದು ಉತ್ತರ ಕೊಟ್ಟನು. 

27. ಪವಿತ್ರ ಕುರ್‌ಆನಿನಲ್ಲಿ ಕೆಲವೆಡೆ ಇದಕ್ಕೆ 'ಹೆಯ್ಮ'(ಹಾವು ಎನ್ನಲಾಗಿದ್ದರೆ ಮತ್ತೆ ಕೆಲವೆಡೆ 'ಜಾನ್ನ್‌' (ಸಾಮಾನ್ಯವಾಗಿ 
ಸಣ್ಣ ಹಾವಿಗೆ ಬಳಸುವ ಪದ) ಎಂಬ ಪದ ಪ್ರಯೋಗವಾಗಿದೆ. ಇಲ್ಲಿ ಅದನ್ನು 'ಸುಲ್‌ಬಾನ್‌(ಹೆಬ್ಬಾವು ಎನ್ನಲಾಗಿದೆ. ಇಮಾಮ್‌ 
ರಾರೀ ಇದನ್ನು ಹೀಗೆ ವಿವರಿಸುತ್ತಾರೆ- 'ಹಯ್ಮ' ಎಂಬುದು ಅರಬೀ ಭಾಷೆಯಲ್ಲಿ ಎಲ್ಲ ಹಾವುಗಳಿಗೂ ಇರುವ ಹೆಸರು. ಅದು 
ಚಿಕ್ಕ ದಿರಬಹುದು, ಅಥವಾ ದೆ: ೂಡ್ಡದಿರಬಹುದು. 'ಸುಳ್‌ಬಾನ್‌' ಎಂದು ಕರೆದುದೇಕೆಂದರೆ- ಗಾತ್ರ ತ್ರದಲ್ಲಿ ಅದು ಹೆಬ್ಬಾವಿನಂತಿತ್ತು, 
ಅದು ಸಣ್ಣ ಹಾವಿನಂತೆ ಚುರುಕು ಮತ್ತು ತೀವ್ರಗಾಮಿಯಾಗಿದ್ದುದರಿಂದ ಅದನ್ನು 'ಜಾನ್ಸ್‌' ಎನ್ನಲಾಗಿದೆ. 

28. 'ಬೈರಾ' ಎಂಬುದು ಪ್ರಕಾಶಮಯ ಹಾಗೂ ಹೊಳಪುಳ್ಳ ಎಂಬರ್ಥದಲ್ಲಿದೆಯೆಂಬುದರ ಬಗೆಗೆ ದೊಡ್ಡ ದೊಡ್ಡ ವ್ಯಾಖ್ಯಾನ 
' ಕಾರರು ಸಹಮತ ಹೊಂದಿದ್ದಾರೆ. ಹ. ಮೂಸಾರು(ಲ) ಬಗಲಿನಿಂದ ಹಸ್ತವನ್ನು ಹೊರಕ್ಕೆಳೆದೊಡನೆ ಸುತ್ತುಮುತ್ತಲೆಲ್ಲ ಜಗಜಗಿಸತೊಡಗಿ 
ಸೂರ್ಯನೇ ಉದಯಿಸಿ ಬಂದನೋ ಎಂಬಂತೆ ಭಾಸವಾಗುತ್ತಿತ್ತು. (ಹೆಚ್ಚಿನ ವಿವರಣೆಗೆ ಸೂರಃ ತಾಹಾದ 13ನೆಯ ಟಿಪ್ಪಣಿ ನೋಡಿರಿ) 

29. ಇವೆರಡು ಪವಾಡಗಳ ಘನತೆಯನ್ನು ಗಮನಿಸಿರಿ. ಒಂದು ಕ್ಷಣ ಮುಂಚೆ ಅವನು ತನ್ನ ಪ್ರಜೆಗಳಲ್ಲಿ ಒಬ್ಬನು ರಾಜನ 
ಆಸ್ಥಾನಕ್ಕೆ ಬಂದು ತಾನು ದೇವ ಸಂದೇಶವಾಹಕನೆಂದೂ ಬನೀ ಇಸ್ರಾಈಲರನ್ನು ಬಿಡುಗಡೆಗೊಳಿಸಬೇಕೆಂದೂ ಹೇಳಿದಾಗ ಅವನನ್ನು 
ಹುಚ್ಚೆನೆಂದಿದ್ದನು. ನನ್ನ ಹೊರತು ಇನ್ನಾರನ್ನಾದರೂ 'ಮಲ್‌ಬೂದ್‌'(ಆರಾಧೈ) ಎಂದುಬಿಟ್ಟರೆ ನಿನ್ನನ್ನು ಸೆರೆಮನೆಗೆ ಕಳುಹಿಸುವೆನೆಂದು 
ಬೆದರಿಸಿದ್ದನು. ಈಗ ಈ ನಿದರ್ಶನಗಳನ್ನು ಕಂಡೊಡನೆ ಹೆದರಿ ಕಂಗಾಲಾಗಿ ಬಿಟ್ಟನು. ತನ್ನ ಸಾಮ್ರಾಜ್ಯವೇ ತನ್ನಿಂದ ಕಿತ್ತು 
ಹೋಗುವುದೆಂಬ ಭಯ ಆವರಿಸಿತು. ಅವನು ಎಷ್ಟರ ಮಟ್ಟಿಗೆ ದಿಜ್ಮೂಢನಾಗಿ ಬಿಟ್ಟಿನೆಂದರೆ- ತುಂಬಿದ ಆಸ್ಥಾನದಲ್ಲಿ ತನ್ನ ಸೇವಕರ 
ಮುಂದೆ ತಾನೆಂತಹ ಅಪ್ರಾಸಂಗಿಕ ಮಾತುಗಳನ್ನು ಆಡುತ್ತಿರುವೆನೆಂಬ ಪ್ರಜ್ಞೆಯೂ ಅವನಿಗಿಲ್ಲವಾಯಿತು. 

30. .ಬೇರೆ ಮಾತಿನಲ್ಲಿ ಹೇಳುವುದಾದರೆ, ನನಗೆ ಏನೂ ತೋಚುವುದಿಲ್ಲ. ಈ ಅಪಾಯವನ್ನು ಹೇಗೆ ಎದುರಿಸುವುದೆಂದು 
ನೀವಾದರೂ ಹೇಳಿರಿ. 


ಕಾಂಡ-19 


26. ಅಶ್ಕುಅರಾ 197 


ہوے سی 

ASAE SASH po می‎ 
تہ‎ SGI EA ار ات‎ po 
644 ಮ ARSE Raa os 


(36-37) ಆಗ ಅವರು, "ಇವನನ್ನೂ ಇವನ ಸಹೋದರನನ್ನೂ ತಡೆದಿರಿಸಿಕೊಳ್ಳಿರಿ- ಮತ್ತು ಸಕಲ ನುರಿತ 
ಜಾದುಗಾರರನ್ನು ತಮ್ಮ ಬಳಿಗೆ ಕರೆತರಲಿಕ್ಕಾಗಿ ನಗರಗಳಿಗೆ ಹರಿಕಾರರನ್ನು ಕಳುಹಿಸಿ ಬಿಡಿರಿ" ಎಂದರು. 

(38-40) ಆ ಪ್ರಕಾರ ಒಂದು ದಿನ ನಿಶ್ಚಿತ ಸಮಯದಲ್ಲಿ" ಜಾದುಗಾರರು ಒಟ್ಟುಗೂಡಿಸಲ್ಪಟ್ಟರು- ಮತ್ತು 
ಜನರೊಡನೆ, "ನೀವು ಸಮ್ಮೇಳನಕ್ಕೆ ಬರುತ್ತೀರಾ? ಜಾದುಗಾರರು ವಿಜಯಿಗಳಾದರೆ ನಾವು ಅವರ ಧರ್ಮದಲ್ಲೇ 
ಉಳಿಯಬಹುದು" ಎನ್ನಲಾಯಿತು.* 

(41) ಜಾದುಗಾರರು, ರಂಗಕ್ಕಿಳಿದು ಬಂದಾಗ ಅವರು ಫಿರ್‌ಔನನೊಡನೆ, "ನಾವು ವಿಜಯಿಗಳಾದರೆ ನಮಗೆ 
ಬಹುಮಾನ ಸಿಗಬಹುದಲ್ಲವೇ?" ಎಂದು ಕೇಳಿದರು.* ' 

(42) ಅದಕ್ಕೆ ಅವನು, "ಹೌದು, ಆಗಂತೂ ನೀವು ಆಪ್ತರಲ್ಲಿ ಸೇರಿ ಬಿಡುವಿರಿ” ಎಂದನು.* 


31. ಈ ಸ್ಪರ್ಧೆಯನ್ನು ನಡೆಸಲು ಕಿಬ್ಬಿಗಳ ರಾಷ್ಟ್ರೀಯ ಹಬ್ಬದ ದಿನ (ಯೌಮುಮ್ದೀನತ್‌)ವನ್ನು ನಿಶ್ಚಯಿಸಲಾಗಿತ್ತೆಂದು 
ಸೂರಃ ತಾಹಾದಲ್ಲಿ ಹಿಂದೆ ಹೇಳಿದೆ. 

32. ಅರ್ಥಾತ್‌- ಘೋಷಣೆ ಮತ್ತು ಜಾಹೀರಾತುಗಳಲ್ಲಷ್ಟೇ ತೃಪ್ಪರಾಗಲಿಲ್ಲ. ದೇಶದಾದ್ಯಂತ ಜನರನ್ನು ಹುರಿದುಂಬಿಸಿ 
ಕರೆತರಲಿಕ್ಕಾಗಿ ಆಳುಗಳನ್ನು ಕಳುಹಿಸಲಾಯಿತು. ತುಂಬಿದ ರಾಜದರಬಾರಿಸಲ್ಲಿ ಮೂಸಾರು(ಅ) ತೋರಿಸಿದ ಪವಾಡಗಳ ಸುದ್ದಿ 
ಜನಸಾಮಾನ್ಯರಲ್ಲಿ ಹೆಬ್ಬಿ ಹೋಗಿತ್ತು. ದೇಶವಾಸಿಗಳು ಇದರಿಂದ ಪ್ರಭಾವಿತರಾಗುತ್ತ ಹೋಗಬಹುದೆಂಬ ಆಶಂಕೆ ಫಿರ್‌ಔನನಿಗೆ 
ಉಂಟಾಗಿತ್ತು. ಆದುದರಿಂದ ಅವನು ಆದಷ್ಟು ಹೆಚ್ಚು ಜನರು ಸ್ಪರ್ಧೆಯನ್ನು ನೋಡಲು ಬರುವಂತಾಗಬೇಕೆಂದೂ, ಆಗ ಲಾಠಿಯು 
ಹೆಬ್ಬಾವಾಗಿ ಮಾರ್ಪಡುವುದರಲ್ಲಿ ಅದ್ಭುತವೇನೂ ಇಲ್ಲ, ನಮ್ಮ ದೇಶದ ಪ್ರತಿಯೊಬ್ಬ ಜಾದುಗಾರನೂ ಈ ಚಮತ್ಕಾರ 
ತೋರಿಸಬಲ್ಲನು ಎಂಬುದನ್ನು ಜನರು ಕಣ್ಣಾರೆ ಕಂಡುಕೊಳ್ಳಬೇಕೆಂದೂ ಅಪೇಕ್ಲಿಸಿದ್ದನು. 

33. ಮೂಸಾರ(ಅ) ಪವಾಡವನ್ನು ಕಂಡಿದ್ದ ಆಸ್ಥಾನಿಗರಿಗೆ ಮತ್ತು ಆಸ್ಥಾನದ ಹೊರಗಿದ್ದು ಈ ಘಟನೆಯ ಬಗ್ಗೆ ಅಧಿಕೃತವಾಗಿ 
ಅರಿತುಕೊಂಡಂತಹ ಇತರ ಜನರಿಗೆ ತಮ್ಮ ಪರಂಪರಾಗತ ಧರ್ಮದ "ಮೇಲಿದ್ದ ೦ತಹ ವಿಶ್ವಾಸವು ಈ ಘಟನೆಯಿಂದಾಗಿ 
ವಿಚಲಿತವಾಗತೊಡಗಿತ್ತು. ಈಗ ಅವರ ಮತದ ರಕ್ಸಣೆಯು, ಮೂಸಾರು(ಅ) ಮಾಡಿದ್ದನ್ನೇ ದೇಶದ ಇತರ ಜಾದೂಗಾರರು ಕೂಡಾ 
ಮಾಡಿ ತೋರಿಸಬಲ್ಲರೆಂಬುದನ್ನು ಪ್ರತ್ಯಕ್ಷವಾಗಿ ಕಂಡುಕೊಳ್ಳುವುದನ್ನು ಅವಲಂಬಿಸಿತ್ತು. ಫಿರ್‌ಔನನೂ ಅವನ ಆಸ್ಥಾನದವರೂ 
ಇದನ್ನು ಒಂದು ನಿರ್ಣಾಯಕ ಸ್ಪರ್ಧೆಯೆಂದು ತಿಳಿದುಕೊಂಡಿದ್ದರು. ನಮ್ಮ ಜಾದೂಗಾರರು ಜಯಶೀಲರಾದರೆ ಮಾತ್ರ ನಾವು 
ಹ. ಮೂಸಾರ(ಅ) ಧರ್ಮವನ್ನು ಸ್ವೀಕರಿಸಬೇಕಾಗುವಂತಹ ಪ್ರಸಂಗದಿಂದ ಪಾರಾಗಬಹುದು. ಅನ್ಮಥಾ' ನಮ್ಮ ಧರ್ಮ ಮತ್ತು 
ನಂಬಿಕೆಗಳಿಗೆ ಉಳಿಗಾಲವಿಲ್ಲ ಎಂದು ಅವರ ಆಳುಗಳು Bi ರಿಗೆ ಚೆನ್ನಾಗಿ ಮನವರಿಕೆ ಮಾಡಿಸಲು ಪ್ರಯತ್ನಿಸುತ್ತಿದ್ದರು. 

34. ಹೆ. ಮೂಸಾರ(ಅ) ಆಕ್ರಮಣದಿಂದ ತಮ್ಮ ಧರ್ಮವನ್ನು ರಕ್ಷಿಸಲಿಕ್ಕಾಗಿ ಈ ನಿರ್ಣಾಯಕ ಹೋರಾಟ ನಡೆಸಲು 
ಬಂದಿದ್ದ ಬಹುದೇವ ವಿಶ್ವಾಸಿ ಧರ್ಮರಕ್ಷಕರ ಮನೋಭಾವ ಈ ಮಟ್ಟದ್ದಾಗಿತ್ತು. ಅವರು- "ನಾವು ಗೆದ್ದು ಬಿಟ್ಟರೆ ಅರಸರಿಂದ 
ನಮಗೆ ಬಹುಮಾನ ಸಿಕ್ಕೀತಲ್ಲಾ!' ಎಂದು ಬಾಯಿ ಬಿಡುವವರಾಗಿದ್ದರು. 1 

35. ಧರ್ಮ ಮತ್ತು ಸಮುದಾಯದ ರಕ್ಷೆಕರಿಗೆ ಆಗಿನ ಅರಸನಲ್ಲಿ ಸಿಗಬಹುದಾದ ಅತಿ ದೊಡ್ಡ ಪ್ರತಿಫಲವು ಇದೇ 
ಆಗಿತ್ತು. ಅಂದರೆ- ಧನಕನಕಾದಿಗಳು ಮಾತ್ರವಲ್ಲ ರಾಜಸ ಆಸ್ಥಾನದಲ್ಲಿ ಗದ್ದುಗೆಯೂ ಲಭಿಸುವುದು. ಹೀಗೆ ಫಿರ್‌ಔನ್‌ 
ಮತ್ತು ಅವನ ಜಾದುಗಾರರು ಆರಂಭ ' ಘಟ್ಟದಲ್ಲೇ ಪ್ರವಾದಿ ಮತ್ತು ಜಾದುಗಾರರ ನಡುವೆ ಇದ್ದ ನೈತಿಕ ವ್ಯತ್ಯಾಸವನ್ನು 
ಬಹಿರಂಗಪಡಿಸಿಬಿಟ್ಟರು. 


ಕಾಂಡ-19 


18 ಕುರ್‌ಆನ್‌ ವ್ಯಾಖ್ಯಾನ 


pa 


لسوت ود ہے 
اکا لن ec‏ موی EE BSE ILE‏ ما باون لو 
SAS LG SO DEB ER AE‏ 
EAN IE‏ لے قبْل آن ادن SA KE GIRS IK‏ 


SENS IE SETS KT VSL GSE 

(43) (ಆಗ) ಮೂಸಾ, "ನೀವು ಎಸೆಯ ಬೇಕಾದುದನ್ನು ಎಸೆಯಿರಿ" ಎಂದರು. 

(44-48) ಅವರು ತಕ್ಷಣ ತಮ್ಮ ಹಗ್ಗಗಳನ್ನೂ ಲಾಠಿಗಳನ್ನೂ ಎಸೆದರು ಮತ್ತು "ಫಿರ್‌ಔನನ 
ಪ್ರತಾಪದಿಂದ ನಾವೇ ವಿಜಯಿಗಳಾಗುವೆವು”" ಎಂದು ಉದ್ಗರಿಸಿದರು. ತರುವಾಯ ಮೂಸಾ ತಮ್ಮ 
ಲಾಠಿಯನ್ನು ಎಸೆದಾಗ ಹಠಾತ್ತನೆ ಅದು ಅವರ ಮಿಥ್ಯ ಚಮತ್ಕಾರಗಳನ್ನು ನುಂಗುತ್ತಾ ಸಾಗುತ್ತಿತ್ತು. ಆಗ 
ಎಲ್ಲ ಜಾದುಗಾರರು ತಾವಾಗಿಯೇ ಸಾಷ್ಟಾಂಗವೆರಗಿ ಬಿಟ್ಟರು- ಮತ್ತು "ನಾವು ನಂಬಿದೆವು- ಸರ್ವಲೋಕಗಳ 
ಪಾಲಕ ಪ್ರಭುವನ್ನು ಮೂಸಾ ಮತ್ತು ಹಾರೂನರ ಪ್ರಭುವನ್ನು” ಎಂದರು. 

(49) ಆಗ ಫಿರ್‌ಔನನು, "ನಾನು ನಿಮಗೆ ಅನುಮತಿ ಕೊಡುವುದಕ್ಕೆ ಮುಂಚೆ ನೀವು ಮೂಸಾನ ಮಾತನ್ನು 
ನಂಬಿದಿರಾ? ಖಂಡಿತವಾಗಿಯೂ ಇವನು ನಿಮಗೆ ಜಾದುಗಾರಿಕೆಯನ್ನು ಕಲಿಸಿದ ನಿಮ್ಮ ಹಿರಿಯನಾಗಿದ್ದಾನೆ.3 
ಸರಿ ನಿಮಗೆ ಈಗಲೇ ತಿಳಿಯಲಿದೆ. ನಾನು ನಿಮ್ಮ ಕೈ ಕಾಲುಗಳನ್ನು ವಿರುದ್ಧ ದಿಕ್ಕುಗಳಿಂದ ಕಡಿಸುವೆನು ಮತ್ತು 
ನಿಮ್ಮೆಲ್ಲರನ್ನೂ ಶಿಲುಬೆಗೇರಿಸಿ ಬಿಡುವೆನು” ಎಂದನು. 


36. ಹ. ಮೂಸಾರ(ಅ) ಬಾಯಿಯಿಂದ ಈ ಮಾತು ಹೊರಟೊಡನೆ ಜಾದುಗಾರರು ತಮ್ಮ ಲಾಠಿಗಳನ್ನೂ ಹಗ್ಗಗಳನ್ನೂ 
ಎಸೆದು ಬಿಟ್ಟಾಗ ಅವು ಹಠಾತ್ತನೆ ಹಲವಾರು ಹಾವುಗಳ ರೂಪದಲ್ಲಿ ಹ. ಮೂಸಾರ(ಅ) ಕಡೆಗೆ ಓಡುತ್ತಿರುವುದಾಗಿ ಕಂಡು 
ಬಂದ ವಿಷಯವನ್ನು ಇಲ್ಲಿ ಬಿಟ್ಟು ಬಿಡಲಾಗಿದೆ. ಇದರ ವಿವರಣೆಯು ಸೂರಃ ಆಲ್‌ರಾಫ್‌(116ನೆಯ ಸೂಕ್ತ) ಮತ್ತು 
ಸೂರಃ ತಾಹಾ (66-67)ಗಳಲ್ಲಿ ಬಂದಿದೆ. ಸ 

37. ಅವರು ಸಾಪ್ಟಾಂಗವೆರಗಿ ತಾವು ಸರ್ವಲೋಕಗಳ ಪಾಲಕಪ್ರಭು ಆಗಿರುವ ಅಲ್ಲಾಹನ ಮೇಲೆ ವಿಶ್ವಾಸ 
ವಿರಿಸುತ್ತೇವೆಂದು ಮಾಡಿದ ಘೋಷಣೆಯು- ಹ. ಮೂಸಾ(ಅ) ತಂದಿರುವ ವಸ್ತುವು ನಮ್ಮ ಜಾದೂ ಕಲೆಗೆ 
ಸಂಬಂಧಿಸಿದುದಲ್ಲ. ಅದು ಸರ್ವಲೋಕ ಪಾಲಕನ ಮಹಿಮೆಯಿಂದ ಮಾತ್ರ ಸಾಧ್ಯವಾಗುವಂತಹದು ಎಂದು ಬಹಿರಂಗವಾಗಿ 
ಈಜಿಪ್ಟಿನ ನಾಗರಿಕರ ಮುಂದೆ ಒಪ್ಪಿಕೊಂಡು ಸಾರಿ ಹೇಳುವುದಕ್ಕೆ ಸಮಾನವಾಗಿತ್ತು. 

38. ಇಲ್ಲಿ ವಾಕ್ಸರಣಿಗನುಸಾರ, ಯಾವ ರೀತಿ ಒಬ್ಬ ಹಠಮಾರಿ ವ್ಯಕ್ತಿ ಒಂದು ಸುವ್ಯಕ್ತ ಪವಾಡವನ್ನು ಕಂಡ ಬಳಿಕ 
ಮಾತ್ರವಲ್ಲ, ಅದು ನಿಜಕ್ಕೂ ಪವಾಡವೆಂದು ಜಾದುಗಾರರು ಸಾಕ್ಲಿ ಹೇಳಿದ ಬಳಿಕವೂ ಅದು ಜಾದೂವೆಂದು ಪಟ್ಟು 
ಹಿಡಿಯುತ್ತಾನೆಂಬುದನ್ನು ತೋರಿಸಲು ಮಾತ್ರ ಉದ್ದೇಶಿಸಲಾಗಿದೆ. ಆದ್ದರಿಂದಲೇ ಇಲ್ಲಿ ಫಿರ್‌ಔನನ ಈ ಒಂದು ಮಾತನ್ನು 
ಮಾತ್ರ ಪ್ರಸ್ತಾಪಿಸಲಾಗಿದೆ. ಆದರೆ ಸೂರಃ ಅಲ್‌ರಾಫ್‌ನ 123ನೆಯ ಸೂಕ್ತದಲ್ಲಿ ಸ್ಫರ್ಧೆಯಲ್ಲಿ ಸೋಲುಂಟಾಗುತ್ತಿರು ವುದನ್ನು 
ಕಂಡು ಕೊಂಡೊಡನೆ ಫಿರ್‌ಔನನು ಒಂದು ರಾಜಕೀಯ ಕುತಂತ್ರದ ಕತೆಯನ್ನು ಕಟ್ಟಿದನೆಂಬುದನ್ನೂ ವಿವರವಾಗಿ ಹೇಳಲಾಗಿದೆ. 

39. ವಾಸ್ತವದಲ್ಲಿ ಜಾದುಗಾರರು ಹ. ಮೂಸಾರೊಡನೆ(ಆ) ಕೂಡಿಕೊಂಡು ಒಳಸಂಚು ನಡೆಸಿ ಬಂದಿದ್ದರೆಂಬ ತನ್ನ 
ವಿಚಾರವನ್ನು ಪುಷ್ಟೀಕರಿಸಲಿಕ್ಕಾಗಿ ಫಿರ್‌ಔನನು ಈ ಭಯಾನಕ ಬೆದರಿಕೆ ಹಾಕಿದ್ದನು. ಈ ರೀತಿ ಬೆದರಿಸಿದರೆ ಅವರು ತಮ್ಮ 


ಕಾಂಡ-19 


26. ಅಶ್ಕುಅರಾ 199 


JES Ea‏ حم سس 
ماعنا ان کا PESTA I‏ آن لق 
fe BG Mes AS ASL‏ 
کن رر و رڈ 


ತಲುಪಿ ಬಿಡುವೆವು. ನಮ್ಮ‏ تج ಅದಕ್ಕೆ ಅವರು "ಪರವಾಗಿಲ್ಲ. ನಾವು ನಮ್ಮ ಪ್ರಭುವಿನ ಸನ್ನಿ‏ )51 ۔50) 
ಬಿಡುವನೆಂದು ನಮಗೆ ನಿರೀಕ್ಷೆ ಇದೆ. ಏಕೆಂದರೆ ನಾವು ಎಲ್ಲರಿಗಿಂತಲೂ ಮೊದಲು‏ خی ಪಾಪಗಳನ್ನು ಕ್ಕ‏ تھ ಪ್ರಭು‏ 
ಸತ್ಯವಿಶ್ವಾಸ ಸ್ವೀಕರಿಸಿದವರಾಗಿದ್ದೇವೆ” ಎಂದು ಉತ್ತರಿಸಿದರು."‏ 

(52-59) "ನನ್ನ: ದಾಸರನ್ನು ಕರೆದುಕೊಂಡು ರಾತೋರಾತ್ರಿ ಹೊರಟು ಹೋಗಿರಿ. ನಿಮ್ಮನ್ನು 
ಬೆನ್ನಟ್ಟಲಾಗುವುದು”" ಎಂದು ನಾವು ಮೂಸಾರಿಗೆ ವಹ್ಮ್‌ (ದಿವ್ಯಬೋಧನೆ) ಕಳುಹಿಸಿದೆವು. ಆಗ ಫಿರ್‌ಔನನು 
(ಸೇನೆಗಳನ್ನು ಸಜ್ಜುಗೊಳಿಸಲಿಕ್ಕಾಗಿ) ರಾಜಘೋಷಕರನ್ನು ನಗರಗಳಿಗೆ ಕಳುಹಿಸಿದನು- ಮತ್ತು "ಇವರು ಕೇವಲ 
: ಬೆರಳೆಣಿಕೆಯಲ್ಲಿದ್ದಾರೆ- ಮತ್ತು ಇವರು ನನ್ನನ್ನು ಬಹಳೆ ಕುಪಿತಗೊಳಿಸಿದ್ದಾರೆ- ನಾವು ಸದಾ ಜಾಗೃತರಾಗಿರುವಂತಹ 


ود 


ಪ್ರಾಣ ರಕ್ಟಣೆಗಾಗಿ ಒಳಸಂಚಿನ ಆರೋಪವನ್ನು ಒಪ್ಪಿಕೊಳ್ಳುವರು. ಆಗ ಸ್ಪರ್ಧೆಯಲ್ಲಿ ಸೋತ ಮರುಕ್ಟಣದಲ್ಲೇ ಅವರು 
ಸಾಪ್ಟಾಂಗವೆರಗಿ ಸತ್ಮವಿಶ್ವಾಸ ಸ್ವೀಕಾರ ಮಾಡಿದುದರಿಂದಾಗಿ ಪ್ರೇಕ್ಷಕರ ಮೇಲೆ ಉಂಟಾಗಿದ್ದ ನಾಟಕೀಯ ಪ್ರಭಾವವು 
ಮಾಯವಾಗುವುದು ಎಂದು ಅವನು ಭಾವಿಸಿದ್ದನು. 

40. ಅರ್ಥಾತ್‌- ಒಂದಲ್ಲೊಂದು ದಿನ ನಮಗೆ ನಮ್ಮ ಪ್ರಭುವಿನ ಕಡೆಗೆ ಖಂಡಿತವಾಗಿಯೂ ಮರಳಲಿಕ್ಕಿದೆ. ಈಗ ನೀನು 
ನಮ್ಮನ್ನು ವಧಿಸಿದರೆ, ಎಂದಾದರೂ ಬರಬೇಕಾಗಿದ್ದ ಆ ದಿನವು ಇಂದೇ ಬಂದು ಬಿಟ್ಟಿಂತಾಗುವುದೇ ಹೊರತು, ಅದಕ್ಕಿಂತ 
ಹೆಚ್ಚೇನೂ ಆಗದು. ಹೀಗಿರುವಾಗ ಭಯ ಯಾರದು? ನಮಗಂತೂ ನಮ್ಮ ಪಾಪ ವಿಮೋಚನೆ ಮತ್ತು ಕ್ಷಮೆಯ ನಿರೀಕ್ಷೆ ಇದೆ, 
ಏಕೆಂದರೆ, ಇದೇ ಸ್ಥಳದಲ್ಲಿ ವಾಸ್ತವಿಕತೆ ಬಯಲಾದೊಡನೆ ಸತೃಸ್ಪೀಕಾರ ಮಾಡುವಲ್ಲಿ ಒಂದು ಕ್ಷೇಣಕಾಲದ ವಿಳಂಬವನ್ನೂ ನಾವು 
ಮಾಡಲಿಲ್ಲ. ಇಷ್ಟು ದೊಡ್ಡ ಜನಸಾಗರದಲ್ಲಿ ಎಲ್ಲರಿಗಿಂತ ಮುಂಚೆ ನಾವೇ ಮುಂದೆ ಬಂದು ಸತ್ಯಸ್ವೀಕಾರ ಮಾಡಿದ್ದೇವೆ. 

41. ಇಲ್ಲಿ ಅನೇಕ ವರ್ಷಗಳ ಇತಿಹಾಸವನ್ನು ನಡುವಿನಲ್ಲಿ ಬಿಟ್ಟು ಬಿಡಲಾಗಿದೆ. ಅದನ್ನು ಸೂರಃ ಅಲ್‌ರಾಫ್‌ನ 15- 
16 ಮತ್ತು ಸೂರಃ ಯೂನುಸ್‌ನ, 9ನೆಯ ರುಕೂಲ್‌ಗಳಲ್ಲಿ ವಿವರಿಸಲಾಗಿದೆ. ಇದರ ಒಂದು ಭಾಗವು ಮುಂದೆ ಸೂರಃ ಮೂಮಿನ್‌ನ 
2ರಿಂದ 5 ಮತ್ತು ಅರ್ದುಖ್‌ರುಫ್‌ನ 5ನೆಯ ರುಕೂಲ್‌ಗಳಲ್ಲಿ ಬರಲಿದೆ. ಇಲ್ಲಿ ವಾಕ್ಸರಣಿಗನುಸಾರ- ಫಿರ್‌ಔನನ ಅಂತಿಮ 
ಪರಿಣಾಮವೇನಾಯಿತು ಮತ್ತು ಹ. ಮೂಸಾರು(ಅ) ತಮ್ಮ ಧರ್ಮಪ್ರಚಾರ ಕಾರ್ಯದಲ್ಲಿ ಯಾವ ರೀತಿ ಯಶಸ್ವಿಯಾದರು 
ಎಂಬುದನ್ನು ಮಾತ್ರ ತಿಳಿಸಲುದ್ದೇಶಿಸಲಾಗಿದೆ. ಆದುದರಿಂದ ಫಿರ್‌ಔನ್‌ ಮತ್ತು ಹ. ಮೂಸಾರ(ಅ) ನಡುವಿನ ಸಂಘರ್ಷದ 
ಆರಂಭದ ಘಟ್ಟವನ್ನು ಪ್ರಸ್ತಾಪಿಸಿದ ಬಳಿಕ, ಕಥೆಯನ್ನು ಸಂಕ್ಸೇಪಿಸಿ, ಹ. ಮೂಸಾರಿಗೆ(ಅ) ಈಜಿಪ್ಪಿನಿಂದ ವಲಸೆ ಹೋಗಲು 
ಅಪ್ಪಣೆಯಾದ ಕಾಲದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. | 

42. ಬನೀ ಇಸ್ರಾಠಲರ ಜನಸಂಖ್ಯೆಯು ಈಜಿಪ್ತಿನ ಯಾವುದಾದರೂ ಒಂದೇ ಸ್ಥಳದಲ್ಲಿ ಕೇಂದ್ರೀಕೃತವಾಗಿರಲಿಲ್ಲ 
ವೆಂಬುದನ್ನು ಗಮನಿಸಬೇಕು. ನೀವು ಬನೀ ಇಸ್ರಾಈಲರನ್ನು ಕರೆದುಕೊಂಡು ಈಜಿಪ್ಟಿನಿಂದ ಹೊರಟು ಹೋಗಿ ಬಿಡಬೇಕೆಂದು 
ಹ. ಮೂನಾರಿಗೆ(ಅ) ದೇವಾಜ್ಞೆಯಾದಾಗ ಅವರು ಬನೀ ಇಸ್ರಾಈಲರೆಲ್ಲರೂ ತಮ್ಮ ತಮ್ಮ ಸ್ಥಳೆಗಳಿಂದ ವಲಸೆಗೆ ಸಿದ್ಧರಾಗ 
ಬೇಕೆಂದು, ಅವರ ಜನವಾಸವಿರುವ ಪ್ರದೇಶಗಳಿಗೆಲ್ಲಾ ಆದೇಶ ಕಳುಹಿಸಿರಬಹುದು ಮತ್ತು ಒಂದು ರಾತ್ರೆಯನ್ನು ನಿಶ್ಚಯಿಸಿ 
ಆ ರಾತ್ರೆ ಪ್ರತಿಯೊಂದು ಪ್ರದೇಶದ ವಲಸೆಗಾರರೂ ಹೊರಟು ಬಿಡಬೇಕೆಂದು ತಿಳಿಸಿರಬಹುದು. 


ಕಾಂಡ-19 


200 ಕುರ್‌ಆನ್‌ ವ್ಯಾಖ್ಯಾನ 


RS TN | > ےے> سے‎ IV ھو‎ ٣ک‎ ಹ 

AEA ESS ES ARES جب‎ 

2 کے‎ 7 3% ae Bcd ہے‎ Tos 

انز KANT EE‏ کال نٹ AE‏ یڈ 

ےس کے سے سے سر ریو مو ھے سگچوھود]> و تھے کے ಬಟ‏ 

NBT می‎ NEEL NEC YEN تال‎ 

سے ہے سے رص کے ADS‏ ہےر pT AG‏ مد کے ںےم 

BMS Sh AEG 63 EOE SEE 
ಸಮೂಹವಾಗಿದ್ದೇವೆ" (ಎಂದು ಹೇಳಿ ಕಳುಹಿಸಿದನು). ಈ ರೀತಿಯಲ್ಲಿ ನಾವು ಅವರನ್ನು ಅವರ ಉದ್ಯಾನ 
ಗಳಿಂದಲೂ ಚಲುಮೆಗಳಿಂದಲೂ- ಖಜಾನೆಗಳಿಂದಲೂ ಅತ್ಕುತ್ತಮ ನಿವಾಸಗಳಿಂದಲೂ ಹೊರ ತಂಬೆವು- 
ಇದು ಅವರ ಮೇಲೆ ಗತಿಸಿದುದಾಯಿತು. (ಇನ್ನೊಂದು ಕಡೆ) ಬನೀ ಇಸ್ರಾಈಲರನ್ನು ನಾವು ಇವೆಲ್ಲವುಗಳ 

ಉತ್ತರಾಧಿಕಾರಿಗಳಾಗಿ ಮಾಡಿದೆವು. 

(60-66) ಬೆಳಗಾಗುತ್ತಲೇ ಇವರು, ಅವರನ್ನು ಬೆನ್ನಟ್ಟಿ ಹೋದರು. ಎರಡು ಸಮೂಹಗಳು ಎದುರಾದಾಗ 
ಮೂಸಾರ ಸಂಗಾತಿಗಳು "ನಾವು ಸಿಕ್ಕಿ ಬಿದ್ದೆವು" ಎಂದು ಕೂಗಿದರು. ಆಗ ಮೂಸಾ, "ಖಂಡಿತ ಇಲ್ಲ. ನನ್ನ 
ಸಂಗಡ ನನ್ನ ಪ್ರಭು ಇದ್ದಾನೆ. ಅವನು ಖಂಡಿತವಾಗಿಯೂ ನನಗೆ ಬಾರಿ ತೋರುವನು" ಎಂದರು. ನಾವು 


ಮೂಸಾರಿಗೆ ವಹ್ಯ್‌ (ದಿವ್ಯವಾಣಿ) ಮೂಲಕ, “ನಿಮ್ಮ ಲಾಠಿಯನ್ನು ಸಮುದ್ರಕ್ಕೆ ಹೊಡೆಯಿರಿ" ಎಂದು ಅಪ್ಪಣೆ 
ಕೊಟ್ಟೆವು. ಹಠಾತ್ತನೆ ಸಮುದ್ರ ಸೀಳಾಯಿತು ಮತ್ತು ಅದರ ಪ್ರತಿಯೊಂದು ಭಾಗವು ಒಂದು ಮಹಾ 


43. ಈ ಮಾತು ಫಿರ್‌ಔನನ ಹೃದಯದಲ್ಲಿ ಹುದುಗಿರುವ ಭೀತಿಯನ್ನು ತೋರಿಸುತ್ತದೆ. ಅದರ ಮೇಲೆ ಅವನು 
ನಿರ್ಭೀತಿಯ ಕೃತಕ ತೆರೆ ಹಾಕಲು ಪ್ರಯತ್ನಿಸುತ್ತಿದ್ದನು. 

44, ಅರ್ಥಾತ್‌- ಫಿರ್‌ಔನನು ದೂರ ದೂರದಿಂದ ಸೇನೆಯನ್ನು ತರಿಸಿ ಬನೀ ಇಸ್ರಾಈಲರನ್ನು ಈ ಲೋಕದಿಂದಲೇ 
ಅಳಿಸಿ ಬಿಡುವ ಏರ್ಪಾಡು ಮಾಡಿದ್ದನು. ಅವನ ದೃಷ್ಟಿಯಲ್ಲಿ ಇದೊಂದು ಜಾಣ ಹೆಜ್ಜೆಯಾಗಿತ್ತು. ಆದರೆ ದೇವತಂತ್ರವು 
ಅವನ ಕುತಂತ್ರವನ್ನು ಅವನ ವಿರುದ್ಧವೇ ತಿರುಗಿಸಿ ಬಿಟ್ಟಿತು. ಫಿರ್‌ಔನನ ಸಾಮ್ರಾಜ್ಯದ ಸ್ತಂಭಗಳಂತಿದ್ದ ಪ್ರಮುಖರೆಲ್ಲ ತಮ್ಮ 
ಸ್ಥಾನಗಳನ್ನು ಬಿಟ್ಟು, ಅವರೂ ಅವರ ಸೇನೆಗಳೂ ಒಟ್ಟಾಗಿ ಮುಳುಗಬೇಕಾಗಿದ್ದ ಸ್ಥಳಕ್ಕೆ ತಲುಪಿದರು. 

45. ಕೆಲವು ವ್ಯಾಖ್ಯಾನಕಾರರು ಈ ಸೂಕ್ತಕ್ಕೆ ಹೀಗೆ ಅರ್ಥ ಕಟ್ಟಿದ್ದಾರೆ, ಅಲ್ಲಾಹನು ಈ ಅಕ್ರಮಿಗಳು ಬಿಟ್ಟು ಬಂದಿದ್ದ 
ಉದ್ಯಾನ, ಚಿಲುಮೆ, ಖಜಾನೆ ಮತ್ತು ಅತ್ಯುತ್ತಮ ನಿವಾಸಗಳಿಗೆಲ್ಲಾ ಬನೀ ಇಸ್ರಾಈಲರನ್ನು ವಾರೀಸುದಾರರಾಗಿ ಮಾಡಿದನು. 
ಈ ಅರ್ಥವನ್ನು ಸ್ವೀಕರಿಸಿದರೆ, ಫಿರ್‌ಔನನು ಮುಳುಗಿ ಸತ್ತ ಕೂಡಲೇ ಬನೀ ಇಸ್ರಾಈಲರು : ಈಜಿಪ್ಪಿಗೆ ಪುನಃ ಮರಳಿದರೆಂದು 
ತಿಳಿಯಬೇಕಾಗುತ್ತದೆ. ಆದರೆ ಇದು ಇತಿಹಾಸದಿಂದಲೂ ಸಾಬೀತಾಗುವುದಿಲ್ಲ ಮತ್ತು ಕುರ್‌ಆನಿನಲ್ಲಿರುವ ಇತರ ವಿವರಣೆಗಳೊಂದಿಗೂ 
ಈ "ಅರ್ಥವು ಹೊಂದಿಕೊಳ್ಳುವುದಿಲ್ಲ. ಸೂರಃ ಅಲ್‌ ಬಕರ ಸೂರಃ ಅಲ್‌ ಮಾಣದ ಸೂರಃ ಅಲ್‌ ಅಲ್‌ರಾಫ್‌ ಮತ್ತು 
ಸೂರಃ ತಾಹಾದಲ್ಲಿ ಬಂದಿರುವ ವಿವರಗಳಿಂದ- ಫಿರ್‌ಔನನು ನೀರಲ್ಲಿ ಮುಳುಗಿದ ತರುವಾಯ ಬನೀ ಇಸ್ರಾಈಲರು ಈಜಿಪ್ಪಿಗೆ 
ಮರಳುವ ಬದಲಿಗೆ ತಮ್ಮ ಗುರಿಯಾಗಿದ್ದ ಫೆಲೆಸ್ತೀನ್‌ ದೇಶದ ಕಡೆ ಹೋದರೆಂದೂ ಅನಂತರ ಹ. ದಾವೂದ್‌ರ(ಅ) ಕಾಲದ 
ವರೆಗೆ (ಕ್ರಿ.ಪೂ. 1013- 973) ಅವರ ಇತಿಹಾಸದಲ್ಲಿ ನಡೆದ ಘಟನೆಗಳೆಲ್ಲವೂ ಇಂದು ಸೀನಾಯ್‌ ಅರ್ಧದ್ವೀಪ, ಉತ್ತರ 
ಅರೇಬಿಯಾ, ಪೂರ್ವ ಜೋರ್ಡಾನ್‌ ಮತ್ತು ಫೆಲೆಸ್ತೀನ್‌ ಎಂದು ಕರೆಯಲ್ಪಡುತ್ತಿರುವ ಪ್ರದೇಶಗಳಲ್ಲಿ ಘಟಸಿದುವೆಂದೂ ಸ್ಪಷ್ಟವಾಗಿ 
ತಿಳಿದು ಬರುತ್ತದೆ. ಆದುದರಿಂದ ನಮ್ಮ ದೃಷ್ಟಿಯಲ್ಲಿ ಈ ಸೂಕ್ತದ ಅರ್ಥ ಹೀಗಿದೆ, ಅಲ್ಲಾಹನು ಅತ್ತ ಫಿರ್‌ಔನನ ಮನೆತನ 
ದವರನ್ನು ತನ್ನ ಅನುಗ್ರಹಗಳಿಂದ ವಂಚಿತಗೊಳಿಸಿದನು. ಇತ್ತ ಬನೀ ಇಸ್ರಾಈಲರಿಗೆ ಅದೇ" ಅನುಗ್ರಹೆಗಳನ್ನು ದಯಪಾಲಿಸಿದನು. 
ಅರ್ಥಾತ್‌- ಅವರು ಫೆಲೆಸ್ತೀನ್‌ ಪ್ರದೇಶದಲ್ಲಿ ಉದ್ಮಾನಗಳ, ಚಿಲುಮೆಗಳ, ಖಜಾನೆಗಳ ಮತ್ತು ಅತ್ಕುತ್ತಮ ವಸತಿಗಳ 
ಒಡೆಯರಾದರು. ಇದೇ ಅಭಿಪ್ರಾಯವನ್ನು ಸೂರಃ ಅಲ್‌ ಅಲ್‌ರಾಫ್‌ನ 136-137ನೆಯ ಸೂಕ್ತಗಳು ಸಮರ್ಥಿಸುತ್ತವೆ. 

46. ಅರ್ಥಾತ್‌- ನನಗೆ ಈ ವಿಪತ್ತಿನಿಂದ ಪಾರಾಗುವ ದಾರಿ ತೋರಿಸಿಕೊಡುವನು. K 


ಕಾಂಡ-19 


26. ಅಶ್ಕುಅರಾ 201 


RGM EL Sh A GSES 
k BRAIN IS SRSA ايةٌوَمَا فان‎ 
ور تا تی ہو‎ 
ل0‎ 
ಪರ್ವತದಂತಾಗಿ ಬಿಟ್ಟಿತು." ನಾವು ಅಲ್ಲೇ ಇನ್ನೊಂದು ಸಮೂಹವನ್ನು ಸಮೂಪಕ್ಕೆ ತಂದೆವು.* ಮೂಸಾ 


ಮತ್ತು ಅವರ ಜೊತೆಗಿದ್ದವರೆಲ್ಲರನ್ನೂ ನಾವು ರಕ್ಷಿಸಿದೆವು. ಮತ್ತು ಇತರರನ್ನು ಮುಳುಗಿಸಿಬಿಟ್ಟೆವು. 
(67-68) ನಿಶ್ಚೆಯವಾಗಿಯೂ ಈ ಘಟನೆಯಲ್ಲೊಂದು ನಿದರ್ಶನವಿದೆ.* ಆದರೆ ಇವರಲ್ಲಿ ಹೆಚ್ಚಿನವರು 


ನಂಬುವವರಲ್ಲ. ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 
(69-89) ಇವರಿಗೆ ಇಬ್ರಾಹೀಮರ ವೃತ್ತಾಂತವನ್ನು ತಿಳಿಸಿರಿ ಅವರು ತಮ್ಮ ತಂದೆ ಮತ್ತು 


ಜನಾಂಗದೊಡನೆ, "ನೀವು ಇದೆಂತಹ ವಸ್ತುಗಳನ್ನು ಪೂಜಿಸುತ್ತಿರುವಿರಿ?”" ಎಂದು ಕೇಳಿದಾಗ“! ಅವರು, 


ಸಮುದ್ರವು ಹ. ಮೂಸಾರ(ಅ) ಲಾಠಿಯ ಪೆಟ್ಟಿನಿಂದ ಒಡೆದಿತ್ತು. ಈ ಕಾರ್ಯವು ಒಂದು ಕಡೆ ಬನೀ ಇಸ್ರಾಕಈಲರ 
ಸಂಪೂರ್ಣ ತಂಡವನ್ನು ಪಾರುಗೊಳಿಸಲಿಕ್ಕಾಗಿ ಮಾಡಲ್ಪಟ್ಟಿತು. ಇನ್ನೊಂದು ಕಡೆ ಇದರ ಉದ್ದೇಶವು ಫಿರ್‌ಔನನ ಸೇನೆಯನ್ನು 
ಮುಳುಗಿಸಿ ಬಿಡುವುದಾಗಿತ್ತು, ಈ ವಿಷಯವನ್ನು ವಿವೇಚಿಸುವಾಗ ನಮ್ಮಗೆ ವಿಶದವಾಗುವುದೇನೆಂದರೆ, ಲಾಠಿಯ ಪೆಟ್ಟು ತಾಗಿದ 
ಕೂಡಲೇ ನೀರು ಎತ್ತರವಾದ ಪರ್ವತಗಳ ರೂಪದಲ್ಲಿ ನಿಂತುಬಿಟ್ಟಿತು." ಸಾವಿರಾರು ಲಕ್ಷಾವಧಿ ಬನೀ ಇಸ್ರಾಈಲ್‌ ವಲಸೆಗಾರರು 
ಅದನ್ನು ದಾಟಿಯೂ ಹೋದರು. ಅನಂತರ ಫಿರ್‌ಔನನ ಇಡೀ ಸೈನ್ಮವು ಪರ್ವತಗಳಂತೆ ನಿಂತಿದ್ದ ನೀರಿನ ಮಧ್ಯೆ ತಲುಪಿಯೂ 
ಬಿಟ್ಟಿತು. ಸಾಮಾನ್ಯ ಪ್ರಕೃತಿ ನಿಯಮ ಪ್ರಕಾರ ಬೀಸುವ ಚಂಡಮಾರುತಗಳು ಎಷ್ಟು ವೇಗದಿಂದ ಬೀಸಿದರೂ ಅವುಗಳ 
ಪರಿಣಾಮವಾಗಿ ಸಮುದ್ರದ ನೀರು ಇಷ್ಟು ಹೊತ್ತಿನ ವರೆಗೆ ತಡೆದು ನಿಲ್ಲುವುದಿಲ್ಲ. ಆದುದರಿಂದ ಸ್ಪಷ್ಟವಾಗಿ ಇದು ಒಂದು 
ಪವಾಡದ್ದೇ ಪ್ರಸ್ತಾಪವಾಗಿದೆ. (ಹೆಚ್ಚಿನ ವಿವರಗಳಿಗೆ ಸೂರಃ ತಾಹಾದ 53 ಮತ್ತು ಅದ್ದುಖಾನ್‌ನ 23ನೆಯ ಟಿಪ್ಪಣಿಗಳನ್ನು ನೋಡಿರಿ) 

48. ಅರ್ಥಾತ್‌- ಫಿರ್‌ಔನ್‌ ಮತ್ತು ಅವನ ಸೇನೆಯನ್ನು. 

49. ಅರ್ಥಾತ್‌- ಇದರಲ್ಲಿ ಒಂದೆಡೆ ಕುರೈಶರಿಗ. ಹಠಮಾರಿ ಜನರು ಯಾವ ರೀತಿ ಸುವ್ಯಕ್ತ ಪವಾಡಗಳನ್ನು 
ಕಣ್ಣಾರೆ ಕಂಡುಕೊಂಡ ಬಳಿಕವೂ ಸತ್ಯವಿಶ್ವಾಸ ಸ್ವೀಕಾರ ಮಾಡಲು ನಿರಾಕರಿಸುತ್ತಲೇ ಹೋಗುತ್ತಾರೆ ಮತ್ತು ಈ 
ಹಠಮಾರಿತನದ ಪರಿಣಾಮ ಎಷ್ಟು ವೇದನಾಜನಕವಾಗಿರುತ್ತದೆ ಎಂಬ ಪಾಠವಿದೆ. ಇನ್ನೊಂದೆಡೆ ಸತ್ಮವಿಶ್ವಾಸಿಗಳಿಗೂ ಅಕ್ರಮ 
ಮತ್ತು ಅದರ ಶಕ್ತಿಗಳು ತೋರಿಕೆಗೆ ಎಷ್ಟು ವ್ಯಾಪಕವಾಗಿ ಕೆಂಡರೂ ಕೊನೆಗೆ ಅಲ್ಲಾಹನ ಸಹಾಯದಿಂದ ಸತ್ಯವು ಜಯ 
ಹೊಂದುತ್ತದೆ ಮತ್ತು ಮಿಥ್ಯವು ಈ ರೀಶಿಯಲ್ಲಿ ಪರಾಜಿತಗೊಳ್ಳುತ್ತದೆ ಎಂಬ ಸೂಚನೆ ಇದೆ. 

50. ಹ. ಇಬ್ರಾಹೀಮ್‌ರು(ಆಅ) ಪ್ರವಾದಿಯಾದ ಬಳಿಕ (ಶಿರ್ಕ್‌ ಮತ್ತು ತೌಹೀದ್‌ನ ವಿಷಯದಲ್ಲಿ) ಅವರ ಮತ್ತು ಅವರ ಕುಟುಂಬ 
ಹಾಗೂ ಜನಾಂಗದ ಮಧ್ಯೆ ಘರ್ಷಣೆ ಆರಂಭವಾಗಿದ್ದ ಕಾಲಘಟ್ಟದ ಕತೆ ಇಲ್ಲಿ ವಿವರಿಸಲ್ಪಟ್ಟಿದೆ. ಪವಿತ್ರ ಕುರ್‌ಆನಿನಲ್ಲಿ ಪ್ರವಾದಿ 
ಇಬ್ರಾಹೀಮ್‌ರ(ಅ) ಜೀವನದ ಇತಿಹಾಸವನ್ನು ವಿಶೇಷವಾಗಿ ಮತ್ತೆ ಮತ್ತೆ ಮುಂದಿಡುತ್ತಿರುವುದಕ್ಕೆ ಕಾರಣವೇನೆಂದರೆ- ಸಾಮಾನ್ಯವಾಗಿ 
ಎಲ್ಲಾ ಅರಬರು, ಅದರಲ್ಲೂ ಮುಖ್ಯವಾಗಿ ಕುರೈಶರು, ಇಬ್ರಾಹೀಮರ ವಿಶ್ವಾಸವೇ ತಮ್ಮ ಮತವೆಂದು ವಾದಿಸುತ್ತಿದ್ದರು. ಅರೇಬಿಯಾದ 
ಬಹುದೇವಾರಾಧಕರಲ್ಲದೆ ಕ್ರೈಸ್ತರು ಮತ್ತು ಯಹೂದಿಯರು ಕೂಡಾ ಅವರು ತಮ್ಮ ಧರ್ಮದ ನಾಯಕರೆಂದು ವಾದಿಸುತ್ತಿದ್ದರು. ಈ 
ಕುರಿತು ಕುರ್‌ಆನ್‌ ಅಲ್ಲಲ್ಲಿ ಅವರಿಗೆ ಎಚ್ಚರಿಕೆ ನೀಡುತ್ತಾ ಹ. ಇಬ್ರಾಹೀಮ್‌ (ಆಅ) ತಂದಿದ್ದ ಧರ್ಮವು ಹ. ಮುಹಮ್ಮದ್‌ರು(ಸ) 
ತಂದಿರುವ ಇದೇ ನಿಷ್ಕಳಂಕ ಇಸ್ಲಾಮ್‌ ಧರ್ಮವಾಗಿತ್ತು. ನೀವಿಂದು ವಿರೋಧಿಸುತ್ತಿರುವುದು ಅದೇ ಧರ್ಮವನ್ನು. ಅವರು ಮುಶ್ರಿಕ 
(ಬಹುದೇವಾರಾಧಕ್ಸರಾಗಿರಲಿಲ್ಲ. ಅವರ ನಿರಂತರ ಹೋರಾಟವು ಶಿರ್ಕ್‌ (ಬಹುದೇವಾರಾಧನೆ)ಗೆ ವಿರುದ್ಧವಾಗಿತ್ತು. ಈ ಹೋರಾಟ 
ದಿಂದಾಗಿಯೇ ಅವರಿಗೆ ತಮ್ಮ ತಂದೆ, ಕುಟುಂಬ, ಜನಾಂಗ, ಹುಟ್ಟೂರು ಎಲ್ಲವನ್ನೂ ತೃಜಿಸಿ ಸಿರಿಯಾ, ಫೆಲೆಸ್ತೀನ್‌ ಮತ್ತು 
ಅರೇಬಿಯಾದಲ್ಲಿ ದೇಶಾಂತರ ವಾಸವನ್ನು ಅನುಭವಿಸಬೇಕಾಯಿತು. ಇದೇ ರೀತಿಯಲ್ಲಿ ಅವರು ಯಹೂದಿ ಅಥವಾ ಕ್ರೈಸ್ತರೂ ಆಗಿರಲಿಲ್ಲ. 
ಯಹೂದಿತ್ವ ಮತ್ತು ಕ್ರೈಸ್ತತ್ವ ಗಳೆರಡೂ ಅವರು ಗತಿಸಿದ ಎಷ್ಟೋ ಶತಮಾನಗಳ ತರುವಾಯ ಆಸ್ತಿತ್ವಕ್ಕೆ ಬಂದುವು ಎನ್ನುತ್ತದೆ. 

51. ಹ. ಇಬ್ರಾಹೀಮ್‌ರ(ಅ) ಈ ಪ್ರಶ್ನೆಯ ಉದ್ದೇಶವು ವಾಸ್ತವದಲ್ಲಿ ಜನರು ಸಾಷ್ಟಾಂಗನೆರಗುತ್ತಿ ದ್ದ ಆರಾಧ್ಯ ವಸ್ತುಗಳ 
ವಾಸ್ತವಿಕತೆ ಏನೆಂಬುದರ ಕಡೆಗೆ ಅವರ ಗಮನವನ್ನು ಸೆಳೆಯುವುದಾಗಿತ್ತು. 


ಕಾಂಡ-19 


202 ಕುರ್‌ಆನ್‌ ವ್ಯಾಖ್ಯಾನ 


کر یں شس ھا 
کت Ee‏ بی ودنا اکا ಹತತ‏ 
ಕ್ರಮ SSS SRS‏ 
2 رت الین کان 0220 NR‏ 


ಸಿಖ ہو‎ ಆತಿ 5 

A ಜಿ 7 

"ಇವು ಕೆಲವು ವಿಗ್ರಹಗಳು, ನಾವು ಇವುಗಳನ್ನು ಪೂಜಿಸುತ್ತೇವೆ ಮತ್ತು ಇವುಗಳ ಸೇವೆಯಲ್ಲೇ ನಿರತರಾಗಿ 
ರುತ್ತೇವೆ" ಎಂದರು.5 ಆಗ ಇವರು ಕೇಳಿದರು, "ನೀವು ಇವುಗಳನ್ನು ಕರೆದು ಪ್ರಾರ್ಥಿಸಿದಾಗ ಇವು 
ಕೇಳುತ್ತವೆಯೇ? ಅಥವಾ ಇವು ನಿಮಗೇನಾದರೂ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಉಂಟು ಮಾಡುತ್ತವೆಯೇ?" 
ಎಂದು ಕೇಳಿದರು. ಅದಕ್ಕೆ ಅವರು, "ಇಲ್ಲ, ಆದರೆ ನಮ್ಮ ಪೂರ್ವಿಕರು ಹೀಗೆಯೇ ಮಾಡುತ್ತಿರುವುದನ್ನು 
ನಾವು ಕಂಡಿದ್ದೇವೆ" ಎಂದರು.5 ಆಗ ಇಬ್ರಾಹೀಮರು ಕೇಳಿದರು: "ನೀವು ಮತ್ತು ನಿಮ್ಮ ಪೂರ್ವಿಕರು 
ಪೂಜಿಸುತ್ತಾ ಬಂದಿರುವ ವಸ್ತುಗಳನ್ನು ನೀವೆಂದಾದರೂ (ಕಣ್ಣೆರೆದು) ನೋಡಿದ್ದು೦ಟೇ?* ಇವೆಲ್ಲವೂ ನನ್ನ 
ಶತ್ರುಗಳು. ಸರ್ವಲೋಕಗಳೆ ಪಾಲಕ ಪ್ರಭುವೊಬ್ಬನ ಹೊರತು" ಅವನು ನನ್ನನ್ನು ಸೃಷ್ಟಿಸಿದನು” ಮತ್ತು 


EY 


ಅವನೇ ನನಗೆ ಮಾರ್ಗದರ್ಶನ ನೀಡುತ್ತಾನೆ- ಅವನು ನನಗೆ ಉಣಿಸುತ್ತಾನೆ ಮತ್ತು ಕುಡಿಸುತ್ತಾನೆ- ನಾನು ಕಾಯಿಲೆ 


CA 
1۲ 
[Ss ಲ 
ig 


52. ಈ ಉತ್ತರದ ನೈಜ ಸ್ಫೂರ್ತಿ ತಮ್ಮ ವಿಶ್ವಾಸದಲ್ಲಿ ಅವರ ಸ್ಥಿರತೆ ಮತ್ತು ಸಂತೃಪ್ತಿಯಾಗಿತ್ತು. ಹೌದು, ನಾವು ಪೂಜಿಸು 
ತ್ತಿರುವ ಈ ವಸ್ತುಗಳು ಮರ ಮತ್ತು ಕಲ್ಲಿನ ವಿಗ್ರಹಗಳೆಂಬುದನ್ನು ನಾವೂ ಬಲ್ಲೆವು. ಆದರೂ ನಾವು ಇವುಗಳ ಪೂಜೆಯನ್ನೂ 
ಸೇವೆಯನ್ನೂ ಮಾಡುತ್ತಿರಬೇಕೆಂಬುದೇ ನಮ್ಮ ಧರ್ಮ ಮತ್ತು ವಿಶ್ವಾಸವಾಗಿರುತ್ತದೆ ಎನ್ನುವಂತಿತ್ತು ಅವರ ಈ ಉತ್ತರ. 

53. ಅರ್ಥಾತ್‌- ಇವು ನಮ್ಮ ಪ್ರಾರ್ಥನೆಗಳನ್ನೂ ದೂರುಗಳನ್ನೂ ಆಲಿಸುತ್ತಿವೆ ಅಥವಾ ನಮಗೆ ಲಾಭ ಮತ್ತು 
ನಷ್ಟವನ್ನುಂಟು ಮಾಡುತ್ತಿವೆ ಎಂಬ ಕಾರಣಕ್ಕಾಗಿ ನಾವು ಇವುಗಳನ್ನು ಪೂಜಿಸುತ್ತಿರುವುದಲ್ಲ, ನಮ್ಮ ಹಿರಿಯರ ಕಾಲದಿಂದಲೇ 
ಹೀಗೆಯೇ ನಡೆಯುತ್ತ ಬಂದಿರುವುದರಿಂದ ನಾವೂ ಅದನ್ನೇ ಮಾಡುತ್ತಿದ್ದೇವೆ. ಹೀಗೆ ತಮ್ಮ ಮತಕ್ಕೆ ಹಿರಿಯರ 
ಅಂಧಾನುಕರಣೆಯ ಹೊರತು ಬೇರಾವ ಆಧಾರವೂ ಇಲ್ಲವೆಂದು ಅವರು ಸ್ವತಃ ಒಪ್ಪಿಕೊಂಡರು. 

54. ಅರ್ಥಾತ್‌- ಒಂದು ಮತವು ಸತ್ಯವೆನ್ನಲು ಅದು ಹಿರಿಯರಿಂದಲೇ ಬಂದುದೆಂಬ ಆಧಾರ ಮಾತ್ರ ಸಾಕೆ? ನಾವು 
ಯಾವುದನ್ನು ಪೂಜಿಸುತ್ತೇವೋ ಅವುಗಳಲ್ಲಿ ನಿಜಕ್ಕೂ ದೇವತ್ವದ ಗುಣ ವಿಶೇಷಗಳೇನಾದರೂ ಇವೆಯೋ ಇಲ್ಲವೋ ಎಂದು 
ಕಣ್ಣೆರೆದು ನೋಡಬೇಡವೇ? 

55. ಅರ್ಥಾತ್‌- ಇವುಗಳನ್ನು ಪೂಜಿಸುವುದರಿಂದ ಲಾಭ ನಷ್ಟವೇನೂ ಇಲ್ಲ; ವೆಂದು ಮಾತ್ರ ನಾನು ತಿಳಿಯುವುದಲ್ಲ, 
ಬದಲಾಗಿ ಅದು ಹಾನಿಕಾರಕೆವೆಂದು ಭಾವಿಸುತ್ತೇನೆ. ಅದುದರಿಂದ ನನ್ನ ದೃಷ್ಟಿಯಲ್ಲಿ ಅವುಗಳೆ ಪೂಜೆಯು ಶತ್ರುವನ್ನು ಪೂಜಿಸು 
ವುದಕ್ಕೆ ಸಮಾನ. ಇದಲ್ಲದೆ ಹೆ. ಇಬ್ರಾಹೀಮ್‌ರ(ಅ) ಈ ಮಾತಿನಲ್ಲಿ ಸೂರಃ! ಮರ್ಯಮ್‌ನ 81-82ನೇ ಸೂಕ್ತಗಳಲ್ಲಿರುವ 
ವಿಷಯದ ಕಡೆಗೂ ಸೂಚನೆ ಇದೆ. 

56. ಅರ್ಥಾತ್‌- ಈ ಜಗತ್ತಿನಲ್ಲಿ ಪೂಜಿಸಲ್ಪಡುತ್ತಿರುವ ಸಕಲ ಆರಾಧ್ಯರ ಪೈಕಿ ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನ 
ಪೂಜೆಯೊಂದರಲ್ಲಿ ಮಾತ್ರ ನನ್ನ ಹಿತವಿರುವುದಾಗಿ ನನಗೆ ತೋರುತ್ತದೆ. ಅನಂತರ ಹೆ. ಇಬ್ರಾಹೀಮ್‌ರು(ಅ) ಸರ್ವಲೋಕಗಳ ಪಾಲಕ 
ಪ್ರಭುವಾಗಿರುವ ಅಲ್ಲಾಹನು ಮಾತ್ರ ಪೂಜಾರ್ಹನೆಂಬುದಕ್ಕೆ ಕಾರಣಗಳನ್ನು ಕೆಲವೇ ಮಾತುಗಳಲ್ಲಿ ಹೇಳುತ್ತಾರೆ. 

57. ಅಲ್ಲಾಹನು ಮಾತ್ರ ಪೂಜಾರ್ಹನೆಂಬುದಕ್ಕೆ ಇದು ಒಂದನೆಯ ಕಾರಣ. ಅಲ್ಲಾಹನು ತಮ್ಮ ಸೃಷ್ಟಿಕರ್ತನೆಂಬ 
ವಾಸ್ತವಿಕತೆಯನ್ನು rca ತಿಳಿದಿದ್ದರು ಮತ್ತು ನಂಬುತ್ತಿದ್ದರು. ಆದುದರಿಂದ ನನ್ನನ್ನು ಸೃಷ್ಟಿಸಿದವನ ಆರಾಧನೆ 


ಕಾಂಡ-19 


203 دب چوت .26 


iD ری سم ہو و‎ wll NS 2 ನಿದ 
2 حا‎ ರ್ರಿದ ಅಹಿತ ಹಹ آن تغل‎ 5 
[OS TS ہے لات‎ hy ک2‎ 7 
೮ AGN gle IL 3d > ಸಿ سے خر ي‎ | 
OS TN 
ERED کان دن‎ I AE Ss 
ಬಿದ್ದಾಗ ಅವನೇ ನನ್ನನ್ನು ಗುಣ ಪಡಿಸುತ್ತಾನೆ- ಅವನೇ ನನಗೆ ಮರಣ ಕೊಡುವನು ಮತ್ತು ಪುನಃ ಜೀವಂತ' 
ಗೊಳಿಸುವನು- ಪ್ರತಿಫಲ ನೀಡಲಾಗುವ ಆ ದಿನ ಅವನು ನನ್ನ ತಪ್ಪುಗಳನ್ನು ಕ್ಲಮಿಸುವನೆಂದೂ ನಾನು 
ಅವನಿಂದ ನಿರೀಕ್ಷಿಸುತ್ತಿದ್ದೇನೆ" ಎಂದು ಹೇಳಿದರು. (ತರುವಾಯ ಇಬ್ರಾರ್‌ಹೀಮರು ಹೀಗೆ ಪ್ರಾರ್ಥಿಸಿದರು:) 
"ನನ್ನ ಪ್ರಭೂ, ನನಗೆ ಹುಕ್ಕ್‌ (ನಿರ್ಧಾರ ಶಕ್ತಿ) ನೀಡು. ಮತ್ತು ನನ್ನನ್ನು ಸಜ್ಜನರೊಂದಿಗೆ ಸೇರಿಸು. ಮುಂದಿನ 
ಫೀಳಿಗೆಗಳಲ್ಲಿ ನನಗೆ ಸತ್ಕೀರ್ತಿಯನ್ನು ದಯಪಾಲಿಸು- ಮತ್ತು ಸಂಪತ್‌ಭರಿತವಾದ ಸ್ವರ್ಗದ ಉತ್ತರಾಧಿಕಾರಿ 
ಗಳಲ್ಲಿ ನನ್ನನ್ನು ಸೇರಿಸು- ನನ್ನ ತಂದೆಗೆ ಕ್ಷಮೆ ನೀಡು. ನಿಜಕ್ಕೂ ಅವರು ಪಥಭ್ರಷ್ಟರಲ್ಲಾಗಿದ್ದಾರೆ- ಎಲ್ಲರೂ 


ಮಾತ್ರ ಸರಿ. ನನ್ನನ್ನು ಸೃಷ್ಟಿಸುವ ಕಾರ್ಯದಲ್ಲಿ ಬೇರೆ ಯಾರ ಸಹಭಾಗಿತ್ವವೂ ಇಲ್ಲದಿರುವಾಗ ಇತರರು ನನ್ನ ಆರಾಧನೆಗೆ 
ಅರ್ಹರಾಗುವುದಾದರೂ ಹೇಗೆ? ಎಂಬುದು ಹೆ. ಇಬ್ರಾಹೀಮರ(ಅ) ಪ್ರಥಮ ಆಧಾರವಾಗಿತ್ತು. 

58. ಅಲ್ಲಾಹನು ಮಾತ್ರ ಪೂಜಾರ್ಹನೆಂಬುದಕ್ಕೆ ಇದು ಎರಡನೆಯ ಕಾರಣ. ಅವನು ಮಾನವರನ್ನು ಸೃಷ್ಟಿಸು 
ವುದರೊಂದಿಗೆ ಮಾರ್ಗದರ್ಶನ, ಪೋಷಣೆ, ಮೇಲ್ನೋಟ, ರಕ್ಷಣೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವ - ಹೊಣೆಯನ್ನೂ 
ತಾನೇ ವಹಿಸಿರುತ್ತಾನೆ. ಸೃಷ್ಟಿಕರ್ತನ ಸಾರ್ವತ್ರಿಕ ದಯೆ ಮತ್ತು ಪಾಲಕತ್ವವು ಪ್ರತಿಕ್ಷಣವು ಎಲ್ಲ ಕಡೆಗಳಿಂದಲೂ ಸಹಾಯಕ್ಕೆ 
ಲಭ್ಯವಿರುವಾಗ ಮಾನವನು ಅವನನ್ನು ಬಿಟ್ಟು ಇತರ ಯಾವುದಾದರೂ ಅಸ್ತಿತ್ವದ ಮುಂದೆ ವಿನಯದಿಂದ ತಲೆ ಬಾಗುವುದ 
ಕ್ಕಿಂತ ದೊಡ್ಡ ಮೂರ್ಬತನವೂ ಕೃತಪ್ಲುತೆಯೂ ಬೇರಾವುದಿದೆ? 

59. ಅಲ್ಲಾಹನ ಹೊರತು ಇತರರ ಆರಾಧನೆ ಸರಿಯಲ್ಲವೆ೦ಬುದಕ್ಕೆ ಇದು ಮೂರನೆಯ ಕಾರಣ. ಮಾನವನಿಗೆ ತನ್ನ 
ಸೃಷ್ಟಿಕರ್ತನೊಂದಿಗಿರುವ ಸಂಬಂಧವು ಕೇವಲ ಈ ಲೋಕ ಹಾಗೂ ಈ ಜೀವನಕ್ಕೆ ಸೀಮಿತವಲ್ಲ. ಈ ಜೀವನದ ಅನಂತರ, 
ಇದರ ಫಲಿತಾಂಶ ನೀಡುವುದು ಕೂಡ ಸರ್ವ ಸಂಪೂರ್ಣವಾಗಿ ಅಲ್ಲಾಹನ ಕೈಯಲ್ಲಿದೆ. ಮನುಷ್ಯನನ್ನು ಅಸ್ತಿತ್ವಕ್ಕೆ ತಂದ ದೇವನೇ 
ಕೊನೆಗೆ ಅವನನ್ನು ಈ ಲೋಕದಿಂದ ಹಿಂದಕ್ಕೆ ಕರೆಸಿಕೊಳ್ಳುತ್ತಾನೆ. ಮಾನವನ ಈ ಮರಳುವಿಕೆಯನ್ನು ತಡೆಯಬಲ್ಲಂತಹ ಯಾವ 
ಶಕ್ತಿಯೂ ಈ ಜಗತ್ತಿನಲ್ಲಿಲ್ಲ. ಈ ಲೋಕದಲ್ಲಿ ಜನಿಸಿದ ಸಕಲ ಮಾನವರನ್ನು ಪುನಃ ಅಸ್ತಿತ್ವಕ್ಕೆ ತಂದು ಅವರಿಂದ ಅವರ, 
ಭೂಲೋಕ ಜೀವನದ ಲೆಕ್ಕಾಚಾರ ಪಡೆಯಬೇಕೆಂಬ ನಿರ್ಧಾರವನ್ನು ಮಾಡುವವನೂ ಅವನೊಬ್ಬನೇ. ತರುವಾಯ ಆ ಏಕಮಾತ್ರ 
ದೇವನೇ ಆ ಮಹಾ ನ್ಯಾಯಾಲಯದ ನ್ಯಾಯಾಧೀಶನೂ ಒಡೆಯನೂ ಆಗಿರುವನು. ಅವನ ಅಧಿಕಾರಗಳಲ್ಲಿ ಬೇರಾರೂ ಕಿಂಚಿತ್ತೂ 
ಸಹಭಾಗಿತ್ವ ಹೊಂದಿರಲಾರರು. ಶಿಕ್ಷೆ. ಕೊಡುವುದೂ ಕ್ಟಮಿಸುವ್ರೆದೂ ಅವನ ಅಧಿಕಾರದಲ್ಲೇ ಇರುವುದು. ವಾಸ್ತವಿಕತೆಗಳು 
ಹೀಗಿರುವಾಗ ಅಲ್ಲಾಹನ ಹೊರತು ಇತರರ ದಾಸ್ಕ ಮಾಡುವವನು ತನ್ನ ವಿನಾಶಕೂಪವನ್ನು ತಾನೇ ತೋಡಿಕೊಳ್ಳುತ್ತಾನೆ. 

60. ಇಲ್ಲಿ 'ಹುಕ್ಕ್‌' ಎಂದರೆ- ಜ್ಞಾನ, ಯುಕ್ತಿ, ವಿವೇಕ ಮತ್ತು ನಿರ್ಧಾರಶಕ್ತಿ. 

61. ಅರ್ಥಾತ್‌- ಈ ಲೋಕದಲ್ಲಿ ನನಗೆ ಸಜ್ಜನರ ಸಂಗವನ್ನು ದಯಪಾಲಿಸು. ಪರಲೋಕದಲ್ಲಿ ನನ್ನನ್ನು ಸಜ್ಜನರೊಂದಿಗೆ 
ಎಬ್ಬಿಸಿ ಒಟ್ಟುಗೂಡಿಸು. ಪರಲೋಕದ ಬಗ್ಗೆ ಹೇಳುವುದಾದರೆ ಅದರ ಮೇಲೆ ವಿಶ್ವಾಸವಿರಿಸುವ ಹಾಗೂ ರಕ್ಷೆ-ಶಿಕ್ಷೆಗಳ ಮೇಲೆ 
ಭರವಸೆಯನ್ನಿರಿಸುವ ಪ್ರತಿಯೊಬ್ಬನ ಪ್ರಾರ್ಥನೆ ಇದೇ ಆಗಿರಬೇಕು. ಆದರೆ ಈ ಲೋಕದಲ್ಲೂ ಅಲ್ಲಾಹ್‌ ತನ್ನನ್ನು ಅನೈತಿಕ 
ಮತ್ತು ಭ್ರಷ್ಟ ಸಮಾಜದಲ್ಲಿ ಜೀವಿಸುವಂತಹ ವಿಪತ್ತಿನಿಂದ ಕಾಪಾಡಬೇಕೆಂಬ ಆಸೆ ಪ್ರತಿಯೊಬ್ಬ ಸಜ್ಞನನಲ್ಲಿ ಇರುತ್ತದೆ. 

62. ಅರ್ಥಾತ್‌- ಮುಂದಿನ ಪೀಳಿಗೆ ನನ್ನನ್ನು ಸಬ್ಬಾವನೆಯೊಂದಿಗೆ ಸ್ಮರಿಸುವಂತೆ, ನನ್ನ ಜೀವನವು ಜನರಿಗೆ ಒಂದು 
ದಾರಿದೀಪವಾಗಿರುವಂತಹ ಕಾರ್ಯಗಳನ್ನು ನಾನು ಇಲ್ಲಿ ಮಾಡಿ ಹೋಗುವಂತೆ ಕರುಣಿಸು. 

63. ಪ್ರವಾದಿ ಇಬ್ರಾಹೀಮ್‌(ಅ) ತಮ್ಮ ತಂದೆಯ ಅಕ್ರಮ ಅತ್ಕಾಚಾರಗಳನ್ನು ಸಹಿಸಲಾಗದೆ ಮನೆಯಿಂದ ಹೊರಟಾಗ, 
ಬೀಳ್ಕೊಡುವುದಕ್ಕೆ ಮುಂಚೆ- "ತಮಗೆ ಶಾಂತಿ ಇರಲಿ. ನಾನು ತಮ್ಮ ಕ್ಷಮೆಗಾಗಿ ನನ್ನ ಪ್ರಭುವಿನೊಡನೆ ಪ್ರಾರ್ಥಿಸುವೆನು. ಅವನು 
ನನ್ನ ಮೇಲೆ ಅತ್ಯಂತ ಕರುಣೆಯುಳ್ಳವನಾಗಿರುತ್ತಾನೆ" ಎಂದು ಹೇಳಿದ್ದರು. (ಸೂರಃ ಮರ್ಯಮ್‌, 1:47) 


ಕಾಂಡ-19 


204 ಕುರ್‌ಆನ್‌ ವ್ಯಾಖ್ಯಾನ 


2 A, ST ಸಿಂ ೨42 Be: ಸ್ಸ್‌ 
ಮ من آی الله‎ MSL ALN ہوم عون ان دم‎ 
9ت‎ 513 pS یم لطاب دس ور سے دس ولا۔ہ‎ 
ಯಿಸೆಪಿಸಿಹುವು Wl IFS ಹಸದು 3358 
ےہ سدوو جس و‎ 0 (NS »2 LBV ers _ 
SSC ESAS a 4! 3B SOON IN لمع ایما‎ 
سے سک ھی وج 2 زاس رع سد ہے ےہ وسووے ہو‎ 
GASES GEES BOs تنا پا مز‎ 
ಜೀವಂತಗೊಳಿಸಿ ಎಬ್ಬಿಸಲ್ಪಡುವ ಆ ದಿನ ನನ್ನನ್ನು ಅವಮಾನಿಸದಿರು' ಅಂದು ಸೊತ್ತಾಗಲಿ ಸಂತತಿಗಳಾಗಲಿ 
ಸ್ವಲ್ಪವೂ ಫಲಕಾರಿಯಾಗಲಾರವು, ನಿಷ್ಕಳಂಕ ಹೃದಯದೊಂದಿಗೆ ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗುವವನ 
ಹೊರತು. "5 
(90-102) (ಅಂದು) ಸ್ವರ್ಗವನ್ನು ಧರ್ಮನಿಷ್ಠರ ಬಳಿಗೆ ತರಲಾಗುವುದು- ಮತ್ತು ನರಕವು ಪಥಬ್ರಷ್ಟರ 
ಮುಂಬೆ ತೆರೆಯಲ್ಪಡುವುದು' "ನೀವು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿದ್ದವರೆಲ್ಲಾ ಈಗ ಎಲ್ಲಿದ್ದಾರೆ? ಅವರು 


ನಿಮಗೇನಾದರೂ ಸಹಾಯ ಮಾಡುತ್ತಿದ್ದಾರೆಯೇ? ಅಥವಾ ತಮ್ಮ ರಕ್ಸೆಣೆಯನ್ನಾದರೂ ಮಾಡಿಕೊಳ್ಳಬಲ್ಲರೇ?" 
ಎಂದು ಅವರೊಡನೆ ಕೇಳಲಾಗುವುದು. ತರುವಾಯ ಆ ಆರಾಧ್ಯರೂ ಪಥಭ್ರಷ್ಟ ಜನರೂ ಇಬ್‌ಲೀಸನ 


ಈ ವಾಗ್ದಾನದ ಪ್ರಕಾರವೇ ಅವರು ತಮ್ಮ ತಂದೆಗಾಗಿ ಕ್ಷಮಾಯಾಚನೆ ಮಾಡಿದ್ದು ಮಾತ್ರವಲ್ಲ ಇನ್ನೊಂದು ಕಡೆ, 
ತಂದೆ ಮತ್ತು ತಾಯಿ ಇಬ್ಬರಿಗಾಗಿಯೂ ಪ್ರಾರ್ಥಿಸಿದರೆಂದಿದೆ. (ಸೂರಃ ಇಬ್ರಾಹೀಮ್‌ನ 41ನೆಯ ಸೂಕ್ತ) ಆದರೆ -ಕ್ರಮೇಣ 


ಒಬ್ಬ ಸತ್ಯದ್ವೇಷಿಯು- ಅವನು ಒಬ್ಬ ಸತ್ಮವಿಶ್ವಾಸಿಯ ತಂದೆಯೇ ಆಗಿದ್ದರೂ ಕ್ಷಮೆಯ ಪ್ರಾರ್ಥನೆಗೆ ಅರ್ಹನಲ್ಲವೆಂದು 
ಸ್ವತಃ ಅವರಿಗೇ ಮನವರಿಕೆಯಾಯಿತು. ಇಬ್ರಾಹೀಮರು ತಮ್ಮ ಪಿತನಿಗಾಗಿ ಪ್ರಾರ್ಥಿಸಿದ್ದುದು ಅವರು ತಮ್ಮ ಪಿತನೊಂದಿಗೆ 
ಮಾಡಿದ ವಾಗ್ದಾನದ ಕಾರಣದಿಂದಾಗಿತ್ತು. ಆದರೆ ಅವರ ತಂದೆಯು ಅಲ್ಲಾಹನ ಶತ್ರುವೆಂಬ ವಿಷಯ ಅವರಿಗೆ ವಿಷದವಾದಾಗ 
ಅವರು ಅವನಿಂದ ಅಸಂತುಷ್ಟರಾದರು." (ಅತ್ತೌಬಃ-114) 

64. ಅರ್ಥಾತ್‌- ಪುನರುತ್ಥಾನ ದಿನದಂದು ಲೋಕದ ಆದಿಯಿಂದ ಅಂತ್ಕದ ವರೆಗಿನ ಜನರ ಮುಂದೆ ಇಬ್ರಾ ್ರಾಹೀಮರ(ಅ) 
ತೆಂದೆ ಶಿಕ್ಸೆ ಅನುಭವಿಸುತ್ತಿದ್ದು ಇಬ್ರಾಹೀಮರು(ಅ) ನಿಂತು ಅದನ್ನು ನೋಡುತ್ತಿರುವಂತಹ ಅವಮಾನದಂದ ನನ್ನನ್ನು ರಕ್ಷಿಸು. 

65. ಈ ಎರಡೂ ಮಾತುಗಳ ಬಗ್ಗೆ ಅವು ಹ. ಇಬ್ರಾಹೀಮರ(ಅ) ಪ್ರಾರ್ಥನೆಯ ಭಾಗವೋ ಅಥವಾ ಅವರ ಮಾಕಿಗೆ 
ಅಲ್ಲಾ: ಹನು ಸೇರಿಸಿ ಹೇಳಿದುದೋ ಎಂದು ಖಾತರಿಯಾಗಿ ಹೇಳಲಾಗದು. ಇದು ಇಬಾ ್ರಿಹೀಮ್‌ರ(ಅ) ಪ್ರಾರ್ಥನೆಯ ಭಾಗವೆಂದು 
ಒಪ್ಪಿಕೊಂಡರೆ, ಹ ಇಬ್ರಾಹೀಮ್‌ರು(ಅ) ತಮ್ಮ ತಂದೆಗಾಗಿ ಪ್ರಾರ್ಥಿಸುತ್ತಿರುವಾಗ اب ا‎ ಅವರಿಗೂ ಈ ವಾಸ್ತವಿಕತೆಗಳ 
ಅರಿವಿತ್ತೆಂದು ಅರ್ಥವಾಗುತ್ತದೆ. ಎರಡನೆಯದನ್ನು ಒಪ್ಪಿಕೊಂಡಾಗ- ಅವರ ಪ್ರಾರ್ಥನೆಯನ್ನು ವಿಮರ್ಶಿಸುತ್ತಾ ಅಲ್ಲಾಹನು 
"ಪುನರುತ್ನಾನ ದಿನ ಮಾನವನಿಗೆ ಏನಾದರೂ ಪ್ರಯೋಜನ ಕೊಡುವುದಿದ್ದರೆ ಅದು ಅವನ ನಿಷ್ಕಳಂಕ ಹೃದಯ ಮಾತ್ರವೇ 
ಹೊರತು ಅವನ ಸೊತ್ತಾಗಲಿ ಸಂತತಿಯಾಗಲಿ ಅಲ್ಲ. ಅದು ಕೂಡಾ ಕುಫ್ರ್‌ ಮತ್ತು ಶಿರ್ಕ್‌ನಿಂದ ವಿರಹಿತವಾದ, ಭಕ್ತಿಹೀನತೆ 
ಮತ್ತು ಅಧರ್ಮಗಳಿಂದ ಕಲುಷಿತವಾಗಿರದ ಹೃದಯವಾಗಿರಬೇಕು. ನಿಷ್ಕಳಂಕ ಹೃದಯದ ಜೊತೆಗಿರುವ ಸೊತ್ತು ಮತ್ತು 
ಸೆಂತಾನಗಳು ಮಾತ್ರ ಮಾನವನಿಗೆ ಫಲಕಾರಿಯಾಗಬಲ್ಲವು, ಅನ್ಯಥಾ ಇಲ್ಲ" ಎಂದು ಅರ್ಥವಾಗುತ್ತದೆ. 

66. ಇಲ್ಲಿಂದ 102ನೆಯ ಸೂಕ್ತದ ವರೆಗಿನ ವಾಕ್ಯಗಳು ಹ. ಇಬ್ರಾಹೀಮ್‌ರ(ಅ) ಮಾತುಗಳ ಭಾಗವಲ್ಲ. ಇವು ಅಲ್ಲಾಹನ 
ಕಡೆಯಿಂದ ಅದಕ್ಕೆ ಸೇರಿಸಲಾಗಿರುವ ಮಾತುಗಳು. 

67. ಅರ್ಥಾತ್‌- ಅತ್ತ ಧರ್ಮನಿಷ್ಠರು ಸ್ವರ್ಗದಲ್ಲಿ ಪ್ರವೇಶಿಸುವುದಕ್ಕೆ ಮುಂಚೆ, ಅಲ್ಲಾಹನ ಅನುಗ್ರಹದಿಂದ ತಾವು 
ಹೋಗಲಿರುವ ಆ ಜಾಗವು ಅದೆಂತಹ ಅನುಗ್ರಹಗಳಿಂದ ತುಂಬಿದೆಯೆಂದು ನೋಡುತ್ತಿರುವರು. ಇತ್ತ ಪಥಬ್ರಷ್ಟರು ಈಗಿನ್ನೂ 
ವಿಚಾರಣೆಯ ಮೈದಾನದಲ್ಲಿ ಸೇರಿರುವಾಗಲೇ, ಮುಂದೆ ಅವರು ಸೇರಲಿರುವಂತಹ ನರಕದ ಭಯಾನಕ ದೃಶ್ಯವನ್ನು ಅವರ 
ಮುಂದೆ ಇಡಲಾಗುವುದು. 


ಕಾಂಡ-19 


26. ಅಶ್ಕುಆರಾ 205 


SRS مز‎ Yes SH EO Ec 

hf dN BCS UGA AYE 
SEES سی‎ 
کاب کر ایرپ‎ ಟ್ಯುತಿಸಿದಭಯ ವಿಹಿತ 


ಸೇನೆಯೂ ಎಲ್ಲರೂ ಅದರೊಳಗೆ ಒಂದರ ಮೇಲೊಂದರಂತೆ ತಳ್ಳಲ್ಪಡುವರು.ಕ ಅಲ್ಲಿ ಇವರೆಲ್ಲರೂ ಪರಸ್ಪರ 
ಜಗಳಾಡುವರು' ಮತ್ತು ಈ ಪಥಭ್ರಷ್ಟ ಜನರು (ತಮ್ಮ ಆರಾಧ್ಯರೊಡನೆ)- "ಅಲ್ಲಾಹನಾಣೆ! ನಾವು ನಿಮಗೆ 
ಸರ್ವಲೋಕಗಳ ಪಾಲಕ ಪ್ರಭುವಿಗೆ ಸಮಾನವಾದ ಸ್ಥಾನ ನೀಡುತ್ತಿರುವಾಗ ಪ್ರತ್ಯಕ್ಷ ಪಥಭ್ರಷ್ಟತೆಗೊಳಗಾಗಿದ್ದೆವು. 
ನಮ್ಮನ್ನು ಈ ಪಥಭ್ರಷ್ಟತೆಗೆ ಗುರಿಪಡಿಸಿದವರು ಅಪರಾಧಿಗಳೇ ಆಗಿದ್ದರು. ಈಗ ನಮಗೆ ಯಾವ ಶಿಫಾರಸ್ಸು 
ದಾರನೂ ಇಲ್ಲ್‌ ಆಪ್ತ ಸ್ನೇಹಿತನೂ ಇಲ್ಲ." ಅಯ್ಯೋ! ನಮಗೆ ಭೂಲೋಕಕ್ಕೆ ಮರಳುವ ಒಂದವಕಾಶ 
ಸಿಕ್ಕಿಬಿಟ್ಟಿದ್ದರೆ ನಾವು ಸತ್ಯವಿಶ್ವಾಸಿಗಳಾಗುತ್ತಿದ್ದೆವು”" ಎಂದು ಹೇಳುವರು." 

(103-104) ನಿಶ್ಚೆಯವಾಗಿಯೂ ಇದರಲ್ಲೊಂದು ದೊಡ್ಡ ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು 
ವಿಶ್ವಾಸವಿಡುವವರಲ್ಲ. ನಿಜಕ್ಕೂ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ಲಗಿ 0 


68. ಮೂಲದಲ್ಲಿ 'ಕುಬ್‌ಕಿಬೂ' ಎಂಬ ಪದ ಪ್ರಯೋಗವಾಗಿದೆ. ಇದರಲ್ಲಿ ಎರಡು ಅರ್ಥಗಳು ಸೇರಿಕೊಂಡಿವೆ. 1) ಒಬ್ಬರ 
ಮೇಲೆ ಇನ್ನೊಬ್ಬರನ್ನು ತಳ್ಳಿಬಿಡಲಾಗುವುದು. 2) ನರಕದ ಆಳದ ವರೆಗೂ ಅವರು ಉರುಳುತ್ತಲೇ ಹೋಗುವರು. 

69. ಇದು ಶಿಷ್ಠರ ಮತ್ತು ಅನುಯಾಯಿಗಳ ಕಡೆಯಿಂದ ಅವರಿಗೆ ಸಿಗುವ ಉಪಚಾರ. ಇವರೇ ಅವರನ್ನು 
ಭೂಲೋಕದಲ್ಲಿ ಮಹಾತ್ನರು, ಮುಖಂಡರು ಮತ್ತು ಮಾರ್ಗದರ್ಶಕರೆಂದು ನಂಬಿಕೊಂಡಿದ್ದರು. ಪರಲೋಕಕ್ಕೆ ಹೋಗಿ 
ವಾಸ್ತವಿಕತೆ ಬಯಲಾದಾಗ ಹಾಗೂ ಹಿಂಬಾಲಿಸುತ್ತಿದ್ದವರಿಗೆ ತಮ್ಮ ಮುಂದಾಳುಗಳು ಸ್ವತಃ ಎಲ್ಲಿಗೆ ಬಂದಿದ್ದಾರೆ ಮತ್ತು 
ತಮ್ಮನ್ನು ಎಲ್ಲಿಗೆ ತಂದಿದ್ದಾರೆಂದು ತಿಳಿದಾಗ 'ಆ ಹಿಂಬಾಲಕರೇ ಅವರನ್ನು ಅಫರಾಧಿಗಳೆಂದು ಸಾರುತ್ತ ಅವರನ್ನು 
ಶಪಿಸುವರು. ಅಂಧಾನುಕರಣೆ ಮಾಡುವವರು ಈ ಲೋಕದಲ್ಲೇ ಕಣ್ಣೆರೆದುಕೊಳ್ಳಬೇಕು ಮತ್ತು ಯಾರನ್ನಾದರೂ ಹಿಂಬಾಲಿಸುವ 
ಮುನ್ನ ತಾವು ಸರಿದಾರಿಯಲ್ಲೇ ಸಾಗುತ್ತಿರುವೆವೋ ಇಲ್ಲವೋ ಎಂಬುದನ್ನು ನೋಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ 
ಕುರ್‌ಆನಿನಲ್ಲಿ ಪರಲೋಕದ ಈ ಬೋಧಪ್ರದ ದೃಶ್ಯವನ್ನು ಅಲ್ಲಲ್ಲಿ ಚಿತ್ರಿಸಲಾಗಿದೆ. (ಸೂರಃ ಅಲ್‌ರಾಫ್‌ನ 38, ಹಾಮೊಮ್‌ 
ಅಸ್ಸಜ್ಞಃದ 29 ಮತ್ತು ಅಲ್‌ ಅಹ್‌ರುಾಬ್‌ನ 67-68ನೆಯ ಸೂಕ್ತಗಳನ್ನು ನೋಡಿರಿ) 

70. ಅಥಾತ್‌- ನಾವು ಭೂಲೋಕದಲ್ಲಿ ಯಾರನ್ನು ಶಿಫಾರಸ್ಸುದಾರರೆಂದು ತಿಳಿದುಕೊಂಡಿದ್ದೆವೋ, ಯಾರನ್ನು ಹಿಡಿದುಕೊಳ್ಳುವುದರಿಂದ 
ನಾವು ಪಾರಾಗಿ ಬಿಡುವೆವೆಂದು ನಂಬಿದ್ದೇವೋ ಅವರ ಪೈಕಿ ಇಂದು ಶಿಫಾರಸ್ಸಿಗಾಗಿ ಬಾಯಿ ತೆರೆಯುವವನು ಯಾರೂ ಇಲ್ಲ, 

71. ಅರ್ಥಾತ್‌- ನಮ್ಮನ್ನು ಬಿಡಿಸಿಕೊಳ್ಳುವುದು ಹಾಗಿರಲಿ, ನಮ್ಮ ಮೇಲೆ ಕನಿಕರ ಮತ್ತು ಅನುಕಂಪ ತೋರುವ 
ಯಾರಾದರೊಬ್ಬ ಹಿತೈಷಿ ಕೊಡಾ ಇಲ್ಲಿಲ್ಲ. (ಹೆಚ್ಚಿನ ವಿವರಗಳಿಗೆ ಸೂರಃ ರುಖ್‌ರುಪ್‌ನ 59ನೆಯ ಟಿಪ್ಪಣಿ ನೋಡಿರಿ.) 

72. ಈ ಆಗ್ರಹಕ್ಕೂ ಪವಿತ್ರ ಕುರ್‌ಆನಿನಲ್ಲಿ ಈ ರೀತಿ ಉತ್ತರ ನೀಡಲಾಗಿದೆ. ಅವರನ್ನು ಗತ ಜೀವನದ ಕಡೆಗೆ ಮರಳಿಸಿ 
ಬಿಟ್ಟರೂ ಅವರಿಗೆ ನಿಷೇಧಿಸಿರುವುದನ್ನೇ ಅವರು ಮಾಡುವರು. (ಅಲ್‌ ಆನ್‌ಆಮ್‌ 28ನೆಯ ಸೂಕ್ತ. ಹೆಚ್ಚಿನ ವಿವರಗಳಿಗೆ 
ಸೂರಃ ಮೂಮಿನೂನ್‌ನ 90ರಿಂದ 92ರ ವರೆಗಿನ ಟಿಪ್ಪಣಿಗಳನ್ನು ನೋಡಬಹುದು) 

73. ಅರ್ಥಾತ್‌- ಹ. ಇಬ್ರಾಹೀಮರ(ಅ) ಕಥೆಯಲ್ಲಿ. ಈ ಕಥೆಯಲ್ಲಿ ನಿದರ್ಶನದ ಎರಡು ಮುಖಗಳಿವೆ- 1) ಅರಬ್‌ 
ಸತ್ಯನಿಷೇಧಿಗಳು. ಮುಖ್ಯವಾಗಿ ಕುರೈಶರು ತಾವು ಹ. ಇಬ್ರಾಹೀಮ್‌ರನ್ನು(ಅ) ಅನುಕರಿಸುವವರೆಂದು ವಾದಿಸುತ್ತಾರೆ ಮತ್ತು ತಾವು 


ಕಾಂಡ-19 


206 ಕುರ್‌ಆನ್‌ ವ್ಯಾಖ್ಯಾನ 


gad Aas کہ کے دوس‎ Os 2AALT INL 2 AT کیوس‎ 

SA BIS 2 HET 2 IE EG 

PS pe A راس‎ BTL عحصیوی کا کور‎ 

GH OE امتلاز علیہ من‎ hob . الله‎ SEL 

2 TTA li 24 A NE 

3 os JERR MN SEBGL لعل رت‎ 
(105-120) ನೂಹರ” ಜನಾಂಗವು ಸಂದೇಶವಾಹಕರನ್ನು ಸುಳ್ಳಾಗಿಸಿತು. ಅವರ ಸಹೋದರ ನೂಹರು, 
ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ, "ನೀವು ಭಯ ಪಡುವುದಿಲ್ಲವೇ?* ನಾನು ನಿಮ್ಮ ಪಾಲಿಗೆ 
ಒಬ್ಬ ಪ್ರಾಮಾಣಿಕ ಸಂದೇಶವಾಹಕನಾಗಿದ್ದೇನೆ. ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು 
ನನ್ನನ್ನು ಅನುಸರಿಸಿರಿ ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಬಯಸುವುದಿಲ್ಲ. ನನ್ನ 
ಪ್ರತಿಫಲವು ಸರ್ವಲೋಕಗಳ ಪಾಲಕ ಪ್ರಭುವಿನ ಬಳಿ ಇದೆ.” ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ 


ಅವರ ವಂಶಜರಾಗಿರುವ ಬಗ್ಗೆ ಅಭಿಮಾನ ಪಡುತ್ತಾರೆ. ಆದರೆ- ಹ. ಇಬ್ರಾಹೀಮರು(ಅ) ಯಾವ ಶಿರ್ಕನ್ನು ವಿರೋಧಿಸಲು 
ತಮ್ಮ ಜೀವಮಾನವನ್ನೆಲ್ಲಾ ಸವೆಸಿದ್ದರೋ ಅದರಲ್ಲೇ ಅವರು ಬಿದ್ದುಕೊಂಡಿದ್ದಾರೆ. 2) ಈ ಕಥೆಯಲ್ಲಿರುವ ಇನ್ನೊಂದು 
ನಿದರ್ಶನವೇನೆಂದರೆ- ಇಬ್ರಾಹೀಮರ(ಅ) ಜನಾಂಗವು ಅಳಿದು ಹೋಯಿತು. ಎಷ್ಟರ ಮಟ್ಟಿಗೆ ಅಳಿಯಿತೆಂದರೆ- ಅದರ 
ಕುರುಹಾಗಲಿ ಹೆಸರಾಗಿ ಉಳಿಯಲಿಲ್ಲ. ಅವರ ಪೈಕಿ ಉಳಿದುಕೊಂಡುದು ಇಬ್ರಾಹೀಮ್‌(ಅ) ಮತ್ತು ಅವರ ಸುಪುತ್ರರಾಗಿದ್ದ 
ಹರ್ರ್ರುತ್‌ ಇಸ್ಮಾಈಲ್‌ ಮತ್ತು ಇಸ್‌ಹಾಕರ ಸಂತತಿಗಳು ಮಾತ್ರ. 

74. ಹೋಲಿಸಲಿಕ್ಕಾಗಿ ಸೂರಃ ಅಲ್‌ರಾಫ್‌ನ 59ರಿಂದ 64, ಯೂನುಸ್‌ನ 71ರಿಂದ 73, ಹೂದ್‌ನ 25ರಿಂದ 48, 
ಬನೀ ಇಸ್ರಾಈಲ್‌ನ 3, ಅಲ್‌ ಅಂಬಿಯಾದ 76-77, ಅಲ್‌ ಮೂಮಿನೂನ್‌ನ 23ರಿಂದ 30 ಮತ್ತು ಅಲ್‌ ಪುರ್ಕಾನ್‌ನ 
37ನೆಯ ಸೂಕ್ತಗಳನ್ನು ನೋಡಿರಿ. - : 

75. ಅವರು ಒಬ್ಬ ದೇವ ಸಂದೇಶವಾಹಕನನ್ನು ಮಾತ್ರ ಸುಳ್ಳಾಗಿಸಿದ್ದಾದರೂ, ಸಂದೇಶವಾಹಕರನ್ನು ಸುಳ್ಳಾಗಿಸು 
ವುದೆಂದರೆ- ಅವರು ಅಲ್ಲಾಹನ ವತಿಯಿಂದ ತಂದಿರುವ ಆಹ್ವಾನ ಮತ್ತು ಸಂದೇಶವನ್ನು ಸುಳ್ಳಾಗಿಸುವುದೆಂದೇ ಆರ್ಥ. | 
ಆದುದರಿಂದ ಕೇವಲ ಒಬ್ಬ ಸಂದೇಶವಾಹಕನನ್ನು ಸುಳ್ಳಾಗಿಸಿದ ವ್ಯಕ್ತಿ ಅಥವಾ ಸಮುದಾಯ ಕೂಡಾ ಅಲ್ಲಾಹನ ದೃಷ್ಟಿಯಲ್ಲಿ 
ಎಲ್ಲ ಸಂದೇಶವಾಹಕರ ಧಿಕ್ಕಾರಿಯಾಗಿರುತ್ತಾರೆ. 

76. ಹ. ನೂಹ್‌ರ(ಅ) ಈ ಮಾತಿನ ಅರ್ಥ- ಕೇವಲ ಭಯವಲ್ಲ, ದೇವಭಯವೆಂದಾಗಿದೆ. (ಹೆಚ್ಚಿನ ವಿವರಗಳಿಗೆ ಸೂರಃ 
ಅಲ್‌ ಮೂಮಿನೂನ್‌ನ 25ನೆಯ ಟಿಪ್ಪಣಿ ನೋಡಿರಿ) 

77. ಇದಕ್ಕೆ ಎರಡು ಅರ್ಥಗಳಿವೆ; 1) ಅಲ್ಲಾಹನ ಕಡೆಯಿಂದ ನನಗೆ ಅವತೀರ್ಣಗೊಳ್ಳುವುದನ್ನೆಲ್ಲಾ ನಾನು ಯಥಾ 
ರೂಪದಲ್ಲಿ ನಿಮಗೆ ತಲುಪಿಸಿ ಬಿಡುತ್ತೇನೆ. 2) ನೀವು ನನ್ನನ್ನು ಮೊದಲೇ ಒಬ್ಬ ಸತ್ಯಸಂಧ ಮತ್ತು ಪ್ರಾಮಾಣಿಕನೆಂಬ ನೆಲೆಯಲ್ಲಿ 
ಬಲ್ಲಿರಿ. ನಾನು ಜನರ ವಿಷಯದಲ್ಲಿ ಅಪ್ರಾಮಾಣಿಕನಲ್ಲವೆಂದ ಮೇಲೆ, ಅಲ್ಲಾಹನ ಬಗ್ಗೆ ಅಪ್ರಾಮಾಣಿಕನಾಗುವುದಾದರೂ ಹೇಗೆ? 
ಆದುದರಿಂದ, ಇಂದಿನವರೆಗೂ ನೀವು ಲೌಕಿಕ ವಿಷಯಗಳಲ್ಲಿ ನನ್ನನ್ನು ಪ್ರಾಮಾಣಿಕನೆಂದು ತಿಳಿದಿರುವಂತೆಯೇ ಅಲ್ಲಾಹನ 
ಕಡೆಯಿಂದ ನಾನು ನಿಮ್ಮ ಮುಂದಿಡುತ್ತಿರುವ ಸಂದೇಶದ ವಿಷಯದಲ್ಲೂ ಪ್ರಾಮಾಣಿಕನಾಗಿರುವೆನೆಂಬುದನ್ನು ನೀವು ಅರಿತುಕೊಳ್ಳಬೇಕು. 

78. ಅರ್ಥಾತ್‌- ನಾನು ಪ್ರಾಮಾಣಿಕ ರಸೂಲನಾಗಿರುವುದರಿಂದ ನೀವು ಇತರರ ಅನುಸರಣೆಯನ್ನೆಲ್ಲ ಬಿಟ್ಟು ನನ್ನನ್ನು 
ಮಾತ್ರ ಅನುಸರಿಸಬೇಕು. ಏಕೆಂದರೆ- ನಾನು ಬೇವೇಚ್ಛೆಯ ನಿದರ್ಶನವಾಗಿದ್ದೇನೆ. ನನ್ನ ಅನುಸರಣೆಯು ದೇವಾನುಸರಣೆಯಾಗಿದೆ. 
ಹಾಗೆಯೇ ನನ್ನ ಆಜ್ಞೋಲ್ಲಂಘನೆಯು ನನ್ನ ವ್ಯಕ್ತಿಗತ ಆಜ್ಞೋಲ್ಲಂಘನೆ ಮಾತ್ರವಾಗಿ ಉಳಿಯುವುದಿಲ್ಲ. ಅದು ನೇರವಾಗಿ 
ದೇವಾಜ್ಞೋಲ್ಲಂಘನೆಯಾಗುತ್ತದೆ. 

79. ಇದು ತನ್ನ ಸತ್ಸಸಂಧತೆಯ اد‎ ಹ. ನೂಹ್‌ರ(ಅ) ಎರಡನೆಯ ಪುರಾವೆ. ತಾತ್ಸರ್ಯವೇನೆಂದರೆ- ನಾನೊಬ್ಬ 
ನಿಸ್ವಾರ್ಥಿ. ನಾನು ಮಾಡುತ್ತಿರುವ ಈ ಕಾರ್ಯದ ಮೂಲಕ ಯಾವುದಾದರೂ ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಿದ್ದೇನೆಂದು ನೀವು | 
ಸಾಬೀತುಪಡಿಸಲಾರಿರಿ. ಇಂತಹ ನಿಸ್ವಾರ್ಥ ರೀತಿಯಿಂದ ಯಾವುದೇ: ಲಾಭದ ಅಪೇಕ್ಷೆಯಿಲ್ಲದೆ ಈ ಧರ್ಮಪ್ರಚಾರ ಕಾರ್ಯದಲ್ಲಿ 
ರಾತ್ರಿ ಹಗಲೆನ್ನದೆ ನಾನು ಹೆಣಗಾಡುತ್ತಿರುವಾಗ, ನಾನು ಈ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದೇನೆ ಮತ್ತು ನಾನು ಒಂದು ಸುಳ್ಳನ್ನು 


202-9 


26. ಅಶ್ಕುಅರಾ 207 


7 سے سے رو‎ 4 1 pe b ಛ್‌ سر سو‎ 
OOS IIE Ly Gls U5 JESSY 3 
ےہ تو ہب‎ ಸಾಕಿ 0 [3 BITC مرں ے‎ ಕ್‌ ಥೆ 
25 آتا لا‎ ab A BIRR S G5 لا لی‎ 
کاب ےھ“‎ ಯೆ ರಿ Po 2ھ کے‎ ಸಿ ಕ وہ ا ے 7ج‎ 
SIE TGS SKE لن تر‎ EAs 
ಮತ್ತು (ನಿಸ್ಸಂಕೋಚವಾಗಿ) ನನ್ನನ್ನು ಅನುಸರಿಸಿರಿ." ಅದಕ್ಕೆ ಅವರು, "ನಾವು ನಿನ್ನನ್ನು ನಂಬಬೇಕೇ? ನಿನ್ನನ್ನು 
ಅನುಸರಿಸುವವರಂತೂ ಅತ್ಯಂತ ನೀಚರಾಗಿದ್ದಾರೆ" ಎಂದು ಉತ್ತರಿಸಿದರು.*' ನೂಹರು, "ಅವರ ಕರ್ಮ 
ಹೇಗಿದೆಯೆಂದು ನನಗೇನು ಗೊತ್ತು? ಅವರ ವಿಚಾರಣೆಯ ಹೊಣೆ ನನ್ನ ಪ್ರಭುವಿನ ಮೇಲಿದೆ. ನೀವು ಒಂದಿಷ್ಟು 


ವಿವೇಕದಿಂದ ವರ್ತಿಸುತ್ತಿದ್ದೆರೆ!? حسم‎ ಸ್ವೀಕರಿಸಿದವರನ್ನು ಧಿಕ್ಕರಿಸುವುದು ನನ್ನ ಕೆಲಸವಲ್ಲ. ನಾನೊಬ್ಬ 
ಸುಸ್ಪಷ್ಟ ಎಚ್ಚರಿಕೆ ಕೊಡುವವನು ಮಾತ್ರ” ಎಂದರು. ಆಗ ಅವರು, "ನೂಹ್‌, ನೀನು ಇದನ್ನು ತೊರೆಯದಿದ್ದರೆ 


ಕಟ್ಟಿಕೊಂಡು ನಿಮಗೆ ಮೋಸ ಮಾಡುತ್ತಿದ್ದೇನೆನ್ನಲು ಅಂತಹ ಯಾವುದೇ ಸ್ವಾರ್ಥವು ಈ ಕಾರ್ಯಕ್ಕೆ ಪ್ರೇರಕವಾಗಿಲ್ಲ ಎಂಬುದನ್ನು 
ನೀವು ಅರ್ಥ ಮಾಡಿಕೊಳ್ಳಬೇಕು. (ಹೆಚ್ಚಿನ ವಿವರಗಳಿಗೆ ಸೂರಃ ಅಲ್‌ ಮೂಮಿನೂನ್‌ನ 70ನೆಯ ಟಿಪ್ಪಣಿ ನೋಡಿರಿ) 

80. ಈ ಮಾತನ್ನು ಇಲ್ಲಿ ಪುನರಾವರ್ತಿಸಿರುವುದರ ಔಚಿತ್ಯ ಇನ್ನೊಂದಿದೆ. ಮೇಲೆ ಅಲ್ಲಾಹನ ಕಡೆಯಿಂದ ಪ್ರಾಮಾಣಿಕ 
ಸಂದೇಶವಾಹಕನೆಂಬ ನೆಲೆಯಲ್ಲಿ ಬಂದಿರುವ ವ್ಯಕ್ತಿಯನ್ನು ಧಿಕ್ಕರಿಸುವ ಬಗ್ಗೆ ಅಲ್ಲಾಹನನ್ನು ಭಯಪಡಿರಿ ಎಂಬರ್ಥದಲ್ಲಿ "ನಾನು 
ನಿಮ್ಮ ಪಾಲಿಗೆ ಒಬ್ಬ ವಿಶ್ವಸ್ಥ ಸಂದೇಶವಾಹಕನಾಗಿದ್ದೇನೆ” ಎನ್ನುವುದರ ಬೆನ್ನಿಗೇ 'ನೀವು ಅಲ್ಲಾಹನನ್ನು ಭಯಪಡಿರಿ' ಎನ್ನಲಾಗಿತ್ತು. 
ಇದೀಗ ಇಲ್ಲಿ ಯಾವುದೇ ವ್ಯಕ್ತಿಗತ ಸ್ವಾರ್ಥವಿಲ್ಲದೆ, ಕೇವಲ ಜನರ ಸುಧಾರಣೆಗಾಗಿ ಪೂರ್ಣ ಪ್ರಾಮಾಣಿಕತೆಯೊಂದಿಗೆ 
ಶ್ರಮಿಸುತ್ತಿರುವ ಒಬ್ಬ ವ್ಯಕ್ತಿಯ ಸಂಕಲ್ಪವನ್ನು ಸಂಶಯಿಸುವ ಬಗ್ಗೆ ಅಲ್ಲಾಹನನ್ನು ಭಯಪದಡಿರಿ- ಎಂಬರ್ಥದಲ್ಲಿ "ಈ 
ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಬಯಸುವುದಿಲ್ಲ" ಎಂಬ ಮಾತಿನ ಬೆನ್ನಿಗೇ ಈ ಮಾತನ್ನು ಹೇಳಲಾಗಿದೆ. 

81. ಹ. ನೂಹ್‌ರ(ಅ) ಸತ್ಕಾಹ್ವಾನಕ್ಕೆ ಈ ಉತ್ತರ ಕೊಟ್ಟವರು ಅವರ ಜನಾಂಗದ ಸರದಾರರು, ಧುರೀಣರು ಮತ್ತು 
ಗಣ್ಮರಾಗಿದ್ದರು. ಸೂರಃ ಹೂದ್‌ನ 27ನೆಯ ಸೂಕ್ತದಲ್ಲಿ ಇದರ ವಿಶದೀಕರಣವಿದೆ. ಹ. ನೂಹ್‌ರ(ಅ) ಮೇಲೆ ವಿಶ್ವಾಸವಿರಿಸಿದವರು 
ಹೆಚ್ಚಾಗಿ ಬಡವರು, ಸಣ್ಣಪುಟ್ಟ ಕಸಬುದಾರರು ಅಥವಾ ಜನಾಂಗದಲ್ಲಿ ಸ್ಥಾನಮಾನಗಳಿಲ್ಲದ ಯುವಕರಾಗಿದ್ದರೆಂದು ಇದರಿಂದ 
ತಿಳಿದು ಬರುತ್ತದೆ. ಹೀಗೆಯೇ ಕುರೈಶ್‌ ಸತ್ಯನಿಷೇಧಿಗಳು ಕೂಡಾ ಪ್ರವಾದಿವರ್ಯರ(ಸ) ಕುರಿತಾಗಿ- ಇವರ ಅನುಯಾಯಿಗಳು 
ಗುಲಾಮರು, ಬಡವರು ಅಥವಾ ಕೆಲವು ತಿಳಿಗೇಡಿ ಹುಡುಗರಾಗಿದ್ದಾರೆ. ಜನಾಂಗದ ಗಣ್ಮ ವ್ಯಕ್ತಿಗಳಲ್ಲಿ ಯಾರೂ ಇವರ ಸಂಗಡ 
ಇಲ್ಲ ಎನ್ನುತ್ತಿದ್ದರು. ಸಮಾಜದ ದೊಡ್ಡ ಜನರು ಏನನ್ನು ನಂಬುತ್ತಾರೋ ಅದೇ ಸತ್ಯ. ಏಕೆಂದರೆ- ಅವರೇ ಬುದ್ದಿ ವಿವೇಕ 
ಉಳ್ಳವರು. ಇನ್ನು ಸಣ್ಣವರ ಬಗ್ಗೆ ಹೇಳುವುದಾದರೆ, ಅವರು ಬುದ್ಧಿಹೀನರು ಮತ್ತು ಅವಿವೇಕಿಗಳೆಂಬುದಕ್ಕೆ ಅವರು 
ಸಣ್ಣವರಾಗಿದ್ದಾರೆಂಬ ಆಧಾರವೇ ಸಾಕು. ಆದ್ದರಿಂದ ಒಂದು ವಿಷಯವನ್ನು ಈ ಸಣ್ಣವರು ಸ್ಟೀಕರಿಸಿ ದೊಡ್ಡವರು ಅದನ್ನು 
ತಿರಸ್ಕರಿಸಿ ಬಿಟ್ಟರೆ, ಆ ವಿಷಯವು ನಿರರ್ಥಕವೆಂದೇ ಅರ್ಥ ಎಂಬಂತಿತ್ತು ಅವರೆ ದೃಷ್ಟಿಕೋನ. 

82. ಇದು ಅವರ ಆಕ್ಲೇಪಗಳಿಗೆ ಒಂದನೆಯ ಉತ್ತರ. ಹ. ನೂಹರು(ಲ) ಈ ಉತ್ತರದಲ್ಲಿ- "ನನ್ನ ಬಳಿಗೆ ಬಂದು, 
ಒಂದು ವಿಶ್ವಾಸವನ್ನು ಸ್ವೀಕರಿಸಿ, ಅದರಂತೆ ಕರ್ಮವೆಸಗತೊಡಗುವವನ ಈ ಕಾರ್ಯದ ತಳದಲ್ಲಿ ಯಾವ ಪ್ರೇರಣೆಯಿದೆ ಮತ್ತು 
ಅವನ ಸ್ಥಾನಮಾನವೇನು ಎಂಬುದನ್ನು ತಿಳಿಯುವ ಸಾಧನವೇನೂ ನನ್ನಲ್ಲಿಲ್ಲ. ಇವನ್ನೆಲ್ಲ ನೋಡುವುದೂ ಅವುಗಳನ್ನು 
ಅಳೆಯುವುದೂ ಅಲ್ಲಾಹನ ಕೆಲಸ, ನಮ್ಮ ನಿಮ್ಮ ಕೆಲಸವಲ್ಲ" ಎಂದು ಹೇಳುತ್ತಾರೆ. 

83. ಇದು ಅವರ ಆಕ್ಸೇಪಕ್ಕೆ ಎರಡನೆಯ ಉತ್ತರ. ವಿಶ್ವಾಸವಿಡುವ ಜನಸಮೂಹವು ನಮ್ಮ ಸಮಾಜದ ಅತಿ ಕೆಳ 
ತರಗತಿಯವರನ್ನೊಳಗೊಂಡಿದೆ. ಆದುದರಿಂದ ಮೇಲ್ತರಗತಿಯವರ ಪೈಕಿ ಯಾರೊಬ್ಬರೂ ಆ ಕೂಟದಲ್ಲಿ ಸೇರಲು 
ಇಷ್ಟಪಡುವುದಿಲ್ಲವೆಂಬ ಮಾತು ಅವರ ಆಕ್ಸೇಪದಲ್ಲಿ ಸೇರಿದೆ. ಅದಕ್ಕೆ ಹ. ನೂಹ್‌(ಅ)- ನನ್ನ ಮಾತನ್ನು ಕೇಳದವರ ಹಿಂದೆ 
ಬೀಳುವ ಮತ್ತು ನನ್ನ ಮಾತನ್ನು ಕೇಳಿ ಪಾಲಿಸುವವರನ್ನು ಹೊರತಳ್ಳುವಂತಹ ಅನುಚಿತ ಕಾರ್ಯವನ್ನು ಹೇಗೆ ಕೈಗೊಳ್ಳಲಿ?- 


ಕಾಂಡ-19 


208 ಕುರ್‌ಆನ್‌ ವ್ಯಾಖ್ಯಾನ 


EPISTLE eS 
GH SBR sll § 45 وَمَن‎ AE SG 


کر ات ا SS‏ وو جک ہپ سے سے سر عے 

2 RE INGE LANs  عزڈمولا‎ 
ಖಂಡಿತವಾಗಿಯೂ ನೀನು ಕಲ್ಲೆಸೆದು ಕೊಲ್ಲಲ್ಪಡುವವರಲ್ಲಾಗುವೆ" ಎಂದರು." ನೂಹರು- "ನನ್ನ ಪ್ರಭೂ, ನನ್ನ 
ಜನಾಂಗವು ನನ್ನನ್ನು ಸುಳ್ಳಾಗಿಸಿ ಬಿಟ್ಟಿತು. ಇನ್ನು ನನ್ನ ಮತ್ತು ಅವರ ನಡುವೆ ನಿರ್ಣಾಯಕ ತೀರ್ಮಾನ 
ಮಾಡಿಬಿಡು. ನನ್ನನ್ನೂ ನನ್ನೊಂದಿಗಿರುವ ಸತ್ಯವಿಶ್ವಾಸಿಗಳನ್ನೂ ರಕ್ಷಿಸು" ಎಂದು' ಪ್ರಾರ್ಥಿಸಿದರು. ಕೊನೆಗೆ 


ನಾವು ಅವರನ್ನೂ ಅವರ ಜೊತೆಗಾರರನ್ನೂ ಒಂದು ತುಂಬಿದ ನಾವೆಯಲ್ಲಿ ರಕ್ಷಿಸಿದೆವು.*' ತರುವಾಯ 
ಉಳಿದವರನ್ನು ಮುಳುಗಿಸಿಬಿಟ್ಟೆವು. 


پمجں 


ನೀವು ನಡೆಯುತ್ತಿರುವ ದಾರಿ ತಪ್ಪು. ಅದರಲ್ಲಿ ನಡೆಯುವುದರ ಪರಿಣಾಮ ವಿನಾಶ. ನಾನು ತೋರಿಸುವ ಮಾರ್ಗ ಸರಿ. ಅದರಲ್ಲಿ 
ನಿಮಗೆ ಮೋಕ್ಸವಿದೆ ಎಂದು ಘಂಟಾಘೋಷವಾಗಿ ಸಾರುವ ನಿಷ್ಪಕ್ಷಪಾತಿ ವ್ಯಕ್ತಿಯಂತಹ ನೆಲೆ ನನ್ನದಾಗಿರುತ್ತದೆ. ಈಗ 
ಇಷ್ಟವಿದ್ದವರು ನನ್ನ ಈ ಎಚ್ಚರಿಕೆಯನ್ನು ಸ್ವೀಕರಿಸಿ ಸರಿದಾರಿಗೆ ಬರಬಹುದು. ಇಷ್ಟವಿಲ್ಲದವರು ಕಣ್ಣು ಮುಚ್ಚಿ ವಿನಾಶ 
ಮಾರ್ಗದಲ್ಲಿ ನಡೆಯುತ್ತಿರಬಹುದು ಎಂದು ಉತ್ತರಿಸುತ್ತಾರೆ. ಈ ಸೂಕ್ತಗಳು ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಪ್ರವಾದಿವರ್ಯರ(ಸ) 
ಮತ್ತು ಮಕ್ಕಾದ ಸತ್ಮನಿಷೇಧಿಗಳ ನಡುವೆ ಇದೇ ತರದ ಮಾತುಗಳು ನಡೆಯುತ್ತಿದ್ದುವು. (ಸೂರಃ ಅನ್‌ಆಮ್‌ '52 ಮತ್ತು ಸೂರಃ 
ಅಬಸಃದ 5ರಿಂದ 13ರ ವರೆಗಿನ ಸೂಕ್ತಗಳನ್ನು ನೋಡಿರಿ) ಇದನ್ನೇ ಮುಂದಿಟ್ಟುಕೊಂಡಾಗ ಇಲ್ಲಿ ಹ. ನೂಹ್‌(ಅ) ಮತ್ತು 
ಅವರ ಜನಾಂಗದ ನಡುವೆ ನಡೆದ ಸಂಭಾಷಣೆಯನ್ನು ಏಕೆ ವಿವರಿಸಲಾಗಿದೆ ಎಂಬುದು ತಿಳಿದು ಬರುತ್ತದೆ. 

84. ಮೂಲದಲ್ಲಿ "ಲತಕೂನನ್ನ ಮಿನಲ್‌ ಮರ್‌ಜೂಮೂನ್‌” ಎಂದಿದೆ. ಇದಕ್ಕೆ ಎರಡರ್ಥಗಳಿರಬಹುದು- 1) ನಿಮ್ಮನ್ನು 
ಕಲ್ಲು ಹೊಡೆದು ಕೊಂದು ಹಾಕಲಾಗುವುದು. 2) ನಿಮ್ಮ ಮೇಲೆ ನಾಲ್ಕೂ ದಿಸೆಗಳಿಂದ ಬಯ್ಗುಳ ಸುರಿಮಳೆಗರೆಯಲಾಗುವುದು. 
ನೀವು ಹೋದಲ್ಲೆಲ್ಲ ತಿರಸ್ಕರಿಸಲ್ಪಡುವಿರಿ ಮತ್ತು ಧಿಕ್ಕರಿಸಲ್ಪಡುವಿರಿ. 

85. .موم‎ ಅವರು ಅಂತಿಮವಾಗಿ ಮತ್ತು ನಿರ್ಣಾಯಕವಾಗಿ ನನ್ನನ್ನು ಸುಳ್ಳಾಗಿಸಿ ಬಿಟ್ಟಿದ್ದಾರೆ. ಇನ್ನು ಅವರ 
ಬಗ್ಗೆ ಅವರು ಸತ್ಯವಿಶ್ವಾಸವಿಡುವರೆಂಬ ನಿರೀಕ್ಷೆಯೇ ಉಳಿದಿಲ್ಲ. ಇದರಿಂದ ಪ್ರವಾದಿ ಮತ್ತು ಜನಾಂಗದ ಸರದಾರರ 
ನಡುವೆ ಈ ಮೇಲಿನ ಸಂಭಾಷಣೆ ನಡೆದು ಜನಾಂಗದ ಕಡೆಯಿಂದ ಮೊದಲ ಬಾರಿ ನಿರಾಕರಣೆ ಪ್ರಕಟವಾದ ತಕ್ಸಣವೇ 
ಪ್ರವಾದಿಯು ದೇವ ಸನ್ನಿಧಿಯಲ್ಲಿ, "ಇವರು ನನ್ನ ಪ್ರವಾದಿತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ಇನ್ನು ನೀನು ನನ್ನ ಮತ್ತು 
ಅವರ ನಡುವಿನ ಮೊಕದ್ದಮೆಗೆ ತೀರ್ಪು ಕೊಟ್ಟು ಬಿಡು" ಎನ್ನುತ್ತ ವರದಿ ಒಪ್ಪಿಸಿಬಿಟ್ಟರೆಂದೂ ಯಾರೂ ಸಂಶಯಪಡಬಾರದು. 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹ. ನೂಹ್‌ರ(ಅ) ಸತ್ಕಾಹ್ಟಾನ ಮತ್ತು ಅವರ ಜನಾಂಗದ ಹಟಮಾರಿತನದ ನಡುವೆ 
ಹಲವು ಶತಮಾನಗಳ ಕಾಲ ಜಾರಿಯಲ್ಲಿದ್ದಂತಹ ಸುದೀರು ಸಂಘರ್ಷವನ್ನು ಪ್ರಸ್ತಾಪಿಸಲಾಗಿದೆ. (ಸೂರಃ ಅಂಕಬೂತ್‌: 
14, ಸೂರಃ ನೂಹ್‌: 27 ಮತ್ತು ಸೂರಃ ಹೂದ್‌ನ 36ನೆಯ ಸೂಕ್ತಗಳನ್ನು ನೋಡಿರಿ) 

86. ಅರ್ಥಾತ್‌- ಮಿಥ್ಕಾರಾಧಕರು ನಾಶ ಹೊಂದುವ ಹಾಗೂ ಸತ್ಯವಿಶ್ವಾಸಿಗಳು ರಕ್ಷಿಸಲ್ಪಡುವ ರೂಪದಲ್ಲಿ ತೀರ್ಪು ನೀಡು. 
"ನನ್ನನ್ನೂ ನನ್ನ ಸತ್ಯವಿಶ್ವಾಸಿ ಸಂಗಡಿಗರನ್ನೂ ರಕ್ಷಿಸು" ಎಂಬ ಮಾತು ಉಳಿದವರ ಮೇಲೆ ಯಾತನೆಯನ್ನು ಎರಗಿಸು, ಅವರನ್ನು 
ಅಳಿಸಿ ಹಾಕು ಎಂಬ ಅರ್ಥವನ್ನು ತಾನಾಗಿ ಕೊಡುತ್ತದೆ. 

87. 'ತುಂಬಿದ ನಾವೆ' ಎಂದರೆ- ಆ ನಾವೆಯು ಸತ್ಮವಿಶ್ವಾಸ ಸ್ವೀಕಾರ ಮಾಡಿದ ಜನರಿಂದ ಮತ್ತು ಒಂದೊಂದು ಜೊತೆ 
ಇಟ್ಟುಕೊಳ್ಳಬೇಕೆಂಬ ಅವರಿಗೆ ಆದೇಶಿಸಲಾಗಿದ್ದ ಎಲ್ಲ ಪ್ರಾಣಿಗಳಿಂದ ತುಂಬಿ ಹೋಗಿತ್ತು. ಇದರ ವಿವರಣೆಗಾಗಿ ಸೂರಃ ಹೂದ್‌ನ 


40ನೆಯ ಸೊಕ್ತವನ್ನು ನೋಡಿರಿ. 3 


ಕಾಂಡ-19 


7٠ ಜಿ‏ و | ps‏ تچ 
ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು‏ )121-122( 
ನಂಬುವವರಲ್ಲ. ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ.‏ 

(123-139), ಆದ್‌ (ಜನಾಂಗವು) ರಸೂಲರನ್ನು ಸುಳ್ಳಾಗಿಸಿತು. ಅವರ ಸಹೋದರ ಹೂದರು 
| ಅವರೊಡನೆ ಹೇಳಿದ್ದ ಸಂದರ್ಭವನ್ನು ಸ್ಮರಿಸಿರಿ? "ನೀವೇನು ಭಯ ಪಡುವುದಿಲ್ಲವೇ? ನಾನು ನಿಮ್ಮ 
ಪಾಲಿಗೆ ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿರುತ್ತೇನೆ- ಆದುದರಿಂದ ನೀವು ಅಲ್ಲಾಹನನ್ನು ಭಯಪದಡಿರಿ 
ಮತ್ತು ನನ್ನನ್ನು ಅನುಸರಿಸಿರಿ. ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರತಿಫಲವನ್ನೂ 
ಬಯಸುವುದಿಲ್ಲ. ನನ್ನ ಪ್ರತಿಫಲವು ಸರ್ವಲೋಕಗಳ ಪಾಲಕ ಪ್ರಭುವಿನ ಬಳಿ ಇದೆ. ಇದೇನು ನೀವು 
ಪ್ರತಿಯೊಂದು ಉನ್ನತ ಸ್ಥಳದಲ್ಲಿ ವೃಥಾ ಒಂದು ಸ್ಮಾರಕ ಕಟ್ಟಡವನ್ನು ಕಟ್ಟುತ್ತೀರಿ*' ಮತ್ತು ನಿಮಗೆ 


88. ಹೋಲಿಸಿ ನೋಡಲಿಕ್ಕಾಗಿ, ಅಲ್‌ ಅಆ್‌ರಾಫ್‌ನ 65ರಿಂದ 72 ಮತ್ತು ಸೂರಃ ಹೂದ್‌ನ 50ರಿಂದ 60ರ ವರೆಗಿನ 
ಸೂಕ್ತಗಳನ್ನು ನೋಡಿರಿ. ಮಾತ್ರವಲ್ಲದೆ ಪವಿತ್ರ ಕುರ್‌ಆನಿನ ಈ ಕೆಳಗಿನ ಸೂಕ್ತಗಳನ್ನೂ ನೋಡಿಕೊಳ್ಳಿರಿ. ಹಾಮ್ಮೊಮ್‌ 
ಸಜ್ಞಃದ 13ರಿಂದ 16, ಅಲ್‌ ಅಹ್‌ಕಾಫ್‌ನ 21ರಿಂದ 26, ಅರ್ದಾರಿಯಾತ್‌ನ 41ರಿಂದೆ 45, ಅಲ್‌ ಕಮರ್‌ನ 18ರಿಂದ 
22, ಅಲ್‌ ಹಾಕ್ಕಃದ 4ರಿಂದ 8 ಮತ್ತು ಅಲ್‌ ಫಜ್ಟ್‌ನ 6ರಿಂದ 8 ಸೂಕ್ತಗಳು. 

9. ಹ. ಹೂದ್‌ರ(ಅ) ಈ ಉಪನ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರ ಕುರ್‌ಆನ್‌ ವಿವಿಧ ಕಡೆಗಳಲ್ಲಿ ನಮಗೆ 
ಒದಗಿಸಿರುವ ಆ ಜನಾಂಗದ ಬಗೆಗಿನ ಮಾಹಿತಿಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಅಲ್ಲಿ ಹೀಗೆ ಹೇಳಲಾಗಿದೆ. ನೂಹ್‌ರ 
ಜನಾಂಗದ ವಿನಾಶದ ತರುವಾಯ ಈ ಭೂಮಿಯಲ್ಲಿ ಈ ಜನಾಂಗಕ್ಕೆ ಪ್ರಗತಿಯನ್ನು ದಯಪಾಲಿಸಲಾಗಿತ್ತು. (ಸೂರಃ ಆಲ್‌ 
ಆಲ್‌ರಾಫ್‌ನ 69ನೆಯ ಸೂಕ್ತ) ಶಾರೀರಿಕವಾಗಿ ಇವರು ಅತ್ಯಂತ ದೃಢಕಾಯರೂ ಬಲಶಾಲಿಗಳೂ ಆಗಿದ್ದರು. (ಅಲ್‌ ಅಲ್‌ರುಫ್‌ನ 
69ನೆಯ ಸೂಕ್ತ) ಅದು ತಮ್ಮ ಕಾಲದ ಅಪ್ರತಿಮ ಜನಾಂಗವಾಗಿತ್ತು. ಬೇರೆ ಯಾವ ಜನಾಂಗವೂ ಅದಕ್ಕೆ ಸರಿಸಾಟಿಯಾಗಿರಲಿಲ್ಲ. 
(ಅಲ್‌ دع‎ 8ನೆಯ ಸೂಕ್ತ) ಅದರ ನಾಗರಿಕತೆಯು ಭವ್ಯವಾಗಿತ್ತು. ಅತ್ಯುನ್ನತ ಸ್ತಂಭಗಳ ಉನ್ನತ ಕಟ್ಟಡಗಳನ್ನು ಕಟ್ಟುವುದು 

ಅದರ ವೈಶಿಷ್ಟ್ಯವಾಗಿತ್ತು. ಅದಕ್ಕಾಗಿ ಅದು ಅಂದಿನ ಜಗತ್ತಿನಲ್ಲಿ ಪ್ರಸಿದ್ಧವಾಗಿತ್ತು. (ಅಲ್‌ ಫಜ್ಟ್‌- ಸೂಕ್ತ 6-7) ಈ ಬೌತಿಕ 
ಮತ್ತು ಶಾರೀರಿಕ ಬಲವು ಅವರನ್ನು ಅತ್ಯಂತ ದುರಹಂಕಾರಿಗಳಾಗಿ ಮಾಡಿ ಬಿಟ್ಟಿತ್ತು. ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ 
`“ಅಹಂಭಾವವಿತ್ತು. (ಹಾಮ್ಮಿಮ್‌ دہ‎ 15ನೆಯ ಸೂಕ್ತ) ಅವರ ರಾಜಕೀಯ ವ್ಯವಸ್ಥೆಯು ಕೆಲವೇ ಮಂದಿ ಅಕ್ರಮಿಗಳ 
ಕೈಗಳಲ್ಲಿದ್ದು ಯಾವೊಬ್ಬನೂ ಅವರ ಮುಂದೆ ಉಸಿರೆತ್ತುವಂತಿರಲಿಲ್ಲ. (ಹೂದ್‌ನ 59ನೆಯ ಸೂಕ್ತ) ಧಾರ್ಮಿಕ ದೃಷ್ಟಿಯಿಂದ 
ಅವರು. ದೇವಾಸ್ತಿತ್ವದ ನಿಷೇಧಿಗಳಾಗಿರಲಿಲ್ಲ. ಆದರೆ ಬಹುದೇವಾರಾಧನೆಯಲ್ಲಿ ಮುಳುಗಿದ್ದರು. ಆರಾಧನೆ ಅಲ್ಲಾಹನಿಗೆ ಮಾತ್ರ 
ಸಲ್ಲಬೇಕೆಂಬುದನ್ನು ಅವರು ನಿರಾಕರಿಸುತ್ತಿದ್ದರು. (ಆಲ್‌ ಅಲ್‌ರಾಫ್‌ನ 76ನೆಯ ಸೂಕ್ತ) ಈ ವೈಶಿಷ್ಟ್ಯಗಳನ್ನು ಮುಂದಿಟ್ಟುಕೊಂಡಲ್ಲಿ 
ಹ. ಹೂದ್‌ರ(ಅ) ಈ ಧರ್ಮಾಹ್ವಾನದ ಉಪನ್ಮಾಸವು ಚೆನ್ನಾಗಿ ಅರ್ಥವಾಗುವುದು. 

90. ಅರ್ಥಾತ್‌- ತಮ್ಮ ಹಿರಿಮೆ .ಮತ್ತು ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ಯಾವ ಉಪಯೋಗಕ್ಕೂ ಬಾರದಂತಹ ಭವ್ಯ 
ಕಟ್ಟಡಗಳನ್ನು ಅವರು ನಿರ್ಮಿಸುತ್ತಿದ್ದರು. 


ಕಾಂಡ-19 


210 ಕುರ್‌ಆನ್‌ ವ್ಯಾಖ್ಯಾನ 


i کم‎ 


4 ۶ او ڈر ا iad‏ 
Sk‏ سے SSB <TH‏ 
KE‏ عداب DEBE‏ کہا“ کنا رکفت آ (CT SE‏ 

AN‏ ھا لاخ CRAM‏ 7 پمعذیای لوہ 


ಸದಾ ಇಲ್ಲೇ ಉಳಿಯಲಿಕ್ಕಿದೆಯೋ ಎಂಬಂತೆ ದೊಡ್ಡ ದೊಡ್ಡ ಸೌಧಗಳನ್ನು ನಿರ್ಮಿಸುತ್ತೀರಿ.” ಮತ್ತು 
ಯಾರ ಮೇಲಾದರೂ ಕೈ ಹಾಕುವಾಗ ಮದವೇರಿದವರಂತೆ ಕೈ ಹಾಕುತ್ತೀರಿ. ನೀವು ಅಲ್ಲಾಹನನ್ನು 
ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ನೀವು ತಿಳಿದಿರುವ ವಸ್ತುಗಳನ್ನೆಲ್ಲ ನಿಮಗೆ ಕೊಟ್ಟಿರುವಾತನನ್ನು 
ಭಯಪಡಿರಿ. ಅವನು ನಿಮಗೆ ಪ್ರಾಣಿಗಳನ್ನು ಕೊಟ್ಟನು, ಸಂತತಿ ಕೊಟ್ಟನು, ತೋಟಗಳನ್ನೂ ಚಿಲುಮೆ 
ಗಳನ್ನೂ ಕೊಟ್ಟನು. ನನಗೆ ನಿಮ್ಮ ವಿಷಯದಲ್ಲಿ ಒಂದು ಮಹಾ ದಿನದ ಯಾತನೆಯ ಭಯವಿದೆ." 
ಆಗ ಅವರು - "ನೀನು ಉಪದೇಶ ಮಾಡಿದರೂ ಮಾಡದಿದ್ದರೂ ನಮ್ಮ ಮಟ್ಟಿಗೆ ಎಲ್ಲವೂ ಒಂದೇ- 
ಈ ವಿಷಯಗಳೆಲ್ಲಾ ಹಿಂದಿನಿಂದಲೂ ಹೀಗೆಯೇ ನಡೆಯುತ್ತ ಬಂದಿವೆ ನಾವು ಯಾತನೆಗೊಳ 
ಪಡುವವರಲ್ಲ" ಎಂದರು. ಹೀಗೆ ಅವರು ಅವರನ್ನು(ಹ. ಹೂದ್‌ರನ್ನು) ಸುಳ್ಳಾಗಿಸಿದರು ಮತ್ತು ನಾವು 
ಅವರನ್ನು ನಾಶಗೊಳಿಸಿದೆವು.* 


91. ಅರ್ಥಾತ್‌- ನಿಮ್ಮ ಇನ್ನೊ೦ದು ತರದ ಕಟ್ಟಡಗಳು ಉಪಯೋಗಕ್ಕೆ ಇರುವಂತಹವುಗಳಾದರೂ ಅವುಗಳನ್ನು "ಎಷ್ಟು 
ಭವ್ಮವಾಗಿಯೂ ಅಲಂಕೃತವಾಗಿಯೂ ಭದ್ರವಾಗಿಯೂ ಕಟ್ಟುತ್ತೀರೆಂದರೆ, ಅವುಗಳನ್ನು ನೋಡುವಾಗ ಈ ಲೋಕದಲ್ಲಿ ಶಾಶ್ವತವಾಗಿ 
ನೆಲೆಸುವ ವ್ಯವಸ್ಥೆ ಮಾಡುತ್ತಿರುವಿರೋ ಎಂಬಂತೆ ಕಾಣುತ್ತವೆ. 

92. ಅರ್ಥಾತ್‌- ನಿಮ್ಮ ಜೀವನ ಮಟ್ಟವನ್ನು ಉನ್ನತಗೊಳಿಸಲಿಕ್ಕಾಗಿ ನೀವು ಇಷ್ಟು ಹದಮೂರಿರುತ್ತೀರಿ. ಆದರೆ ನಿಮ್ಮ 
ಮಾನವೀಯತೆಯ ಮಟ್ಟವು ಎಷ್ಟರ ಮಟ್ಟಿಗೆ ಕುಸಿದಿದೆಯೆಂದರೆ- ದುರ್ಬಲರ ಮೇಲೆ ನಿಮಗೆ ಕರುಣೆಯೇ ಇಲ್ಲ. ಸುತ್ತ ಮುತ್ತಲಿನ 
ದುರ್ಬಲ ಜನಾಂಗಗಳಿರಲಿ ಅಥವಾ ಸ್ವತಃ ನಿಮ್ಮದೇ ಜನಾಂಗದ ದುರ್ಬಲ ವರ್ಗಗಳಿರಲಿ, ಎಲ್ಲರೂ ನಿಮ್ಮ ಅಕ್ರಮ 
ಅತ್ಯಾಚಾರಗಳ ಗಾಣದಲ್ಲಿ ಹಿಂಡಲ್ಪಡುತ್ತಿದ್ದಾರೆ. 

93. ಇದಕ್ಕೆ ಎರಡು. ಅರ್ಥಗಳಿರಲು ಸಾಧ್ಯವಿದೆ: 1) ನಾವು ಇಂದು ಮಾಡುತ್ತಿರುವುದೆಲ್ಲ ಹೊಸತೇನೂ ಅಲ್ಲ. 
ಶತಮಾನಗಳಿಂದಲೇ ನಮ್ಮ ಪೂರ್ವಿಕರು ಹೀಗೆಯೇ ಮಾಡುತ್ತಾ ಬಂದಿದ್ದಾರೆ. ಅವರ ಧರ್ಮ ಇದೇ ಆಗಿತ್ತು. ಇದೇ ಅವರ 
ಸಂಸ್ಕೃತಿ, ನಡತೆ ಮತ್ತು ವ್ಯವಹಾರಗಳಾಗಿದ್ದು, ಅವರ ಮೇಲೆ ಯಾವ ವಿಪತ್ತೂ ಎರಗಲಿಲ್ಲ. ಈಗ ನಾವೇಕೆ ಅದು ಎರಗುವುದೆಂದು 
ಹೆದರಬೇಕು? ಈ ಜೀವನ ಕ್ರಮದಲ್ಲೇನಾದರೂ ದೋಪವಿರುತ್ತಿದ್ದರೆ ನೀವು ಬೆದರಿಕೆ ಹಾಕುತ್ತಿರುವ ಯಾತನೆ ಎಂದೋ ಬಂದು 
ಬಿಡುತ್ತಿತ್ತು. 2) ಈಗ ನೀವು ಹೇಳುತ್ತಿರುವಂತಹ ಮಾತುಗಳನ್ನು ಹಿಂದೆಯೂ ಕೆಲವು ಧರ್ಮಾಂಧರು ಮತ್ತು ಚಾರಿತ್ಯ್ಯದ 
ಹೆಸರೆತ್ತುವವರು ಆಡುತ್ತಿದ್ದರು. ಆದರೆ ಜಗತ್ತಿನ ಗಾಡಿಯು ಹಿಂದೆ ನಡೆಯುತ್ತಿದ್ದಂತೆಯೇ ಈಗಲೂ ನಡೆಯುತ್ತಿದೆ. 
ನಿಮ್ಮಂತಹವರ ಮಾತುಗಳನ್ನು ಕೇಳದಿರುವುದರಿಂದ ಈ ಗಾಡಿಗೆ ಯಾವ ಹಾನಿಯೂ ತಟ್ಟಲಿಲ್ಲ. ಅದು ಎಂದೂ ಬುಡಮೇಲಾಗಲಿಲ್ಲ. 

94, ಈ ಜನಾಂಗವು ನಾಶಗೊಂಡುದನ್ನು ಕುರ್‌ಆನ್‌ ಹೀಗೆ ವಿವರಿಸಿದೆ- ಹಠಾತ್ತನೆ ಬಲವಾದ ಚಂಡಮಾರುತ ಬೀಸಿತು. 
ಇವರು ದೂರದಿಂದ ಅದು ತಮ್ಮ ಕಣಿವೆಗಳ ಕಡೆಗೆ ಬರುತ್ತಿರುವುದನ್ನು ಕಂಡು ಮೋಡ ಕವಿದಿದೆ ಎಂದು ಭಾವಿಸಿದರು. ಈಗ 
ತಾನೆ ಮಳೆ ಬರಲಿದೆಯೆಂದು ಸಂತೋಷದಿಂದ ಕುಣಿದಾಡತೊಡಗಿದರು. ಆದರೆ ಅದು ದೇವಯಾತನೆಯಾಗಿತ್ತು. ಎಂಟು ದಿನ 
ಮತ್ತು ಏಳು ರಾತ್ರಿಗಳ ವರೆಗೆ ನಿರಂತರವಾಗಿ ಒಂದು ಚಂಡಮಾರುತ ಬೀಸುತ್ತಲೇ ಇತ್ತು. ಅದು ಎಲ್ಲ ವಸ್ತುಗಳನ್ನೂ ನಾಶ 


ಕಾಂಡೆ-19 


28. ಅಶ್ಕುಅರಾ 211 


1 34 27 AAT uk ns TIT 
لق سك ے‎ S&C A ڈيك الما کان‎ 3 GE 
PLT ಸ 3 7س و7 رن جن 7+ تپ ڑھ سس‎ 49% 
& AHH قال‎ EAN SE BLN 
1 
58 £3 ಕ 1 ೨೭ರ کک‎ 6 
SoS MEET OS SERGE VIA 
. ಖ್‌ » کے‎ Coe 
تپ اللليژن شا رون ن‎ 58ನೆ ಹಯ i ಸರ 
دو‎ 1 ಡ್‌ کے درو ہی‎ ಟಿ اط‎ 
Bes کلت‎ Ss 78 ن کپ آغاب‎ CIN 
(-139-140) ನಿಪ್ಚೆಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ. ಆದರೆ, ಇವರಲ್ಲಿ ಹೆಚ್ಚಿನವರು 
ನಂಬುವುದಿಲ್ಲ. ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 
(141-159) ಸಮೂದ್‌ (ಜನಾಂಗವು) ರಸೂಲರನ್ನು ಸುಳ್ಳಾಗಿಸಿತು.' ಅವರ ಸಹೋದರ ಸಾಲಿಹರು 
ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ; "ನೀವು ಭಯ ಪಡುವುದಿಲ್ಲವೇ? ನಾನು ನಿಮ್ಮ ಪಾಲಿಗೆ 
ಒಬ್ಬ ಪ್ರಾಮಾಣಿಕ ಸಂದೇಶವಾಹಕನಾಗಿರುತ್ತೇನೆ.5 ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು 
ನನ್ನನ್ನು ಅನುಸರಿಸಿರಿ. ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. 


ನನ್ನ ಪ್ರತಿಫಲವು ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನ ಬಳಿ ಇದೆ. ನೀವು ಇಲ್ಲಿರುವ ಸಕಲ 
ವಸ್ತುಗಳ ಮಧ್ಯೆ ಹೀಗೆಯೇ ನಿಶ್ಚಿಂತರಾಗಿ ಉಳಿದುಕೊಂಡಿರಲು ನಿಮ್ಮನ್ನು ಬಿಟ್ಟು ಬಿಡಲಾಗುವುದೇ?? 


ಮಾಡಿತು. ಅದು ಜನರನ್ನು ಎತ್ತಿ ಎತ್ತಿ ಅಪ್ಪಳಿಸುವಷ್ಟು ತೀವ್ರವಾಗಿತ್ತು. ಅದರ ತಾಪ ಮತ್ತು ಶುಷೃತೆಯಿಂದಾಗಿ ಅದು ಬೀಸಿದ 1" 
ವಸ್ತುಗಳೆಲ್ಲವೂ ಕುಂಬಾಗಿ ಬಿಟ್ಟುವು. ಆ ಅಕ್ರಮಿ ಜನಾಂಗದಲ್ಲಿ ಒಬ್ಬನನ್ನೂ ಬಿಡದೆ ಎಲ್ಲರೂ ನಾಶ ಹೊಂದುವವರೆಗೂ 
ಆ ಚಂಡಮಾರುತ ಬೀಸಿತು. ಅವರ ನಾಡುಗಳ ಅವಶೇಷಗಳು ಮಾತ್ರ ಅವರ ಅಂತಿಮ ಪರಿಣಾಮದ ಕಥೆಯನ್ನು ಹೇಳಲಿಕ್ಕಾಗಿ 
ಉಳಿದು ನಿಂತಿದ್ದುವು, ಇಂದು ಆ ಅವಶೇಷಗಳೂ ಉಳಿದಿಲ್ಲ. ಅಹ್‌ಕಾಫ್‌ನ ಸಂಪೂರ್ಣ ಪ್ರದೇಶವು ಭಯಾನಕ ಮರುಭೂಮಿ 
ಯಾಗಿ ಮಾರ್ಪಟ್ಟಿದೆ. (ವಿವರಗಳಿಗಾಗಿ ಸೂರಃ ಅಲ್‌ ಅಹ್‌ಕಾಫ್‌ನ 25ನೇ ಟಿಪ್ಪಣಿಯನ್ನು ನೋಡಿರಿ) 

95. ಹೋಲಿಸಲಿಕ್ಕಾಗಿ ಸೂರಃ ಅಲ್‌ ಅಲ್‌ರಾಫ್‌ನ 73ರಿಂದ 79, ಹೂದ್‌ನ 61ರಿಂದ 68, ಅಲ್‌ ಹಿಜ್ಟ್‌ನ 80ರಿಂದ 
84 ಮತ್ತು ಬನೀ ಇಸ್ರಾಈಲ್‌ನ 59ನೆಯ ಸೂಕ್ತಗಳನ್ನು ನೋಡಿರಿ. ಈ ಜನಾಂಗದ ಕುರಿತು ಪವಿತ್ರ ಕುರ್‌ಆನಿನಲ್ಲಿ. ಬೇರೆ 
ಬೇರೆ ಕಡೆಗಳಲ್ಲಿ ಇರುವ ವಿವರಣೆಗಳಿಂದ ತಿಳಿದು ಬರುವುದೇನೆಂದರೆ- ಆದ್‌ ಜನಾಂಗದ ಅನಂತರ ಪ್ರಗತಿ ನೀಡಲಾಗಿದ್ದ 
ಜನಾಂಗ ಇದೇ ಆಗಿತ್ತು. (ಅಲ್‌ ಅಲ್‌ರಾಫ್‌- 74ನೆಯ ಸೂಕ್ತ) ಆದರೆ ಇದರ ನಾಗರಿಕ ಪ್ರಗತಿಯೂ, ಕೊನೆಗೆ ಆದ್‌ ಜನಾಂಗದ 
ಪ್ರಗತಿಯು ತಾಳಿದಂತಹ ಸ್ವರೂಪವನ್ನೇ ತಾಳಿತು. ಅಂದರೆ- ಜೀವನ ಮಟ್ಟವು ಉನ್ನತಿಯಿಂದ ಉನ್ನತಿಗೆ ಏರುತ್ತಲೂ 
ಮಾನವೀಯತೆಯ ಮಟ್ಟವು ಅವನತಿಯಿಂದ ಅವನತಿಗೆ ಇಳಿಯುತ್ತಲೂ ಹೋಯಿತು. ಒಂದೆಡೆ ಬಯಲು ಪ್ರದೇಶಗಳಲ್ಲಿ ಭವ್ಮ 
ಮಹಲುಗಳೂ, ಪರ್ವತ ಪ್ರದೇಶಗಳಲ್ಲಿ ಎಲ್ಲೋರಾ ಮತ್ತು ಅಜಂತ ಗವಿಗಳಲ್ಲಿರುವಂತಹ ಕಟ್ಟಡಗಳೂ ನಿರ್ಮಿಸಲ್ಪಡುತ್ತಿದ್ದುವು. 
ಇನ್ನೊಂದೆಡೆ ಸಮಾಜದಲ್ಲಿ ಶಿರ್ಕ್‌, ವಿಗ್ರಹಾರಾಧನೆಗಳು ವ್ಯಾಪಿಸಿದ್ದುವು. ಭೂಮಿಯು ಅಕ್ರಮ ಅತ್ಕಾಚಾರಗಳಿಂದ ತುಂಬಿ 
ಹೋಗಿತ್ತು. ಜನಾಂಗದ ಅತಂತ ದುಷ್ಟರು ಅದರ ಮುಖಂಡರಾಗಿದ್ದರು. ಉನ್ನತ ವರ್ಗದವರು ತಮ್ಮ ಹಿರಿಮೆಯ 
ಅಹಂಭಾವದಲ್ಲಿ ات‎ ಮರೆತಿದ್ದರು. ಅಲ್ಲಿ ky ಸಾಲಿಹ್‌ರ(ಅ) ಧರ್ಮದ ಕರೆಯು ಆಕರ್ಷಿಸಿದ್ದು, ಕೆಳವರ್ಗದ ದುರ್ಬಲ ಜನರನ್ನು 
ಮಾತ್ರ. ಉನ್ನತ 0۳0 "ನೀವು ನಂಬಿದ್ದನ್ನು ನಾವು ನಂಬುವಂತಿಲ್ಲ" ಎಂಬ ಒಂದೇ ಕಾರಣ ಹೇಳಿ ಅದನ್ನು ನಿರಾಕರಿಸಿದರು. 

96. ಹರ್ರುತ್‌ ಸಾಲಿಹ್‌ರ(ಅ) ಪ್ರಾಮಾಣಿಕತೆ ಮತ್ತು ಅಸಾಧಾರಣ ಯೋಗ್ಯತೆಯ ಸಾಕ್ಸ್ಯವನ್ನು ಸ್ವತಃ ಅವರ ಜನಾಂಗದವರ 
ಮಾತುಗಳಲ್ಲೇ ಕುರ್‌ಆನ್‌ ಉಲ್ಲೇಖಿಸುತ್ತದೆ; "ಅವರು- ಓ ಸಾಲಿಹ್‌, ನೀವು ನಮ್ಮ ನಡುವಿನಲ್ಲಿ ನಾವು ದೊಡ್ಡ ನಿರೀಕ್ಷೆ 
ಗಳನ್ನಿಟ್ಟುಕೊಂಡಂತಹ ವೃಕ್ತಿಯಾಗಿದ್ದೀರಿ ಎಂದರು." (ಸೂರಃ ಹೊದ್‌- ಸೊಕ್ತ: 62) j 

97. ಅರ್ಥಾತ್‌- ನಿಮ್ಮ ಈ ಸುಖಭೋಗಗಳು ಶಾಶ್ವತ ಮತ್ತು ಅನಂತವೆಂದು ನಿಮ್ಮ ಭಾವನೆಯೇ? ಇದಕ್ಕೆ ಅವವತಿ 
ಇಲ್ಲವೇ? ನಿಮ್ಮಿಂದ ಈ ಅನುಗ್ರಹಗಳ ಲೆಕ್ಕಾಚಾರ ಪಡೆಯಲಾಗದೇ? 


ಕಾಂಡ-19 


212 ಕುರ್‌ಆನ್‌ ವ್ಯಾಖ್ಯಾನ 


5% gl الله‎ Eig EX Jel می‎ GS 
HN HIG SLL Sb 5A 
AL SUES SBE من‎ SIE 


ಈ ಉದ್ಯಾನಗಳಲ್ಲೂ ಕಾಲುವೆಗಳಲ್ಲೂ- ಈ ಹೊಲಗಳಲ್ಲೂ ರಸಭರಿತ ಗೊಂಚಲುಗಳಿರುವ ಖರ್ಜೂರದ 
ತೋಟಗಳಲ್ಲೂ?್‌ (ಉಳಿದುಕೊಂಡಿರಲು ಬಿಡಲಾಗುವುದೇ?) ನೀವು ಹೆಗ್ಗಳಿಕೆಗಾಗಿ ಪರ್ವತಗಳನ್ನು ಕೊರೆದು 
ಅವುಗಳೊಳಗೆ ಕಟ್ಟಡಗಳನ್ನು ನಿರ್ಮಿಸುತ್ತೀರಿ.” ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. ಆ 
ಅತಿರೇಕಿಗಳನ್ನು ಅನುಸರಿಸಬೇಡಿರಿ. ಅವರು ಭೂಮಿಯಲ್ಲಿ ಗೊಂದಲವನ್ನುಂಟು ಮಾಡುತ್ತಾರೆ. ಯಾವ 
ಸುಧಾರಣಾ ಕಾರ್ಯವನ್ನೂ ಮಾಡುವುದಿಲ್ಲ." ಆಗ ಅವರು, "ನೀನು ಕೇವಲ ಒಬ್ಬ ಮಾಟಬಾಧಿತ ವ್ಯಕ್ತಿ. 


98. ಮೂಲದಲ್ಲಿ 'ಹದೀಮ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ- ಫಲಗಳ ಭಾರದಿಂದ ಬಾಗಿರುವ ಖರ್ಜೂರದ 
ಗೊಂಚಲುಗಳು. ಅವುಗಳ ಫಲಗಳು ಹಣ್ಣಾದ ಬಳಿಕ ಮೆತ್ತಗಾಗಿ ಪುಷ್ಕಳವಾಗಿ ಉಬ್ಬಿಕೊಂಡಿರುತ್ತವೆ. 

99. ಆದ್‌ ಜನಾಂಗದ ನಾಗರಿಕತೆಯ ವೈಶಿಷ್ಟ್ಯವು ಅತಿ ಎತ್ತರವಾದ ಸ್ತಂಭಗಳಿರುವ ಕಟ್ಟಡಗಳನ್ನು ನಿರ್ಮಿಸುವುದಾಗಿತ್ತು. 
ಅಂತೆಯೇ ಸಮೂದ್‌ ಜನಾಂಗದ ಅತಿ ದೊಡ್ಡ ವೈಶಿಷ್ಟ್ಯವು ಪರ್ವತಗಳನ್ನು ಕೊರೆದು ಅವುಗಳೊಳೆಗೆ ಕಟ್ಟಡಗಳನ್ನು 
.ನಿರ್ಮಿಸುವುದಾಗಿತ್ತು. (ಅಲ್‌ مدع‎ 9ನೆಯ ಸೂಕ್ತವನ್ನು ನೋಡಿರಿ) ಇದಲ್ಲದೆ ಅವರು ತಮ್ಮ ನಾಡಿನ ಬಯಲು ಪ್ರದೇಶಗಳಲ್ಲಿ 
: ದೊಡ್ಡ ದೊಡ್ಡ ಸೌಧಗಳನ್ನು ನಿರ್ಮಿಸುತ್ತಿದ್ದರೆಂದು ಕುರ್‌ಆನಿನಲ್ಲಿದೆ. (ಅಲ್‌ ಅಲ್‌ರಾಫ್‌ ಸೂಕ್ತ: 74) ಈ ನಿರ್ಮಾಣಗಳ 
ಉದ್ದೇಶವೇನಾಗಿತ್ತು? ಕುರ್‌ಆನ್‌ ಇದರ ಮೇಲೆ 'ಫಾರಿಹೀನ್‌' ಎಂಬ ಪದದ ಮೂಲಕ ಬೆಳಕು ಚೆಲ್ಲುತ್ತದೆ. ಅರ್ಥಾತ್‌- 
ಇದೆಲ್ಲವೂ ತಮ್ಮ ಮೇಲ್ಮೆ, ಶ್ರೀಮಂತಿಕೆ ಮತ್ತು ಕೆಲಾ ನೈಪುಣ್ಯಗಳ ಪ್ರದರ್ಶನಕ್ಕಾಗಿಯೇ ಹೊರತು ಯಾವುದೇ ನೈಜ ಅಗತ್ಯದ 
ಕಾರಣದಿಂದಾಗಿರಲಿಲ್ಲ. (ಸಮೂದರ ಈ ಕಟ್ಟಡಗಳ ಪೈಕಿ ಕೆಲವು ಈಗಲೂ ಇದ್ದು ಕ್ರಿ.ಶ. 1959ರ ದಶಂಬರ ತಿಂಗಳಲ್ಲಿ ನಾನು 
ಸ್ವತಃ ಅವುಗಳನ್ನು ಕಂಡಿದ್ದೇನೆ) ಈ ಸ್ಥಳವು ಮದೀನಾ ಮತ್ತು ತಬೂಕ್‌ ನಗರಗಳ ಮಧ್ಯೆ ಹಿಜಾರು್‌ನ ಪ್ರಸಿದ್ಧ 'ಅಲ್‌ 
ಉಲಾ' (ಇದನ್ನು ಪ್ರವಾದಿವರ್ಯರ(ಸ) ಕಾಲದಲ್ಲಿ 'ವಾದಿಅಲ್‌ಕುರಾ' ಎಂದು ಕರೆಯಲಾಗುತ್ತಿತು.) ಎಂಬ ಸ್ಥಳದಿಂದ ಕೆಲವೇ 
ಮೈಲುಗಳ ದೂರದಲ್ಲಿ ಉತ್ತರಕ್ಕಿದೆ. ಇಂದು ಕೂಡಾ. ಸ್ಥಳೀಯ ಜನರು ಅದನ್ನು 'ಅಲ್‌ ಹಿಜ್ಸ್‌' ಮತ್ತು 'ಮದಾಯಿನ್‌ ಸಾಲಿಹ್‌' 
ಎಂದು ಕರೆಯುತ್ತಾರೆ. ಆ ಪ್ರದೇಶದೊಳಗೆ ನಾವು ಪ್ರವೇಶಿಸಿದಾಗ 'ಅಲ್‌ ಉಲಾ'ದ ಹತ್ತಿರ ತಲಪಿದೊಡನೆ ನಮಗೆ ಎಲ್ಲೆಲ್ಲೂ 
ಪರ್ವತಗಳು ಕಂಡು ಬಂದುವು. ಅವೆಲ್ಲ ಹುರಿದಂತೆ ಆಗಿ ಬಿಟ್ಟಿದ್ದವು. ಯಾವುದೋ ಒಂದು ಭಯಾನಕ ಭೂಕಂಪವು ಅವು 
ಗಳನ್ನು ಭೂತಳೆದಿಂದ ಶಿಖರದ ವರೆಗೂ ಅಲುಗಾಡಿಸಿ ಹೋಳು ಹೋಳಾಗಿ ಮಾಡಿ ಬಿಟ್ಟಂತೆ ತೋರುತ್ತಿತ್ತು. ಇದೇ ತರದ 
ಪರ್ವತಗಳು ನಮಗೆ ಪೂರ್ವಕ್ಕೆ 'ಅಲ್‌ ಉಲಾ'ದಿಂದ ಖೈಬರ್‌ಗೆ ಹೋಗುವಾಗ ಸುಮಾರು 50 ಮೈಲುಗಳೆ ವರೆಗೆ ಮತ್ತು ಉತ್ತರಕ್ಕೆ 
ಜೋರ್ಡನಿನ ಗಡಿಗಳಲ್ಲಿ 30-40 ಮೈಲುಗಳ ವರೆಗೆ. ಕಾಣ ಸಿಕ್ಕಿದುವು. ಇದರ ಅರ್ಥ- ಸುಮಾರು ಮುನ್ನೂರು ನಾನ್ನೂರು. ಮೈಲು 
ಉದ್ದ ಮತ್ತು ನೂರು ಮೈಲು ಅಗಲದ ಭೂಭಾಗವನ್ನು ಒಂದು ಭೂಕಂಪವು ಅಲುಗಾಡಿಸಿ ಬಿಟ್ಟಿತು ಎಂದೇ ಆಗಿದೆ. 

100. ಅರ್ಥಾತ್‌- ನಿಮ್ಮ ಧನಿಕರ, ಮುಖಂಡರ, ಧುರೀಣರ ಮತ್ತು ಅಧಿಕಾರಿಗಳ ಅನುಸರಣೆಯನ್ನು ಬಿಟ್ಟು ಬಿಡಿರಿ. 
ಇವರು ದುಂದುಗಾರರು. ನೈತಿಕ ಮೇರೆಗಳೆಲ್ಲವನ್ನೂ ವೂರಿ-ಲಗಾಮಿಲ್ಲದ ಕುದುರೆಗಳೆಂತಾಗಿ ಬಿಟ್ಟಿದ್ದಾರೆ. ಅವರ ಕೈಯಲ್ಲಿ ಯಾವ 
ಸುಧಾರಣೆಯೂ ಆಗಲಾರದು. ನಿಮ್ಮ ಯಶಸ್ಸಿಗಿರುವ ಒಂದೇ ಒಂದು ದಾರಿ ಯಾವುದೆಂದರೆ- ನೀವು ನಿಮ್ಮಲ್ಲಿ ದೇವಭಯವನ್ನು 
ಬೆಳೆಸಿಕೊಳ್ಳಿರಿ. ದುಷ್ಟರ ಅನುಸರಣೆ ಬಿಟ್ಟು ಬಿಡಿರಿ. ನನ್ನನ್ನು ಅನುಸರಿಸಿರಿ. ಏಕೆಂದರೆ," ನಾನು ದೇವ ಸಂದೇಶವಾಹಕನಾಗಿರುತ್ತೇನೆ. 
ಹ. ಸಾಲಿಹ್‌ರು(ಅ) ತಮ್ಮ ಜನಾಂಗದ ಮುಂದೆ ಮಾಡಿದ ಸಂಕ್ಷಿಪ್ತ ಘೋಷಣೆ ಇದೇ ಆಗಿತ್ತು. ಇದರಲ್ಲಿ ಕೇವಲ ಧರ್ಮ 
ಪ್ರಚಾರ ಮಾತ್ರವಿದ್ದುದಲ್ಲ, ನಾಗರಿಕ, ನೈತಿಕ ಸುಧಾರಣೆ ಮತ್ತು ರಾಜಕೀಯ. ಕ್ರಾಂತಿಯ ಕರೆಯೂ ಒಟ್ಟಿಗೇ ಇತ್ತು. 

101. 'ಮಾಟ ಬಾಧಿತ' ಎಂದರೆ- ಹುಚ್ಚ. ಬುದ್ಧಿಶಕ್ತಿಯನ್ನು ಕಳೆದುಕೊಂಡವ. 


ಕಾಂಡ-19 


26. ಅಶ್ಕುಅರಾ 213 


وا یں را 181 > اٹ پر 72 اْحکووم ہوم 


ಅವ ಡಿ,‏ رع 3 ತು‏ ال یی 
ಕ BIS SEE SAH G‏ 


ನೀನು ನಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಇನ್ನೇನು? ನೀನು ಸತ್ಯವಂತನಾಗಿದ್ದರೆ ಏನಾದರೊಂದು 
ನಿದರ್ಶನವನ್ನು ತಾ" ಎಂದರು." ಆಗ ಸಾಲಿಹ್‌ರು, "ಇದೊಂದು ಒಂಟೆ. ಒಂದು ದಿನ ನೀರು 
ಕುಡಿಯುವ ಹಕ್ಕು ಇದಕ್ಕೆ ಇನ್ನೊಂದು ದಿನ ನೀರು ಪಡೆಯುವ ಹಕ್ಕು ನಿಮಗೆ. ಇದನ್ನು ಎಷ್ಟು 
ಮಾತ್ರಕ್ಕೂ ಕೆಣಕಬೇಡಿರಿ. ಅನ್ಮ್ನಥಾ ಒಂದು ಮಹಾ ದಿನದ ಯಾತನೆ ನಿಮ್ಮ ಮೇಲೆ ಎರಗುವುದು" 
ಎಂದರು. ಆದರೆ ಅವರು ಅದರ ಮೊಣಕಾಲುಗಳನ್ನು ಕಡಿದು ಬಿಟ್ಟರು! ಮತ್ತು ಕೊನೆಗೆ ಪಶ್ಚಾತ್ತಾಪ 
ಪಟ್ಟರು- ಯಾತನೆಯು ಅವರ ಮೇಲೆ ಎರಗಿಯೇ ಬಿಟ್ಟಿತು. ನಿಶ್ಚಯವಾಗಿಯೂ ಇದರಲ್ಲೊಂದು 
ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು ನಂಬುವವರಲ್ಲ ಮತ್ತು ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾ 
ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


102. ಅರ್ಥಾತ್‌- ನೀನು ಅಲ್ಲಾಹನಿಂದ ನೇಮಕಗೊಂಡವನು ಹಾಗೂ ದೇವ ಸಂದೇಶವಾಹಕನು ವಿಂಬುದು ಸತ ಸಾರ್‌ 
ನಿಜಕ್ಕೂ ವಿಶ್ವದ ಸೃಷ್ಟಿಕರ್ತನು, ಭೂನಿ ಆಕಾಶಗಳ ಒಡೆಯನು ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ನಮಗೆ 
ಏಚಿತವಾಗುವಂತಹ ಇಂದ್ರಿಯಾನುಭವಕ್ಕೆ ಎಟಕುವ ಪವಾಡವನ್ನು ತೋರಿಸು. 

103. ಪವಾಡವನ್ನು ತೋರಿಸಬೇಕೆಂಬ ಬೇಡಿಕೆಗೆ ಉತ್ತರವಾಗಿ ಒಂಟೆಯನ್ನು ಮುಂದಿಡಲಾಗಿದ್ದು, ಇದರಿಂದ ಸ್ಪಷ್ಟವಾಗಿ 
ತಿಳಿಯುವಂತೆ, ಅದು ಒಂದು ಸಾಮಾನ್ಮ ಒಂಟೆಯಾಗಿರಲಿಲ್ಲ. ಅದರ ಹುಟ್ಟಿನಲ್ಲಿ ಅಥವಾ ಪ್ರತ್ಯಕ್ಷವಾಗುವಿಕೆಯಲ್ಲಿ ಅಥವಾ 
ಅದರ ರಚನೆಯಲ್ಲಿ ಪವಾಡ ಸದೃಶ ವೈಶಿಷ್ಟೈವೇನಾದರೂ ಇದ್ದಿ ಿರಲೇಬೇಕು. ಇಲ್ಲಂತೂ ಈ ಅಂಶವು ವಿಷಯಾನುಬಂಧದಿಂದ 
ಮಾತ್ರ ವೃಕ್ತವಾಗುತ್ತದೆ. ಆದರೆ ಇತರೆಡೆಗಳಲ್ಲಿ ಪವಿತ್ರ ಕುರ್‌ಆನಿನಲ್ಲಿ ಈ ಒಂಟೆಯ ಅಸ್ತಿತ್ವವನ್ನೇ ಸ್ಪಷ್ಟವಾಗಿ ಪವಾಡವೆಂದು 
ಹೇಳಲಾಗಿದೆ. ಸೂರಃ ಅಲ್‌ರಾಫ್‌ ಮತ್ತು ಶೊದ್‌ನಲ್ಲಿ ಅಲ್ಲಾಹನ ಈ ಒಂಟೆಯು ನಿಮಗೆ. ನಿದರ್ಶನವಾಗಿದೆ ಎಂದಿದೆ. 

104, ಅರ್ಥಾತ್‌- ಒಂದು ದಿನ ಈ ಒಂಟೆ ಮಾತ್ರ ನಿಮ್ಮ ಬಾವಿಗಳಿಂದಲೂ ಕೆರೆಗಳಿಂದಲೂ ನೀರು ಕುಡಿಯುವುದು. 
ಇನ್ನೊಂದು ದಿನ ಇಡೀ ಜನಾಂಗದ ಮನುಷ್ಕರೂ ಪ್ರಾಣಿಗಳೂ ಕುಡಿಯುವರು. ಎಚ್ಚರಿಕೆ! ಅದರ ಸರದಿಯ ದಿನ ಯಾರೂ ನೀರು 
ಪಡೆಯುವ ಸ್ಥಳದ ಹತ್ತಿರವೂ ಸುಳಿಯಬಾರದು. ಈ ಪಂಥಾಹ್ವಾನವು ಸ್ವಯಂ ಕಠಿಣವಾಗಿಯೇ ಇತ್ತು. ಆದರೆ ಅರೇಬಿಯಾದ 
ವಿಶಿಷ್ಟ ಸ್ಥಿ ಿ ಶಿಗತಿಗನುಸಾರ ಒಂದು ಜನಾಂಗದ ಮಟ್ಟಿಗೆ ಇದಕ್ಕಿಂತ ದೊಡ್ಡೆ ಪಂಥಾಹ್ವಾನವೇ ಇರಲಿಲ್ಲ, ಅಲ್ಲಿ ಗ್ಲಿಯಲತು ನೀರಿಗಾಗಿಯೇ 
ರಕ್ತ: ಪಾತಗಳು ನಡೆಯುತ್ತಿದ್ದವು. ಆದರೆ ಹ. ಸಾಲಿಹ್‌(ಅ) ಏಕಾಂಗಿಯಾಗಿ ನಿಂತು ತಮ್ಮ ಜನಾಂಗಕ್ಕೆ ಪಂಥಾಹ್ವಾಸವೊಡದ್ದಿ; ದರು. 
ಜನಾಂಗದವರು ಇದನ್ನು ಹೆಚ್ಚಾಗಿ ಕೇಳಿದ್ದು ಮಾತ್ರವಲ್ಲದೆ ಅನೇಕ ದಿನಗಳ ಕಾಲ ಅದರ ಖಾಲನೆಯನ್ನು ಮಾಡಿದರು. 

105. ಅವರು ಹ. ಸಾಲಿಹ್‌ರಿಂದ(ಆ) ಈ ಪಂಥಾಹ್ವಾನವನ್ನು ಕೇಳಿದ ತಕ್ಟಣ ಒಂಟೆಯ ಮೇಲೆ ಧಾಳಿ ಮಾಡಿ 
ಅದರ ಮೊಣಕಾಲುಗಳನ್ನು ಕಡಿದು ಬಿಟ್ಟುದಲ್ಲ, ದೀರ್ಪು ಕಾಲದ ವರೆಗೂ ಈ ಒಂಟೆಯು ಅವರಿಗೊಂದು ಸಮಸ್ಯೆಯಾಗಿ 
ಬಿಟ್ಟಿತ್ತು. ಇದರಿಂದ ಅವರ ಮನಸ್ಸುಗಳು ಕುದಿಯುತ್ತಿದ್ದುವು, ಪರಸ್ಪರ ಸೆಮಾಲೋಚನೆಗಳು ನಡೆದುವು, “ಕೊನೆಗೆ ಒಬ್ಬ 
ದುಷ್ಟ. ಸರದಾರನು ತನ್ನ ಜನಾಂಗವನ್ನು ಈ ಗಂಡಾಂತರದಿಂದ ಮುಕ್ತಗೊಳಿಸುವ ಪಣ ತೊಟ್ಟನು. (ಸೂರಃ ಕಮರ್‌ನ s 
29 ಮತ್ತು ಸೂರಃ نت‎ 12ನೆಯ ಸೂಕ್ತಗಳನ್ನು ನೋಡಿರಿ) 

106. ಕುರ್‌ಆನಿನ "ಚೀರಿ ಕಡೆಗಳಲ್ಲಿ ಕೊಡಲಾಗಿರುವ ಈ ಯಾತನೆಯ ವಿವರಣೆಯು ಹೀಗಿದೆ. Leis ಕೊಲ್ಲಲ್ಪಟ್ಟಾಗ 


ಹ. ಸಾಲಿಹ್‌ರು(ಅ) 'ಮೂರು ದಿನಗಳ ವರೆಗೆ ನಿಮ್ಮ ಮನೆಗಳಲ್ಲಿ ಸುಖ ಪಡೆಯಿರಿ' ಎಂದು ಘೋಷಿಸಿದರು. (ಹೂದ್‌ನ 65ನೇ 
ಸೂಕ್ತ) ಈ ಎಚ್ಚರಿಕೆಯ ಅವಧಿ ಮುಗಿದಾಗ ರಾತ್ರಿಯ ಕೊನೆಯ ಘಳಿಗೆ ಪ್ರಾತಕಾಲವು ಹೆತ್ತಿರವಾದಾಗ ಒಂದು ಬಲವಾದ. 


ಕಾಂಡ-19 


214 ಕುರ್‌ಆನ್‌ ن‎ 


سے 


Sh EET 5H BSS 5 
SGD SEI oo NIE 
III KEEL ERG 
۵ Als EIEN 4S Ja Magis 21 


(160-173) ಲೂತರ ಜನಾಂಗವು ರಸೂಲರನ್ನು ಸುಳ್ಳಾಗಿಸಿತು.!? ಅವರ ಸಹೋದರ ಲೂತರು 
ಅವರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ; "ನೀವು ಭಯಪಡುವುದಿಲ್ಲವೇ? ನಾನು ನಿಮ್ಮ ಪಾಲಿಗೆ 
ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿರುತ್ತೇನೆ- ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು 
ನನ್ನನ್ನು ಅನುಸರಿಸಿರಿ. ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ _ಪ್ರತಿಫಲವನ್ನೂ ಅಪೇಕ್ಷಿಸುವುದಿಲ್ಲ. 
ನನ್ನ ಪ್ರತಿಫಲವು ಸರ್ವಲೋಕಗಳ ಪಾಲಕ ಪ್ರಭುವಿನ ಬಳಿ ಇದೆ. ನೀವು ಜಗತ್ತಿನ ಸೃಷ್ಟಿಗಳ ಪೈಕಿ 
ಪುರುಷರ ಬಳಿಗೇ ಹೋಗುತ್ತೀರಾ? ಮತ್ತು ನಿಮ್ಮ ಪತ್ನಿಯರಲ್ಲಿ ನಿಮ್ಮ ಪ್ರಭು ನಿಮಗಾಗಿ ಸೃಷ್ಟಿಸಿರುವುದನ್ನು 
ಬಿಟ್ಟು ಬಿಡುತ್ತೀರಾ?” ವಾಸ್ತವದಲ್ಲಿ ನೀವು ಹದವೊರಿದ ಜನಾಂಗವಾಗಿದ್ದೀರಿ."! ಆಗ ಅವರು, "ಲೂತ್‌, 
ನೀನು ಈ ಮಾತುಗಳನ್ನು ತೊರೆಯದಿದ್ದರೆ ನಮ್ಮ ನಾಡಿನಿಂದ ಹೊರಕ್ಕೆ ಅಟ್ಟಲ್ಪಟ್ಟವರ ಸಾಲಿಗೆ ನೀನೂ 


ಸೇರುವೆ" ಎಂದರು. ಆಗ ಅವರು ಹೇಳಿದರು, "ನಿಮ್ಮ ದುಷೃತ್ಯಗಳಿಗಾಗಿ ಮರುಗುವವರಲ್ಲಿ ನಾನು 


ಸ್ಫೋಟಿವುಂಟಾಯಿತು. ಅದರೊಂದಿಗೇ ಒಂದು ಭೀಕರ ಭೂಕಂಪವುಂಟಾಯಿತು. ಅದು ಕ್ಷಣ ಮಾತ್ರದಲ್ಲಿ ಇಡೀ ಜನಾಂಗವನ್ನೇ 
ನಾಶಗೊಳಿಸಿಬಿಟ್ಟಿತು. (ಹೆಚ್ಚಿನ ವಿವರಗಳಿಗೆ ಸೂರಃ ಕಮರ್‌ನ 31, ಅಲ್‌ ಅಲ್‌ರಾಫ್‌ನ 78 ಮತ್ತು ಅಲ್‌ ಹಿಜ್ಸ್‌ನ 83- 
84ನೆಯ ಸೂಕ್ತಗಳನ್ನು ನೋಡಿರಿ) 

107. ಹೋಲಿಕೆಗಾಗಿ ಸೂರಃ ಅಲ್‌ ಅಆ್‌ರಾಫ್‌ನ 80ರಿಂದ 84, ಹೂದ್‌ನ 74ರಿಂದ 83, ಅಲ್‌ ಹಿಜ್ಸ್‌ನ 57ರಿಂದ 
71 ಅಲ್‌ ಅಂಬಿಯಾದ 71ರಿಂದ 75, ಅನ್ನಮ್ಮ್‌ನ 54ರಿಂದ 58, ಅಲ್‌ ಅಂಕಬೂತ್‌ನ 28ರಿಂದ 35, ಅಸ್ಸಾಫ್ಸಾತ್‌ನ 
133ರಿಂದ 138 ಮತ್ತು ಅಲ್‌ ಕಮರ್‌ನ 33ರಿಂದ 39ನೆಯ ಸೂಕ್ತಗಳನ್ನು ನೋಡಿರಿ. 

108. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ನೀವು ಅಖಿಲ ಸೃಷ್ಟಿಯ ಪೈಕಿ ಪುರುಷರನ್ನು ಮಾತ್ರ ನಿಮ್ಮ 
ಕಾಮಾಪೇಕ್ಲೆಯ ಶಮನಕ್ಕಾಗಿ ಆಯ್ದುಕೊಂಡಿರಿ. 2) ಅಖಿಲ ಜಗತ್ತಿನಲ್ಲಿ ಕಾಮಾಖೇಕ್ಸೆಯ ಶಮನಕ್ಕಾಗಿ ಪುರುಷರ ಬಳಿಗೆ 
ಹೋಗುವವರು ನೀವು ಮಾತ್ರ. ಈ ಎರಡನೆಯ ಅರ್ಥವನ್ನು ಸೂರಃ ಅಲ್‌ರಾಫ್‌ ಮತ್ತು ಅಂಕಬೂತ್‌ಗಳಲ್ಲಿ ಈ ರೀತಿ ಸ್ಪಷ್ಟವಾಗಿ 
ಸಮರ್ಥಿಸಲಾಗಿದೆ; "ಜಗತ್ತಿನ ಸೃಷ್ಟಿಗಳ ಪೈಕಿ ಯಾರೂ ಹಿಂದೆಂದೂ ಮಾಡದಂತಹ ಅಶ್ಲೀಲ ಕಾರ್ಯವನ್ನು ನೀವು ಮಾಡುತ್ತೀರಾ?” 

109. ಇದಕ್ಕೂ ಎರಡು ಆರ್ಥಗಳಿರಲು ಸಾಧ್ಯವಿದೆ- 1) ಈ ಬಯಕೆಯನ್ನು ನೀಗಿಸಲಿಕ್ಕಾಗಿ ಅಲ್ಲಾಹನು ಸೃಷ್ಟಿಸಿರುವ ಪತ್ನಿಯರನ್ನು 
ಬಿಟ್ಟು ಅನೈಸರ್ಗಿಕ ಸಾಧನವನ್ನು ಅರ್ಥಾತ್‌- ಪುರುಷರನ್ನು ಈ ಉದ್ದೇಶಕ್ಕಾಗಿ ಉಪಯೋಗಿಸುತ್ತೀರಿ. 2) ಆ ಪತ್ನಿಯರಲ್ಲೇ ಅಲ್ಲಾಹನು 
ಇರಿಸಿರುವ ಕಾಮಾಪೇಕ್ಟೆಯ ಶಮನದ ನೈಸರ್ಗಿಕ ಮಾರ್ಗವನ್ನು ಬಿಟ್ಟು ಅನೈಸರ್ಗಿಕ ಮಾರ್ಗವನ್ನು ಕೈಗೊಂಡಿರುತ್ತೀರಿ. 

110. ಆರ್ಥಾತ್‌- ನಿಮ್ಮ ಅಪರಾಧ ಇದೊಂದೇ ಅಲ್ಲ. ನಿಮ್ಮ ಜೀವನದ ಸಂಪೂರ್ಣ ರೀತಿಯೇ ಹದವಿೂರಿ ಕೆಟ್ಟು 
ಹೋಗಿದೆ. ಈ ಸಾರ್ವತ್ರಿಕ ಕೇಡನ್ನು ತಿಳಿದುಕೊಳ್ಳಲಿಕ್ಕಾಗಿ ಸೂರಃ ಅನ್ನಮ್ಮ್‌ನ 54ನೆಯ ಸೂಕ್ತ, ಅಂಕಬೂತ್‌ನ 29ನೆಯ ಸೂಕ್ತ 
ಮತ್ತು ಅಲ್‌ ಹಿಜ್ಸ್‌ನ 39ನೆಯ ಟಿಪ್ಪಣಿಯನ್ನು ನೋಡಿರಿ. 

111. ಅರ್ಥಾತ್‌- ಇದಕ್ಕಿಂತ ಮುಂಚೆ ನಮ್ಮ ವಿರುದ್ಧ ತುಟಿ ಬಿಚ್ಚಿದ ಅಥವಾ ನಮ್ಮ ವರ್ತನೆಗಳನ್ನು ವಿರೋಧಿಸಿದ 
ಅಥವಾ ನಮ್ಮ ಇಚ್ಛೆಗೆ ವಿರುದ್ಧ ಕಾರ್ಯವೆಸಗಿದ ಪ್ರತಿಯೊಬ್ಬನೂ ನಮ್ಮ ನಾಡುಗಳಿಂದ ಅಟ್ಟಲ್ಪಟ್ಟಿದ್ದಾನೆಂಬುದು ನಿನಗೆ ತಿಳಿದೇ 
ಇದೆ. ಈಗ ನೀನು ಹೀಗೆ ಮಾಡಿದರೆ ನಿನ್ನ ಗತಿಯೂ ಅದೇ ಆಗುವುದು. 


ಕಾಂಡ-19 


26. ಅಶ್ಕುಅರಾ 215 


BEEN Sh GLE cai iis 
ಹಗ ಸಳ ಪಿತ್ತ ಪ್ರಿಯ یھن راکآ‎ 
£ TAS اسب‎ SBN SAS A Ee 


ಸೇರಿದ್ದೇನೆ. ಪ್ರಭೂ, ನನ್ನನ್ನೂ ನನ್ನ ಕುಟುಂಬವನ್ನೂ ಇವರು ಮಾಡುತ್ತಿರುವ ದುರಾಚಾರಗಳಿಂದ ರಕ್ಷಿಸು." 
ಕೊನೆಗೆ ಹಿಂದೆ ಉಳಿದವರಲ್ಲಾಗಿದ್ದ ಓರ್ವ ವೃದ್ಧೆಯ ಹೊರತು- ಅವರನ್ನೂ ಅವರ ಎಲ್ಲ ಕುಟುಂಬದವರನ್ನೂ 
ನಾವು ರಕ್ಷಿಸಿದೆವು." ಅನಂತರ ಉಳಿದವರನ್ನೆಲ್ಲ ನಾಶಗೊಳಿಸಿ ಬಿಟ್ಟೆವು ಮತ್ತು ಅವರ ಮೇಲೆ ಒಂದು 
ಮಳೆಯನ್ನು ಸುರಿಸಿದೆವು. ಎಚ್ಚರಿಕೆ ಕೊಡಲ್ಪಟ್ಟಿದ್ದವರ ಮೇಲೆ ಇಳಿದಂತಹ ಅತ್ಯಂತ ಕೆಟ್ಟ ಮಳೆ! 
(174-175) ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು 
ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ನಂಬುವವರಲ್ಲ ಮತ್ತು ವಾಸ್ತವದಲ್ಲಿ ನಿಮ್ಮ 

112. "ನಮ್ಮನ್ನು ಅವರ ಕರ್ಮಗಳ ದುಷ್ಪರಿಣಾಮದಿಂದ ರಕ್ಷಿಸು" ಎಂದೂ ಅರ್ಥೈಸಬಹುದು. ಈ ದುರಾಚಾರಿ 
ನಾಡಿನಲ್ಲಿ ಹಬ್ಬಿರುವಂತಹ ನೈತಿಕ ಕೊಳೆಯ ಸೋಂಕು ನಮ್ಮ ಸಂತತಿಗೆ ತಾಗದಿರಲಿ. ಆದುದರಿಂದ ಓ ಪ್ರಭೂ, ಈ 
ಹೊಲಸು ಸಮಾಜದಲ್ಲಿ ಜೀವನ ನಡೆಸುವುದರಿಂದ ನಾವು ಅನುಭವಿಸುತ್ತಿರುವ ದೈನಂದಿನ ಯಾತನೆಯಿಂದ ನಮ್ಮನ್ನು 
ರಕ್ಟಿಸು ಎಂದೂ ಅರ್ಥ ಮಾಡಬಹುದು. 

113. ಅಂದರೆ- ಹ. ಲೂತ್‌ರ(ಅ) ಪತ್ನಿ. ಸೂರಃ ತ್ರೀಮ್‌ನ 10ನೆಯ ಸೂಕ್ತದಲ್ಲಿ ಹ. ಲೂತ್‌(ಅ) ಮತ್ತು ಹ. 
ನೂಹ್‌ರ(ಅ) ಪತ್ನಿಯರ ಕುರಿತು-"ಆ ಇಬ್ಬರು ಸ್ತ್ರೀಯರು ನಮ್ಮ ಸಜ್ಜನ ದಾಸರ ಮನೆಗಳಲ್ಲಿದ್ದರು. ಆದರೆ ಅವರು ಅವರನ್ನು 
ವಂಚಿಸಿದರು” ಎನ್ನಲಾಗಿದೆ. ಅರ್ಥಾತ್‌- ಇಬ್ಬರೂ ತಮ್ಮ ಪತಿಯರನ್ನು ಬೆಂಬಲಿಸುವ ಬದಲಿಗೆ ತಮ್ಮ ಸತ್ಯನಿಷೇಧಿ ಜನಾಂಗವನ್ನು 
ಬೆಂಬಲಿಸಿದರು. 

114. ಮಳೆಯೆಂದರೆ- ನೀರಿನ ಮಳೆಯಲ್ಲ. ಕಲ್ಲುಗಳ ಮಳೆ. ಪವಿತ್ರ ಕುರ್‌ಆನಿನ ಇತರ ಕಡೆಗಳಲ್ಲಿ ಬಂದಿರುವ ಈ 
ಯಾತನೆಯ ವಿವರವು ಹೀಗಿದೆ: ಹ. ಲೂತ್‌ರು(ಅ) ರಾತ್ರೆಯ ಕೊನೆಯ ಜಾವದಲ್ಲಿ ತಮ್ಮ ಮಕ್ಕಳು ಮರಿಗಳನ್ನು 
ಕರೆದುಕೊಂಡು ಹೋದಾಗ, ಉಷಃ ಕಾಲಕ್ಕಿಂತ ಮುಂಚೆ ಒಂದು ಬಲವಾದ ಸ್ಫೋಟವುಂಟಾಯಿತು. "ಒಲದು ಭಯಾನಕ 
ಭೂಕಂಪವು ಅವರ ನಾಡುಗಳನ್ನು ಅಡಿಮೇಲಾಗಿಸಿ ಬಿಟ್ಟಿತು.” "ಒಂದು ಪ್ರಬಲ ಜ್ವಾಲಾಮುಖಿಯಿಂದ ಅವರ ಮೇಲೆ ಸುಟ್ಟ 
ಮಣ್ಣಿನ ಕಲ್ಲುಗಳ ಮಳೆಗೆರೆಯಲಾಯಿತು." "ಒಂದು ಚಂಡಮಾರುತದ ಮೂಲಕವೂ ಅವರ ಮೇಲೆ ಕಲ್ಲುಗಳನ್ನು ಬೀಳಿಸ 
ಲಾಯಿತು." ಬೈಬಲಿನ ವಿವರಣೆಗಳಿಂದಲೂ ಪ್ರಾಚೀನ ಗ್ರೀಕ್‌ ಮತ್ತು ಲಾಟಿನ್‌ ಉಲ್ಲೇಖಗಳಿಂದಲೂ ಆಧುನಿಕ ಕಾಲದ 
ಭೂಗರ್ಭಶಾಸ್ತ್ರಜ್ಞರ ಸಂಶೋಧನೆಗಳಿಂದಲೂ ಈ ಯಾತನೆಗಳ ವಿವರಗಳ ಮೇಲೆ ಬೆಳಕು ಬೀಳುತ್ತದೆ. ಇದರ ಸಾರಾಂಶ 
ಹೀಗಿದೆ: ಇಂದು ಡೆಡ್‌ಸಿ (ರೀರೆ Sa)ಯ ದಕ್ಸಿಣಕ್ಕೊ ಪೂರ್ವಕ್ಕೂ ಅತ್ಯಂತ ಸ್ಮಶಾನ ಮೌನ ತಾಳಿದ್ದು ನಿರ್ಜನವಾಗಿ 
ಬಿದ್ದಿರುವ ಪ್ರದೇಶದಲ್ಲಿ ಅನೇಕಾರು ಪ್ರಾಚೀನ ನಾಡುಗಳ ಅವಶೇಷಗಳಿವೆ. ಹಿಂದೊಂದು ಕಾಲದಲ್ಲಿ ಅದು ಬಹಳ ಜನ 
ನಿಬಿಡ ಪ್ರದೇಶವಾಗಿತ್ತೆಂದು ಆ ಅವಶೇಷಗಳಿಂದ ತಿಳಿಯುತ್ತದೆ. ಪ್ರಾಚ್ಮ ಅವಶೇಷಗಳ ತಜ್ಞರ ಅಂದಾಜು ಪ್ರಕಾರ- ಆ 
ಪ್ರದೇಶದಲ್ಲಿ ಜನ ನಿವಾಸವಿದ್ದ ಹಾಗೂ ಸಂಪನ್ನತೆಯ ಕಾಲವು ಕ್ರಿ.ಪೂ. 2300ರಿಂದ ಕ್ರಿ.ಪೂ. 1900ರ ವರೆಗಿತ್ತು. 
ಇತಿಹಾಸಕಾರರ, ಅಂದಾಜು ಪ್ರಕಾರ ಹ. ಇಬ್ರಾಹೀಮರ(ಅ) ಕಾಲವು ಕ್ರಿ.ಪೂ. 2000ದ ಸುಮಾರಿಗೆ ಗಶಿಸಿರಬಹುದು. ಇದರ 
ಪ್ರಕಾರ ಈ ಪ್ರದೇಶವು ಹ. ಇಬ್ರಾಹೀಮ್‌(ಅ) ಮತ್ತು ಅವರ ಸೋದರ ಪುತ್ರ ಹ. رہ مہ‎ ಕಾಲದಲ್ಲೇ ನಾಶಗೊಂಡಿ 
ತ್ಲೆಂದು ಅವಶೇಷಗಳು ಸಮರ್ಥಿಸುತ್ತವೆ. ಈ ಪ್ರದೇಶದ ಅತ್ಯಂತ ಫಲವತ್ತಾದ ಮತ್ತು ಜನನಿಬಿಡವಾಗಿದ್ದೆ ಭಾಗವನ್ನು 
ಬೈಬಲ್‌ನಲ್ಲಿ 'ಸಿದ್ದೀಮ್‌ ಕಣಿವೆ' ಎಂದು ಕರೆಯಲಾಗಿದೆ. ಕ್ರಿ.ಪೂ. 2000ಕ್ಕೂ ಸಮೊಪದ ಕಾಲದಲ್ಲಿ ಒಂದು ಬಲವಾದ 


ಕಾಂಡ-19 


216 ಕುರ್‌ಆನ್‌ ವ್ಯಾಖ್ಯಾನ 


ಮ ರ್‌ کک 2د‎ ye ಕಿ اذ کال‎ 
| تح ےہ‎ 
lo وآ وا‎ IIMS 
ತ ps 25 
2 او مو می لہ‎ 
ಫಸ ಅಟಟ GMS AES WEE 


(176-189) ಐಕಃದವರು ರಸೂಲರನ್ನು ' ಸುಳ್ಳಾಗಿಸಿದರು. 5 ಶುಐಬರು ಅವರೊಡನೆ ಹೇಳಿದ 
ಸಂದರ್ಭವನ್ನು ಸ್ಮರಿಸಿರಿ; "ನೀವು ಭಯಪಡುವುದಿಲ್ಲವೇ? ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ 
ಸಂದೇಶವಾಹಕನಾಗಿರುತ್ತೇನೆ-ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ. 
ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದ ಯಾವ ಪ್ರತಿಫಲವನ್ನೂ ಅಪೇಕ್ಸಿಸುವುದಿಲ್ಲ. ನನ್ನ ಪ್ರತಿಫಲವು 
ಸರ್ವಲೋಕಗಳ ಪಾಲಕ ಪ್ರಭುವಿನ ಬಳಿ ಇದೆ. ಅಳತೆ ಪಾತ್ರೆಯನ್ನು ಸರಿಯಾಗಿ ತುಂಬಿರಿ ಮತ್ತು ಯಾರಿಗೂ 
ಕಡಿಮೆ ಕೊಡಬೇಡಿರಿ. ಸರಿಯಾದ ತಕ್ಕೆಡಿಯಲ್ಲಿ ತೂಗಿರಿ. ಜನರಿಗೆ ಅವರ ವಸ್ತುಗಳನ್ನು ಕಡಿತಗೊಳಿಸಿ 
ಕೊಡಬೇಡಿರಿ ಮತ್ತು ಭೂಮಿಯಲ್ಲಿ ಗೊಂದಲವನ್ನು ا‎ ಹರಡುತ್ತಿರಬೇಡಿರಿ. ನಿಮ್ಮನ್ನೂ ಗತಪೀಳಿಗೆಗಳನ್ನೂ 
ಸೃಷ್ಟಿಸಿದಾತನನ್ನು ಭಯಪದಡಿರಿ.” ಆಗ ಅವರು "ನೀನೊಬ್ಬ ಮಾಟಬಾಧಿತನಾಗಿರುವೆ- ಮತ್ತು ನೀನು ನಮ್ಮ 
ಹಾಗೆಯೇ ಇರುವ ಓರ್ವ ಮಾನವನಲ್ಲದೆ ಬೇರೇನೂ ಅಲ್ಲ. ನಾವಂತು ನಿನ್ನನ್ನು ಬರಿಯ ಸುಳ್ಳುಗಾರನೆಂದು 
ಭಾವಿಸುತ್ತೇವೆ. ನೀನು ಸತ್ಕವಾದಿಯಾಗಿದ್ದರೆ ನಮ್ಮ ಮೇಲೆ ಆಕಾಶದ ಒಂದು ತುಂಡನ್ನು ಬೀಳಿಸಿ ಬಿಡು" 


ಭೂಕಂಪದ ಕಾರಣದಿಂದ ಈ ಕಣಿವೆಯು ಒಡೆದು ತಗ್ಗಿ ಹೋಯಿತೆಂದೂ 'ಡೆಡ್‌ಸೀಯ ನೀರು ಅದರ ಮೇಲೆ ಆವರಿಸಿ 
ಬಿಟ್ಟಿತಂದೂ ಆಧುನಿಕ ಕಾಲದ ಸಂಶೋಧಕರ ಸಾಮಾನ್ಯ ಅಭಿಪ್ರಾಯ. ಇಂದಿಗೂ ಇದು ಈ ಸಮುದ್ರದ ಅತಂತ ಕಡಿಮೆ 
ಆಳವಿರುವ ಭಾಗವಾಗಿದೆ. ದಕ್ಷಿಣ ಕರಾವಳಿಯೊಂದಿಗೆ ನೀರಲ್ಲಿ ಮುಳುಗಿರುವ ಕಾಡುಗಳು ಇಂದಿಗೂ ಸ್ಪಷ್ಟವಾಗಿ ಕಂಡು 
ಬರುತ್ತವೆ. ಅಷ್ಟೇ ಅಲ್ಲ ನೀರಿನಲ್ಲಿ ಕೆಲವು ಕಟ್ಟಿಡಗಳೂ ಮುಳುಗಿವೆಯೆಂದು ಸಂದೇಹ ಪಡಲಾಗುತ್ತದೆ. ಈ ಪ್ರದೇಶದಲ್ಲಿ 
ಅಲ್ಲಲ್ಲಿ ಖನಿಜತೈಲ ಮತ್ತು ಅಸ್‌ಫಾಲ್ಫ್‌ನ ಬಾವಿಗಳಿದ್ದುವೆಂದೂ ಕೆಲವೆಡೆ ಭೂಮಿಯಿಂದ ಶೀಘ್ರ ಬೆಂಕಿ ಹತ್ತುವಂತಹ: 
ಅನಿಲಗಳು ಹೊರಡುತ್ತಿದ್ದುವೆಂದೂ ಬೈಬಲ್‌ ಹಾಗೂ ಪ್ರಾಚೀನ ಗ್ರೀಕ್‌ ಮತ್ತು ಲ್ಯಾಟೀನ್‌ ಬರಹಗಳಿಂದ ತಿಳಿದು 
ಬರುತ್ತದೆ. ಈಗಲೂ ಆ ಪ್ರದೇಶದ ಭೂಗರ್ಭದಲ್ಲಿ ಖನಿಜ ತೈಲ ಮತ್ತು ಅನಿಲವಿದೆ. ಭೂಕಂಪದ ಬಲವಾದ ಆಘಾತ 
ಗಳಿಂದ ಖನಿಜ ತೈಲ ಮತ್ತು ಅನಿಲಗಳು ಭೂಗರ್ಭದಿಂದ ಹೊರಬಂದು ಪ್ರಜ್ವಲಿಸಿದವೆಂದೂ, ಸಂಪೂರ್ಣ ಪ್ರದೇಶವು 
ಭುಗ್ಗನೆ ಉರಿದು ಬಿಟ್ಟಿತೆಂದೂ ಭೂಗರ್ಭಶಾಸ್ತ್ರಜ್ಞರ ಸಂಶೋಧನೆಯಿಂದ ಅಂದಾಜಿಸಲಾಗಿದೆ. 

115. ಐಕಃದವರ ಸಂಕ್ಷಿಪ್ತ ಪ್ರಸ್ತಾಪವು ಸೂರಃ ಅಲ್‌ ಹಿಜ್ಟ್‌ನ 78ರಿಂದ 84ರ ವರೆಗಿನ ಸೂಕ್ತಗಳಲ್ಲಿ ಗಶಿಸಿದೆ. ಇಲ್ಲಿ 
ಅದರ ವಿವರ ಇದೆ. ಮದ್‌ಯನ್‌ ಮತ್ತು ಐಕಃದವರು ಬೇರೆ ಬೇರೆ ಜನಾಂಗಗಳೇ ಅಥವಾ ಇವು ಒಂದೇ ಜನಾಂಗದ "ಎರಡು 
ಹೆಸರುಗಳೋ ಎಂಬ ಬಗ್ಗೆ ವ್ಯಾಖ್ಯಾನಕಾರರೊಳಗೆ ಭಿನ್ನಾಭಿಪ್ರಾಯವಿದೆ. ಒಂದು ಪಂಗಡವು ಅವೆರಡೂ ಬೇರೆ ಬೇರೆ ಜನಾಂಗಗಳು 
ಎನ್ನುತ್ತದೆ. ಕೆಲವು ವ್ಯಾಖ್ಯಾನಕಾರರು ಎರಡನ್ನೂ ಒಂದೇ ಜನಾಂಗನವೆನ್ನುತ್ತಾರೆ. ಇವೆರಡು ಅಭಿಪ್ರಾಯಗಳೂ ಸರಿಯೆಂದು 
ಸಂಶೋಧನೆಯಿಂದ ತಿಳಿದು ಬರುತ್ತದೆ. مہ‎ ಮದ್‌ಯನ್‌ ಮತ್ತು ಅಸ್ಲಾಬುಲ್‌ بت‎ ಇವೆರಡೂ ಬೇರೆ ಬೇರೆ 
ಗೋತ್ರಗಳೆಂಬುದು ನಿಸ್ಸಂದೇಹ. ಆದರೆ ಇವೆರಡೂ ಒಂದೇ ವಂಶದ ಶಾಖೆಗಳು. ಹ. ಇಬ್ರಾಹೀಮರ(ಆ) ಪತ್ನಿ ಅಥವಾ ದಾಸಿ 
'ಕತೂರಾ'ರ ಗರ್ಭದಿಂದ ಜನಿಸಿದ ಸಂತತಿಯು ಅರಬ್‌ ಮತ್ತು ಇಸ್ರಾಈಲ್‌ ಇತಿಹಾಸದಲ್ಲಿ 'ಬನೀ ಕತೂರಾ' ಎಂಬ ಹೆಸರಿನಿಂದ /, 


ಕಾಂಡ-19 


26. ಅಶ್ಕುಅರಾ - 217 


AEE یما نون 2ھ ؤكن بُو‎ IAG Fey کت من‎ 
G4 تر عفِئرغإت 5 ذٰإك لا‎ ph ಸ Ab AE 
ಯಡ ಪಿಸಿ ಸಿನೆಭ ಪರ ತ್ರಿಶತಿ ಬ کا‎ £ 


ಎಂದರು. ಆಗ ಶುಖಬರು, "ನೀವು ಮಾಡುತ್ತಿರುವುದನ್ನೆಲ್ಲ ನನ್ನ ಪ್ರಭು ತಿಳಿದಿರುವನು”" ಎಂದರು." 
ಅವರು, ಅವರನ್ನು (ಶುಖಬರನ್ನು) ಸುಳ್ಳಾಗಿಸಿ ಬಿಟ್ಟರು. ಕೊನೆಗೆ ಛತ್ರಿಯ ದಿನದ ಯಾತನೆ ಅವರ ಮೇಲೆ 
ಎರಗಿ ಬಿಟ್ಟಿತು.!' ಅದೊಂದು ಅತಿ ಭಯಾನಕ ದಿನದ ಯಾತನೆಯಾಗಿತ್ತು. 

(190-191) ನಿಶ್ಚಯವಾಗಿಯೂ ಇದರಲ್ಲೊಂದು ನಿದರ್ಶನವಿದೆ. ಆದರೆ ಇವರಲ್ಲಿ ಹೆಚ್ಚಿನವರು 
ನಂಬುವವರಲ್ಲ. ಮತ್ತು ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ಕರೆಯಲ್ಪಡುತ್ತದೆ. ಅವುಗಳ ಪೈಕಿ ಹೆಚ್ಚು ಪ್ರಸಿದ್ಧಿಗೆ ಬಂದ ಒಂದು ಗೋತ್ರವು ಮಿದ್‌ಯಾನ್‌ ಬಿನ್‌ ಇಬ್ರಾಹೀಮ್‌ಗೆ ಸಂಬಂಧಿಸಿ, 
ಮದ್‌ಯಾನೀ ಅಥವಾ 'ಅಸ್ಟಾಬ್‌ ಮದ್‌ಯನ್‌' ಎನಿಸಿತು. ಅದರ ಜನಸಂಖ್ಯೆಯು ಉತ್ತರ ಹಿಜಾರ್‌ನಿಂದ ಫೆಲೆಸ್ತೀನ್‌ ದೇಶದ 
ದಕ್ಷಿಣದ ವರೆಗೂ ಅಲ್ಲಿಂದ ಸೀನಾಯ್‌ ಪರ್ಯಾಯ ದ್ವೀಪದ ಕೊನೆಯ ಮೂಲೆಯ ವರೆಗೂ ಕೆಂಪು ಸಮುದ್ರ ಮತ್ತು ಭೂಮಧ್ಯ 
ಸಮುದ್ರಗಳ ಕರಾವಳಿಗಳಲ್ಲಿ ಹಬ್ಬಿಕೊಂಡಿತ್ತು. ಇದರ ರಾಜಧಾನಿ 'ಮದ್‌ಯನ್‌' ಆಗಿತ್ತು. ಇನ್ನುಳಿದ ಬನೂ ಕತೂರಾರಲ್ಲಿ 
ದಿದಾನರು (ರೀರಗiೀs) ಹೆಚ್ಚು ಪ್ರ ಪ್ರಸಿದ್ಧರಾಗಿದ್ದಾರೆ. ಅವರು ಉತ್ತರ ಅರೇಬಿಯಾದಲ್ಲಿ 'ತೈಮಾ', 'ತಬೂಕ್‌' ಮತ್ತು .'ಅಲ್‌ 
ಉಲಾ'ಗಳೆ ಮಧ್ಯೆ ನೆಲೆಸಿದರು. ಇವರ ರಾಜಧಾನಿ 'ತಬೂಕ್‌' ಆಗಿತ್ತು. ಇದನ್ನು ಪ್ರಾಚೀನ ಕಾಲದಲ್ಲಿ ಐಕಃ ಎಂದೂ ಕರೆಯ 
ಲಾಗುತ್ತಿತ್ತು. ಮದ್‌ಯನ್‌ನವರಿಗೂ ಐಕಃದವರಿಗೂ ಒಬ್ಬರೇ ಪ್ರವಾದಿಯನ್ನು ರವಾನಿಸಲು ಕಾರಣ- ಅವೆರಡೂ ಒಂದೇ 
ವಂಶಜರಾಗಿದ್ದರು, ಒಂದೇ ಭಾಷೆಯನ್ನಾಡುತ್ತಿದ್ದರು ಮತ್ತು ಅವರ ಪ್ರದೇಶಗಳೂ ಪರಸ್ಪರ ಸಮೊಪದಲ್ಲಿದ್ದುವು ಎಂಬುದೇ 
ಆಗಿರಬಹುದು. ಕೆಲವು ಪ್ರದೇಶಗಳಲ್ಲಿ ಇವರು ಒಟ್ಟಿಗೆ ವಾಸಿಸುತ್ತಾ ಪರಸ್ಪರ ವಿವಾಹ ಸಂಬಂಧಗಳನ್ನು ಬೆಳೆಸಿ ಸಾಮಾಜಿಕವಾಗಿ 
ಪರಸ್ಪರ ಲೀನಗೊಂಡಿರಲೂಬಹುದು. ಇದಲ್ಲದೆ ಬನೀ ಕತೂರಾದ ಇವೆರಡೂ ಶಾಖೆಗಳ ಕಸಬು ವ್ಯಾಪಾರವಾಗಿತ್ತು. 
ಅವರೀರ್ವರಲ್ಲೂ ಒಂದೇ ತರದ ವ್ಯಾವಹಾರಿಕ ವಂಚನೆಗಳು ಮತ್ತು ಧಾರ್ಮಿಕ ಹಾಗೂ ನೈತಿಕ ಕೇಡುಗಳೂ ಕಂಡು ಬರುತ್ತಿ ಶಿದ್ದವು. 
ಹ. ಶುಖಬ್‌(ಅ) ಮತ್ತು ಮದ್‌ಯನಿನವರ ಚರಿತ್ರೆಯ ವಿವರಗಳನ್ನು ಸೂರಃ ಅಲ್‌ ಆಲ್‌ರಾಫ್‌ನ 85ರಿಂದ 93, ಹೂದ್‌ನ 
$4ರಿಂದ 95 ಮತ್ತು ಅಂಕೆಬೂತ್‌ನ 36 ಹಾಗೂ 37ನೆಯ ಸೂಕ್ತಗಳಲ್ಲಿ ನೋಡಿರಿ. 5 
116. ಅರ್ಥಾತ್‌- ಯಾತನೆ ಎರಗಿಸುವುದು ನನ್ನ ಕೆಲಸವಲ್ಲ. ಇದು ಸರ್ವಲೋಕಗಳ ಪಾಲಕ ಪ್ರಭುವಿನ ಕೈಯಲ್ಲಿದೆ. 
ಅವನು ನಿಮ್ಮ ದುಷ್ಕರ್ಮಗಳನ್ನು ಖಂಡಿತವಾಗಿಯೂ ನೋಡುತ್ತಿದ್ದಾನೆ, ಅವನು ನಿಮ್ಮನ್ನು ಆ ಯಾತನೆಗೆ ಅರ್ಹರೆಂದು ಕಂಡರೆ 
ಸ್ವತಃ 'ಅದನ್ನು ಎರಗಿಸಿ ಬಿಡುವನು. ಐಕಃದವರ ಈ ಬೇಡಿಕೆ ಮತ್ತು ಹೆ. ಶುಬಬ್‌ರ(ಅ) ಈ ಉತ್ತರದಲ್ಲಿ ಕುರೈಶ್‌ 
ಸತ ನಿಷೇಧಿಗಳಿಗೂ ಒಂದು ಎಚ್ಚರಿಕೆ ಇತ್ತು. ಅವರು ಕೂಡಾ ಪ್ರವಾದಿವರ್ಯರೊಡನೆ(ಸ) "ನಿಮ್ಮ ವಾದದಂತೆ ಆಕಾಶವನ್ನು 
ತುಂಡುತುಂಡಾಗಿಸಿ ನಮ್ಮ ಮೇಲೆ ಬೀಳಿಸಬೇಕು” ಎಂದು ಆಗ್ರಹಿಸು: ತ್ತಿದ್ದರು. (ಬನೀ ಇಸ್ರಾಈಲ್‌: 92) ಆದುದರಿಂದ ಅವರಿಗೆ- 
ಇಂತಹ ಬೇಡಿಕೆಯನ್ನೇ ಐಕಃದವರು ತಮ್ಮ ಪ್ರವಾದಿಯೊಡನೆ ಮಾಡಿದ್ದರು. ಅವರಿಗೆ ಸಿಕ್ಕಿದ ಉತ್ತರವೇ ಹ. ಮುಹಮ್ಮದ್‌ರ(ಸ) 
ಕಡೆಯಿಂದ ನಿಮ್ಮ ಬೇಡಿಕೆಗೆ ಇರುವ ಉತ್ತರವಾಗಿದೆ ಎಂದು ತಿಳಿಸಲಾಗಿದೆ. 
117. ಈ ಯಾತನೆಯ ವಿವರವೇನೂ ಪವಿತ್ರ ಕುರ್‌ಆನಿನಲ್ಲಾಗಲೀ ಯಾವುದಾದರೂ ನಂಬಲರ್ಹ ಹದೀಸ್‌ನಲ್ಲಾ। ಗಲೀ 
ಪ್ರತ್ಯಕ್ಷ ಪದಗಳಿಂದ ತಿಳಿಯುವಂತೆ- ಅವರು ಆಕಾಶದಿಂದ ಯಾತನೆಯನ್ನು ಅಪೇಕ್ಲಿಸಿದ್ದರಿಂದ ಅಲ್ಲಾಹನು ಅವರ ಕಡೆಗೆ 
Ae ಮೋಡವನ್ನು ಕಳುಹಿಸಿದನು. ಮುಂದೆ, ಯಾತನೆಯಾಗಿ ಸುರಿದ ಮಳೆಯು ಅವರನ್ನು ಸಂಪೂರ್ಣವಾಗಿ ನಾಶಗೊಳಿಸಿ 
ಬಿಡುವವರೆಗೂ ಆ ಮೋಡವು ಕೊಡೆಯಂತೆ ಅವರ ಮೇಲೆ ಆವರಿಸಿಕೊಂಡಿತ್ತು. ಕುರ್‌ಆನ್‌ನಿಂದ ಸ್ಪಷ್ಟವಾಗುವುದೇನೆಂದರೆ- ಐಕಃ 
ದವರಿಗೆ ಬಂದ ಯಾತನೆಯು ಮದ್‌ಯನ್‌ನವರಿಗೆ ಬಂದ ಯಾತನೆಗಿಂತ ಭಿನ್ನವಾಗಿತ್ತು. ಇವರು ಇಲ್ಲಿ ಹೇಳಿರುವಂತೆ ಛತ್ರಿಯ 


ಕಾಂಡ-19 


218 : ಕುರ್‌ಆನ್‌ ವ್ಯಾಖ್ಯಾನ 


2 


ಶಿಬಿ 3ء‎ 70 


> 


ہس ضس 1 تر 
LA ata‏ بیج >is‏ تی لی (er is‏ 


(192-203) ಇದು! ಸರ್ವಲೋಕಗಳ ಪಾಲಕ ಪ್ರಭುವಿನಿಂದ ಅವತೀರ್ಣಗೊಂಡಿದೆ.!೨ ನೀವು 
(ದೇವವತಿಯಿಂದ ದೇವ ಸೃಷ್ಟಿಗಳಿಗೆ) ಎಚ್ಚರಿಕೆ ನೀಡುವವರಲ್ಲಿ ಸೇರಲಿಕ್ಕಾಗಿ, ಪ್ರಾಮಾಣಿಕ ಆತ್ಮವು 
ಇದರ ಜೊತೆ ನಿಮ್ಮ ಹೃದಯಕ್ಕೆ ಇಳಿದಿದೆ ಇದು ಸುಸ್ಪಷ್ಟ ಅರಬೀ ಭಾಷೆಯಲ್ಲಿದೆ." ಮತ್ತು ಗತ 
ಜನಾಂಗಗಳ ಗ್ರಂಥಗಳಲ್ಲೂ ಇದು ಇದೆ.” ಇದನ್ನು ಬನೀ ಇಸ್ರಾಈಲರ ವಿದ್ವಾಂಸರು ತಿಳಿದಿರುವುದು 


ಯಾತನೆಯಿಂದ ನಾಶಗೊಂಡರು. ಅತ್ತ ಅವರ ಮೇಲೆ ಯಾತನೆಯು ಆಸ್ಫೋಟ ಮತ್ತು ಭೂಕಂಪದ ರೂಪದಲ್ಲಿ ಬಂತು. 
ಆದುದರಿಂದ ಇವರೆಡನ್ನೂ ಸೇರಿಸಿ ಒಂದು ಕಥೆ ಹೆಣೆಯುವ ಪ್ರಯತ್ನ ಸರಿಯಲ್ಲ. ಕೆಲವು ವ್ಯಾಖ್ಯಾನಕಾರರು 'ಯೌಮುರ್ಗುಲ್ಲ ದ 
(ಕೊಡೆಯ ದಿನ) ಯಾತನೆಯ ವಿಶದೀಕರಣವನ್ನೆ ನ್ಲೇನೋ ಮಾಡಿದ್ದಾರೆ. ಆದರೆ ಅವರ ಮಾಹಿತಿಗಳ ಮೂಲಗಳೇನೆಂಬುದು * ನಮಗೆ 
ತಿಳಿದಿಲ್ಲ. ಇಬ್ನ್‌ ಜರೀರ್‌ರು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ) ಈ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ; "ವಿದ್ವಾಂಸರ ಸೆ 
ಯಾರಾದರೂ 'ಯೌಮುದ್ದುಲ್ಲ'ದ ಯಾತನೆ ಏನಾಗತ್ತೆ دہ‎ ವಿವರಿಸಿದರೆ ನೀವು ಅದನ್ನು ಸರಿಯೆಂದು ಶಿಳಿಯಬೇಡಿರಿ.'" 

118, ಐತಿಹಾಸಿಕ ವಿವರಣೆಯನ್ನು ಸಮಾಪ್ತಿಗೊಳಿಸಿ ಇದೀಗ ವಾಕ್ಸರಣಿಯು ಈ ಅಧ್ಯಾಯದ ಆರಂಭದಲ್ಲಿ ಹೇಳಿರುವ 
ವಿಷಯದ ಕಡೆಗೆ ತಿರುಗುತ್ತದೆ. 

119. ಅರ್ಥಾತ್‌- ಇಲ್ಲಿ ಓದಿ ಹೇಳಲಾಗುತ್ತಿರುವ ಕುರ್‌ಆನಿನ ಸೂಕ್ತಗಳು ಮತ್ತು ಜನರು ವಿಮುಖರಾಗುತ್ತಿರುವ ಈ 
ದಿಕ್ರ್‌ (ಬೋಧನೆ) ಮನುಷ್ಯರು ಯಾರಾದರೂ ಸ್ವತಃ ಕಲ್ಪಿಸಿಕೊಂಡದ್ದೆಲ್ಲ. ಇದು ಸರ್ವಲೋಕ ಪಾಲಕ ಪ್ರಭುವಿನಿಂದ 
ಅವತೀರ್ಣಗೊಂಡದ್ದಾಗಿದೆ. 

120. ಸೂರಃ ಅಲ್‌ಬಕರಃ (97)ದಲ್ಲಿ ವಿಶದೀಕರಿಸಲಾಗಿರುವಂತೆ ಇದನ್ನು ಜಿಬ್ರೀಲ್‌ರ(ಅ) ಕುರಿತು ' ಹೇಳಲಾಗಿದೆ. ಇಲ್ಲಿ 
ಅವರ ಹೆಸರೆತ್ತುವ ಬದಲಿಗೆ ಅವರಿಗೆ 'ರೂಹುಲ್‌ ಅವೂನ್‌' ಎಂಬ ಬಿರುದನ್ನು ಉಪಯೋಗಿಸಿರುವುದರ ಉದ್ದೇಶ- 
ಸರ್ವಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಈ ದೇವವಾಣಿಯನ್ನು ಪಡೆದುಕೊಂಡು ಬಂದಿರುವುದು, ' ಪರಿವರ್ತನೆಯ 
ಸಾಧ್ಯತೆಗಳಿರುವಂತಹ ಯಾವುದಾದರೂ ಭೌತಿಕ دع‎ ಕ್ರಿಯಲ್ಲ. ಅದೊಂದು ಶುದ್ದಾತ್ಮವಾಗಿದ್ದು ಭೌತಿಕತೆಯ ಸಕಲ ಪ್ರ ಸ್ರಭಾವಗಳಿಂದಲೂ 
ಮುಕ್ತವಾಗಿದೆ. ಅದು ಸರ್ವಸಂಪೂರ್ಣವಾಗಿ ಪ್ರಾಮಾಣಿಕವಾಗಿದೆ. ಅದು ದೇವ ಸಂದೇಶವನ್ನು ಯಾವ ರೂಪದಲ್ಲಿ ಅದರ ವಶಕ್ಕೆ 
ಕೊಡಲಾಗುವುದೋ ಅದೇ ರೂಪದಲ್ಲಿ ಏನೂ ಹೆಚ್ಚು. ಕಡಿಮೆ ಮಾಡದೆ ತಂದು ಮುಟ್ಟಿಸುತ್ತದೆ. 

121. ಈ ಮಾತಿನ ಸಂಬಂಧ ಪ್ರಾಮಾಣಿಕ ಆತ್ಮವು ಇಳಿದಿದೆ" ಎಂಬುದರೊಂದಿಗೆ ಇರಬಹುದು, ಅಥವಾ "ಎಚ್ಚರಿಕೆ 
ನೀಡುವವರು” ಎಂಬುದರೊಂದಿಗೂ ಇರಬಹುದು. ಇದು ಮೊದಲನೆಯದಕ್ಕೆ ಸಂಬಂಧಿಸಿದ್ದರೆ- ಆ ಪ್ರಾಮಾಣಿಕ ಆತ್ಮವು ಅದನ್ನು 

ಸ್ಪಷ್ಟವಾದ ಅರಬೀ ಭಾಷೆಯಲ್ಲಿ ತಂದಿರುತ್ತದೆ ಎಂದು ಅರ್ಥವಾಗುವುದು. ಎರಡನೆಯದಕ್ಕೆ ಸಂಬಂಧಿಸಿದ್ದರೆ ಇದರ ಅರ್ಥ 
ಪ್ರವಾದಿವರ್ಯರು(ಸ) ಜನರಿಗೆ ಅರಬೀ ಭಾಷೆಯಲ್ಲಿ ಎಚ್ಚರಿಕೆ ನೀಡಲಿಕ್ಕಾಗಿ ನಿಯುಕ್ತರಾಗಿದ್ದಂತಹ ಪ್ರವಾದಿಗಳ ಸಾಲಿಗೆ 
ಸೇರಲಿಕ್ಕಾಗಿ ಎಂದಾಗುತ್ತದೆ. ಅರ್ಥಾತ್‌- ಹೂದ್‌, ಸಾಲಿಹ್‌, ಇಸ್ಮಾಈಲ್‌ ಮತ್ತು ಶುಖಬ್‌(ಅ). ಈ ಎರಡೂ ಸ್ಥಿತಿಗಳಲ್ಲಿ 
ಮಾತಿನ ಉದ್ದೇಶ ಒಂದೇ ಆಗಿರುತ್ತದೆ. (ವಿವರಣೆಗಾಗಿ ಸೂರಃ ಆಅರ್ಗುು ಸ್ಲಿಖ್‌ರುಘ್‌ನ 1ನೆಯ ಟಪ್ಪಣಿ ನೋಡಿರಿ) 

122. ಅರ್ಥಾತ್‌- ಇದೇ رہہ‎ (ಬೋಧನೆ) ಮತ್ತು ಇದೇ 'ತನ್‌ಮೀಲ್‌(ದೇವವಾಣಿ) ಮತ್ತು ಇದೇ ದಿವ್ಮ ಶಿಕ್ಷಣ 
ಗತ ದಿವೃಗ್ರಂಥಗಳಲ್ಲೂ ಇದೆ. ಈ ಶಿಕ್ಷಣದ ಪೈಕ ಈ ಲೋಕೆದಲ್ಲಿ ಕುರ್‌ಆನ್‌ ಗ್ರಂಥವೇ ಪ್ರಥಮವಾಗಿ ಮುಂದಿಟ್ಟಿರು 
ವಂತಹ ಯಾವ ವಿಷಯವೂ ಇಲ್ಲ. ನೀವು ಹೇಳುವಂತಹ ಮಾತನ್ನು ಹಿಂದಿನ ಮತ್ತು ಮುಂದಿನವರಲ್ಲಿ ಯಾರೂ 
ಎಂದೂ ಹೇಳಿಲ್ಲವೆನ್ನಲು ಸಾಧ್ಯವಲ್ಲ. 


ಕಾಂಡ-19 


26. ಅಶ್ಕುಅರಾ 219 
( XN 
SES SE SAL JRA 4 56 Ergo 
عق یھ‎ 


وہ AAAS Ta‏ لاس کے و سروے سج س عو کا 
Or‏ 4 حی BGK AS EAM SANs‏ 
ಗೈ‏ کے 225 aD‏ جا کے سے رس ہےر کے ih‏ رم کیم 
NSE ಲಯ pss‏ ککازکیف ایت ಭಜ ol‏ 
ಇವರಿಗೆ (ಮಕ್ಕಾ ವಾಸಿಗಳಿಗೆ ಒಂದು ನಿದರ್ಶನವಲ್ಲವೇ?3೫ (ಆದರೆ ಇವರ ಹಟಮಾರಿತನವು ಯಾವ‏ 
ಮಟ್ಟಕ್ಕೇರಿದೆಯೆಂದರೆ) ನಾವು ಇದನ್ನು ಓರ್ವ ಅರಬೇತರನ ಮೇಲೆ ಅವತೀರ್ಣಗೊಳಿಸಿ ಬಿಡುತ್ತಿದ್ದರೆ,‏ 
ಹಾಗೂ ಅವನು ಇದನ್ನು (ಶುದ್ಧ ಅರಬೀ ಭಾಷೆಯ ಈ ವಾಣಿಯನ್ನು) ಓದಿ ಹೇಳುತ್ತಿದ್ದರೆ ಆಗಲೂ‏ 
ಇವರು ನಂಬುತ್ತಿರಲಿಲ್ಲ." ಹಾಗೆಯೇ ನಾವು ಇದನ್ನು (ಈ ಬೋಧನೆಯನ್ನು) ಅಪರಾಧಿಗಳ ಹೃದಯ‏ 
ಗಳಿಂದ ಹಾಯಿಸಿದ್ದೇವೆ.'5 ವೇದನಾತ್ಮಕ ಯಾತನೆಯನ್ನು ಕೆಂಡುಕೊಳ್ಳುವವರೆಗೂ ಅವರು ಇದರಲ್ಲಿ ವಿಶ್ವಾಸ‏ 


ವಿರಿಸಲಾರರು.? ಅದು ಅವರಿಗೆ ಅರಿವಿಲ್ಲದಂತೆ ಅವರ ಮೇಲೆ ಬಂದೆರಗುವಾಗ- ಅವರು, "ನಮಗೀಗ 
ಏನಾದರೂ ಕಾಲಾವಕಾಶ ಸಿಗಬಹುದೇ?" ಎಂದು ಕೇಳುವರು." 


123. ಅರ್ಥಾತ್‌- ಪವಿತ್ರ ಕುರ್‌ಆನಿನಲ್ಲಿ ನೀಡಲಾಗಿರುವ ಶಿಕ್ಷಣವು ಗತ ದಿವ್ಯ ಗ್ರಂಥಗಳಲ್ಲಿ ನೀಡಲಾಗಿರುವ 
ಶಿಕ್ಷಣವೇ ಆಗಿದೆ ಎಂಬುದು ಬನೀ ಇಸ್ರಾಈಲರ ವಿದ್ವಾಂಸರಿಗೆ ತಿಳಿದಿದೆ. ಮಕ್ಕಾದವರು ಗ್ರಂಥಜ್ಞಾನ ಪರಿಚಯವಿಲ್ಲದವ 
ರೆಂಬುದು ನಿಜ. ಆದರೆ ಬನೀ ಇಸ್ರಾಈಲರ ವಿದ್ಯಾವಂತರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕರಿದ್ದಾರೆ. ಇದೇನೂ 
ಅಪೂರ್ವ ಮತ್ತು ವಿಚಿತ್ರ ದಿಕ್ರ್‌” (ಬೋಧನೆ) ಅಲ್ಲ, ಇದನ್ನು ಮುಹಮ್ಮದ್‌ರು(ಸು ಇದೇ ಪ್ರಥಮ ಬಾರಿ ತಂದು 
ನಿಮ್ಮ ಮುಂದಿಟ್ಟದ್ದಲ್ಲ, ಸಾವಿರಾರು ವರ್ಷಗಳಿಂದ ದೇವ ಪ್ರವಾದಿಗಳು ಇದೇ ದಿಕ್ರನ್ನು ನಿರಂತರವಾಗಿ ತರುತ್ತಲೇ 
ಇದ್ದರೆಂಬುದನ್ನು ಅವರು ಬಲ್ಲರು. ಹೀಗಿರುವಾಗ ಹಿಂದೆ ಬಂದಿದ್ದ ಗ್ರಂಥಗಳನ್ನು ಅವತೀರ್ಣಗೊಳಿಸಿದ ಸರ್ವಲೋಕಗಳ 
ಪಾಲಕ ಪ್ರಭುವಿನ ಕಡೆಯಿಂದಲೇ ಈ ದೇವವಾಣಿಯೂ ಅವತೀರ್ಣಗೊಂಡಿದೆಯೆಂದು ತೃಪ್ಪರಾಗಲು ಇದು ಸಾಲಡೇ? 

124. ಅರ್ಥಾತ್‌- ಈಗ ಅವರ ಜನಾಂಗದವನೇ ಆದ ಒಬ್ಬ ವ್ಯಕ್ತಿ ಅವರಿಗೆ ಸುವ್ಯಕ್ತ ಅರಬೀ ಭಾಷೆಯಲ್ಲಿ ಈ 
ವಾಣಿಯನ್ನು ಓದಿ ಹೇಳುವಾಗ ಅವರು- "ಇದನ್ನು ಇವನು اد‎ ಸೃಷ್ಟಿಸಿಕೊಂಡಿದ್ದಾನೆ' ಎಂದು ಹೇಳುತ್ತಾರೆ. ಅರಬನ 
ಬಾಯಿಯಿಂದ ಅರಬೀ ಉಪನ್ಮಾಸ ಹೊರಟರೆ ಇದನ್ನು ದೇವವಾಣಿಯೆಂದು ತಿಳಿದುಕೊಳ್ಳತಕ್ಕ ಪವಾಡ ಏನಿದೆ? ಇದೇ 
ಸುಲಲಿತ ಅರಬೀ ವಾಣಿಯನ್ನು ಅಲ್ಲಾಹನ ಕಡೆಯಿಂದ ಅರಬೇತರನ ಮೇಲೆ ಪವಾಡ ರೂಪದಲ್ಲಿ ಅವತೀರ್ಣಗೊಳಿಸಿ 
ಬಿಡುತ್ತಿದ್ದರೆ ಮತ್ತು ಅವನು ಅವರ ಮುಂದೆ ಬಂದು ಅತ್ಯಂತ ಮಧುರ ಶೈಲಿಯಲ್ಲಿ ಅದನ್ನು ಓದುತ್ತಿದ್ದರೆ ಇವರು 
ಅದನ್ನು ನಂಬದಿರುವುದಕ್ಕೆ ಬೇರೆ ನೆಪವನ್ನೊಡ್ಡುತ್ತಿದ್ದರು. ಇವರು, 'ಇವನಿಗೇೆನೋ ಯಕ್ಷ ಸೋಲಂಕಿರುವುದರಿಂದ ಅದು 


ಅಜಮಿಯನ ಬಾಯಿಯಿಂದ ಅರಬೀ ಭಾಷೆಯನ್ನು ಹೇಳಿಸುತ್ತಿದೆ" ಎನ್ನುತ್ತಿದ್ದರು. 

125. ಅರ್ಥಾತ್‌- ಇದು ಸತ್ಯಪ್ರಿಯ ಹೃದಯದಲ್ಲಿಳಿದಂತೆ ಆತ್ಮಕ್ಕೆ ಸಮಾಧಾನ ಮತ್ತು ಹೃದಯಕ್ಕೆ ಗುಣೌಷಧವಾಗಿ 
ಇವರ ಹೃದಯದೊಳಗೆ ಇಳಿಯುವುದಿಲ್ಲ. ಅವರು ತಳಮಳಗೊಳ್ಳುವ ರೀತಿಯಲ್ಲಿ ಇದು ಒಂದು ಕಾದ ಕಬ್ಬಿಣದ 
ಸಲಾಕೆಯಂತೆ ಅವರ ಹೃದಯಗಳಿಂದ ಹಾದು ಹೋಗುತ್ತದೆ. ಇದರಿಂದ ಅವರು ಗಲಿಬಿಲಿಗೊಂಡು ಅದರ ವಿಷಯಗಳ 
ಬಗ್ಗೆ ಚಿಂತನೆ ನಡೆಸುವ ಬದಲಿಗೆ ಅದನ್ನು ನಿರಾಕರಿಸಲು ಬೇಕಾದ ಅಸ್ತ್ರಗಳನ್ನು ಹುಡುಕ ತೊಡಗುತ್ತಾರೆ. 

126. ಇದೇ ಅಧ್ಯಾಯದಲ್ಲಿ ಮೇಲೆ ವಿವರಿಸಲಾಗಿರುವಂತೆ, ಇತರ ಜನಾಂಗಗಳು ಕಂಡುಕೊಂಡಂತಹ ಯಾತನೆ. 

127. ಅರ್ಥಾತ್‌- ಅಪರಾಧಿಗಳಿಗೆ ಯಾತನೆಯು ಕಣ್ಣ ಮುಂದೆ ಬಂದೊಡನೆ ನಿಜಕ್ಕೂ ಪ್ರವಾದಿ ಹೇಳುತ್ತಿದ್ದುದೆಲ್ಲವೂ 
ಸತ್ಕವಾಗಿತ್ತೆಂದು ಖಚಿತವಾಗಿ ಬಿಡುತ್ತದೆ. ಆಗ ಅವರು ಹತಾಶೆಯಿಂದ ಕೈಕೆ ಹೊಸಕಿಕೊಳ್ಳುತ್ತಾ ಅಯ್ಯೋ. ನಮಗೆ ಸ್ವಲ್ಪ 
ಕಾಲಾವಕಾಶ ಸಿಕ್ಕಿ ಬಿಡುತ್ತಿದ್ದರೆ! ಎನ್ನುತ್ತಾರೆ. ಆದರೆ ಆಗ ಕಾಲವು ಮಿಂಚ ಹೋಗಿರುತ್ತದೆ. 


ಕಾಂಡ-19 


220 ಕುರ್‌ಆನ್‌ ವ್ಯಾಖ್ಯಾನ 


نل لان Thies SE UA‏ مت ہی 
ed gL je WAS ICs‏ 
تی وت بے ಹ‏ کر ما یتین pass 2 ಚಿ ಭಿ ಸ್ನ ೨2‏ 


(204-207) ಹಾಗಾದರೆ ಇವರು ನಮ್ಮ ಯಾತನೆಗಾಗಿ ತವಕ ಪಡುತ್ತಿರುವರೇ? ಇವರಿಗೆ ನಾವು 
ವರ್ಷಗಟ್ಟಲೆ ಸುಖಭೋಗಗಳಲ್ಲಿರಲು 0ت‎ ಕೊಟ್ಟರೂ- ಅನಂತರ ಇವರಿಗೆ ಎಚ್ಚರಿಕೆ ಕೊಡ 
ಲಾಗುತ್ತಿರುವ ವಸ್ತುವೇ ಇವರ ಮೇಲೆ ಬಂದೆರಗಿ ಬಿಟ್ಟರೆ- ಇವರಿಗೆ ಒದಗಿರುವ ಜೀವನ ಸಾಧನಗಳಿಲ್ಲ 
ಯಾವ ಪ್ರ ಪ್ರಯೋಜನಕ್ಕೆ ಬರುವವೆಂದು ನೀವು ವಿವೇಚಿಸಿದಿರಾಗ೫ 

(208-209) (ನೋಡಿರಿ) ನಾವು ಎಂದೂ ಯಾವ ನಾಡನ್ನೂ ಅದಕ್ಕೆ ಎಚ್ಚರಿಕೆ ಕೊಡುವ ಉದ್ದೋಧಕೆ 
ರಿಲ್ಲದೆ ನಾಶಗೊಳಿಸಲಿಲ್ಲ ಮತ್ತು وہ‎ ಅಕ್ರಮಿಗಳಾಗಿರಲಿಲ್ಲ. ೫ 

(210-212) ಇದನ್ನು (ಈ ಸುಸ್ಪ ಸೃಷ್ಟ ಗ್ರಂಥವನ್ನು) ಶೈತಾನರು ತಂದಿಳಿಸಲಿಲ್ಲ. ೫ ಈ ಕಾರ್ಯ ಅವರಿಗೆ 
ಶೋಚಭಿಸುವುದೂ ಇಲ್ಲಿ ಮತ್ತು ಅವರಿಗೆ ಇದರ ಸಾಮರ್ಥ್ಯವೂ ಇಲ್ಲ. ಅವರಂತು ಇದನ್ನು 
ಆಲಿಸುವುದರಿಂದಲೂ ದೂರವಿರಿಸಲ್ಪಟ್ಟರುತ್ತಾರೆ. 3 


128. ಈ ನುಡಿ ಮತ್ತು ಇದಕ್ಕೆ ಮುಂಚಿನ ನುಡಿಯ ನಡುವೆ ಲಘುವಾದ ಒಂದು ಅಂತರ ಇದೆ. ಇದನ್ನು ಶ್ರೋತೃವಿನ 
ಬುದ್ಧಿಯು ತುಸು ಚಿಂತನೆ ಮಾಡಿ 2 ತುಂಬಬಲ್ಲುದು. ಯಾತನೆಗಾಗಿ ಅವರು ತ್ವರೆ ಮಾಡಲು ಕಾರಣ ವೇನೆಂದರೆ- ಅವರು 
ಯಾತನೆ ಎರಗುವ ನಿರೀಕ್ಲೆಯನ್ನೇ ಇಟ್ಟು ಕೊಂಡಿರಲಿಲ್ಲ. ಆದುದರಿಂದಲೇ ಅವರು ಪ್ರವಾದಿವರ್ಯರಿಗೆ(ಸ)- ನೀವು ನಮಗೆ ಬೆದರಿಕೆ 
ಹಾಕುತ್ತಿರುವ ಯಾತನೆ ಬರಲಿ! ಎಂದು ಪಂಥಾಹ್ವಾನ ನೀಡುತ್ತಿದ್ದರು. ಇದಕ್ಕಾಗಿ ಹೀಗೆ ಹೇಳಲಾಗುತ್ತಿದೆ; ಒಂದು ವೇಳೆ ಅವರ ಈ 
ಭಾವನೆ ಸರಿಯಾಗಿದ್ದು ಯಾತನೆ ತಕ್ಷಣ ಬರದೆ, ಅವರಿಗೆ ಈ ಲೋಕದಲ್ಲಿ ಸುಖಿಪಡಲಿಕ್ಕಾಗಿ ದೀರ್ಫುಕಾಲದವರೆಗೆ ಬಿಡುವು 
ಸಿಕ್ಕಿದರೂ ಆ ಬಳಿಕ ಎಂದಾದರೂ ಹಠಾತ್ತನೆ ಆದ್‌, ಸಮೂದ್‌, ಲೂಶ್‌ರ ಜನಾಂಗ ಮತ್ತು ಐಕಃದವರ ಮೇಲೆ ಎರಗಿದಂತಹ 
ವಿಪತ್ತು ಬಂದೆರಗಿ ಬಿಟ್ಟರೆ ಅಥವಾ ಮರಣ ಬರುವ ' ಕೊನೆಯ ಘಳಿಗೆಯೇ ಬಂದು ಬಿಟ್ಟಿರೆ, ಸುಖಭೋಗಗಳ ಈ ಕೆಲವೇ 
ವರ್ಷಗಳು ಅವರ ಪಾಲಿಗೆ ಯಾವ ವಿಧದಲ್ಲಿ ತಾನೇ ಲಾಭದಾಯಕವಾಗಬಲ್ಲ ವು? 

129. ಅರ್ಥಾತ್‌- ಅವರು ಎಚ್ಚರಿಕೆ ನೀಡುವವರ ಎಚ್ಚ ಸ್ಲೆರಿಕೆಯನ್ನೂ ಉಪದೇಶಕರ ಉಪದೇಶವನ್ನೂ ಸ್ವೀಕರಿಸಲಿಲ್ಲ. ನಾವು 
ಅವರನ್ನು ನಾಶಗೊಳಿಸಿಬಿಟ್ಟೆವು. ಇದು ಅವರ ಮೇಲೆ ನಮ್ಮ: ದೇನೂ ಅಕ್ರಮವಾಗಿರಲಿಲ್ಲ. ನಾಶಗೊಳಿಸುವುದಕ್ಕೆ ಮುಂಚೆ ನಾವು 
ಅವರಿಗೆ سج‎ ಕೊಟ್ಟು ನೇರ ಮಾರ್ಗಕ್ಕೆ ತರಲು ಪ್ರಯತ್ನಿಸದೆ ಇರುತ್ತಿದ್ದರೆ ಮಾತ್ರ دہ‎ ಅಕ್ರಮವಾಗುತ್ತಿತ್ತು. 

130. ಅರ್ಥಾತ್‌- ಸತ್ಯದ್ವೇಷಿಗಳು ಆರೋಪಿಸುವಂತೆ ಇದನ್ನು ಶೈತಾಸರು ಹೊತ್ತು ತೆಂದು ಇಳಿಸಿದುದಲ್ಲ. ಪ್ರವಾದಿವರ್ಯರ(ಸ) 
ವಿರುದ್ಧ ಮಕ್ಕಾದ ಸತ್ನ ನಿಷೇಧಿಗಳು ಹಬ್ಬಿಸೆ ಿಸುತ್ತಿದ್ದ ಸುಳ್ಳಾ ್ರರೋಷಗಳಲ್ಲಿ ಪ್ರವಾದಿವರ್ಯರು(ಸ) ಮಾಟಗಾರದಾಗಿದ್ದಾರೆ ಮತ್ತು ಸಾಮಾನ್ಮ 
ಮಾಟಗಾರರಂತೆ ಅವರಿಗೆ ಈ ವಚನಗಳನ್ನು ತೈತಾನರು ಬೋಧಿಸುತ್ತಾರೆ ಎಂಬ ಆರೋಪವೂ ಸೇರಿತ್ತು. 

131. ಅರ್ಥಾತ್‌- ಈ ವಾಣಿಯೂ ಈ ವಿಷಯಗಳೂ ಶೈತಾನರ ಬಾಯಿಗೆ ಶೋಭಿಸುವುದಿಲ್ಲ. ಕುರ್‌ಆನಿನಲ್ಲಿ ವಿವರಿಸಲ್ಪಃ ಡುತ್ತಿ 
ರುವ ವಿಷಯಗಳಿಲ್ಲ ಶೈತಾನರ ಕಡೆಯಿಂದಾಗಿರಲು ಸಾಧ್ಯವಿದೆಯೇ ಎಂಬುದನ್ನು ಸ್ವಲ್ಪವಾದರೂ ಬುದ್ದಿ ಯುಳ್ಳೆವನು ತಾನಾಗಿಯೇ 
ತಿಳಿದುಕೊಳ್ಳಬಲ್ಲನು. ಯಾವುದಾದರೂ ಶೈತಾನನು ಯಾವನಾದರೂ 'ಮಾಟಗಾರನ ಮುಖಾಂತರ ಜನರಿಗೆ ದೇವಭಯ, ಧರ್ಮನಿಷ್ಠೆ, 
ಸದಾಚಾರಗಳ ಬೋಧನೆ ಕೊಟ್ಟದ್ದನ್ನೂ ದೇವ ಸಹಭಾಗಿತ್ವ ಮತ್ತು ವಿಗ್ರಹಾರಾಧನೆಗಳಿಂದ ತಡೆದುದನ್ನೂ ಪರಲೋಕದ ವಿಚಾರಣೆಯ 
ಬಗ್ಗೆ ಎಚ್ಚರಿಸಿದುದನ್ನೂ ಅಕ್ರಮ, ಅಶ್ಕಾಚಾರ, ದುರಾಚಾರ, ಅನೈತಿಕತೆಗಳಿಂದ ತಡೆದುದನ್ನೂ ಪುಣ್ಮಕಾರ್ಯ, و‎ ಜನಸೇವೆ 
ಮತ್ತು ಸಹಾಯ ಸ ಹಕಾರದ ಉಪದೇಶ ನೀಡಿದುದನ್ನೂ ನೀವೆಂದಾದರೂ ಕೇಳಿದ್ದು೦ಟೇ? 

132. ಶೈತಾನನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಾವು ಮನುಷ್ಯರ ನೈ تم‎ ಶಿಕ್ಷಕರ ಮತ್ತು ಅವರನ್ನು ಸಂಸ್ಕರಿಸುವವರ ಸ್ಥಾನದಲ್ಲಿ ಕುಳಿತು 
ಶುದ್ಧ ಸತ್ಯ ಹಾಗೂ ಅಪ್ಪಟ ಒಳಿತನ್ನು ಬೋಧಿಸಲು ತಮಗೆ ಸಾಧ್ಯವಾಗಬೇಕೆಂದು ಅಪೇಕ್ಷಿ, ಸಿದರೂ ಅದು ಅವರಿಗೆ ಸಾಧ್ಯ ವಾಗದು. 

133. ಅರ್ಥಾತ್‌- ಈ ಕುರ್‌ಆನಿನ ಅವತೀರ್ಣದಲ್ಲಿ ಹಸ್ತಕ್ಷೇಪ ಮಾಡುವುದಂತಿರಲಿ, ಇದನ್ನು ಆಲ್ಲಾ; ಹನ ಕಡೆಯಿಂದ 
ರೂಹುಲ್‌ ಅಮೊನರು ಒಯ್ದು ತ್ತಿರುವಾಗ ಹಾಗೂ ಇದನ್ನು ಹೆ. ಮುಹಮ್ಮದ್‌ರ(ಸು) ಹೃದಯದಲ್ಲಿ ಇಳಿಸುತ್ತಿ ರುವಾಗ ಈ 


ಕಾಂಡ-19 


26. ಅಶ್ಕುಅರಾ 221 


MBG CE ANNE IS ہے‎ 


ಹಡಿಯ من‎ ಡಡ ವಲದ نر اخزض‎ ಡೂ 
೪2 4 ವ Er Lh ۔ سے کو‎ pe 
be کوکل عل الَعزیز‎ NE SE یڑ کن اق تر‎ 7 
(213-220) ಆದುದರಿಂದ امھ‎ 320: ಅಲ್ಲಾಹನೊಂದಿಗೆ ಇತರ ಯಾವ ಆರಾಧ್ಯನನ್ನೂ 
ಪ್ರಾರ್ಥಿಸಬೇಡಿರಿ. ಅನ್ಯಥಾ ನೀವು ಶಿಕ್ಸೆ ಹೊಂದುವವರಲ್ಲಾಗುವಿರಿ. ನಿಮ್ಮ ಅತ್ಯಂತ ನಿಕಟ ಸಂಬಂಧಿಕರಿಗೆ 


ಎಚ್ಚರಿಕೆ ನೀಡಿರಿ. ಸತ್ಯವಿಶ್ವಾಸಿಗಳ ಪೈಕಿ ನಿಮ್ಮನ್ನು ಅನುಸರಿಸುವವರೊಂದಿಗೆ ಸೌಜನ್ಮದಿಂದ ವರ್ತಿಸಿರಿ. 
ಆದರೆ ಅವರು ನಿಮ್ಮ ಆಜ್ಞೋಲ್ಲಂಘನೆ ಮಾಡಿದರೆ, ನೀವು ಮಾಡುವ ಕಾರ್ಯಗಳಿಂದ ನಾನು 


ಸಂಪೂರ್ಣ ಸರಣಿಯಲ್ಲಿ ಎಲ್ಲೂ ಶೈತಾನರಿಗೆ ಕಿವಿಗೊಟ್ಟು ಆಲಿಸುವ ಅವಕಾಶ ಕೂಡಾ ಸಿಗುವುದಿಲ್ಲ. 'ಹಾಗಿರುವಾಗ 
ಅವುಗಳು, 'ಅಷರ ಮೇಲೆ ಏನು ಅವತೀರ್ಣಗೊಳ್ಳುತ್ತಿದೆಯೆಂದು ತಿಳಿಯುವುದಾದರೂ ಹೇಗೆ? (ಹೆಚ್ಚಿನ ಏವರಗಳಿಗೆ ಸೂರಃ 
ಅಲ್‌ ಹಿಜ್ರ್‌ನ 8 ರಿಂದ 12 ಮತ್ತು ಅಸ್ಸಾಫ್ಪಾತ್‌ನ 5ರಿಂದ 7ರ ವರೆಗಿನ ಟಿಪ್ಪಣಿಗಳನ್ನೂ ಸೂರಃ ಜಿನ್ನ್‌ನ 8-9 
ಮತ್ತು 27ನೆಯ ಸೂಕ್ತಗಳನ್ನು ನೋಡಿರಿ) 

134. ತೋರಿಕೆಗೆ ಅಭಿಸಂಬೋಧನೆಯು ಪ್ರವಾದಿವರ್ಯರಿಗಾಗಿದ್ದರೂ(ಸು ಇದರ ಉದ್ದೇಶ ಸತ್ಮನಿಷೇಧಿಗಳಿಗೂ 
ಬಹುದೇವ ವಿಶ್ವಾಸಿಗಳಿಗೂ ಎಚ್ಚರಿಕೆ ಕೊಡುವುದಾಗಿದೆ. ಮಾತಿನ ಇಂಗಿತವೇನೆಂದರೆ- ಪವಿತ್ರ ಕುರ್‌ಆನಿನಲ್ಲಿ ಮಂಡಿಸಲಾಗು 
ತ್ತಿರುವ ಶಿಕ್ಷಣವು ಅಪ್ಪಟ ಸತ್ಯವಾಗಿದ್ದು ಇದು ವಿಶ್ವ ಸಾರ್ವಭೌಮನ ಕಡೆಯಿಂದ ಬಂದಿದೆ. ಇದರಲ್ಲಿ ಶೈತಾನನ ಮಾಲಿನ್ಮದ 
ಕಿಂಚಿತ್‌ ಸೋಂಕೂ ಇಲ್ಲ. ಆದ್ದರಿಂದಲೇ ಇಲ್ಲಿ ಸತ್ಯದ ವಿಷಯದಲ್ಲಿ ಯಾರೊಂದಿಗೂ ಯಾವ ರಿಯಾಯಿತಿಯೂ 
ಇಲ್ಲ, ಅಲ್ಲಾಹನಿಗೆ ತನ್ನ ಸೃಷ್ಟಿಯಲ್ಲಿ ಇತರ ಎಲ್ಲರಿಗಿಂತಲೂ ಅಧಿಕ ಆಅಕ್ಕರೆಯವರೂ ಪರಮಪ್ರಿಯರೂ ಆಗಿರುವವ 
ರೆಂದರೆ- ಅಂತಿಮ ಪ್ರವಾದಿ ಹ. ಮುಹಮ್ಮದ್‌(ಸ). ಆದರೆ ಅವರೂ ದೇವಾರಾಧನೆಯ ಮಾರ್ಗದಿಂದ ಕೂದಲೆಳೆಯ 
ಷ್ಟಾದರೂ ಸರಿದರೆಂದಾದರೆ, ಅಲ್ಲಾಹನ ಹಿಡಿತದಿಂದ ತಪ್ಪಿ ಹೋಗಲಾರರು. ಹೀಗಿರುವಾಗ ಇತರರು ಯಾವ ಲೆಕ್ಕಕ್ಕೆ? 

135. ಅರ್ಥಾತ್‌- ಅಲ್ಲಾಹನ ಈ ನಿಷ್ಪಕ್ಷ ಧರ್ಮದಲ್ಲಿ ಪ್ರವಾದಿಗೆ .ಹೇಗೆ ರಿಯಾಯಿತಿ ಇಲ್ಲವೋ ಹಾಗೆಯೇ 
ಪ್ರವಾದಿವರ್ಯರ(ಸ) ಮನೆತನ ಮತ್ತು: ಅವರ ಸಮೂಪದ ಬಂಧುಗಳಿಗೂ ಯಾವುದೇ ರಿಯಾಯಿತಿಗೆ ಅವಕಾಶವಿಲ್ಲ. 
ಆದುದರಿಂದಲೇ ನಿಮ್ಮ ನಿಕಟ ಸಂಬಂಧಿಕರಿಗೂ ಸುಸ್ಪಷ್ಟ ಎಚ್ಚರಿಕೆ ಕೊಡಿರೆಂದು ಅಪ್ಪಣೆಯಾಯಿತು. ಅವರು ತಮ್ಮ 
ವಿಶ್ವಾಸ ಮತ್ತು ಕರ್ಮಗಳನ್ನು ಸರಿಯಾಗಿರಿಸಿಕೊಳ್ಳದಿದ್ದರೆ ಅವರು ಪ್ರವಾದಿಯ ಸಂಬಂಧಿಕರಾಗಿರುವುದು ಅವರಿಗೆ ಏನೂ 
ಫಲಕಾರಿಯಾಗದು. ನಂಬಲರ್ಹ ವರದಿಗಳಿಂದ ತಿಳಿಯುವಂತೆ- ಈ ಸೂಕ್ತ ಅವತೀರ್ಣಗೊಂಡ ಬಳಿಕ ಪ್ರವಾದಿವರ್ಯರು(ಸು) 
ಪ್ರಪ್ರಥಮವಾಗಿ ತಮ್ಮ ಪಿಶಾಮಹರ ಸಂತತಿಯನ್ನು ಅಭಿಸಂಬೋಧಿಸುತ್ತ ಒಬ್ಬೊಬ್ಬರನ್ನೇ ಕರೆದು- "ಅಗ್ನಿಯಾತನೆಯಿಂದ 
ನಿಮ್ಮನ್ನು ನೀವೇ ರಕ್ತಿಸಿಕೊಳ್ಳುವ ಯೋಚನೆ ಮಾಡಿಕೊಳ್ಳಿರಿ. ನಾನು ಅಲ್ಲಾಹನ ಹಿಡಿತದಿಂದ ನಿಮ್ಮನ್ನು ರಕ್ಷಿಸಲಾರೆ. 
ಆದರೆ, ನನ್ನ ಸಂಪತ್ತಿನಿಂದ ನಿಮಗಿಷ್ಟ ಬಂದುದನ್ನು ಕೇಳಿಕೊಳ್ಳಬಹುದು" ಎಂದರು. ತರುವಾಯ ಅವರು ಮುಂಚಾನೆ 
ಸಫಾ ಬೆಟ್ಟದ ತುದಿಯಲ್ಲಿ ನಿಂತುಕೊಂಡು" ಕುರೈಶರ ಒಂದೊಂದೇ ಗೋತ್ರವನ್ನೂ ಕುಟುಂಬವನ್ನೂ ಹೆಸರೆತ್ತಿ ಕೂಗಿ 
ಕರೆದರು. ಪ್ರವಾದಿವರ್ಯರ(ಸ) ಕೂಗಿಗೆ ಎಲ್ಲರೂ ಬಂದು ಸೇರಿದಾಗ, "ಜನರೇ ಈ. ಪರ್ವತದ ಆಚೆ ಒಂದು ದೊಡ್ಡ: 
ಸೈನ್ಮವಿದೆ ಅದು ನಿಮ್ಮ ಮೇಲೆ ದಾಳಿ ಮಾಡಲು ಸಜ್ಞಾಗಿ ನಿಂತಿದೆ ಎಂದು ನಾನು ಹೇಳಿದರೆ- ನೀವು ನನ್ನ ಮಾತನ್ನು 
ನಂಬುವಿರಾ?” ಎಂದು ಕೇಳಿದರು. ಆಗ ಎಲ್ಲರೂ ಒಕ್ಕೊರಳಿನಿಂದ- "ಹೌದು: ನಮ್ಮ ಅನುಭವ ಪ್ರಕಾರ- ನೀವೆಂದೂ 
ಸುಳ್ಳಾಡಿದವರಲ್ಲ" ಎಂದರು. ಇದನ್ನು ಕೇಳಿ ಪ್ರವಾದಿವರ್ಯರುಸ) "ಸರಿ ಹಾಗಾದರೆ ನಾನು ಅಲ್ಲಾಹನ _ಕಠಿಣ ಯಾತನೆ 
ಬಂದೆರಗುವುದಕ್ಕೆ ಮುಂಚೆಯೇ ನಿಮಗೆ ಎಚ್ಚರಿಕೆ ಕೊಡುತ್ತೇನೆ. ನಿಮ್ಮ ಜೀವಗಳನ್ನು ಅವನ ಹಿಡಿತದಿಂದ ರಕ್ಷಿಸಿಕೊಳ್ಳುವ 
ಯೋಚನೆ ಮಾಡಿರಿ. ನಾನು ಅಲ್ಲಾಹನೆದುರು ನಿಮಗೇನೂ ಸಹಾಯ ಮಾಡಲಾರೆನು” ಎಂದರು. 


ಕಾಂಡ-19 


222 ಕುರ್‌ಆನ್‌ ವ್ಯಾಖ್ಯಾನ 


سے 
1 


2 ೨೨ ಮ ಲ ೫ A SUN 
کر اكییۂ العلقھ‎ ಬ್ರೆನಿಯೊಿ نی‎ ಔಡ 
ET کن اتک عل تق کک‎ 


ps 


7 سر ور ہے He‏ ےإط ಲ, po‏ 
یلو AG A‏ کن ون ھا الشعراء FESS EEL‏ 


ಹೊಣೆಮುಕ್ತನಾಗಿದ್ದೇನೆಂದು ಹೇಳಿ ಬಿಡಿರಿ ಮತ್ತು ಆ ಮಹಾ ಪ್ರಬಲನೂ ಕರುಣಾನಿಧಿಯೂ 
ಆಗಿರುವವನ ಮೇಲೆ ಭರವಸೆಯನ್ನಿಡಿರಿ-!3 ನೀವು ಏಳುವಾಗ ಅವನು ನಿಮ್ಮನ್ನು ನೋಡುತ್ತಿರುತ್ತಾನೆ'* 
"ಮತ್ತು ಸಾಷ್ಟಾಂಗವೆರಗುವವರ ಮಧ್ಯೆ ನಿಮ್ಮ ಚಲನವಲನಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ.' ನಿಶ್ಚಯವಾಗಿಯೂ 
ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. 

(221-223) ಜನರೇ, ಶೈತಾನರು ಯಾರ ಮೇಲೆ ಇಳಿಯುತ್ತಾರೆಂದು ನಾನು ನಿಮಗೆ ಹೇಳಲೇ? ಅವರು 
ಪ್ರತಿಯೊಬ್ಬ ಸುಳ್ಳುಗಾರ ಪಾಪಿಯ ಮೇಲೆ ಇಳಿಯುತ್ತಾರೆ-!4 ವದಂತಿಗಳನ್ನು ಕಿವಿಗೆ ತುಂಬುತ್ತಾರೆ ಮತ್ತು 
ಅವರಲ್ಲಿ ಹೆಚ್ಚಿನವರು ಸುಳ್ಳುಗಾರರಾಗಿರುತ್ತಾರೆ. 4 


136. ಇದಕ್ಕೆ ಎರಡು ಅರ್ಥಗಳಿರಬಹುದು- 1) ನಿಮ್ಮ ಸಂಬಂಧಿಕರ ಪೈಕಿ ಸತ್ಯವಿಶ್ವಾಸ ಸ್ವೀಕಾರ ಮಾಡಿ ನಿಮ್ಮ 
ಅನುಸರಣೆ ಕೈಗೊಂಡವರೊಂದಿಗೆ ಏನಮ್ರ ನೀತಿಯೊಂದಿಗೆ ವರ್ತಿಸಿರಿ. ನಿಮ್ಮ ಮಾತು ಕೇಳದವರೊಡನೆ ಹೊಣೆ 
ಮುಕ್ತಿಯ ಘೋಷಣೆ ಮಾಡಿಬಿಡಿರಿ 2) ಈ ಆದೇಶವು ಯಾವ ಸಂಬಂಧಿಕರಿಗೆ ಮುನ್ನೆಚ್ಚರಿಕೆ ನೀಡಬೇಕೆಂದು 
ಆದೇಶಿಸಲಾಗಿತ್ತೋ ಅವರಿಗೆ ಮಾತ್ರವಲ್ಲದೆ ಇತರೆಲ್ಲರಿಗೂ ಸಾರ್ವತ್ರಿಕವಾಗಿ ಅನ್ವಯಿಸುವಂತಹದ್ದಾಗಿರಬಹುದು. 

137. ಅರ್ಥಾತ್‌- ಜಗತ್ತಿನ ಎಷ್ಟೇ ದೊಡ್ಡ ಶಕ್ತಿಯನ್ನೂ ಲೆಕ್ಕಿಸಬೇಡಿರಿ, ಆ ಮಹಾಮಹಿಮನೂ ಕರುಣಾಮಯಿಯೂ 
ಆದವನ ಭರವಸೆಯೊಂದಿಗೆ ನಿಮ್ಮ ಕೆಲಸವನ್ನು ಮುಂದುವರಿಸಿರಿ ಅವನು ಪ್ರಬಲನಾಗಿರುವುದರಿಂದ ಅವನ ಬೆಂಬಲ 
ಪಡೆದವನನ್ನು ಕೀಳಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವನು ದಯಾಸಾಗರನಾಗಿರುವುದರಿಂದ ಅವನಿಗಾಗಿ ಅವನ 
ನಾಮೋತ್ತುಂಗತೆಯ ಕಾರ್ಯದಲ್ಲಿ ಶ್ರಮಿಸುವವರ ಪರಿಶ್ರಮಗಳನ್ನು ಅವನು ನಿಷ್ಪಲಗೊಳಿಸಲಾರನು, 

138. ಏಳುವುದೆಂದರೆ- ರಾತ್ರೆ ಕಾಲದಲ್ಲಿ ನಮಾಮುಗಾಗಿ ಏಳುವುದೂ ಆಗಿರಬಹುದು. ದೇವಸಂಬೇಶವಾಹಕತ್ವದ 
ಕರ್ತವ್ಯವನ್ನು ನೆರವೇರಿಸಲಿಕ್ಕಾಗಿ ಏಳುವುದೂ ಆಗಿರಬಹುದು. 

139. ಇದಕ್ಕೆ ಅನೇಕ ಅರ್ಥಗಳಿರಬಹುದು- 1) ಪ್ರವಾದಿವರ್ಯರು(ಸ) ಸಾಮೂಹಿಕ ನಮಾಯಿನಲ್ಲಿ ತಮ್ಮನ್ನು 
ಅನುಸರಿಸುತ್ತಿರುವವರೊಂದಿಗೆ ಏಳುತ್ತಲೂ ಕೂರುತ್ತಲೂ ಬಾಗುತ್ತಲೂ ಸಾಷ್ಟಾಂಗವೆರಗುತ್ತಲೂ ಇರುವಾಗ ಅಲ್ಲಾಹ್‌ ಅವರನ್ನು 
ನೋಡುತ್ತಿರುತ್ತಾನೆ. 2) ಸಾಷ್ಟಾಂಗ ವಂದನೆಯಲ್ಲಿ ನಿರತರಾಗಿರುವ ತಮ್ಮ ಸಂಗಡಿಗರು ಅವರ ಪರಲೋಕ ವಿಜಯಕ್ಕಾಗಿ ಏನೆಲ್ಲಾ 
ಮಾಡುತ್ತಿದ್ದಾರೆಂದು ನೋಡಲಿಕ್ಕಾಗಿ ರಾತ್ರಿಯ ಹೊತ್ತು ತಾವು ಎದ್ದು ನೀಕ್ಲಿಸುವಾಗ ಅಲ್ಲಾಹನ ದೃಷ್ಟಿಯಿಂದ ತಾವು 
ಮರೆಯಾಗಿರುವುದಿಲ್ಲ. 3) ತಾವು ತಮ್ಮ ಧರ್ಮನಿಷ್ಠ ಸಂಗಡಿಗರೊಂದಿಗೆ ಅಲ್ಲಾಹನ ದಾಸರನ್ನು ಸಂಸ್ಕರಿಸಲಿಕ್ಕಾಗಿ ಪಡುತ್ತಿರುವ 
ಎಲ್ಲ ಶ್ರಮವನ್ನೂ ಅಲ್ಲಾಹನು ಬಲ್ಲನು. 4) ಧರ್ಮನಿಷ್ಠ ಜನರ ಗುಂಪಿನಲ್ಲಿ ತಾವು ನಡೆಸುವ ಚಟುವಟಿಕೆಗಳೆಲ್ಲವೂ ಅಲ್ಲಾಹನ 
ದೃಷ್ಟಿಯಲ್ಲಿವೆ. ಅಸಂಸ್ಕೃತರನ್ನು ತಾವು ಹೇಗೆ ಸುಸಂಸ್ಕೃತರಾಗಿ ಮಾಡಿಬಿಟ್ಟಿರಿ ಎಂಬುದೂ ಅವನಿಗೆ ಗೊತಿದೆ. 

140. ಅಂದರೆ- ಮಾಟಗಾರರು, ಜ್ಯೋತಿಷಿಗಳು, ಭವಿಷ್ಠ ಹೇಳುವವರು, ರಮಲ್‌ ಶಾಸ್ತ್ರಚ್ನರು, ತಾವು ಪರೋಕ್ಷ تہج‎ 
ಹೇಳಿಕೊಳ್ಳುವವರು, ವಂಚನೆಯ ಹಾಗೂ ಪೇಚಿನ ಮಾತುಗಳನ್ನಾಡುತ್ತ ಜನರಿಗೆ ಅವರ ಅದೃಷ್ಟ ಕಥನ ಮಾಡುವವರು, ಮಹಾಚತುರ 
ರೆನಿಸಿ ಯಕ್ಷೆರ, ಆತ್ಮಗಳ ಮತ್ತಿತರರ ಮೂಲಕ ಜನರ ಸಂಕಷ್ಟಗಳನ್ನು ನೀಗಿಸುವ ಉದ್ಯೋಗ ಮಾಡುವವರು. 

141. ಪ್ರವಾದಿವರ್ಯರನ್ನುಸು) ಮಕ್ಕಾದ ಸತ್ಯನಿಷೇಧಿಗಳು ಮಾಟಗಾರನೆಂದು ಹೇಳುತ್ತಿದ್ದುದಕ್ಕೆ ಉತ್ತರವಿದು. ಈ 
ಉತ್ತರಕ್ಕೆ ಎರಡರ್ಥಗಳನ್ನು ಕೊಡಬಹುದು- 1) ಶೈತಾನರು ಒಂದಿಷ್ಟು ಕದ್ದಾಲಿಸಿ ತಮ್ಮ ಸಂಗಾತಿಗಳಿಗೆ ಪ್ರೇರಣೆ ಮೂಲಕ 
ತಿಳಿಸಿ ಬಿಡುತ್ತಾರೆ. ಅದರಲ್ಲಿ ಸ್ವಲ್ಪ ಸತ್ಯಾಂಶವಿದ್ದರೆ ಅಧಿಕಾಂಶ ಸುಳ್ಳನ್ನು ಸೇರಿಸಿ ಬಿಡುತ್ತಾರೆ. 2) ಮಹಾ ಸುಳ್ಳುಗಾರ ರಾಗಿರುವ 
ಮಾಟಗಾರರಿಂದ ಸ್ವಲ್ಪ ಕೇಳಿಕೊಳ್ಳುತ್ತಾರೆ. ಅನಂತರ ತಮ್ಮ ಕಡೆಯಿಂದ ತುಂಬಾ ಸುಳ್ಳು ಸೇರಿಸಿ ಜನರ ಕಿವಿ ತುಂಬಿಸುತ್ತಾರೆ. 


ಕಾಂಡ-19 


28. ಅಶ್ಕುಆರಾ 223 


227 ناد ಡದ‏ اکور La‏ ےت 
ga bE 1‏ فی وکیا dil‏ درا و ات 
ms‏ کے1 تن | 11 تل Sp‏ 


(224-227) ಇನ್ನು ಕವಿಗಳು- ಅವರ ಹಿಂದೆ ದಾರಿಗೆಟ್ಟವರು ನಡೆಯುತ್ತಿರುತ್ತಾರೆ."* ಅವರು 
ಪ್ರತಿಯೊಂದು ಕಣಿವೆಯಲ್ಲಿ ಅಲೆದಾಡುವುದನ್ನು ನೀವು ಕಾಣುತ್ತಿಲ್ಲವೇ? ಮತ್ತು ಅವರು ತಾವು 
ಮಾಡದಿದ್ದುದನ್ನು ಆಡುತ್ತಾರೆ-'4 ಸತ್ಯವಿಶ್ವಾಸವನ್ನು ಸ್ವೀಕರಿಸಿ, ಸತ್ಯರ್ಮಗಳನ್ನು ಮಾಡುತ್ತ ಅಲ್ಲಾಹನನ್ನು 
ಅತ್ಯಧಿಕವಾಗಿ ಸ್ಮರಿಸುತ್ತ, ತಮ್ಮ ಮೇಲೆ ಅಕ್ರಮವಾದಾಗ ಮಾತ್ರ ಅಷ್ಟೇ ಪ್ರತೀಕಾರ ತೀರಿಸುವವರು 
ಇದಕ್ಕೆ ಹೊರತಾಗಿದ್ದಾರೆ.'! ಅಕ್ರಮವೆಸಗುವವರಿಗೆ ಅವರು ಯಾವ ಪರಿಣಾಮಕ್ಕೊಳಗಾಗಲಿದ್ದಾರೆಂದು 


[3 
ಸದ್ಮದಲ್ಲೇ ತಿಳಿದು ಬರುವುದು." 


142. ಇದೂ ಅವರು ಪ್ರವಾದಿವರ್ಯರನ್ನು(ಸು ಕವಿ ಎಂದು ಆರೋಪಿಸುತ್ತಿದ್ದುದಕ್ಕೆ ಉತ್ತರವಾಗಿದೆ. ತಾತ್ಸರ್ಯ 
ವೇನೆಂದರೆ-. ಕವಿಗಳ ಸಹವಾಸದಲ್ಲಿರುವವರು ಶೀಲ, ನಡತೆ, ಚಾರಿತ್ರ, ಮನೋವೃತ್ತಿಗಳ ದೃಷ್ಟಿಯಿಂದ ಪ್ರವಾದಿವರ್ಯರ(ಸು) 
ಸಂಗಡವಿರುವವರಿಗಿಂತ ತೀರಾ ಭಿನ್ನರಾಗಿರುವುದನ್ನು ನೀವೇ ನೋಡುತ್ತಿರುವಿರಿ. ಎರಡೂ ಪಂಗಡಗಳಲ್ಲಿರುವ ವೃತ್ಕಾಸವನ್ನು 
ಕೇವಲ ಒಮ್ಮೆ ನೋಡಿದರೂ ಇವರು ಎಂತಹವರು ಮತ್ತು ಅವರು ಎಂತಹವರು ಎಂದು ಯಾರೇ ಆದರೂ 


ತಿಳಿದುಕೊಳ್ಳಬಲ್ಲರು. 

143. ಅರ್ಥಾತ್‌- ಅವರಿಗೆ ಯೋಚಿಸುವ ಮತ್ತು ತಮ್ಮ ವಾಕ್‌ ಸಾಮರ್ಥ್ಯವನ್ನು ಉಪಯೋಗಿಸುವ ಯಾವುದಾದರೂ 
ಒಂದು ನಿಶ್ಚಿತ ಮಾರ್ಗವಿಲ್ಲ. ಅವರ ವಿಚಾರವೆಂಬ ಕುದುರೆಯು ಲಂಗುಲಗಾಮಿಲ್ಲದೆ ಎಲ್ಲೆಲ್ಲೋ ಅಲೆದಾಡಿಕೊಂಡಿರುತ್ತದೆ. 
ಅವರ ಭಾವೋದ್ವೇಗಗಳ, ಕಾಮನೆಗಳ, ಉದ್ದೇಶಗಳ ಪ್ರತಿಯೊಂದು ಹೊಸ ಅಲೆಯು ಅವರ ಬಾಯಿಯಿಂದ ಒಂದು 
ಹೊಸ ಮಾತನ್ನು ಹೊರಡಿಸುತ್ತದೆ. ಆದನ್ನು ಹೇಳಲು ಅದು ವಾಸ್ತವಿಕವೋ ನಿಜವೋ ಎಂದು ನೋಡುವ ಅಗತ್ಕವನ್ನು 
ಅವರು ಮನಗಾಣುವುದಿಲ್ಲ. ಈ ಸುಪರಿಚಿತ ವೈಶಿಷ್ಟ್ಯಗಳನ್ನು ಬಲ್ಲವನೊಬ್ಬನ ಮನದಲ್ಲಿ, ಅತಂತ ಸಂತುಖಿತವಾದ, ನೇರವಾದ 
ಮಾತನ್ನಾಡುವ, ಬಹಳ ಸುಸ್ಪಷ್ಟವಾಗಿರುವ ನಿರ್ದಿಷ್ಟ ಮಾರ್ಗವನ್ನು ತೋರಿಸುವ ಮತ್ತು ಸತ್ಯ, ಪ್ರಾಮಾಣಿಕತೆ ಮತ್ತು 
ಒಳಿತಿನೆಡೆಗೆ ಕರೆಯುವುದು ಬಿಟ್ಟರೆ ಅದಕ್ಕೆ ವ್ಯತಿರಿಕ್ತವಾದ ಒಂದು ಮಾತನ್ನೂ ಎಂದೂ ಆಡದಂತಹ, ಈ ಕುರ್‌ಆನನ್ನು 
ತಂದಿರುವ ವ್ಯಕ್ತಿಯನ್ನು ಕವಿಯೆಂದು ಆರೋಪಿಸುವ ಅಸಂಬದ್ಧ ವಿಚಾರ ಮೂಡುವುದಾದರೂ ಹೇಗೆ? 

144. ಇದು ಕವಿಗಳ ಇನ್ನೊಂದು ವೈಶಿಷ್ಟ್ಯವಾಗಿದ್ದು ಪ್ರವಾದಿವರ್ಯರ(ಸ) ವರ್ತನೆಗೆ ತೀರಾ ವಿರುದ್ಧವಾದುದು. 
ಪ್ರವಾದಿವರ್ಯರು(ಸ) ಮಾಡಿದ್ದನ್ನೇ ಆಡುತ್ತಾರೆ ಹಾಗೂ ಆಡಿದ್ದನ್ನೇ ಮಾಡುತ್ತಾರೆಂಬುದನ್ನು ಅವರನ್ನು ಬಲ್ಲ ಪ್ರತಿಯೊಬ್ಬನೂ 
ಅರಿತಿದ್ದನು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕವಿಗಳು ಹೇಳುವುದೊಂದು ಮಾಡುವುದು ಇನ್ನೊಂದು ಎಂಬುದನ್ನು 
ತಿಳಿಯದಿದ್ದವರಾರು? 

145. ಇಲ್ಲಿ ನಾಲ್ಕು ವೈಶಿಷ್ಟ್ಯಗಳಿರುವ ಕವಿಗಳನ್ನು ಮೇಲೆ ಹೇಳಲಾಗಿರುವ ಸಾಮಾನ್ಯ ವೈಶಿಷ್ಟ್ಯಗಳಿರುವ ಕವಿಗಳ 
ಸಾಲಿನಿಂದ ಹೊರತುಪಡಿಲಾಗಿದೆ. ಆ ನಾಲ್ಕು ವೈಶಿಷ್ಟ್ಯಗಳು ಈ ರೀತಿ ಇವೆ- 1) ಅವರು ಸತ್ಕವಿಶ್ವಾಸಿಗಳಾಗಿರುವುದು. 2) 
ತಮ್ಮ ಕರ್ಮಜೀವನದಲ್ಲಿ ಸಜ್ಞನರಾಗಿರುವುದು. 3) ತಮ್ಮ ಸಾಮಾನ್ಯ ಸ್ಥಿತಿಗಳಲ್ಲೂ ತಮ್ಮ ಕಾವ್ಯಗಳಲ್ಲೂ ಅಲ್ಲಾಹನನ್ನು 
ಅತಿ ಹೆಚ್ಚಾಗಿ ಸ್ಮರಿಸುತ್ತಿರುವುದು. 4) ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾರನ್ನೂ ನಿಂದಿಸದಿರುವುದು ಮತ್ತು ವ್ಯಕ್ತಿಗತ, 
ಕೌಟುಂಬಿಕ ಹಾಗೂ ಜನಾಂಗ ಪಕ್ಷಪಾತಕ್ಕಾಗಿ ಪ್ರತೀಕಾರದ ಅಗ್ನಿಯನ್ನು ಉಗುಳದಿರುವುದು. 'ಆದರೆ ಅಕ್ರಮಿಗಳನ್ನು 


ಕಾಂಡ-19 


224 ಕುರ್‌ಆನ್‌ ಮ್ಯಾಖ್ಯಾನ 


ಎದುರಿಸಲಿಕ್ಯಾಗಿ ಹಾಗೂ ಸತ್ಕವನ್ನು ಬೆಂಬಲಿಸುವ ಅಗತ್ಯ ಬಿದ್ದಾಗ ಧರ್ಮುಯೋಧನು ಖಡ್ಗದಿಂದ ಮಾಡುವಂತಹ 
ಕಾರ್ಯವನ್ನು ಕವಿಯು ತನ್ನ .ಕಾವ್ಮದಿಂದ ಮಾಡಬಹುದು. .ಪ್ರವಾದಿವರ್ಯರು(ಸು- ಹ. ಕಅಬ್‌ ಬಿನ್‌ ಮಾಲಿಕ್‌ರಿಗೂ 
ಹೆಸ್ಸಾನ್‌ ಬಿನ್‌ ಸಾಬಿತ್‌ರಿಗೂ ಇಸ್ಲಾಮನ್ನು ವಿರೋಧಿಸುವ ಕವಿಗಳಿಗೆ ಸಮರ್ಪಕವಾದ ಉತ್ತರ ಕೊಡಬೇಕೆಂದೂ ಅವರನ್ನು 
ಖಂಡಿಸಬೇಕೆಂದೂ ಸ್ವತಃ ಆದೇಶ ನೀಡಿದ್ದರು. 

146. ಸತ್ಯವನ್ನು ಅಪಮಾನಿಸಲು ಸಂಪೂರ್ಣ ಹಟಮಾರಿತನದಿಂದ ಪ್ರವಾದಿವರ್ಯು ಮೇಲೆ ಮಾಟಗಾರ, ಜಾದುಗಾರ, 
ಹುಚ್ಚ ಎಂಬ ಅಪಬಾದಗಳನ್ನು ಹೊರಿಸುವವರನ್ನೇ ಇಲ್ಲಿ ಅಕ್ರಮಿಗಳೆನ್ನಲಾಗಿದೆ.. ಅಪರಿಚಿತರು ಪ್ರವಾದಿವರ್ಯರ(ಸು) 
ಧರ್ಮಾಹ್ವಾನ ಕಾರ್ಯದ ಮೇಲೆ ಸಂಶಯ ತಾಳಿ ಅವರ ಬೋಧನೆಗಳ ಕಡೆಗೆ ಕಿವಿಗೊಡದಂತೆ ಮಾಡಲಿಕ್ಕಾಗಿ ಅವರು 
ಹೀಗೆ ಹೇಳುತ್ತಿದ್ದರು. 


ಕಾಂಡ-19 


27. ಅನ್ನಮ್ಮ್‌ 225 


27. ಅನ್ನಮ್‌ 


[an] 


ಪರಿಚಯ 

ಹೆಸರು 

ಎರಡನೆಯ ರುಕೂಆ್‌ನ ನಾಲ್ಕನೆಯ ಸೂಕ್ತದಲ್ಲಿ 'ವಾದಿನ್ನಮ್ಮ್‌'(ನಮ್ಮ್‌ಕಣಿವೆನ ಪ್ರಸ್ತಾಪ ಬಂದಿದೆ. ಅಧ್ಯಾಯದ 
ಹೆಸರು ಇದರಿಂದಲೇ ಆಯ್ಕೆಯಾಗಿದೆ. - 
ಅವತೀರ್ಣ ಕಾಲ 

ವಿಷಯ ಹಾಗೂ ವಿವರಣಾ ಶೈಲಿಯು ಮಕ್ಕಾ ಜೀವನದ ಮಧ್ಯ ಕಾಲಘಟ್ಟದ" ಅಧ್ಯಾಯಗಳನ್ನು ಸಂಪೂರ್ಣವಾಗಿ 
ಹೋಲುತ್ತದೆ. ವರದಿಗಳೂ ಇದನ್ನು ಪುಷ್ಟೀಕರಿಸುತ್ತವೆ. ಮೊದಲು ಸೂರಃ ಅಶ್ಕುಅರಾ, ಅನಂತರ ' ಅನ್ನಮ್ಮ್‌ ಆ ಬಳಿಕ 
ಅಲ್‌ ಕಸಸ್‌ ಅವಶೀರ್ಣಗೊಂಡವೆಂದು مہ‎ ಅಬ್ಬಾಸ್‌ ಮತ್ತು ಜಾಬಿರ್‌ ಬಿನ್‌ ರೈದ್‌(ರ) ಹೇಳುತ್ತಾರೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯ ಎರಡು ಉಪನ್ಯಾಸಗಳನ್ನು ಒಳಗೊಂಡಿದೆ. ಮೊದಲಿನ ಉಪನ್ಮಾಸವು ಅಧ್ಯಾಯದ ಆರಂಭದಿಂದ 
ನಾಲ್ಕನೇ ರುಕೂಲ್‌ನ ಕೊನೆಯ ವರೆಗೂ ಎರಡನೆಯ ಉಪನ್ಯಾಸವು ಐದನೆಯ ರುಕೂಲ್‌ನ ಪ್ರಾರಂಭದಿಂದ ಅಧ್ಯಾಯದ 
ಅಂತ್ಯದ ವರೆಗೂ ಇದೆ. 

ಮೊದಲನೆಯ ಉಪನ್ಮಾಸದಲ್ಲಿ- ಈ ಗ್ರಂಥವು ಯಾವೆಲ್ಲಾ ವಾಸ್ತವಿಕತೆಗಳನ್ನು ಈ ವಿಶ್ವದ ಮೂಲಭೂತ 
ಬಾಸ್ತವಿಕತೆಗಳೆಂದು ಸಾರುತ್ತದೋ ಅವುಗಳನ್ನು ಅಂಗೀಕರಿಸಿ ಆ ಬಳಿಕ ತಮ್ಮ ಪ್ರಾಯೋಗಿಕ ಜೀವನದಲ್ಲೂ ಆಜ್ಞಾಪಾಲನೆ 
ಮತ್ತು ಅನುಸರಣೆಯ ನೀತಿಯನ್ನು ಪಾಲಿಸುವ ಜನರು ಮಾತ್ರ ಕುರ್‌ಆನಿನ ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯಲು 
ಸಾಧ್ಯ, ಆದರೆ ಪರಲೋಕದ ನಿರಾಕರಣೆಯು ಈ ಮಾರ್ಗಕ್ಕೆ ಬರುವುದನ್ನೂ ಇದರಲ್ಲಿ ನಡೆಯುವುದನ್ನೂ ತಡೆಯುವಂತಹ 
ಅತಿ ದೊಡ್ಡ ತೊಡಕಾಗಿದೆ- ಎಂದು ಹೇಳಲಾಗಿದೆ. 

ಈ ಪೀಠಿಕೆಯ ಬಳಿಕ ಮೂರು ವಿಧದ ಗುಣ ಸ್ವಭಾವಗಳ ಮಾದರಿಗಳನ್ನು ಮುಂದಿಡಲಾಗಿದೆ. 

ಒಂದನೆಯದು- ಫಿರ್‌ಔನನ, ಸಮೂದ್‌ ಜನಾಂಗದ ಸರದಾರರ ಮತ್ತು ಲೂತ್‌ ಜನಾಂಗದ ದುಷ್ಟರ ಮಾದರಿ. 
ಪರಲೋಕದ ಬಗ್ಗೆ ನಿಶ್ಚಿಂತೆ ಮತ್ತು ಇದರ ಪರಿಣಾಮವಾಗಿ ಸ್ವೇಚ್ಛೆಗಳ ದಾಸ್ಯ- ಇವುಗಳ ಆಧಾರದಲ್ಲೇ ಇವರ ಚಾರಿತ್ರ್ಯದ 
ನಿರ್ಮಾಣವಾಗಿತ್ತು. ಇವರು ಯಾವ ನಿದರ್ಶನವನ್ನು ಕಂಡರೂ ಸತ್ಯವಿಶ್ವಾಷ ಸ್ವೀಕಾರ ಮಾಡಲು ಸಿದ್ದರಾಗಲಿಲ್ಲ. ಮಾತ್ರವಲ್ಲ, 
ಇವರು ತಮ್ಮನ್ನು ಶುಭ ಹಾಗೂ ಒಳಿತುಗಳ ಕಡೆಗೆ ಕರೆದವರ ಶತ್ರುಗಳಾದರು. 

ಎರಡನೆಯದು- ಹ.ಸುಲೈಮಾನ್‌ರ(ಆ) ಮಾದರಿ. ಅವರಿಗೆ ಅಲ್ಲಾಹನು ಸಂಪತ್ತನ್ನೂ ಸಾಮ್ರಾಜ್ಕಾಧಿಕಾರವನ್ನೂ 
ಪ್ರತಾಪವನ್ನೂ ದೊಡ್ಡ ಪ್ರಮಾಣದಲ್ಲಿ ದಯಪಾಲಿಸಿದ್ದನು. ಆದರೆ ಇಷ್ಟೆಲ್ಲ ಇದ್ದೂ ತಾನು ಅಲ್ಲಾಹನ ಮುಂದೆ 
ವಿಜಾರಣೆಗೆ ಒಳಗಾಗತಕ್ಕವನೆಂದು ಅವರು ತಿಳಿದುಕೊಂಡಿದ್ದರು. ಆದುದರಿಂದ ನೈಜ ದಾನಿಯ ಮುಂದೆ ಅವರ ತಲೆಯು 
ಸದಾ ಬಾಗಿಯೇ ಇರುತ್ತಿತ್ತು. 

ಮೂರನೆಯದು- 'ಸಬಾ' ರಾಣಿಯ ಮಾದರಿ. ಅವಳು ಆರಬ್‌ ಇತಿಹಾಸದ ಅತ್ಯಂತ ಪ್ರಸಿದ್ಧ ಮತ್ತು ಸಂಪದ್ಭರಿತ 
ಜನಾಂಗವನ್ನು ಆಳುತ್ತಿದ್ದಳು. ಮಾನವನನ್ನು ಗರ್ವಿಷ್ಕ್ಠರನ್ನಾಗಿ ಮಾಡಿಬಿಡುವಂತಹ ಸಕಲ ಐಶ್ವರ್ಯ ಸಾಧನಗಳೂ 
ಅವಳಲ್ಲಿದ್ದುವು. ಅವಳು ಒಂದು ಬಹುದೇವಾರಾಧಕ ಜನಾಂಗಕ್ಕೆ ಸೇರಿದ್ದಳು. ಪೂರ್ವಿಕರನ್ನು ಅನುಕರಿಸುವ 
ಮನೋಭಾವದಿಂದಾಗಿ ಹಾಗೂ ತನ್ನ ಜನಾಂಗದಲ್ಲಿ ತನ್ನ ನಾಯಕತ್ವದ ಸ್ಥಾನವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ 
ಅವಳಿಗೆ ಬಹುದೇವ ವಿಶ್ವಾಸಿ ಧರ್ಮವನ್ನು ತ್ಯಜಿಸಿ ಏಕದೇವ ವಿಶ್ವಾಸವನ್ನು ಸ್ವೀಕರಿಸುವುದು ಬಹಳ ಕಷ್ಟಕರವಾಗಿತ್ತು. 
ಆದರೆ ಸತ್ಯವು ಅವಳ ಮುಂದೆ ವ್ಯಕ್ತವಾಗಿ ಬಿಟ್ಟಾಗ ಅದನ್ನು ಸ್ವೀಕರಿಸುವಂತೆ ಅವಳನ್ನು ತಡೆಯಲು ಯಾವ ವಸ್ತುವಿಗೂ 
ಸಾಧ್ಯವಾಗಲಿಲ್ಲ. ಏಕೆಂದರೆ, ಅವಳ ಪಥಭ್ರಷ್ಟತೆಯು ಅವಳೊಂದು ಮುಶ್ರಿಕ್‌ ಪರಿಸರದಲ್ಲಿ ಬೆಳೆದ ಕಾರಣದಿಂದ 


ಮಾತ್ರವಾಗಿತ್ತು. ಸ್ವೇಚ್ಛಾಚಾರ ಮತ್ತು ಸ್ವಾರ್ಥದ ದಾಸ್ಕವೆಂಬ ರೋಗಗಳು ಅವಳಿಗೆ ಸೋಂಕಿರಲಿಲ್ಲ. 


226 ಕುರ್‌ಆನ್‌ ವ್ಯಾಖ್ಯಾನ 


ಎರಡನೆಯ ಉಪನ್ಮಾಸದಲ್ಲಿ ಮೊತ್ತಮೊದಲು ವಿಶ್ವದ ಕೆಲವು ಸುವ್ಯಕ್ತ ಮತ್ತು ಪ್ರಸಿದ್ಧ ವಾಸ್ತವಿಕತೆಗಳ ಕಡೆಗೆ 
ಸೂಚಿಸಿ ಈ ವಾಸ್ತವಿಕತೆಗಳು ಬಹುದೇವ ವಿಶ್ವಾಸಕ್ಕೆ ಸಾಕ್ಸ್ಯವಹಿಸುತ್ತವೋ ಅಥವಾ ಏಕದೇವ ವಿಶ್ವಾಸಕ್ಕೋ ಎಂದು 
ಮಕ್ಕಾದ ಸತ್ಯನಿಷೇಧಿಗಳೊಡನೆ ಪದೇ ಪದೇ ಪ್ರಶ್ನಿಸಲಾಗಿದೆ. ಅನಂತರ, ಸತ್ಯನಿಷೇಧಿಗಳು ಕುರುಡರೂ ಕಿವುಡರೂ. 'ಆಗಿಬಿಡಲು, 
ಅವರು ಪರಲೋಕ ಜೀವನವನ್ನು ನಿರಾಕರಿಸುತ್ತಿರುವುದೇ ಕಾರಣ ಎಂದು ಹೇಳುವ ಮೂಲಕ ಅವರ ನಿಜವಾದ ರೋಗವೇನು 
ಎಂಬುದನ್ನು ಬೊಟ್ಟುಮಾಡಿ ತೋರಿಸಲಾಗಿದೆ. 

' ಈ ವಾದದ ಉದ್ದೇಶವು ಗಾಢ ನಿದ್ರಾವಸ್ಥೆಯಲ್ಲಿರುವವರನ್ನು ಬಡಿದೆಬ್ಬಿಸುವುದಾಗಿದೆ. ಆದುದರಿಂದ 6 ಮತ್ತು 
7ನೆಯ ರುಕೊಲ್‌ಗಳಲ್ಲಿ ಪರಲೋಕ ವಿಶ್ವಾಸವನ್ನು ಜನರಲ್ಲಿ ಜಾಗೃತಗೊಳಿಸುವಂತಹ ವಿಷಯಗಳನ್ನು ಪದೇ ಪದೇ 
ಹೇಳಲಾಗಿದೆ. 

ಉಪೆಸಂಹಾರದಲ್ಲಿ ಕುರ್‌ಆನಿನ ಮುಖ್ಯ ಸಂದೇಶವನ್ನು ಅಂದರೆ-ಏಕದೇವನ ದಾಸ್ಕದ ಕರೆಯನ್ನು ಬಹಳ ಚುಟುಕಾಗಿ, 
ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಮುಂದಿಡಲಾಗಿದೆ. ಅದನ್ನು ಸ್ವೀಕರಿಸುವುದು ನಿಮಗೆ ಲಾಭದಾಯಕವೂ ಅದರ 
ನಿರಾಕರಣೆಯು ನಿಮಗೆ ಹಾನಿಕರವೂ ಆಗಿರುತ್ತದೆಂದು ಎಚ್ಚರಿಸಲಾಗಿದೆ. 


ಸಾ 
ds 
EEF Lh SNM ظطس× چک يك‎ 


ವಿಯ ಡಿ دم‎ 9 3೪5 ಓತು ಮಹತ ಹ 
dO STS SiN ANG 


27. ಅನ್ನಮ್‌ 


[oe] 


(ಅವತೀರ್ಣ-ಮಕ್ಕಾದಲ್ಲಿ) ۱ 
ಸೂಕ್ತಗಳು-93 ರುಕೂಲ್‌ಗಳು-7 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ತಾ ಸೀನ್‌. ಇವು ಕುರ್‌ಆನ್‌ ಮತ್ತು ಸುವ್ಯಕ್ತ ಗ್ರಂಥದ ಸೂಕ್ತಗಳು. (ಇದು) ಮಾರ್ಗದರ್ಶನ 
ಮತ್ತು ಸುವಾರ್ತೆಯಾಗಿದೆ? ನಮಾರುನ್ನು ಸಂಸ್ಥಾಪಿಸುವ ಹಾಗೂ ರುಕಾತ್‌ ಕೊಡುವ ಸತ್ಯವಿಶ್ವಾಸಿಗಳಿಗೆ? 
ಮತ್ತು ಅವರು ಪರಲೋಕದ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿರಿಸುವವರಾಗಿರುತ್ತಾರೆ.* ವಾಸ್ತವದಲ್ಲಿ ನಾವು 
ಪರಲೋಕದ ಮೇಲೆ ವಿಶ್ವಾಸವಿರಿಸದವರಿಗೆ ಅವರ ದುಷೃತ್ಯಗಳನ್ನು ಮನೋಹರವಾಗಿಸಿ ಬಿಟ್ಟಿದ್ದೇವೆ. 


1. 'ಕತಾಬಿಮ್ಮುಬೀನ್‌' (ಸುವ್ಯಕ್ತ ಗ್ರಂಥ) ಎಂಬುದರ ಒಂದು ಅರ್ಥ- ಅದು ತನ್ನ ಬೋಧನೆ, ಆಜ್ಞೆ ಮತ್ತು 
ಮಾರ್ಗದರ್ಶನಗಳನ್ನು ಸಂಪೂರ್ಣ ವ್ಯಕ್ತವಾಗಿ ವಿವರಿಸುತ್ತದೆಂದಾಗಿದೆ. ಇದರ ಇನ್ನೊ೦ದು ಅರ್ಥ- ಅದು, ಸತ್ಯ ಮತ್ತು ಮಿಥ್ಮಗಳ 
ತಾರತಮ್ಮವನ್ನು ಸ್ಪಷ್ಟವಾದ ರೀತಿಯಿಂದ ತೆರೆದಿಟ್ಟು ಬಿಡುತ್ತದೆ- ಎಂದಾಗಿದೆ. ಇದು ದೇವಗ್ರಂಥವಾಗಿದೆಯೆಂಬುದು ವ್ಯಕ್ತ ಎಂಬ 
ಮೂರನೆಯ ಅರ್ಥವೂ ಇದೆ. 

2. ಅರ್ಥಾತ್‌- ಈ ಸೂಕ್ತಿಗಳು ಮಾರ್ಗದರ್ಶನ ಮತ್ತು ಸುವಾರ್ತೆಗಳಾಗಿವೆ. 'ಮಾರ್ಗದರ್ಶನ ನೀಡುವ' ಮತ್ತು "ಸುವಾರ್ತೆ 
ಕೊಡುವ' ಎನ್ನುವ ಬದಲಿಗೆ ಅವುಗಳನ್ನೇ 'ಮಾರ್ಗದರ್ಶನ' ಮತ್ತು 'ಸುವಾರ್ತೆ' ಎನ್ನಲಾಗಿದೆ. ಮಾರ್ಗದರ್ಶನ ಮತ್ತು ಸುವಾರ್ತೆ 
ನೀಡುವ ವಿಷಯದಲ್ಲಿ ಈ ಸೂಕ್ತಗಳು ಪರಿಪೂರ್ಣವಾಗಿವೆ ಎ೦ಬುದನ್ನು ಈ ಮೂಲಕ ತಿಳಿಸಲುದ್ದೇಶಿಸಲಾಗಿದೆ. 

3. ಅರ್ಥಾತ್‌- ಪವಿತ್ರ ಕುರ್‌ಆನಿನ ಈ ಸೂಕ್ತಗಳು ಮಾರ್ಗದರ್ಶನ ನೀಡುವುದು ಮತ್ತು ಸದ್ಗತಿಯ ಸುವಾರ್ತೆಯನ್ನು 
ನೀಡುವುದು ಎರಡು ವೈಶಿಷ್ಟ್ಯಗಳನ್ನು ಹೊಂದಿರುವವರಿಗೆ ಮಾತ್ರ. ಅವು ಯಾವುದೆಂದರೆ - 1) ಸತ್ಯವಿಶ್ವಾಸ ಸ್ವೀಕಾರ ಮಾಡುವುದು 
ಹಾಗೂ ಕುರ್‌ಆನ್‌ ಮತ್ತು ಪ್ರವಾದಿ ಹ. ಮುಹಮ್ಮದ್‌ರ(ಸ) ಸಂದೇಶವನ್ನು ಸ್ವೀಕರಿಸುವುದು. 2) ಈ ಸಂದೇಶವನ್ನು 
ಸ್ವೀಕರಿಸಿಕೊ೦ಡರೆ ಮಾತ್ರ ಸಾಲದು. ಕಾರ್ಯತಃ ಅದರ ಅನುಸರಣೆಗೂ ಸನ್ನದ್ಧರಾಗಿರಬೇಕು. ನಮಾಯುನ ಸಂಸ್ಥಾಪನೆ ಮತ್ತು 
ರುಕಾತ್‌ನ ಪಾವತಿ ಈ ಸನ್ನದ್ದತೆಯ ಪ್ರಥಮ ಲಕ್ಷಣವಾಗಿದೆ. 

4. ಪರಲೋಕ ವಿಶ್ವಾಸವು ಮೂಲಭೂತ ವಿಶ್ವಾಸಗಳ ಪೈಕಿ ಒಂದಾಗಿದೆ. ಆದ್ದರಿಂದ 'ಸತ್ಯವಿಶ್ವಾಸಿಗಳು' ಎನ್ನುವಾಗ ಅದರ 
ಅರ್ಥ ಏಕದೇವತ್ವ ಮತ್ತು ಪ್ರವಾದಿತ್ವದ ಜೊತೆ ಪರಲೋಕದ ಮೇಲೂ ವಿಶ್ವಾಸವಿರಿಸುವವರೆಂದೇ ಆಗಿದೆಯೆಂಬುದು ವ್ಯಕ್ತ. 
ಆದರೆ ಪರಲೋಕ ವಿಶ್ವಾಸವು ಧರ್ಮವಿಶ್ವಾಸದ ಒಂದು ಅಂಗವೇ ಆಗಿದ್ದರೂ ಇಲ್ಲಿ ಆ ವಿಶ್ವಾಸದ ಮಹತ್ವವನ್ನು 
ತೋರ್ಪಡಿಸಲಿಕ್ಕಾಗಿ- ಮುಖ್ಯವಾಗಿ ಒತ್ತು ಕೊಟ್ಟು ಅದನ್ನು ಪ್ರತ್ಮೇಕವಾಗಿ ಪ್ರಸ್ತಾಪಿಸಲಾಗಿದೆ. ” 4 


ಕಾಂಡ-19 


228 - ಕುರ್‌ಆನ್‌ ವ್ಯಾಖ್ಯಾನ 


PAST 


30052 5M ಟ್ರಿಖಿ3 5 di 3ಡಿ ೫ ಯಿತ 

A‏ رک کے . 7 7 ى ಲ‏ 7ر ہے رج 

BAYES َال‎ ಸಟ್ಟಾ ibs oi ۰٦ 3 

اھ کے ےج سس کت 

STE a آز ایز‎ SAGE ان‎ 
ಆದುದರಿಂದ ಅವರು ದಾರಿ ತಪ್ಪಿ ಅಲೆದಾಡುತ್ತಾರೆ.5 -ಇವರಿಗಾಗಿ ಅತ್ಕಂತ ಕೆಟ್ಟ ಯಾತನೆ ಇದೆ" 
ಮತ್ತು ಇವರೇ ಪರಲೋಕದಲ್ಲಿ ಅತ್ಯಧಿಕ ನಷ್ಟಕ್ಕೆ ಒಳಗಾಗುವವರು. (ಪೈಗಂಬರರೇ) ನಿಶ್ಚಯವಾಗಿಯೂ 
ನೀವು ಈ ಕುರ್‌ಆನನ್ನು ಓರ್ವ ಧೀಮಂತನೂ ಸರ್ವಜ್ಞನೂ ಆಗಿರುವವನ ಕಡೆಯಿಂದ ಪಡೆಯುತ್ತಿರುವಿರಿ.? 


(7-12) ಮೂಸಾರು ತಮ್ಮ ಮನೆಯವರೊಡನೆ, "ನನಗೆ ಒಂದು ಬೆಂಕಿ ಕಂಡಿದೆ. ನಾನು ಈಗಲೇ 
ಅಲ್ಲಿಂದೇನಾದರೂ ಸುದ್ದಿ ತರುತ್ತೇನೆ. ಇಲ್ಲವೇ ನೀವು ಚಳಿ ಕಾಯಿಸಿಕೊಳ್ಳುವ೦ತಾಗಲು ಕೆಂಡವನ್ನಾದರೂ 


ಈ ಮೂಲಕ ತಿಳಿಸಲು ಉದ್ದೇಶಿಸುವುದೇನೆಂದರೆ- ಪರಲೋಕ ವಿಶ್ವಾಸವಿಲ್ಲದವರಿಗೆ ಕುರ್‌ಆನ್‌ ತೋರಿಸಿದ ಮಾರ್ಗದಲ್ಲಿ 
ನಡೆಯುವುದಂತಿರಲಿ ಆ ಮಾರ್ಗದಲ್ಲಿ ಹೆಜ್ಜೆಯಿಡುವುದು ಕೂಡಾ ಅಸಾಧ್ಯ: ವಾಗುತ್ತದೆ. ಏಕೆಂದರೆ ಇಂತಹ ದೃಷ್ಟಿಕೋನವುಳ್ಳೆವರು 
ಸ್ವಾಭಾವಿಕವಾಗಿಯೇ, ಈ ಲೋಕದಲ್ಲಿ ವ್ಯಕ್ತವಾಗುವ ಅಥವಾ ಆಗಬಹುದಾದ ಪರಿಣಾಮಗಳ ಆಧಾರದಲ್ಲಿ ಮಾತ್ರ ಒಳಿತು 
ಕೆಡುಕುಗಳನ್ನು ಅಳೆಯುತ್ತಾರೆ. ಅಂತಹವರಿಗೆ ಪರಲೋಕದ ಹಿತಾಹಿತ ಮತ್ತು ಲಾಭ-ನಷ್ಟಗಳನ್ನು ಮಾನದಲಿಡವಾಗಿಸಿ ಒಳಿತು 
ಕೆಡುಕುಗಳನ್ನು ನಿರ್ಧರಿಸುವಂತಹ ಮಾರ್ಗದರ್ಶನವನ್ನೂ ಉಪದೇಶಗಳನ್ನೂ' ಸ್ವೀಕರಿಸುವುದು "ಅಸಾಧ್ಯವಾಗುತ್ತದೆ. 

5. ಅರ್ಥಾತ್‌- ಮನುಷ್ಯನು ಜೀವನ ಮತ್ತು ಅದರ.ಚಟುವಟಿಕೆಗಳ ಫಲಿತಾಂಶಗಳನ್ನು ಈ ಲೋಕಕ್ಕೆ ಮಾತ್ರ ಸೀಮಿತವೆಂದು 
ಬಾವಿಸಿಕೊಂಡಾಗ Pia i ಅವನಲ್ಲಿ ಒಂದು ಭೌತಿಕವಾದಿ ದೃಷ್ಟಿಕೋನ ಬೆಳೆಯುವುದು. ಅವನಿಗೆ ಸತ್ಯ: -ಮಿಥ್ಕ ಶಿರ್ಕ್‌- 
ತೌಹೀದ್‌, ಪಾಪ-ಪುಣ್ಯ, ನೈತಿಕ-ಅನೈತಿಕ ಮೊದಲಾದವುಗಳ ಚರ್ಚೆಗಳೆಲ್ಲವೂ ಅರ್ಥಹೀನವಾಗಿ ತೋರುವುವು. ಕೇವಲ ಲೌಕಿಕ 
ಜೀವನದ ಸಂಪತ್‌- ಸೌಲಭ್ಯಗಳು ಮತ್ತು ಲೌಕಿಕ ವಿಜಯವೇ ಅವನ ನೈಜ ಗುರಿಯಾಗಿದ್ದು, ಅವುಗಳನ್ನು ಹೊಂದುವ ಚಿಂತೆಯಲ್ಲಿ 
ಏನು ಮಾಡಲಿಕ್ಕೂ ಸಿದ್ಧ ನರುವನು. ಈ ಉದ್ದೇಶ ಸಾಧನೆಗಾಗಿ ತಾನು ಮಾಡುವುದೆಲ್ಲವೂ ಶ್ರೇಷ್ಠವೆಂದೇ ಅವನು ತಿಳಿಯುವನು. 
ಇದು ದೇವ ನಿರ್ಮಿತವಾದ ಪ್ರಕೃತಿ ನಿಯಮವಾಗಿದೆ ಮತ್ತು ಮನುಷ್ಯ ಮನಃಶಾಸ್ತ್ರದ ಸ್ವಾಭಾವಿಕ ಪರಿಣಾಮವಾಗಿದೆ. ಯಾವುದಾದ 
ರೊಂದು ದುಷ್ಕರ್ಮವನ್ನು ಒಬ್ಬನ ಪಾಲಿಗೆ ಮನೋಹರವಾಗಿಸುವ ಈ ಕ್ರಿಯೆಯನ್ನು ಪವಿತ್ರ ಕುರ್‌ಆನಿನಲ್ಲಿ ಒಮ್ಮೊಮ್ಮೆ 
ಅಲ್ಲಾಹನಿಗೂ ಕೆಲವೊಮ್ಮೆ ಪೈತಾನನಿಗೂ ಸಂಬಂಧಿಸಲಾಗಿದೆ. ಅದನ್ನು ಅಲ್ಲಾಹನಿಗೆ ಸೆಂಬಂಧಿಸಿರುವಲ್ಲಿ ಅದರ ಅರ್ಥವು ಮೇಲೆ 
ಹೇಳಿದಂತೆ ಈ ದೃಷ್ಟಿಕೋನವನ್ನಿಟ್ಟುಕೊ೦ಡವನಿಗೆ ಸ್ವಾಭಾವಿಕವಾಗಿ ಜೀವನದ ಈ ದಾರಿಯೇ ಮನೋಹರವಾಗಿ” ಕಾಣಿಸುವುದು 
ಎಂದಾಗುತ್ತದೆ. ಅದನ್ನು ಶೈತಾನನಿಗೆ ಸಂಬಂಧಿಸಿರುವಲ್ಲಿ ಇದರ ಅರ್ಥ- ಈ ವಿಚಾರ ಮತ್ತು ಆಚಾರ ವೈಖರಿಯನ್ನು ಇರಿಸಿ 
ಕೊಂಡವನ ಮುಂದೆ ಶೈತಾನನು ಒಂದು ಕಾಲ್ಪನಿಕ ಸ್ವರ್ಗವನ್ನು ತಂದಿಟ್ಟು, ಶಾಭಾಸ್‌, ಬಹಳ ಒಳ್ಳೆಯ ದಾರಿಯನ್ನೇ 
ಹಿಡಿದಿರುವಿಯಂದು ಸಮಾಧಾನ ಪಡಿಸುತ್ತಾ ಬೆನ್ನು ತಟ್ಟುತ್ತಾನೆ ಎಂದಾಗುತ್ತದೆ. 

6. ಈ ಕೆಟ್ಟ ಯಾತನೆಯ ಸ್ವರೂಪ, ಸೆಮಯ ಮತ್ತು ಸ್ಥಾನವನ್ನು ನಿಷ್ಯರ್ಷಿಸಲಾಗಿಲ್ಲ. ಏಕೆಂದರೆ ಈ ಲೋಕದಲ್ಲಿಯೂ 
ಇದು ವಿವಿಧ ಜನರಿಗೆ, ಸಮೂಹಗಳಿಗೆ ಮತ್ತು ಜನಾಂಗಗಳಿಗೆ ಹಲವಾರು ವಿಧಗಳಲ್ಲಿ ಸಿಗುತ್ತದೆ. ಈ ಲೋಕವನ್ನು ಬಿಟ್ಟಗಲುವಾಗ 
ಮೃತ್ಮುವಿನ ದ್ವಾರದಲ್ಲೂ ಇದರ ಒಂದಂಶ ಅಕ್ರಮಿಗಳಿಗೆ ತಲುಪುತ್ತದೆ. ಮರಣಾನಂತರ 'ಬರುಖ್‌ ಲೋಕ". (ಮರಣಾನಂತರ 
ನಿರ್ಣಾಯಕ ದಿನದ ವರೆಗಿನ ಕಾಲ)ದಲ್ಲೂ ಮಾನವನಿಗೆ ಎದುರಾಗುತ್ತದೆ. ಅನಂತರ ಪುನರುತ್ನಾನ ದಿನದಿಂದ ಅದರ ಸರಣಿಯೇ 
ಆರಂಭವಾಗಿ ಎಂದೂ ಮುಗಿಯುವುದಿಲ್ಲ. 

7. ಅರ್ಥಾತ್‌- ಈ ವಿಷಯಗಳನ್ನೆಲ್ಲಾ ಯುಕ್ತಿ ಮತ್ತು ವಿವೇಕಗಳಲ್ಲಿ ಪರಿಪೂರ್ಣನಾಗಿರುವ ಧೀಮಂತನೂ منو٭٭‎ 
ಆಗಿರುವವನು ಇಳಿಸುತ್ತಿದ್ದಾನೆ, ಅವನಿಗೆ ತನ್ನ ಸೃಷ್ಟಿಯ" ಹಿತಾಹಿತಗಳು ಮತ್ತು ಅವರ ಭೂತ, ವರ್ತಮಾನ ಮತ್ತು ಭವಿಷ್ಯಗಳೆಲ್ಲವೂ 
ಪರಿಪೂರ್ಣವಾಗಿ ತಿಳಿದಿವೆ. ಅವನ ಜ್ಞಾನವು ದಾಸರ ಸಂಸ್ಕರಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಅತ್ಯುತ್ತಮ ಉಪಾಯಗಳನ್ನು 
ಕೈಗೊಳ್ಳುತ್ತದೆ. § 

ಮೂಸಾ(ಅ) ಮದ್‌ಯನಿನಲ್ಲಿ ಎಂಟು ಹತ್ತು ವರ್ಷಗಳನ್ನು ಕಳೆದು ತಮ್ಮ ಮನೆ ಮಂದಿಯನ್ನು‏ و ಇದು‏ ٴ5 
೦ತವಾಗಿದೆ. ಇದರೆ ವಿವರಗಳು ಇದೆ‏ سو ಕರೆದುಕೊಂಡು ಯಾವುದಾದರೊಂದು: ನೆಲೆಯನ್ನು ಹುಡುಕಲು ಹೋಗುತ್ತಿದ್ದ ಕಾಲದ‏ 
ಮುಂಚೆ ಸೂರಃ ತಾಹಾ Cie ರುಕೊಲ್‌)ದಲ್ಲಿ ಬಂದಿದೆ. ಮುಂದೆ 'ಸೂರಃ ಕಸಸ್‌ (4ನೆಯ ರುಕೂಲ್‌)ನಲ್ಲಿ ಬರಲಿದೆ.‏ 


ಕಾಂಡ-19 


UES MSS DINGS ELE 
وم‎ BNA الله‎ ES ARAKI تت‎ 
BERS ARATE SS SC 70 


BEES ES EAN ES SS 


ಹೆಕ್ಕಿ ತರುತ್ತೇನೆ" ಎಂದು ಹೇಳಿದ ಸಂದರ್ಭ(ವನ್ನು ಇವರಿಗ್ಗೆ ತಿಳಿಸಿರಿ)? ಅಲ್ಲಿ ತಲಪಿದಾಗ ಹೀಗೆ ಕರೆ 
ಕೇಳಿಸಿತು, "ಈ ಬೆಂಕಿಯಲ್ಲಿ ಇರುವವನು ಮತ್ತು ಇದರ ಪರಿಸರದಲ್ಲಿರುವವನು ಸುಮಂಗಲನು ಮತ್ತು 
ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನು ಪರಮ ಪಾವನನು. ಮೂಸಾ, . ಇದು ನಾನು! 
ಮಹಾ ಪ್ರಬಲನೂ ಧೀಮಂತನೂ ಆಗಿರುವ ಅಲ್ಲಾಹ್‌, ನಿಮ್ಮ - ಲಾಠಿಯನ್ನು ಎಸೆಯಿರಿ.” ಲಾಠಿಯು 
ಹಾವಿನಂತೆ ತೆವಳುತ್ತಿರುವುದನ್ನು ಕಂಡೊಡನೆ ಮೂಸಾ" ಬೆನ್ನು ತಿರುಗಿಸಿ ಒಟಕ್ಕಿತ್ತರು ಮತ್ತು ಹಿಂದೆ 
ತಿರುಗಿಯೂ ನೋಡಲಿಲ್ಲ. "ಮೂಸಾ, ಹೆದರಬೇಡಿರಿ. ನನ್ನ ಸನ್ನಿಧಿಯಲ್ಲಿ ಸಂದೇಶವಾಹಕರು ಅಂಜುವುದಿಲ್ಲ.! 


9. ಈ ಮಾತಿನ ಧಾಟಿಯಿಂದ ತಿಳಿಯುವಂತೆ- ಅದು ರಾತ್ರಿ ಹೊತ್ತು ಮತ್ತು ಚಳಿಗಾಲವಾಗಿತ್ತು. ಹೆ. ಮೂಸಾ(ಲ್ಲ) ಒಂದು 
ಅಪರಿಚಿತ ಪ್ರದೇಶವನ್ನು ಹಾದು ಹೋಗುತ್ತಿದ್ದರು. ಆದುದರಿಂದ ಅವರು ತಮ್ಮ ಮನೆಯವರೊಡನೆ- ಬೆಂಕಿ ಉರಿಯುತ್ತಿರುವ 
ಈ ಊರು ಯಾವುದೆಂದೂ ಮುಂದೆ ಯಾವ ಕಡೆಗಳಿಗೆಲ್ಲ ದಾರಿಗಳಿವೆಯೆಂದೂ ಹತ್ತಿರದೇ ಯಾವ ಊರುಗಳಿವೆಯೆಂದೂ ಕೇಳಿ 
ತಿಳಿದು ಬರುತ್ತೇನೆ. ಒಂದು ವೇಳೆ ಅವರೂ ನಮ್ಮ ಹಾಗೆಯೇ ಪ್ರಯಾಣಿಕರಾಗಿದ್ದು ಅವರಿಂದೇನಾದರೂ ತಿಳಿಯದಿದ್ದರೆ ಸ್ವಲ್ಪ 
ಕೆಂಡವನ್ನಾದರೂ ತರುತ್ತೇನೆ. ನೀವು ಅವುಗಳನ್ನು ಉರಿಸಿ ಚಳಿ ಕಾಯಿಸಿಕೊಳ್ಳಬಹುದು ಎಂದು ಹೇಳಿದರು. 

10. ಕರೆಯುವ ಸ್ವರವು ಒಂದು ಮರದಿಂದ ಬರುತ್ತಿತ್ತೆಂದು ಸೂರಃ ಕನೆಸಾನಲ್ಲಿದೆ. ಇದರಿಂದ ನಾವು ವಸ್ತು ಸ್ಥಿತಿಯನ್ನು 
ಈ ರೀತಿ ಊಹಿಸಿಕೊಳ್ಳಬಹುದು- ಕಣಿವೆಯ ಬದಿಯ ಒಂದು ಭಾಗದಲ್ಲಿ ಬೆಂಕಿ ತಗಲಿದಂತೆ ತೋರುತ್ತಿತ್ತು. ಆದರೆ ಹೊಗೆಯೂ 
ಕಾಣುತ್ತಿರಲಿಲ್ಲ. ಏನೊಂದೂ ಉರಿಯುತ್ತಲೂ ಇರಲಿಲ್ಲ. ಆ ಬೆಂಕಿಯೊಳೆಗೆ ಒಂದು ಹಚ್ಚ ಹಸುರಾದ ಮರವೂ ನಿಂತಿತ್ತು. ಅದರ 
ಮೇಲಿನಿಂದ ಹಠಾತ್ತನೆ ಕರೆ ಕೇಳತೊಡಗಿತ್ತು. ವಹ್ಮ್‌ ಅಥವಾ ದಿವೃವಾಣಿಯ ಅವತಕೀರ್ಣವು ಆರಂಭಗೊಳ್ಳುವ ಈ ವಿಚಿತ್ರ ಪ್ರಕ್ರಿಯೆ 
ಪ್ರವಾದಿಗಳಿಗೆ ಎದುರಾಗುತ್ತಲೇ ಬಂದಿದೆ. ಇಂತಹ ಸಂದರ್ಭಗಳಲ್ಲಿ ಬಾಹ್ಮ ಜಗತ್ತಿನಲ್ಲೂ ಪ್ರವಾದಿಗಳ ಅಂತರಂಗದಲ್ಲೂ ಒಂದು 
ಅಸಾಮಾನ್ಯ "ಅವಸ್ಥೆಯುಂಟಾಗುತ್ತದೆ. ಇದರಿಂದಾಗಿಯೇ ಅವರಿಗೆ- ಇದು ಯಾವುದಾದರೂ ಜಿನ್ಸ್‌ ಶೈತಾನ್‌ ಅಥವಾ ತಮ್ಮ ಸ್ವಂತ 
ಮನಸ್ಸಿನ ಕಿರುಕುಳವಲ್ಲ, ತಮ್ಮ ಇಂದ್ರಿಯಗಳಿಗೆ ಮೋಸವಾಗುತ್ತಿರುವುದೂ ಅಲ್ಲ, ನಿಜಕ್ಕೂ ದೇವನೇ ಅಥವಾ ದೇವಚರನೇ ತಮ್ಮೊಂದಿಗೆ 
ಮಾತನಾಡುತ್ತಿದ್ದಾನೆ ಎಂಬುದು جح‎ ತಿಳಿಯುತ್ತದೆ. (ಹೆಚ್ಚಿನ ವಿವರಣೆಗೆ ಸೂರಃ ےمیوہ‎ ಟಿಪ್ಪಣಿ 10 ನೋಡಿರಿ) 

11 ಈ ಸಂದರ್ಭದಲ್ಲಿ 'ಸುಬ್‌ಹಾನಲ್ಲಾಹ್‌' (ಅಲ್ಲಾಹನು ಪರಮ ಪಾವನನು) ಎಂದು ಹೇಳಿದುದರ ಉದ್ದೇಶ- ಈ ವಿಷಯವು 
ಅತ್ಯಂತ ಪಾವಿತ್ಯದೊಂದಿಗೆ ಸಂಭವಿಸುತ್ತಿದೆ ಎಂಬುದನ್ನು ಹ. ಮೂಸಾ(ಲಅ) ತಿಳಿಸುವುದಾಗಿದೆ. ಅರ್ಥಾತ್‌- ಅಲ್ಲಾಹನು ಈ ಮರದ 
ಮೇಲೆ ಕುಳಿತಿದ್ದಾನೆಂದೋ ಅಥವಾ ಅದರೊಳಗೆ ಅಂತರ್ಲೀನನಾಗಿದ್ದಾನೆಂದೋ ಅಥವಾ ಅವನ ಪರಮ ಜ್ಯೋತಿಯು ನಿಮ್ಮ 
ದೃಷ್ಟಿಯ ಪರಿಧಿಯೊಳೆಗೆ ಬಂದಿದೆಯೆಂದೋ ಅಥವಾ ಇಲ್ಲಿ ಯಾವುದೋ ನಾಲಿಗೆಯು ಬಾಯೊಳಗೆ ಚಲಿಸುತ್ತಾ ಮಾತನಾಡುತ್ತಿದೆಯೆಂದೋ 
ತಿಳಿಯಬೇಡಿ. ಈ ಎಲ್ಲ ಪರಿಮಿತಿಗಳಿಂದ ವಿರಹಿತ ಹಾಗೂ ವಿಮುಕ್ತನಾಗಿ ಸಾಕ್ಷಾತ್‌ ಅವನೇ ನಿಮ್ಮನ್ನು ಅಭಿಸಂಬೋಧಿಸುತ್ತಿದ್ದಾನೆ. 

12. ಸೂರಃ ಅಲ್‌ರಾಫ್‌ ಮತ್ತು ಸೂರಃ ಅಶ್ಕುಅರಾಗಳಲ್ಲಿ ಇದಕ್ಕೆ 'ಸುಲ್‌ಬಾನ್‌' (ಹೆಬ್ಬಾವು ಎಂಬ ಪದ ಪ್ರಯೋಗ 
ವಾಗಿದೆ. ಇಲ್ಲಿ 'ಜಾನ್ನ್‌' ಎಂಬ ಪದ ಪ್ರಯೋಗವಾಗಿದ್ದು ಸಣ್ಣ ಹಾವಿಗೆ ಹಾಗೆ ಹೇಳಲಾಗುತ್ತದೆ. ಈ ಪದ ಬಳೆಸಲು ಕಾರಣ 
ವೇನೆಂದರೆ ಗಾತ್ರದಲ್ಲಿ ಅದು ಹೆಬ್ಬಾವಾಗಿದ್ದರೂ ಅದರ ಚಲನೆಯ ತೀವ್ರತೆಯು ಸಣ್ಣ ಹಾವಿನಂತಿತ್ತು. ಈ ಅರ್ಥವನ್ನು ಸೂರಃ 
ತಾಹಾದಲ್ಲಿ 'ಹಯ್ಕತುನ್‌ ತಸ್‌ಅ' (ಓಡುತ್ತಿರುವ ಹಾವು ಎಂಬ ಪದಗಳ ಮೂಲಕ ಸೂಚಿಸಲಾಗಿದೆ. 

13. ಅರ್ಥಾತ್‌- ನನ್ನ ಸನ್ನಿಧಿಯಲ್ಲಿ ಸಂದೇಶವಾಹಕರಿಗೆ ಯಾವುದೇ ಹಾನಿ ಸಂಭವಿಸುವ ಅಪಾಯವಿಲ್ಲ. ಸಂದೇಶವಾಹಕತ್ನ ದೆ 
ಅತಿ ದೊಡ್ಗ ಸ್ಥಾನ ಪ್ರದಾನ ಮಾಡಲಿಕ್ಕಾಗಿ ನನ್ನ ಮುಂದೆ ಹಾಜರಾಗಬೇಕೆಂದು ಒಬ್ಬ ವ್ಯಕ್ತಿಯನ್ನು ಕರೆದಾಗ ಅವನ ರಕ್ಷಣೆಯ 
ಹೊಣೆಗಾರ ನಾನೇ ಆಗಿ ಬಿಡುತ್ತೇನೆ. | 


ಕಾಂಡ-19 


230 ಕುರ್‌ಆನ್‌ ವ್ಯಾಖ್ಯಾನ 


وا i‏ کٹ ره وین ವಿವ‏ میضاء مت مث 


0 > سے کچھ 


hls US BE ASS OE dl 75 5 
CES جم وا ھا‎ HLL دا‎ NIE Gr BSE 
ತ 5 ೬ Oe GLU SELF ٣× 


٦ 
ಆದರೆ ಅಪರಾಧ ಮಾಡಿದವನ ಹೊರತು. ಇನ್ನು ಅವನು ಕೆಡುಕಿನ ಬಳಿಕ (ತನ್ನ ಕರ್ಮವನ್ನು) ಒಳಿತಾಗಿ 


ಮಾರ್ಪಡಿಸಿಕೊಂಡರೆ ನಾನು ಮಹಾ ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತೇನೆ.5 ನಿಮ್ಮ ಕೈಯನ್ನು 
ನಿಮ್ಮ ಜೇಬಿನಲ್ಲಿ ಹಾಕಿರಿ ಅದು ಯಾವ ತೊಂದರೆಯೂ ಇಲ್ಲದೆ ಪ್ರಕಾಶಿಸುತ್ತ ಹೊರ ಬರುವುದು. ಇವು 
ಫಿರ್‌ಔನ್‌ ಮತ್ತು ಅವನ ಜನಾಂಗದ ಕಡೆಗೆ (ಕೊಂಡು ಹೋಗಲಿಕ್ಕಾಗಿರುವು ಒಂಭತ್ತು ನಿದರ್ಶನಗಳಲ್ಲಿ 
(ಎರಡು) ಆಗಿರುತ್ತವೆ. ಅವರು ಮಹಾ ದುಷ್ಕರ್ಮಿಗಳು." 

(13-14) ನಮ್ಮ ಸುವ್ಯಕ್ತ ನಿದರ್ಶನಗಳು ಅವರ ಮುಂದೆ ಬಂದಾಗ ಅವರು- ಇದು ಸ್ಪಷ್ಟ ಜಾದು 
ವೆಂದು ಬಿಟ್ಟರು. ಅವರು ಸಂಪೂರ್ಣ ಅಕ್ರಮ ಹಾಗೂ ಅಹಂಕಾರದ ಮಾರ್ಗದಿಂದ ಆ ನಿದರ್ಶನಗಳನ್ನು 
ನಿಷೇಧಿಸಿದರು. ವಸ್ತುತಃ ಅವರ ಮನಸ್ಸುಗಳು ಅವನ್ನು ಒಪ್ಪಿಕೊಂಡಿದ್ದುವು.'' ಆ ಕಿಡಿಗೇಡಿಗಳ 
ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿರಿ. 


14. ಈ ಹೊರತುಪಡಿಸುವಿಕೆಯು ಎರಡು ವಿಧದ್ದಾಗಿರಬಹುದು- 1) ರಸೂಲರಿಂದೇನಾದರೂ ತಪ್ಪು ಸಂಭವಿಸಿದ್ದರೆ ಮಾತ್ರ 
. ಅವರು ಭಯಪಡುವುದು ಸಮಂಜಸವಾದೀತು. 2) ಮನುಷ್ಯನು ಅಪರಾಧವೇನೂ ಮಾಡಿರದಿದ್ದರೆ ನನ್ನ ಸನ್ನಿಧಿಯಲ್ಲಿ 
ಭಯಪಡಬೇಕಾಗಿಲ್ಲ. 

15. ಅರ್ಥಾತ್‌- ಅಪರಾಧ ಮಾಡಿದವನು ಕೂಡಾ ಪಶ್ಚಾತ್ತಾಪ ಪಟ್ಟು ತನ್ನ ವರ್ತನೆಯನ್ನು ಸರಿಪಡಿಸಿಕೊಂಡರೆ, ನನ್ನಲ್ಲಿ 
ಅವನ ಕ್ಷಮೆಯ ದ್ವಾರ ತೆರೆದೇ ಇದೆ. ಈ ಸಂದರ್ಭದಲ್ಲಿ ಹೀಗೆ ಹೇಳುವ ಉದ್ದೇಶವು ಈ ಮೂಲಕ ಒಂದು ಎಚ್ಚರಿಕೆ 
ಯನ್ನೂ ಸುವಾರ್ತೆಯನ್ನೂ ನೀಡುವುದಾಗಿತ್ತು. ಎಚ್ಚರಿಕೆಯು (ಪ್ರಮಾದದಿಂದಾದರೂ) ಒಬ್ಬ ಕಿಬ್ರಿ ವಂಶಜನ ಹತ್ಯೆ ನಡೆಸಿದ 
ಕುರಿತಾಗಿತ್ತು. ಇನ್ನು ಸುವಾರ್ತೆಯು, ಅವರ ಕ್ಷಮಾ ಯಾಚನೆಯ ಫಲವಾಗಿ ಅವರಿಗೆ ನೀಡಲಾದ ಕ್ಷಮೆಯ ಕುರಿತಾಗಿತ್ತು. (ಸೂರಃ 
ಕಸಸ್‌ನ 16ನೆಯ ಸೂಕ್ತವನ್ನು ನೋಡಿರಿ) ಇಲ್ಲಿ- “ಓ ಮೂಸಾ, ನೀನು ನನ್ನನ್ನು ಭಯಪಡಲು ಒಂದು ಕಾರಣ ಇರಲು ಸಾಧ್ಯವಿತ್ತು. 
ಏಕೆಂದರೆ ನಿಮ್ಮಿಂದ ಒಂದು ಅಪರಾಧ ಸಂಭವಿಸಿಬಿಟ್ಟಿತ್ತು. ಆದರೆ, ನೀವು ಆ ಕೇಡನ್ನು ಒಳಿತನ್ನಾಗಿ ಪರಿವರ್ತಿಸಿಕೊಂಡಿರುತ್ತೀರಿ. 
ಹೀಗಿರುವಾಗ ನನ್ನಲ್ಲಿ ನಿಮಗಾಗಿ .ಕ್ಸಮೆ ಮತ್ತು ಕೃಪೆಯ ಹೊರತು ಬೇರೇನೂ ಇಲ್ಲ, ನಿಮಗೇನಾದರೂ ود‎ ಕೊಡಲಿಕ್ಕಾಗಿ 
ನಾನು ನಿಮ್ಮನ್ನು ಕರೆದುದಲ್ಲ. ನಾನು ನಿಮಗೆ ದೊಡ್ಡ ದೊಡ್ಡ ಪವಾಡಗಳನ್ನು ಕೊಟ್ಟು ಒಂದು ದೊಡ್ಡ ಕೆಲಸಕ್ಕಾಗಿ ನಿಮ್ಮನ್ನು 
ಕಳುಹಿಸುವವನಿದ್ದೇನೆ ಎಂದು ತಿಳಿಸುವುದೇ ಈ ಉಪನ್ಮಾಸದ ಇಂಗಿತವೆಂಬಂತಿದೆ." 

16. ಸೂರಃ ಬನೀ ಇಸ್ರಾಈಲ್‌ 101ನೆಯ ಸೂಕ್ತದಲ್ಲಿ "ಮೂಸಾರಿಗೆಅ) ನಾವು ಸುಸ್ಪಷ್ಟವಾಗಿ ತೋರುವ ಒಂಬತ್ತು 
ನಿದರ್ಶನಗಳನ್ನು ದಯಪಾಲಿಸಿದ್ದೆವು” ಎನ್ನಲಾಗಿದೆ. ಸೂರಃ ಅಆ್‌ರಾಫ್‌ನಲ್ಲಿ ಇದರ ವಿವರಗಳನ್ನು ತಿಳಿಸಲಾಗಿದೆ. (ವಿವರಣೆಯನ್ನು 
ಬನೀ ಇಸ್ರಾಈಲ್‌ನ 113 ಮತ್ತು ಅರ್ದುುಖ್‌ರುಫ್‌ನ 43ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) 

17. ಕುರ್‌ಆನಿನ ಬೇರೆ ಕಡೆಗಳಲ್ಲಿ ವಿವರಿಸಲಾಗಿರುವಂತೆ- ಹೆ. ಮೂಸಾರ(ಅ) ಘೋಷಣೆಯ ಪ್ರಕಾರ ಯಾವುದಾದರೊಂದು 
ಸಾರ್ವತ್ರಿಕ ವಿಪತ್ತು ಈಜಿಪ್ಟಿನ ಮೇಲೆ ಎರಗಿದಾಗ ಫಿರ್‌ಔನನು ಹ. ಮೂಸಾರೊಡನೆ(ಲ), ನೀವು ನಿಮ್ಮ ದೇವನನ್ನು ಪ್ರಾರ್ಥಿಸಿ 
ಈ ವಿಪತ್ತನ್ನು ದೂರೀಕರಿಸಿಬಿಡಿರಿ. ಅನಂತರ ನೀವು ಹೇಳಿದ ಹಾಗೆ ನಾವು ಕೇಳುವೆವು ಎಂದು ಹೇಳುತ್ತಿದ್ದನು. ಆದರೆ, ಆ 
ವಿಪತ್ತು ಸರಿದು ಹೋದ ಬಳಿಕ, ಫಿರ್‌ಔನನು ತನ್ನ ಹಠಮಾರಿತನವನ್ನೇ ಪ್ರದರ್ಶಿಸುತ್ತಿದ್ದನು. (ಅಲ್‌ ಆಲ್‌ರಾಫ್‌ನ 134 ಮತ್ತು 
ಅರುಖ್‌ರುಫ್‌ನ 49-50ನೆಯ ಸೂಕ್ತಗಳು) ಬೈಬಲಿನಲ್ಲೂ ಇದರ ಪ್ರಸ್ತಾಪವಿದೆ. (ವಿಮೋಚನಾ ಕಾಂಡ- ಭಾಗ- 8ರಿಂದ 10) 


ಕಾಂಡ-19' 


27. ಅನ್ನಮ್ಮ್‌ 231 


sd SUS le SU EE 
Ah LG GUI S15 AL S30 
PAPE Fos 


5 NST SELB FS SYS ون الجن‎ EL 
(15-19) (ಇನ್ನೊಂದೆಡೆ) ನಾವು ದಾವೂದ್‌ ಮತ್ತು ಸುಲೈಮಾನರಿಗೆ ಜ್ಞಾನವಿತ್ಲೆವು.'? ಅವರು, 
"ನಮಗೆ ಅನೇಕ ಸತ್ಯವಿಶ್ವಾಸಿ ದಾಸರ ಮೇಲೆ ಶ್ರೇಷ್ಠತೆಯನ್ನು ಪ್ರದಾನ ಮಾಡಿರುವ ಅಲ್ಲಾಹನಿಗೆ 
ಕೃತಜ್ಞತೆಗಳು" ಎಂದರು.” ಸುಲೈಮಾನರು ದಾವೂದರ ಉತ್ತರಾಧಿಕಾರಿಯಾದರು?' ಮತ್ತು ಅವರು, "ಜನರೇ, 
ನಮಗೆ ಪಕ್ಷಿಗಳ ಮಾತುಗಳನ್ನು ಕಲಿಸಿಕೊಡಲಾಗಿದೆ ಮತ್ತು ನಮಗೆ ಎಲ್ಲ ತರದ ವಸ್ತುಗಳನ್ನು 
ಕೊಡಲಾಗಿದೆ.” ನಿಶ್ಚಯವಾಗಿಯೂ ಇದು (ಅಲ್ಲಾಹನ) ಸುಸ್ಪಷ್ಟ ಅನುಗ್ರಹವಾಗಿದೆ" ಎಂದರು. 
ಸುಲೈಮಾನರಿಗಾಗಿ ಯಕ್ಷ, ಮಾನವ ಮತ್ತು ಪಕ್ಸಿಗಳ ಸೇನೆಗಳನ್ನು ಜಮಾಯಿಸಲಾಗಿತ್ತು.* ಅವುಗಳನ್ನು 


ಈ ಪವಾಡಗಳು ಎಷ್ಟೊಂದು ಸುವ್ಯಕ್ತವಾಗಿದ್ದುವೆಂದರೆ, ಇದೆಲ್ಲಾ ಅಲ್ಲಾಹನ ವಿಶೇಷ ನೆರವಿನಿಂದ ಮಾತ್ರ ಸಾಧ್ಯವೆಂದು ತಿಳಿಯಲು 

ಒಬ್ಬ ಮೂರ್ಬಿನಿಗೆ ಕೂಡಾ ಸಾಧ್ಯವಿತ್ತು. ಆದುದರಿಂದಲೇ ಹ. ಮೂಸಾರು(ಅ) ಫಿರ್‌ಔನನೊಡನೆ, "ಈ ನಿದರ್ಶನಗಳನ್ನು ಭೂಮಿ 

ಆಕಾಶಗಳ ಒಡೆಯನ ಹೊರತು ಬೇರಾರೂ ಅವತೀರ್ಣಗೊಳಿಸಿಲ್ಲವೆಂಬುದನ್ನು ನೀನು ಚೆನ್ನಾಗಿ ಅರಿತುಕೊಂಡಿರುವೆ" ಎಂದು 
ಸ್ಪಷ್ಟವಾಗಿ ಹೇಳಿದ್ದರು. (ಬನೀ ಇಸ್ರಾಈಲ್‌: 102). p 

18. ಅರ್ಥಾತ್‌- ಪರಮಾರ್ಥದ ಜ್ಞಾನ. ವಾಸ್ತವದಲ್ಲಿ ಅವರ ಬಳಿ ತಮ್ಮ ಸ್ವಂತದ್ದೇನೂ ಇಲ್ಲ, ಎಲ್ಲವೂ 
ಅಲ್ಲಾಹನ ಕೊಡುಗೆ. ಅವುಗಳನ್ನು ಅನುಭೋಗಿಸಲು ಸಿಕ್ಕಿದ ಯಾವುದೇ ಅಧಿಕಾರಗಳನ್ನು ಅಲ್ಲಾಹನ ಇಚ್ಛೆಯ ಪ್ರಕಾರ 
ಉಪಯೋಗಿಸಬೇಕು ಮತ್ತು ಆ ಅಧಿಕಾರಗಳನ್ನು ಸರಿಯಾಗಿ ಉಪಯೋಗಿಸಲಾಯಿತೋ ತಪ್ಪಾಗಿ ಉಪಯೋಗಿಸಲಾಯಿತೋ 
ಎಂಬ ಬಗ್ಗೆ ನೈಜ ಒಡೆಯನ ಸನ್ನಿಧಿಯಲ್ಲಿ ವಿಚಾರಣೆಗೊಳಗಾಗಬೇಕಾಗುವುದು ಎಂಬ ಜ್ಞಾನ. ಈ ಜ್ಞಾನ ಫಿರ್‌ಔನನು 
ಸಿಲುಕಿದ್ದ ಅಜ್ಞಾನಕ್ಕೆ ವಿರುದ್ಧವಾಗಿತ್ತು. ಆ ಅಜ್ಞಾನವು ಉಂಟು ಮಾಡಿದ್ದ ಚಾರಿತ್ಯದ ಮಾದರಿ, ಮೇಲೆ ವಿವರಿಸಲ್ಪಟ್ಟಿದೆ. 
ಮುಂದೆ, ಈ ಜ್ಞಾನವು ಎಂತಹ ಚಾರಿತ್ರ್ಯವನ್ನು ನಿರ್ಮಿಸುತ್ತದೆ ಎಂಬುದನ್ನು ತೋರಿಸಿಕೊಡಲಾಗುತ್ತಿದೆ. 

19. ಅರ್ಥಾತ್‌- ಖಿಲಾಫತ್‌(ಪ್ರತಿನಿಧಿತ್ವ) ಪ್ರದಾನ ಮಾಡಬಹುದಾದಂತಹ ಇತರ ಸತೃವಿಶ್ವಾಸಿ ದಾಸರೂ ಇದ್ದರು. ಆದರೆ 
ಇದೇನೂ ನಮ್ಮ ವ್ಯಕ್ತಿಗತ ಶ್ರೇಷ್ಠತೆ ಆಗಿರದೆ, ಅಲ್ಲಾಹನು ನಮ್ಮನ್ನು ಈ ಸಾಮ್ರಾಜ್ಯವನ್ನು ಆಳಲಿಕ್ಕಾಗಿ ಆಯ್ದುಕೊಂಡದ್ದು 
ಅವನ ಮಹದುಪಕಾರವಾಗಿದೆ. 

20. ಉತ್ತರಾಧಿಕಾರವೆಂದರೆ ಆಸ್ತಿ ಮತ್ತು ಸಂಪತ್ತಿನ ಉತ್ತರಾಧಿಕಾರವಲ್ಲ. ಪ್ರವಾದಿತ್ವ ಮತ್ತು ಖಿಲಾಫತ್‌ಗಳಲ್ಲಿ ಹ. 
ದಾವೂದ್‌ರ(ಅ) ಉತ್ತರಾಧಿಕಾರ. ಸಂಪತ್ತು ಮತ್ತು ಆಸ್ತಿಪಾಸ್ತಿಗಳ ವಾರೀಸು ಹಕ್ಕು ಒಂದು ವೇಳೆ ವರ್ಗಾಯಿಸಲ್ಪಡುತ್ತಿದ್ದರೂ 
ಹ.ಸುಲೈಮಾನ್‌ರಿಗೆ(ಅ) ಮಾತ್ರ ವರ್ಗಾಯಿಸಲ್ಪಡುತ್ತಿರಲಿಲ್ಲ. ಏಕೆಂದರೆ ಹ. ದಾವೂಬರಿಗೆ(ಅ) ಬೇರೆ ಮಕ್ಕಳೂ. ಇದ್ದರು. ಹ. 
ಸುಲೈಮಾನ್‌(ಆ) ಹ. ದಾವೂದ್‌ರ(ಅ) ಅತ್ಮಂತ ಕಿರಿಯ ಮಗನಾಗಿದ್ದರು. ಅವರ ಮೂಲ ಹಿಬ್ರೂ ಹೆಸರು ಸೊಲೊಮೆನ್‌ 
ಆಗಿದ್ದು 'ಸಲೀಮ್‌' ಎಂಬುದರ ಸಮಾನಾರ್ಥದ್ದಾಗಿದೆ. ಕ್ರಿ.ಪೂ. 965ರಲ್ಲಿ ಅವರು ಹೆ. ದಾವೂದ್‌ರ(ಅ) ಉತ್ತರಾಧಿಕಾರಿಯಾಗಿ 
ಕ್ರಿ.ಪೂ. 926ರ ವರೆಗೆ ಸುಮಾರು 40 ವರ್ಷಗಳ ಕಾಲ ರಾಜ್ಯವಾಳಿದರು. ಅವರೆ ಸಾಮ್ರಾಜ್ಯ ಈಗಿನ ಫೆಲೆಸ್ತೀನ್‌ ಮತ್ತು ಪೂರ್ವ 
ಜೋರ್ಡಾನ್‌ಗಳಲ್ಲಿ ಹೆಬ್ಬಿತ್ತು. ಸಿರಿಯಾದ ಒಂದು ಭಾಗವೂ ಅದರಲ್ಲಿ ಸೇರಿತ್ತು. 

21. ಹೆ. ಸುಲೈಮಾನ್‌ರಿಗೆ(ಅ) ಪಕ್ಸಿಗಳ ಮತ್ತು ಪ್ರಾಣಿಗಳ ಮಾತುಗಳ ಜ್ಞಾನ ನೀಡಲಾಗಿತ್ತೆಂಬುದು ಬೈಬಲಿನಲ್ಲಿಲ್ಲ. 
ಆದರೆ ಬನೀ ಇಸ್ರಾಈಲ್‌ರ ವರದಿಗಳಲ್ಲಿ ಇದರ ಪ್ರಸ್ತಾಪವಿದೆ. (ಜೂವಿಶ್‌ ಎನ್‌ಸೈಕ್ಲೊಪೀಡಿಯಾ ಬಾಗ-11, ಪುಟ: 439) 

22. ಅರ್ಥಾತ್‌- ನಮ್ಮ ಬಳಿ ಅಲ್ಲಾಹನು ನೀಡಿದ್ದೇ ಧಾರಾಳವಿದೆ. 

2. ಹ. ಸುಲೈಮಾನ್‌ರ(ಅ) ಸೈನ್ಯದಲ್ಲಿ ಜಿನ್ನ್‌ಗಳೂಯಕ್ಸರೂ) ಸೇರಿದ್ದರೆಂದೂ ಅವರಿಂದ ಸೇವೆ ಪಡೆಯ 
ಲಾಗುತ್ತಿತ್ತಂದೂ ಬೈಬಲಿನಲ್ಲಿಲ್ಲ. ಆದರೆ ತಲ್ಮೂದ್‌ ಮತ್ತು ರಿಬ್ಬಿಗಳ ವರದಿಗಳಲ್ಲಿ ಇದರ ವಿವರವಿದೆ. (ಜೂವಿಶ್‌ 


ಕಾಂಡೆ-19 


232 ಕುರ್‌ಆನ್‌ ವ್ಯಾಖ್ಯಾನ 


HS ses ಈತ GE WS EY 5 
ISS SLL SEE J APHIS ماع‎ 
813 الد‎ ¥5 nag oH رت‎ 


ಸಂಪೂರ್ಣ ಶಿಸ್ಲಿನೊಂದಿಗೆ. ಇಡಲಾಗಿತ್ತು. (ಒಮ್ಮೆ ಸುಲೈಮಾನರು ھا‎ ಸೇನೆಯ ಜೊತೆಗೆ . ಪ್ರಯಾಣಿಸುತ್ತಾ) 
ಇವರೆಲ್ಲರೂ ಇರುವೆಗಳ ಕಣಿವೆಗೆ ತಲುಪಿದಾಗ ಒಂದು ಇರುವೆಯು, "ಇರುವೆಗಳೇ, ನಿಮ್ಮ ಬಿಲಗಳೊಳಗೆ 
ಮಗ್ಗಿಕೊಳ್ಳಿರಿ. ಸುಲೈಮಾನರೂ ಅವರ ಸೇನೆಗಗೂ ಅರಿಯದೇ ನಿಮ್ಮನ್ನು ತುಳಿದು ಬಿಡುವಂತಾಗದಿರಲಿ" 
ಎಂದಿತು. ಸುಲೈಮಾನರು ಅದರ ಈ ಮಾತಿಗೆ ಮಂದಹಾಸ ಬೀರಿ, ನಕ್ಕು ಬಿಟ್ಟರು ಮತ್ತು ಹೀಗೆಂದರು; 
"ನನ್ನ ಪ್ರಭೂ, ನೀನು ನನ್ನ ಮೇಲೂ ನನ್ನ ಮಾತಾಪಿತರ ಮೇಲೂ ಮಾಡಿದಂತಹ ಉಪಕಾರಕ್ಕಾಗಿ ನಾನು 


ಎನ್‌ಸೈಕ್ಲೋಪೀಡಿಯಾ, ಭಾಗ- 11 ಪುಟ: 440) ಆಧುನಿಕ ಕಾಲದ ಕೆಲವರು- 'ಜಿನ್ನ್‌' ಎಂದರೆ ಗುಡ್ಡಗಾಡು ಪ್ರದೇಶದ 
ದೈತ್ಯಗಾತ್ರದ ಜನರೆಂದೂ 'ತೈರ್‌'(ಪಕ್ಚಿ)ಗಳೆಂದರೆ ಕುದುರೆ ಸವಾರರ ಶೀಘ್ರುಗಾಮಿ ಸೇನಾ ತುಕಡಿಗಳೆಂದೂ, ನೈಜ ಜಿನ್ನ್‌ 
ಮತ್ತು ಪಕ್ಚಿಗಳಲ್ಲವೆಂದೂ ಸಾಧಿಸಲು ತುಂಬಾ ಪೇಚಾಡಿದ್ದಾರೆ. ಆದರೆ ಇವು ಪವಿತ್ರ ಕುರ್‌ಆನನ್ನು ದುರ್ವ್ಯಾಖ್ಯಾನಿಸುವುದರ 
ಅತ್ಕಂತ ಕೆಟ್ಟ ಉದಾಹರಣೆಗಳಾಗಿವೆ. ಕುರ್‌ಆನ್‌ ಇಲ್ಲಿ ಜಿನ್ನ್‌(ಯಕ್ಸು, ಇನ್ಸ್‌ (ಮಾನವ) ಮತ್ತು 'ತೈರ್‌' (ಪಕ್ನಿ) ಈ 
ಮೂರು ಬೇರೆ ಬೇರೆ ವರ್ಗಗಳ ಸೈನ್ಯಗಳ ಕುರಿತು ಹೇಳುತ್ತಿದೆ. ಇವು ಮೂರು ವರ್ಗಗಳ ಹೆಸರುಗಳ ಮುಂದೆ 'ಅಲಿಫ್‌ 
ಲಾಮ್‌' ಅಕ್ಷರಗಳನ್ನು ವರ್ಗಸೂಚಕವಾಗಿ ತರಲಾಗಿದೆ. ಆದುದರಿಂದ 'ಅಲ್‌ ಜಿನ್ನ್‌' ಮತ್ತು "ಅತ್ವೆರ್‌'ಗಳು 'ಅಲ್‌ 
ಇನ್ಸ್‌'ನಲ್ಲಿ ಸೇರಲು ಸಾಧ್ಯವಲ್ಲ. ಅವೆರಡು ಪ್ರತ್ನೇಕ ವರ್ಗಗಳೇ ಆಗಿರಬೇಕು. ಮಾತ್ರವಲ್ಲ, ಅರಬೀ ಭಾಷೆಯಲ್ಲಿ 'ಅಲ್‌ 
ಜಿನ್ನ್‌' ಎಂದು ಹೇಳಿ ಮನುಷ್ಯರ ಯಾವುದಾದರೂ ಗುಂಪೆಂದೂ 'ಅತ್ಸೆರ್‌' ಎಂದು ಹೇಳಿ ಕುದುರೆ ಸವಾರರ ತುಕಡಿಯೆಂದೂ 
ಅರ್ಥ ಕಲ್ಲಿಸಿಕೊಳ್ಳಬಹುದೆಂದು ಅರಬೀ ಭಾಷೆಯ ಅತ್ಯಲ್ಪ ಜ್ಞಾನವಾದರೂ ಇರುವಂತಹವನಾರೂ ಹೇಳಲಾರ. ಮುಂದೆ 
ಇವೆರಡೂ ವರ್ಗಗಳಿಗೆ ಸೇರಿದ ಒಬ್ಬೊಬ್ಬ ವ್ಯಕ್ತಿಯ ಸ್ಥಿತಿ ಮತ್ತು ಕಾರ್ಯವನ್ನು ವಿವರಿಸಲಾಗಿದ್ದು, ಇದು ಕೂಡ, 
| ಪ್ರಸ್ತುತ ದುರ್ವ್ಯಾಖ್ಯಾನಕ್ಕೆ ತೀರಾ ವಿರುದ್ಧವಾದ ಅರ್ಥಕ್ಕೆ ಆಧಾರವಾಗಿದೆ. 

24. ಈ ಸೂಕ್ತವನ್ನೂ ಈ ಕಾಲದ ಕೆಲವು ಮಂದಿ ವ್ಯಾಖ್ಯಾನಕಾರರು ದುರ್ವಾಖ್ಯಾನಿಸಿದ್ದಾರೆ. 'ವಾದಿಉನ್ನಮ್ಮ್‌' 
ಎಂದರೆ ಇರುವೆಗಳ ಕಣಿವೆಯಲ್ಲ ್ಲಿವೆಂದೂ, وہ‎ ಸಿರಿಯಾದಲ್ಲಿರುವ ಒಂದು ಕಣಿವೆಯ ಹೆಸರೆಂದೂ, 'ನಮ್ಮ' ಎಂದರೆ 
ಒಂದು ಇರುವೆಯಲ್ಲ. ಅದೊಂದು ಗೋತ್ರದ ಹೆಸರೆಂದೂ ಅವರು ಹೇಳುತ್ತಾರೆ. ಹೀಗೆ ಅವರು ಈ ಸೂಕ್ತಕ್ಕೆ- "ಹ 
ಸುಲ್ಕೆಮಾನ್‌ರು(ಅ) لعل‎ ಕಣಿವೆಗೆ ತಲುಪಿದರು. ಆಗ ನಮ್ಮ್‌ ನವನೊಬ್ಬನು 'ಓ ನಮ್ಮ್‌ ನವರೇ..." ಎಂದನು ಎಂದು 
ಅರ್ಥ ಕಟ್ಟುತ್ತಾರೆ. ಆದರೆ ಇದೂ ದುರ್ವಾಖ್ಯಾನವೇ ಆಗಿರುತ್ತದೆ. ಒಂದು ವೇಳೆ 'ವಾದಿಉನ್ನಮ್ಮ್‌' ಅನ್ನು ಆ ಕಣಿವೆಯ 
ಹೆಸರೆಂದೇ ತೆಗೆದುಕೊಂಡರೂ ಅಲ್ಲಿ 'ಬನೀ ನಮ್ಮ್‌' ಎಂಬ ಒಂದು ಗೋತ್ರವಿತ್ತೆಂದು ಒಪ್ಪಿಕೊಂಡರೂ ನಮ್ಮ್‌ ಗೋತ್ರದ 
ಬಬ್ಬ ವ್ಯಕ್ತಿಯನ್ನು 'ನಮ್ಮಃ ಎನ್ನುವುದು ಅರಬೀ ಭಾಷಾ ಪ್ರಯೋಗಕ್ಕೆ ತೀರಾ ವಿರುದ್ಧವಾಗಿದೆ. ಒಂದು ಇರುವೆಯು ತನ್ನ 
ವರ್ಗದ ಇತರ ವ್ಯಕ್ತಿಗಳನ್ನು ಬರುತ್ತಲಿರುವ ಅಪಾಯದಿಂದ ಜಾಗೃತಗೊಳಿಸುವುದೂ ಬಿಲಗಳೊಳಗೆ ಸೇರಿಕೊಳ್ಳಿರೆಂದು 
ಹೇಳುವುದೂ ಬುದ್ಧಿಗೆ ಎಟಕದ ವಿಷಯವೇನೂ ಅಲ್ಲ. ಇನ್ನು ಹ. ಸುಲೈಮಾನ್‌(ಅ) ಇದನ್ನು ಕೇಳಿದ್ದು ಹೇಗೆ? ಎಂಬ 

ಪ್ರಶ್ನೆ ದಿವ್ಯವಾಣಿಯಂತಹ ಅತಿ ಸೂಕ್ಷ್ಮವಾದ ವಸ್ತುವನ್ನು ಗ್ರಹಿಸಿಕೊಳ್ಳುವಂತಹ ಇಂದ್ರಿಯಗಳನ್ನು ಹೊಂದಿದ ವ್ಯಕ್ತಿ 
ಇರುವೆಯ ಮಾತಿನಂತಹ ಅಪಕ್ವ (crude) ವಸ್ತುವನ್ನು ಗ್ರಹಿಸಿಕೊಳ್ಳುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. 


ಕಾಂಡ-19 


27. ಅನ್ನಮ್ಮ್‌ 23 


56 لضْلِحِلَْ‎ ತ್ರಿ يك‎ a5 3೩43 ಟ್ಟ Ld 


6k 2-0 sida کال‎ AEF 
a Hy GSU عَيَها آڑلااڈیکا آز‎ WS 45 


ಕೃತಜ್ಞತೆ ತೋರಿಸುತ್ತಿರುವಂತೆಯೂ ನೀನು ಮೆಚ್ಚುವಂತಹ 0 8 ನನ್ನನ್ನು ನಿಯಂತ್ರಿಸಿಡು.* 
ನಿನ್ನ ಕೃಪೆಯಿಂದ ನನ್ನನ್ನು ನಿನ್ನ ಸಜ್ಜನ ದಾಸರಲ್ಲಿ ಸೇರಿಸು." 

(20-22) (ಇನ್ನೊಂದು ಸಂದರ್ಭದಲ್ಲಿ) ಸುಲೈಮಾನರು فک اہول‎ ಪರಿಶೀಲನೆ ನೆಡೆಸಿದರು” ಮತ್ತು 
“ನನಗೆ ಆ 'ಹುದ್‌ಹುದ್‌' ಕಾಣುವುದಿಲ್ಲವೇಕೆ? ಅದೆಲ್ಲಾದರೂ ಕಣ್ಮರೆಯಾಗಿದೆಯೇ? ನಾನು ಅದಕ್ಕೆ 
ಕಠಿಣ ಶಿಕ್ಲೆ ಕೊಡುವೆನು, ಇಲ್ಲವೇ ಅದನ್ನು ಕೊಯ್ದು ಬಿಡುವೆನು. ಅನ್ಯಥಾ ಅದು ನನ್ನ ಮುಂದೆ 
ಸಮರ್ಪಕವಾದ ಕಾರಣ ಕೊಡಬೇಕಾದೀತು" ಎಂದರು.3 ಸ್ವಲ್ಪ ಹೊತ್ತಿನಲ್ಲೇ ಅದು ಬಂದು ಹೀಗೆಂದಿತು; 


25. ಮೂಲದಲ್ಲಿ 'ರಬ್ಬಿ ಔಮಿಲ್‌ನೀ' ಎಂದಿದೆ. ಅರಬೀ ಭಾಷೆಯಲ್ಲಿ 'ವರುಲ್‌' ಎಂಬ ಪದದ ಮೂಲಾರ್ಥ 'ತಡೆಯುವುದು' 
ಎಂದಾಗಿದೆ. ಈ ಸಂದರ್ಭದಲ್ಲಿ ಹೆ. ಸುಲೈಮಾನ್‌ರು(ಅ), 'ಔರುಲ್‌ನೀ ಅನ್‌ ಅಶ್‌ಕುರ ನಿಲ್‌ಮತಕ' (ನಾನು ನಿನ್ನೆ ಉಪಕಾರ 
ಸ್ಮರಣೆ ಮಾಡುವಂತೆ ನನ್ನನ್ನು ತಡೆದಿರಿಸು) ಎಂದು ಹೇಳಿದುದರ ತಾತ್ಪರ್ಯ ನಮ್ಮ ದೃಷ್ಟಿಯಲ್ಲಿ ಹೀಗಿದೆ- "ಓ ನನ್ನ ಪ್ರಭೂ, 
ನೀನು ನನಗೆ ಎಂತಹ ಪ್ರಚಂಡ ಸಾಮರ್ಥ್ಯಗಳನ್ನು ನೀಡಿರುವೆಯೆಂದರೆ, ನಾನು ಸ್ವಲ್ಪ 'ಅನಾಸ್ಥೆಗೊಳೆಗಾದರೂ ದಾಸ್ಯದ 
ಮೇರೆಗಳನ್ನು ಉಲ್ಲಂಘಿಸಿ ದುರಭಿಮಾನದಲ್ಲಿ ಎಲ್ಲೆಲ್ಲಿಗೋ ತಲುಪಿಬಿಡುವ ಸಾಧ್ಯತೆ ಇದೆ. ಆದುದರಿಂದ ಓ ನನ್ನ ಪ್ರಭೂ, 
ಸಾನು ಕೃತಫಪ್ಲುನಾಗುವ ಬದಲು ಸದಾ ಕೃತಜ್ಞನಾಗಿಯೇ ಇರುವಂತೆ ನೀನು ನನ್ನನ್ನು ನಿಯಂತ್ರಣದಲ್ಲಿಡು” ಎಂದು ಪ್ರಾರ್ಥಿಸಿದರು. 

26. ಸಜ್ಜನ ದಾಸರಲ್ಲಿ ಸೇರಿಸು ಎಂಬುದರ ಅರ್ಥ ಪರಲೋಕದಲ್ಲಿ ನನ್ನ ಪರಿಣಾಮ ಸಜ್ಜನರೊಂದಿಗಾಗಬೇಕು. ನಾನು 
ಅವರ ಸಂಗಡ ಸ್ವರ್ಗ ಪ್ರವೇಶಿಸುವಂತಾಗಬೇಕು ಎಂದಾಗಿರಬಹುದು. ಇದೇಕೆಂದರೆ ಮನುಷ್ಯನು ಸತ್ಯರ್ಮಗಳನ್ನೆಸಗಿದರೆ 
ತಾನಾಗಿಯೇ ಸಜ್ಜನನಾಗುವನು. ಆದರೆ ಪರಲೋಕದಲ್ಲಿ ಸ್ವರ್ಗಪ್ರಾಪ್ತಿಯು ಅವನ ಸತ್ಯರ್ಮಗಳನ್ನು ಮಾತ್ರ ಅವಲಂಬಿಸಿರುವುದಲ್ಲ. 
ಅದು ಅಲ್ಲಾಹನ ಕೃಪೆಯನ್ನೂ ಅವಲಂಬಿಸಿದೆ. 

27. ಅರ್ಥಾತ್‌- ಮೇಲೆ ಪ್ರಸ್ತಾಪಿಸಲಾದ ಪಕ್ಷಿಗಳ ಪರಿಶೀಲನೆ. ಜಿನ್ನ್‌ ಮತ್ತು ಮನುಷ್ಯರಂತೆ ಪಕ್ಷಿಗಳು ಕೂಡಾ 
ಸುಲೈಮಾನ್‌ರ(ಅ) ಸೈನ್ಯದಲ್ಲಿ ಸೇರಿದ್ದುವು. ಹೆ. ಸುಲೈಮಾನ್‌(ಅ) ಅವುಗಳಿಂದ, ವಾರ್ತಾಪ್ರಸಾರ, ಬೇಟೆ ಮತ್ತು ಈ ಬಗೆಯ 
ಇನ್ನಿತರ ಸೇವೆಗಳನ್ನು ಪಡೆಯುತ್ತಿದ್ದಿರಬಹುದು. 

28. ಹುದ್‌ ಹುದ್‌ ಎಂದರೆ ಅರಬೀ ಮತ್ತು ಉರ್ದು ಭಾಷೆಗಳಲ್ಲಿ 'ಹುದ್‌ಹುದ್‌' ಎಂದು ಕರೆಯಲ್ಪಡುವ ಆ 
ಪಕ್ಸಿಯಲ್ಲವೆಂದೂ ಇದು ಹ. ಸುಲೈಮಾನ್‌ರ(ಅ) ಸೈನ್ಯದ ಒಬ್ಬ ಅಧಿಕಾರಿಯ ಹೆಸರಾಗಿತ್ತೆಂದೂ ಆಧುನಿಕ ಕಾಲದ ಕೆಲವರು 
ಹೇಳುತ್ತಾರೆ. ಪ್ರಾಣಿಗಳ ಹೆಸರುಗಳನ್ನು ಮನುಷ್ಯರಿಗೆ ಇಡುವ ರೂಢಿ ಇತರ ಭಾಷೆಗಳಂತೆಯೇ ಅರಬೀ ಭಾಷೆಯಲ್ಲೂ ಕಂಡು 
۔‎ ಬರುತ್ತದೆ, ಆ ರೂಢಿ ಹಿಬ್ರೂ ಭಾಷೆಯಲ್ಲೂ ಇತ್ತು ಎಂಬುದನ್ನು ಇವರು ತಮ್ಮ ವಾದಕ್ಕೆ ಆಧಾರವಾಗಿ ಮಾಡಿಕೊಂಡಿದ್ದಾರೆ. 
ಅಲ್ಲದೆ ಮುಂದೆ ತಿಳಿಸಲಾಗಿರುವ ಹುದ್‌ಹುದ್‌ನ ಕೆಲಸ ಮತ್ತು ಸುಲೈಮಾಸ್‌ರೊಂದಿಗೆ(ಅ) ಅದು ನಡೆಸಿದ ಸಂಭಾಷಣೆಯು, 
ಅವರ ದೃಷ್ಟಿಯಲ್ಲಿ ಕೇವಲ ಒಬ್ಬ ಮನುಷ್ಯನು ಮಾತ್ರ ಮಾಡಬಹುದಾದಂತಹ ಕೆಲಸವಾಗಿದೆ. ಆದರೆ ಒಬ್ಬ. ವ್ಯಕ್ತಿ ಪವಿತ್ರ 
ಕುರ್‌ಆನಿನಲ್ಲಿರುವ, ಈ ವಿಷಯದ ಹಿನ್ನೆಲೆಯನ್ನು ನೋಡಿದರೆ ಅವನಿಗೆ, ಇದು ಪವಿತ್ರ ಕುರ್‌ಆನಿನ ಮ್ಯಾಖ್ಯಾನವಾಗಿರುವ ಬದಲು 
ವಿಕೃತಿಯಾಗಿರುವುದು ಮತ್ತು ಅದಕ್ಕಿಂತಲೂ ತುಸು ಮುಂದುವರಿದು ಕುರ್‌ಆನಿನ ಖಂಡನೆ ಆಗಿದೆಯೆಂಬುದು ವ್ಯಕ್ತವಾಗಿ 
ತಿಳಿದೀತು. ಈ ನಿಟ್ಟಿನಲ್ಲಿ ಪವಿತ್ರ ಕುರ್‌ಆನಿನ ವಿವರಣೆಯ ಕ್ರಮವನ್ನು ಕೊಂಚ ಗಮನಿಸಿರಿ- ಪ್ರಥಮತಃ ಹ. ಸುಲೈಮಾನ್‌ರು(ಅ) 
"ನಮಗೆ ಮಂತಿಕುತ್ಸೆರ್‌ನ (ಪಕ್ಷಿಗಳ ಭಾಷೆಯ) ಜ್ಞಾನ ದಯಪಾಲಿಸಲಾಗಿದೆ” ಎನ್ನುತ್ತಾ ಅವನ ಅನುಗ್ರಹಕ್ಕಾಗಿ ಉಪಕಾರ ಸ್ಮರಣೆ 
. ಮಾಡುತ್ತಾರೆ. ಈ ಮಾಠಿನಲ್ಲಿ 'ತೈರ್‌' ಎಂದರೆ ಪಕ್ಷಿಯಾಗಿರದೆ, ಅದು ಮನುಷ್ಯರ ಒಂದು ವರ್ಗವಾಗಿರುತ್ತಿದ್ದರೆ ಅದಕ್ಕೆ 
ಮಂತಿಕ್‌(ಮಾತು) ಎನ್ನುವ ಬದಲಿಗೆ ಲುಗತ್‌ ಅಥವಾ ಲಿಸಾನ್‌(ಭಾಷೆ ಎಂಬ ಪದವು ಸೂಕ್ತವಾಗುತ್ತಿತ್ತು. ಅನಂತರ 
'ಸುಲ್ಕೆಮಾನರಿಗಾಗಿ(ಅ) ಜಿನ್ನಾ, ಇನ್ಸ್‌ ಮತ್ತು ತೈರ್‌ಗಳ ಸೇನೆಗಳು ಜಮಾಯಿಸಲ್ಪಟ್ಟಿದ್ದುವು' ಎನ್ನಲಾಗಿದೆ. ಮೊದಲನೆಯದಾಗಿ 


ಕಾಂಡ-19 


234 ಕುರ್‌ಆನ್‌ ವ್ಯಾಖ್ಯಾನ 


fo 2G for ہے‎ ೨ 


ಛಿ ಲರ ಯೂ بی ۱ ں4‎ 
ادوا‎ BBG ور کو‎ BE 
EAE YS 15 5 و اوتیت ِن‎ SKS 1 وجدت‎ 2 
"ನಾನು ತಮಗೆ ತಿಳಿಯದಿರುವಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ನಾನು 'ಸಬಾ'ದಿಂದ ಖಾತರಿಯಾದ 
ಸುದ್ದಿ ತಂದಿದ್ದೇನೆ." 
(23-26) "ನಾನು ಅಲ್ಲಿ ಆ ಜನಾಂಗದ ಆಡಳಿತಗಾರಳಾಗಿರುವ ಓರ್ವ ಸ್ತ್ರೀಯನ್ನು ಕಂಡೆನು. ಅವಳಿಗೆ 
ಸಕಲ ಸಾಧನ ಸಾಮಗ್ರಿಗಳು ಒದಗಿಸಲ್ಪಟ್ಟಿವೆ ಮತ್ತು ಅವಳ ಸಿಂಹಾಸನವು ಅತ್ಕುತೃಷ್ಟವಾಗಿದೆ. ಅವಳೂ ಅವಳ 


ಈ ವಾಕೈದಲ್ಲಿ ಜಿನ್ನ್‌, ಇನ್ಸ್‌ ಮತ್ತು ತೈರ್‌ ಎಂಬ ಮೂರು ಪರಿಚಿತ ವರ್ಗನಾಮಗಳನ್ನು ಪ್ರಯೋಗಿಸಲಾಗಿದೆ. ಇವು ಮೂರು 
ವಿಭಿನ್ನ ಹಾಗೂ ಸುಪರಿಚಿತ ವರ್ಗಗಳಿಗೆ ಅರಬಿ ಭಾಷೆಯಲ್ಲಿ ಬಳಕೆಯಲ್ಲಿರುವ ಪದಗಳಾಗಿವೆ. ಅಲ್ಲದೆ ಇವುಗಳನ್ನು ಸ್ವತಂತ್ರವಾಗಿ 
ಪ್ರಯೋಗಿಸಲಾಗಿದೆ. ಈ ಪೈಕಿ ಯಾವುದನ್ನಾದರೂ ಸಾಂಕೇತಿಕ, ಅಲಂಕಾರಿಕ ಅಥವಾ ಉಪಮೆಯ ರೂಪದಲ್ಲಿ ಪ್ರಯೋಗಿಸ 
ಲಾಗಿದೆಯೆನ್ನಲು ಮತ್ತು ಅದರ ಆಧಾರದಲ್ಲಿ ಇವುಗಳನ್ನು ಸುಪರಿಚಿತವಾದ ಶಬ್ದಾರ್ಥಕ್ಕಿಂತ ಭಿನ್ನವಾದ ಬೇರಾವುದೇ ಅರ್ಥದಲ್ಲಿ 
ತೆಗೆದುಕೊಳ್ಳಲು ಯಾವ ಅವಕಾಶವೂ ಇಲ್ಲ. 'ಇನ್ಸ್‌' ಎಂಬ ಪದವು 'ಜಿನ್ನ್‌' ಮತ್ತು 'ತೈರ್‌' ಪದಗಳ ನಡುವಿನಲ್ಲಿ ಬಂದಿದೆ. 
ಇದು ಜಿನ್ನ್‌ ಮತ್ತು ತೈರ್‌ಗಳು ಇನ್ಸ್‌ನ ವರ್ಗದ ಎರಡು ಪಂಗಡಗಳಾಗಿದ್ದುವೆಂಬ ಅರ್ಥವನ್ನು ಸ್ಪಷ್ಟವಾಗಿ ಅಲ್ಲಗಳೆಯುತ್ತದೆ. 
ಒಂದು ವೇಳೆ ಅದರ ಅರ್ಥ ಹೀಗಿರುತ್ತಿದ್ದರೆ- "ಅಲ್‌ ಜಿನ್ನುವತ್ಸೆರು ಮಿನಲ್‌ ಇನ್ಸ್‌” ಎಂದು ಹೇಳಲಾಗುತ್ತಿತ್ತು. "ಮಿನಲ್‌ 
ಜಿನ್ನಿ ವಲ್‌ಇನ್ನಿ ವತ್ಸೆರಿ” ಎಂದು ಹೇಳಲಾಗುತ್ತಿರಲಿಲ್ಲ. ಮುಂದೆ ಹ. ಸುಲೈಮಾನ್‌ರು(ಅ) ಹುದ್‌ಹುದ್‌ ಕಾಣೆಯಾಗಿರುವುದನ್ನು ಕಂಡು, 
"ಹುದ್‌ಹುದ್‌” ತಾನು ಕಾಣೆಯಾಗಿರುವುದರ ಬಗ್ಗೆ ಸಮರ್ಪಕವಾದ ಕಾರಣ ಕೊಡಬೇಕು. ಅನ್ಮಥಾ ನಾನು ಅದಕ್ಕೆ ಕಠಿಣ ಶಿಕ್ಸೆ 
ಕೊಡುವೆನು ಅಥವಾ ಅದನ್ನು ದಿಬ್ಹ್‌ ಮಾಡಿಬಿಡುವೆನು(ಕೊಯ್ದು ಬಿಡುವೆನು) ಎನ್ನುತ್ತಾರೆ. ಮನುಷ್ಕನನ್ನು ವಧಿಸಲಾಗುತ್ತದೆ, 
ಗಲ್ಲಿಗೇರಿಸಲಾಗುತ್ತದೆ, ಮರಣದಂಡನೆ ವಿಧಿಸಲಾಗುತ್ತದೆ. ಆದರೆ دہ‎ ಮಾಡುವವರು ಯಾರು? ಅತ್ಯಂತ ಕ್ರೂರ, ನಿರ್ದಯಿ 
ಹಾಗೂ ಪ್ರತೀಕಾರದ ಆವೇಶದಲ್ಲಿ ಹುಚ್ಚನಾಗಿರುವ ವ್ಯಕ್ತಿಯೊಬ್ಬ ಯಾರನ್ನಾದರೂ ದಿಬ್ಲ್‌ ಮಾಡಿಬಿಡಲೂಬಹುದು ಎಂದಿಟ್ಟು 
ಕೊಳ್ಳೋಣ. ಆದರೆ ಆಗಲೂ, ಒಬ್ಬ ಪ್ರವಾದಿ ತನ್ನ ಸೈನ್ಯದ ಒಬ್ಬ ವ್ಯಕ್ತಿಯನ್ನು, ಕೇವಲ ಅವನು ಗೈರು ಹಾಜರಾಗಿರುವನೆಂಬ 
ಒಂದೇ ಅಪರಾಧಕ್ಕಾಗಿ ತಾನು ಅವನ ಕೊರಳನ್ನು ಕೊಯ್ಯುವನೆಂದು ಘೋಷಿಸುವನೇ? ಇನ್ನೂ ಮುಂದುವರಿದು ಹರ್ರ್ರುತ್‌ 
ಸುಲೈಮಾನ್‌ರು(ಅ) ಅದೇ ಹುದ್‌ಹುದನ್ನು ಪತ್ರ ಸಹಿತ ಸಬಾದ ರಾಣಿಯ ಬಳಿಗೆ ಕಳುಹಿಸುತ್ತ- "ಇದನ್ನು ಅವರ ಕಡೆಗೆ ಹಾಕಿ 
ಬಿಡು ಅಥವಾ ಎಸೆದು ಬಿಡು” ಎಂದು ಹೇಳುವುದನ್ನು ಓದಲಿರುವಿರಿ. ಈ ರೀತಿಯ ಆದೇಶವನ್ನು ಪಕ್ಷಿಗೆ ಮಾತ್ರವೇ 
ಕೊಡಬಹುದಷ್ಟೆ. ಮನುಷ್ಯನನ್ನು ದೂತ, ರಾಯಭಾರಿ ಅಥವಾ ಹರಿಕಾರನನ್ನಾಗಿ ಮಾಡಿ ಕಳುಹಿಸುವಾಗ ಅವನೊಡನೆ ಹೀಗೆ 
ಹೇಳುವುದು ಅಸಭ್ಯ ಮತ್ತು ಅಸಂಬದ್ಧವಾಗುವುದು. ಈ ಎಲ್ಲ ಅಂಶಗಳು, ಇಲ್ಲಿ ಹುದ್‌ಹುದ್‌ ಎಂಬುದು ನಿಘಂಟಿನಲ್ಲಿರುವ 
ಅರ್ಥದಲ್ಲೇ ಇದೆ, ಅಂದರೆ ಅದು ಒಂದು ಪಕ್ಷಿಯೇ ಹೊರತು ಮನುಷ್ಯನಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತವೆ. 
29. 'ಸೆಬಾ' ಎಂಬುದು ದಕ್ಲಿಣ ಅರೇಬಿಯಾದ ಒಂದು ವ್ಯಾಪಾರೀ ಜನಾಂಗವಾಗಿತ್ತು. ಅದರ ರಾಜಧಾನಿಯು ಮಾರಿಬ್‌ 
ಆಗಿತ್ತು. ಅದು ಈಗಿನ ಯಮನ್‌ನ ರಾಜಧಾನಿ "ಸನ್‌ಆ'ದಿಂದ 55 ಮೈಲುಗಳ ದೂರದಲ್ಲಿ ಈಶಾನ್ಯ ದಿಕ್ಕಿಗೆ ಇತ್ತು. ಇದು 
'ಮಠನ್‌' ಸಾಮ್ರಾಜ್ಯದ ಪತನದ ಬಳಿಕ ಸುಮಾರು ಕ್ರಿ.ಪೂ. 1100ರಲ್ಲಿ ಪ್ರಗತಿ ಹೊಂದಿತ್ತು. ಒಂದು ಸಾವಿರ ವರ್ಷಗಳ 
ವರೆಗೆ ಇದು ಅರಬ್‌ ದೇಶದಲ್ಲಿ ಮೆರೆಯಿತು. "ನಾನು ತಮಗೆ ತಿಳಿಯದಿರುವಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ" 
ಎಂದು ಹುದ್‌ಹುದ್‌ ಹೇಳಿದುದರ ಅರ್ಥ ಹ. ಸುಲ್ಕೆಮಾನ್‌ರಿಗೆ(ಅ) ಸಬಾದ ಕುರಿತು ಏನೂ ತಿಳಿದಿರಲಿಲ್ಲವೆಂಬುದಲ್ಲ. ಕೆಂಪು 
ಸಮುದ್ರದ ಉತ್ತರ ಕಿನಾರೆ(ಅಕಬಾ ಕೊಲ್ಲಿ) ವರೆಗೆ ತಲಪಿದ್ದ ಸಿರಿಯಾ ಮತ್ತು ಫೆಲೆಸ್ತೀನ್‌ ಸಾಮ್ರಾಜ್ಯದ ಅರಸನು ಅದೇ 
ಕೆಂಪು ಸಮುದ್ರದ ದಕ್ಷಿಣ ಕಿನಾರೆಯಲ್ಲಿದ್ದ (ಯಮನ್‌) ಹಾಗೂ ಅಂತಾರ್ರಾಷ್ಟ್ರೀಯ ವ್ಯಾಪಾರದ ಪ್ರಮುಖ ಭಾಗವನ್ನು 
ಅಕ್ರಮಿಸಿಕೊಂಡಿದ್ದ ಜನಾಂಗದ ಬಗ್ಗೆ ಅಜ್ಞನಾಗಿರಲಿಲ್ಲವೆಂಬುದು ವ್ಯಕ್ತ. ಆದುದರಿಂದ ಹುದ್‌ಹುದ್‌ ಹೇಳಿದ ಮಾತಿನ ಅರ್ಥ 
"ಸಬಾ ಜನಾಂಗದ ಆಸ್ಥಾನದಲ್ಲಿ ನಾನು ಕಣ್ಣಾರೆ ಕೆಂಡು ಬಂದಿರುವ ಕೆಲವು ಸಂಗತಿಗಳ ಸುದ್ದಿ ಇಷ್ಟರ ವರೆಗೆ ನಿಮಗೆ 
ತಲಪಿರಲಾರದು” ಎಂದಾಗಿತ್ತು. 


508-9 


2೫. ಅನ್ನಮ್ಮ್‌ 235 


MY GS MoE AGEL ES WS 
GMAIL NE NCA 25 AA ہے‎ A ಧ್‌ ee a] 
೩ನ ರ ಮಹರ 45 PHS فی الکلیت‎ ILS 
ETI FET ASA AVI 


ಜನಾಂಗವೂ ಅಲ್ಲಾಹನ ಬದಲು ಸೂರ್ಯನಿಗೆ ಸಾಷ್ಟಾಂಗ3ವೆರಗುವುದನ್ನು ನಾನು ಕಂಡೆನು. ಶೈತಾನನು 
ಅವರ ಪಾಲಿಗೆ ಅವರ ಕರ್ಮಗಳನ್ನು ಮನೋಹರಗೊಳಿಸಿಬಿಟ್ಟನು': ಮತ್ತು ಅವರನ್ನು ನೇರ ಮಾರ್ಗ 
ದಿಂದ ತಡೆದು ಬಿಟ್ಟನು. ಆದುದರಿಂದ ಅವರು ಸನ್ಮಾರ್ಗವನ್ನು ಹೊಂದುವುದಿಲ್ಲ- ಈ ಕಾರಣದಿಂದಲೇ ಅವರು 
ಆಕಾಶಗಳಲ್ಲೂ ಭೂಮಿಯಲ್ಲೂ ಅಡಗಿರುವ ವಸ್ತುಗಳನ್ನು ಹೊರತರುವ ಮತ್ತು* ನೀವು ಬಚ್ಚಿಡು 
ವುದನ್ನೂ ವೃಕ್ತಪಡಿಸುವವುಗಳನ್ನೂ ಅರಿತಿರುವ ಅಲ್ಲಾಹನಿಗೆ ಸಾಪ್ಟಾಂಗವೆರಗುವುದಿಲ್ಲ. ವಿಶ್ವ ಸಿಂಹಾಸನದ 
ಒಡೆಯನಾಗಿರುವ ಅಲ್ಲಾಹನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ." 


30. ಈ ಜನಾಂಗವು ಆ ಕಾಲದಲ್ಲಿ ಸೂರ್ಯಾರಾಧಕ ಮತದ ಅನುಯಾಯಿಯಾಗಿತ್ತೆಂದೂ ಇದರಿಂದ ತಿಳಿದು ಬರುತ್ತದೆ. 
ಅರಬ್‌ ದೇಶದ ಪ್ರಾಚೀನ ಇತಿಹಾಸದಿಂದಲೂ ಈ ಜನಾಂಗದ ಮತ ಇದೇ ಆಗಿತ್ತೆಂದು ತಿಳಿದು ಬರುತ್ತದೆ. 

31. ಇಲ್ಲಿಂದ 26ನೆಯ ಸೂಕ್ತದ ವರೆಗಿರುವ ವಿಷಯವು ಹುದ್‌ಹುದ್‌ನ ಹೇಳಿಕೆಗೆ ಅಲ್ಲಾಹ್‌ ಸೇರಿಸಿದ ಹೆಚ್ಚಿನ 
ಮಾತೆಂಬುದು ಮಾತಿನ ಶೈಲಿಯಿಂದ ತಿಳಿದು ಬರುತ್ತದೆ. ನೀವು ಬಚ್ಚಿಡುವುದನ್ನು ಮತ್ತು ಬಹಿರಂಗಗೊಳಿಸುವುದೆಲ್ಲವನ್ನೂ ಅವನು 
ಬಲ್ಲನು ಎಂಬ ವಾಕ್ಕವು ಈ ಊಹೆಯನ್ನು ಪುಷ್ಟೀಕರಿಸುತ್ತದೆ. 'ರೂಹುಲ್‌ ಮಲನಿ'ಯ ಗ್ರಂಥಕರ್ತ ಅಲ್ಲಾಮಾ ಆಲೂಸಿ ಕೂಡಾ 
ಇದನ್ನೇ ಸಮರ್ಥಿಸುತ್ತಾರೆ. 

32. ಅರ್ಥಾತ್‌- ಅವರು ಈ ಜಗತ್ತಿನಲ್ಲಿ ಸಂಪತ್ತನ್ನು ಗಳಿಸಿ ಲೌಕಿಕ ಜೀವನವನ್ನು ಅತ್ಯಧಿಕ ಸುಖಿಮಯವಾಗಿ 
ಮಾಡುವುದರಲ್ಲೇ ನಿರತರಾಗಿದ್ದರು. ಈ ಕಾರ್ಯದಲ್ಲಿ ನಿಮ್ಮ ಬುದ್ದಿ ಮತ್ತು ವಿವೇಕಗಳನ್ನು ಸವೆಸುವುದು ಹಾಗೂ ಮಾನಸಿಕ 
ಮತ್ತು ಶಾರೀರಿಕ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸುವುದೇ ಅವೆಲ್ಲವುಗಳ ಸರಿಯಾದ ಉಪಯೋಗವೆಂದೂ ಇದಕ್ಕಿಂತ ಹೆಚ್ಚಿನ 
ಯಾವ ವಿಷಯದಲ್ಲೂ ಗಂಭೀರವಾಗಿ ವಿವೇಚಿಸುವ ಅಗತ್ಯವಿಲ್ಲವೆಂದೂ ಶೈತಾನನು ಅವರಿಗೆ ಮನವರಿಕೆ ಮಾಡಿಸಿದ್ದನು. 

33. ಅರ್ಥಾತ್‌- ಅಸ್ತಿತ್ವಕ್ಕೆ ಬರುವ ಮುಂಚೆ ಎಲ್ಲೆಲ್ಲೋ ಅಡಗಿದ್ದಂತಹ ವಸ್ತುಗಳನ್ನು ಕ್ಷಣ ಕಣವೂ ಅಸ್ತಿತ್ವಕ್ಕೆ 
ತರುತ್ತಲೇ ಇರುತ್ತಾನೆ. ಭೂಗರ್ಭದಿಂದ ಪ್ರತಿಕ್ಷಣದಲ್ಲೂ ಅಸಂಖ್ಯಾತ ಸಸ್ಕಗಳನ್ನೂ ತರತರದ ಖನಿಜ ವಸ್ತುಗಳನ್ನೂ 
ಹೊರ ತರುತ್ತಿದ್ದಾನೆ. ಅಂತರಿಕ್ಸದಿಂದಲ್ಲೂ ಮನುಷ್ಠನು ಎಂದೂ ಊಹಿಸಿಯೂ ಇಲ್ಲದಂತಹ ವಸ್ತುಗಳನ್ನು ಪ್ರತ್ಯಕ್ಷ 
ಗೊಳಿಸುತ್ತಿರುತ್ತಾನೆ. 

34. ಅರ್ಥಾತ್‌- ಅವನ ಜ್ಞಾನವು ಸಕಲ ವಸ್ತುಗಳನ್ನೂ ವ್ಯಾಪಿಸಿದೆ. ಅಲ್ಲಾಹನ ಇವೆರಡು ಗುಣ ವಿಶೇಷಗಳನ್ನು 
ಉದಾಹರಿಸುವ ಮೂಲಕ ಇಲ್ಲಿ ತಿಳಿಸಲುದ್ದೇಶಿಸಿರುವುದೇನೆಂದರೆ- ಅವರು ಶೈತಾನನ ವಂಚನೆಗೆ ಗುರಿಯಾಗದೆ ಇರುತ್ತಿದ್ದರೆ, 
ನೇರ ಮಾರ್ಗವು ಅವರಿಗೆ ಸ್ಪಷ್ಟವಾಗಿ ತೋರುತ್ತಿತ್ತು. ಸೂರ್ಯ ಎಂಬ ಉರಿಯುವ ಗೋಳಕ್ಕೆ ಸ್ವತಃ ತನ್ನ ಅಸ್ತಿತ್ವದ ಪ್ರಜ್ಞೆಯೇ 
ಇಲ್ಲದಿರುವಾಗ ಅದು ಪೂಜಾರ್ಹವಾಗಲು ಸಾಧ್ಯವೇ ಇಲ್ಲ. ಸರ್ವಜ್ಞನೂ, ಸೂಕ್ಸಜ್ಜನೂ ಆಗಿರುವವನು ಹಾಗೂ ತನ್ನ 
ಮಹಿಮೆಯಿಂದ ಪ್ರಶಿಕ್ನಣದಲ್ಲೂ ಹೊಸ ಹೊಸ ಮಹಿಮೆಗಳನ್ನು ಪ್ರಕಟಿಸುವವನು ಮಾತ್ರ ಪೂಜಾರ್ಹನು. 

35. ಇಲ್ಲಿ ಸಜ್ಜಳಸಾಪ್ಟಾಂಗ ವಂದನೆ) ಕಡ್ಡಾಯವಾಗಿರುತ್ತದೆ. ಒಬ್ಬ ಸತ್ಯವಿಶ್ವಾಸಿ ತನ್ನನ್ನು ಸೂರ್ಯಾರಾಧಕರಿಂದ 
ಪ್ರತ್ಕೇಕಿಸಿಕೊಂಡು, ತಾನು ಸೂರ್ಯನ ಬದಲು ಅಲ್ಲಾಹನನ್ನು ಮಾತ್ರ ಆರಾಧನೆಗೂ ಸಾಷ್ಟಾಂಗಕ್ಕೂ ಅರ್ಹನೆಂದು 


ಭಾವಿಸುವವನೆಂಬುದನ್ನು ಕಾರ್ಯತಃ ತೋರಿಸಿಕೊಡಬೇಕೆಂಬುದೇ ಇಲ್ಲಿ ಸಜ್ಜಃ ಮಾಡುವುದರ ಉದ್ದೇಶ. 


ಕಾಂಡ-19 


26 ಕುರ್‌ಆನ್‌ ವ್ಯಾಖ್ಯಾನ 


BELG ISD هٰدا تآلية اِليَوخ‎ GOAN Gs 
dS GG GT Eee کا اکر‎ ۱ 
EAE! BS VES oh Hal 435 ಗ 7 


7 
(27-28) ಆಗ ಸುಲೈಮಾನರು "ನೀನು ನಿಜ ಹೇಳಿದೆಯೋ ಅಥವಾ 'ಸುಳ್ಳಾಡುವವರಲ್ಲಾ, ಗಿರುವಿಯೋ 
ಎಂದು ಈಗಲೇ ನಾವು ಕಂಡುಕೊಳ್ಳುತ್ತೇವೆ. ನನ್ನ ಈ ಪತ್ರ ತ್ರವನ್ನು ಒಯ್ದು ಅವರ ಮುಂದೆ ಹಾಕಿಬಿಡು. ಅನಂತರ 
ಸರಿದು ನಿಂತು ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆಂದು' ನೋಡು" ಎಂದರು.3 
(29-31) ರಾಣಿಯು. ٢ن‎ ಆಸ್ಥಾನದವರೇ, ನನ್ನ ಕಡೆಗೆ ಒಂದು ಮಹತ್ವಪೂರ್ಣ ಪತ್ರವು ಎಸೆಯಲ್ಪಟ್ಟಿದೆ. 
ಅದು ಸುಲೈಮಾನರ ಕಡೆಯಿಂದ ಬಂದಿದೆ ಮತ್ತು ಅದನ್ನು ಪರಮ ದಯಾಮಯನೂ ಕರುಣಾನಿಧಿಯೂ 
ಆಗಿರುವ ಅಲ್ಲಾಹನ ನಾಮದಿಂದ ಆರಂಭಿಸಲಾಗಿದೆ. ಅದರಲ್ಲಿ; ನನ್ನ ವಿರುದ್ಧ ಬಂಡಾಯವೇಳಬೇಡಿರಿ ಮತ್ತು 
"ಮುಸ್ಲಿಮ್‌ ಆಗಿ ನನ್ನ ಬಳಿ ಹಾಜರಾಗಿರಿ ಎಂದಿದೆ" ಎಂದಳು. 


36. ಇಲ್ಲಿಗೆ ಹುದ್‌ಹುದ್‌ನ ಕಾರ್ಯ ಮುಗಿಯುತ್ತದೆ. ವಿಚಾರವಾದಿಗಳೆನಿಸಿಕೊ೦ಂಡವರು ಅದನ್ನು ಪಕ್ಷಿಯಂದು 
ನಂಬಲು ನಿರಾಕರಿಸುತ್ತಾರೆ. ಏಕೆಂದರೆ ಒಂದು ಪಕ್ಷಿಯು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವಂತಹ, ವೀಕ್ಸಣಾಶಕ್ತಿ, ವಿವೇಚನಾ 
ಸಾಮರ್ಥ್ಯ ಮತ್ತು ವಾಕ್‌ ಸಾಮರ್ಥ್ಯಗಳನ್ನು ಹೊಂದಿರುವುದು ತೀರಾ ಅಸಾಧ್ಯವೆಂದು ಅವರು ಭಾವಿಸುತ್ತಾರೆ. ಆದರೆ 
ಪ್ರಾಣಿಗಳಲ್ಲೂ ಅವುಗಳೆ ವಿಭಿನ್ನ ವರ್ಗಗಳಲ್ಲೂ, ಅವುಗಳ ವಿಭಿನ್ನ ಸದಸ್ಯರಲ್ಲೂ ಯಾವೆಲ್ಲ ಶಕ್ತಿ- ಸಾಮರ್ಥ್ಯಗಳು ಇವೆ 
ಹಾಗೂ ಯಾವುದು ಇಲ್ಲ ಎಂದು ಖಚಿತವಾಗಿ ಹೇಳಲು ಇವರ ಬಳಿ ಇರುವ ವೈಜ್ಞಾನಿಕ ಮಾಹಿತಿಯಾದರೂ ಯಾವುದು? 
ಪ್ರಾಣಿಗಳಿಗೆ ಏನೆಲ್ಲ ಗೊತ್ತಿರುತ್ತದೆ, ಅವು ಏನೆಲ್ಲ ನೋಡುತ್ತವೆ, ಕೇಳುತ್ತವೆ, ಅನುಭವಿಸುತ್ತವೆ, ಯೋಚಿಸುತ್ತವೆ, ತಿಳಿಯುತ್ತವೆ, 
ಅವುಗಳಲ್ಲಿ ಪ್ರತಿಯೊಂದರ ಮಸ್ತಿಷ್ಠ ಹೇಗೆ ಕಾರ್ಯವೆಸಗುತ್ತದೆ ಎಂಬಿತ್ಕಾದಿಗಳನ್ನು ಖಚಿತವಾಗಿ ತಿಳಿದುಕೊಳ್ಳಲು 
ಸಾಧ್ಯವಿರುವಂತಹ ಸಾಧನಗಳು ಮನುಷ್ಯನಿಗೆ ಇನ್ನೂ ಪ್ರಾಪ್ರವಾಗಿಲ್ಲ. ಆದರೂ ವಿವಿಧ ಪ್ರಾಣಿ ವರ್ಗಗಳೆ ಬಗ್ಗೆ ಈಗಾಗಲೇ 
ನಡೆದಿರುವ ಅಲ್ಪಸ್ವಲ್ಪ ಸಂಶೋಧನೆ ಹಾಗೂ ಅಧ್ಯಯನದಿಂದ, ಅವುಗಳಲ್ಲಿ ಭಾರೀ ಅದ್ಭುತ ಸಾಮರ್ಥ್ಯಗಳು ಇವೆ ಎಂಬುದು 
ಮಾತ್ರ ಪತ್ತೆಯಾಗಿದೆ. ಇದೀಗ ಈ ಪ್ರಾಣಿಗಳ ಸೃಷ್ಟಿಕರ್ತನಾದ ಅಲ್ಲಾಹನು ತನ್ನ ಒಬ್ಬ ಪ್ರವಾದಿಗೆ ಪ್ರಾಣಿಗಳ ಮಾತನ್ನು 
ತಿಳಿಯುವ ಮತ್ತು ಅವುಗಳೊಡನೆ ಮಾತಾಡುವ ಶಕ್ತಿಯನ್ನು ದಯಪಾಲಿಸಿದ್ದನು. ಆ ಪ್ರವಾದಿ ಬಳಿ ಪಳಗಿದ ಹಾಗೂ 
ತರಬೇತಿಗೊಂಡ ಒಂದು ಹುದ್‌ಹುದ್‌ ಪಕ್ಷಿ ಇತರ ದೇಶಗಳಿಗೆ ಹೋಗಿ ಕೆಲವು ವಿಷಯಗಳನ್ನು ಕೆಂಡು ಮರಳಿ ಬಂದು 
ಅವುಗಳನ್ನು ಆ ಪ್ರವಾದಿಗೆ ತಿಳಿಸುವಷ್ಟು ಸಮರ್ಥವಾಗಿತ್ತು- ಎಂದು ನಮಗೆ ತಿಳಿಸಿದರೆ, ನಾವು ಅಲ್ಲಾಹನ ಈ ಹೇಳಿಕೆಯ 
ಆಧಾರದಲ್ಲಿ ಪ್ರಾಣಿಗಳ ಬಗ್ಗೆ ನಮಗೆ ಈ ತನಕ ಲಭ್ಯವಿದ್ದ ಕಿಂಚಿತ್‌ ಜ್ಞಾನ ಮತ್ತು ನಮ್ಮ ಅನೇಕ ಊಹೆಗಳ ಕುರಿತು 
ಪುನರ್ವಿಮರ್ಶೆ ನಡೆಸುವ ಬದಲು ನಮ್ಮ ಅಪೂರ್ಣ ಜ್ಞಾನವನ್ನೇ ಮಾನದಂಡ ವಾಗಿಸಿಕೊಂಡು ಅಲ್ಲಾಹನ ಹೇಳಿಕೆಯನ್ನು 
ಸುಳ್ಳಾಗಿಸುವುದು ಅಥವಾ ಅರ್ಥ ವಿರೂಪಗೊಳಿಸುವುದು ಎಲ್ಲಿಯ ಬುದ್ದಿವಂತಿಕೆ? 

36. (ಅ) ನಡುವಿನ ಕಥೆಯನ್ನು ಬಿಟ್ಟು ಈಗ ಹುದ್‌ಹುದ್‌, ಪತ್ರವನ್ನು ರಾಣಿಯ ಮುಂದೆ ಎಸೆದಾಗಿನ ವೃತ್ತಾಂತವನ್ನು 
ಹೇಳಲಾಗುತ್ತಿದೆ. 

37. ಅರ್ಥಾತ್‌- ಪತ್ರದ ಮಹತ್ವಕ್ಕೆ ಅನೇಕ ಕಾರಣಗಳಿವೆ- رر‎ ಅದು ವಿಚಿತ್ರ ಹಾಗೂ ಅಸಾಧಾರಣ ರೀತಿಯಿಂದ ಬಂದಿದೆ. 
ಒಬ್ಬ ರಾಯಭಾರಿಯು ಅದನ್ನು ತಂದು ಕೊಡುವ ಬದಲು, ಒಂದು ಪಕ್ನಿಯು ಅದನ್ನು ತಂದು ನನ್ನ ಮೇಲೆ -ಎಸೆದಿದೆ. 
2) ಅದು ಸಿರಿಯಾ ಮತ್ತು ಫೆಲೆಸ್ತೀನ್‌ ಪ್ರದೇಶದ ಚಕ್ರವರ್ತಿ ಹ. ಸುಲೈಮಾನ್‌ರ(ಅ) ಕಡೆಯಿಂದಾಗಿದೆ. 3) ಪತ್ರವನ್ನು ಪರಮ 
ದೆಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸಲಾಗಿದೆ. ಇದೊಂದು ರೂಢಿಯಲ್ಲಿಲ್ಲದ ಕ್ರಮ. 


ಕಾಂಡ-19 


27. ಅನ್ನಮ್ಮ್‌ 237 


rc EG SOE نیا اج‎ ಸಹ oe 


(32-35) (ಪತ್ರವನ್ನು ಓದಿ ಹೇಳಿ) ರಾಣಿಯು, "ಜನಾಂಗದ ಸರದಾರರೇ,, ನನ್ನ ಈ ವಿಷಯದ 
ಬಗ್ಗೆ ನನಗೆ ಸಲಹೆ ಕೊಡಿರಿ. ನಾನು ಯಾವ ವಿಷಯದಲ್ಲೂ ನಿಮ್ಮನ್ನು ಬಿಟ್ಟು ತೀರ್ಮಾನ ಕೈಗೊಳ್ಳು 
ವುದಿಲ್ಲ" ಎಂದು ಹೇಳಿದಳು. ಆಗ ಅವರು, "ನಾವು ಬಲಶಾಲಿಗಳೂ ರಣಶೂರರೂ ಆಗಿರುತ್ತೆ ವೆ. 
ಮುಂದಿನ ತೀರ್ಮಾನ ನಿಮ್ಮ ಕೈಯಲ್ಲಿದೆ. ಏನಪ್ಪಣೆ ಕೊಡಬೇಕೆಂದು ನೀವೇ ನಿರ್ಧರಿಸಿಕೊಳ್ಳಿರಿ" ಎಂದು 
ಉತ್ತರ ಕೊಟ್ಟರು. ಆಗ ರಾಣಿಯು, "ಅರಸರು ಒಂದು ನಾಡಿನೊಳೆಗೆ ನುಗ್ಗಿ ಬಂದಾಗ ಅದನ್ನು 
ಹಾಳುಗೆಡಹುತ್ತಾರೆ ಮತ್ತು ಅದರಲ್ಲಿರುವ ಮರ್ಯಾದಸ್ಥರನ್ನು ಅವಮಾನಗೊಳಿಸುತ್ತಾರೆ.* ಅವರು ಹೀಗೆಯೇ 
ಮಾಡುತ್ತಾರೆ, ನಾನು ಅವರಿಗೆ ಒಂದು ಉಡುಗೊರೆಯನ್ನು ಕಳುಹಿಸುತ್ತೇನೆ. ತರುವಾಯ ನನ್ನ 


ರಾಯಭಾರಿಗಳು ಯಾವ ಉತ್ತರದೊಂದಿಗೆ ಮರಳುತ್ತಾರೆಂದು ನೋಡುತ್ತೇನೆ"' ಎಂದಳು. 


ಇವೆಲ್ಲವುಗಳಿಗಿಂತಲೂ ಇನ್ನೊ೦ದು ವಿಷಯವು ಇದರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿ ಬಿಟ್ಟಿದೆ. ಅದಾವುದೆಂದರೆ ಇದರಲ್ಲಿ 
ನಾವು ವಿದ್ರೋಹ ನೀತಿಯನ್ನು ಬಿಟ್ಟು" ಅಧೀನತೆಯನ್ನು ಸ್ವೀಕರಿಸಿಕೊಳ್ಳಬೇಕೆಂದೂ ವಿಧೇಯರಾಗಿ ಅಥವಾ ಮುಸ್ಲಿಮರಾಗಿ 
ಹ. ಸುಲೈಮಾನ್‌ರ(ಅ) ಮುಂದೆ ಹಾಜರಾಗಬೇಕೆಂದೂ ಸುಸ್ಪಷ್ಟ ಮಾತುಗಳಲ್ಲಿ ನಮಗೆ ಆಹ್ವಾನ ಕೊಡಲಾಗಿದೆ. ಮುಸ್ಲಿಮ್‌ 
ಆಗಿ ಹಾಜರಾಗುವುದಕ್ಕೆ ಎರಡರ್ಥಗಳಿರಲು ಸಾಧ್ಯವಿದೆ- 1) ವಿಧೇಯರಾಗಿ ಹಾಜರಾಗಿರಿ. 2) ಇಸ್ಲಾಮ್‌ ಧರ್ಮವನ್ನು ಸ್ವೀಕರಿಸಿ 
ಹಾಜರಾಗಿರಿ. ಒಂದನೆಯ ಅರ್ಥ ಹ. ಸುಲ್ಕಮಾನ್‌ರ(ಆ) ಸಾರ್ವಬೌಮತೆಗೆ ಸರಿ ಹೊಂದುತ್ತದೆ ಮತ್ತು ಎರಡನೆಯ ಅರ್ಥವು 
ಅವರ ಪ್ರವಾದಿತ್ವ ಸ್ಥಾನಕ್ಕೆ ಸರಿ ಹೊಂದುತ್ತದೆ. 

38. ಮೂಲದಲ್ಲಿ "ನೀವು ಹಾಜರಾಗದೆ ಅಥವಾ ನೀವು ಸಾಕ್ಸಿಗಳಾಗದೆ" - ಎಂಬ ಪದಗಳಿವೆ. ಸಬಾದಲ್ಲಿ ರಾಜಪ್ರಭುತ್ವ 
ಇತ್ತು. ಆದರೆ ನಿರಂಕುಶ ದಬ್ಬಾಳಿಕೆಯ ವ್ಯವಸ್ಥೆ ಇರಲಿಲ್ಲ. ಅರಸನು ತನ್ನ ಮಂತ್ರಿ ಮಾಗಧರ ಸಲಹೆಯಂತೆ ವೃವಹರಿಸುತ್ತಿದ್ದನು 
ಎಂದು ಇದರಿಂದ ತಿಳಿದು ಬರುತ್ತದೆ. 

39. ಈ ಒಂದು ವಾಕ್ಯದಲ್ಲಿ ಸಾಮ್ರಾಜ್ಯಶಾಹಿತ್ವ ಮತ್ತು ಅದರ ಪ್ರಭಾವ, ಪರಿಣಾಮಗಳನ್ನು ಸಂಪೂರ್ಣವಾಗಿ 
ವಿಮರ್ಶಿಸಲಾಗಿದೆ. ಅರಸರು ನಡೆಸುವ ಪರಾಕ್ರಮಣಗಳು ಮತ್ತು ಗೆದ್ದ ಜನಾಂಗಗಳು ಅನ್ಯ ಜನಾಂಗಗಳಿಗೆ ನೀಡುವ 
ಪೀಡನೆಗಳು ಎಂದೂ ಸುಧಾರಣೆ ಮತ್ತು ಹಿತಾಕಾಂಕ್ಸಿಗಾಗಿ 'ಆಗಿರುವುದಿಲ್ಲ. ಇದರ ಉದ್ದೇಶ- ಇನ್ನೊಂದು ಜನಾಂಗಕ್ಕೆ 
ಅಲ್ಲಾಹ್‌ ಕೊಟ್ಟಿರುವ ಜೀವನ ಸಾಧನ ಮತ್ತು ಇತರ_ ಆದಾಯಗಳನ್ನು ತಾವು ಅನುಭೋಗಿಸಬೇಕು ಮತ್ತು ಅವರು 
ಎಂದೆಂದಿಗೂ ತಲೆ ಎತ್ತಿ ತಮ್ಮ ಪಾಲನ್ನು ಕೇಳದಷ್ಟು ಅಸಹಾಯಕರಾಗಿ ಬಿಡಬೇಕು ಎಂಬುದು ಮಾತ್ರ ಆಗಿರುತ್ತದೆ. ಈ 
ಉದ್ದೇಶ ಸಾಧನೆಗಾಗಿ ಅವರು ಆ ಜನಾಂಗದ ಸಂಪನ್ನತೆ, ಶಕ್ತಿ ಮತ್ತು ಗೌರವದ ಎಲ್ಲ ಸಾಧನಗಳನ್ನು ನಾಶ ಮಾಡಿ 
ಬಿಡುತ್ತಾರೆ. ಅವರಲ್ಲಿ ಯಾರಲ್ಲಾದರೂ ಆತ್ಮಾಭಿಮಾನ ಇದ್ದರೆ ಅಂತಹವರನ್ನು ದಮನಿಸಿ ಬಿಡುತ್ತಾರೆ. 

40. ಈ ವಾಕ್ಕದಲ್ಲಿ ಎರಡು ಏಕರೂಪದ ಸಾಧ್ಯತೆಗಳಿವೆ. ಒಂದನೆಯದು- ಇದು ಸಬಾದ ರಾಣಿಯ ಮಾತಾಗಿದ್ದು ತನ್ನ 
ಹಿಂದಿನ ಮಾತಿಗೆ ಒತ್ತು ಕೊಡುವ ರೂಪದಲ್ಲಿ - ಇದನ್ನು 'ಸೇರಿಸಿರಬಹುದು. ಎರಡನೆಯದು, . ಇದು ಅಲ್ಲಾಹನ ಮಾತಾಗಿದ್ದು 
ಇದನ್ನು ಸಬಾ ರಾಣಿಯ ಮಾತನ್ನು ಸಮರ್ಥಿಸಲಿಕ್ಕಾಗಿ ಉಪಮಾತಾಗಿ ಹೇಳಿರಬಹುದು. 


ಕಾಂಡ-19 


ہے 


STAG تا الا کم‎ AEG IS 
MG Ls متلیلحۂ تال‎ GH IT GR Gk Kl 


MARIE ALE MAUL ES یه قَبْل‎ a آتا‎ 

(36-37) ಅವರು. (ರಾಣಿಯ ದೂತರು) ಸುಲೈಮಾನರ ಬಳಿಗೆ ಬಂದಾಗ, "ನೀವು ಧನದ ಮೂಲಕ 
ನನಗೆ ಸಹಾಯ ಮಾಡಲಿಚ್ಛಿಸುತ್ತೀರಾ? ಅಲ್ಲಾಹನು ನನಗೆ ನೀಡಿರುವುದು ನಿಮಗೆ ಕೊಟ್ಟಿರುವುದಕ್ಕಿಂತ 
ಎಷ್ಟೋ ಅಧಿಕವಿದೆ." ನಿಮ್ಮ ಉಡುಗೊರೆ ನಿಮಗೇ ಭೂಷಣವಾಗಿರಲಿ. (ರಾಯಭಾರಿಯೇ!) ನಿನ್ನನ್ನು 
ಕಳುಹಿಸಿದವರ ಕಡೆಗೆ ಮರಳು. ನಾವು ಅವರ ಮೇಲೆ ಅವರಿಂದ ಎದುರಿಸಲಾಗದಂತಹ ಸೇನೆಯನ್ನು 
ತರುವೆವು" ಮತ್ತು ಅವರು ನಿಂದ್ಯರಾಗಿ ಹೋಗುವಂತೆ ಅವರನ್ನು ಅವಮಾನಿಸಿ ಹೊರಕ್ಕಟ್ಟುವೆವು" ಎಂದು 
ಅವರು ಹೇಳಿದರು. 

(38-40) ಸುಲೈಮಾನರು,* '"ಆಸ್ಲಾನದವರೆ ಅವರು ಶರಣಾಗತರಾಗಿ ನನ್ನ ಮುಂದೆ ಹಾಜರಾಗುವುದ 
ಕ್ಕಿಂತ ಮುಂಚೆಯೇ ಅವಳ ಸಿಂಹಾಸನವನ್ನು ನನ್ನ ಬಳಿಗೆ ತರಬಲ್ಲವರು ನಿಮ್ಮಲ್ಲಿ ಯಾರಿದ್ದಾರೆ?" 


ಎಂದು ಕೇಳಿದರು." ಜಿನ್ನ್‌ಗಳ ಪೈಕಿ ಓರ್ವ ದೃಢಕಾಯನು, "ತಾವು ತಮ್ಮ ಸ್ಥಾನದಿಂದ ಏಳುವುದಕ್ಕೆ 


41. ಈ ವಾಕ್ಕದ ಉದ್ದೇಶ ಅಹಂಕಾರ ತೋರುವುದಲ್ಲ. ತಾತ್ಸರ್ಯವೇನೆಂದರೆ- ನನಗೆ ನಿಮ್ಮ ಸಂಪತ್ತು ಬೇಕಾಗಿಲ್ಲ. 
ನನಗೆ ಬೇಕಾದುದು ನಿಮ್ಮ ಈಮಾನ್‌ ಅಥವಾ ಕನಿಷ್ಠಪಕ್ಸ ನೀವು ಒಂದು ಸದ್ವ್ಯವಸ್ಥೆಯ ಅಧೀನರಾಗಿ ಬಿಡಬೇಕೆಂದು ನನ್ನ 
ಅಪೇಕ್ಷೆ. ಇವೆರಡರ ಪೈಕಿ ಯಾವುದಕ್ಕೂ ನೀವು ಸಿದ್ಧರಿಲ್ಲದಿದ್ದರೆ ನಿಮ್ಮ ಸಂಪತ್ತಿನ ಲಂಚ ಪಡೆದು ನಿಮ್ಮನ್ನು ಶಿರ್ಕ್‌ ಮತ್ತು 
ಆ ದುಷ್ಟ ಜೀವನ ವ್ಯವಸ್ಥೆಯಲ್ಲಿ ಸ್ವತಂತ್ರರಾಗಿ ಬಿಟ್ಟು ಬಿಡಲು ಸಾಧ್ಯವಿಲ್ಲ. ನನ್ನ ಪ್ರಭು ನನಗೆ ಕೊಟ್ಟಿರುವುದು ನಿಮಗೆ 
ಸಿಕ್ಕಿರುವುದಕ್ಕಿಂತ ಎಷ್ಟೋ ಹೆಚ್ಚಿರುವಾಗ ನಿಮ್ಮ ಸಂಪತ್ತಿಗೆ ನಾನು ಆಶೆ ಪಡಲಾರೆ. 

42. ಮೊದಲಿನ ಮತ್ತು ಈ ವಾಕ್ಕದ ನಡುವೆ ಒಂದು ಲಘುವಾದ ಅಂತರವಿದೆ. ಸಂಪೂರ್ಣ ಮಾತು ಹೀಗಿದೆ; -ಓ 
ದೂತನೇ- ಈ ಕಾಣಿಕೆಯನ್ನು ಅದನ್ನು ಕಳುಹಿಸಿದವರ ಕಡೆಗೆ ಮರಳಿ ಕೊಂಡು ಹೋಗು. ಅವರು ಮುಸ್ಲಿಮ್‌ ಆಗಿ ನನ್ನ ಬಳಿಗೆ 
ಬರಬೇಕಾದೀತು. ಅನ್ಯಥಾ ನಾವು ಅವರ ವಿರುದ್ದ ಸೇನೆಗಳನ್ನು ತರಲಿದ್ದೇವೆ. 

43. ಈ ಮಧ್ಯೆ ರಾಯಭಾರಿ ನಿಯೋಗವು ರಾಣಿಯ ಕಾಣಿಕೆಗಳೊಂದಿಗೆ ಮರಳಿ ಬಂದು ತಲುಪಿತು ಮತ್ತು ತಾನು ಕಂಡ 
ಹಾಗೂ ಕೇಳಿದ ವಿಷಯಗಳ ವರದಿ ಒಪ್ಪಿಸಿತು. ಆಗ ರಾಣಿಯು ಸುಲೈಮಾನರನ್ನು(ಅ) ارہ‎ ಭೇಟಿಯಾಗಲು ಬೈತುಲ್‌ ಮಕ್ಕಿಸಿಗೆ 
ಹೋಗುವುದೇ ಲೇಸೆಂದು ನಿರ್ಧರಿಸಿದಳು. ಆ ಪ್ರಕಾರ ಅವಳು ಪರಿವಾರ ಪರಿಚರರೊಂದಿಗೂ ಸಾಮಾನು ಸರಂಜಾಮುಗಳೊಂದಿಗೂ 
ಸಬಾದಿಂದ ಫೆಲೆಸ್ತೀನಿಗೆ ಹೊರಟಳು. ಇದರ ಸುದ್ದಿಯನ್ನು ಹೆ. ಸುಲೈಮಾನರ(ಅ) ಆಸ್ಲಾನಕ್ಕೂ ತಿಳಿಸಿದಳು. ಇಲ್ಲಿ ಈ 
ವಿವರಗಳನ್ನೆಲ್ಲಾ ಬಿಟ್ಟು ಈಗ ರಾಣಿಯು ಬೈತುಲ್‌ ಮಕ್ತಿಸ್‌ನ ಸಮೂಪಕ್ಕೆ ತಲುಪಿದಲ್ಲಿಂದ ಕಥಢೆಯನ್ನು ಪ್ರಾರಂಭಿಸಲಾಗುತ್ತಿದೆ. 

44. ಅರ್ಥಾತ್‌- "ಅವಳ ಸಿಂಹಾಸನವು ಅತ್ಯುತೃಷ್ಟವಾಗಿದೆ" ಎಂದು ಹುಬ್‌ಹುದ್‌ ಹೇಳಿದ್ದ ಅದೇ ಸಿಂಹಾಸನ. 
ವಾಸ್ತವದಲ್ಲಿ ಹ. ಸುಲ್ಕೈಮಾನ್‌(ಅ) ಆ ಸಿಂಹಾಸನವನ್ನು ತರಿಸುವ ಮೂಲಕ, ಧರ್ಮ ಪ್ರಚಾರದ ಜೊತೆಗೆ- ವಿಶ್ವದೊಡೆಯನಾದ 
ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಎಂತಹೆ ಅಸಾಮಾನ್ಯ ಸಾಮರ್ಥ್ಯಗಳನ್ನು ನೀಡುತ್ತಾನೆ ಎಂಬುದು ತಿಳಿಯುವಂತಾಗಲು 
ಹಾಗೂ ತಾನು ನಿಜಕ್ಕೂ ಅಲ್ಲಾಹನ ಸಂದೇಶವಾಹಕನೆಂಬ ವಿಶ್ವಾಸ ಮೂಡಿಸಲು- ರಾಣಿ ಮತ್ತಾಕೆಯ ಆಸ್ಥಾನಿಗರಿಗೆ ಒಂದು 
ಪವಾಡವನ್ನೂ ತೋರಿಸಬಯಸಿದ್ದರು. 


ಕಾಂಡ-19 


21. ಅನ್ನಮ್ಮ್‌ 239 


a ITE ag ET NS i Gill 


FAM ASS ES هٰذا من قضل‎ JE EL 
ಧದ ರಬ್‌ ಹ ಹಹ SSE 


ಮುಂಚೆಯೇ ನಾನು ಅದನ್ನು ತಂದು ಹಾಜರುಪಡಿಸುವೆನು.* ನಾನು ಅದಕ್ಕೆ ಶಕ್ತನೂ ಪ್ರಾಮಾಣಿಕನೂ 
ಆಗಿದ್ದೇನೆ" ಎಂದು ಬಿನ್ನವಿಸಿದನು. ಗ್ರಂಥ ಜ್ಞಾನವೊಂದನ್ನು ಹೊಂದಿದವನೊಬ್ಬನು, "ತಾವು ರೆಪ್ಪೆ 
ಬಡಿಯುವುದಕ್ಕೆ ಮುಂಚೆ ನಾನು ಅದನ್ನು ತರುತ್ತೇನೆ" ಎಂದನು. ಆಗಲೇ ಸುಲೈಮಾನರು ಆ ಸಿಂಹಾಸನವು 
ತನ್ನ ಮುಂದೆ ಇಡಲ್ಪಟ್ಟಿರುವುದನ್ನು ಕಂಡಾಗ, "ನಾನು ಕೃತಜ್ಞತೆ ತೋರುತ್ತೇನೋ, ಕೃತಘಫ್ನುನಾಗಿ 
ಬಿಡುತ್ತೇನೋ ಎಂದು ನನ್ನನ್ನು ಪರೀಕ್ಷಿಸಲಿಕ್ಕಾಗಿ ಇದು ನನ್ನ ಪ್ರಭುವಿನ ಅನುಗ್ರಹವಾಗಿರುತ್ತದೆ.* ಕೃತಜ್ಞತೆ 
ತೋರುವವನ ಕೃತಜ್ಞತೆಯು ಅವನಿಗೇ ಲಾಭದಾಯಕವಾಗಿದೆ. ಯಾರಾದರೂ ಕೃತಪ್ನುತೆ ತೋರಿದರೆ ನನ್ನ 
ಪ್ರಭು ನಿರಪೇಕ್ಸನೂ ಸ್ವಯಂ ಸನ್ಮಾನ್ಮನೂ ಆಗಿರುತ್ತಾನೆ" ಎಂದು 87ہ‎ 


45. ಹೆ. ಸುಲೈಮಾನ್‌ರ(ಅ) ಬಳಿಯಲ್ಲಿದ್ದ ಜಿನ್ನ್‌ಗಳು ಮಾನವ ವರ್ಗಕ್ಕೆ ಸೇರಿದವರಾಗಿದ್ದರೋ ಅಥವಾ 'ಜಿನ್ಸ್‌' 
ಎಂಬ ಹೆಸರಿಂದ ಪ್ರಸಿದ್ಧರಾಗಿರುವ ಅಪ್ರತ್ಯಕ್ಷ ಸೃಷ್ಟಿಯಾಗಿದ್ದರೋ ಎಂಬುದನ್ನು ಇದರಿಂದ ತಿಳಿಯಬಹುದು. ಹರ್ರುತ್‌ 
ಸುಲೈಮಾನ್‌ರ(ಅ) ಈ ರಾಜದರಬಾರು ಹೆಚ್ಚೆಂದರೆ ಮೂರು ಅಥವಾ ನಾಲ್ಕು ಗಂಟೆಗಳ ಕಾಲ ನಡೆದಿರಬಹುದು. ಬೈತುಲ್‌ 
ಮಕ್ಕಿಸಿನಿಂದ ಸಬಾದ ರಾಜಧಾನಿಗೆ ವಾಯು ಮಾರ್ಗದಿಂದ ಕನಿಷ್ಠಪಕ್ಷ ಒಂದೂವರೆ ಸಾವಿರ ಮೈಲುಗಳಿವೆ. ಇಷ್ಟು 
ದೂರದಿಂದ ರಾಣಿಯ ಆ ಭವ್ಮ ಸಿಂಹಾಸನವನ್ನು ಇಷ್ಟು ಕಡಿಮೆ ಸಮಯದೊಳಗೆ ಎತ್ತಿ ತರುವುದು ಒಬ್ಬ ಮಾನವ 
ನಿಂದ ಸಾಧ್ಯವಾಗುವ ಕೆಲಸವಲ್ಲ. ಆ ಸಿಂಹಾಸನವೂ ಯಾವುದಾದರೂ ಕಾಡಿನಲ್ಲಿದ್ದುದಲ್ಲ. ಅದು ಇದ್ದುದು ಒಬ್ಬ 
ರಾಣಿಯ ಅರಮನೆಯೊಳಗೆ. ಮನುಷ್ಯರು ಅದನ್ನು ತರಬೇಕಿದ್ದರೆ ಹಠಾತ್ತನೆ ಧಾಳಿ ನಡೆಸುವಂತಹ ಒಂದು ಸೇನಾ ತುಕಡಿ 
ಜೊತೆಗಿದ್ದು ಅಲ್ಲಿ ಪಹರೆಯವರೊಂದಿಗೆ ಹೋರಾಟ ನಡೆಸಿ, ಅವರಿಂದ ಕಿತ್ತುಕೊಂಡು ತರಬೇಕಾಗುತ್ತಿತ್ತು. ಇಷ್ಟೆಲ್ಲಾ 
ಒಂದು ರಾಜ ದರಬಾರು ಮುಗಿಯುವುದರೊಳಗೆ ಆಗಿ ಬಿಡುವುದಾದರೂ ಹೇಗೆ? ಒಬ್ಬ ನಿಜವಾದ ಜಿನ್ನ್‌ನ ಬಗ್ಗೆ ಮಾತ್ರ 
ಹೀಗೆ ಊಹಿಸಲು ಸಾಧ್ಯ. '' 

46. ಅರ್ಥಾತ್‌- ನಾನು ಅದನ್ನೆ ತ್ರಿಕೊಂಡು ಬೇರೆಲ್ಲಿಗಾದರೂ ಓಡಿ ಹೋಗಲಾರೆ ಅಥವಾ ಅದರಿಂದ ಬೆಲೆಬಾಳುವ 
ವಸ್ತುವನ್ನು ಕದ್ದುಕೊಳ್ಳಲಾರೆನೆಂಬ ಬಗ್ಗೆ ತಾವು ನನ್ನ ಮೇಲೆ ಭರವಸೆ ಇಡಬಹುದು. 

41. ಆ ವ್ಯಕ್ತಿಯ ಕುರಿತು, ಆತ ಯಾರು, ಆತನಲ್ಲಿ ಇದ್ದ ಆ ವಿಶೇಷ ಜ್ಞಾನ ಯಾವುದು, ಆತನ ಬಳಿ ಗ್ರಂಥದ 
ಜ್ಞಾನವಿತ್ತೆನ್ನಲಾಗಿದ್ದು ಆ ಗ್ರಂಥ ಯಾವುದು? ಇತ್ಕಾದಿ ವಿಷಯಗಳು ಖಚಿತವಾಗಿ ತಿಳಿದು ಬಂದಿಲ್ಲ. ಈ ವಿಷಯಗಳ 
ಎಶದೀಕರಣವು ಕುರ್‌ಆನಿನಲ್ಲಾಗಲೀ ವಿಶ್ವಸ್ಥ ಹದೀಸಿನಲ್ಲಾಗಲಿ ಇಲ್ಲ. ವ್ಯಾಖ್ಯಾನಕಾರರು ಈ ಕುರಿತು ವಿವಿಧ 
ಅಭಿಪ್ರಾಯಗಳನ್ನು ಪ್ರಕಟಿಸಿದ್ದಾರೆ. ಆದರೆ ಅವುಗಳಿಗೆಲ್ಲಾ ಆಧಾರ ಊಹೆ ಮಾತ್ರ. ನಾವಂತು ಕುರ್‌ಆನಿನಲ್ಲಿ ತಿಳಿಸಿರು 
ವಷ್ಟನ್ನು ಅಥವಾ ಅದರ ಮಾತುಗಳಿಂದ ವ್ಯಕ್ತವಾಗುವಷ್ಪನ್ನು ಮಾತ್ರ ಬಲ್ಲೆವು ಮತ್ತು ಅಷ್ಟನ್ನು ಮಾತ್ರ ನಂಬುವೆವು. 
ಆ ವ್ಯಕ್ತಿ ಜಿನ್ನ್‌ ವರ್ಗಕ್ಕೆ ಸೇರಿದವನಂತೂ ಆಗಿರಲಿಲ್ಲ. ಅವನೊಬ್ಬ ಮಾನವನೇ ಆಗಿದ್ದಿರಲೂ ಬಹುದು. ಅವನಲ್ಲಿ 
ಏನೋ ಅಸಾಧಾರಣವಾದ ಜ್ಞಾನವಿದ್ದು ಅದು ಗ್ರಂಥ(ದಿವ್ಯ ಗ್ರಂಥ)ದಿಂದ ಪಡೆದುದಾಗಿತ್ತು. ಜಿನ್ನ್‌ ತನ್ನ ಸ್ವಂತ ಬಲ 
ದಿಂದ ಕೆಲವೇ ಗಂಟೆಗಳಲ್ಲಿ ಆ ಸಿಂಹಾಸನವನ್ನು ತರುವೆನೆನ್ನುತ್ತಿದ್ದನು. ಆ ವ್ಯಕ್ತಿ ತನ್ನ ಜ್ಞಾನದ ಬಲದಿಂದ ಅದನ್ನು 
ಕ್ಷಣ ಮಾತ್ರದಲ್ಲಿ ಎತ್ತಿ ತಂದನು. 

48. ಈ ವಿಷಯದಲ್ಲಿ ಕುರ್‌ಆನಿನ ಹೇಳಿಕೆಯ ಶೈಲಿಯು ಬಹಳ ಸ್ಪಷ್ಟವಾಗಿದೆ. ಈ ವ್ಯಕ್ತಿ ಕೇವಲ ಬಾಯಿಂದ 
ಹೇಳಿದ್ದು ಮಾತ್ರವಲ್ಲ. ನಿಜಕ್ಕೂ ಅವನು ಹೇಳಿದ ತಕ್ಷೆಣ ಆ ಸಿಂಹಾಸನವು ಹ. ಸುಲ್ಕೆಮಾನ್‌ರಆ) ಮುಂದೆ 


ಕಾಂಡ-19 


240 ಕುರ್‌ಆನ್‌ ವ್ಯಾಖ್ಯಾನ 


ಇಡಲ್ಪಟ್ಟಿರುವುದು ಕಾಣಿಸಿತ್ತು. "ನಿಮ್ಮ ರೆಪ್ಪೆ ಬಡಿಯುವುದರೊಳಗೆ ನಾನು ಅದನ್ನು ತರುತ್ತೇನೆ- ಎಂದನು. ಆಗಲೇ 
ಸುಲೈಮಾನರು ಆ ಸಿಂಹಾಸನವು ತನ್ನ ಮುಂದೆ ಇಡಲ್ಪಟ್ಟಿರುವುದನ್ನು ಕಂಡಾಗ" ಎಂಬ ಮಾತುಗಳನ್ನು ಗಮನಿಸಿರಿ. ಈ 
ಘಟನೆಯ ವೈಚಿತ್ರ್ಯವನ್ನು ಮನಸ್ಸಿನಿಂದ ತೆಗೆದು ಹಾಕಿ ನೇರವಾಗಿ ಈ ವಾಕ್ಯಗಳನ್ನು ಓದುವವನು ಇದರಿಂದ - ಆ 
ವ್ಯಕ್ತಿ ಹೀಗೆ ಹೇಳಿದ ಮರುಕ್ಷಣವೇ ಈ ಘಟನೆ ಸಂಭವಿಸಿತು ಎಂದೇ ಅರ್ಥೈಸುವನು. ಈ ನೇರವಾದ ಮಾತನ್ನು ವ್ಯಥಾ 
ದುರ್ವ್ಯಾಖ್ಯಾನಿಸುವ ಅಗತ್ಯ ಏನಿದೆ? ಇನ್ನು ಸಿಂಹಾಸನವನ್ನು ಕಂಡ ಕೂಡಲೇ- "ನಾನು ಕೃತಜ್ಞತೆ ತೋರುತ್ತೇನೋ 
ಕೃತಪ್ಲುನಾಗಿ ಬಿಡುತ್ತೇನೋ ಎಂದು ನನ್ನನ್ನು ಪರೀಕ್ಷಿಸಲಿಕ್ಕಾಗಿ ಇದು ನನ್ನ ಪ್ರಭುವಿನ ಅನುಗ್ರಹವಾಗಿರುತ್ತೆದೆ" ಎಂಬ 
ಹ. ಸುಲ್ಕೆಮಾನ್‌ರ(ಅ) ಉದ್ದಾರಕ್ಕೆ ಅರ್ಥ ಬರುವುದು, ಅದೊಂದು ಅಸಾಮಾನ್ಯ ಘಟನೆಯಾಗಿದ್ದರೆ ಮಾತ್ರ. ಅನ್ಯಥಾ 
ಅವರ ಒಬ್ಬ ಚತುರ ನೌಕರನು ರಾಣಿಗಾಗಿ ಕೂಡಲೇ ಒಂದು ಸಿಂಹಾಸನವನ್ನು ಮಾಡಿ ಅಥವಾ ಮಾಡಿಸಿ ತಂದಿದ್ದರೆ, 
ಅದು ಹ. ಸುಲ್ಕೆಮಾನ್‌ರು(ಅ) "ಇದು ನನ್ನ ಪ್ರಭುವಿನ ಅನುಗ್ರಹವಾಗಿರುತ್ತದೆ" ಎಂದು ಹೇಳುವಷ್ಟು ದೊಡ್ಡ 
ಘಟನೆಯೆನಿಸುತ್ತಿರಲಿಲ್ಲ. ಹಾಗೆಯೇ ತಮ್ಮ ನೆಚ್ಚಿನ ಅತಿಧಿಗಾಗಿ ಸಿಂಹಾಸನ ಸಿದ್ದವಾದ ಮಾತ್ರಕ್ಕೆ ಅವರಿಗೆ, ತಾನು ಆ 
ಕುರಿತು ಕೃತಜ್ಜನಾಗುವ ಬದಲು ಕೃತಫ್ಲುನಾಗುವೆನೋ ಎಂದು ಭಯವಾಗುವ ಸಾಧ್ಯತೆಯೂ ಇಲ್ಲ. ವಿಷಯವು ಕೇವಲ 
ಅಷ್ಟು ಸಾಮಾನ್ಮ ವಾಗಿರುತ್ತಿದ್ದರೆ, ಒಬ್ಬ ಸತ್ಯವಿಶ್ವಾಸಿ ದೊರೆಗೆ, ಅದರಲ್ಲೂ ವಿಶೇಷವಾಗಿ ಸಾಮಾನ್ಯ ಸತ್ಯವಿಶ್ವಾಸಿಯಾಗಿರದೆ 
ಅಲ್ಲಾಹನ ಸಾಕ್ಷಾತ್‌ ಪ್ರವಾದಿಯಾಗಿರುವ ವ್ಯಕ್ತಿಗೆ ಅದರಿಂದ, ಅಂತಹ ಅಹಂಭಾವವುಂಟಾಗುವ ಅಪಾಯವೇ ಎಲ್ಲಿರುತ್ತದೆ? 
ಇನ್ನು ಒಂದೂವರೆ ಸಾವಿರ ಮೈಲುಗಳ ದೂರದಲ್ಲಿರುವ ಒಂದು ರಾಜ ಸಿಂಹಾಸನವು ರೆಪ್ಟೆ ಬಡಿಯುವುದರೊಳಗೆ ಬಂದ 
ವಿಷಯ. ಇದಕ್ಕೆ ಸಂಕ್ಸಿಪ್ಪ ಉತ್ತರವೇನೆಂದರೆ ನಾವು ನಮ್ಮ" ಅನುಭವ ಮತ್ತು ವೀಕ್ಷಣಗಳ ಆಧಾರದಲ್ಲಿ ಕಾಲ, ಸ್ಥಾನ 
ಮತ್ತು ಭೌತಿಕ ಚಲನೆಗಳ ಬಗ್ಗೆ ಇರಿಸಿಕೊಂಡಿರುವ ಕಲ್ಪನೆಗಳ ಮಿತಿಮೇರೆಗಳೆಲ್ಲ ನಮಗೆ ಮಾತ್ರ ಅನ್ವಯಿಸುತ್ತವೆ. ಈ 
ಕಲ್ಪನೆಗಳು ಅಲ್ಲಾಹನಿಗೆ ಅನ್ವಯಿಸುವುದಿಲ್ಲ. ಅವನು ಈ ಮೇರೆಗಳಿಗೆ ಸೀಮಿತನೂ ಆಲ್ಲ. ಅವನ ಮಹಿಮೆಯು ಒಂದು 
ಸಾಮಾನ್ಯ ಸಿಂಹಾಸಸವಂತಿರಲಿ ಸೂರ್ಯ ಮತ್ತು ಅದಕ್ಕಿಂತಲೂ ದೊಡ್ಡ ಆಕಾಶಕಾಯವನ್ನೂ ಕ್ಸಣ ಮಾತ್ರದಲ್ಲಿ ಲಕ್ಷಗಟ್ಟಲೆ 
ಮೈಲುಗಳ ದೂರಕ್ಕೆ ಚಲಿಸುವಂತೆ ಮಾಡಬಲ್ಲುದು. ಈ ಅಖಿಲ وہ‎ ಯಾವ ಅಲ್ಲಾಹನ ಒಂದು ಅಪ್ಪಣೆಯಿಂದ 
1 ಅಸ್ತಿತ್ವಕ್ಕೆ ಬಂದಿದೆಯೋ ಅವನ ಒಂದು ಕಿಂಚಿತ್‌ ಸೂಚನೆಯು ಸಬಾ ರಾಣಿಯ ಸಿಂಹಾಸನವನ್ನು ಬೆಳಕಿನ ವೇಗದಲ್ಲಿ 
08۸ ತರಲು ಸಾಕಾಗುತ್ತದೆ. ಅಲ್ಲಾಹನು ಒಂದು ರಾತ್ರಿ ತನ್ನ ದಾಸ ಹ" ಮುಹಮ್ಮದ್‌ರನ್ನು(ಸು) ಮಕ್ಕಾದಿಂದ ಬೈತುಲ್‌ 
حا‎ ಒಯ್ದ ಮತ್ತು ಮರಳಿ ತಂದ ಘಟನೆಯ ಪ್ರಸ್ತಾಪವೂ ಇದೇ ಕುರ್‌ಆನಿನಲ್ಲಿದೆಯಷ್ಟೆ. 

4. ಅರ್ಥಾತ್‌- ಅವನು ಯಾರ ಕೃತಜ್ಞತೆಯನ್ನೂ ಬಯಸುವವನಲ್ಲ. ಅವನ ದೇವತ್ವದಲ್ಲಿ ಇತರರ 
ಕೃತಜ್ಞತಾರ್ಪಣೆಯಿಂದ ಒಂದಿಷ್ಟು ವೃದ್ಧಿಯೂ ಆಗದು, ಇತರರ ಕೃತಫ್ಲುತೆಯಿಂದ ಒಂದು ಕೂದಲೆಳೆಯಷ್ಟಾದರೂ 
ಕೊರತೆಯೂ ಆಗಲಾರದು. ಅವನು ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ದೇವತ್ವ ನಡೆಸುತ್ತಿದ್ದಾನೆ. ಅವನ ದೇವತ್ವವು 
ದಾಸರ ಸ್ವೀಕಾರ ಅಥವಾ ಅಸ್ವೀಕಾರವನ್ನು ಅವಲಂಬಿಸಿಲ್ಲ. ಇದೇ ವಿಷಯವು ಒಂದು ಕಡೆ ಕುರ್‌ಆನಿನಲ್ಲಿ ಹ. 
ಮೂಸಾರಿಂದ(ಅ) ಉದ್ದರಿಸಲ್ಪಟ್ಟಿದೆ. "ನೀವೂ ಪೃಥ್ವಿಯ ಮೇಲೆ ವಾಸಿಸುವವರೆಲ್ಲರೂ ಸತ್ಯನಿಷೇಧಿಗಳಾಗಿ ಬಿಟ್ಟರೂ ಅಲ್ಲಾಹ್‌ 
ನಿರಪೇಕ್ಷನೂ ಸ್ವಯಂ ಸ್ತುತ್ಕರ್ಹನೂ ಆಗಿರುತ್ತಾನೆ" (ಸೂರಃ ಇಬ್ರಾಹೀಮ್‌: 8) ಇದೇ ವಿಷಯವು ಸಹೀ ಮುಸ್ಲಿಮ್‌ನಲ್ಲಿ 
ಬಂದಿರುವ' ಹದೀಸ್‌ . ಕುದ್ದೀಯಲ್ಲಿ ಹೀಗಿದೆ- "ಅಲ್ಲಾಹನು ಹೀಗೆ ಹೇಳುತ್ತಾನೆ. ನನ್ನ ದಾಸರೇ, ಯಕ್ಸರೂ ಮಾನವರೂ 
ಆದ ನೀವೆಲ್ಲರೂ ಆದಿಯಿಂದ تیادہ‎ ವರೆಗೆ ನಿಮ್ಮ ಪೈಕಿ ಅತ್ಯಂತ ಹೆಚ್ಚು ಧರ್ಮನಿಷ್ಠನಾಗಿರುವ ವೃಕ್ತಿಯ' ಹೃದಯದಂತೆ 
ಆಗಿಬಿಟ್ಟಿರೂ ಅದರಿಂದ ನನ್ನೆ ಸಾರ್ವಭೌಮತೆಯಲ್ಲಿ ಕಿಂಚಿತ್ತೂ “ವೃದ್ಧಿಯಾಗದು. `ನನ್ನ ದಾಸರೇ, مم‎ ಮಾನವರೂ 
ಆದ ನೀವೆಲ್ಲರೂ ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಖೈಕಿ ಅತ್ಯಂತ ದುರಾಚಾರಿಯಾಗಿರುವ ವ್ಯಕ್ತಿಯ ಹೃದಯದಂತೆ ಆಗಿ 
ಬಿಟ್ಟರೂ ನನ್ನ' ಸಾರ್ವಭೌಮತೆಯಲ್ಲಿ ಕಿಂಚಿತ್ತೂ ಕೊರತೆಯಾಗದು. ನನ್ನ ದಾಸರೇ, ಸಾನು ನಿಮ್ಮ ಲೆಕ್ಕಕ್ಕೆ ಸೇರಸುತ್ತಿರುವುದು 
ನಿಮ್ಮ ಸ್ವಂತ ಕರ್ಮಗಳನ್ನೇ ಆಗಿದೆ. ತರುವಾಯ ನಾನು ಅವುಗಳಿಗೆ ಸಂಪೂರ್ಣ ಪ್ರತಿಫಲ ನೀಡುವೆನು. ಆದುದರಿಂದ 
ಒಳಿತುಗಳು ಪ್ರಾಪ್ರವಾಗೆರುವವನು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಲಿ. ಬೇರೇನಾದರೂ ಒದಗಿದವನು ಸ್ವತಃ ತನ್ನನ್ನೇ 'ಹಳಿದುಕೊಳ್ಳಲಿ." 


ಕಾಂಡ-19 


27. ಅನ್ನಮ್ಮ್‌ 241 


سے کرئ 2S‏ کے ہے کت سو ٢ی‏ سے و مھ 

SSE ac Vl EA تھی‎ EEE 

ے سے nd 2 ST SNS LB‏ رج لہا اض ا 

SESS Gd Hk SEE 

PVE 2 Vs > 

& AD ون 93 اکا ات وت‎ ES EE وَصک ا من‎ 
(41-43) ಸುಲೈಮಾನರು, "ಅವಳಿಗೆ ತಿಳಿಯದಂತೆ ಅವಳ ಸಿಂಹಾಸನವನ್ನು ಅವಳ ಮುಂದಿರಿಸಿ 
ಬಿಡಿರಿ ಅವಳು ಸರಿ ದಾರಿಗೆ ತಲಪುತ್ತಾಳೋ ಪಥಭ್ರಷ್ಟರಲ್ಲಾಗಿದ್ದಾಳೋ ಎಂದು ನೋಡೋಣ" ಎಂದರು. 
ರಾಣಿಯು ಹಾಜರಾದಾಗ ಅವಳೊಡನೆ, "ನಿನ್ನ ಸಿಂಹಾಸನ ಹೀಗೆಯೇ ಇದೆಯೇ” ಎಂದು ಕೇಳಲಾಯಿತು. ಆಗೆ 
ಅವಳು, "ಇದು ಅದುವೇ ಎಂಬಂತಿದೆ ನಾವಂತೂ ಮೊದಲೇ ತಿಳಿದುಕೊಂಡಿದ್ದೆವು ಮತ್ತು ನಾವು 
ಮುಸ್ಲಿಮರಾಗಿ (ಶರಣಾಗತರಾಗಿ) ಬಿಟ್ಟಿದ್ದೆವು” ಎಂದಳು. وہ‎ ಹನನ್ನು ಬಿಟ್ಟು ಅವಳು ಪೂಜಿಸುತ್ತಿದ್ದ 


ಆರಾಧ್ಯರ ಆರಾಧನೆಯೇ ಅವಳನ್ನು (ಸತ್ಯವಿಶ್ವಾಸ ಸ್ವೀಕಾರದಿಂದ) ತಡೆದಿತ್ತು. ಏಕೆಂದರೆ ಅವಳೊಂದು 
ಸತ್ಯನಿಷೇಧಿ ಜನಾಂಗದವಳಾಗಿದ್ದಳು.5 


50. ಇಲ್ಲಿ, ರಾಣಿಯು ಬೈತುಲ್‌ ಮಕ್ತಿಸಿಗೆ ತಲುಪಿದ್ದು ಹೇಗೆ ಮತ್ತು ಅವಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಸ್ವಾಗತಿಸ 
ಲಾಯಿತು ಎಂಬ ವಿವರಗಳನ್ನು ನಡುವೆ ಬಿಟ್ಟು, ಅವಳು ಹ. ಸುಲೈಮಾನ್‌ರನ್ನು(ಅ) ಭೇಟಿಯಾಗಲು ಅವರ ಅರಮನೆಗೆ 
ತಲಪಿದಲ್ಲಿಂದ ವಿಷಯವನ್ನು ಆರಂಭಿಸಲಾಗಿದೆ. 

51. ಎರಡು ಅರ್ಥಗಳುಳ್ಳ ಮಾತಿದು. ಆಕೆ ತನ್ನ ದೇಶದಿಂದ ಇಷ್ಟು ದೂರದಲ್ಲಿ ತನ್ನ ಸಿಂಹಾಸನವಿರುವುದನ್ನು ಹಠಾತ್ತನೆ 
ಕಂಡು, ಇದು ತನ್ನದೇ ಸಿಂಹಾಸನವಾಗಿದ್ದು ಅದನ್ನೆತ್ತಿ ಇಲ್ಲಿಗೆ ತರಲಾಗಿದೆಯೆಂಬುದನ್ನು ತಿಳಿಯುತ್ತಾಳೋ ಇಲ್ಲವೋ ಎಂಬುದು 
ಒಂದು ಅರ್ಥ. ಅವಳು ಈ ಅದ್ಭುತ ಪವಾಡವನ್ನು ಕಂಡು ಸನ್ಮಾರ್ಗ ಹೊಂದುತ್ತಾ ಳೋ ಪಥಬ್ರಷ್ಟತೆಯಲ್ಲೇ ಇದ್ದು ಬಿಡುತ್ತಾಳೋ 
ಎಂಬುದು ಇನ್ನೊಂದು ಅರ್ಥ. ಹ. ಸುಲೈಮಾನ್‌ರು(ಅ) ಅವಳ ಸಿಂಹಾಸನವನ್ನು ವಶಪಡಿಸಬೇಕೆಂದು ಬಗೆದಿದ್ದರೆಂದು 
ಹೇಳುವವರ ಅಭಿಪ್ರಾಯವನ್ನು ಇದು ಖಂಡಿಸುತ್ತದೆ. ತಮ್ಮ ಕಾರ್ಯದ ಉದ್ದೇಶ ರಾಣಿಯನ್ನು ಸನ್ಮಾರ್ಗಕ್ಕೆ ತರುವುದಾಗಿತ್ತು 
ಎಂದು ಹ. ಸುಲೈಮಾನ್‌ರವರೇ(ಅ) ತಿಳಿಸುತ್ತಿದ್ದಾರೆ. 

52. ಇದರಿಂದ- ಹ. ಸುಲೈಮಾನ್‌(ಅ) ತಮ್ಮ ಅತಿಥಿಯಾಗಿದ್ದ ರಾಣಿಗಾಗಿ ಒಂದು ಸಿಂಹಾಸನವನ್ನು ತಯಾರಿಸಬೇಕೆಂದು 
ಬಗೆದು, ಇದಕ್ಕಾಗಿ ಟೆಂಡರ್‌ ಕರೆದಿದ್ದರು. ದೃಢಕಾಯನಾದ ಒಬ್ಬ ಶಿಲ್ಲಿಯು ಸ್ವಲ್ಪ ಹೆಚ್ಚಿನ ಕಾಲಾವಧಿಯಲ್ಲಿ ಅದನ್ನು ತಯಾರಿಸಿ 
ಕೊಡುವೆನೆಂದು ಹೇಳಿದನು. ಆದರೆ ಇನ್ನೊಬ್ಬ ತಜ್ಜನು ಅತಿ ಶೀಘ್ರವಾಗಿ ತಯಾರಿಸಿಕೊಡುವೆನೆಂದು ಹೇಳಿದನು- ಎಂಬಂತೆ 
ಈ ಘಟನೆಯನ್ನು ಚಿತ್ರಿಸಲು ಪ್ರಯತ್ನಿಸುವವರ ಅಭಿಪ್ರಾಯದ ಖಂಡನೆಯಾಗುತ್ತದೆ. ಹರ್ರುತ್‌ ಸುಲೈಮಾನ್‌(ಅ) ರಾಣಿಯ 
ಸಿಂಹಾಸನವನ್ನೇ ತರಲು ಹೇಳಿದ್ದರು. ಅವಳು ಬಂದಾಗ ಅವಳ ಸಿಂಹಾಸನವನ್ನೇ ಅವಳಿಗರಿಯದ ರೀತಿಯಲ್ಲಿ ಅವಳ ಮುಂದಿಡಲು 
ತಮ್ಮ ಸೇವಕರಿಗೆ ಅಪ್ಪಣೆ ಕೊಟ್ಟರು. ಅವಳು ಬಂದಾಗ ನಿನ್ನ ಸಿಂಹಾಸನ ಹೀಗೆಯೇ ಇದೆಯೇ? ಎಂದು ಅವಳೊಡನೆ ಕೇಳಿದರು. 
ಇದು ಅದುವೇ ಎಂಬಂತಿದೆ ಎಂದು ಆಕೆ ಉತ್ತರಕೊಟ್ಟಳು. ಈ ಎಲ್ಲ ಅಂಶಗಳ ಮುಂದೆ ಪ್ರಸ್ತುತ ಚಿತ್ರಣವು ಸಂಪೂರ್ಣವಾಗಿ 
ಕುಸಿದು ಬೀಳುತ್ತದೆ. ಇಷ್ಟು ಸುಸ್ಪಷ್ಟ ವಿವರಣೆ ಇರುವಾಗ ಅಂತಹ ವ್ಯರ್ಥ ಹಾಗೂ ಅಸಂಬದ್ಧ ಕುತರ್ಕಗಳಿಗೆ ಅವಕಾಶ ಎಲ್ಲಿದೆ? 
ಇನ್ನು ಯಾರಿಗಾದರೂ ಸಂಶಯ ಉಳಿದಿದ್ದರೆ ಅದನ್ನು ನಿವಾರಿಸಲು ಮುಂದಿನ ವಾಕ್ಕವೇ ಸಾಕು. 

53. ಅರ್ಥಾತ್‌- ಈ ಪವಾಡವನ್ನು ನೋಡುವುದಕ್ಕೆ ಮುಂಚೆಯೇ ಹ. ಸುಲೈಮಾನ್‌ರ(ಅ) ಗುಣ ವಿಶೇಷಗಳೂ ಸ್ಥಿತಿಗತಿಗಳೂ 
ನಮಗೆ ತಿಳಿದಿದ್ದುವು. ಅವುಗಳಿಂದಾಗಿ ಅವರು ದೇವ ಪ್ರವಾದಿಯಾಗಿರುವರೆಂದೂ ಕೇವಲ ಒಂದು ಸಾಮ್ರಾಜ್ಯದ 
ಅಡಳಿತಗಾರನಲ್ಲವೆಂದೂ ನಮಗೆ ಖಚಿತವಾಗಿ ಬಿಟ್ಟಿತು. ಹ. ಸುಲ್ಕಮಾನ್‌(ಅ) ಆಕೆಗಾಗಿ ಒಂದು ಸಿಂಹಾಸನವನ್ನು ಮಾಡಿಸಿ 
ಇಟ್ಟಿದ್ದರೆಂದಾದರೆ, ರಾಣಿಯು ಸಿಂಹಾಸನವನ್ನು ಕಂಡು, "ಇದು ಅದುವೇ ಎಂಬಂತಿದೆ” ಎಂದು ಹೇಳಿದ ಬಳಿಕ ಈ ವಾಕ್ಕವನ್ನು 
ಸೇರಿಸುವ ಅಗತ್ಯವೇನಿತ್ತು? ಒಂದು ವೇಳೆ ಆ ಸಿಂಹಾಸನವನ್ನು ರಾಣಿಯ ಸಿ೦ಹಾಸನವನ್ನು ಹೋಲುವಂತೆ ತಯಾರಿಸಲಾಗಿತ್ತೆಂದು 
ಇಟ್ಟುಕೊಂಡರೂ ಒಬ್ಬ ಸೂರ್ಯಾರಾಧಕ ರಾಣಿಯು ಅದನ್ನು ಕಂಡೊಡನೆ ನಮಗೆ ಮೊದಲೇ ತಿಳಿದು ಹೋಗಿತ್ತು ಮತ್ತು ನಾವು 
ಮುಸ್ಲಿಮ್‌ ಆಗಿ ಬಿಟ್ಟಿದ್ದೆವು ಎಂದು ಹೇಳೆಬೇಕಿದ್ದರೆ, ಅದರಲ್ಲಿ ಇದ್ದ ವಿಶೇಷತೆಯಾದರೂ ಏನು? - 

54. ಈ ಮಾತನ್ನು ಅಲ್ಲಾಹನ ಕಡೆಯಿಂದ ಅವಳ ನೆಲೆಯನ್ನು ವೈಕ್ತಪಡಿಸಲಿಕ್ಕಾಗಿ ಹೇಳಲಾಗಿತ್ತು. ಅರ್ಥಾತ್‌- ಅವಳು 
ಹಟಿಮಾರಿಯಾಗಿರಲಿಲ್ಲ. ಅವಳು ಸತ್ಯನಿಷೇಧಿ ಜನಾಂಗದಲ್ಲಿ ಜನಿಸಿದ್ದುದರಿಂದ ಮಾತ್ರ ಸತ್ಯನಿಷೇಧಿಯಾಗಿದ್ದಳು. ಪ್ರಬುದ್ಧಳಾದಂದಿನಿಂದ 


ಕಾಂಡ-19 


242 ಕುರ್‌ಆನ್‌ ಮ್ಯಾಖ್ಯಾನ 


ಹ್‌ ಹ್‌ 


EC FE TIA EEN SE 
کو وس سوا سس وت‎ 
& ue Fe ಅತು 

ಯಚನ ವ್ರ ಗರಯ ಹ್ತ اکا ہے‎ ct] 


(44) ಅರಮನೆಯೊಳಗೆ ಪ್ರವೇಶಿಸು ಎಂದು ಅವಳೊಡನೆ ಹೇಳಲಾಯಿತು. ಅವಳು ಅದನ್ನು ಕಂಡಾಗ 
ನೀರಿನ ಕೊಳವೆಂದು ಭಾವಿಸಿ ಇಳಿಯಲಿಕ್ಕಾಗಿ ಇಜಾರಿನ ಕಾಲುಗಳನ್ನು ಮೇಲೇರಿಸಿ ಕೊಂಡಳು. ಆಗ 
ಸುಲೈಮಾನರು, "ಇದು ಗಾಜಿನ ನುಣುಪಾದ ಹಾಸು" ಎಂದರು. ಆಗ ಅವಳು, "ಓ ನನ್ನ ಪ್ರಭೂ, 
(ಇಷ್ಟರವರೆಗೆ) ನಾನು ನನ್ನ',ಮೇಲೆಯೇ ಅಕ್ರಮವೆಸಗುತ್ತಿದ್ದೆ. ಈಗ ನಾನು ಸುಲೈಮಾನರೊಂದಿಗೆ, ಸಕಲ 
ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನ ವಿಧೇಯತೆಯನ್ನು ಸ್ವೀಕರಿಸಿಕೊಂಡೆ" ಎಂದು ಉದ್ದರಿಸಿದಳು.5 

(45-47) ಮತ್ತು ನಾವು ಸಮೂದರ್‌' ಕಡೆಗೆ ಅವರ ಸಹೋದರ ಸಾಲಿಹರನ್ನು ಅಲ್ಲಾಹನ ದಾಸ್ಕ 
ಕೈಗೊಳ್ಳಿರೆಂದು (ಸ೦ದೇಶ ಕೊಟ್ಟು) ಕಳುಹಿಸಿದೆವು. ಆಗ ಅವರು ಹಠಾತ್ತನೆ ಎರಡು ಜಗಳಾಡುವ ತಂಡಗಳಾಗಿ 


ಯಾವುದರ ಮುಂದೆ ಸಾಷ್ಟಾಂಗವೆರಗುವ ಅಭ್ಯಾಸವಾಗಿ ಬಿಟ್ಟಿತೋ ಅದು ಮಾತ್ರ ಅವಳ ಮಾರ್ಗದಲ್ಲಿ ತಡೆಯಾಗಿತ್ತು. ಹ. 
ಸುಲ್ಕೆಮಾನ್‌ರನ್ನು(ಅ) ಸಂದರ್ಶಿಸಿದಾಗ ಈ ತಡೆ ಸರಿದು ಹೋಗಲು ಸ್ವಲ್ಪವೂ ತಡವಾಗಲಿಲ್ಲ. 

55. ಇದು ರಾಣಿಯ ಕಣ್ಣು ತೆರೆಯುವಂತೆ ಮಾಡಿದ ಕೊನೆಯ ವಿಷಯವಾಗಿತ್ತು. ಒಂದನೆಯದು ಸಾಮಾನ್ಯ ಅರಸರ 
ರೂಢಿಗಿಂತ ಭಿನ್ನವಾಗಿ ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆರಂಭಿಸಲಾಗಿದ್ದ 
ಹ. ಸುಲೈಮಾನ್‌(ಅ) ಪತ್ರವಾಗಿತ್ತು. ಎರಡನೆಯದು ಅವಳ ಅಮೂಲ್ಕ ಕಾಣಿಕೆಗಳನ್ನು ಹಿಂದಿರುಗಿಸಿದ್ದು., ಇದರಿಂದ ಈ 
ದೊರೆ ಯಾವ ತರದವರೆಂದು ರಾಣಿಗೆ ಮನವರಿಕೆಯಾಯಿತು. ಮೂರನೆಯದು ರಾಣಿಯ ರಾಯಭಾರಿಗಳ ಹೇಳಿಕೆ. ಇದರಿಂದ 
ಅವಳಿಗೆ ಹ. ಸುಲೈಮಾನ್‌ರ(ಅ) ನಿಷ್ಕಾಪೂರ್ಣ ಜೀವನ, ಅವರ ಯುಕ್ತಿ ಮತ್ತು ಅವರ ಸತ್ಯಧರ್ಮದ ಸಂದೇಶದ 
ಪರಿಚಯವಾಯಿತು. ಸ್ವತಃ ಹೋಗಿ ಅವರನ್ನು ಭೇಟಿಯಾಗುವಂತೆ ಪ್ರೇರೇಪಿಸಿದ್ದೂ ಇದುವೆ. "ನಾವು ಮೊದಲೇ ತಿಳಿದು 
ಬಿಟ್ಟಿದ್ದೆವು ಮತ್ತು ನಾವು ಮುಸ್ಲಿಮ್‌ ಆಗಿ ಬಿಟ್ಟಿದ್ದೆವು" ಎಂಬ ಅವಳ ಹೇಳಿಕೆಯಲ್ಲಿ ಇದರ ಕಡೆಗೆ ಸೂಚನೆ ಮಾಡಿರುತ್ತಾಳೆ. 
ನಾಲ್ಕನೆಯದು- ಆ 'ಭವ್ಯ ಸಿಂಹಾಸನವು ಹಠಾತ್ತನೆ ಮಆರಿಬ್‌ನಿಂದ ಬೈತುಲ್‌ ಮಕ್ತಿಸಿಗೆ ತಲಪಿದ್ದು, ಇದರಿಂದ ಈ ವ್ಯಕ್ತಿಯ 
ಹಿಂದೆ ದೇವಬಲವಿದೆ ಎಂದು ರಾಣಿಗೆ ಖಚಿತವಾಗಿ ಬಿಟ್ಟಿತು. ಕೊನೆಯದು- ಇಷ್ಟೆಲ್ಲ ಸುಖಭೋಗ ಸಾಧನಾನುಕೂಲಗಳನ್ನು 
ಹೊಂದಿದ್ದು ಇಷ್ಟು ಭವ್ಯ ಅರಮನೆಯೊಳಗೆ ವಾಸಿಸುವವನಾಗಿದ್ದರೂ ಅಹಂಕಾರ ವಿರಹಿತನಾಗಿ ಎಷ್ಟು ದೇವಭಯಜದೊಂದಿಗಿದ್ದಾನೆ, 
ಪ್ರತಿ ಮಾತಿನಲ್ಲೂ ಅವನ ಶಿರಸ್ಸು ಅಲ್ಲಾಹನ ಮುಂದೆ ಕೃತಜ್ಞತೆಯಿಂದಲೂ ವಿನಯಪೂರ್ವಕವಾಗಿಯೂ ಬಾಗುತ್ತಿದೆ ಮತ್ತು 
ಅವನ ಜೀವನವು ಲೌಕಿಕ ಜೀವನದಿಂದ ಮೋಹಿತರಾದವರಿಗಿಂತ ಎಷ್ಟು ಭಿನ್ನವಾಗಿದೆ ಎಂಬುದು- ಈ ವಿಷಯಗಳೇ ಅವಳನ್ನು 
ಮುಂದೆ ಪ್ರಸ್ತಾಪಿಸಲಾಗಿರುವ ಉದ್ದಾರವನ್ನು ಹೊರಡಿಸುವಂತೆ ಮಾಡಿದವು. 

56. ಹ. ಸುಲೈಮಾನ್‌(ಅ) ಮತ್ತು ಸಬಾ ರಾಣಿಯ ಈ ಕಥೆಯು ಬೈಬಲಿನ ಹಳೆಯ ಮತ್ತು ಹೊಸ ಒಡಂಬಡಿಕೆಗಳಲ್ಲೂ 
ಯಹೊದಿಯರ ಐತಿಹ್ಯಗಳೆಲ್ಲೂ ಬೇರೆ ಬೇರೆ ರೀತಿಗಳಿಂದ ಬಂದಿದೆ. ಆದರೆ, ಕುರ್‌ಆನಿನ ವಿವರಣೆ ಅವುಗಳಿಗಿಂತ ಭಿನ್ನವಾಗಿದೆ. 
ಹಳೆ ಒಡಂಬಡಿಕೆಯಲ್ಲಿ ಈ ಕಥೆಯ ಸಾರಾಂಶ ಹೀಗಿದೆ:- "ಸಬಾದ ರಾಣಿಯು ದೇವನಾಮದ ವಿಷಯದಲ್ಲಿ ಸುಲೈಮಾನ್‌ರ(ಅ) 

-| ಖ್ಯಾತಿಯನ್ನು ಕೇಳಿದಾಗ ಕಠಿಣಕರ ಪ್ರಶ್ನೆಗಳಿಂದ ಅವರನ್ನು ಪರೀಕ್ಷಿಸಲಿಕ್ಕಾಗಿ ಬಂದಳು ಮತ್ತು ಭಾರೀ ಮೆರವಣಿಗೆಯೊಂದಿಗೆ 
ಜೆರೂಸಲೇಮಿಗೆ ಬಂದಳು... ಅವಳು ಸುಲೈಮಾನ್‌ರ(ಅ) ಬಳಿಗೆ ಬಂದಾಗ ತನ್ನ ಮನಸ್ಸಿನಲ್ಲಿದ್ದ ವಿಷಯಗಳ ಕುರಿತೆಲ್ಲಾ 
ಅವರೊಂದಿಗೆ ಮಾತುಕತೆ ನಡೆಸಿದಳು. ಅವುಗಳಿಗೆಲ್ಲ ಸುಲೈಮಾನರು(ಅ) ಉತ್ತರ ಕೊಟ್ಟರು. ಸಬಾದೆ ರಾಣಿಯು ಸುಲೈಮಾನರ(ಅ) 
ಸಕಲ ಯುಕ್ತಿಗಳನ್ನೂ ಅವರು ನಿರ್ಮಿಸಿದ ಅರಮನೆಯನ್ನೂ ಅವರ ಊಟದ ಹಾಸಿನ ವೈಭವಗಳನ್ನೂ ಅವರ ನೌಕರರ ಓರಣವನ್ನೂ 
ಅವರ ಸೇವಕರ ಚಟುವಟಿಕೆಗಳನ್ನೂ ಅವರ ಉಡುಪುಗಳನ್ನೂ ಅವರಿಗೆ ಜಲಪಾನ ಮಾಡಿಸುವವರನ್ನೂ ಅವರು ದೇವಗೃಹಕ್ಕೆ 


ಕಾಂಡ-19 


27. ಅನ್ನಮ್ಮ್‌ 243 


ಹೋಗುವ ಮೆಟ್ಟಲುಗಳನ್ನೂ ಕಂಡಾಗ ದಂಗಾಗಿ ಬಿಟ್ಟಳು. ಅವಳು ಆರಸನೊಡನೆ "ನಿಮ್ಮ ಕೆಲಸ ಕಾರ್ಯಗಳ ಮತ್ತು ಯುಕ್ತಿಗಳ 
ಕುರಿತು ನಾನು ನನ್ನ ದೇಶದಲ್ಲಿ ಕೇಳಿದ ಸುದ್ದಿ ನಿಜವಾಗಿತ್ತು. ಆದರೂ ನಾನು ಸ್ವತಃ ಬಂದು ಕಣ್ಣಾರೆ ಕಾಣುವ ವರೆಗೂ ನಂಬಲಿಲ್ಲ. 
ನನಗಂತೂ ಅರ್ಧಾಂಶವನ್ನೂ ತಿಳಿಸಲಾಗಿರಲಿಲ್ಲ. ಏಕೆಂದರೆ ನಿಮ್ಮ ಯುಕ್ತಿ ಸೌಭಾಗ್ಯಗಳೆಲ್ಲಾ ನಾನು ಕೇಳಿದ್ದಕ್ಕಿಂತಲೂ ಬಹಳಷ್ಟು 
ಅಧಿಕವಿದೆ. ನಿಮ್ಮ ಜನರೂ ಭಾಗ್ಯಶಾಲಿಗಳು. ನಿಮ್ಮ ಮುಂದೆ ನಿಂತು ನಿಮ್ಮ ಯುಕ್ತಿಯನ್ನು ಕೇಳುವ ಆ ಸೇವಕರೂ 
ಭಾಗೃವಂತರು. ಮಹಾದೇವನಾದ ನಿಮ್ಮ ದೇವ ನಿಮ್ಮನ್ನು ಇಸ್ರಾಕಈಲರ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಬಿಡುವಷ್ಟು ನಿಮ್ಮಿಂದ 
ಸಂತುಷ್ಪನಾದನು” ಎಂದಳು ಮತ್ತು ಅವಳು ಅರಸನಿಗೆ ನೂರ ಇಪ್ಪತ್ತು ಕಿಂತಾರ್‌ ಬಂಗಾರ, ಕಚ್ಚಾ ಸಾಮಾನುಗಳ ಬಹುದೊಡ್ಡ 
ರಾಶಿ ಮತ್ತು ಅಮೂಲ್ಯ ರತ್ನಗಳನ್ನು ಕೊಟ್ಟಳು. ಸಬಾದ ರಾಣಿಯು ಸುಲೈಮಾನರಿಗೆ ಕೊಟ್ಟಷ್ಟು ಹೆಚ್ಚು ಸಾಮಾನುಗಳು 
ಮುಂದೆಂದೂ ಬರಲಿಲ್ಲ... ಸುಲೈಮಾನ್‌ ರಾಜ ಸಬಾದ ರಾಣಿಗೆ ಅವಳು ನಿರೀಕ್ಷಿಸಿದ್ದನ್ನು ಮತ್ತು ಅವಳು ಬೇಡಿದುದೆಲ್ಲವನ್ನು 
ಕೊಟ್ಟರು. ತರುವಾಯ ಅವಳು ತನ್ನ ಸೇವಕರೊಂದಿಗೆ ತನ್ನ ದೇಶಕ್ಕೆ ಮರಳಿದಳು.” (1- ಅರಸುಗಳು 10: 113. 2- ಇದನ್ನು 
ಹೋಲುವ ವಿಷಯ ಪೂರ್ವಕಾಲದ ವೃತ್ತಾಂತ 9: 1-12ರಲ್ಲೂ ಇದೆ.) ಹೊಸ ಒಡಂಬಡಿಕೆಯಲ್ಲಿ ಸಬಾದ ರಾಣಿಯ ಕುರಿತು 
ಈಸಾರ(ಅ) ಭಾಷಣದ ಒಂದು ವಾಕ್ಕ ಉಲ್ಲೇಖಿತವಾಗಿದೆ. "ದಖ್ಪಣದ ರಾಣಿ ನ್ಯಾಯ ತೀರ್ಮಾನವಾಗುವ ದಿನ ಈ ಕಾಲದ 
ಜನರೊಂದಿಗೆ ಎದ್ದು ಇವರನ್ನು ಅಪರಾಧಿಗಳೆಂದು ಹೇಳುವಳು.' ಏಕೆಂದರೆ ಅವಳು ಭೂಮಿಯ ಕಿನಾರೆಯಿಂದ ಸುಲ್ಕೆಮಾನರ 
ಯುಕ್ತಿಯನ್ನು ಕೇಳಲಿಕ್ಕಾಗಿ ಬಂದಳು ಮತ್ತು ನೋಡಿರಿ ಸುಲ್ಕೈಮಾನರಿಗಿಂತಲೂ ಮಿಗಿಲಾದವನು ಇಲ್ಲಿದ್ದಾನೆ. (ಮತ್ತಾಯ 12:43, 
ಲೂಕ 11:31) ಯಹೂದೀ ರಿಬ್ಬಿಗಳ ವರದಿಗಳಲ್ಲಿರುವ ಹೆ. ಸುಲ್ಕಮಾನ್‌(ಅ) ಮತ್ತು ಸಬಾದ ರಾಣಿಯ ಕಥೆಯ ಅನೇಕ ವಿವರಗಳು 
ಕುರ್‌ಆನನ್ನು ಹೋಲುತ್ತವೆ. ಹುದ್‌ಹುದ್‌ ಕಣ್ಮರೆಯಾಗುವುದು, ಅನಂತರ ಬಂದು ಸಬಾ ಮತ್ತು ಅದರ ರಾಣಿಯ ಸಂಗತಿ 
ಗಳನ್ನು ಹೇಳುವುದು ಹ. ಸುಲೈಮಾನ್‌ರು(ಅ) ಅದರ ಮುಖಾಂತರ ಪತ್ರ ಕಳುಹಿಸುವುದು, ರಾಣಿಯು ಸೂರ್ಯಾರಾಧನೆಗಾಗಿ 
ಹೋಗುತ್ತಿದ್ದ ಸಮಯದಲ್ಲೇ ಹುದ್‌ಹುದ್‌ ಪತ್ರವನ್ನು ಅವಳ ಮುಂದೆ ಹಾಕುವುದು, ರಾಣಿಯು ಆ ಪತ್ರವನ್ನು ಓದಿ ತನ್ನ 
ಮಂತ್ರಿ ಮಾಗಧರ ಅಧಿವೇಶನವನ್ನು ಜರಗಿಸುವುದು, ಅನಂತರ ರಾಣಿಯು ಒಂದು ಬೆಲೆಬಾಳುವ ಕಾಣಿಕೆಯನ್ನು 
ಹ. ಸುಲೈಮಾನ್‌ರಿಗೆ(ಅ) ಕಳುಹಿಸುವುದು, ಸ್ವತಃ ಜೆರೂಸಲೇಮಿಗೆ ತೆರಳಿ ಅವರನ್ನು ಭೇಟಿಯಾಗುವುದು, ಅವರ ಅರಮನೆಗೆ 
ತಲಪಿದಾಗ ಹ. ಸುಲೈಮಾನ್‌ರು(ಅ) ನೀರಿನ ಕೊಳದಲ್ಲಿ ಕುಳಿತಿರುವರೆಂದೆಣಿಸಿ, ಅದರಲ್ಲಿ ಇಳಿಯಲಿಕ್ಕಾಗಿ ಇಜಾರು ಕಾಲುಗಳನ್ನು 
ಮೇಲೇರಿಸಿಕೊಂಡದ್ದು ಇವೆಲ್ಲವೂ ಆ ವರದಿಗಳಲ್ಲೂ ಕುರ್‌ಆನಿನಲ್ಲಿ ವಿವರಿಸಿದಂತೆಯೇ ಇದೆ. ಆದರೆ ಕಾಣಿಕೆ ಪಡಕೊಳ್ಳುವ 
ಕುರಿತು ಹ. ಸುಲ್ಕೆಮಾನರ(ಅ) ಉತ್ತರ, ರಾಣಿಯ ಸಿಂಹಾಸನವನ್ನು ತರಿಸುವುದು, ಪ್ರತಿ 'ಸಂದರ್ಭದಲ್ಲೂ ಅವರು ಅಲ್ಲಾಹನ 
ಮುಂದೆ ಬಾಗುವುದು ಮತ್ತು ಕೊನೆಗೆ ರಾಣಿಯು ಅವರ ಕೈಯಲ್ಲಿ ಸತ್ಯವಿಶ್ಯಾಸ ಸ್ವೀಕಾರ ಮಾಡುವುದು, ಇವೆಲ್ಲ ವಿಷಯಗಳು 
ಮಾತ್ರವಲ್ಲದೆ ದೇವಭಕ್ತಿ ಮತ್ತು ಏಕದೇವತ್ವದ ಯಾವ ವಿಷಯವೂ ಆ ವರದಿಗಳಲ್ಲಿ ಕಂಡು ಬರುವುದಿಲ್ಲ. ಇವೆಲ್ಲಕ್ಕಿಂತ 
ಮಿಗಿಲಾಗಿ ಈ ಅಕ್ರಮಿಗಳು, ಹ. ಸುಲೈಮಾನ್‌ರ(ಅ) ಮೇಲೆ ಅವರು ಸಬಾದ ರಾಣಿಯೊಂದಿಗೆ ವ್ಯಭಿಚಾರ ಮಾಡಿದರೆಂದು 
ಆರೋಪಿಸಿದ್ದಾರೆ (ಮಳಆದಲ್ಲಾಹ್‌) ಮತ್ತು ಅದೇ ಜಾರವಂಶದಿಂದ ಬೆಬಿಲೋನಿನ ಅರಸ 'ಬಖ್ಹ್‌ನಸ್ಸರ' ಜನಿಸಿದನೆಂದೂ ಅವನೇ 
ಬೈತುಲ್‌ ಮಕ್ಲಿಸನ್ನು ಹಾಳುಗೆಡಹಿದನೆಂದೂ ಹೇಳಿದ್ದಾರೆ. (ಜೂವಿಶ್‌ ಎನ್‌ಸೈಕ್ಲೋಪೀಡಿಯಾ ಭಾಗ- 11, ಪುಟ: 443) ಈ 
ವಿಷಯದ ವಾಸ್ತವಿಕತೆಯೇನೆಂದರೆ, ಯಹೂದಿ ವಿದ್ವಾಂಸರ ಒಂದು ಪಂಗಡವು ಹೆ. ಸುಲೈಮಾನ್‌ರ(ಅ) ಬದ್ಧ ವಿರೋಧಿಯಾಗಿತ್ತು. 
ಅವರು ಹೆ. ಸುಲೈಮಾನ್‌ರ(ಅ) ಮೇಲೆ ತೌರಾತಿನ ಆದೇಶಗಳ ಉಲ್ಲಂಘನೆ, ಅಧಿಕಾರದ ಮದ, ಜ್ಞಾನದ ಮದ, ಸ್ತ್ರೀ ಲಂಪಟತೆ, 
ಭೋಗ ವಿಲಾಸ, ದೇವಸಹಭಾಗಿತ್ಯ ಮತ್ತು ವಿಗ್ರಹಾರಾಧನೆಗಳ ಘೋರ ಸುಳ್ಳಾರೋಪಗಳನ್ನು ಹೊರಿಸಿದ್ದಾರೆ. (ಜೂವಿಶ್‌ 
ಎನ್‌ಸೈಕ್ಲೊಪೀಡಿಯಾ ಭಾಗ- 11, ಪುಟ: 439-441). ಈ ಪ್ರಚಾರದ ಪ್ರಭಾವದಿಂದಲೇ ಬೈಬಲ್‌, ಅವರನ್ನು ಪ್ರವಾದಿಯೆನ್ನುವ 
ಬದಲಿಗೆ ಕೇವಲ ಒಬ್ಬ ಅರಸನೆಂಬ, ಅದರಲ್ಲೂ- ದೇವಾದೇಶಗಳಿಗೆ ವಿರುದ್ಧವಾಗಿ ಬಹುದೇವ ವಿಶ್ವಾಸಿ ಸ್ತೀಯರ ಪ್ರೇಮದಲ್ಲಿ 
ತಲ್ಲೀನನಾದ, ದೇವರಿಂದ ವಿಮುಖವಾಗಿ ಇತರ ಆರಾಧ್ಯರ ಕಡೆಗೆ ಒಲವು ತೋರಿದಂತಹ ಮನಸ್ಸನ್ನು ಹೊಂದಿದ್ದ (ಮಆದಲ್ಲಾಹ್‌) 
ಅರಸನೆಂಬ ನೆಲೆಯಲ್ಲಿ ಪರಿಚಯಿಸುತ್ತದೆ. (1-ಅರಸುಗಳು 1: 1-11. ಇವುಗಳನ್ನು ಕಂಡಾಗ ಕುರ್‌ಆನ್‌ ಬನೀ ಇಸ್ರಾಈಲರ 
ಮಹಾಪುರುಷರ ಮೇಲೆ ಅವರೇ ಎರಚಿದಂತಹ ಕೊಳೆಯನ್ನು ತೊಳೆದು ಅವರ ಮೇಲೆ ಎಷ್ಟು ದೊಡ್ಡ ಉಪಕಾರ ಮಾಡಿದೆಯೆಂದು 
'ಅಂದಾಜಾಗುತ್ತದೆ. ಇಷ್ಟಾಗಿಯೂ ಈ ಬನೀ ಇಸ್ರಾಈಲರು ಕುರ್‌ಆನ್‌ ಮತ್ತು ಅದನ್ನು ತರುವವರನ್ನು ತಮ್ಮ ಶತ್ರುವೆಂದು. 
ತಿಳಿದುಕೊಂಡು ಎಂತಹ ಘೋರ ಕೃತಪ್ಲುತೆ ತೋರುತ್ತಿದ್ದಾರೆ ಎಂಬುದೂ ವಿಶದವಾಗುತ್ತದೆ. 

57. ಹೋಲಿಸಿ ನೋಡಲಿಕ್ಕಾಗಿ ಸೂರಃ ಅಆ್‌ರಾಫ್‌: 73ರಿಂದ 79, ಹೊದ್‌: 61ರಿಂದ 68, ಅಶ್ಯ್ಕುಆರಾ: 141ರಿಂದ 
159, ಅಲ್‌ ಕಮರ್‌: 23ರಿಂದ 32 ಮತ್ತು ಅಶ್ಯಮ್ಸ್‌ನ 11ರಿಂದ 15ನೆಯ ಸೂಕ್ತಗಳನ್ನು ನೋಡಿರಿ. 


ಕಾಂಡ-19 


244 ಕುರ್‌ಆನ್‌ ವ್ಯಾಖ್ಯಾನ 


EA EB KN ککنینزی الله‎ Sah 55 pls 
TTS; MG AL IEE و یمن‎ A CEI 


ಬಿಟ್ಟರು. ಸಾಲಿಹರು, "ನನ್ನ ಜನಾಂಗದವರೇ ಒಳಿತಿಗಿಂತ ಮೊದಲು ಕೆಡುಕಿಗಾಗಿ ತ್ವರೆ ಮಾಡುವಿರೇಕೆ?” 
ನಿಮ್ಮ ಮೇಲೆ ಕೃಪೆ ತೋರುವಂತಾಗಲು ನೀವು ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುವುದಿಲ್ಲವೇಕೆ?" 
ಎಂದರು. ಆಗ ಅವರು, "ನಾವು ನಿನ್ನನ್ನೂ, ನಿನ್ನ ಜೊತೆಗಾರರನ್ನೂ ಅಪಶಕುನವಾಗಿ ಕಂಡಿದ್ದೇವೆ” ಎಂದರು." 
ಅದಕ್ಕೆ ಸಾಲಿಹರು, "ನಿಮ್ಮ ಶುಭಾಶುಭ ಶಕುನಗಳ ಮೂಲ ಅಲ್ಲಾಹನ ಬಳಿ ಇದೆ. ವಾಸ್ತವದಲ್ಲಿ ನಿಮ್ಮೆಲ್ಲರ 
ಪರೀಕ್ಷೆ ನಡೆಯುತ್ತಲಿದೆ" ಎಂದು ಉತ್ತರಿಸಿದರು." 


58. ಅರ್ಥಾತ್‌ ಹ. ಸಾಲಿಹ್‌ರ(ಅ) ಧರ್ಮಪ್ರಚಾರ ಚಟುವಟಿಕೆಗಳು ಆರಂಭವಾದೊಡನೆ ಅವರ ಜನಾಂಗವು ಎರಡು 
ಪಂಗಡಗಳಾಗಿ ಒಡೆಯತು. ಒಂದು ಸತ್ಮವಿಶ್ವಾಸ ಸ್ವೀಕಾರ ಮಾಡಿದವರ ಪಂಗಡ. ಇನ್ನೊಂದು ನಿರಾಕರಿಸುವವರ ಪಂಗಡ. 
ಈ ವಿಂಗಡನೆಯೊಂದಿಗೇ ಅವರ ನಡುವೆ ಘರ್ಷಣೆ ಆರಂಭವಾಯಿತು. ಈ ಕುರಿತು ಕುರ್‌ಆನಿನಲ್ಲಿ ಹೀಗಿದೆ: ಅವರ ಜನಾಂಗದ 
ದುರಹಂಕಾರಿ ನಾಯಕರು, ವಿಶ್ವಾಸವಿಟ್ಟಿದ್ದ ದುರ್ಬಲ ವರ್ಗದೊಡನೆ ಹೇಳಿದರು, "ಸಾಲಿಷರು ತಮ್ಮ ಪ್ರಭುವಿನ ಸಂದೇಶವಾಹಕರೇ 
ಆಗಿರುತ್ತಾರೆಂದು ನಿಜಕ್ಕೂ ನೀವು ಅರಿತಿರುವಿರಾ?” ಅವರು ಉತ್ತರವಿತ್ತರು: "ನಿಶ್ಚಯವಾಗಿಯೂ ಅವರು ಯಾವ. ಸಂದೇಶದೊಂದಿಗೆ 
ಕಳುಹಿಸಲ್ಪಟ್ಟಿರುತ್ತಾರೋ ಅದನ್ನು ನಾವು ನಂಬುತ್ತೇವೆ." ಆಗ ಆ ದುರಹಂಕಾರಿಗಳು- "ನಿಶ್ಚಯವಾಗಿಯೂ ನೀವು ಯಾವುದರ 
ಮೇಲೆ ವಿಶ್ವಾಸವಿಟ್ಟಿರುತ್ತೀರೋ ನಾವು ಅವರ ನಿಷೇಧಕರು” ಎಂದು ಹೇಳಿದರು.(ಅಲ್‌ ಅಲ್‌ರಾಫ್‌: 75-76) ಇದೇ ಪರಿಸ್ಥಿತಿಯು 
ಪ್ರವಾದಿ ಹ. ಮುಹಮ್ಮದ್‌ರ(ಸು ಪ್ರವಾದಿತ್ವ ಘೋಷಣೆಯೊಂದಿಗೆ ಮಕ್ಕಾದಲ್ಲೂ ಉಂಟಾಗಿತ್ತು. ಜನಾಂಗವು ಎರಡು 
ಪಂಗಡಗಳಾಗಿ ಒಡೆಯಿತು. ಅದರೊಂದಿಗೇ ಎರಡೂ ಪಂಗಡಗಳ ನಡುವೆ ಘರ್ಷಣೆ ಆರಂಭವಾಯಿತು. ಆದುದರಿಂದ ಈ 
ಕಥೆಯು ತಾನಾಗಿಯೇ ಈ ಸೂಕ್ತಗಳು ಅವತೀರ್ಣಗೊಂಡ ಕಾಲಕ್ಕೆ ಅನ್ವಯಿಸುತ್ತಿತ್ತು. 

59. ಅರ್ಥಾತ್‌- ಅಲ್ಲಾಹನೊಡನೆ ಶುಭವನ್ನು ಬೇಡುವುದರ ಬದಲಿಗೆ ಯಾತನೆಯನ್ನು ಬೇಡಲಿಕ್ಕಾಗಿ ತವಕ ಪಡುತ್ತಿರುವಿರೇಕೆ? 
(ವಿವರಣೆಗಾಗಿ ಸೂರಃ ಅಲ್‌ರಾಫ್‌ನ 77ನೆಯ ಸೂಕ್ತವನ್ನು ನೋಡಿರಿ). 

60. ಅವರ ಈ ಮಾತಿನ ಒಂದು ಅರ್ಥವೇನೆಂದರೆ ನಿಮ್ಮ ಈ ಆಂದೋಲನವು ನಮಗೊಂದು ಅಪಶಕುನವಾಗಿ ಬಿಟ್ಟಿದೆ. 
ನೀವೂ ನಿಮ್ಮ ಸಂಗಾತಿಗಳೂ ಪೂರ್ವಿಕರ ಧರ್ಮದ ವಿರುದ್ಧ ಬಂಡಾಯವೆದ್ದುದರಿಂದಾಗಿ ನಮ್ಮ ಮೇಲೆ ದಿನಂಪ್ರತಿ ಒಂದಲ್ಲ 
ಒಂದು ವಿಷತ್ತು ಎರಗುತ್ತಲೇ ಇರುತ್ತದೆ. ಈ ಅರ್ಥದ ಪ್ರಕಾರ ಈ ಮಾತು ತಮ್ಮ ಪ್ರವಾದಿಗಳನ್ನು ಅಪಶಕುನವೆಂದು ಹೇಳುತ್ತಿದ್ದ 
ಬಹುದೇವವಿಶ್ವಾಸಿ ಜನಾಂಗಗಳ ಮಾತನ್ನು ಹೋಲುತ್ತದೆ. [ಉದಾ: ಸೂರಃ ಯಾಸೀನ್‌(18ನೆಯ ಸೂಕ್ತ), ಸೂರಃ ಅಲ್‌ರಾಫ್‌ 
(130ನೆಯ ಸೂಕ್ತಗಳನ್ನು ನೋಡಿರಿ] ಈ ಮಾತಿನ ಇನ್ನೊಂದು ےوہ‎ ನೀವು ಬಂದೊಡನೆ ನಮ್ಮ ಜನಾಂಗದೊಳೆಗೆ 
ಒಡಕುಂಟಾಗಿ ಬಿಟ್ಟಿತು. ಮೊದಲು ನಾವು ಒಂದೇ ಧರ್ಮಕ್ಕೆ ಸೇರಿದ್ದ ಒಂದೇ ಜನಾಂಗವಾಗಿದ್ದೆವು. ನೀವು ಬಂದುದೇ ತಡ, 
ಸಹೋದರರೊಳಗೆ ದ್ವೇಷವುಂಟಾಯಿತು. ತಂದೆ ಮಕ್ಕಳೊಳಗೆ ಒಡಕು ಹುಟ್ಟಿತು. ಹೆ. ಮುಹಮ್ಮದ್‌ರ(ಸು ವಿರೋಧಿಗಳೂ ಅವರ 
ಮೇಲೆ ಆಗಾಗ ಹೊರಿಸುತ್ತಿದ್ದ ಆರೋಪ ಇದೇ ಆಗಿತ್ತು. 

61. ಅರ್ಥಾತ್‌- ವಸ್ತುಸ್ಥಿತಿಯು ನೀವು ತಿಳಿದುಕೊಂಡಂತೇನೂ ಇಲ್ಲ. ನೀವು ಇನ್ನೂ ಅರ್ಥ ಮಾಡಿಕೊಳ್ಳದ 
ವಾಸ್ತ್ರವಿಕತೆಯೇನೆಂದರೆ, ನಾನು ಬಂದುದರಿಂದಾಗಿ ನಿಮ್ಮ ಪರೀಕ್ಷೆ ಆರಂಭವಾಗಿ ಬಿಟ್ಟಿದೆ. ನಾನು ಬರುವುದಕ್ಕೆ ಮುಂಚೆ ನೀವು 
ಅಜ್ಞಾನದ ಒಂದು ದಾರಿಯಲ್ಲಿ ಸಾಗುತ್ತಿದ್ದಿರಿ. ಸತ್ಯ ಮತ್ತು ಮಿಥ್ಯಗಳನ್ನು ಪ್ರತ್ಯೇಕಿಸಿ ಅರಿಯುವ ಯಾವುದೇ ಸ್ಪಷ್ಟ ಮಾನದಂಡ 
ನಿಮ್ಮ ಬಳಿ ಇರಲಿಲ್ಲ. ಇದೀಗ ಒಂದು ಒರೆಗಲ್ಲು ಬಂದಿದೆ. ಅದರ ಆಧಾರದಲ್ಲಿ ನಿಮ್ಮೆಲ್ಲರ ಪರೀಕ್ಸೆ ನಡೆಯುವುದು. ಈಗ 
ಸತ್ಯ ಮತ್ತು ಮಿಥ್ಯಗಳು ಎದುರು ಬದುರಾಗಿ ನಿಂತಿವೆ. ಸತ್ಯಸ್ತೀಕಾರ ಮಾಡಿದವನು ಭಾರವುಳ್ಳವನಾಗುವನು. ಮಿಥೃದಲ್ಲೇ ಉಳಿದು 
ಬಿಡುವವನು ಈ ತನಕ ಮಹಾನಾಯಕನಾಗಿದ್ದರೂ ಅವನಿಗೆ ಕಿಂಚಿತ್ತೂ ಭಾರ ಇರಲಾರದು. 


ಕಾಂಡ-19 


27. ಅನ್ನಮ್ಮ್‌ 245 


ہے ہے >IT TAA TN‏ کی 
BM 3 54S 3 425 yd 3 563‏ ولا LGA‏ 
سس ۶م کو سس سا کھ کے uly TCI‏ ےم کے NE a‏ 
I TUES M5 gS al A‏ مَا مَھذتا مَفْيكَ آقلہ 
ಜೆ 1‏ سک سی پر سے ےا 2A TAG‏ 2210 
MELAS AS KEES OC E582‏ 
وم 5 ಜಿಪಿ‏ یہ سے وو ے DT ವ‏ رک ۴ے Bs‏ 
SS EPA ASU SEA‏ و LTA RS‏ 
ಆ ನಗರದಲ್ಲಿ ಒಂಭತ್ತು ಗುಂಪಿನವರಿದ್ದರು. ಅವರು ನಾಡಿನೊಳಗೆ ಗೊಂದಲ ಹಬ್ಬಿಸುತ್ತಿದ್ದರು‏ )48-53( 
ಮತ್ತು ಯಾವ ಸುಧಾರಣಾ ಕಾರ್ಯವನ್ನೂ ಮಾಡುತ್ತಿರಲಿಲ್ಲ. ಅವರು ಪರಸ್ಪರ ಹೀಗೆಂದರು; "ನಾವು ಸಾಲಿಹ್‌‏ 
ಮತ್ತು ಅವನ ಮನೆಯವರ ಮೇಲೆ ನಿಶಾಕ್ರಮಣಗೈದು ಕೊಲ್ಲುವೆವೆಂದು ದೇವನಾಣೆ ಹಾಕಿ ಪ್ರತಿಜ್ಞೆ‏ 
ಮಾಡಿಕೊಳ್ಳಿರಿ. ಅನಂತರ ಅವನ ಆಶ್ರಯದಾತನೊಡನೆ* ಆ ಕುಟುಂಬವು ನಾಶಗೊಂಡ ಸಂದರ್ಭದಲ್ಲಿ‏ 
ನಾವಿರಲೇ ಇಲ್ಲ, ನಾವು ನಿಜವನ್ನೇ ಹೇಳುತ್ತೇವೆ ಎಂದು ಹೇಳೋಣ." ಈ ಕುತಂತ್ರವನ್ನು ಅವರು ಹೂಡಿದರು‏ 
ಮತ್ತು ಒಂದು ಪ್ರತಿ ತಂತ್ರವನ್ನು ನಾವೂ ಹೂಡಿದೆವು. ಅದು ಅವರಿಗೆ ತಿಳಿದಿರಲಿಲ್ಲ. ಅವರ ಕುತಂತ್ರದ‏ 


ಪರಿಣಾಮ ಏನಾಯಿತೆಂದು ಇದೀಗ ನೋಡಿಕೊಳ್ಳಿರಿ. ನಾವು ಅವರನ್ನೂ ಅವರ ಇಡೀ ಜನಾಂಗವನ್ನೂ 
ನಾಶಗೊಳಿಸಿಬಿಟ್ಟೆವು. ಅವರು ಮಾಡುತ್ತಿದ್ದ ಅಕ್ರಮದ ಫಲವಾಗಿ ಅದೋ ಅವರ ಮನೆಗಳು ಪಾಳುಬಿದ್ದಿವೆ. 


62. ಅರ್ಥಾತ್‌- ಒಂಭತ್ತು ಗೋತ್ರಗಳ ಸರದಾರರು. ಇವರಲ್ಲಿ ಪ್ರತಿಯೊಬ್ಬನೂ ತನ್ನ ಸಂಗಡ ಒಂದು ದೊಡ್ಡ 
ತಂಡವನ್ನು ಇಟ್ಟುಕೊಂಡಿದ್ದನು. 

63. ಅರ್ಥಾತ್‌- ಹ. ಸಾಲಿಹ್‌ರ(ಅ) ಗೋತ್ರದ ಸರದಾರನೊಡನೆ. ಪ್ರಾಚೀನ ಕಾಲದ ಸಂಪ್ರದಾಯ ಪ್ರಕಾರ ತನ್ನವರ 
ರಕ್ತೆ ಪರಿಹಾರ ಪಡೆಯುವ ಹಕ್ಕು ಗೋತ್ರದ ಸರದಾರನಿಗೆ ಇರುತ್ತಿತ್ತು. ಪ್ರವಾದಿವರ್ಯರ(ಸ) ಕಾಲದಲ್ಲೂ ಅವರ ದೊಡ್ಡಪ್ಪ 
ಅಬೂ ತಾಲಿಬರ ನೆಲೆ ಇದೇ ಆಗಿತ್ತು. ಪ್ರವಾದಿವರ್ಯರನ್ನು(ಸ) ವಧಿಸಿ ಬಿಟ್ಟರೆ ಬನೀ ಹಾಶಿಮ್‌ ಗೋತ್ರದ ಸರದಾರರಾಗಿರುವ 
ಅಬೂ ತಾಲಿಬರು ತಮ್ಮ ಗೋತ್ರದ ಪರವಾಗಿ ರಕ್ತ ಪರಿಹಾರವನ್ನು ಕೇಳುವರೆಂಬ ಅಶಂಕೆಯಿಂದಲೇ ಕುರೈಶ್‌ ಸತ್ಕನಿಷೇಧಿಗಳೂ 
ಅವರನ್ನು ವಧಿಸಲು ಹಿಂಜರಿದಿದ್ದರು. 

64. ಈ ಒಳೆಸಂಚು ಮಕ್ಕಾದ ಗೋತ್ರಗಳ ಸರದಾರರು ಪ್ರವಾದಿವರ್ಯರ(ಸು) ವಿರುದ್ಧ ನಡೆಸುತ್ತಿದ್ದ ಒಳೆಸಂಚಿನ ತರದ್ದೇ 
ಆಗಿತ್ತು. ಕೊನೆಗೆ ಹಿಜ್ರತ್‌ನ ಸಂದರ್ಭದಲ್ಲಿ ಪ್ರವಾದಿವರ್ಯರನ್ನು(ಸ) ಕೊಲೆ ಮಾಡಲು ಅವರು ಇದೇ ಸಂಚನ್ನು ಹೂಡಿದರು. 
ಅರ್ಥಾತ್‌ ಎಲ್ಲ ಗೋತ್ರಗಳ ಜನರು ಒಟ್ಟಾಗಿ ಪ್ರವಾದಿವರ್ಯರ(ಸ) ಮೇಲೆ ಧಾಳಿ ಮಾಡಿ ಬಿಡುವುದು. ಹೀಗೆ ಮಾಡಿದಾಗ 
ಬನೀ ಹಾಶಿಮ್‌ ಗೋತ್ರದವರು ಯಾವುದಾದರೂ ಒಂದು ಗೋತ್ರವನ್ನು ಅಪರಾಧಿಯೆಂದು ಸಾರಲಾರರು. ಎಲ್ಲ ಗೋತ್ರಗಳ 
ವಿರುದ್ಧ ಏಕಕಾಲದಲ್ಲಿ ಯುದ್ಧ ಮಾಡಲೂ ಅವರಿಂದ ಸಾಧ್ಯವಾಗಲಾರದು. \ 

65. ಅರ್ಥಾತ್‌- ಅವರು, ತಾವು ನಿಶ್ಚಯಿಸಿಕೊ೦ಡ ಸಮಯಕ್ಕೆ ಹ. ಸಾಲಿಹ್‌ರ(ಅ) ಮೇಲೆ ನಿಶಾಕ್ರಮಣ ಮಾಡುವುದಕ್ಕೆ 
ಮುಂಚಿತವಾಗಿಯೇ ಅಲ್ಲಾಹನು ತನ್ನ ಯಾತನೆಯನ್ನು ಅವರ ಮೇಲೆ ಎರಗಿಸಿ ಬಿಟ್ಟನು. ಅದರಲ್ಲಿ ಆಕ್ರಮಣಕಾರರು ಮಾತ್ರವಲ್ಲ 
ಇಡೀ ಜನಾಂಗವೇ ನಾಶಗೊಂಡಿತು. ಈ ಸಂಚನ್ನು ಅವರು ಒಂಟೆಯ ಮೊಣಕಾಲುಗಳನ್ನು ಕತ್ತರಿಸಿದ ಅನಂತರವೇ 
ಮಾಡಿದುದೆಂದು ತಿಳಿಯುತ್ತದೆ. ಅವರು ಒಂಟೆಯನ್ನು ಕೊಂದು ಹಾಕಿದಾಗ ಹ. ಸಾಲಿಹ್‌ರು(ಅ) ಅವರಿಗೆ, "ಇನ್ನು ನೀವು ಮೂರು 
ದಿನಗಳ ವರೆಗೆ ಸುಖಪಡಿರಿ ಅನಂತರ ನಿಮ್ಮ ಮೇಲೆ ಯಾತನೆ ಎರಗುವುದು" ಎಂದು ಹೇಳಿದುದರ ಪ್ರಸ್ತಾಪ ಸೂರಃ 
ಹೂದ್‌ನಲ್ಲಿದೆ. ಆಗ ಜನರು, ಹ. ಸಾಲಿಹ್‌ ಹೇಳುತ್ತಿರುವ ದೇವಯಾತನೆ ಎರಗಲಿ ಅಥವಾ ಎರಗದಿರಲಿ, ನಾವು ಒಂಟೆಯನ್ನು 
ಮುಗಿಸಿ ಬಿಟ್ಟಂತೆಯೇ ಇವರನ್ನೂ ಯಾಕೆ ಮುಗಿಸಿಬಿಡಬಾರದು? ಎಂದು ತರ್ಕಿಸಿರಬಹುದು. ಆ ಪ್ರಕಾರ ಯಾವ ರಾತ್ರಿಯಲ್ಲಿ 
ದೇವಯಾತನೆ ಎರಗಲಿತ್ತೋ ಅದೇ ರಾತ್ರಿ ಹ. ಸಾಲಿಹ್‌ರ(ಅ) ಮೇಲೆ ಆಕ್ರಮಣ ನಡೆಸಿ ಅವರನ್ನು ಕೊಂದು ಹಾಕುವ ಸಂಚನ್ನು 
ಹೂಡಿರಬೇಕು. ಅವರ ಅಕ್ರಮಣಕ್ಕಿಂತ ಮೊದಲೇ ಅಲ್ಲಾಹನ ಹೊಡೆತ ಅವರ ಮೇಲೆಯೇ ಬಿದ್ದು ಬಿಟ್ಟಿತು. 


ಕಾಂಡ-19 


246 ಕುರ್‌ಆನ್‌ ವ್ಯಾಖ್ಯಾನ 


ಧೆ ಗಂಂಸಯ್ಯಸ ತ್ರ کللزا٭اقَ ن‎ ದಸ 
HS LD BAGH EISEN Fo 
SPARE SIT 43 IE 0 GIES 
WEA SS AEE آناش‎ ATES 


ے‫ 


ತಿಳುವಳಿಕೆ ಇರುವವರಿಗೆ ಇದರಲ್ಲೊಂದು ನಿದರ್ಶನವಿದೆ.* ಮತ್ತು ಸತ್ಯವಿಶ್ವಾಸವಿರಿಸಿಕೊಂಡಿದ್ದವರನ್ನೂ 
ಅಜ್ಞೋಲ್ಲಂಘನೆಯಿಂದ ದೂರವಿದ್ದವರನ್ನೂ ನಾವು ರಕ್ಸಿಸಿದೆವು. 

(54-58) ಮತ್ತು ಲೂತರನ್ನು” ನಾವು ಕಳುಹಸಿದೆವು. ಅವರು ತಮ್ಮ ಜನಾಂಗದವರೊಡನೆ ಹೇಳಿದ 
ಸಂದರ್ಭವನ್ನು ಸ್ಮರಿಸಿರಿ; "ನೀವು ಕಣ್ಣಾರೆ ಕಾಣುತ್ತ ದುಷ್ಪತ್ಯವೆಸಗುತ್ತೀರಾ? ಸ್ತ್ರೀಯರನ್ನು ಬಿಟ್ಟು ಪುರುಷರ 
ಬಳಿಗೆ یج‎ ನೀಗಿಸಲಿಕ್ಕಾಗಿ ಹೋಗುವುದೇ ನಿಮ್ಮ ಚಾಳಿಯೇ? ವಾಸ್ತವದಲ್ಲಿ ನೀವು ಅತ್ಯಂತ ತಿಳಿಗೇಡಿ 
ಕಾರ್ಯವನ್ನೆಸಗುತ್ತೀರಿ."9 ಆದರೆ ಅವರ ಜನಾಂಗದ ಉತ್ತರ- "ಲೂತರ ಮನೆಯವರನ್ನು ನಿಮ್ಮ ನಾಡಿನಿಂದ 
ಹೊರಕ್ಕಟ್ಟಿ ಬಿಡಿರಿ. ಮಹಾ ಪರಿಶುದ್ಧರಾಗ ಹೊರಟಿದ್ದಾರಿವರು!” ಎಂದಿಷ್ಟೇ ಹೊರತು ಬೇರೇನೂ ಆಗಿರಲಿಲ್ಲ. 


ಕೊನೆಗೆ ನಾವು ಅವರನ್ನೂ ಅವರ ಮನೆಯವರನ್ನೂ- ಅವರ ಪತ್ನಿಯನ್ನು ಹೊರತುಪಡಿಸಿ- ರಕ್ಷಿಸಿದೆವು. ಅವಳು 


66. ಅರ್ಥಾತ್‌- ಅಜ್ಞಾನಿಗಳ ವಿಷಯ ಬೇರೆ. ಅವರು ಹರ್ರುತ್‌ ಸಾಲಿಹ್‌(ಅ) ಮತ್ತು ಒಂಟೆಯ ವಿಷಯಕ್ಕೂ ಸಮೂದ್‌ 
ಜನಾಂಗಕ್ಕೆ ಬಂದ ಭೂಕಂಪಕ್ಕೂ ಏನೂ ಸಂಬಂಧವಿಲ್ಲವೆಂದೂ ಇವೆಲ್ಲ ಬೌತಿಕ ಕಾರಣಗಳಿಂದಾಗಿ ಬರುತ್ತಿರುತ್ತವೆಂದೂ 
ಹೇಳುವರು. ಆದರೆ ಜ್ಞಾನಿಗಳು- ಈ ವಿಶ್ವವನ್ನು ಆಳುವ ದೇವನು ಕುರುಡನೂ ಅಲ್ಲ, ಕಿವುಡನೂ ಅಲ್ಲ. ಒಬ್ಬ ಯುಕ್ತಿಪೂರ್ಣನೂ 
ಮಹಾ ವಿವೇಕಿಯೂ ಆಗಿರುತ್ತಾನೆ. ಅವನೇ ಇಲ್ಲಿ ಶೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದಾನೆ. ಅವನ ತೀರ್ಮಾನಗಳು ಭೌತಿಕ 
ಕಾರಣಗಳಿಗೆ ಅಧೀನವಾಗಿರುವುದಿಲ್ಲ. ಭೌತಿಕ ಕಾರಣಗಳು ಅವನ ಇರಾದೆಗೆ ಅಧೀನವಾಗಿರುತ್ತವೆ. ಅವನಲ್ಲಿ ಜನಾಂಗಗಳ 
ಉತ್ಪಾನ ಪತನಗಳ ತೀರ್ಮಾನಗಳು ಯುಕ್ತಿ ಮತ್ತು ನ್ಯಾಯದೊಂದಿಗೆ ಆಗುತ್ತವೆ ಎಂದು ತಿಳಿದಿರುತ್ತಾರೆ. ಈ ವಾಸ್ತವಿಕತೆಯನ್ನು 
ತಿಳಿದವರು ಆ ಭೂಕಂಪವು ಒಂದು ಭೌತಿಕ ಪ್ರಕ್ರಿಯೆಯ ಪರಿಣಾಮದಿಂದಾಗಿತ್ತೆಂದು ಹೇಳಿ ನಿರಾಕರಿಸಲಾರರು. ಅವರು ಅದನ್ನು 
ತಮ್ಮ ಪಾಲಿಗೆ ಒಂದು ಎಚ್ಚರಿಕೆಯ ಹೊಡೆತವೆಂದು ಭಾವಿಸಿಕೊಂಡು, ಅದರಿಂದ ಪಾಠ ಕಲಿಯುವರು. 

67. ಹೋಲಿಸಲಿಕ್ಕಾಗಿ ಅಲ್‌ ಅಲ್‌ರಾಫ್‌: 80ರಿಂದ 84, ಹೂದ್‌: 74ರಿಂದ 83, ಅಲ್‌ ಹಿಜ್‌: 57ರಿಂದ 77, ಅಲ್‌ 
ಅಂಬಿಯಾ: 71ರಿಂದ 75, ಅಶ್ಕುಅರಾ: 160ರಿಂದ 174, ಅಲ್‌ ಅಂಕಬೂತ್‌ 28ರಿಂದ 30, ಅಸ್ಸಾಫ್ಟಾತ್‌: 133ರಿಂದ 138 
ಮತ್ತು ಅಲ್‌ ಕಮರ್‌ 33ರಿಂದ 39ರ ವರೆಗಿನ ಸೂಕ್ತಗಳನ್ನು ನೋಡಿರಿ. 

68. ಈ ಆದೇಶಕ್ಕೆ ಅನೇಕ ಅರ್ಥಗಳಿರುವ ಸಾಧ್ಯತೆಯಿದ್ದು ಬಹುಶಃ ಅವೆಲ್ಲವೂ ಇಲ್ಲಿ ಅನ್ವಯಿಸುತ್ತವೆ- 1) ನೀವು 
ಈ ಕೃತ್ಯವು ಅಶ್ಲೀಲವೋ ಕೆಡುಕೋ ಆಗಿರುವುದನ್ನು ತಿಳಿಯದವರಲ್ಲ. ತಿಳಿದೂ ತಿಳಿದೂ ಇದನ್ನು ಎಸಗುತ್ತಿದ್ದೀರಿ. 2) ಪುರುಷರ 
ಕಾಮ ಪಿಪಾಸೆಯ ಶಮನಕ್ಕಾಗಿ ಪುರುಷರನ್ನು ಸೃಪ್ಟಿಸಲಾಗಿರುವುದಿಲ್ಲ. ಬದಲಾಗಿ ಸ್ತ್ರೀಯರನ್ನು ಸೃಪ್ಟಿಸಲಾಗಿದೆಯೆಂಬುದೂ ನಿಮಗೆ 
ತಿಳಿಯದೆ ಇಲ್ಲ. 3) ನೀವು ಪರಸ್ಪರರ ಮುಂದೆಯೇ ದುರಾಜಾರವೆಸಗುತ್ತಿರುವಿರಿ. ಇದನ್ನು ಮುಂದೆ ಸೂರಃ ಅಂಕಬೂತ್‌ನ 
29ನೆಯ ಸೂಕ್ತದಲ್ಲಿ ಎಶದೀಕರಿಸಲಾಗಿದೆ. ಅದರಲ್ಲಿ, ಅವರು ತಮ್ಮ ಸಭೆಗಳಲ್ಲೇ ಈ ಅಶ್ಲೀಲ ಕಾರ್ಯವನ್ನು ಮಾಡುತ್ತಿದ್ದರೆಂದಿದೆ. 

6. ಜಹಾಲತ್‌(ತಿಳಿಗೇಡಿ ಕಾರ್ಯ) ಎಂಬ ಪದ ಇಲ್ಲಿ ಅವಿವೇಕತನ, ಮೂರ್ಬತನ ಎಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. 
ಬೇರೆ ಭಾಷೆಗಳಲ್ಲೂ ಬೈಗುಳ ಮತ್ತು ಅಸಂಬದ್ಧ ಕಾರ್ಯವೆಸಗುವವನನ್ನು ಅವನು ತಿಳಿಗೇಡಿಯಾಗಿ ಬಿಟ್ಟಿದ್ದಾನೆ ಎನ್ನುವ ರೂಢಿ 
ಇದೆ. ಅರಬಿ ಭಾಷೆಯಲ್ಲಿಯೂ ಇದೇ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಕುರ್‌ಆನಿನಲ್ಲಿ ಅಜ್ಞಾನಿಗಳು ಅವರ ಜೊತೆಗೆ ಮಾತಿಗಿಳಿದರೆ 


ಕಾಂಡ-19 


27. ಅನ್ನೆಮ್ಮ್‌ 247 


A SEALE TE 5a ِن‎ 2 
NSA TIE AGE او لکل ایوا الونح‎ | 
CIEE Ec EE ) 
کم انا‎ AE BEI SEU SK SL 4 
SHI XI لی‎ SBI AY 
UME NSEC SANK جعل لھا روایی و‎ 


ಹಿಂದೆ ಉಳಿಯುವವಳಾಗಿರಬೇಕು 2 ನಾವು ನಿರ್ಧರಿಸಿ ಬಿಟ್ಟಿದ್ದೆವು. ಮತ್ತು ನಾವು ಅವರ ಮೇಲೆ 
“ಒಂದು ಮಳೆ ಸುರಿಸಿದೆವು. ಎಚ್ಚರಿಕೆ ನೀಡಲ್ಪಟ್ಟವರ ಪಾಲಿಗೆ ಅದು ಅತ್ಯಂತ ಕೆಟ್ಟ ಮಳೆಯಾಗಿತ್ತು. 

(59) (ಪೈಗಂಬರರೆಲ'' ಪ್ರಶಂಸೆಗಳೆಲ್ಲ ಅಲ್ಲಾಹನಿಗೆ ಮತ್ತು ಅವನು ಪುನೀತಗೊಳಿಸಿದ ಅವನ ದಾಸರ 
ಮೇಲೆ ಶಾಂತಿ ಇರಲೆಂದು ಹೇಳಿರಿ. (ಇವರೊಡನೆ ಕೇಳಿರಿ) ಅಲ್ಲಾಹ್‌ ಉತ್ತಮನೋ ಅಥವಾ ಇವರು ಅವನ 
ಸೆಹಭಾಗಿಗಳಾಗಿ ಮಾಡುವ ಆರಾಧ್ಯರುಗಳು ಉತ್ತಮರೋ? 

(60) *ಅಕಾಶಗಳನ್ನೂ ಭೂಮಿಯನ್ನೂ ಸೃಷ್ಟಿಸಿದವನೂ ನಿಮಗಾಗಿ ಆಕಾಶದಿಂದ ನೀರನ್ನು ಸುರಿಸಿದವನೂ 
ತನ್ಮೂಲಕ, ನಿಮ್ಮಿಂದ ಬೆಳೆಸ ಲು ಸಾಧ್ಯವಿಲ್ಲದ ಮರಗಳಿರುವ ಸುಂದರ ಉದ್ಯಾನಗಳನ್ನು. ಬೆಳೆಸಿದವನೂ 
ಯಾರು? ಅಲ್ಲಾಹನೊಂದಿಗೆ ಇತರ ದೇವರೂ (ಈ ಕಾರ್ಯಗಳಲ್ಲಿ ಸಹಭಾಗಿಯಾಗಿ) ಇರುವರೇ? (ಇಲ್ಲ) 
ವಾಸ್ತವದಲ್ಲಿ ಇವರೇ ನೇರ ಮಾರ್ಗದಿಂದ ಸರಿದು ನಡೆಯುತ್ತಿದ್ದಾರೆ. 

(61) ಭೂಮಿಯನ್ನು ವಾಸಸ್ಥಾನವನ್ನಾಗಿ ಮಾಡಿದವನೂ* ಅದರೊಳಗೆ ನದಿಗಳನ್ನು ಹರಿಸಿದವನೂ 
ಅದರಲ್ಲಿ (ಪರ್ವತಗಳ) ಮೊಳೆಗಳನ್ನು ನಾಟಿದವನೂ ಎರಡು ಜಲಾಗಾರಗಳ ಮಧ್ಯೆ ತಡೆಯನ್ನಿರಿಸಿದವನೂ 


ಅವರು 'ನಿಮಗೆ ಸಲಾಮ್‌' ಎಂದು ಹೇಳುತ್ತಾರೆ ಎಂದಿದೆ. (ಅಲ್‌ ಪುರ್ಕಾನ್‌ 63ನೇ ಸೂಕ್ತ) ಆದರೆ ಈ ಪದವನ್ನು 
ವಿದ್ಯಾಹೀನತೆ ಎಂಬ ಅರ್ಥದಲ್ಲಿ ತೆಗೆದುಕೊಂಡಾಗ ಇದರ ಅರ್ಥ- ನೀವು ನಿಮ್ಮ ಈ ಕೃತ್ಯಗಳ ದುಷ್ಪರಿಣಾಮವನ್ನು ತಿಳಿದಿಲ್ಲ. 
ದೇವಯಾತನೆ ಎರಗಿ ಬೀಳಲು ಸನ್ನದ್ದವಾಗಿದೆ. ಆದರೆ ನೀವು ಪರಿಣಾಮದ ಬಗ್ಗೆ ಬೋಧರಹಿತರಾಗಿ ಹೊಲಸು ಆಟಗಳಲ್ಲಿ 
ಮಗ್ಗರಾಗಿರುತ್ತೀರಿ- ಎಂದಾಗುತ್ತದೆ. 

70. ಅರ್ಥಾತ್‌- ಆ ಸ್ತ್ರೀಯನ್ನು ಆ ಜನಾಂಗದ ಸಂಗಡವೇ ನಾಶಗೊಳಿಸಲಿರುವುದರಿಂದ ಅವಳನ್ನು ತಮ್ಮ ಸಂಗಡ 
ಕರೆದೊಯ್ಯಬಾರದೆಂದು ಹ. 'ಮೂತ್‌ರಿಗೇಅ) ಮೊದಲೇ ಆದೇಶಿಸಲಾಗಿತ್ತು. 

71. ಇಲ್ಲಿಂದ ಎರಡನೆಯ ಉಪನ್ಮಾಸ ಪ್ರಾರಂಭವಾಗುತ್ತದೆ. ಈ ವಾಕ್ಕವು ಅದರ ಪೀಠಿಕೆಯಾಗಿದೆ. ಮುಸಲ್ಮಾನರು 
ತಮ್ಮ ಉಪನ್ಮಾಸವನ್ನು ಅಲ್ಲಾಹನಿಗೆ ಸ್ತುತಿ ಮತ್ತು ಸಜ್ಜನರಿಗೆ ಶಾಂತಿಯನ್ನು ಅರಸುತ್ತ ಹೇಗೆ ಪ್ರಾರಂಭಿಸಬೇಕೆಂಬುದನ್ನು 
ಈ ಪೀಠಿಕೆಯ "ಮೂಲಕ ಕಲಿಸಿ ಕೊಡಲಾಗಿದೆ. 

72. ಅಲ್ಲಾಹ್‌ ಶ್ರೇಷ್ಠನೋ ಈ ಮಿಥ್ಮ ಆರಾಧ್ಯರೋ? ಎಂಬ ಪ್ರಶ್ನೆಯು ತೋರಿಕೆಗೆ ಬಹಳ ವಿಚಿತ್ರವಾಗಿದೆ. 
ಮುಶ್ರಿಕರಿಗೆ ಕೂಡಾ ತಮ್ಮ ಆರಾಧ್ಯರು ಯಾವ ರೀತಿಯಲ್ಲಾದರೂ ಅಲ್ಲಾಹನಿಗೆ ಸಮಾನರಾಗಿರುವರೆಂಬ ತಪ್ಪು ಧಾರಣೆ 
ಇರಲಿಲ್ಲ. ಆದರೂ ಅವರು ತಮ್ಮ ತಪ್ಪಿನ ಬಗ್ಗೆ ಎಚ್ಚರಿಕೆ ವಹಿಸಲೆಂಬ ಹಾಗೂ ಅಲ್ಲಾಹನೇ ಸಕಲ ವಿಧಗಳಿಂದ ಅತಿಶ್ರೇಷ್ಠ 
ನಾಗಿರುವಾಗ ಅವರ ಧರ್ಮಕ್ಕೆ ಆಧಾರವೇ ಇಲ್ಲವೆಂಬುದನ್ನು ಅವರು ತಿಳಿದುಕೊಳ್ಳಲೆಂಬ ಉದ್ದೇಶದಿಂದ ಈ ಪ್ರಶ್ನೆಯನ್ನು 
ಅವರ ಮುಂದಿಡಲಾಗಿದೆ. ಏಕೆಂದರೆ ಅತಿ ಶ್ರೇಷ್ಠವಾಗಿರುವುದನ್ನು ಬಿಟ್ಟು ಅದಕ್ಕಿಂತ ಕೀಳ್ದರ್ಜೆಯದ್ದನ್ನು ಸ್ವೀಕರಿಸುವುದು 
ಸಂಪೂರ್ಣ ಅವಿವೇಕತನವಾಗಿ ಬಿಡುತ್ತದೆ. 

73. ಬಹುದೇವ ವಿಶ್ವಾಸಿಗಳ ಪೈಕಿ ಯಾರೂ ಈ ಪ್ರಶ್ನೆಗುತ್ತರವಾಗಿ - ಈ ಕೆಲಸ ಕಾರ್ಯಗಳೆಲ್ಲವೂ ಅಲ್ಲಾಹನ 
ಹೊರತು ಬೇರಾರದ್ದಾದರೂ ಆಗಿವೆಯೆಂದು ಅಥವಾ ಅಲ್ಲಾಹನ ಸಂಗಡ ಬೇರೆಯವರೂ ಇವುಗಳಲ್ಲಿ ಸಹಬಾಗಿಗಳಾಗಿದ್ದಾರೆಂದು 


ಇಲ್ಲಿಂದ 20ನೇ ಕಾಂಡ ಆರಂಭ 


248 ಕುರ್‌ಆನ್‌ ವ್ಯಾಖ್ಯಾನ 


ಹೇಳಲು ಶಕ್ತರಾಗಿರಲಿಲ್ಲ. ಮಕ್ಕಾದ ಸೆತ್ಯನಿಷೇಧಿಗಳು ಮತ್ತು ಅರಬ್‌ ಬಹುದೇವ ವಿಶ್ವಾಸಿಗಳು ಈ ಕೆಳಗಿನ ವಿಷಯಗಳನ್ನು 
ಒಪ್ಪಿಕೊಂಡಿದ್ದರು ಮತ್ತು ನಂಬಿದ್ದರೆಂದು ಪವಿತ್ರ ಕುರ್‌ಆನ್‌ ವಿವಿಧೆಡೆಗಳಲ್ಲಿ ಪ್ರಸ್ತಾಪಿಸಿದೆ. ಭೂಮಿ-ಆಕಾಶಗಳನ್ನು ಅಲ್ಲಾಹನೇ 
ಪ್ವಿಪಿದನು. (ಅರು, ಖ್‌ರುಫ್‌ 9ನೆಯ ಸೂಕ್ತ), ಅವನು ಅವರಿಗೂ ಅಸ್ತಿತ್ವ ಪ್ರದಾನ ಮಾಡಿರುವನು (ಅರು್ಲುಖ್‌ರುಫ್‌ 
اع‎ ಸೂಕ್ತಿ), ಆಕಾಶದಿಂದ ಮಳೆಯನ್ನು ಸುರಿಸಿ, ನಿರ್ಜೀವವಾಗಿದ್ದ ಭೂಮಿಗೆ ಜೀವಕಳೆ ಕೊಟ್ಟನು (ಅಂಕಬೂತ್‌ 63ನೆಯ 
ಸೂಕ್ತ). ಈ ವಿಶ್ವ ವ್ಯವಸ್ಥೆಯನ್ನು ಅವನೇ ಯೋಜಿಸುತ್ತಿದ್ದಾನೆ (ಯೂನುಸ್‌ 31ನೆಯ ಸೂಕ್ತ) ಅರಬ್‌ ದೇಶದ ಮುಪ್ರಿಕರು 
ಮಾತ್ರವಲ್ಲ ಜಗತ್ತಿನಾದ್ಯಂತವಿರುವ ಮುಶ್ರಿಕರೆಲ್ಲರೂ ಈ ವಿಶ್ವದ ಸೃಷ್ಟಿಕರ್ತನೂ ವ್ಯವಸ್ಥಾಪಕನೂ ಅಲ್ಲಾಹನಾಗಿರುತ್ತಾನೆಂದೇ 
ನಂಬುತ್ತಿದ್ದರು ಮತ್ತು ಇಂದೂ ನಂಬುತ್ತಾರೆ. ಆದುದರಿಂದ ಪವಿತ್ರ ಕುರ್‌ಆನಿನ ಈ ಪ್ರಶ್ನೆಗೆ. "ನಮ್ಮ ಆರಾಧ್ಯರೂ 
ಅಲ್ಲಾಹನ ಈ ಕೆಲಸ ಕಾರ್ಯಗಳಲ್ಲಿ ಸಹಭಾಗಿಗಳಾಗಿದ್ದಾರೆ" ಎಂದು ಕೇವಲ ಹಟವಮಾರಿತನಕ್ಕಾಗಿ ಮತ್ತು ವಾದಿಸಲಿಕ್ಕಾಗಿ ಕೂಡಾ 
ಯಾರೂ ಹೇಳುತ್ತಿರಲಿಲ್ಲ. ಈ .ಪ್ರಶ್ನೆಯಲ್ಲಿಯೂ ಇದರ ಅನಂತರದ ಪ್ರಶ್ನೆಗಳಲ್ಲೂ ಮುಶ್ರಿಕರ ಶಿರ್ಕ್‌ (ದೇವ ಸಹಭಾಗಿತ್ಸ)ನ 
ಖಂಡನೆ ಮಾತ್ರವಲ್ಲ ಭೌತಿಕವಾದಿಗಳ ಭೌತಿಕವಾದದ ಖಂಡನೆಯೂ ಇದೆ. ಉದಾ: ہہ‎ ಪ್ರಥಮ ಪ್ರಶ್ನೆಯಲ್ಲಿ ಈ 
ಮಳೆಯನ್ನು ಸುರಿಸುವವನೂ ಅದರ ಮೂಲಕ ತರತರದ ವನಸ್ಪತಿಗಳನ್ನು ಮೊಳೆಯಿಸುವವನೂ ಯಾರು? ಎಂದು ಕೇಳಲಾಗಿದೆ. 
ಈಗೆ ಸ್ವಲ್ಪ ವಿವೇಚಿಸಿರಿ. ನೆಲದಲ್ಲಿ ಸರಿಯಾದ ಮಟ್ಟದಲ್ಲಿ ಅಥವಾ ಆ ಮಟ್ಟದ ಸಮೂಪದಲ್ಲೇ ಸಸ್ಯ ಜೀವನಕ್ಕೆ 
ಅತ್ಕವಶ್ಯಕವಾಗಿರುವ ಅಸಂಖ್ಯಾತ ವಿಧದ ಪದಾರ್ಥಗಳಿರುವುದೂ, ಪ್ರಾಣಿಗಳ" ಮತ್ತು ಸಸ್ಯ ಜೀವನದ ಅನುಕೂಲಕ್ಕನುಸಾರ 
ನೀರಿನಲ್ಲಿ ಗುಣ ವಿಶೇಷಗಳಿರುವುದೂ, ಆ ನೀರು ನಿರಂತರವಾಗಿ ಸಮುದ್ರದಿಂದ ಎತ್ತಲ್ಪಟ್ಟು ಕಾಲಕಾಲಕ್ಕೆ ಭೂಮಿಯ ام‎ 
ಭಾಗಗಳಲ್ಲಿ ಕ್ರಮಬದ್ಧವಾಗಿ ಸುರಿಸಲ್ಪಡುವುದೂ, ನೆಲ, ವಾಯು, ನೀರು, ಉಷ್ಣತೆ ಮೊದಲಾದ ವಿವಿಧ ಶಕ್ತಿಗಳ ನಡುವೆ ಸ 
ಜೀವನದ ಬೆಳವಣಿಗೆಗೆ ಅಗತ್ಯವಿರುವಂತಹ ಯುಕ್ತ ಪ್ರಮಾಣದಲ್ಲಿ ಸಹಕಾರವನ್ನು ನೆಲೆಗೊಳಿಸುವುದೂ ಇವೆಲ್ಲವೂ ಓರ 
ಮಹಾಯುಕ್ತಿಪೂರ್ಣನ ಯೋಜನೆ, ವಿವೇಕಪೂರ್ಣ ಹಂಚಿಕೆ ಮತ್ತು ಪ್ರಬಲವಾದ ಮಹಿಮೆ ಹಾಗೂ ಸಂಕಲ್ಪ ಇಲ್ಲದೆ 
ತನ್ನಿಂತಾನೇ ಆಕಸ್ಮಿಕವಾಗಿ ಸಂಭವಿಸಲು ಸಾಧ್ಯವೇ? ಈ ಆಕಸ್ಮಿಕ ಘಟನೆಯು ನಿರಂತರವಾಗಿ ಸಾವಿರಾರು ವರ್ಷಗಳಿಂದಲ್ಲ, 
ಲಕ್ಷಾಂತರ ವರ್ಷಗಳಿಂದ ಅದೇ ನಿತ್ಯ ನಿಯಮಗಳಿಗನುಸಾರ ನಡೆಯುತ್ತಿರಲು ಸಾಧ್ಯವೇ? ಪೂರ್ವಗ್ರಹಗಳಿಂದಾಗಿ 
ಅಂಧನಾಗಿರುವವನು ಮಾತ್ರ ಇದನ್ನು ಒಂದು ಆಕಸ್ಮಿಕವೆನ್ನಬಹುದು. ಸತ್ಯಪ್ರೇಮಿ ಮತ್ತು ವಿವೇಕಮಶಿಯಾದ ಯಾರೂ 
ಇಂತಹ ಅಸಂಬದ್ಧ ವಾದವನ್ನು ಹೂಡಲಾರ ಮತ್ತು ಅದನ್ನು. ಸ್ವೀಕರಿಸಿಕೊಳ್ಳಲಾರ. 
74. ಭೂಮಿಯು ತನ್ನ ಅಸೆಂಖ್ಯಾತ ಮತ್ತು ವಿವಿಧ ವರ್ಗಗಳ ಜಡ ಚೇತನಗಳಿಗೆ ವಾಸಸ್ಥಾನವಾಗಿರುವುದೂ ಸಾಮಾನ್ಮ 
ವಿಷಯವಲ್ಲ, ಈ ಭೊಗೋಳೆವನ್ನು ಎನತಪ ಯುಕ್ತಿಪೂರ್ಣ ಅನುಪಾತಗಳೊಂದಿಗೆ ನೆಲೆಗೊಳಿಸಲಾಗಿದೆಯೆಂದರೆ ಮಾನವನು ಅವೃಗಳೆ 
مت‎ ಬಗ್ಗೆ ಚಿಂತನೆ ನಡೆಸಿದರೆ ನಿಬ್ಬೆರಗಾಗುವನು. ಈ ಅನುಪಾತಗಳು ಯುಕ್ತಿಪೂರ್ಣನಾದ, ವಿವೇಕಮಶಿಯಾದ ಓರ್ವ 
ಸರ್ವಶಕ್ತನ ಕಾರ್ಯದಕ್ಷತೆಯ ವಿನಾ ಸ್ಥಾಪಿತವಾಗಲು ಸಾಧ್ಯವಿರಲಿಲ್ಲ ಎಂಬುದನ್ನು ಅವನು ಮನಗಾಣುವನು. ಈ ಗೋಲವು ಅತಿ 
ವಿಶಾಲವಾದ ಅಂತರಿಕ್ಷದಲ್ಲಿ ತೇಲುತ್ತಿದೆ. ಆದರೂ ಅದರಲ್ಲಿ ಯಾವುದೇ ತರದ ಉದ್ವಿಗ್ನತೆ ಮತ್ತು ಕಂಪನ ಇಲ್ಲ. ಒಂದು ವೇಳೆ 
ಸಣ್ಣ ಪ್ರಮಾಣದಲ್ಲಾದರೂ ಕಂಪನವಿರುತ್ತಿದ್ದರೆ ಇಲ್ಲಿ ವಾಸಿಸುವುದೇ ಅಸಾಧ್ಯವಾಗುತ್ತಿತ್ತು. ಈ ಗೋಲವು ಕ್ರಮಬದ್ಧವಾಗಿ ಸೂರ್ಯನ 
ಮುಂದೆ ಬರುತ್ತಲೂ ಮರೆಯಾಗುತ್ತಲೂ ಇರುತ್ತದೆ. ಇದರಿಂದ ಹಗಲು ರಾತ್ರಿಗಳಾಗುತ್ತವೆ. ಆದರೆ ಇದರ ಒಂದೇ ಭಾಗವು ಸದಾ 
ಸೂರ್ಯನಿಗೆ ಅಭಿಮುಖವಾಗಿಯೂ ಇನ್ನೊಂದು ಭಾಗವು ಸದಾ ಮನೆಯಾಗಯದ ಇದ್ದು ಬಿಡುತ್ತಿದ್ದರೆ, ಇಲ್ಲಿ ಜೀವಿಗಳ ವಾಸ 
ಅಸಾಧ್ಯವಾಗುತ್ತಿತ್ತು. ಈ ಗೋಲದಿಂದ ಸುಮಾರು ಐನೂರು ಮೈಲುಗಳ ದೂರದ ವರೆಗೂ ವಾಯುವಿನ ಒಂದು ಹೊದಿಕೆ ಇದೆ. 
ಇದು ಭಯಾನಕ ಉಲ್ಫಾಪಾತಗಳ ಧಾಳಿಗಳಿಂದ ಅದನ್ನು ರಕ್ಲಿಸುತ್ತಿರುತ್ತದೆ. ಅನ್ಯಥಾ ದಿನಂಪ್ರತಿ ಸೆಕೆಂಡಿಗೆ 30 ಮೈಲಿಗಳ ವೇಗದಿಂದ 
ಭೂಮಿಯ ಮೇಲೆ ಬೀಳುತ್ತಿರುವ ಎರಡು ಕೋಟಿ ಉಲ್ಕೆಗಳು ಎಸಗಬಹುದಾಗಿದ್ದ ವಿನಾಶ ಕೃತ್ಯಗಳಿಂದ ಮನುಷ್ಯರಾಗಿ ಪ್ರಾಣಿಗಳಾಗಲಿ 
ಸಸೈಗಳಾಗಲಿ ಸುರಕ್ಷಿತವಾಗಿ ಉಳಿಯುತ್ತಿರಲಿಲ್ಲ. ಈ ವಾಯುವೇ ಉಷ್ಣತೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ಅದುವೇ ಸಮುದ್ರ 
ಮತ್ತು ಇತರ ಜಲಾಶಯಗಳಿಂದ ಆವಿಯನ್ನೆತ್ತಿ ಮೋಡಗಳನ್ನು ಭೂಮಿಯ ವಿವಿಧ ಭಾಗಗಳಿಗೆ ತಲಪಿಸಿ, ನೀರನ್ನೊದಗಿಸುವ 
ಸೇವೆಯನ್ನು ನಿರ್ವಹಿಸುತ್ತದೆ. ಅದುವೇ ಮಾನವನಿಗೂ ಇತರ ಜೀವಿಗಳಿಗೂ ಬದುಕಿರಲು ಬೇಕಾದ ವಿವಿಧ ಅನಿಲಗಳನ್ನು ಒದಗಿಸುತ್ತದೆ. 
ಇದು ಇಲ್ಲದಿರುತ್ತಿದ್ದರೆ, ಭೂಮಿಯ ಯಾವ ಭಾಗವೂ ವಾಸಕ್ಕೆ ಯೋಗ್ಕವಾಗಿ ಉಳಿಯುತ್ತಿರಲಿಲ್ಲ. ಈ ಗೋಲವನ್ನು ಸೂರ್ಯನಿಂದ 
ಒಂದು ನಿಶ್ಚಿತ ದೂರದಲ್ಲಿರಿಸಲಾಗಿದೆ. ಇದು ಜೀವರಾಶಿಯ ಬದುಕಿಗೆ ಅತ್ಯಂತ ಅನುಕೂಲಕರವಾಗಿದೆ. ಇದರ ದೂರವು ಹೆಚ್ಚಾಗಿ 
ಬಿಡುತ್ತಿದ್ದರೆ ಸೂರ್ಯನಿಂದ ಸಿಗಬೇಕಾದ ತಾಪದ ಪ್ರಮಾಣವು ಕಡಿಮೆಯಾಗುತ್ತಿತ್ತು. ಚಳಿ ಅತಿ ಹೆಚ್ಚಾಗುತ್ತಿತ್ತು. ಹತುಗಳು ಬಹು 
ದೀರ್ಪುವಾಗುತ್ತಿದ್ದುವು. ಆಗ ಇದು ವಾಸಕ್ಕೆ ಬಹುತೇಕ ಅನರ್ಹವಾಗಿ ಬಿಡುತ್ತಿತ್ತು. ಓಂದು ವೇಳೆ ಈ ದೂರ ಕಡಿಮೆಯಾಗಿರುತ್ತಿದ್ದರೆ 
ಉಷ್ಣದ ಅತಿರೇಕವೂ ಇತರ ಅನೇಕ ವಿಷಯಗಳೂ ಸೇರಿ ಮಾನವನಂತಹ ಜೀವಿಗೆ ಇದು ವಾಸಕ್ಕೆ ಯೋಗ್ಯವಾಗಿ ಉಳಿಯುತ್ತಿ; ರಲಿಲ್ಲ. 
ಇವು ಭೂಮಿಯು ತನ್ನಲ್ಲಿರಿಸಿಕೊಂಡಿರುವ ಈಗಿನ ಜೀವರಾಶಿಗಳ ವಾಸಕ್ಕೆ ಅನುಕೂಲವಾಗಿರುವ ಕೆಲವು ವ್ಯವಸ್ಥಿತ ಏರ್ಪಾಡುಗಳಾಗಿವೆ. 


ಕಾಂಡ-20 


27. ಅನ್ನಮ್ಮ್‌ 249 


pS ತ್‌್‌ 2 من‎ “ಲ > ಸಂದ ಬ್‌ 
ಭಿ 532 ಆಹ $63 3k تچجٹثٹ‎ HEARN 
و سے سی“ ہے ےھ ہھ پ سی ۔۔‎ 1 Po A ےی‎ Bc 

ಯತ್ರ ಹವ BIS ESM SA ENGL 
1 ಹ >جرے ےسے سو۔ٌ-۔‎ “tu A> ಶರಾ بس سے سے‎ 

SUES یدی‎ AEE AN ومن تل‎ ANH 

2 \ سو ےم ےا ےپ ہے HB PPG ಮಿ‏ 

RES AS بی وا الکلی‎ AES GE 4155 

ಯಾರು? ಅಲ್ಲಾಹನೊಂದಿಗೆ ಇತರ ದೇವರೂ (ಈ ಕಾರ್ಯಗಳಲ್ಲಿ ಸಹಭಾಗಿಯಾಗಿ) ಇರುವರೇ? ಇಲ್ಲ; 

ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಗೇಡಿಗಳು. 

(62) ಕಳವಳಗೊಂಡವನು ಅವನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುವವನಾರು? 
ಅವನ ಸಂಕಷ್ಟವನ್ನು ನಿವಾರಿಸುವವನು ಯಾರು?" ಮತ್ತು ನಿಮ್ಮನ್ನು ಭೂಮಿಯ ಪ್ರತಿನಿಧಿಯಾಗಿ 
ಮಾಡುವವನು ಯಾರು? ಅಲ್ಲಾಹನೊಂದಿಗೆ ಇತರ ದೇವರೂ (ಈ ಕಾರ್ಯವನ್ನೆಸಗಲು) ಇರುವರೇ? 
ನೀವು ಅಲ್ಪವೇ ವಿವೇಚಿಸುತ್ತೀರಿ. 

(63) ನೆಲ ಹಾಗೂ ಸಾಗರಗಳ ಅಂಧಕಾರಗಳಲ್ಲಿ ನಿಮಗೆ ದಾರಿ ತೋರಿಸುವವನೂ? ತನ್ನ 3 
ಮುಂಚಿತವಾಗಿ ಮಾರುತಗಳನ್ನು ಸುವಾರ್ತೆಯೊಂದಿಗೆ ಕಳುಹಿಸುವವನೂ ಯಾರು?” ಅಲ್ಲಾಹನೊಂದಿಗೆ ಇತರ 
ದೇವರೂ ಇರುವರೇ? ಅಲ್ಲಾಹನು ಇವರು ಮಾಡುತ್ತಿರುವ ಶಿರ್ಕ್‌(ದೇವ ಸಹಭಾಗಿತ್ವ)ಗಿಂತ ಮಹೋನ್ನತನು. 


ಒಬ್ಬ ವ್ಯಕ್ತಿ ಸ್ವಲ್ಪವಾದರೂ ಬುದ್ದಿಯುಳ್ಳವನಾಗಿದ್ದು, ಈ ವಿಷಯಗಳನ್ನು ಮುಂದಿಟ್ಟುಕೊಂಡು ವಿವೇಚಿಸಿದರೆ, ಯುಕ್ತಿಪೂರ್ಣವಾದ 
ಸೃಷ್ಟಿಕರ್ತ್ಕನೊಬ್ಬನ ಯೋಜನೆಗಳ ವಿನಾ ಈ ಅನುಪಾತಗಳು ಕೇವಲ ಕಾಕತಾಳೀಯವಾಗಿ ತನ್ನಿಂದ ತಾನೇ ಸ್ಥಾಪಿತವಾಗಿರಲು 
ಸಾಧ್ಯವಿದೆಯೆಂದು ಒಂದು ಕ್ಷಣದ ಮಟ್ಟಿಗೂ ಭಾವಿಸಲಾರನು. ಹಾಗೆಯೇ ಅವನು ಈ ಅದ್ಭುತ ಸೃಷ್ಟಿಯ ಯೋಜನೆ 
ತೆಯಾರಿಸುವುದರಲ್ಲೂ ಅದನ್ನು ಕಾರ್ಯಗತಗೊಳಿಸುವುದರಲ್ಲೂ ಯಾವುದಾದರೂ ದೇವಿ, ದೇವತೆ, ಯಕ್ಷ, ಪ್ರವಾದಿ, ಮಹಾಪುರುಷ 
ಅಥವಾ ದೇವಚರನ ಹಸ್ತಕ್ಸೇಪವಿದೆ ಎಂಬ ಭ್ರಮೆಯನ್ನೂ ಇಟ್ಟುಕೊಳ್ಳೆಲಾರನು. 

75. ಅರ್ಥಾತ್‌- ಇದೇ ಭೂಮಿಯ ಮೇಲಿದ್ದರೂ ಪರಸ್ಪರ ಒಟ್ಟು ಸೇರದಂತಹ ಸಿಹಿ ಮತ್ತು ಉಪ್ಪು ನೀರಿನ ಸಂಗ್ರಹಗಳು. 
ಭೂಗರ್ಭದಲ್ಲಿರುವ ನೀರಿನ ಬುಗ್ಗೆಗಳು ಭೂಮಿಯ ಕೆಲವು ಭಾಗಗಳಲ್ಲಿ ಸಿಹಿ ನೀರಿನ ಪ್ರವಾಹವನ್ನೂ ಉಪ್ಪ ನೀರಿನ ಪ್ರವಾಹವನ್ನೂ 
ಬೇರೆ ಬೇರೆಯಾಗಿ ಹರಿಸುತ್ತಿರುತ್ತವೆ. ಉಪ್ಪ ನೀರಿನ ಸಮುದ್ರದಲ್ಲೂ ಕೆಲವು ಕಡೆ ಸಿಹಿ ನೀರಿನ ಚಿಲುಮೆಗಳು ಹರಿಯುತ್ತವೆ. ಅವುಗಳ 
ಧಾರೆಯು ಸಮುದ್ರದ ನೀರಿನಿಂದ ಬೇರ್ಪಟ್ಟಿರುತ್ತದೆ. (ವಿವರಣೆಗಾಗಿ ಸೂರಃ ಆಲ್‌ಫುರ್ಕಾನ್‌ನ 68ನೆಯ ಟಿಪ್ಪಣಿಯನ್ನು ನೋಡಿರಿ) 

76. ವಾಸ್ತವದಲ್ಲಿ ಕಷ್ಟಗಳನ್ನು ನಿವಾರಿಸುವವನು ಅಲ್ಲಾಹನೇ ಆಗಿದ್ದಾನೆಂಬುದನ್ನು ಅರಬ್‌ ಬಹುದೇವಾರಾಧಕರೂ 
ತಿಳಿದಿದ್ದರು ಮತ್ತು ನಂಬಿದ್ದರು. (ವಿವರಗಳಿಗೆ ಸೂರಃ ಅಲ್‌ ಅನ್‌ಆಮ್‌ನ 29-41ನೆಯ ಟಿಪ್ಪಣಿ, ಯೂನುಸ್‌ನ 21-22ನೆಯ 
ಸೂಕ್ತ ಮತ್ತು 31ನೆಯ ಟಿಪ್ಪಣಿ, ಅನ್ನಹ್ನ್‌ನ 46ನೆಯ ಟಿಪ್ಪಣಿ ಮತ್ತು ಬನೀ ಇಸ್ರಾಈಲ್‌ನೆ 84ನೆಯ ಟಿಪ್ಪಣಿ ನೋಡಿರಿ) 

71. ಇದಕ್ಕೆ ಎರಡು ಅರ್ಥಗಳಿವೆ- رر‎ ಒಂದು ವಂಶದ ನಂತರ ಇನ್ನೊಂದು ವಂಶವನ್ನು ಮತ್ತು ಒಂದು ಜನಾಂಗದ 
ನಂತರ ಇನ್ನೊಂದು ಜನಾಂಗವನ್ನು ಮೇಲೆ ತರುತ್ತಾನೆ. 2) ನಿಮಗೆ ಭೂಮಿಯಲ್ಲಿ ಅನುಭೋಗ ಮತ್ತು ಪ್ರಭುತ್ವ ದಯಪಾಲಿಸಿರುತ್ತಾನೆ. 

78. ಅರ್ಥಾತ್‌- ನಕ್ಟತ್ರಗಳ ಮೂಲಕೆ ನೀವು ನಿಶಾಂಧಕಾರದಲ್ಲೂ ನಿಮ್ಮ ದಾರಿಯನ್ನು ಕಂಡುಕೊಳ್ಳೆಲು ಸಾಧ್ಯವಾಗುವ 
ರೀತಿಯಲ್ಲಿ ವ್ಯವಸ್ಥೆ ಮಾಡಿದವನು. ನೆಲ ಜಲಗಳ ಪ್ರಯಾಣದಲ್ಲಿ ಮನುಷ್ಯನು ತನ್ನ ಪ್ರಯಾಣದ ದಿಕ್ಕನ್ನೂ ಗುರಿಯ ಕಡೆಗೆ ತನ್ನೆ ' 
ದಾರಿಯನ್ನೂ ಗುರುತಿಸಿಕೊಳ್ಳೆಲು ಸಾಧ್ಯವಾಗುವಂತೆ, ಏರ್ಪಾಟು ಮಾಡಿರುವುದು ಕೂಡಾ ಅಲ್ಲಾಹನ ಯುಕ್ತಿಪೂರ್ಣ 
ಯೋಜನೆಗಳಲ್ಲೊಂದಾಗಿದೆ. 

79. ಕೃಷೆಯೆಂದರೆ ಮಳೆ. ಅದು ಬರುವುದಕ್ಕೆ ಮುಂಚೆ ಮಾರುತಗಳು ಅದು ಬರುವ ಮುನ್ಸೂಚನೆ ನೀಡುತ್ತವೆ. 


250 ಕುರ್‌ಆನ್‌ ವ್ಯಾಖ್ಯಾನ 


2G SYK BU 8 A AEA tps تن اناو‎ 


pa 


pee ےت‎ SANS 
ಹತತ ತ್ರಿ ರ್‌! ಬ الا‎ ಯ اج‎ 
(64) ಸೃಷ್ಟಿಯನ್ನಾರಂಭಿಸುವವನೂ ಆ, ಬಳಿಕ ಅದರ ಪುನರಾವರ್ತನೆ ಮಾಡುವವನೂ ಯಾರು? 
ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ ಕೊಡುವೆವನಾರು?! ಅಲ್ಲಾಹನ ಜೊತೆ ಇತರ 
ದೇವರೂ (ಈ ಕಾರ್ಯಗಳಲ್ಲಿ ಪಾಲುದಾರರಾಗಿ) ಇರುವರೇ? ಹೇಳಿರಿ- ನೀವು ಸತ್ಯವಾದಿಗಳಾಗಿದ್ದರೆ 
ಪುರಾವೆಗಳನ್ನು ತನ್ನಿರಿ. 
(65) ಇವರೊಡನೆ ಹೇಳಿರಿ: ಭೂಮಿ-ಆಕಾಶಗಳಲ್ಲಿ, ಪರೋಕ್ಸದ ಜ್ಞಾನವುಳ್ಳವರು ಅಲ್ಲಾಹನ ಹೊರತು 
ಯಾರೂ ಇಲ್ಲಿ ಮತ್ತು ಅವರಿಗಂತೂ (ಆ ನಿಮ್ಮ ಆರಾಧ್ಯರಿಗಂತೂ) ಅವರು ಯಾವಾಗ ಎಬ್ಬಿಸಲ್ಪಡುವ 
ರೆಂಬುದೂ ತಿಳಿದಿಲ್ಲ. 


80. ಒಂದೇ ಒಂದು ವಾಕೃದಲ್ಲಿ ಸರಳವಾಗಿ ಹೇಳಿ ಮುಗಿಸಿರುವ ಈ ವಿಷಯವು ತನ್ನೊಳಗೆ ಎಷ್ಟು ವಿವರಗಳನ್ನಿರಿಸಿ 
ಕೊಂಡಿದೆಯೆಂದರೆ ಮನುಷ್ಯನು ಇದರಲ್ಲಿ ಎಷ್ಟು ಆಳಕ್ಕೆ ಇಳಿಯುತ್ತಾ ಹೋಗುವನೋ ಅಷ್ಟೇ ಹೆಚ್ಚಾಗಿ ಅವನಿಗೆ ದೇವಾಸ್ವಿತ್ವ 
ಮತ್ತು ಏಕದೇವತ್ಸದ ಬಗ್ಗೆ ಸಾಕ್ಸ್ಯಗಳು ಸಿಗುತ್ತಾ ಹೋಗುತ್ತವೆ. ಮೊದಲು ಸೃಷ್ಟಿ ಕಾರ್ಯವನ್ನೇ ನೋಡಿರಿ. ಜೀವನವು ಹೇಗೆ 
ಮತ್ತು ಎಲ್ಲಿಂದ ಬರುತ್ತದೆ ಎಂಬ ರಹಸ್ಯವನ್ನು ಮಾನವನು ಇಂದಿನ ತನಕವೂ ಕಂಡುಕೊಂಡಿಲ್ಲ. ಈ ತನಕದ ಸರ್ವಸಮ್ಮತ 


ವೈಜ್ಞಾನಿಕ ವಾಸ್ತವಿಕತೆ ಏನೆಂದರೆ ನಿರ್ಜೀವ ಪದಾರ್ಥಗಳ ಸಂಯೋಗ ಮಾತ್ರದಿಂದ ತನ್ನಿಂದ ತಾನೇ ಜೀವವುಂಟಾಗುವುದಿಲ್ಲ. |. 
ಇಷ್ಟೆಲ್ಲಾ ವೈಜ್ಞಾನಿಕ ಸಂಶೋಧನೆಗಳು ಆಗಿದ್ದರೂ ಜೀವನವೆಂಬುದು ಈಗಲೂ ಒಂದು ಪವಾಡವಾಗಿಯೇ ಉಳಿದಿದೆ. ಇದು 
ಒಬ್ಬ ಸೃಷ್ಟಿಕರ್ತನ ಅಪ್ಪಣೆ, ಇರಾದೆ ಮತ್ತು ಯೋಜನೆಯ ಪರಿಣಾಮವಾಗಿದೆ ಎಂಬುದನ್ನು ಬಿಟ್ಟರೆ, ಇದಕ್ಕೆ ಬೇರಾವುದೇ 
ವೈಜ್ಞಾನಿಕ ವಿಶ್ಲೇಷಣೆ ನೀಡಲು ಯಾರಿಗೂ ಸಾಧ್ಯವಾಗಿಲ್ಲ. ಇನ್ನೂ ಮುಂದುವರಿಯಿರಿ- ಜೀವನವು ಯಾವುದಾದರೂ ಒಂದೇ 
ನಿರ್ದಿಷ್ಟ ಸ್ವರೂಪದಲ್ಲಿಲ್ಲ. ಅದು ವಿವಿಧ ರೂಪಗಳಲ್ಲಿ ಕಂಡು ಬರುತ್ತವೆ. ಈ ತನಕ ಈ ಭೂಮಿಯ ಮೇಲೆ ಪ್ರಾಣಿಗಳ 
ಸುಮಾರು ಹತ್ತು ಲಕ್ಷ ಮತ್ತು ಸಸ್ಕಗಳೆ ಸುಮಾರು ಎರಡು ಲಕ್ಷ ವಿಧಗಳನ್ನು ಕಂಡು ಹಿಡಿಯಲಾಗಿದೆ. ಈ ಲಕ್ಷಾವಧಿ ವಿಧಗಳು 
ತಮ್ಮ ರಚನೆ ಹಾಗೂ ಸ್ವಾಭಾವಿಕ ವಿಶೇಷತೆಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಪರಸ್ಸರರಿಗಿಂತ ಭಿನ್ನವಾಗಿವೆ ಹಾಗೂ ಅತ್ಯಂತ ಪ್ರಾಚೀನ 
ಪರಿಚಿತ ಕಾಲದಿಂದಲೂ ತಮ್ಮ ತಳಿಯ ನಿರ್ದಿಷ್ಟ ಸ್ವರೂಪವನ್ನು ಎಷ್ಟು ನಿರಂತರವಾಗಿ ಉಳಿಸಿಕೊಂಡು ಬಂದಿವೆ ಎಂದರೆ- 
ಜೀವನದ ಈ ಭವ್ಯ ವೈವಿಧ್ಯತೆಯನ್ನು ಒಬ್ಬ ದೇವನ ಸೃಷ್ಟಿಯೋಜನೆ ಎಂದಲ್ಲದೆ ಬೇರಾವುದೇ ರೀತಿಯಲ್ಲಿ ಸಮರ್ಪಕವಾಗಿ 
ವಿಶ್ಲೇಷಿಸಲು ಯಾವ ಡಾರ್ವಿನ್‌ನಿಂದಲೂ ಸಾಧ್ಯವಿಲ್ಲ. ಜೀವನಕ್ಕೆ ಈ ಲಕ್ಷಾಂತರ ವೈವಿಧ್ಯಮಯ ರೂಪಗಳನ್ನು ನೀಡಿದವನು 
.ಯುಕ್ತಿಪೂರ್ಣನಾದ ಶಿಲ್ಪಿಯೂ, ಕರ್ತನೂ, ನಿರ್ಮಾಪಕನೂ, ಕಲಾಕಾರನೂ ಆಗಿರುವ ಒಬ್ಬ ಸೃಷ್ಟಿಕರ್ತನಾಗಿದ್ದಾನೆ ಎಂಬ 
ವಾಸ್ತವಿಕತೆಯು ಈವರೆಗೂ ಅಚಲವಾಗಿಯೇ ಉಳಿದಿದೆ. ಇದು ಸ್ಥ ಸೃಷ್ಟಿಯ ಆರಂಭದ ಮಾತಾಯಿತು. ಇನ್ನು ಇದರ ಪುಸರಾವರ್ತನದ 
ಕುರಿತು ವಿವೇಚಿಸಿರಿ. ಸೃಷ್ಟಿಕರ್ತನು ಪ್ರಾಣಿಗಳ ಮತ್ತು ಸಸ್ಯಗಳ ಪ್ರತಿಯೊಂದು ಜಾತಿಯ ರಚನೆ ಮತ್ತು ಜೋಡಣೆಯಲ್ಲಿ 
ಅತ್ಯದ್ಭುತವಾದ ಕಾರ್ಯವ್ಯವಸ್ಥೆ(chanism)ಯನ್ನಿಟ್ಟಿದ್ದಾನೆ. ಅವನು ಇದರ ಅಸಂಖ್ಯಾತ ಘಟಕಗಳಿಂದ ಅಗಣಿತ ತಳಿಗಳನ್ನು 
ಅದೇ ಜಾತಿ, ಸ್ವಭಾವ ಮತ್ತು ವೈಶಿಷ್ಟ್ಯಗಳಿಗನುಸಾರ ಹೊರಡಿಸುತ್ತಲೇ ಸಾಗುತ್ತಾನೆ. ಒಂದು ವರ್ಗದ ವಂಶವೃದ್ದಿಯ ಒಂದು 
ಕಾರ್ಯಾನೆಯು ಇನ್ನೊಂದು ವರ್ಗದ ಒಂದು ಮಾದರಿಯನ್ನು ಹೊರತರುವಂತಹ ಪ್ರಮಾದವು ಕೋಟಾ ್ಸವಧಿ ಸಂಖ್ಯೆಯಲ್ಲಿರುವ 
ಈ ಚಿಕ್ಕ ಪುಟ್ಟ ಕಾರ್ಯಾನೆಗಳಲ್ಲಿ ಅಪ್ಪಿತಪ್ಪಿಯೂ ಎಂದೂ ಸಂಭವಿಸುವುದಿಲ್ಲ. ವಂಶವೃದ್ಧಿಯ ಆ ಸೊಕ್ಕೆ ಬೀಜಾಣುವನ್ನು 
ನೋಡಿರಿ. ಅದು ತನ್ನ ವರ್ಗದ ಸಕಲ ವೈಶಿಷ್ಟ್ಯಗಳನ್ನೂ ಅನುವಂಶಿಕ ವಿಶೇಷತೆಗಳನ್ನೂ ತನ್ನ ಅತಿಸೂಕ್ಷ್ಮ ಅಸ್ತಿತ್ವದ ಒಂದು 
ಭಾಗದಲ್ಲಿ ಇರಿಸಿಕೊಂಡಿರುತ್ತದೆ. ತರುವಾಯ ಅತ್ಯಂತ ಸೂಕ್ಷ್ಮವೂ ಜಟಿಲವೂ ಆದ ಅಂಗಾಂಗ ವ್ಯವಸ್ಥೆ ಮತ್ತು ಅತ್ಮಂತ 


ಕಾಂಡ-20 


27. ಅನ್ನಮ್ಮ್‌ 251 


ಸೂಕ್ಷ್ಮ ಹಾಗೂ ಸಂಕೀರ್ಣವಾದ ಬೆಳವಣಿಗೆಯ ಕ್ರಿಯೆಯನ್ನು ಗಮನಿಸಿರಿ. ಈ ಕ್ರಿಯೆಗಳ ಸಹಾಯದಿಂದ ಪ್ರತಿಯೊಂದು ಘಟಕದ 
ವಂಶವೃದ್ಧಿಯ ಬೀಜಾಣು ಅದೇ ಜಾತಿಯ ವ್ಯಕ್ತಿಯನ್ನು ಆಸ್ತಿತ್ವಕ್ಕೆ ತರುತ್ತದೆ. ಇಂತಹ ಸೂಕ್ಷ್ಮ ಹಾಗೂ ಜಟಿಲ ಕಾರ್ಯ 
ವೃವಸ್ಥೆಯು ತನ್ನಿಂತಾನೇ ಉಂಟಾಗುತ್ತದೆಂದೂ, ನಾನಾ ಜಾತಿಗಳ ಕೋಟಿಗಟ್ಟಲೆ ಮಿಲಿಯಗಟ್ಟಲೆ ವ್ಯಕ್ತಿಗಳಲ್ಲಿ ತಾನಾಗಿಯೇ 
ಸರಿಯಾಗಿ ಚಲಿಸುತ್ತಲೂ ಇರುತ್ತದೆಂದೂ ಒಂದು ಕಣದ ಮಟ್ಟಿಗೂ ಯಾರೂ ಗ್ರಹಿಸಲಾರರು. ಇದು ತನ್ನ ಆದಿಗೆ ಒಬ್ಬ 
ನೈಜ ನಿರ್ಮಾತೃವನ್ನು ಬಯಸುವುದು ಮಾತ್ರವಲ್ಲ. ಪ್ರತಿಕ್ಷಣಕ್ಕೂ ಸರಿಯಾದ ರೀತಿಯಲ್ಲಿ ಚಲಿಸುತ್ತಲಿರಲಿಕ್ಕಾಗಿ ಒಬ್ಬ ಚತುರ 
ವ್ಯವಸ್ಥಾಪಕನನ್ನೂ ಒಂದು ಕಣದ ಮಟ್ಟಿಗೂ ಈ ಕಾರಾನೆಯ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಿಂದ ಬೋಧರಹಿತ 
ನಾಗಿರದಂತಹ ಚಿರಂತನನೂ ಸರ್ವಸ್ಥಿರನಾಗಿರುವವನನ್ನೂ ಬಯಸುತ್ತದೆ. ಈ ವಾಸ್ತವಿಕತೆಗಳು ಒಬ್ಬ ಮುಶ್ರಿಕನ ಶಿರ್ಕನ್ನು 
ಸಮೂಲ ನಾಶಗೊಳಿಸಿದಂತೆಯೇ ಒಬ್ಬ ಸಾಸ್ತಿಕನ ನಾಸ್ತಿಕವಾದವನ್ನೂ ಮೂಲೋತ್ಪಾಟನೆ ಗೊಳಿಸಿಬಿಡುತ್ತವೆ. ದೇವತ್ವದ ಈ 
ಕಾರ್ಯದಲ್ಲಿ ಯಾವನೇ ದೇವಚರನಾಗಲಿ, ಯಕ್ಷನಾಗಲಿ, ಪ್ರವಾದಿಯಾಗಲಿ, ಮಹಾಪುರುಷರಾಗಲಿ ಕಿಂಚಿತ್ತಾದರೂ ಸಹಭಾಗಿಯಾಗಿ 
ದ್ಹಾನೆಂದು ಯಾವ ಮೂರ್ಬನು ತಾನೆ ಭಾವಿಸಬಲ್ಲನು? ಪೂರ್ವಗ್ರಹಗಳಿಂದ ಮುಕ್ತನಾದ ಯಾವ ಬುದ್ದಿವಂತನು ತಾನೇ ಈ 
ಸಕೆಲ ಕಾರ್ಯಾಗಾರಗಳೆ ಸೃಷ್ಟಿ ಮತ್ತು ಪುನರಾವರ್ತನೆಗಳು ಇಷ್ಟೊಂದು ಯುಕ್ತಿಪೂರ್ಣವಾಗಿ ಹಾಗೂ ಶಿಸ್ತುಬದ್ಧವಾಗಿ ಕೇವಲ 
ಅಕಸ್ಮಿಕವಾಗಿ ಆರಂಭಗೊಂಡು, ತನ್ನಿಂತಾನೇ ಮುಂದುವರಿಯುತ್ತಿದೆಯೆಂದು ಹೇಳೆಬಲ್ಲನು? 

81. ಜೀವನಾಧಾರಗಳನ್ನು ಕೊಡುವ ವಿಷಯ. ಈ ಭೂಮಿಯ ಮೇಲೆ ಲಕ್ಷಗಟ್ಟಲೆ ವರ್ಗದ ಪ್ರಾಣಿಗಳೂ, ಲಕ್ಷಗಟ್ಟಲೆ 
ತರದ ಸಸ್ಕಗಳೂ ಕಂಡು ಬರುತ್ತವೆ. ಇವುಗಳಲ್ಲಿ ಪ್ರತಿಯೊಂದೂ ನೂರಾರು ಕೋಟಿಯ ಸಂಖ್ಯೆಯಲ್ಲಿವೆ. ಪ್ರತಿಯೊಂದಕ್ಕೆ ಬೇಕಾದ 
ಆಹಾರದ ಅವಶ್ಯಕತೆಗಳು ಬೇರೆ ಬೇರೆ ಇವೆ. ಸೃಷ್ಟಿಕರ್ತನು ಅವುಗಳ ಪೈಕಿ ಪ್ರತಿಯೊಂದು ವರ್ಗದ ಆಹಾರವನ್ನು ಪರ್ಯಾಪ್ತ 
ಪ್ರಮಾಣದಲ್ಲಿ, ಪ್ರಕಿಯೊಂದಕ್ಕೆ ನಿಲುಕುವಷ್ಟು ಸಮೂಪದಲ್ಲೇ ಒದಗಿಸಿ ಬಿಟ್ಟಿರುತ್ತಾನೆ. ಇಲ್ಲಿ ಯಾವ ವರ್ಗದ ಪ್ರಾಣಿಗೂ ಆಹಾರ 
ಸಿಗದೆ ಇರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ಭೂಮಿ ಆಕಾಶಗಳಲ್ಲಿರುವ ಎಷ್ಟು ವಿಭಿನ್ನ ಶಕ್ತಿಗಳು ಜೊತೆಗೂಡಿ ಕಾರ್ಯವೆಸಗುತ್ತ 
ವೆಂದರೆ, ಅವುಗಳನ್ನು ಎಣಿಕೆ ಮಾಡುವುದು ಕಷ್ಟ. ಇಂತಹ ಯುಕ್ತಿಪೂರ್ಣ ವ್ಯವಸ್ಥೆಯು ಒಬ್ಬ ಮಹಾ ಪ್ರವೀಣನ ಕಾರ್ಯದಕ್ಸೆತೆ 
ಹಾಗೂ ಪೂರ್ವಯೋಜಿತ ಯೋಜನೆಯ ಹೊರತಾಗಿ ತನ್ನಿಂತಾನೇ ಆಗಿ ಬಿಟ್ಟಿತೆಂದು ಅಥವಾ ಈ ವ್ಯವಸ್ಥೆಯಲ್ಲಿ ಯಾವುದಾದರೂ 
ಯಕ್ಸ, ದೇವಚರ ಅಥವಾ ಯಾರಾದರೂ ಮಹಾಪುರುಷರ ಆತ್ಮದ ಹಸ್ತಕ್ಸೇಪವಿರುವುದೆಂದು ಯಾರು ತಾನೇ ಕಲ್ಪಿಸಿಕೊಳ್ಳಬಲ್ಲನು? 

82. ಅರ್ಥಾತ್‌- ಈ ಕಾರ್ಯಗಳಲ್ಲಿ ನಿಜಕ್ಕೂ ಸಹಭಾಗಿ ಇದ್ದಾರೆಂಬುದಕ್ಕೆ ಆಧಾರ ಪ್ರಮಾಣ ತನ್ನಿರಿ. ಇಲ್ಲವೇ ಇವೆಲ್ಲ 
ಕಾರ್ಯಗಳಾಗುವುದಂತು ಅಲ್ಲಾಹನಿಂದಲೇ. ಆದರೆ, ದಾಸ್ಮ ಮತ್ತು ಆರಾಧನೆಯ ಹಕ್ಕು ಬೇರೆಯವರಿಗೆ ಅಥವಾ ಅವನ ಸಂಗಡ 
ಇತರರಿಗೆ ಇದೆ ಎಂಬುದಕ್ಕೆ ಆಧಾರ ಪ್ರಮಾಣ ತನ್ನಿರಿ. 

$3. ಮೇಲೆ ಸೃಷ್ಟಿ ಕಾರ್ಯ ವ್ಯವಸ್ಥಾಪನೆ ಮತ್ತು ಪೋಷಣೆಯ ದೃಷ್ಟಿಯಿಂದ ಅಲ್ಲಾಹನೇ 'ಇಲಾಹ್‌ ವಾಹಿದ್‌' (ಅರ್ಥಾತ್‌ 
ಏಕದೇವನು ಮತ್ತು ಏಕಪೂಜಾರ್ಹನು) ಆಗಿರುವನೆಂಬುದರ ಬಗ್ಗೆ ಸಾಕ್ಸಾಧಾರ ನೀಡಲಾಗಿತ್ತು. ಈಗ ದೇವತ್ವದ ಇನ್ನೊಂದು 
ಮುಖ್ಯ ಗುಣವಾಗಿರುವ 'ಜ್ಞಾನದ ವಿಷಯದಲ್ಲೂ ಅಲ್ಲಾಹನು ಸಹಭಾಗಿ ರಹಿತನೆಂದು ಹೇಳಲಾಗಿದೆ. 'ಗೈಬ್‌'ನ ಅರ್ಥ 
ಮರೆಯಲ್ಲಿರುವ, ಅದೃಶ್ಯ ಮತ್ತು ಅಗೋಚರ ಎಂದಾಗಿರುತ್ತೆದೆ. ಪಾರಿಭಾಷಿಕವಾಗಿ ಈ ಪದವನ್ನು ತಿಳಿಯದ ಮತ್ತು ಆ ಕುರಿತು 
ಮಾಹಿತಿ ಪಡೆಯಲು ಸಾಧನಗಳು ಅಲಭ್ಯವಾಗಿರುವಂತಹ ಎಲ್ಲ ವಿಷಯಗಳಿಗೆ ಬಳಸಲಾಗುತ್ತದೆ. ಜಗತ್ತಿನಲ್ಲಿ ಅನೇಕ ವಸ್ತುಗಳು 
ಪ್ರತ್ಯಪ್ರತ್ಕೇಕವಾಗಿ ಕೆಲವು ಜನರ ತಿಳುವಳಿಕೆಯಲ್ಲಿರುತ್ತವೆ. ಕೆಲವರ ತಿಳುವಳಿಕೆಯಲ್ಲಿರುವುದಿಲ್ಲ. ಇನ್ನೂ ಅನೇಕ ವಸ್ತುಗಳು 
ಸಮಗ್ರವಾಗಿ ಮಾನವ ವರ್ಗದ ಜ್ಞಾನ ವ್ಯಾಪ್ತಿಯೊಳಗೆ ಹಿಂದೆ ಬಂದಿದ್ದುದೂ ಇಲ್ಲ, ಇಂದೂ ಇಲ್ಲ, ಇನ್ನು ಮುಂದೆ ಬರುವ 
ಸಂಭವವೂ ಇಲ್ಲ. ಜಿನ್ನ್‌ಗಳ(ಯಕ್ನರ), ದೇವಚರರ ಮತ್ತು ಇತರ ಸೃಷ್ಟಿಗಳ ವಿಷಯವೂ ಹೀಗೆಯೇ. ಈ ಎಲ್ಲ ವರ್ಗಗಳ 
عو‎ ಜ್ಞಾನವಿರುವುದು ಅಲ್ಲಾಹನೊಬ್ಬನಿಗೆ ಮಾತ್ರ. ಅವನಿಗೆ ಯಾವುದೂ ಅದೃಶ್ಮವಾಗಿರುವುದಿಲ್ಲ. ಅವನ ಪಾಲಿಗೆ ಎಲ್ಲವೂ 
ಪ್ರತ್ಯಕ್ಟವೇ. ಇಲ್ಲಿ ಈ ವಸ್ತುಸ್ಥಿತಿಯನ್ನು ವಿವರಿಸುವಾಗ ಮೇಲೆ ವಿಶ್ವದ ಸೃಷ್ಟಿ, ವ್ಯವಸ್ಥಾಪನೆ ಮತ್ತು ಪೋಷಣೆಯ ಕುರಿತು 
ವಿವರಿಸಿದಾಗ ಅನುಸರಿಸಿದಂತಹ ಪ್ರಶ್ನೆ ಕೇಳುವ ಶೈಲಿಯನ್ನು ಅನುಸರಿಸಲಾಗಿಲ್ಲ. ಇದಕ್ಕೆ ಕಾರಣವೇನೆಂದರೆ ಆ ಗುಣವಿಶೇಷಗಳ 
ಕುರುಹುಗಳು ವ್ಯಕ್ತವಾಗಿವೆ ಮತ್ತು ಪ್ರತಿಯೊಬ್ಬನು ಅವುಗಳನ್ನು ಕಣ್ಣಾರೆ ಕಾಣುತ್ತಿದ್ದಾನೆ. ಇವೆಲ್ಲ ಕೆಲಸಗಳನ್ನು ಮಾಡುತ್ತಿರುವುದು 
ಅಲ್ಲಾಹನೇ ಎಂದು ಸತ್ಸನಿಷೇಧಿಗಳೂ ಬಹುದೇವ ವಿಶ್ಚಾಸಿಗಳೂ ಒಪ್ಪಿಕೊಳ್ಳುತ್ತಾರೆ. ಆದರೆ ಜ್ಞಾನ ಗುಣದ ಕಡೆಗೆ ಸೂಚನೆ 
ಕೊಡಲು ಅದಕ್ಕೆ ಅಂತಹ ವ್ಯಕ್ತೆ ಕುರುಹುಗಳೇನೂ ಇಲ್ಲ. ಈ ವಿಷಯವನ್ನು ಚಿಂತನೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಲು 
ಸಾಧ್ಯ. ಆದ್ದರಿಂದ ಇದನ್ನು ಪ್ರಶ್ನೆಯ ಶೈಲಿಯಲ್ಲಿ ಮುಂದಿರಿಸುವ ಬದಲು ಪ್ರತಿಪಾದನೆಯ ಶೈಲಿಯಲ್ಲಿ ಮುಂದಿರಿಸಲಾಗಿದೆ. 


ಕಾಂಡ-20 


252 ಕುರ್‌ಆನ್‌ ವ್ಯಾಖ್ಯಾನ 


۵ 

He‏ سرنیہ کہ یو Tce‏ سے سے ೭‏ ہے مور ہے سے 
Ih GA‏ ال كمَزفَا ءَإِدَا گا ICUS‏ کے 
f‏ 
ವಾಸ್ತವದಲ್ಲಿ ಪರಲೋಕದ ಬಗೆಗಿರುವ ಜ್ಞಾನವೇ ಇವರಿಂದ ಕಳೆದು ಹೋಗಿದೆ. ಅಲ್ಲ,‏ )66-75( 
ಇವರು ಅದರ ಬಗ್ಗೆ ಸಂದೇಹದಲ್ಲಿಬ್ದಾರೆ. ಅಲ್ಲ, ಇವರು ಅದರಿಂದ ಕುರುಡರಾಗಿದ್ದಾರೆ.೫ ಈ‏ 
ಸತ್ಯನಿಷೇಧಿಗಳು- "ನಾವೂ ನಮ್ಮ ಪೂರ್ನಿಕರೂ ಮಣ್ಣಾಗಿ ಹೋದ ಬಳಿಕ ನಿಜಕ್ಕೂ ನಮ್ಮನ್ನು‏ 


ದೇವತ್ವ ಮತ್ತು ಪರೋಕ್ಷ ಜ್ಞಾನದ ನಡುವೆ ಎಷ್ಟು ಗಾಢ ಸಂಬಂಧವಿದೆಯೆಂದರೆ, ಪ್ರಾಚೀನ ಕಾಲದಿಂದಲೂ ಮಾನವನು 
ತಾನು ಯಾವೆಲ್ಲ ವಸ್ತುಗಳಲ್ಲಿ ದೇವತ್ವದ ಕಿಂಚಿತ್‌ ಲಕ್ಷಣವಾದರೂ ಇದೆಯೆಂದು ಭಾವಿಸಿದ್ದನೋ ಆ ಎಲ್ಲ ವಸ್ತುಗಳ ಬಗೆಯೂ, 
ಅವುಗಳಿಗೆ ಎಲ್ಲವೂ ಗೊತ್ತಿದೆ ಹಾಗೂ ಯಾವುದೂ ಅವುಗಳ ಪಾಲಿಗೆ ರಹಸ್ಯವಾಗಿಲ್ಲ ಎಂಬ ಕಲ್ಪನೆಯನ್ನೂ ಇಟ್ಟುಕೊಂಡಿದ್ದನು. 
ಅಂದರೆ, ಯಾವ ಅಸ್ತಿತ್ವಕ್ಕೆ ಎಲ್ಲವೂ ತಿಳಿದಿರುವುದೋ ಆದಕ್ಕೆ ಮಾತ್ರ ಅದೃಷ್ಟವನ್ನು ರೂಪಿಸುವ ಮತ್ತು ಕೆಡಿಸುವ, 
ಪ್ರಾರ್ಥನೆಗಳನ್ನು ಈಡೇರಿಸುವ ಮತ್ತು ಇಷ್ಟಾರ್ಥಗಳನ್ನು ಸಿದ್ದಿಸುವ ಕಾರ್ಯ ಸಾಧ್ಯವೆಂಬ ಸ್ಪಷ್ಟವಾದ ಜ್ಞಾನ ಮಾನವ ಬುದ್ಧಿಗೆ 
,ಆರಂಭದಿಂದಲೂ ಇತ್ತು ಎಂದಾಯಿತು. ಮೇಲಿನ ಸೂಕ್ತ; ಗಳಲ್ಲಿ ಸಾಬೀತುಗೊಳಿಸಲಾಗಿರುವ ಪ್ರಕಾರ ಸೃಷ್ಟಿಕರ್ತನೂ, ವೈವಸ್ಥಾಪಕನೂ, 
ಪ್ರಾರ್ಥನೆಗಳನ್ನು ಸ್ವೀಕರಿಸುವವನೂ, ಜೀವನಾಧಾರಗಳ ದಾನಿಯೂ ಅಲ್ಲಾಹನ ಹೊರತು ಬೇರಾರೂ ಇಲ್ಲವೆಂಬುದು ಸತ್ಯವೆಂದಾದರೆ, 
ಪರೋಕ್ಸೆ ಜ್ಞಾನಿಯೂ ಅಲ್ಲಾಹನ ಹೊರತು ಬೇರಾರೂ ಅಲ್ಲವೆಂಬುದೂ ಸತವೇ. ಒಬ್ಬ ದಾಸನು- ಭೂಮಿಯ ಮಟ್ಟಿಗೆ ಮತ್ತು 
ಭೂಮಿಯಲ್ಲೂ ಮನುಷ್ಯರ ಮಟ್ಟಿಗೆ :مت‎ ಜ್ಞಾನಿಯಾಗಿರುತ್ತಾನೆ ಎನ್ನಲು ಅಲ್ಲಾಹನ ಈ ಗುಣ ಈ ರೀತಿ ವಿಭಜನಾರ್ಹವಲ್ಲ. 
ಅಲ್ಲಾಹನ ನಿರ್ಮಾಣ ಕಾರ್ಯ, ಅವನ ಪೋಷಣಾ ಕಾರ್ಯ, ಅಮರತ್ವ ಮತ್ತು ಪ್ರಭುತ್ವ ಅವಿಭಾಜ್ಯ ವಾಗಿರುವಂತೆ ಈ ಗುಣವೂ 
ಅವಿಭಾಜ್ಯವಾಗಿದೆ. ಅನಾದಿಯಿಂದ ಇಂದಿನ ವರೆಗೆ ಜನಿಸಿದ ಮತ್ತು ಪ್ರಳೆಯ ಕಾಲದವರೆಗೂ ಜನಿಸುವ ಎಲ್ಲ ಮಾನವರ- 
ಅವರು ತಾಯಿಯ ಗರ್ಭವನ್ನು ಸೇರಿದಲ್ಲಿಂದ ಅವರ ಜೀವನದ ಕೊನೆಯ ಕ್ಷಣದ ವರೆಗಿನ- ಎಲ್ಲ ಸ್ಥಿತಿಗತಿಗಳನ್ನು ತಿಳಿಯಲು 
ಯಾವ ದಾಸನಿಂದ ತಾನೇ ಸಾಧ್ಯ? ಅವನು ಇವರ ಸೃಷ್ಟಿಕರ್ತನಾಗಲಿ, ಇವರಿಗೆ ಜೀವನಾಧಾರ ದಯಪಾಲಿಸುವವನಾಗಲಿ, ಇವರ 
ಭಾಗೃವಿಧಾತನಾಗಲಿ ಅಲ್ಲದಿರುವಾಗ ಅವನಿಗೆ ಈ ಎಲ್ಲ ವಿವರಗಳನ್ನು ತಿಳಿಯಲು ಸಾಧ್ಯವಾಗು ವುದಾದರೂ ಹೇಗೆ? ಇದೇ 
ಆಧಾರದಲ್ಲಿ ಪರೋಕ್ಲ ಜ್ಞಾನಿಯು ಅಲ್ಲಾಹ್‌ ಮಾತ್ರನಾಗಿರುತ್ತಾನೆ, ಬೇರಾರೂ ಅಲ್ಲವೆಂಬುದು ಇಸ್ಲಾಮಿನ ಮೂಲಭೂತ ವಿಶ್ವಾಸ 
ವಾಗಿರುತ್ತದೆ. ಅಲ್ಲಾಹನು ತನ್ನ ದಾಸರ ಪೈಕಿ ತಾನಿಚ್ಛಿಸಿದವರಿಗೆ, ತಾನಿಚ್ಛಿಸುವ ಪ್ರಮಾಣದಲ್ಲಿ ತನ್ನ ಜ್ಞಾನದ ಯಾವುದಾದರೊಂದು 
ಅಂಶವನ್ನು ಅಥವಾ ಯಾವುದಾದರೊಂದು ಪರೋಕ್ಷ ವಿಷಯವನ್ನು ಅಥವಾ ಕೆಲವು ಪರೋಕ್ಷ ವಿಷಯಗಳನ್ನು ಪ್ರಕಟಗೊಳಿಸಬಹುದು. 
ಆದರೆ, ಯಾರಿಗೂ ಅದು ಸಮಗ್ರ ರೂಪದಲ್ಲಿ ಲಭ್ಯವಿಲ್ಲ. 'ಅಲಿಮುಲ್‌ ಗೈಬ್‌' (ಪರೋಕ್ಷ ಜ್ಞಾನಿ) ಎಂಬ ಗುಣ ವಿಶೇಷವು 
ಸರ್ವಲೋಕಪಾಲಕನಾದ ಅಲ್ಲಾಹನಿಗೆ ಮಾತ್ರ ಮೊಸಲಾಗಿರುತ್ತದೆ. (ಸೂರಃ ಅನ್‌ಆಮ್‌: 59, ಉಕ್‌ಮಾನ್‌: 34, ಮತ್ತು 
ಅಲ್‌ಬಕರಃ : 255ನೆಯ ಸೂಕ್ತಗಳನ್ನು ನೋಡಿರಿ). ಪವಿತ್ರ ಕುರ್‌ಆನ್‌ ಸೃಷ್ಟಿಗಳಿಗೆ ಪರೋಕ್ಷ ಜ್ಞಾನವಿದೆ ಯೆನ್ನುವ ಮಾತನ್ನು 
ಇಷ್ಟು ಸಮಗ್ರ ಹಾಗೂ ಸಂಪೂರ್ಣವಾಗಿ ನಿರಾಕರಿಸಿರುವುದು ಮಾತ್ರವಲ್ಲ ಮುಖ್ಯವಾಗಿ ಪ್ರವಾದಿಗಳ ಮತ್ತು ಸ್ವತಃ ಹರ್ರುತ್‌ 
ಮುಹಮ್ಮದ್‌ರ(ಸ) ಬಗೆಗೂ ಅವರು ಪರೋಕ್ಷ ಜ್ಞಾನಿಗಳಲ್ಲವೆಂದೂ ಅವರಿಗೆ ದೇವ ಸಂದೇಶವಾಹಕತ್ವದ ಕರ್ತವ್ಯ ನಿರ್ವಹಣೆಗೆ 
ಬೇಕಾಗುವಷ್ಟು ಮಾತ್ರ ಪರೋಕ್ಷ ಜ್ಞಾನವನ್ನು ಕೊಡಲಾಗಿತ್ತೆಂದೂ ಹೇಳಿದೆ. ಸೂರಃ ಅನ್‌ಆಮ್‌: 50, ಅಲ್‌ ಅಲ್‌ರಾಫ್‌: 187, 
ಅತ್ತೌಬಃ : 101, ಹೂದ್‌: 31, ಅಲ್‌ ಅಹ್‌ರಾಬ್‌: 63. ಅಲ್‌ ಅಹ್‌ಕಾಫ್‌: 9, ಅತ್ತೆಹ್‌ರೀಮ್‌: 3 ಮತ್ತು ಆಲ್‌ ಜಿನ್ನ್‌ನ 
26ರಿಂದ 28ನೆಯ ಸೂಕ್ತಗಳಲ್ಲಿ ಈ ವಿಷಯದ ಕುರಿತು ಯಾವ ಸಂದೇಹಕ್ಕೂ ಆಸ್ಪದವಿಲ್ಲದಷ್ಟು ಸ್ಪಷ್ಟ ಹೇಳಿಕೆಗಳಿವೆ. 

84. ಅರ್ಥಾತ್‌- ಪರೋಕ್ಷ ಜ್ಞಾನಿಗಳೆಂದು ಭಾವಿಸಲಾಗುವ ಇತರರು. ಈ ಆಧಾರದ ಮೇಲೆ ನೀವು ಯಾರನ್ನೆಲ್ಲ ದೇವ 
ಸಹಭಾಗಿಗಳೆಂದು ತಿಳಿದುಕೊಂಡಿರುವಿರೋ ಅವರಿಗೆ ಸ್ವತಃ ತಮ್ಮ ಭವಿಷ್ಯತ್ತಿನ ಸಂಗತಿಯೂ ತಿಳಿದಿರುವುದಿಲ್ಲ. ಅಲ್ಲಾಹನು 
ಅವರನ್ನು ಪುನಃ ಎಬ್ಬಿಸಲಿರುವ ಪುನರುತ್ಥಾನದ ಆ ಘಳಿಗೆ ಯಾವಾಗ ಬರುವುದೆಂದೂ ಅವರಿಗೆ ಗೊತ್ತಿಲ್ಲ. 

85. ದೇವತ್ವದ ಕುರಿತಾಗಿರುವ ಅವರ ಮೂಲಭೂತ ತಪ್ಪುಗಳ ಬಗ್ಗೆ ಎಚ್ಚರಿಕೆ ಕೊಟ್ಟ ಬಳಿಕ ಇದೀಗ ಹೀಗೆ ತಿಳಿಸ 
ಲಾಗುತ್ತಿದೆ. ಅವರು ಇಂತಹ ಘೋರ ಪಥಬ್ರಷ್ಟತೆಯಲ್ಲಿ ಬಿದ್ದಿರುವುದಕ್ಕೆ ಕಾರಣ, ಅವರು ಸಾಕಷ್ಟು ಚಿಂತನೆ, ಪರಿಶೀಲನೆಗಳನ್ನು 
ನಡೆಸಿದ ಬಳಿಕ ಯಾವುದಾದರೂ ಪುರಾವೆಯ ಆಧಾರದಲ್ಲಿ ದೇವತ್ವದಲ್ಲಿ ನಿಜಕ್ಕೂ ಇತರ ಕೆಲವರು ಅಲ್ಲಾಹನ ಜೊತೆ 


ಕಾಂಡ-20 


23 اتا .27 


نو شاک نا ھکا تخن ES‏ من DUGG JOS‏ 
ಶಂ‏ نال لاف aI 156 06 SLE‏ 


ಸಮಾಧಿಗಳಿಂದ ಹೊರ 02-200 ಇಂತಹ ವಾಗ್ಲಾನಗಳು ನಮಗೂ ತುಂಬಾ ಕೊಡಲ್ಪಟ್ಟೆವೆ 
ಮತ್ತು ಹಿಂದೆ ನಮ್ಮ ಪೂರ್ವಿಕರಿಗೂ ಕೊಡಲ್ಲಟ್ಟಿದ್ದುವು, ಆದರೆ ಇವೆಲ್ಲ ಗತ ಕಾಲಗಳಿಂದಲೇ ಕೇಳುತ್ತ 
ಬಂದಿರುವ ಬರಿಯ ಕಟ್ಟುಕತೆಗಳೇ ಆಗಿರುತ್ತವೆ." ಎಂದು ಹೇಳುತ್ತಾರೆ. "ಭೂಮಿಯ ಮೇಲೆ ಒಂದಿಷ್ಟು 
ಸಂಚಾರ ಮಾಡಿ ಅಪರಾಧಿಗಳ ಪರಿಣಾಮ ಏನಾಗಿತ್ತೆಂದು ನೋಡಿರಿ" ಎಂದು ಹೇಳಿರಿ. ಪೈಗಂಬರರೇ, 


ಸಹಭಾಗಿಗಳಾಗಿದ್ದಾರೆಂಬ ತೀರ್ಮಾನಕ್ಕೆ ತಲುಪಿದರು ಎಂಬುದಲ್ಲ. ವಾಸ್ತವದಲ್ಲಿ ಅವರೆಂದೂ ಗಂಭೀರವಾಗಿ ಚಿಂತನೆ ನಡೆಸ 
ದಿದ್ದುದೇ ಅವರ ಈ ಅವಸ್ಥೆಗೆ ಕಾರಣವಾಗಿದೆ. ಇವರು ಪರಲೋಕದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿದ್ದಾರೆ, ಅದರ ಬಗ್ಗೆ ಸಂಶಯ 
ತಾಳಿರುತ್ತಾರೆ ಅಥವಾ ಅದರ ಬಗ್ಗೆ ಕುರುಡರೇ ಆಗಿ ಬಿಟ್ಟಿದ್ದಾರೆ. ಆದುದರಿಂದಲೇ ಪರಲೋಕದ ಬಗೆಗಿರುವ ಈ 'ಅನಾದರವು 
ಅವರಲ್ಲಿ ಹೊಣೆಗೇಡಿತನವನ್ನುಂಟು ಮಾಡಿಬಿಟ್ಟಿದೆ. ಅವರು ಈ ವಿಶ್ವ ಮತ್ತು ہہ‎ ತಮ್ಮ ಜೀವನದ ನೈಜ ಸಮಸ್ಥೆಗಳನ್ನು 
ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ವಾಸ್ತವಿಕತೆ ಏನು ಮತ್ತು ತಮ್ಮ ಜೀವನ ಸಿದ್ದಾಂತವು ವಾಸ್ತವಿಕತೆಗೆ ಸರಿ ಹೊಂದು 
ವಂತಿದೆಯೇ ಇಲ್ಲವೇ ಎಂಬುದರ ಗೊಡವೆಯೇ ಅವರಿಗೆ ಇಲ್ಲ. ಏಕೆಂದರೆ ಅವರ ಅಭಿಪ್ರಾಯದಂತೆ ಕೊನೆಗೆ ಮುಶ್ರಿಕರೂ, 
ನಾಸ್ತಿಕರೂ, ಏಕದೇವ ವಿಶ್ಚಾಸಿಗಳೂ, ಸಂದೇಹಿಗಳೂ ಎಲ್ಲರೂ ಸತ್ತು ಮಣ್ಣಾಗಿ ಹೋಗುವವರೇ. ಯಾವುದರ ಪರಿಣಾಮವೂ 
ಕಂಡು ಬರಲಿಕ್ಕಿಲ್ಲ. ಪರಲೋಕದ ಈ ವಿಷಯವು ಇದಕ್ಕೆ ಹಿಂದಿನ, "ಅವರು ಯಾವಾಗ ಎಬ್ಬಿಸಲ್ಪಡುವರೆಂದು ಅವರಿಗೂ 
ತಿಳಿದಿಲ್ಲ" ಎಂಬ ಮಾತಿನಿಂದ ಆರಂಭವಾಗುತ್ತದೆ. ಈ ವಾಕ್ಯದಲ್ಲಿ ಆರಾಧಿಸಲ್ಪಡುವ ಯಾರಿಗೂ - ಅದರಲ್ಲಿ ದೇವಚರರು, 
ಯಕ್ಷರು, ಪ್ರವಾದಿಗಳು, ಸತ್ಸುರುಷರು ಎಲ್ಲರೂ ಸೇರಿದ್ದರು- ಪುನರುತ್ತಾನ ಯಾವಾಗ ಬರುವುದೆಂದು ತಿಳಿದಿಲ್ಲವೆಂದು ಹೇಳಲಾಗಿತ್ತು. 
ಇದಾದ ಬಳಿಕ ಈಗ ಸಾಮಾನ್ಯ ಬಹುದೇವ ವಿಶ್ವಾಸಿಗಳ ಮತ್ತು ಸತ್ಯನಿಷೇಧಿಗಳ ಕುರಿತಾಗಿ ಮೂರು ವಿಷಯ ಗಳನ್ನು ಹೇಳಲಾಗಿದೆ- 
رر‎ ಅವರಿಗೆ ಪುನರುಕ್ನಾನ ಸಂಭವಿಸಲಿರುವುದೋ ಇಲ್ಲವೋ ಎಂಬುದೂ ಗೊತ್ತಿಲ್ಲ. 2) ಅವರಿಗೆ ತಿಳಿಯದಿರುವುದಕ್ಕೆ ಕಾರಣ 
ಅವರಿಗೆ ತಿಳಿಸಲಾಗಿಲ್ಲವೆಂಬುದಲ್ಲ, ಬದಲಾಗಿ ಅವರಿಗೆ ಶಿಳಿಸಿದ್ದನ್ನು ಅವರು ನಂಬಲಿಲ್ಲ ಮತ್ತು ಆ ಬಗ್ಗೆ ಸಂಶಯ ತಾಳಿದರು 
ಎಂಬುದಾಗಿದೆ. 3) ಪರಲೋಕ ವಿಶ್ವಾಸದ ಪರವಾಗಿ ಅವರ ಮುಂದಿರಿಸಲಾಗುತ್ತಿದ್ದ ಆಧಾರ ಪ್ರಮಾಣಗಳನ್ನು ತಮ್ಮ ವಿವೇಚನಾಶಕ್ತಿಯ 
ಮೂಲಕ ಪರೀಕ್ಷಿಸುವ ಗೊಡವೆಗೆ ಅವರು ಹೋಗಲಿಲ್ಲ. ಅದರ ಬಗ್ಗೆ ಅಂಧರಾಗಿರುವುದನ್ನೇ ಅವರು ಮೆಚ್ಚಿದರು. 

86. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಪರಲೋಕ ವಿಶ್ವಾಸದ ಪರವಾಗಿ ಎರಡು ಬಲವಾದ ಪುರಾವೆಗಳೂ ಇವೆ. ಉಪದೇಶವೂ 
ಇದೆ. ಮೊದಲನೆಯ ಪುರಾವೆಯೇನೆಂದರೆ ಪರಲೋಕವನ್ನು ಕಡೆೆಣಿಸಿದಂತಹ ಜಗತ್ತಿನ ಯಾವ ಜನಾಂಗದವರೂ ಅಪರಾಧಿ 
ಗಳಾಗದೆ ಉಳಿಯಲಿಲ್ಲ. ಅವರು ಹೊಣೆಗೇಡಿಗಳಾಗಿ ಬಾಳಿದರು. ಅವರು ಅಕ್ರಮ, ಅತ್ಯಾಚಾರಗಳನ್ನೆಸೆಗಿದರು. ದುರಾಚಾರ 
ಅನಾಚಾರಗಳಲ್ಲಿ ಮುಳುಗಿದರು. ಅವರ ನೈತಿಕ ವಿನಾಶವು ಕೊನೆಗೆ ಅವರನ್ನು ಧ್ವಂಸಗೊಳಿಸಿಬಿಟ್ಟಿತು. ಇದು ಮಾನವ ಇತಿಹಾಸದ 
ನಿರಂತರ ಅನುಭವವಾಗಿದ್ದು ಇದರ ಬಗ್ಗೆ ಭೂಮಿಯ ಮೇಲಿರುವ ನಾಶಗೊಂಡ ಜನಾಂಗಗಳ ಭಗ್ಗಾವಶೇಷಗಳು ಸಾಕ್ಷ್ಯ 
ವಹಿಸುತ್ತವೆ. ಪರಲೋಕ ವಿಶ್ವಾಸವನ್ನಿರಿಸುವುದರ ಮತ್ತು ಇರಿಸದಿರುವುದರ ಗಾಢ ಸಂಬಂಧವು ಮಾನವನ ವರ್ತನೆಗಳ ಸ್ವಾಸ್ಕೃ 
ಮತ್ತು ಅಸ್ವಾಸ್ಕ್ಯದೊಂದಿಗೆ ಇದೆಯೆಂಬುದನ್ನು ಅವು ತೋರಿಸಿ ಕೊಡುತ್ತದೆ. ಅದರ ಮೇಲೆ ವಿಶ್ವಾಸವರಿಸಿದರೆ ಮನುಷ್ಠನ ವರ್ತನೆ 
ಚೆನ್ನಾಗಿರುತ್ತದೆ. ವಿಶ್ವಾಸವಿರಿಸದಿದ್ದಾಗ ವರ್ತನೆ ಕೆಡುತ್ತದೆ. ಈ ನಂಬಿಕಿ ವಾಸ್ತವಿಕತೆಗೆ ಅನುಗುಣವಾಗಿದೆಯೆಂಬುದಕ್ಕೆ ಇದು 
ಸ್ಪಷ್ಟವಾದ ಆಧಾರವಾಗಿದೆ. ಆದುದರಿಂದ ಅದರ ಮೇಲೆ ವಿಶ್ವಾಸವಿರಿಸುವುದರಿಂದ ಮಾನವ ಜೀವನವು ಸರಿಯಾದ ಮಾರ್ಗದಲ್ಲಿ 
ಚಲಿಸುತ್ತದೆ. ಇದನ್ನು ನಂಬದಿರುವುದು ವಾಸ್ತವಿಕತೆಗೆ ವಿರುದ್ಧವಾದುದು. ಅದುದರಿಂದಲೇ ಈ ಬಂಡಿಯು ಹಳಿ ತಪ್ಪ ಬಿಡುತ್ತದೆ. 
ಎರಡನೆಯ ಪುರಾವೆಯೇನೆಂದರೆ- ಇತಿಹಾಸದ ಸುದೀರ್ಪು ಕಾಲದ ಅನುಭವದಲ್ಲಿ ಅಪರಾಧಿಗಳಾಗಿದ್ದ ಜನಾಂಗಗಳ ನಿರಂತರ 
ವಿನಾಶವು ಸುಸ್ಪಷ್ಟ ಆಧಾರದೊಂದಿಗೆ ತೋರಿಸಿ ಕೊಡುವುದೇನೆಂದರೆ- ಈ ವಿಶ್ವವು ಕೆಲವು ಬೋಧರಹಿತ ಶಕ್ತಿಗಳ ಕುರುಡು 
ಹಾಗೂ ಕಿವುಡು ಪ್ರಭುತ್ವವಲ್ಲ. ಇದೊಂದು ಯುಕ್ತಿಪೂರ್ಣ ವ್ಯವಸ್ಥೆಯಾಗಿದೆ. ಇದರೊಳಗೆ ಶಿಕ್ಲೆ-ರಕ್ಷೆಗಳ ಅಚಲ ನಿಯಮ 
ವೊಂದು ಜಾರಿಯಲ್ಲಿದೆ. ಇದರ ಪ್ರಭುತ್ವವು ಮಾನವ ಜನಾಂಗಗಳೊಂದಿಗೆ ಸಂಪೂರ್ಣವಾಗಿ ನೈಕಿಕ ಮೌಲ್ಯಗಳ ಆಧಾರದಲ್ಲಿ 
ವ್ಯವಹರಿಸುತ್ತದೆ. ಇದರಲ್ಲಿ ಯಾವ ಜನಾಂಗಕ್ಕೂ ದುರಾಚಾರಗಳನ್ನು ಮಾಡಲು ಸಂಪೂರ್ಣ ಸ್ಥಾಯತ್ತೆತೆಯನ್ನು ಕೊಟ್ಟು ಒಮ್ಮೆ 
ಪ್ರಗತಿ ಹೊಂದಿದ ಬಳಿಕ ಅದು ಶಾಶ್ವತವಾಗಿ ಸುಖಪಡುತ್ತಲೂ ಅಕ್ರಮ ಅತ್ಯಾಚಾರಗಳ ಬೇರಿಯನ್ನು ಮೊಳಗಿಸುತ್ತಲೂ 
ಇರಲೆಂದು ಬಿಟ್ಟು ಬಿಡಲಾಗುವುದಿಲ್ಲ. ಒಂದು ನಿಶ್ಚಿತ ಮೇರೆಯನ್ನು ತಲಪಿದೊಡನೆ ಒಂದು ಪ್ರಬಲವಾದ ಕೈಯು ಮುಂದೆ 


ಕಾಂಡ-20 


24 ಕುರ್‌ಆನ್‌ ವ್ಯಾಖ್ಯಾನ 


AS IVS LE SEY‏ یکا ینارون تر SIE‏ مٰدا 
Ns 2 ೫೭5೪ ೫, ೨೫‏ جو Les‏ سر ۶ Fs‏ 
Sah 28 45‏ علی ان MNS SE‏ 
HC ಲ್‌‏ و ಕ, (ಳ್‌‏ سہ ک ہہ LAA‏ سس ص کیٹ 
ELS SNES TES‏ الگایں 3 CY PE‏ 
ಇವರ ಅವಸ್ಥೆಗೆ ಮರುಗಬೇಡಿರಿ ಮತ್ತು ಇವರ ಸೆಂಚುಗಳ ಬಗ್ಗೆ ವ್ಯಾಕುಲಗೊಳ್ಳಬೇಡಿರಿ.! ಅವರು,‏ 
"ನೀವು ಸತ್ಯವಾದಿಗಳಾಗಿದ್ದರೆ ಈ ಬೆದರಿಕೆ ಈಡೇರುವುದು ಯಾವಾಗ?" ಎನ್ನುತ್ತಾರೆ. "ನೀವು ಯಾವ‏ 


ಯಾತನೆಗಾಗಿ ತವಕ ಪಡುತ್ತಿರುವಿರೋ ಅದರ ಒಂದಂಶ ನಿಮ್ಮ ಹತ್ತಿರವೇ ಬಂದು ಬಿಟ್ಟಿರಲೂಬಹುದು"' 
ಎಂದು ಹೇಳಿರಿ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಜನರ ಮೇಲೆ ಮಹಾ ಅನುಗ್ರಹಶಾಲಿ. ಆದರೆ 


ಬಂದು ಆದನ್ನು ಪ್ರಗತಿಯ ಶಿಖರದಿಂದ ಅಧೋಗತಿಯ ಪಾತಾಳಕ್ಕೆ ಎಸೆದು ಬಿಡುತ್ತದೆ. ಈ ವಾಸ್ತವಿಕತೆಯನ್ನು ತಿಳಿದು 
ಕೊಂಡವನು, ಶಿಕ್ಸೆ-ರಕ್ಟೆಗಳ ಇದೇ ನಿಯಮವು, ಈ ಲೌಕಿಕ ಜೀವನದ ಬಳಿಕ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಜನಾಂಗ 
ಮತ್ತು ಒಟ್ಟಿನಲ್ಲಿ ಇಡೀ ಮಾನವಕುಲದ ಬಗ್ಗೆ ಅಂತಿಮ ನ್ಯಾಯ ತೀರ್ಮಾನ ನೀಡುವಂತಹ ಇನ್ನೊಂದು ಲೋಕ ಇರಲೇಬೇಕೆಂದು 
ಬಯಸುತ್ತ ದೆಂಬುದನ್ನು ಎಂದೂ ನಿರಾಕರಿಸಲಾರ. ಏಕೆಂದರೆ ಒಂದು ಅಕ್ರಮ ಜನಾಂಗ ನಾಶಗೊಳ್ಳುವುದರಿಂದ ನ್ಯಾಯದ 
ಎಲ್ಲ ಬೇಡಿಕೆಗಳು ಪೂರ್ತಿಗೊಳ್ಳುವುದಿಲ್ಲ. ಯಾವ ಮರ್ದಿತರ ಶವಗಳ ಮೇಲೆ ಅವರು ತಮ್ಮ ಮೇಲ್ಮೆಯ ಸೌಧಗಳನ್ನು 
ಕಟ್ಟಿದ್ದರೋ ಅವರಿಗೆ ಇದರಿಂದ ಪರಿಹಾರ ಸಿಗುವುದಿಲ್ಲ. ವಿನಾಶ ಬರುವುದಕ್ಕೆ ಮುಂಚೆ ಸುಖಭೋಗಗಳನ್ನು ಅನುಭವಿಸಿದ್ದಂತಹ 
ಅಕ್ರಮಿಗಳಿಗೂ ಇದರಿಂದ ಶಿಕ್ಷೆ ಸಿಗುವುದಿಲ್ಲ. ತಮ್ಮ ನಂತರ ಪೀಳಿಗೆಯಿಂದ ಪೀಳಿಗೆಗಳಿಗೆ ಪಥಭ್ರಷ್ಟತೆಗಳನ್ನೂ ಅನೈತಿಕತೆ 
ಗಳನ್ನೂ ಬಿಟ್ಟು ಹೋಗಿದ್ದ ದುರಾಚಾರಿಗಳಿಗೂ ಯಾವ ಶಿಕ್ಷೆಯೂ ಸಿಗುವುದಿಲ್ಲ. ಭೂಲೋಕಕ್ಕೆ ಯಾತನೆಯನ್ನು ಎರಗಿಸಿ ಆ 
ಕೊನೆಯ ಪೀಳಿಗೆಯು ಮುಂದೆ ಇನ್ನಷ್ಟು ಅಕ್ರಮ ನಡೆಸದಂತೆ ಮಾಡಬಹುದಷ್ಟೆ. ಆದರೆ ಪ್ರತಿಯೊಬ್ಬ ಅಕ್ರಮಿಗೂ ಅವನ 
ದುಷ್ಕೃತ್ಯಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವ ಮತ್ತು ಪ್ರತಿಯೊಬ್ಬ ಮರ್ದಿತನಿಗೆ ಪರಿಹಾರ ನೀಡುವ ಮತ್ತು ಪಾಪ ಕೃತ್ಯಗಳ ಈ 
ಬಿರುಗಾಳಿಯಲ್ಲೂ ಸತ್ಯ ಹಾಗೂ ಸತ್ಯ್ಕರ್ಮಗಳಿಗಾಗಿ ಸ್ಥಿರ ಪ್ರಯತ್ನ ನಡೆಸುತ್ತಲೂ ಜೀವಮಾನವಿಡೀ ಕಷ್ಟ ಕಾರ್ಪಣ್ಯಗಳನ್ನು 
ಸಹಿಸುತ್ತಲೂ ಇದ್ದವರಿಗೆಲ್ಲ ತಕ್ಕ ಪುರಸ್ಕಾರ ಕೊಡುವಂತಹ ನ್ಯಾಯಾಲಯದ ನಿಜವಾದ ಕೆಲಸ ಇನ್ನೂ ನಜೆದಿಲ್ಲ. ಇವೆಲ್ಲವೂ 
ಯಾವಾಗಲಾದರೂ ನಡೆಯಲೇಬೇಕು. ಏಕೆಂದರೆ ಈ ಲೋಕದಲ್ಲಿ ನಿರಂತರವಾಗಿ ಜಾರಿಯಲ್ಲಿರುವ ಶಿಕ್ಸೆ-ರಕ್ಸೆಗಳ ಈ ನಿಯನು 
ಮತ್ತು ವಿಶ್ವವ್ಯವಸ್ಥೆಯ ಆಡಳಿತದ ಈ ಸ್ವಭಾವ ಹಾಗೂ ಕಾರ್ಯವಿಧಾನವು, ಅದು ಮಾನವನ ಕರ್ಮಗಳನ್ನು ತೂಗಿ ಅವುಗಳಿಗೆ 
ಪುರಸ್ಕಾರ ಅಥವಾ ಶಿಕ್ಷೆ ಕೊಡುತ್ತದೆಂಬುದನ್ನು ಸ್ಪಷ್ಟವಾಗಿ ತೋರಿಸಿ ಕೊಡುತ್ತದೆ. ಇವೆರಡು ಪುರಾೆಗಳೊಂದಿಗೆ ಈ ಸೂಕ್ತ 
ದಲ್ಲಿರುವ ಉಪದೇಶ ವೇನೆಂದರೆ- ಗತಿಸಿ ಹೋದ ಅಪರಾಧಿಗಳ ಗತಿಯನ್ನು ನೋಡಿ ಪಾಠ ಕಲಿಯಿರಿ. ಅವರನ್ನು ಅಪರಾಧಿಗಳನ್ನಾಗಿ 
ಮಾಡಿದ್ದ, ಪರಲೋಕ ಧಿಕ್ಕಾರದ ಮೂರ ನಂಬಿಕೆಯನ್ನೇ ನಾವೂ ಇಟ್ಟುಕೊಳ್ಳುವೆವೆಂದು ಹಟ ತೋರಬೇಡಿರಿ. 

87. ನೀವು ಬೋಧಿಸುವ ಕರ್ತವ್ಯವನ್ನು ನೆರವೇರಿಸಿದ್ದೀರಿ. ಇನ್ನು ಅವರು ಇದನ್ನು ಒಪ್ಪಕೊಳ್ಳದೆ ತಮ್ಮ ಮೂರ್ಬತನಕ್ಕೆ 
ಅಂಟಿಕೊಂಡು ದೇವಯಾತನೆಗೆ ಅರ್ಹರಾಗಬೇಕೆಂದೇ ಬಯಸುವರೆಂದಾದರೆ ನೀವು ವೃಥಾ ಅವರಿಗಾಗಿ ಮರುಗಿ ಸೊರಗುವಿರೇಕೆ? 
ಇವರು ಸತ್ಮ ಮತ್ತು ಪರಮಾರ್ಥದ ವಿರುದ್ಧ ಹೋರಾಡಲಿಕ್ಕಾಗಿ ಹಾಗೂ ನಿಮ್ಮ ಸುಧಾರಣಾ ಚಟುವಟಿಕೆಗಳನ್ನು ಸೋಲಿಸಲಿಕ್ಕಾಗಿ 
ನಡೆಸುತ್ತಿರುವ ಕೀಳ್ಮಟ್ಟದ ಕುತಂತ್ರಗಳ ಬಗ್ಗೆ ನೀವು ಬೇಸರಿಸಬೇಕಾಗಿಲ್ಲ. ನಿಮ್ಮ ಬೆಂಬಲಕ್ಕೆ ದೇವನ ಶಕ್ತಿಯಿದೆ. ಇವರು ನಿಮ್ಮ 
ಮಾತನ್ನು ಕೇಳದೇ ಸ್ವತಃ ತಮಗೇ ನಷ್ಟ ಮಾಡಿಕೊಳ್ಳುವರೇ ವಿನಾ ನಿಮಗೇನೂ ನಷ್ಟ ಮಾಡಲಾರರು. 

88. ಇದು ಮೇಲಿನ ಸೂಕ್ತದಲ್ಲಿ ಅಡಗಿರುವ ಬೆದರಿಕೆಯ ಕುರಿತಾಗಿದೆ. ತಾತ್ವರ್ಯವೇನೆಂದರೆ- ಈ ನುಡಿಯಲ್ಲಿರುವ, ನಮ್ಮನ್ನು 
ಶಿಕ್ಷಿಸಲಾಗುವುದೆಂಬ ತೆರೆಮರೆಯ ಬೆದರಿಕೆಯು ಕಾರ್ಯಗತಗೊಳ್ಳುವುದು ಯಾವಾಗ? ನಾವು ನಿಮ್ಮ ಮಾತನ್ನು ಧಿಕ್ಕರಿಸಿಯೂ 
ಬಿಟ್ಟಿದ್ದೇವೆ. ನಿಮ್ಮನ್ನು ಕೀಳಾಗಿಸಲಿಕ್ಕಾಗಿ ನಾವು ಎಲ್ಲ ಹಂಚಿಕೆಗಳನ್ನೂ ಮಾಡಿದ್ದೇವೆ. ಮತ್ತೇಕೆ ನಮಗೆ ಶಿಕ್ಷೆ ಸಿಗುವುದಿಲ್ಲ? 

89. ಇದು ರಾಜವಾಣಿಯ ಶೈಲಿ. ಸರ್ವಶಕ್ತನ ವಾಣಿಯಲ್ಲಿ 'ಬಹುಶಃ 'ಅಶ್ಚರ್ಯವೇನಿದೆ? 'ಸಂಶಯವೇನಿದೆ?' 
ಎಂಬಂತಹ ನುಡಿಗಳು ಬಂದಾಗ ಅದರಲ್ಲಿ ಸಂಶಯದ ಅರ್ಥವಿರುವುದಿಲ್ಲ. ವಾಸ್ತವದಲ್ಲಿ ಇದು ನಿರಪೇಕ್ಟತೆಯನ್ನು 
ಸೂಚಿಸುತ್ತದೆ. ಅವನ ಕಾರ್ಯ ಸಾಮರ್ಥ್ಯ ಎಷ್ಟೊಂದು ಸುಶಕ್ತವಾಗಿದೆಯೆಂದರೆ- ಅವನು ಇಚ್ಛಿಸುವುದೂ ಸಂಭವಿಸುವುದೂ 
ಒಂದೇ ಆಗಿರುತ್ತದೆ. ಅವನು ಒಂದು ಕಾರ್ಯವನ್ನು ಮಾಡಬಯಸಿದರೂ ಮಾಡಲಾಗಲಿಲ್ಲ ಎಂಬುದನ್ನು ಊಹಿಸಲಿಕ್ಕೂ 
ಸಾಧ್ಯವಿಲ್ಲ. ಆದುದರಿಂದ "ಹಾಗಾಗುವುದರಲ್ಲಿ ಆಶ್ಚರ್ಯವೇನಿದೆ" ಎಂದಾಗ ನೀವು ಸರಿಯಾಗದಿದ್ದರೆ ಹಾಗಾಗಿಯೇ ತೀರುವುದು 


ಕಾಂಡ-20 


27. ಅನ್ನಮ್ಮ್‌ 255 


EEE MN الا ؤ کپ اھ لق‎ ENS ke 
SEATS BOREL ّء‎ A MI Sh 


کے ری ہے ಸಲಿ Eu‏ 7 پے خرس وو وو سر رہ ص غ٣ا‏ رہ ج 
ون َكَ Fi‏ ما ان 5d‏ وَمَا لقلونَ ۵ء ما من 344 


ಹೆಚ್ಚಿನವರು ಕೃತಜ್ಞತೆ ತೋರುವುದಿಲ್ಲ.” ಅವರ ಹೃದಯಗಳು ತಮ್ಮೊಳಗೆ ಬಚ್ಚಿಟ್ಟು ಕೊಂಡಿರುವುದನ್ನೂ 
ಅವರು ಪ್ರಕಟಗೊಳಿಸುತ್ತಿರುವುದನ್ನೂ ಖಂಡಿತವಾಗಿಯೂ ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು”' ಭೂಮಿ, 
ಆಕಾಶಗಳಲ್ಲಿ ಒಂದು ಸುವ್ಯಕ್ತ ಗ್ರಂಥದಲ್ಲಿ ಬರೆಯಲ್ಪಡದ ಯಾವ ಸುಪ್ತ ವಸ್ತುವೂ ಇಲ್ಲ. 

(76-81) ನಿಶ್ಚಯವಾಗಿಯೂ ಈ ಕುರ್‌ಆನ್‌ ಬನೀಇಸ್ರಾಈಲರಿಗೆ ಅವರು ಭಿನ್ನಾಭಿಪ್ರಾಯವಿರಿಸಿ 
ಕೊಂಡಿರುವ ಹೆಚ್ಚಿನ ವಿಷಯಗಳ ವಸ್ತುಸ್ಥಿತಿಯನ್ನು ತೋರಿಸಿ ಕೊಡುತ್ತದೆ. ಮತ್ತು ಇದು ಸತ್ಕವಿಶ್ವಾಸಿಗಳ 


ಎಂದರ್ಥ. ಒಬ್ಬ ಸಾಮಾನ್ಯ ಠಾಣೆದಾರನು ಯಾರಾದರೊಬ್ಬ ಹಳ್ಳಿಗನಿಗೆ "ನಿನಗೆ ಕೊನೆ ಕಾಲ ಬಂದಿದೆ" ಎಂದು 
ಎಚ್ಚರಿಸಿದರೆ ಅವನಿಗೆ ಅಂದು ರಾತ್ರಿ ನಿದ್ದೆ ಬರದು. ಹೀಗಿರುತ್ತಾ ಸರ್ವಶಕ್ತನಾದವನು "ನಿಮ್ಮ ದುರ್ದಿನ ದೂರವಿಲ್ಲ" 
ಎಂದು ಹೇಳಿ ಬಿಟ್ಟರೆ ನಿರ್ಭಯರಾಗಿರಲು ಸಾಧ್ಯವೇ ಇಲ್ಲ. 

90. ಅರ್ಥಾತ್‌- ಜನರಿಂದ ಅಪರಾಧಗಳು ಸಂಭವಿಸಿ ಹೋದ ತಕ್ಷಣ ಅವರನ್ನು ಹಿಡಿಯದಿರುವುದೂ ಅವರಿಗೆ 
ಸುಧಾರಿಸಿಕೊಳ್ಳಲು ಅವಕಾಶ ಕೊಡುವುದೂ ಸರ್ವಲೋಕ ಪಾಲಕನ ಅನುಗ್ರಹವೇ ಆಗಿದೆ. ಅದರೆ ಹೆಚ್ಚಿನವರು ಇದಕ್ಕಾಗಿ 
ಕೃತಜ್ಞರಾಗಿ ಈ ಕಾಲಾವಕಾಶವನ್ನು ತಮ್ಮನ್ನು ಸುಧಾರಿಸಿಕೊಳ್ಳಲಿಕ್ಕಾಗಿ ಉಪಯೋಗಿಸಿಕೊಳ್ಳುವುದೇ ಇಲ್ಲ. ಹಿಡಿತಕ್ಕೆ ವಿಳಂಬ 
ವಾಗುವುದನ್ನು ಕಂಡು, ಹಿಡಿತವೇ ಇರಲಾರದೆಂದು ಭಾವಿಸಿ ತಮಗೆ ಇಷ್ಟ ಬಂದಂತೆ ವರ್ತಿಸುತ್ತಾರೆ ಮತ್ತು ಉಪದೇಶಕನ 
ಬೋಧನೆಗೆ ಕಿನಿಗೊಡುವುದಿಲ್ಲ. ۰ 

91. ಅರ್ಥಾತ್‌- ಅವನು ಇವರ ಬಹಿರಂಗ ಚಟುವಟಿಕೆಗಳನ್ನು ಮಾತ್ರ ಅರಿತಿರುವುದಲ್ಲ, ಇವರ ಹೃದಯಗಳೊಳಗೆ 
ಹುದುಗಿರುವ ದ್ವೇಷ ಮತ್ತು ಮತ್ಸರಗಳನ್ನೂ ಇವರು ಯೋಚಸುತ್ತಿರುವ ಕುತಂತ್ರಗಳನ್ನೂ ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. 
ಆದುದರಿಂದ ಇವರ ದುರ್ದಿನ ಬಂದಾಗ ಇವರ ಯಾವ ವಿಷಯವನ್ನೂ ಬಿಟ್ಟು ಬಿಡಲಾಗದು. ಈ ವಿವರಣಾ ಶೈಲಿಯು 
ಒಬ್ಬ ಅಧಿಕಾರಿಯು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಒಬ್ಬ ಕಿಡಿಗೇಡಿಯೊಡನೆ 'ನಿನ್ನ ದುಷ್ಪತ್ಯಗಳೆಲ್ಲ ನನಗೆ ತಿಳಿದಿವೆ" 
ಎಂದು ಹೇಳುವಂತಿದೆ. ಇದರ ಉದ್ದೇಶ, ತನಗೆ ಅದೆಲ್ಲ ತಿಳಿದಿದೆ ಎಂಬುದನ್ನು ತಿಳಿಸುವುದು ಮಾತ್ರ ಆಗಿರದೆ, ನಿನ್ನ 
ದುಷ್ಕತ್ಯಗಳಿಂದ ದೂರವಿರು, ಅನ್ಯಥಾ ನೀನು ಸೆರೆ ಹಿಡಿಯಲ್ಪಡುವಿ. ಆಗ ನಿನ್ನ ಒಂದೊಂದೇ ಅಪರಾಧಕ್ಕೆ ಸಂಪೂರ್ಣ 
ಶಿಕ್ಷೆ ಕೊಡಲಾಗುವುದೆಂದು ಹೇಳುವುಬಾಗಿರುತ್ತದೆ. 

92. ಇಲ್ಲಿ ಗ್ರಂಥವೆಂದರೆ ಕುರ್‌ಆನ್‌ ಅಲ್ಲ. ಇದು ಕಣ ಕಣದ ವಿವರವೂ ಅಚ್ಛಾಗಿರುವಂತಹ ಅಲ್ಲಾಹನ ದಾಖಲೆ. 

93. ಈ ಮಾತಿನ ಸಂಬಂಧವು ಹಿಂದಿನ ವಿಷಯದೊಂದಿಗೂ ಇದೆ. ಮುಂದಿನ ವಿಷಯದೊಂದಿಗೂ ಇದೆ. ಹಿಂದಿನದ 
ರೊಂದಿಗೆ ಸಂಬಂಧವಿರುವುದು ಹೇಗೆಂದರೆ- ಒಬ್ಬ 'ಉಮ್ಮಿ' (ನಿರಕ್ಟೆರಿಿಯ ಬಾಯಿಯಿಂದ ಈ ಕುರ್‌ಆನಿನ ಬನೀ ಇಸ್ರಾಈಲರ 
ಇತಿಹಾಸದಲ್ಲಿ ಗತಿಸಿದ ಘಟನೆಗಳ ವಾಸ್ತವಿಕಾಂಶಗಳನ್ನು ಪ್ರಕಟಿಸಲಾಗುತ್ತಿರುವುದು ಪರೋಕ್ಸ ಜ್ಞಾನಿಯಾಗಿರುವ ಅಲ್ಲಾಹನ 
ಒಂದು ಅದ್ಭುತ ಕಾರ್ಯವಾಗಿದೆ. ವಸ್ತುತಃ ಬನೀ ಇಸ್ರಾಈಲರ ವಿದ್ವಾಂಸರೊಳಗೂ. ಅವರ ಇತಿಹಾಸದ ಈ ಘಟನೆಗಳ ಕುರಿತು 
ಭಿನ್ನಾಭಿಪ್ರಾಯವಿದೆ. (ಇದರ ಉದಾಹರಣೆಗಳು ಇದೇ ಸೂರಃ ಅನ್ನಮ್ಮ್‌ನ ಆರಂಭದ ಸೂಕ್ತಗಳಲ್ಲಿ ಬಂದಿದ್ದು ಅವುಗಳನ್ನು 
ನಾವು ಟಿಪ್ಪಣಿಗಳಲ್ಲಿ ವಶದೀಕರಿಸಿದ್ದೇವೆ) “ಮುಂದಿನ ವಿಷಯದೊಂದಿಗೆ ಸಂಬಂಧ ಹೇಗೆಂದರೆ- ಅಲ್ಲಾಹನು ಆ ಭಿನ್ನಾಭಿಪ್ರಾಯ 
ಗಳನ್ನು ಇತ್ಕರ್ಥಗೊಳಿಸಿದಂತೆಯೇ ಹ. ಮುಹಮ್ಮದ್‌(ಸ) ಮತ್ತು ಅವರ ವಿರೋಧಿಗಳ ನಡುವೆ ಉಂಟಾಗಿರುವ ಭಿನ್ನಾಭಿಪ್ರಾಯ 
ವನ್ನೂ ಇತೃರ್ಥಗೊಳಿಸಿ ಬಿಡುವನು. ಅವನು ಇತ್ತಂಡಗಳ ಪೈಕಿ ಸತ್ಯದಲ್ಲಿರುವವರಾರು ಮತ್ತು ಮಿಥ್ಯದಲ್ಲಿರುವವರಾರೆಂಬುದನ್ನು 
ಬಹಿರಂಗಗೊಳಿಸುವನು. ಆ ಪ್ರಕಾರ ಈ ಸೂಕ್ತೆಗಳು ಅವತೀರ್ಣಗೊಂಡ ಕೆಲವೇ ವರ್ಷಗಳೊಳಗೆ ಈ ತೀರ್ಪು ಅಖಿಲ ಜಗತ್ತಿನ 


ಕಾಂಡ-20 


256 ಕುರ್‌ಆನ್‌ ವ್ಯಾಖ್ಯಾನ 


Ke A بک‎ ಹಹ ತಡ 
7೬ರಿ 09 ಸಲಹ "ಸಯನ کی ال‎ 
ಈ میسو ہر ہت‎ 
HEMET OH مسیل مک5۵ اذا وک‎ GN ین‎ 


ಪಾಲಿಗೆ ಮಾರ್ಗದರ್ಶನವೂ ಕೃಪೆಯೂ ಆಗಿದೆ. ನಿಶ್ಚಯವಾಗಿಯೂ (ಇದೇ ರೀತಿಯಲ್ಲಿ) ನಿಮ್ಮ ಪ್ರಭು 
ತನ್ನ ಅಪ್ಪಣೆಯಿಂದ ಇವರೊಳಗೂ್‌” ತೀರ್ಮಾನ ಮಾಡಿ ಬಿಡುವನು. ಅವನು ಮಹಾ ಪ್ರಬಲನೂ 
ಸರ್ವಜ್ಞನೂ ಆಗಿರುತ್ತಾನೆ. ಆದುದರಿಂದ ಪೈಗಂಬರರೇ, ಅಲ್ಲಾಹನ ಮೇಲೆ ಭರವಸೆ ಇಡಿರಿ. ನಿಶ್ಚಯ 
ವಾಗಿಯೂ ನೀವು ಸುಸ್ಪಷ್ಟ ಸತ್ಯದಲ್ಲಿದ್ದೀರಿ. ನೀವು ಮೃತರಿಗೆ ಕೇಳಿಸಲಾರಿರಿ' ಬೆನ್ನು ತಿರುಗಿಸಿ ಓಡಿ 
ಹೋಗುತ್ತಿರುವ ಕಿವುಡರವರೆಗೂ ನಿಮ್ಮ ಕೂಗನ್ನು ಮುಟ್ಟಿಸಲಾರಿರಿ ಮತ್ತು ಕುರುಡರಿಗೆ ದಾರಿ ತೋರಿಸಿ 
ಅವರನ್ನು ದಾರಿ ತಪ್ಪುವುದರಿಂದ ರಕ್ಷಿಸಲಾರಿರಿ.” ನೀವು ನಮ್ಮ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸುವವರಿಗೆ 
ಹಾಗೂ ಆಜ್ಞಾನುಸರಣೆ ಮಾಡುವವರಿಗೆ ಮಾತ್ರ ನಿಮ್ಮ ಮಾತನ್ನು ಕೇಳಿಸಬಲ್ಲಿರಿ. 


ಮುಂದೆ ಬಂದು ಬಿಟ್ಟಿತು. ಸತ್ಯದಲ್ಲಿದ್ದುದು ಹ. ಮುಹಮ್ಮದ್‌(ಸ) ಅವರೆಂದೂ ಅಬೂ ಜಹಲ್‌ ಮತ್ತು ಅಬೂ ಲಹಬ್‌ 
ಸತ್ಕದಲ್ಲಿದ್ದುದಲ್ಲವೆಂದೂ ಅದೇ ಅರಬ್‌ ದೇಶದಲ್ಲಿ ಅದೇ ಕುರೈಶ್‌ ಗೋತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಪ್ಪಿಕೊಳ್ಳು 
ವಂತಾಯಿತು. ಅವರ ಮಕ್ಕಳು ಕೂಡಾ ತಮ್ಮ ಹಿರಿಯರು ಮಿಥ್ಮದಲ್ಲಿದ್ದರೆಂಬುದನ್ನು ಒಪ್ಪಿಕೊಂಡರು. 

94. ಅರ್ಥಾತ್‌- ಈ ಕುರ್‌ಆನಿನ ಸಂದೇಶವನ್ನು ಸ್ಟೀಕರಿಸಿಕೊಂಡು ಇದರ ಬೋಧನೆಯಂತೆ ನಡೆಯುವವರು 
ತಮ್ಮ ಜನಾಂಗವು ಬಿದ್ದಿರುವಂತಹ ಪಥಬ್ರಪ್ಪತೆಗಳಿಂದ ಪಾರಾಗುವರು. ಅವರಿಗೆ ಕುರ್‌ಆನಿನ ಮೂಲಕ ನೇರ ಮಾರ್ಗ 
ಸಿಗುವುದು. ಅವರಿಗೆ ಸಿಗಲಿರುವಂತಹ ಅನುಗ್ರಹಗಳನ್ನು ಇಂದು ಕುರೈಶ್‌ ಸತ್ಯನಿಷೇಧಿಗಳಿಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. 
ಈ ಕೃಪಾವೃಷ್ಟಿಯನ್ನು ಕೆಲವೇ ವರ್ಷಗಳೊಳಗೆ ಜಗತ್ತು ಕಂಡುಕೊಂಡಿತು. ಅರೇಬಿಯಾ ಮರುಭೂಮಿಯ ಯಾವುದೋ 
ಒಂದು ಮೂಲೆಯಲ್ಲಿ ಅಜ್ಞಾತರಾಗಿದ್ದ ಹಾಗೂ ಸತ್ಕ ನಿಷೇಧಿಗಳಾಗಿದ್ದಾಗ ಹೆಚ್ಚೆಂದರೆ ಸಮರ್ಥ ದರೋಡೆಕೋರರಾಗಬಹುದಾಗಿ 
ದ್ಹಂತಹ ಜನರು ಕುರ್‌ಆನಿನ ಮೇಲೆ ವಿಶ್ವಾಸವಿರಿಸಿದ ಬಳಿಕ ಹಠಾತ್ತನೆ ಅಖಿಲ ಭೂಮಂಡಲದ ನಾಯಕರೂ, ಜನಾಂಗಗಳ 
ಮುಂದಾಳುಗಳೂ, ಮಾನವ ನಾಗರಿಕತೆಯ ಗುರುಗಳೂ, ಒಂದು ದೊಡ್ಡ ಭೂಭಾಗವನ್ನಾಳುವವರೂ ಆಗಿ ಬಿಟ್ಟರು. 

95. ಅರ್ಥಾತ್‌- ಕುರೈಶ್‌ ಸತ್ಯನಿಷೇಧಿಗಳ ಮತ್ತು ಸತ್ಯವಿಶ್ವಾಸಿಗಳ ನಡುವೆ. 

96. ಅರ್ಥಾತ್‌- ಅವನ ತೀರ್ಮಾನಗಳು ಜಾರಿಗೊಳ್ಳುವುದನ್ನು ತಡೆಯಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಅವನ 
ತೀರ್ಮಾನಗಳಲ್ಲಿ ತಪ್ಪುಗಳಾಗುವ ಸಂಭವವೂ ಇಲ್ಲ. 

97. ಅರ್ಥಾತ್‌- ಆತ್ಮಸಾಕ್ಷಿಯೆಂಬುದನ್ನೇ ಕಳೆದುಕೊಂಡವರು, ಹಟಮಾರಿತನ ಮತ್ತು ಸಂಪ್ರದಾಯಗಳ ಅಂಧಾನುಕರಣೆ 
ಯಿಂದಾಗಿ ಸತ್ಯ ಮತ್ತು ಮಿಥೈೆಗಳ ನಡುವಿನ ವ್ಯತ್ಕಾಸವನ್ನು ತಿಳಿಯುವ ಯೋಗ್ಯತೆಯನ್ನು ಕಳೆದುಕೊಂಡವರು. 

98. ಅರ್ಥಾತ್‌- ನಿಮ್ಮ ಮಾತು ಕೇಳಿಸಬಾರದೆಂದು ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವುದಕ್ಕಷ್ಟೇ ತೃಪ್ತರಾಗದೆ, ನಿಮ್ಮ 
ಮಾತುಗಳು ತಮ್ಮ ಕಿವಿಗಳಿಗೆ ಬೀಳೆಬಹುದೆಂಬ ಶಂಕೆ ಇರುವ ಸ್ಥಳಗಳಿಂದಲೇ ತಪ್ಪಿಸಿಕೊಂಡು ದೂರ ಓಡುವವರಿಗೆ. 

99. ಅರ್ಥಾತ್‌- ಅವರ ಕೈಗಳನ್ನು ಹಿಡಿದೆಳೆದು ಬಲಾತ್ಕಾರವಾಗಿ ಅವರನ್ನು ನೇರ ಮಾರ್ಗಕ್ಕೆ ತರುವ ಕೆಲಸ ನಿಮ್ಮದಲ್ಲ. 
ನೀವು ನಿಮ್ಮ ಮಾತುಗಳಿಂದಲೂ ವರ್ತನೆಗಳಿಂದಲೂ ಇದು ನೇರ ಮಾರ್ಗವೆಂದೂ ಜನರು ಸಾಗುತ್ತಿರುವ ಮಾರ್ಗ 
ಸರಿಯಲ್ಲವೆಂದೂ ತೋರಿಸಬಲ್ಲಿರಿ. ತನ್ನ ಕಣ್ಣುಗಳನ್ನೇ ಮುಚ್ಚಿಕೊಂಡು, ನೋಡಲಿಕ್ಕೇ ತೆಯಾರಿಲ್ಲದವನಿಗೆ ನೀವು ಮಾರ್ಗದರ್ಶನ 
ಮಾಡುವುದಾದರೂ ಹೇಗೆ? 


ಕಾಂಡ-20 


27. ಅನ್ನಮ್ಮ್‌ 257 


pp 2 "I cu iv 3ی مت‎ fu 
BEES GPE COONS Blo 

> ا cele AGT‏ سپ و ارہ سوہ دو ووے طس اہ 
من ne OES Hl‏ 
ನಮ್ಮ ವಚನ ಪೂರ್ಣಗೊಳ್ಳುವ ಕಾಲವು ಅವರ ಮೇಲೆ ಬಂದು ಮುಟ್ಟಿದಾಗ" ನಾವು|.‏ )82-86( 
ಅವರಿಗಾಗಿ ಒಂದು ಪ್ರಾಣಿಯನ್ನು ನೆಲದಿಂದ ಹೊರ ತರುವೆವು. ಜನರು ನಮ್ಮ ಸೂಕ್ತಗಳನ್ನು‏ 
ನಂಬುತ್ತಿರಲಿಲ್ಲವೆಂದು ಅದು ಅವರೊಡನೆ ಮಾತಾಡುವುದು." ನಾವು ಪ್ರತಿಯೊಂದು ಸಮುದಾಯದಿಂದ |‏ 
ನಮ್ಮ ಸೂಕ್ತಗಳನ್ನು ಸುಳ್ಳಾಗಿಸುತ್ತಿದ್ದ ಒಂದು ಸೇನೆಯನ್ನೇ ಸುತ್ತುಗಟ್ಟಿ ತರುವ ದಿನವನ್ನು ಉಊಹಿಸಿರಿ.‏ 
ತರುವಾಯ ಅವರನ್ನು (ಅವರ ವಿಧಗಳಿಗನುಸಾರ ವರ್ಗಗಳಾಗಿ) ವಂಗಡಿಸಲಾಗುವುದು. ಹೀಗೆ ಎಲ್ಲರೂ‏ 


100. ಅರ್ಥಾತ್‌- ಅವರಿಗೆ ವಾಗ್ದಾನ ಮಾಡಲಾಗುತ್ತಿರುವ ಕಿಯಾಮತ್‌ (ಪುನರುತ್ನಾನ) ಸಮೂಪಿಸಿದಾಗ. 

“101. ಭೂಮಿಯಲ್ಲಿ ಒಳಿತಿನ ಆಜ್ಞೆ ಕೊಡುವವನೂ ಕೆಡುಕನ್ನು ತಡೆಯುವವನೂ ಯಾರೂ ಉಳಿದಿರದಂತಹ ಕಾಲದಲ್ಲಿ 
ಇದು ಸೆಂಭವಿಸುವುದೆಂದು ಹೆ. ಇಬ್ಸ್‌ ಉಮರ್‌ರ(ರ) ಒಂದು ಹೇಳಿಕೆ ಇದೆ. ಪ್ರವಾದಿವರ್ಯರಿಂದ(ಸ) ನಾವು ಹೀಗೆಯೇ 
ಕೇಳಿದ್ದೇವೆಂದು ಅಬೂ ಸಈದ್‌ ಖುದ್ರೀ(ರು ಹೇಳಿರುವುದಾಗಿ ಇಬ್ನ್‌ ಮರ್ದೂಯಃ ಒಂದು ಹದೀಸನ್ನು ಉಲ್ಲೇಖಿಸಿರುತ್ತಾರೆ. 
ಇದರಿಂದ ತಿಳಿಯುವುದೇನೆಂದರೆ- ಜನರು ಒಳಿತನ್ನು ಆಜ್ಞಾಪಿಸುವ ಮತ್ತು ಕೆಡುಕನ್ನು ತಡೆಯುವ ಕಾರ್ಯವನ್ನು ತ್ಮಜಿಸಿಬಿಟ್ಟಾಗ 
ಪುನರುತ್ತಾನಕ್ಕೆ ಮುಂಚೆ ಅಲ್ಲಾಹನು ಒಂದು ಪ್ರಾಣಿಯ ಮುಖಾಂತರ ಅಂತಿಮವಾಗಿ ಹೊಣೆ ಮುಕ್ತನಾಗುವನು. ಇದು ಒಂದೇ 
ಪ್ರಾಣಿಯಾಗಿರುವುದೋ ಅಥವಾ ಒಂದು ವಿಶಿಷ್ಟ ವರ್ಗದ ಪ್ರಾಣಿಯಾಗಿದ್ದು ಆ ವರ್ಗದ ಹಲವು ಪ್ರಾಣಿಗಳು ಭೂಮಿಯ ಮೇಲೆ ا‎ 
ಹಬ್ಬುವವೋ ಎಂಬುದು ಸ್ಪಷ್ಟವಾಗಿಲ್ಲ. "ದಾಬ್ಬತುಮ್ಮಿನಲ್‌ ಅರಳಿ" ಎಂಬ ಪದಗಳು ಎರಡು ಅರ್ಥಗಳೆಲ್ಲೂ ಪ್ರಯೋಗಿಸ 
ಲ್ಪಡಬಹುದು. ಹೇಗಿದ್ದರೂ ಅದು- "ಪುನರುತ್ನಾನ ದಿನ ಬರಲಿದೆ ಮತ್ತು ಪರಲೋಕ ಸಂಭವಿಸಲಿದೆಯೆಂಬ ದೇವ ನಿದರ್ಶನ 
ಗಳನ್ನು ಜನರು ನಂಬುತ್ತಿರಲಿಲ್ಲ. ಇದೋ ಈಗ ಆ ಕಾಲ ಬಂದಿದೆ. ಅಲ್ಲಾಹನ ನಿದರ್ಶನಗಳು ಸತ್ಯವಾಗಿದ್ದುವೆಂದು ತಿಳಿದು 
ಕೊಳ್ಳಿರಿ": ಎಂದು ಹೇಳುವುದು. "ಜನರು ನಮ್ಮ ನಿದರ್ಶನಗಳನ್ನು ನಂಬುತ್ತಿರಲಿಲ್ಲ” ಎಂಬ ಮಾತು ಆ ಪ್ರಾಣಿಯ ಮಾತಿನ 
ಉಲ್ಲೇಖ ವಾಗಿರಬಹುದು ಅಥವಾ ಅಲ್ಲಾಹನ ಕಡೆಯಿಂದ ಆ ಪ್ರಾಣಿಯ ಮಾತಿನ ಕೆಥನವಾಗಿರಬಹುದು. ಇದು ಆದರ ಮಾತಿನ 
ಉಲ್ಲೇಖವೇ ಆಗಿದ್ದರೆ- 'ನಮ್ಮ' ಎಂಬ ಪದವನ್ನು ಅದು, ಒಬ್ಬ ಸರಕಾರೀ ಪ್ರತಿನಿಧಿಯು 'ನಾವು' ಎಂದು ಹೇಳುವಂತಹ 
ಅರ್ಥದಲ್ಲೇ ಬಳಸುವುದು. ಏಕೆಂದರೆ ಅವನು ಮಾತನಾಡುತ್ತಿರುವುದು ಸರಕಾರದ ಪರವಾಗಿಯೇ ಹೊರತು ವೈಯಕ್ತಿಕವಾಗಿ ತನ್ನ 
ಪರವಾಗಿ ಅಲ್ಲ. ಇನ್ನು ಇದು ಅಲ್ಲಾಹನ ಕಡೆಯಿಂದ ಅದರ ಮಾತಿನ ಕಥನ ಮಾತ್ರವೆಂದಾದರೆ, ಅಲ್ಲಾಹನು ಆದರ ಮಾತನ್ನು 
ತನ್ನದೇ ಭಾಷೆಯಲ್ಲಿ ತಿಳಿಸುತ್ತಿರುವುದರಿಂದ "ನಮ್ಮ ನಿದರ್ಶನಗಳು” ಎಂಬ ಪದವನ್ನು ಬಳಸಿರುವುದು ಸ್ವಾಭಾವಿಕವಾಗಿದೆ. ಈ 
ಪ್ರಾಣಿಯು ಹೊರಡುವ ಕಾಲ ಯಾವುದಾಗಿರಬಹುದು? ಈ ಕುರಿತು ಪ್ರವಾದಿವರ್ಯರು(ಸ) ಹೀಗೆಂದಿದ್ದಾರೆ- "ಸೂರ್ಯನು 
ಪಶ್ಚಿಮದಿಂದ ಉದಯಿಸುವನು, ಒಂದು ದಿನ ಹಾಡು ಹಗಲಲ್ಲೇ ಈ ಪ್ರಾಣಿ ಹೊರಟು. ಬರುವುದು. ಈ ಪೈಕಿ ಯಾವ 
ಸೂಚನೆಯು ಮೊದಲು ವ್ಯಕ್ತವಾದರೂ ಇನ್ನೊ೦ದು ಸೂಚನೆಯು ಅದರ ನಿಕಟ ಕಾಲದಲ್ಲೇ ವ್ಯಕ್ತವಾಗುವುದು” (ಮುಸ್ಲಿಮ್‌), 
ಬೇರೆ ವರದಿಗಳೂ ಮುಸ್ಲಿಮ್‌, ಇಬ್ಲ್‌ ಮಾಜಿ ಶಿರ್ಮಿದಿ ಮತ್ತು ಮುಸ್ನದ್‌ ಅಹ್ಮದ್‌ ಇತ್ಯಾದಿಗಳಲ್ಲಿ ಬಂದಿವೆ. ಅವುಗಳಲ್ಲಿ 
ಪ್ರವಾದಿವರ್ಯರು(ಸ)ು ಪ್ರಳಯ ಸಮೂಪಿಸುವ ಕಾಲದಲ್ಲಿ ದಜ್ಞಾಲನ ಪ್ರಕ್ಷೋಭೆ, ದಾಬ್ಬತುಲ್‌ ಅರ್ದ್‌ ಕಂಡು ಬರುವುದು, 
ದುಖಾನ್‌(ಹೊಗೆ) ಮತ್ತು ಸೂರ್ಯನು ಪಶ್ಚಿಮದಿಂದ ಉದಯಿಸುವುದು. ಇವು ಬೆನ್ನು ಬೆನ್ನಿಗೇ ಪ್ರಕಟವಾಗುವ ಸೂಚನೆಗಳೆಂದು 
ಹೇಳಿರುವುದಾಗಿ ತಿಳಿಸಲಾಗಿದೆ. ಆ ಪ್ರಾಣಿಯ ಮಾಹಿತಿ, ಅದರ ರೂಪ, ಹೊರಡುವ ಸ್ಥಳೆ ಮೊದಲಾದ ಇತರ ವಿವರಗಳ ಕುರಿತು 
ತರತರದ ವರದಿಗಳಿದ್ದು ಅವು ಪರಸ್ಪರ ಭಿನ್ನವೂ ವಿರುದ್ಧವೂ ಆಗಿವೆ. ಇವುಗಳ ಪ್ರಸ್ತಾಪದಿಂದ ಗೊಂದಲದ ಹೊರತು ಇನ್ನೇನೂ 
ಪ್ರಯೋಜನವಿಲ್ಲ. ಅವುಗಳನ್ನು ತಿಳಿದು ಫಲವೂ ಇಲ್ಲಿ. ಏಕೆಂದರೆ- ಯಾವ ಉದ್ದೇಶಕ್ಕಾಗಿ ಕುರ್‌ಆನಿನಲ್ಲಿ ಇದನ್ನು ಪ್ರಸ್ತಾಪಿಸ 
ಲಾಗಿದೆಯೋ ಅದಕ್ಕೂ ಈ ವಿವರಗಳಿಗೂ' ಸಂಬಂಧವೇ ಇಲ್ಲ. ಇನ್ನು ಒಂದು ಪ್ರಾಣಿ ಮಾನವ ಭಾಷೆಯಲ್ಲಿ ಮಾತಾಡುವ 
ವಿಷಯ. ಇದೊಂದು ಪವಾಡವಾಗಿರುತ್ತದೆ. ಅವನು ಇಚ್ಛಿಸಿದರೆ ಯಾವ ವಸ್ತುವಿಗೂ ವಾಕೃಕ್ತಿಯನ್ನು ನೀಡಬಲ್ಲನು. ಪುನರುತ್ನಾನಕ್ಕೆ | 


ಕಾಂಡ-20 


258 ಕುರ್‌ಆನ್‌ ವ್ಯಾಖ್ಯಾನ 


EIS EET‏ کا دا من کور کم 
ಟೂ ಕಭಿ ಆನ ಯುಧಿ‏ 
DASHA SY SNES KY‏ 


ಬಂದಾಗ (ಅವರ ಪ್ರಭು ಅವರೊಡನೆ), "ನೀವು ನನ್ನ ಸೂಕ್ತಗಳನ್ನು ಸುಳ್ಳಾಗಿಸಿ ಬಿಟ್ಟಿರಾ? ವಾಸ್ತವದಲ್ಲಿ 
ನೀವು ಅವುಗಳನ್ನು ಗ್ರಹಿಸಿರಲಿಲ್ಲ. ಇದಲ್ಲವಾದರೆ ನೀವು ಇನ್ನೇನು ಮಾಡುತ್ತಿ "7ہ‎ ಎಂದು 
ಕೇಳುವನು. ಮತ್ತು ಅವರ ಅಕ್ರಮದ ಕಾರಣದಿಂದ ಅವರ ಮೇಲೆ ಯಾತನೆಯ ವಾಗ್ದಾನವು ಪೂರ್ತಿ 
ಗೊಳ್ಳುವುದು. ಆಗ ಅವರು ಏನನ್ನೂ ಹೇಳಲಾರರು. ನಾವು ರಾತ್ರಿಯನ್ನು ಅವರ ಪ್ರಶಾಂತಿಗಾಗಿಯೂ, 
ಹಗಲನ್ನು ಅವರಿಗೆ ಪ್ರಕಾಶಮಾನವಾಗಿಯೂ ಮಾಡಿರುವುದು ತೋಚುತ್ತಿರಲಿಲ್ಲವೇ?* ಇದರಲ್ಲಿ ಸತ್ಯವಿಶ್ವಾಸ 
ವಿಟ್ಟವರಿಗೆ ಅನೇಕ ನಿದರ್ಶನಗಳಿದ್ದುವು.'* 


ಮುಂಚೆ ಅವನು ಒಂದು ಪ್ರಾಣಿಗೆ ಮಾತ್ರ ವಾಕ್ಕಕ್ತಿಯನ್ನು ದಯಪಾಲಿಸುವನು. ಆದರೆ ಆ ಪುನರುತ್ನಾನವು ಸಂಭವಿಸಿ ಬಿಟ್ಟಾಗ | 
ದೇವ ನ್ಯಾಯಾಲಯದ ಮುಂದೆ ಮಾನವನ ಕಣ್ಣುಗಳೂ ಕಿವಿಗಳೂ ದೇಹದ ಚರ್ಮವೂ ಮಾತಾಡತೊಡಗುವುವು, ಇದರ ವಿವರಣೆ 
.ಸೂರಃ ಹಾಮೊಮ್‌ ಅಸ್ಸಜ್ನಃದ 20-21ನೆಯ ಸೂಕ್ತಗಳಲ್ಲಿದೆ. 

102. ಅರ್ಥಾತ್‌- ನಿಮ್ಮ ವೈಜ್ಞಾನಿಕ ಸಂಶೋಧನೆಯಿಂದ, ಈ ಸೂಕ್ತಗಳು ಸುಳ್ಳಿಂದು ಕಂಡು ಬಂದುದರಿಂದಾಗಿ ನೀವು 
ಸುಳ್ಳಾಗಿಸಿದುದಲ್ಲ. ನೀವು ಯಾವುದೇ ಚಿಂತನೆ, ಸಂಶೋಧನೆಗಳನ್ನು ನಡೆಸದೆಯೇ ಇದನ್ನು ಸುಳ್ಳಾಗಿಸಿ ಬಿಟ್ಟಿರಿ. 

103. ಅರ್ಥಾತ್‌-. ಹಾಗಲ್ಲದಿದ್ದರೆ ನೀವು ಸಂಶೋಧನೆಯ ಬಳಿಕ ಈ ಸೂಕ್ತಗಳು ಸುಳ್ಳಾಗಿರುವುದನ್ನೇ ಕಂಡಿರೆಂದೂ, 
ವಾಸ್ತ್ರವಿಕತೆಯು ಈ ಸೂಕ್ತಗಳು ತಿಳಿಸುವಂತೆ ಇಲ್ಲವೆಂಬ ಜ್ಞಾನ ನಿಮಗೆ ನಿಜಕ್ಕೂ ಇತ್ತೆಂದೂ ನೀವು ಸಾಬೀತುಪಡಿಸಬಲ್ಲಿರಾ? 

104. ಅರ್ಥಾತ್‌- ಹಲವಾರು ನಿದರ್ಶನಗಳ ಪೈಕಿ ಇವೆರಡು ಅವರೆಲ್ಲರೂ ಸದಾ ನೋಡುತ್ತಿದ್ದವುಗಳಾಗಿದ್ದುವು. 
ಅವುಗಳಿಂದ ಅವರು ಪ್ರತಿಕ್ಷಣವೂ ಪ್ರಯೋಜನ ಪಡೆಯುತ್ತಿದ್ದರು. ಅವು ಯಾವ ಕುರುಡನಿಗೂ ಕಿವುಡನಿಗೂ ಮೂಕನಿಗೂ 
ತಿಳಿಯದುದಾಗಿರಲಿಲ್ಲ. ಇವರು ರಾತ್ರಿ ಕಾಲದಲ್ಲಿ ವಿಶ್ರಮಿಸುತ್ತಿರುವಾಗಲೂ ಹಗಲು ವೇಳೆಯಲ್ಲೂ ಅವುಗಳಿಂದ ಪ್ರಯೋಜನ 
ಪೆಡೆಯುತ್ತಿರುವಾಗ ಇದು ಓರ್ವ ಯುಕ್ತಿ ಪೂರ್ಣನಾದವನು ಮಾಡಿದ ವ್ಯವಸ್ಥೆಯೆಂದೂ ಅವರು ತಮ್ಮ ಅವಶ್ಯಕತೆ 
ಗಳಿಗನುಸಾರವಾಗಿಯೇ ಭೂಮಿ ಮತ್ತು ಸೂರ್ಯನ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸಿದ್ದಾನೆಂದೂ ಯೋಚಿಸಲಿಲ್ಲವೇಕೆ? 
ಇದೇನೂ ಆಕಸ್ಮಿಕ ಘಟನೆಯಲ್ಲ. ಇದರಲ್ಲಿ ಉದ್ದೇಶವಿದೆ, ಯುಕ್ತಿಯಿದೆ, ಯೋಜನೆಯಿದೆ. ಇವೆಲ್ಲ ಒಂದು ಕುರುಡು ಪ್ರಕೃಶಿಯ 
ಗುಣವಾಗಿರಲು ಸಾಧ್ಯವಿಲ್ಲ. ಇವು ಅನೇಕ ದೇವರುಗಳ ಆಡಳಿತವೂ ಅಲ್ಲ. ಏಕೆಂದರೆ ಈ ವ್ಯವಸ್ಥೆಯು ಭೂಮಿ, ಸೂರ್ಯ, 
ಚಂದ್ರ ಇನ್ನಿತರ ಸಕಲ ಆಕಾಶಕಾಯಗಳ ಮೇಲೆ ಪ್ರಭುತ್ವ ನಡೆಸುತ್ತಿರುವ ಏಕಮಾತ್ರ ಸೃಷ್ಟಿಕರ್ತ, نوم‎ ಪಕ ಮತ್ತು ಒಡೆಯನು 
ಸ್ಥಾಪಿಸಿದುದರಿಂದ ಮಾತ್ರ ಸ್ಥಾಪಿತವಾಗಿರಲು ಸಾಧ್ಯ. ಕೇವಲ ಇದೊಂದನ್ನೇ ಕೆಂಡು, ನಾವು ನಮ್ಮ ರಸೂಲರ ಮತ್ತು ನಮ್ಮ 
ಗ್ರಂಥದ ಮೂಲಕ ತೋರಿಸಿರುವ, ಪರಮಾರ್ಥಗಳನ್ನೇ ಈ ರಾತ್ರಿ ಹಗಲುಗಳ ಆವರ್ತನವೂ ಸಮರ್ಥಿಸುತ್ತಿದೆಯೆಂಬುದನ್ನು 
ತಿಳಿದುಕೊಳ್ಳಲು ಅವರಿಗೆ ಸಾಧ್ಮವಿತ್ತು. 

105. ಅರ್ಥಾತ್‌- ಇದು ಅರ್ಥವಾಗದ ಮಾತೇನೂ ಆಗಿರಲಿಲ್ಲ. ಅವರ ಆ ಸಂಬಂಧಿಕರಲ್ಲಿ ಅವರ ಗೋತ್ರದವರಲ್ಲಿ 
ಮತ್ತು ಅವರ ಕುಟುಂಬದವರಲ್ಲಿ, ಇವರ ಹಾಗೆಯೇ ಇರುವ ಅನೇಕ ಮನುಷ್ಯರು ಇದೇ ನಿದರ್ಶನಗಳನ್ನು ಕಂಡು 
ಪ್ರವಾದಿಯವರು(ಸ) ಕರೆ ನೀಡುತ್ತಿದ್ದ ದೇವಭಕ್ತಿ ಮತ್ತು ಏಕದೇವತ್ಸದ ತತ್ವಗಳು ಸಂಪೂರ್ಣವಾಗಿ ವಾಸ್ತವಿಕತೆಗೆ ಅನುಗುಣವಾಗಿವೆ 

| ಎಂಬುದನ್ನು ಒಪ್ಪಿಕೊಂಡಿದ್ದರು. - - nl ೫ 


ಕಾಂಡ-20 


27. ಅನ್ನಮ್ಮ್‌ 259 


سم ایک 
جے PELE EB A‏ 
سام کل کر نی ہت کر ಥಿ ಶೆ ಹೂಸ ಳಾ‏ 
سآ 4 کین یز ವಿಯ ಯತ‏ 


(87-90) ಸೂರ್‌ (ಕಹಳೆ) ಊದಲ್ಪಡುವ ಹಾಗೂ ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವವುಗಳೆಲ್ಲವೂ 
ದಿಗಿಲುಗೊಳ್ಳುವ ಆ ದಿನ ಹೇಗಿರುವುದು?* ಅಲ್ಲಾಹ್‌ ಆ ದಿಗಿಲಿನಿಂದ ರಕ್ಷಿಸಲಿಚ್ಛಿಸುವವರ ಹೊರತು ಮಿಕ್ಕವ 
ರೆಲ್ಲರೂ ಕಿವಿಯೊತ್ತಿಕೊಂಡು ಅವನ ಸನ್ನಿಧಿಯಲ್ಲಿ ಹಾಜರಾಗುವರು. ಇಂದು ನೀವು ಪರ್ವತಗಳನ್ನು ನೋಡುತ್ತೀರಿ 
ಮತ್ತು ಅವು ಚೆನ್ನಾಗಿ ನಾಟಿಕೊಂಡಿವೆಯೆಂದು ತಿಳಿಯುತ್ತೀರಿ. ಆದರೆ, ಅಂದು ಅವು. ಮೋಡಗಳಂತೆ ಹಾರಾಡುತ್ತ 
ರುವುವು. ಇದು ಸಕಲವನ್ನೂ ಯುಕ್ತಿಯೊಂದಿಗೆ ಸುಭದ್ರಗೊಳಿಸಿರುವ ಅಲ್ಲಾಹನ ಮಹಿಮೆಯ ಅದ್ಭುತ ಕಾರ್ಯ 
ವಾಗಿರುವುದು. ನೀವೇನು ಮಾಡುತ್ತೀರೆಂಬುದನ್ನು ಅವನು ಚೆನ್ನಾಗಿ 'ಅರಿತಿರುತ್ತಾನೆ.*' ಒಳಿತಿನೊಂದಿಗೆ 
ಬಂದವನಿಗೆ ಅದಕ್ಕಿಂತ ಉತ್ತಮ ಪ್ರತಿಫಲ ಸಿಗುವುದು, ಇಂತಹವರು ಆ ದಿನದ ದಿಗಿಲಿನಿಂದ ಸುರಕ್ಷಿತ 


ರಾಗಿರುವರು.'* ಕೆಡುಕುಗಳೊಂದಿಗೆ ಬರುವವರೆಲ್ಲರೂ ಅಧೋಮುಖವಾಗಿ ನರಕಕ್ಕೆ ಎಸೆಯಲ್ಪಡುವರು. 


106. سا‎ ಊದುವ ಕುರಿತು ವಿವರವಾದ ಚರ್ಚೆಯನ್ನು ಸೂರಃ ಅನ್‌ಆಮ್‌: 47, ಇಬ್ರಾಹೀಮ್‌: 57, ತಾಹಾ: 
78, ಹಜ್ಜ್‌: 1, ಯಾಸೀನ್‌: 46-47 ಮತ್ತು ಅರಖಯ್ದುಮರ್‌ನ 79ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

10. سا‎ ನೀವು ಇಂತಹ ಜಗದೊಡೆಯನ ಬಗ್ಗೆ ಅವನು ನಿಮಗೆ ತನ್ನ ಲೋಕದಲ್ಲಿ ಬುದ್ಧಿ ಶಕ್ತಿ, ವಿವೇಕ 
ಮತ್ತು ಅನುಭೋಗದ ಸ್ವಾತಂತ್ರ್ಯ ಕೊಟ್ಟು, ನಿಮ್ಮ ಕರ್ಮಗಳ ಬಗ್ಗೆ ಅಲಕ್ಷೆ, ಕ್ಷೃನಾಗಿರುವನೆಂದೂ ನೀವು ಆ ಕರ್ಮ ಸಾ ಸ್ಪಾತಂತ್ರ್ಯಗಳನ್ನು 
ಹೇಗೆ ಉಪಯೋಗಿಸುತ್ತಿದ್ದಿರೆಂದು ನೋಡಲಾರನೆಂದೂ ಭಾವಿಸಬೇಡಿ. 

108. ಅರ್ಥಾತ್‌- ಅವನು ಗಳಿಸಿದ ಪುಣ್ಯಗಳಿಗಿಂತಲೂ ಹೆಚ್ಚಾಗಿ ಅವನಿಗೆ ಪುರಸ್ಕಾರ ಸಿಗುವುದು, ಅವನ ಪುಣ್ಯ 
ಕಾರ್ಯವಂತು ಕ್ಷಣಿಕವಾಗಿತ್ತು. ಅದರ ಪರಿಣಾಮಗಳೂ ಜಗತ್ತಿನಲ್ಲಿ ಒ೦ದು ಪರಿಮಿತ ಕಾಲದ ವರೆಗೆ ಮಾತ್ರ ಇದ್ದುವು. ಆದರೆ 
ಅದರ ಪ್ರತಿಫಲವು ಶಾಶ್ವತವೂ ಅನಂತವೂ ಆಗಿರುವುದು. ಈ ದೃಷ್ಟಿಯಿಂದಲೂ ಆ ಪುಣ್ಯಫಲ ಶ್ರೇಷ್ಠವಾಗಿರುವುದು. 

109. ಅರ್ಥಾತ್‌- ಕಿಯಾಮತ್‌(ಪುನರುತ್ನಾನ) ಹಶ್ರ್‌(ಅಂತಿಮ ವಿಚಾರಣೆಗಾಗಿ ಒಟ್ಟುಗೂಡಿಸುವುದು) ಮತ್ತು ನಶ್ಫ್‌ 
(ಚದರುವುದು) ಇವುಗಳ ಭೀಕರತೆಯು ಸತ್ಯನಿಷೇಧಿಗಳನ್ನು ಭಯಗ್ರಸ್ತರಾಗಿ ಮಾಡಿ ಬಿಡುವುವು. ಅವರ ನಡುವೆ ಈ ಜನರು 
ಮಾತ್ರ ನಿಶ್ಚಿಂತರಾಗಿರುವರು. ಏಕೆಂದರೆ ಅಲ್ಲಿ ಸಂಭವಿಸುವುದೆಲ್ಲವೂ ಇವರ ಪ್ರತೀಕ್ಷೆಗನುಸಾರವಾಗಿಯೇ ಇರುವುವು. ಅಲ್ಲಾಹ್‌ 
ಮತ್ತು ಅವನ ರಸೂಲರು ಮುಂದಾಗಿ ಕೊಟ್ಟಿರುವ ಸೂಚನೆಗಳಿಗನುಸಾರ ಕಿಯಾಮತ್‌ ಸಂಭವಿಸುವುದೆಂದೂ ಇನ್ನೊಂದು 
ಜೀವನದಲ್ಲಿ ಹೀಗೆಲ್ಲ ಆಗಲಿರುವುದೆಂದೂ ಇವರು ಮೊದಲೇ ಚೆನ್ನಾಗಿ ತಿಳಿದಿದ್ದರು. ಆದುದರಿಂದ ಇವರಲ್ಲಿ ಸಾಯುವ ವರೆಗೂ 
ನಿರಾಕರಿಸುತ್ತಿದ್ದವರಿಗೆ ಹಾಗೂ ನಿಶ್ಚಿಂತರಾಗಿದ್ದವರಿಗೆ ಉಂಟಾಗುವಂತಹ ಗಾಬರಿ ಮತ್ತು ದಿಗ್ಬ್ರಮೆ ಇರಲಾರದು. ಇವರು ಇಂದಿನ 
ದಿನವನ್ನು ಪ್ರತೀಕ್ಷಿಸಿ ಅದಕ್ಕಾಗಿ ಮೊದಲೇ ಯೋಚಿಸಿದ್ದರು ಮತ್ತು ಇಲ್ಲಿನ ವಿಜಯಕ್ಕಾಗಿ ಭೂಲೋಕದಿಂದಲೇ ಕೆಲವು 
ಸಾಧನಗಳನ್ನು ಸಿದ್ದಪಡಿಸಿ ತಂದಿದ್ದರು. ಆದುದರಿಂದಲೇ ಇವರಿಗೆ, ತಮ್ಮ ಜೀವನದ ಬಂಡವಾಳನೆಲ್ಲವನ್ನೂ ಲೌಕಕ 
ವಿಜಯಕ್ಕಾಗಿಯೇ ವಿನಿಯೋಗಿಸುತ್ತಿದ್ದು, ಪರಲೋಕವೂ ಇದೆ, ಅದಕ್ಕಾಗಿಯೂ ಕೊಂಚ ಸಿದ್ಧತೆ ಮಾಡಲಿಕ್ಕಿದೆಯೆಂಬ ಯೋಚನೆಯನ್ನೇ 
ಮಾಡದಂತಹವರಿಗೆ ಉಂಟಾಗುವಂತಹೆ ಗಾಬರಿ ಇರಲಾರದು. ಸತ್ಯನಿಷೇಧಿಗಳಿಗೆ ತೀರಾ ವ್ಯತಿರಿಕ್ತವಾಗಿ ಈ ಸತ್ಯವಿಶ್ವಾಸಿಗಳು- 
ಯಾವ ದಿನಕ್ಕಾಗಿ ನಾವು ನಿಷೇಧಿತ ಸುಖಭೋಗಗಳನ್ನು ಬಿಟ್ಟು ಬಿಟ್ಟಿದ್ದೆವೋ ಕಷ್ಟಕಾರ್ಪಣ್ಯಗಳನ್ನು ಸಹಿಸಿದ್ದೆವಮೋ ಆ ದಿನವು 
ಬಂದು ಬಿಟ್ಟಿತೆಂದೂ, ಇನ್ನಿಲ್ಲಿ ನಮ್ಮ ಪರಿಶ್ರಮಗಳ ಸತ್ಸಲ ನಷ್ಟವಾಗಲಾರದೆಂದೂ ಸಂತೃಪ್ತಿಯೊಂದಿಗಿರುವರು. 


ಕಾಂಡ-20 


260 ಕುರ್‌ಆನ್‌ ವ್ಯಾಖ್ಯಾನ 


RT 4% EG ವ 
ಹಿ i Wa تا‎ ೬ NG 5 


مو دح 


KE ET 2ل‎ pS ಸ್ಯ ja ك5‎ 
ಇಂತ ಕವ ಪ್ರಜ ಪ್ರ تراما‎ 


ಮಾಡಿದ್ದನ್ನುಣ್ಣುವ. ಹೊರತು ನೀವು ಇನ್ನಾವುದಾದರೂ ಪ್ರತಿಫಲ ಪಡೆಯಬಲ್ಲಿರಾ?೫ 

(91-93) (ಪೈಗಂಬರರೆಲ್ಲ, "ನನಗಂತು ಈ ನಗರದ (ಮಕ್ಕಾದ) ಪ್ರಭುವಿನ ಆರಾಧನೆ ಮಾಡಬೇಕೆಂದು 
ಅಪ್ಪಣೆ ಕೊಡಲಾಗಿದೆ. ಅವನು ಇದನ್ನು ಹರಮ್‌(ಸನ್ಮಾನ್ಮ ಸ್ಥಳ) ಆಗಿ ಮಾಡಿರುತ್ತಾನೆ ಮತ್ತು ಅವನು ಸಕಲ 
ವಸ್ತುಗಳ ಒಡೆಯನಾಗಿದ್ದಾನೆ."" ನಾನು ಮುಸ್ಲಿಮ(ಶರಣಾಗತ) ನಾಗಿರಬೇಕೆಂದೂ ಕುರ್‌ಆನನ್ನು ಓದಿ 
ಹೇಳಬೇಕೆಂದೂ ಆಜ್ಞಾಪಿಸಲ್ಪಟ್ಟಿದ್ದೇನೆ" (ಎಂದು ಹೇಳಿರಿ) ಇನ್ನು ಯಾರು ಸನ್ಮಾರ್ಗವನ್ನನು ಸರಿಸುವನೋ 
ಅವನು ತನ್ನ ಹಿತಕ್ಕಾಗಿಯೇ ಸನ್ಮಾರ್ಗವನ್ನನುಸರಿಸುವನು-ಮತ್ತು ಯಾರು ಪಥಭ್ರಷ್ಟನಾಗುವನೋ ಅವನೊಡನೆ, 
"ನಾನು ಎಚ್ಚರಿಕೆ ನೀಡುವವನು ಮಾತ್ರ" ಎಂದು ಹೇಳಿ ಬಿಡಿರಿ. ಸಕಲ ಸ್ತೋತ್ರಗಳೂ ಅಲ್ಲಾಹನಿಗೆ. ಅವನು 
ಸದ್ಯವೇ ತನ್ನ ನಿದರ್ಶನಗಳನ್ನು ನಿಮಗೆ ತೋರಿಸಿ ಕೊಡುವನು ಮತ್ತು ನೀವು ಅವುಗಳನ್ನು ಗುರುತಿಸಿಕೊಳ್ಳುವಿರಿ. 

ಮ್ಮ ಪ್ರಭು ನೀವು ಮಾಡುತ್ತಿರುವ ಕರ್ಮಗಳ ಬಗ್ಗೆ ಬೋಧರಹಿತನಲ್ಲವೆಂದೂ ಅವರೊಡನೆ ಹೇಳಿರಿ. 


109(ಅ). ಪರಲೋಕದಲ್ಲಿ ಪಾಪಗಳ ಪ್ರತಿಫಲವನ್ನು ಮಾಡಿದ ಪಾಪಗಳಿಗಷ್ಟೇ ಕೊಡಲಾಗುವುದೆಂದೂ ಪುಣ್ಯ ಕಾರ್ಯ 
ಗಳಿಗೆ ಅವುಗಳ ಸತ್ಸಲ ಮನುಷ್ಯನ ಕರ್ಮಗಳಿಗಿಂತ ಬಹಳ ಹೆಚ್ಚು ಸಿಗುವುದೆಂದೂ ಪವಿತ್ರ ಕುರ್‌ಆನಿನ ಅನೇಕ ಕಡೆ 
ಗಳಲ್ಲಿ ವಿಶದೀಕರಿಸಲಾಗಿದೆ. ಈ ಕುರಿತು ಹೆಚ್ಚಿನ ಉದಾಹರಣೆಗಳನ್ನು ಸೂರಃ ಯೂನುಸ್‌: 26-27, ಅಲ್‌ ಕಸಸ್‌: 84, 
ಅಂಕಬೂತ್‌: 7, ಸಬಾ: 37-38 ಮತ್ತು ಅಲ್‌ ಮೂಮಿನ್‌ನ 40ನೆಯ ಸೂಕ್ತಗಳಲ್ಲಿ ನೋಡಿರಿ. 

110. ಈ ಅಧ್ಯಾಯ ಇಸ್ಲಾಮೊ ಸಂದೇಶವು ಪವಿತ್ರ ಮಕ್ಕಾ ಪಟ್ಟಣದೊಳಗೆ ಮಾತ್ರ ಸೀಮಿತವಾಗಿದ್ದು ಅಭಿಸಂಬೋದಧಿತರು 
ಆ ಪಟ್ಟಣದವರು ಮಾತ್ರ ಆಗಿದ್ದ ಕಾಲದಲ್ಲಿ ಅವಶೀರ್ಣಗೊಂಡದ್ದಾಗಿತ್ತು. ಆದುದರಿಂದ, "ನನಗೆ ಈ ನಗರದ ಪ್ರಭುವಿನ 
راد‎ ಮಾಡುವ ಅಪ್ಪಣೆ ಕೊಡಲಾಗಿದೆ" ಎಂದು ಹೇಳಲಾಗಿದೆ. ಅದರೊಂದಿಗೇ. ಆ ಪ್ರಭು ಇದನ್ನು ಹರಮ್‌ (ಸನ್ಮಾನ್ಮ 
ಸ್ಥಳು ಆಗಿ ಮಾಡಿರುತ್ತಾನೆಂದೂ ಆ ಪ್ರಭುವಿನ ವೈಶಿಷ್ಟ್ಯವನ್ನು ಹೇಳಲಾಗಿದೆ. ಇದರ ಉದ್ದೇಶವು ಮಕ್ಕಾದ ಸತ್ಯನಿಷೇಧಿಗಳಿಗೆ 
ಎಚ್ಚರಿಕೆ ಕೊಡುವುದಾಗಿದೆ. ಆ ಪ್ರಭು ಅರೇಬಿಯಾದ ಅಶಾಂತಿ, ಕ್ಷೋಭೆ, ರಕ್ತಪಾತಗಳಿಂದ ತುಂಬಿದ ಭೂಭಾಗದಲ್ಲಿ ಈ 
ನಗರವನ್ನು ಶಾಂತಿಗೇಹವಾಗಿ ಮಾಡಿರಿಸಿದ್ದಾನೆ. ಅವನ ಅನುಗ್ರಹದಿಂದ ನಿಮ್ಮ ಈ ನಗರವು ಅಖಿಲ ಅರಬ್‌ ದೇಶಕ್ಕೆ ಶ್ರದ್ಧಾ 
ಕೇಂದ್ರವಾಗಿರುತ್ತದ್ದೆ. ಇದು ಅವನ ಅತಿ ದೊಡ್ಡ ಉಪಕಾರವಲ್ಲವೇ? ನೀವು ಇಚ್ಛಿಸುವುದಾದರೆ ಈ ಬಗ್ಗೆ ಕೃತಪ್ಲುತೆ ತೋರಿಸುತ್ತಲಿರಿ. 
ಆದರೆ ನನಗಂತು ಅವನ ಕೃತಜ್ಞ ದಾಸನಾಗಿರಬೇಕೆಂದೂ ಅವನ ಮುಂದೆಯೇ ವಿನಮ್ರತೆಯಿಂದ ಬಾಗುತ್ತಿರಬೇಕೆಂದೂ 
ےر‎ ಆಜ್ಞಾಪಿಸಲಾಗಿದೆ. ಈ ನಗರವನ್ನು ಹರಮ್‌ ಆಗಿ ಮಾಡುವ ಶಕ್ತಿಯಾಗಲಿ, ಅರಬ್‌ ದೇಶದ ಯುದ್ಧಪ್ರಿಯರಾದ ದರೋಡೆಕೋರರಾದ 
ಗೋತ್ರಗಳು ಅದನ್ನು ಗೌರವಿಸುವಂತೆ ಮಾಡುವ ಸಾಮರ್ಥ್ಯವಾಗಲಿ ನೀವು ಆರಾಧ್ಯರಾಗಿ ಮಾಡಿಕೊಂಡಿರುವ ಯಾವ ವಸ್ತುವಿಗೂ 
ಇರಲಿಲ್ಲ. ನೈಜದಾತನನ್ನು- ಬಿಟ್ಟು ನನಗೆ ಯಾವ ಉಪಕಾರನನ್ನೂ ಮಾಡದಂತಹವರ ಮುಂದೆ ಶಿರಬಾಗಲು ನನ್ನಿಂದಂತು 
"ಸಾಧ್ಯವೇ ಇಲ್ಲ. 


ಕಾಂಡ-20 


28. ಅಲ್‌ ಕಸಸ್‌ 261 


ಇದರೆ 25ನೆಯ ಸೂಕ್ತದಲ್ಲಿರುವ "ವ ಕಸ್ಸ ಅಲೈಹಿಲ್‌ ಕಸಸ್‌" ಎಂಬುದರಿಂದ ಆಯ್ದುಕೊಳ್ಳಲಾಗಿದೆ. ಕಸಸ್‌ ಎಂಬ ಪದ 
ಬಂದಿರುವಂತಹ ಅಧ್ಯಾಯವೆಂದರ್ಥ. 
ಅವತೀರ್ಣ ಕಾಲ 

ಸೂರಃ ಅಶ್ಕುಅರಾ, ಅನ್ನಮ್ನ್‌ ಮತ್ತು ಅಲ್‌ ಕಸಸ್‌ಗಳು ಬೆನ್ನು ಬೆನ್ನಿಗೇ ಅವಶೀರ್ಣಗೊಂಡವೆಂಬ ಹ. ಇಬ್ಲ್‌ ಅಬ್ಬಾಸ್‌ 
ಮತ್ತು ಜಾಬಿರ್‌ ಬಿನ್‌ ರುದ್‌ರ(ರ) ಹೇಳಿಕೆಯನ್ನು ಸೂರಃ 'ಅನ್ನಮ್ಮ್‌'ನ ಪ್ರಸ್ತಾವನೆಯಲ್ಲಿ ನಾವು ಉಲ್ಲೇಖಿಸಿರುತ್ತೇವೆ. ಭಾಷೆ 
ಶೈಲಿ ಮತ್ತು ವಿಷಯ ನಿರೂಪಣೆಯನ್ನು ನೋಡಿದಾಗಲೂ ಈ ಮೂರು ಅಧ್ಯಾಯಗಳೂ ಬಹುತೇಕ ಒಂದೇ ಕಾಲದಲ್ಲಿ 
ಅವಶೀರ್ಣಗೊಂಡವೆಂದು ಭಾಸವಾಗುತ್ತದೆ. ಅಲ್ಲದೆ ಇವುಗಳಲ್ಲಿ ವಿವರಿಸಲ್ಪಟ್ಟಿರುವ ಹ. ಮೂಸಾರ(ಅ) ಚರಿತ್ರೆಯ ವಿವಿಧ 
ಭಾಗಗಳು ಪರಸ್ಪರ ಒಟ್ಟು ಸೇರಿದಾಗ ಅದೊಂದು ಸಂಪೂರ್ಣ ಕಥೆಯಾಗುತ್ತದೆ ಎಂಬ ದೃಷ್ಟಿಯಿಂದಲೂ ಈ ಮೂರು 
ಅಧ್ಯಾಯಗಳ ಮಧ್ಯೆ ನಿಕಟ ಸಂಬಂಧವಿದೆ. 
ಚರ್ಚಾ ವಿಷಯ 7 . _ 

ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಬಗ್ಗೆ ಎತ್ತಲಾಗುತ್ತಿದ್ದ ಆಕ್ಸೇಪಗಳನ್ನು ನಿವಾರಿಸುವುದು ಮತ್ತು ಅವರನ್ನು 
ನಂಬದೆ ಇರಲಿಕ್ಕಾಗಿ ಮಂಡಿಸಲಾಗುತ್ತಿದ್ದ ನೆಪಗಳನ್ನು ಖಂಡಿಸುವುದು ಈ ಅಧ್ಯಾಯದ ಮುಖ್ಯ ವಿಷಯವಾಗಿದೆ. ಇದಕ್ಕಾಗಿ 
ಪ್ರಥಮತಃ ಹ. ಮೂಸಾರ(ಅ) ಕಥೆಯನ್ನು ವಿವರಿಸಲಾಗಿದ್ದು ಆದು ತನ್ನ ಅವತೀರ್ಣ ಕಾಲದ ಪರಿಸ್ಲಿತಿಯೊಂದಿಗೆ ಸೇರಿ 
ತಾನಾಗಿಯೇ ಕೆಲವು ವಾಸ್ತವಿಕತೆಗಳನ್ನು ಶ್ರೋತೃಗಳಿಗೆ ಮನವರಿಕೆ ಮಾಡಿಸುತ್ತದೆ. ಆ ವಾಸ್ತವಿಕತೆಗಳೇನೆಂದರೆ- 

1) ಅಲ್ಲಾಹನು ತಾನಿಚ್ಛಿಸಿದ್ದನ್ನು ಮಾಡಲಿಕ್ಕಾಗಿ ಬೇಕಾದ ಸಾಧನಾನುಕೂಲಗಳನ್ನು ಅವ್ಯಕ್ತ ರೀತಿಯಿಂದ ಒದಗಿಸಿ 
ಬಿಡುತ್ತಾನೆ. ಯಾವ ಮಗುವಿನ ಕೈಯಿಂದ ಕೊನೆಗೊಮ್ಮೆ ಫಿರ್‌ಔನನ ಪತನವಾಗಬೇಕಿತ್ತೋ ಆ ಮಗುವಿನ ಪಾಲನೆ 
ಪೋಷಣೆಯನ್ನು ಅವನು ಸ್ವತಃ ಫಿರ್‌ಔನನ ಮನೆಯಲ್ಲೇ, ಅವನ ಸ್ವಂತ ಕೈಯಿಂದಲೇ ಮಾಡಿಸಿದನು. 

2) ಯಾರಿಗಾದರೂ ಪ್ರವಾದಿತ್ವವನ್ನು ನೀಡುವಾಗ ಯಾವುದೇ ಸಮಾರಂಭ ಏರ್ಪಡಿಸಿ ಹಾಗೂ ಭೂಮಿ ಆಕಾಶಗಳಲ್ಲಿ 
ವಾದ್ಯ ಘೋಷಣೆಗಳನ್ನು ಮೊಳೆಗಿಸುತ್ತಾ ನೀಡಲಾಗುವುದಿಲ್ಲ. ಹೆ. ಮುಹಮ್ಮದ್‌ರಿಗೆಸು ಈ ಪ್ರವಾದಿತ್ಯವು ರಹಸ್ಯವಾಗಿ 
ಸಿಕ್ಕಿದುದೆಲ್ಲಿಂದ? ಇವರು ಇದ್ದಕ್ಕಿದ್ದಂತೆ ಪ್ರವಾದಿ ಆಗಿ ಬಿಟ್ಟದ್ದು ಹೇಗೆ? ಎಂದು ನಿಮಗೆ ಆಶ್ಚರ್ಯವಾಗುತ್ತಿರಬಹುದು. ಆದರೆ 
ನೀವು ಯಾವ ಮೂಸಾರನ್ನು(ಅ) ಉದಾಹರಿಸಿ "ಮೂಸಾರಿಗೆ ಕೊಡಲಾಗಿದ್ದುದನ್ನು ಇವರಿಗೇಕೆ ಕೊಡಲಾಗಿಲ್ಲ?" (ಸೂಕ್ತ-48) 
ಎಂದು ಕೇಳುತ್ತೀರೋ, ಅವರಿಗೆ ಕೂಡಾ ಪ್ರವಾದಿತ್ವವು ದಾರಿಯಲ್ಲಿ ಹಾದು ಹೋಗುತ್ತಿರುವಾಗ ಸಿಕ್ಕಿತ್ತು. 

3) ಯಾವ ದಾಸನ ಮೂಲಕ ಅಲ್ಲಾಹನು ಯಾವುದಾದರೂ ಕೆಲಸವನ್ನು ಮಾಡಲಿಚ್ಛಿಸುತ್ತಾನೋ ಅವನ ಬಳಿ ಯಾವ 
ಪ್ರತ್ಯಕ್ಷ ಬಲವೂ ಇರುವುದಿಲ್ಲ. ಆದರೂ, ಮಹಾ ಮಹಾ ಸೇನಾಬಲಗಳನ್ನೂ ಸಾಮಾನು ಸರಂಜಾಮುಗಳನ್ನೂ ಹೊಂದಿದವರು 
ಕೊನೆಗೆ ಅವನ ಮುಂದೆ ಸೋತು ಸುಣ್ಣವಾಗಿ ಬಿಡುತ್ತಾರೆ. ಇಂದು ನಿಮ್ಮ ಮತ್ತು ಪ್ರವಾದಿ ಮುಹಮ್ಮದ್‌ರ(ಸ) ನಡುವೆ 
ನೀವು ಕಾಣುತ್ತಿರುವ ಅಂತರಕ್ಕಿಂತ ಎಷ್ಟೋ ಹೆಚ್ಚಿನ ಅಂತರ ಹ. ಮೂಸಾ (ಅ) ಮತ್ತು ಫಿರ್‌ಔನನ ಬಲಗಳ ನಡುವೆ ಇತ್ತು. 
ಆದರೆ, ಗೆದ್ದವರಾರು ಸೋತವರಾರು ಎಂಬುದನ್ನು ನೀವೇ ನೋಡಿಕೊಳ್ಳಿರಿ. 

4) "ಮೂಸಾರಿಗೆ(ಅ) ಕೊಟ್ಟಿರುವುದನ್ನೆಲ್ಲ ಹ. ಮುಹಮ್ಮದ್‌ರಿಗೇಕೆಸ) ಕೊಡಲಾಗಿಲ್ಲ?" ಎಂದು ನೀವು ಆಗಾಗ 
ಪ್ರಶ್ಲಿಸುತ್ತೀರಿ. ಅರ್ಥಾತ್‌- ಲಾಠಿ ಪ್ರಕಾಶಮಯ ಹಸ್ತ, ಇತ್ಯಾದಿ ಸುವ್ಯಕ್ತ ಪವಾಡಗಳು. ಆದರೆ, ಯಾರಿಗೆ ಈ 
ಪವಾಡಗಳನ್ನು ತೋರಿಸಲಾಗಿತ್ತೋ ಅವರು ಅವುಗಳನ್ನೆಲ್ಲ ಕಂಡ ಬಳಿಕವೂ ಒಪ್ಪಲಿಲ್ಲ. ಏಕೆಂದರೆ, ಅವರು ಸತ್ಕದ 
ವಿರುದ್ಧ ಹಟಮಾರಿತನ ಹಾಗೂ ದ್ವೇಷಕ್ಕೆ ಬಲಿಯಾಗಿದ್ದರು. ಇಂದು ನಿಮಗೂ ಅದೇ ರೋಗ ತಗಲಿದೆ. ಇಂತಹದೇ 
ಪವಾಡಗಳನ್ನು ಕಂಡರೆ ನೀವು ವಿಶ್ವಾಸವಿಡುವುದುಂಟೆ? ಇಂತಹ ಪವಾಡಗಳನ್ನು ಕಂಡ ಬಳಿಕವೂ ನಂಬದವರ ಗತಿ 


262 ಕುರ್‌ಆನ್‌ ವ್ಯಾಖ್ಯಾನ 


ಏನಾಯಿತೆಂಬುದು ನಿಮಗೆ ತಿಳಿದಿದೆಯೇ? ಕೊನೆಗೆ ಅಲ್ಲಾಹನು ಆವರನ್ನು ನಾಶಗೊಳಿಸಿ ಬಿಟ್ಟನು. ಈಗ ನೀವೂ 
ಹಟಮಾರಿತನದೊಂದಿಗೆ ಪವಾಡಗಳನ್ನು ಅಪೇಕ್ಲಿಸುತ್ತಾ ನಿಮ್ಮ ವಿನಾಶವನ್ನು ನೀವೇ ಆಹ್ವಾನಿಸಿಕೊಳ್ಳುತ್ತೀರಾ? ಇವು, 
ಮಕ್ಕಾದ ಸತ್ಸನಿಷೇಧದ ವಾತಾವರಣದಲ್ಲಿದ್ದುಕೊಂಡು ಈ ಕತೆಯನ್ನು ಕೇಳುತ್ತಿದ್ದ ಪ್ರತಿಯೊಬ್ಬನ ಮನಸ್ಸಿನೊಳಗೆ, 
ಯಾವುದೇ ಸ್ಪಷ್ಟೀಕರಣದ ಅಗತ್ಯವಿಲ್ಲದೆಯೇ ಇಳಿದು ಬಿಡುತ್ತಿದ್ದಂತಹ ವಿಷಯಗಳಾಗಿದ್ದುವು. ಏಕೆಂದರೆ- ಹಿಂದೆ ಫಿರ್‌ಔನ್‌ 
ಮತ್ತು ಹೆ. ಮೂಸಾರ(ಲ) ನಡುವೆ ಉಂಟಾಗಿದ್ದಂತಹ ಘರ್ಷಣೆಯೇ ಪ್ರವಾದಿ ಮುಹಮ್ಮದ್‌(ಸ) ಮತ್ತು ಮಕ್ಕಾದ 
ಸತ್ಮನಿಷೇಧಿಗಳ ನಡುವೆಯೂ ಭುಗಿಲೆದ್ದಿತ್ತು. ಅನಂತರ ಐದನೆಯ ರುಕೂಲ್‌ನಿಂದ ಮುಖ್ಯ ವಿಷಯದ ಕುರಿತು ನೇರವಾದ 
ಮಾತು ಆರಂಭವಾಗುತ್ತದೆ. ಪ್ರಥಮತಃ ಪ್ರವಾದಿ ಮುಹಮ್ಮದ್‌(ಸುರು ನಿರಕ್ಷರಿಯಾಗಿದ್ದರೂ ಎರಡು ಸಾವಿರ ವರ್ಷಗಳ 
ಹಿಂದೆ ಸಂಭವಿಸಿದ ಒಂದು ಇತಿಹಾಸಿಕ ಘಟನೆಯನ್ನು ಇಷ್ಟು ವಿವರವಾಗಿ ಯಥಾವತ್ತಾಗಿ ಹೇಳುತ್ತಿರುವುದು ಅವರ 
ಪ್ರವಾದಿತ್ವಕ್ಕೆ ಒಂದು ಪುರಾವೆಯಾಗಿದೆಯೆಂದು ಸಾರಲಾಗಿದೆ. ತರುವಾಯ, ಜನರು ಅನಾಸ್ಥೆಯಲ್ಲಿ ಬಿದ್ದುಕೊಂಡಿದ್ದಾಗ 
ಅವರಿಗೆ ಸನ್ಮಾರ್ಗದರ್ಶನ ಮಾಡಿಸಲಿಕ್ಕಾಗಿ ಹ. ಮುಹಮ್ಮದ್‌ರನ್ನು(ನು ಪ್ರವಾದಿಯನ್ನಾಗಿ ಮಾಡಿದುದು ಅವರ ಪಾಲಿಗೆ 
ಅಲ್ಲಾಹನ ಮಹಾಕೃಪೆಯಾಗಿದೆಯೆಂದು ಹೇಳಲಾಗಿದೆ. ಆ ಬಳಿಕ "ಈ ಪ್ರವಾದಿಯು ಇದಕ್ಕೆ ಮುಂಚೆ ಹೆ. ಮೂಸಾ(ಲ) 
ತಂದಿದ್ದಂತಹ ಪವಾಡಗಳನ್ನೇಕೆ ತರಲಿಲ್ಲ" ಎಂಬ ಆಕ್ಷೇಪಕ್ಕೆ ಉತ್ತರವಾಗಿ, "ಈಗ ಈ ಪ್ರವಾದಿಯಿಂದ ಪವಾಡಗಳನ್ನು 
ಕೇಳಲು, ನೀವು. ಮೂಸಾರನ್ನೇ(ಅ) ನಂಬಿರಲಿಲ್ಲವಲ್ಲಾ?" ಎನ್ನಲಾಗಿದೆ. ಕೊನೆಗೆ ಪ್ರವಾದಿ ಮುಹಮ್ಮದ್‌ರ(ಸ) ಮಾತನ್ನು 
ನಿರಾಕರಿಸಲಿಕ್ಕಾಗಿ ಮಕ್ಕಾದ ಸತ್ಯನಿಷೇಧಿಗಳು ಹೂಡುತ್ತಿದ್ದ ಮುಖ್ಯ ನೆಪವನ್ನು ಎತ್ತಿಕೊಳ್ಳಲಾಗಿದೆ. ನಾವು ಅರಬರ 
ಬಹುದೇವಾರಾಧಕ ವಿಶ್ವಾಸವನ್ನು ಬಿಟ್ಟು ಈ ಹೊಸ ಏಕದೇವವಿಶ್ವಾಸವನ್ನು ಸ್ವೀಕರಿಸಿಕೊಂಡರೆ ಈ ದೇಶದಲ್ಲಿ ನಮಗೆ 
ಪ್ರಾಪ್ರವಿರುವ ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ಏಕಸ್ವಾಮ್ಯವು ಒಮ್ಮೆಲೆ ಕೊನೆಗೊಳ್ಳುವುದು ಎಂದವರು 
ಹೇಳುತ್ತಿದ್ದರು. ಇದು ಕುರೈಶ್‌ ಸರದಾರರ ಸತ್ಕದ್ವೇಷಕ್ಕಿದ್ದ ಮುಖ್ಯ ಪ್ರೇರಣೆಯಾಗಿತ್ತು. ಆದುದರಿಂದ ಸೂರಃದ ಕೊನೆಯ 
ತನಕ ಅಲ್ಲಾಹನು ಈ ವಿಷಯದ ಕುರಿತು ವಿವರವಾಗಿ ಪ್ರಸ್ತಾಪಿಸಿರುವನು. 


28. ಅಲ್‌ ಕಸಸ್‌ 263 


ار ]اکن جو 
بی M1‏ کٹ- 


حر وک اث الپ Sh‏ سك من کیا لی 635 
SES BMG KC SE SREB 5 EL‏ میا چا 


pa 4 ಫ್‌ 


WEA کی‎ AR ಬಹಿ FEMS I 


28. ಅಲ್‌ ಕಸಸ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-88 ರುಕೂಲ್‌ಗಳು-9 
ಪರಮ ದಯಾಮಯನೂ, ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
4-3) ತಾ ಸೀ ಮ್ಮೊಮ್‌. ಇವು ಸುವ್ಯಕ್ತ ಗ್ರಂಥದ ಸೂಕ್ತಗಳು. ನಾವು ನಿಮಗೆ ಮೂಸಾ ಮತ್ತು 
ಫಿರ್‌ಔನರ ಕೆಲವು ವೃತ್ತಾಂತಗಳನ್ನು ನಿಖರವಾಗಿ ತಿಳಿಸುತ್ತೇವೆ! - ಸತ್ಯವಿಶ್ವಾಸ ಸ್ವೀಕರಿಸುವವರ ಪ್ರಯೋಜನಕ್ಕಾಗಿ. 
(4-6) ವಿಷಯವೇನೆಂದರೆ- ಫಿರ್‌ಔನನು ಭೂಮಿಯಲ್ಲಿ ಬಂಡಾಯವೆದ್ದನು್‌ ಮತ್ತು ಅದರ ನಿವಾಸಿಗಳನ್ನು 
ಪಂಗಡಗಳಾಗಿ ವಿಂಗಡಿಸಿಬಿಟ್ಟನು.* ಆ ಪೈಕಿ ಒಂದು ಪಂಗಡವನ್ನು ಅವನು ಅವಮಾನಿಸುತ್ತಿದ್ದನು. ಅವರ 


1. ಹೋಲಿಕೆಗಾಗಿ ಸೂರಃ ಅಲ್‌ ಬಕರಃ (6ನೆಯ ರುಕೂಲ್‌), ಅಲ್‌ರಾಫ್‌ (13 ರಿಂದ 16ನೆಯ ರುಕೂಲ್ಸ್‌), 
ಯೂನುಸ್‌ (8 ಮತ್ತು 9ನೆಯ ರುಕೂಲ್‌), ಹೂದ್‌ (9ನೆಯ ರುಕೂಲ್‌), ಬನೀ ಇಸ್ರಾಈಲ್‌ (12ನೆಯ ರುಕೊಲ್ಸ್‌), 
ಮರ್ಯಮ್‌ (4ನೆಯ ರುಕೂಲ್‌), ತಾಹಾ (1 ರಿಂದ 4ನೆಯ ರುಕೂಲ್‌), ಅಲ್‌ ಮೂಮಿನೂನ್‌ (3ನೆಯ ರುಕೂಲ್‌) 
ಅಶ್ಕುಅರಾ (2 ರಿಂದ 4ನೆಯ ರುಕೂಲ್‌), ಅನ್ನಮ್‌ (1ನೆಯ ರುಕೂಲ್‌), ಅಲ್‌ ಅಂಕಬೂತ್‌ (4ನೆಯ ರುಕೂಲ್‌), 
ಅಲ್‌ ಮೂಮಿನ್‌ (3 ರಿಂದ 5ನೆಯ ರುಕೂಲ್‌), ಅರಯ್ಲುಖ್ರುಫ್‌ (5ನೆಯ ರುಕೂಲ್‌), ಅದ್ದುಖಾನ್‌ (1ನೆಯ ರುಕೂಲ್‌), 
ಅದ್ದಾರಿಯಾತ್‌ (2ನೆಯ ರುಕೂಲ್‌) ಮತ್ತು ಅನ್ನಾಮಿಆತ್‌ (1ನೆಯ ರುಕೂಲ್‌)ಗಳನ್ನು ನೋಡಿರಿ. 

2. ಅರ್ಥಾತ್‌- ಮಾತನ್ನು ಕೇಳಲಿಕ್ಕೇ ತಯಾರಿಲ್ಲದವರಿಗೆ ತಿಳಿಯ ಹೇಳುವುದು ವ್ಯರ್ಥ. ತಮ್ಮ ಹೃದಯಕ್ಕೆ ಹಟಮಾರಿತನದ 
ಬೀಗವನ್ನು ಜಡಿದುಕೊಳ್ಳೆದಿರುವವರೇ ಇದರ ಅಭಿಸಂಬೋಧಿತರು. 

3. ಮೂಲದಲ್ಲಿ "ಅಲಾ ಫಿಲ್‌ ಅರ್‌" ಎಂಬ ಪದ, ಪ್ರಯೋಗವಾಗಿದೆ. ಇದರ ಅರ್ಥ- ಅವನು ಭೂಮಿಯಲ್ಲಿ ತಲೆಯೆತ್ತಿದನು, 
ಬಂಡಾಯ ನೀತಿ ಕೈಗೊಂಡನು, ತನ್ನ ನೈಜ ನೆಲೆಯಾಗಿರುವ ದೇವದಾಸ್ಕವನ್ನು ವರಿ ನಿರಂಕುಶತೆ ಮತ್ತು ದೇವತ್ವದ ರೂಪವನ್ನು 
ಧರಿಸಿಕೊಂಡನು. ಗರ್ವಿಷ್ಮ್ಠನೂ, ಕ್ರೂರಿಯೂ ಆಗಿ ಅಕ್ರಮ ಅತ್ಕಾಚಾರಗಳನ್ನೆಸಗತೊಡಗಿದನು ಎಂದಾಗಿದೆ. 

4. ದೇಶವಾಸಿಗಳೆಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಹಾಗೂ ಎಲ್ಲರಿಗೂ ಸಮಾನ ಹಕ್ಕುಗಳು ಪ್ರಾಪ್ತವಾಗಬೇಕೆಂಬುದು 
ಅವನ ಸರಕಾರದ ಧೋರಣೆಯಾಗಿರಲಿಲ್ಲ, ಅವನು ನಾಗರಿಕತೆ ಮತ್ತು ರಾಜಕೀಯದ ಹೊಸ ರೀತಿಯೊಂದನ್ನು ಅಳವಡಿಸಿಕೊಂಡಿದ್ದನು. 
ಪ್ರಜೆಗಳನ್ನು ವರ್ಗಗಳಾಗಿ ವಿಭಜಿಸಿದನು. ಒಂದು ವರ್ಗಕ್ಕೆ ರಿಯಾಯಿತಿಗಳನ್ನು ಕೊಟ್ಟು ಅವರನ್ನು ಆಡಳಿತ ವರ್ಗವಾಗಿ ಮಾಡಿ 
ಕೊಂಡನು. ಇನ್ನೊಂದು ವರ್ಗದವರ ಹಕ್ಕುಗಳನ್ನೆಲ್ಲ ಕಸಿದುಕೊಂಡು ಅವರನ್ನು ಅಧೀನಗೊಳಿಸಿ ಮರ್ದನಕ್ಕೊಳಪಡಿಸಿದನು. 


ಕಾಂಡ-20 


264 | ಕುರ್‌ಆನ್‌ ವ್ಯಾಖ್ಯಾನ 


و ಹಮಹಿ EEG‏ 
AST‏ داد ری وَرَعوں > 

TESS ASL یٹ رکا کا‎ gb 
ہت کا شر * اکا‎ pe وکنا جذت سکب‎ 


ಗಂಡು ಮಕ್ಕಳನ್ನು ವಧಿಸುತ್ತಿದ್ದನು ಮತ್ತು ಹೆಣ್ಣು ಮಕ್ಕಳನ್ನು ಬದುಕಿರಲು ಬಿಡುತ್ತಿದ್ದನು. ನಿಜಕ್ಕೂ ಅವನು 
ದಂಗೆಕೋರರಲ್ಲಾಗಿದ್ದನು. ನಾವು ಭೂಮಿಯಲ್ಲಿ ತುಳಿಯಲ್ಪಟ್ಟವರ ಮೇಲೆ تو‎ ತೋರಬೇಕೆಂದೂ ಅವರನ್ನು 
ನಾಯಕರಾಗಿ ಮಾಡಿ ಬಿಡಬೇಕೆಂದೂ ಅವರನ್ನೇ ಉತ್ತರಾಧಿಕಾರಿಗಳಾಗಿ ಮಾಡಬೇಕೆಂದೂ? ಭೂಮಿಯಲ್ಲಿ 
ಅವರಿಗೆ ಪ್ರಭುತ್ವ ನೀಡಬೇಕೆಂದೂ ಫಿರ್‌ಔನ್‌, ಹಾಮಾನ್‌ ಮತ್ತು ಅವರ ಸೇನೆಗಳಿಗೆ ಯಾವುದರ 
ಭಯವಿತ್ತೋ ಅದನ್ನೇ ತೋರಿಸಿಕೊಡಬೇಕೆಂದೂ `'ಬಯಸಿದ್ದೆವು. 

(7-9) ನಾವು ಮೂಸಾರ ತಾಯಿಗೆ, "ಇದಕ್ಕೆ ಮೊಲೆ ಹಾಲುಣಿಸು. ಮುಂದೆ ನಿನಗೆ ಇದರ ಪ್ರಾಣದ 
ಬಗೆಗೆ ಭಯವುಂಟಾದರೆ ಇದನ್ನು ನದಿಯಲ್ಲಿ ಹಾಕಿ ಬಿಡು. ನೀನು ಕೊಂಚವೂ ಭಯಪಡಬೇಡ. ವೃಥೆಪಡಬೇಡ. 


5. ಬೈಬಲಿನ ವಿಮೋಚನಾ ಕಾಂಡ ಭಾಗ- 1ರ, 8-16 ಸೂಕ್ತಗಳಲ್ಲಿ ಈ ವಿಷಯದ ಕುರಿತು ಬಂದಿರುವ ವಿವರಗಳಿಂದ 
ತಿಳಿಯುವಂತೆ- ಹ. ಯೂಸುಫ್‌ರ(ಅ) ಕಾಲದ ಬಳಿಕ ಈಜಿಪ್ಟ್‌ನಲ್ಲಿ ಒಂದು ಜನಾಂಗೀಯ ಕ್ರಾಂತಿಯುಂಟಾಗಿತ್ತು. ಆಡಳಿತವು 
ಪುನಃ ಕಿಬ್ರಿಗಳ ವಶಕ್ಕೆ ಬಂದಾಗ ಹೊಸ ಜನಾಂಗ ಪಕ್ಸಪಾತಿ ಸರಕಾರವು ಬನೀ ಇಸ್ರಾಈಲರ ಬಲ ಮುರಿಯಲು ಸಕಲ 
ಪ್ರಯತ್ನಗಳನ್ನೂ ಮಾಡಿತ್ತು. ಬನೀ ಇಸ್ರಾಈಲರನ್ನು ಅಪಮಾನಿಸುವ, ನಿಂದಿಸುವ ಮತ್ತು ಅವರನ್ನು ಕೀಳ್ದರ್ಜೆಯ ಕೆಲಸ 
ಗಳಿಗಾಗಿಯೇ ಮೀಸಲಾಗಿಡುವುದಕೃಷ್ಟೇ ತೃಪ್ತರಾಗದೆ ಅವರ ಸಂಖ್ಯೆಯನ್ನು ಕಡಿಮೆಗೊಳಿಸಲಿಕ್ಕಾಗಿ ಅವರ ಗಂಡು ಮಕ್ಕ ಳನ್ನು 
ಕೊಂದು ಹೆಣ್ಣು ಮಕ್ಕಳನ್ನು ಮಾತ್ರ ಉಳಿಸಿ ಅವರ ಸ್ತ್ರೀಯರು ಕ್ರಮೇಣ ಕಿಬ್ರಿಗಳ ಅನುಭೋಗಕ್ಕೆ روہ‎ ರುವಂತೆಯೂ ಅವರಲ್ಲಿ 
ಇಸ್‌ರಾಈಲೀಗಳ ಬದಲಿಗೆ ಕಿಬ್ರಿ ಸಂತತಿ ಉಂಟಾಗುವಂತೆಯೂ ಪ್ರಯತ್ನಿಸಲಾಯಿತು. ಹರ್ರುತ್‌ ಯೂಸುಫ್‌ (ಅ) ನಿಧನರಾಗಿ 
ಒಂದು ಶತಮಾನದ ನಂತರ ಈ ಕ್ರಾಂತಿಯುಂಟಾಗಿತ್ತೆಂದು مک‎ ದಿನಲ್ಲಿದೆ. 

6. ಅರ್ಥಾತ್‌- ಅವರಿಗೆ ಭೂಮಿಯಲ್ಲಿ ಅಡಳಿತಾಧಿಕಾರ ಮತ್ತು ಮಾರ್ಗದರ್ಶಕರ ಸ್ಥಾನ ನೀಡಬೇಕೆಂದು. 

7. ಅರ್ಥಾತ್‌- ಅವರಿಗೆ ಭೂಮಿಯ ಉತ್ತರಾಧಿಕಾರವನ್ನು ಕೊಟ್ಟು ಅವರನ್ನು ಆಡಳಿತಗಾರರಾಗಿ ಮಾಡಬೇಕೆಂದು. 

8. ಹಾಮಾನ್‌ ಎಂಬವನು ಇರಾನಿನ ಅಖ್ಕ್‌ವೀರಸ್‌ ಅರ್ಥಾತ್‌ ಖಶ್ಕಾ رن :یں‎ ಆಸ್ಥಾನದ ಒಬ್ಬ ಅಧಿಕಾರಿ 
ಯಾಗಿದ್ದನೆಂದೂ ಆ ಅರಸನ ಕಾಲವು ಹ. -ಮೂಸಾರ(ಅ) ಕಾಲಕ್ಕಿಂತ ನೂರಾರು ವರ್ಷಗಳ ಅನಂತರ ಕ್ರಿ ಕ್ರಿ.ಪೂ. 486ರಿಂದ 
465ರೊಳಗಿನ ಕಾಲವಾಗಿತ್ತೆಂದೂ ಇಷ್ಟಾಗಿಯೂ ಕುರ್‌ಆನ್‌ ಮಾತ್ರ ಅವನನ್ನು ಈಜಿಪ್ಪಿಗೆ ಒಯ್ದು ಫಿರ್‌ಔನನ ' ಮಂತ್ರಿ ಪದದಲ್ಲಿ 
ಕೂರಿಸಿದೆ ಎಂದೂ ಸಾಬೀತುಪಡಿಸಲು ಪಶ್ಚಿಮದಲ್ಲಿರುವ ಪೌರ್ವಾತ್ಮ ವಿಷಯಗಳ ತಜ್ಞರು ಬಹಳಷ್ಟು ಹೆಣಗಾಡಿದ್ದಾರೆ. ಅವರ 
ಬುದ್ದಿಗೆ ಪಕ್ಷಪಾತದ ತೆರೆ ಬದ್ದಿಲ್ಲವೆಂದಾದರೆ, ಅಖ್ಸ್‌ವೀರಸ್‌ನ ಆಸ್ಥಾನದಲ್ಲಿದ್ದ ಹಾಮಾನನಿಗೆ ಮುಂಚೆ ಈ ಜಗತ್ತಿನಲ್ಲಿ ಆ 
ಹೆಸರಿನವನಾರೂ ಗತಿಸಿಲ್ಲವೆಂದು ಖಚಿತವಾಗಿ ಹೇಳಲು ತಮ್ಮ ಬಳಿ ಅಂತಹ ಐತಿಹಾಸಿಕ ದಾಖಲೆಯೇನಾದರೂ ಇದೆಯೇ ಎಂದು 
ಸ್ವತಃ ಯೋಚಿಸಬೇಕು. ಇಲ್ಲಿ ಪ್ರಸ್ತಾಪಿಸಲಾಗಿರುವ ಪಿರ್‌ಔನನ ಎಲ್ಲ ಮಂತ್ರಿ ಮಾಗಧರ ಮತ್ತು ಆಸ್ಥಾನಿಗರ ವಿವರಗಳಿರುವ 
: ಪಟ್ಟಿಯೊಂದು ಅತ್ಯಂತ ವಿಶ್ವಸನೀಯ ಮೂಲಗಳಿಂದ ಇವರಿಗೆ ಲಭಿಸಿದ್ದು, ಅದರಲ್ಲಿ ಹಾಮಾನನ ಹೆಸರು ಇಲ್ಲ ್ಲಿವೆಂದಾದರೆ, 
ಅವರು ಅದನ್ನು ಅಡೆಗಿಸಿಟಿ 3ಿರುವುದೇಕೆ? ಅದರ ಫೋಟೋ ಪ್ರತಿಯನ್ನು ಕೊಡಲೇ ಅವರು ಪ್ರಕಟಿಸಬೇಕು. ಏಕೆಂದರೆ ಕುರ್‌ಆನನ್ನು 
ಸುಳ್ಳಾಗಿಸಲಿಕ್ಕೆ ಇದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿ ಅಸ್ತ್ರ ಇನ್ನೊಂದು ಸಿಗಲಾರದು. 

9. ಇಂತಹ ಪರಿಸ್ಥಿ ತಿಯಲ್ಲಿ ಓರ್ವ ಇಸ್ರಾಈಲಿ ದಂಪತಿಗಳಿಗೆ, ಜಗತ್ತು ಮೂಸಾ(ಅ) ಎಂಬ ಹೆಸರಿನಿಂದ ಗುರುತಿಸಿದಂತಹ 
ಒಲದು ಶಿಶು ಜನಿಸಿತೆಂಬ ವಿಷಯವನ್ನು ನಡುವೆ ಬಿಟ್ಟು ಬಿಡಲಾಗಿದೆ. ಬೈಬಲ್‌ ಮತ್ತು ತಲ್ಮೂದಿನ ವಿವರಣೆಯ ಪ್ರಕಾರ ಈ 
ಕುಟುಂಬವು ಹ. ಯಾಕೂಬ್‌ರ(ಆ) ಪುತ್ರ 'ಲಾವೀಯ ಸಂತತಿಗೆ ಸೇರಿತ್ತು. ಇವೆರಡು ಗ್ರಂಥಗಳಲ್ಲೂ ಹ. ಮೂಸಾರ(ಅ) ತಂದೆಯ 


ಕಾಂಡ-20 


28. ಅಲ್‌ ಕಸಸ್‌ 265 


RELOCATE NGI 
و مو‎ EES و مان‎ GE EI EG 

Gs Sh‏ کرٹ عین 3 SENS‏ سم 

LO ಔತ می‎ ೩2 2 KASEY 25 $10 


ನಾವು ಭು ನಿನ್ನ ಬಳಿಗೇ ಮರಳಿ ತರುವೆವು ಮತ್ತು ಇದನ್ನು ಸಂದೇಶವಾಹಕರಲ್ಲಿ ಸೇರಿಸುವೆವು" 
ಎಂದು ಸೂಚನೆ ನೀಡಿದೆವು” ಕೊನೆಗೆ ಫಿರ್‌ಔನನ ಮನೆಯವರು- ತಮ್ಮ ಶತ್ರುವಾಗಲು ಮತ್ತು ತಮ್ಮ 
ವೃಥೆಗೆ ಕಾರಣವಾಗಲು ಅದನ್ನು (ನದಿಯಿಂದ) ಎತ್ತಿಕೊಂಡರು.!! ನಿಜಕ್ಕೂ ಫಿರ್‌ಔನನೂ ಹಾಮಾನನೂ 
ಅವನ ಸೇನೆಗಳೂ (ತಮ್ಮ ತಂತ್ರದಲ್ಲಿ) ತಪ್ಪಿ ಬಿದ್ದಿದ್ದರು. ಫಿರ್‌ಔನನ ಪತ್ನಿಯು (ಅವನೊಡನೆ) "ಇದು 
ನನಗೂ, ನಿನಗೂ ಕಣ್ಮನಗಳಿಗೆ ತಂಪಾಗಿದೆ. ಇದನ್ನು ವಧಿಸಬೇಡ. ಇದು ನಮಗೆ ಲಾಭದಾಯಕ 
ವಾಗಲೂಬಹುದು ಅಥವಾ ನಾವು ಇದನ್ನು ಮಗನಾಗಿ ಮಾಡಿಕೊಳ್ಳಲೂಬಹುದು" ಎಂದಳು. ಅವರು 
(ಪರಿಣಾಮದ ಬಗ್ಗೆ) ಅಜ್ಞರಾಗಿದ್ದರು. 


ಹೆಸರು 'ಇಮ್ರಾಮ್‌' ಎಂದಿದೆ. ಕುರ್‌ಆನ್‌ ಈ ಪದವನ್ನು 'ಇಮ್ರಾನ್‌' ಎಂದು ಉಚ್ಛರಿಸುತ್ತದೆ. ಹ. ಮೂಸಾ(ಅ) ಜನಿಸುವುದಕ್ಕೆ 
ಮುಂಚೆ ಅವರಿಗೆ ಇಬ್ಬರು ಮಕ್ಕಳು ಜನಿಸಿದ್ದರು. ಹಿರಿಯವಳೆ ಹೆಸರು ಮಿರ್ಯಮ್‌(ಬiam) ಎಂದಿದ್ದು ಅವರ ಪ್ರಸ್ತಾಪ ಮುಂದೆ 
ಬರಲಿದೆ. ಅವರಿಗಿಂತ ಸಣ್ಣವರು ಹ. ಹಾರೂನ್‌ರಾಗಿದ್ದರು(ಅ). 

10. ಅರ್ಥಾತ್‌- ಹುಟ್ಟಿದ ಕೂಡಲೇ ನದಿಗೆ ಹಾಕಬೇಕೆಂದು ಅಪ್ಪಣೆಯಾಗಿರಲಿಲ್ಲ. ಅಪಾಯ ತಲೆದೋರುವ ವರೆಗೂ 
ಮಗುವಿಗೆ ಹಾಲುಣಿಸುತ್ತಿರು. ರಹಸ್ಯ ಬಯಲಾಗುವುದೆಂಬ ಸಂದೇಹವುಂಟಾದೊಡನೆ ಏನೂ ಭಯಪಡದೆ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು 
ನದಿಯಲ್ಲಿ ಹಾಕಿಬಿಡು ಎಂದು ಆದೇಶಿಸಲಾಯಿತು. ಜನಿಸಿದ ಬಳಿಕ ಮೂರು ತಿಂಗಳ ವರೆಗೆ ಹ ಮೂಸಾರ(ಅ) ತಾಯಿ ಅವರನ್ನು 
ಬಚ್ಚಿಟ್ಟರೆಂದು ಬೈಬಲಿನಲ್ಲಿದೆ. ಆ ಕಾಲದಲ್ಲಿ ಫಿರ್‌ಔನನ ಸರಕಾರವು ಬೇಹುಗಾರ ಸ್ತ್ರೀಯರನ್ನು ಬಿಟ್ಟಿತ್ತೆಂದೂ ಅವರು ಸಣ್ಣ ಸಣ್ಣ 
ಮಕ್ಕಳನ್ನೆತ್ತಿಕೊಂಡು ಇಸ್ರಾಈಲೀಗಳ ಮನೆಗಳಿಗೆ ಹೋಗುತ್ತಿದ್ದರೆಂದೂ ಇಸ್ರಾಈಲೀಗಳ ಮನೆಯ ಮುಂದೆ ಈ ಮಕ್ಕಳನ್ನು 
ಯಾವುದಾದರೂ ವಿಧದಿಂದ ಕೂಗುವಂತೆ ಮಾಡಿ, ಇಸ್‌ರಾಈಲೀಗಳು ತಮ್ಮಲ್ಲಿ ಮಗುವನ್ನೇನಾದರೂ ಬಚ್ಚಿಟ್ಟಿದ್ದರೆ ಬೇರೆ ಮಗುವಿನ 
ಅಳುವನ್ನು ಕೇಳಿ ಅದೂ ಅಳುವಂತೆ ಮಾಡುತ್ತಿದ್ದರೆಂದೂ ತಲ್ಮೂ ದಿನಲ್ಲಿದೆ. ಈ ನವೀನ ಮಾದರಿಯ ಬೇಹುಗಾರಿಕೆಯಿಂದ ಹೆ. 
ಮೂಸಾರ(ಲ) ತಾಯಿ ಕಂಗೆಟ್ಟು ತನ್ನ ಮಗುವಿನ ಪ್ರಾಣವನ್ನು ರಕ್ಲಿಸಲಿಕ್ಕಾಗಿ, ಹುಟ್ಟಿದ ಮೂರು ತಿಂಗಳ ಬಳಿಕ ಅದನ್ನು ನದಿಯಲ್ಲಿ 
ಹಾಕಿಬಿಟ್ಟರೆಂದೂ ತಲ್ಮೂ ದಿನಲ್ಲಿದೆ. ಇಷ್ಟರಮಟ್ಟಿಗೆ ಇವೆರಡೂ ಗ್ರಂಥಗಳ ವಿವರಣೆಯು ಕುರ್‌ಅನಿಗೆ ಅನುಗುಣವಾಗಿದೆ. ಆದರೆ 
ಈ ಕುರಿತು ಕುರ್‌ಆನಿನಲ್ಲಿ. ವಿವರಿಸಿರುವ ಅತ್ಯಂತ ಪ್ರಮುಖ ವಿಷಯದ ಪ್ರಸ್ತಾಪವು ಇಸ್ರಾಈಲೀ ವರದಿಗಳಲ್ಲಿ ಕೆಂಡು ಬರುವುದಿಲ್ಲ. 
ಹ. ಮೂಸಾರ(ಅ) ತಾಯಿಯು ಈ ಕೆಲಸವನ್ನು ಅಲ್ಲಾಹನ ಸೂಚನೆಯಂತೆ ಮಾಡಿದ್ದರು ಮತ್ತು ಹೀಗೆ ಮಾಡಿದರೆ ನಿಮ್ಮ 
ಮಗುವಿಗೇನೂ ಅಪಾಯ ತಟ್ಟದು. ನಿಮ್ಮ ಮಗುವನ್ನು ನಿಮ್ಮ ಬಳಿಗೇ ಮರಳಿಸಲಾಗುವುದು ಮತ್ತು ನಿಮ್ಮ ಮಗು ಮುಂದೆ ನಮ್ಮ 
ಸಂದೇಶವಾಹಕನಾಗಲಿರುವನೆಂದು ಅಲ್ಲಾಹನು ಮೊದಲೇ ಅವರಿಗೆ ತಿಳಿಸಿ ಸಾಂತ್ವನ ಪಡಿಸಿದ್ದನು ಎಂಬುದೇ ಆ ವಿಷಯ. 

11. ಇದು ಅವರ ಉದ್ದೇಶವಾಗಿರಲಿಲ್ಲ. ಅವರು ಎತ್ತಿಕೊಳ್ಳುತ್ತಿದ್ದ ಮಗುವಿನ ಕೈಯಿಂದಲೇ ಕೊನೆಗೆ ಅವರ ಸರ್ವನಾಶ 
ಅಗಲಿಕ್ಕಿದೆಯೆಂಬುದೇ ಈ ಕಾರ್ಯದ ವಿಧಿಯಾಗಿತ್ತು. 

12. ಈ ವಿವರಣೆಯಿಂದ ವಿಶದವಾಗುವ ವಿಷಯವೇನೆಂದರೆ, ಪೆಟ್ಟಿಗೆ ಅಥವಾ ಬುಟ್ಟಿಯು ನದಿಯಲ್ಲಿ ತೇಲಿಕೊಂಡು 
ಫಿರ್‌ಔನನ ಅರಮನೆಗಳಿರುವ ಜಾಗಕ್ಕೆ ತಲಪಿದಾಗ ಫಿರ್‌ಔನನ ಸೇವಕರು ಅದನ್ನು ಹಿಡಿದು ' ಅರಸನ ಮತ್ತು ರಾಣಿಯ 
ಮುಂದಿಟ್ಟರು. ಅಥವಾ ರಾಜನು ಮತ್ತು ರಾಣಿಯು ಸ್ವತಃ ವಿಹಾರಾರ್ಥ ನದಿ ಕಿನಾರೆಗೆ ಹೋಗಿದ್ದು, ಆ ಬುಟ್ಟಿಯು ಅವರ 
ಕಣ್ಣಿಗೆ ಬಿದ್ದು ಅವರ ಅಪ್ಪಣೆಯ ಮೇರೆಗೇ ಅದನ್ನು ಹೊರ ತೆಗೆದಿರಲೂಬಹುದು. ಅದರಲ್ಲಿ ಮಗುವೊಂದು ಇರುವುದನ್ನು 
ಕಂಡು. ಸಂದರ್ಭಕ್ಕನುಸಾರ ಇದೊಂದು ಇಸ್ರಾಈಲೀಯರ ಮಗುವಾಗಿರಬಹುದೆಂದು ಸುಲಭವಾಗಿ ಊಹಿಸಬಹುದಾಗಿತ್ತು. ಕೆಲವು 


ಕಾಂಡ-20 


ےم 


SNA ون‎ TURE FUSSY 
MAS EERE AS EE 
ENN 


(10-13) ಅತ್ತ 'ಮೂಸಾ'ರ ತಾಯಿಯ ಹೃದಯ ತಳಮಳಿಸುತ್ತಿತ್ತು. ಅವಳು (ನಮ್ಮ ವಾಗ್ದಾನದ 
ಮೇಲೆ) ವಿಶ್ವಾಸವಿರಿಸುವವರಲ್ಲಾಗಲೆಂದು ನಾವು 'ಅವಳಿಗೆ ಸಾಂತ್ವನ ನೀಡದಿರುತ್ತಿದ್ದರೆ ಅವಳು ಗುಟ್ಟನ್ನು 
ರಟ್ಟು ಮಾಡಿ ಬಿಡುತ್ತಿದ್ದಳು. ಅವಳು ಮಗುವಿನ ಸಹೋದರಿಯೊಡನೆ ಅದರ ಹಿಂದೆಯೇ ಹೋಗೆಂದಳು. 
ಆ ಪ್ರಕಾರ ಅವಳು (ಶತ್ರುಗಳಿಗೆ) ಅದರ ಸುಳಿವು ಸಿಗದ ರೀತಿಯಲ್ಲಿ ಬದಿಯಿಂದ ನೋಡುತ್ತಲೆ ಇದ್ದಳು! 
ಮತ್ತು ನಾವು ಆ ಮಗುವಿನ ಪಾಲಿಗೆ ಹಾಲುಣಿಸುವ ಸ್ತೀಯರ ಸ್ತನಗಳನ್ನು ಮೊದಲೇ ನಿಷಿದ್ದಗೊಳಿಸಿ 
ಬಿಟ್ಟಿದ್ದೆವು. (ಇದನ್ನು ಕೆಂಡು) ಆ ಹುಡುಗಿಯು ಅವರೊಡನೆ, "ಹಿತಾಕಾಂಕ್ಸೆಯೊಂದಿಗೆ ಇದರ ಪೋಷಣೆಯ 
ಹೊಣೆ ವಹಿಸತಕ್ಕಂತಹ ಮನೆಯವರನ್ನು ನಾನು ನಿಮಗೆ ತೋರಿಸಿ ಕೊಡಲೇ?" ಎಂದು ಕೇಳಿದಳು. 


ಅತಿವಿಧೇಯ ಸೇವಕರು "ಪ್ರಭೂ! ಇದು ಇಸ್ರಾಈಲರ ಮಗುವಾಗಿರಬಹುದು. ಇದನ್ನು ಕೂಡಲೇ ಕೊಂದು ಬಿಡಿ. ಇದೂ ಒಂದು 
ಸರ್ಪದ ಮರಿಯಾಗಿರಬಹುದು” ಎಂದು ಹೇಳಿರಲೂಬಹುದು. ಆದರೆ ಫಿರ್‌ಔನನ صا‎ ಎಷ್ಟಾದರೂ ಒಬ್ಬ ಸ್ತ್ರೀ ತಾನೇ? 
ಅವಳು ಮಕ್ಕೆಳಿಲ್ಲದವಳಾಗಿದ್ದಿರಬಹುದು. ಸೂರಃ ತಾಹಾದಲ್ಲಿ ಹೇಳಲಾಗಿರುವಂತೆ (39ನೇ ಸೂಕ್ತ) ಆ ಮಗು دہ‎ ಸುಂದರವೂ 
ಅತ್ಕಾಕರ್ಷಕವೂ ಆಗಿದ್ದಿತು. ಆದುದರಿಂದ ಆ ಸ್ತ್ರೀಗೆ ಸಹಿಸಲಾಗಲಿಲ್ಲ. ಅವಳು "ಇದನ್ನು ವಧಿಸಬೇಡಿ, ಇದನ್ನು ಸಾಕೋಣ. 
ಇದು ನಮ್ಮಲ್ಲಿ ಪೋಷಿಸಲ್ಪಟ್ಟರೆ ಮತ್ತು ನಾವು ಇದನ್ನು ಮಗನಾಗಿ ಮಾಡಿಕೊಂಡರೆ ತಾನು ಇಸ್ರಾಈಲೀ ಎಂದು ಅದಕ್ಕೆ 
ತಿಳಿಯುವುದು ಹೇಗೆ? ಇದು ತನ್ನನ್ನು ಫಿರ್‌ಔನನ ಕುಲದವನೆಂದೇ ತಿಳಿದುಕೊಳ್ಳುವುದು. ಇದರ ಯೋಗ್ಯತಾರ್ಹತೆಗಳು 
ಇಸ್ರಾಈಲರ ಬದಲಿಗೆ ನಮಗೆ ಫಲಕಾರಿಯಾಗುವವು” ಎಂದು ಹೇಳಿದಳು. "ಮೂಸಾರನ್ನು(ಅ) ಸಾಕೋಣ ಮತ್ತು ಪುತ್ರನನ್ನಾಗಿ 
ಮಾಡಿಕೊಳ್ಳೋಣ” ಎಂದು ಹೇಳಿದುದು ಫಿರ್‌ಔನನ ಮಗಳೆಂದು ಬೈಬಲ್‌ ಮತ್ತು ತಲ್ಮೂದಿನಲ್ಲಿದೆ. ಆದರೆ ಕುರ್‌ಆನ್‌ ಸ್ಪಷ್ಟ 
ಮಾತುಗಳಲ್ಲಿ 'ಇಮ್‌ರಲತು ಫಿರ್‌ಔನ' (ಫಿರ್‌ಔನನ رع‎ ಎಂದು ಹೇಳುತ್ತದೆ. ಅನೇಕ ಶತಮಾನಗಳ ತರುವಾಯ 
ಕ್ರೋಢೀಕೃತವಾದ ಬಾಯ್ದೆರೆ ವರದಿಗಳಿಗಿಂತ ಅಲ್ಲಾಹನ ನೇರವಾದ ಹೇಳಿಕೆಯೇ ಭರವಸೆಗೆ ಯೋಗ್ಯವಾದುದೆಂಬುದು ವ್ಯಕ್ತ. 
ವೃಥಾ ಇಸ್ರಾಈಲೀ ವರದಿಗಳೊಂದಿಗೆ ಅನುಯೋಜ್ಯಗೊಳಿಸಲಿಕ್ಕಾಗಿ ಅರಬೀ ಭಾಷಾ ನುಡಿಗಟ್ಟು ಮತ್ತು ಪ್ರಯೋಗಕ್ಕೆ ವಿರುದ್ಧವಾಗಿ 
'ಇಮ್‌ರಅತು ಫಿರ್‌ಔನ' ಎಂಬುದನ್ನು 'ಫಿರ್‌ಔನನ ವಂಶದ ಒಬ್ಬ لع‎ ಎಂದು ಅರ್ಥಕಟ್ಟುವ ಅಗತ್ಯವೇ ಇಲ್ಲ. 

13. ಅರ್ಥಾತ್‌- ಬಾಲಕಿಯು ಆ ಬುಟ್ಟಿಯ ಮೇಲೆ ಯಾವ ರೀತಿ ದೃಷ್ಟಿಯಿಟ್ಟಿದ್ದಳೆಂದರೆ ಒಂದೆಡೆ ಆ ಬುಟ್ಟಿಯನ್ನು 
ನೋಡುತ್ತಾ ಅದರ ಜೊತೆ ಜೊತೆಗೇ ನಡೆಯುತ್ತಲೂ ಇದ್ದಳು. ಇನ್ನೊಂದೆಡೆ ತನಗೆ ಆ ಬುಟ್ಟಿಯಲ್ಲಿನ ಮಗುವಿನ ಜೊತೆ 
ಸಂಬಂಧವಿದೆ ಎಂಬುದು ಶತ್ರುಗಳಿಗೆ ತಿಳಿಯದಂತೆಯೂ ಎಚ್ಚರಿಕೆ ವಹಿಸಿದಳು. 

14, ಮಗುವಿಗೆ ಮೊಲೆ ಹಾಲನ್ನುಣಿಸಲಿಕ್ಕಾಗಿ ಫಿರ್‌ಔನನ ಪತ್ನಿ ಯಾವ ಬಾದಿಯನ್ನು ಕರೆತರಿಸಿದರೂ ಮಗು ಆ ಸ್ತ್ರೀಯ 
ಸ್ತನಕ್ಕೆ ಬಾಯಿ. ತಾಗಿಸುತ್ತಿರಲಿಲ್ಲ. 

15. ತಮ್ಮನು ಫಿರ್‌ಔನನ ಅರಮನೆಗೆ ತಲಪಿದ ಬಳಿಕ ಅಕ್ಕೆ ಬಹಳ ಚಾಣಾಕ್ಟತೆಯಿಂದ ಅರಮನೆಯ ಸುತ್ತಲೂ 
ತಿರುಗಾಡುತ್ತಿದ್ದಳು. ಮಗು ಯಾರ ಮೊಲೆ ಹಾಲನ್ನೂ ಕುಡಿಯುವುದಿಲ್ಲವೆಂದು ಆ ಚತುರೆಗೆ ತಿಳಿದಾಗ, ನೆಟ್ಟಗೆ ಅರಮನೆಯೊಳಕ್ಕೆ 
ಹೋಗಿ ಈ ಮಗುವನ್ನು ಮುದ್ದಾಗಿ ಪಾಲಿಸತಕ್ಕ ಒಬ್ಬ ಒಳ್ಳೆಯ ದಾದಿಯ ಸುಳಿವನ್ನು ಕೊಡಬಲ್ಲೆನೆಂದು ಹೇಳಿದಳು. ಪ್ರಾಚೀನ 
ಕಾಲದಲ್ಲಿ ಆ ಪ್ರದೇಶದ ಕುಲೀನ ಮನೆತನದವರು ತಮ್ಮ ಶಿಶುಗಳನ್ನು ತಾವೇ ಸಾಕುವುದರ ಬದಲಿಗೆ ಸಾಮಾನ್ಮವಾಗಿ ದಾದಿಗಳ 
ವಶಕ್ಕೆ ಕೊಡುವ ಮತ್ತು ದಾದಿಯರು ಮಗುವನ್ನು ತಮ್ಮ ಬಳಿಯಲ್ಲೇ ಇರಿಸಿ ಪೋಷಿಸುವ ರೂಢಿ ಇತ್ತೆಂಬುದು ಗಮನಾರ್ಹ 
ವಾಗಿದೆ. ಆದ್ದರಿಂದಲೇ ಹ. ಮೂಸಾರ(ಅ) ಅಕ್ಕ ನಾನೊಬ್ಬ ಒಳ್ಳೆಯ ದಾದಿಯನ್ನು ಕರೆ ತರುತ್ತೆ: ೀನೆನ್ನಲಿಲ್ಲ. ಮಗುವಿನ ಪಾಲನೆ 
ಪೋಷಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡಬಲ್ಲವರ ಮನೆಯನ್ನು ತೋರಿಸಿಕೊಡುತ್ತೇನೆ ಎಂದಳು. 


ಕಾಂಡ-2೦ 


28. ಅಲ್‌ ಕಸಸ್‌ 267 


[A Ln EN کی تفہ عدتی‎ 17 Bare 
| CNSR وه‎ 


5S ت و یتعلو ان وعں‎ | ಖಿ 


fa 
} 
& SEU EES SES EEL SAT لو‎ 
۲ کر کت س‎ BS 
MSIE SF NESE 6S AS 
ಈ ರೀತಿ ನಾವು ಮೂಸಾರನ್ನು*" ಅವರ ಮಾತೆಯ ಬಳಿಗೆ ಮರಳಿಸಿದೆವು. ಆಕೆಯ ಕಣ್ಣುಗಳು ತಂಪಾಗಲೆಂದು, 
ಆಕೆ ದುಃಖಿಸದಿರಲೆಂದು ಮತ್ತು ಅಲ್ಲಾಹನ ವಾಗ್ದಾನವು ಸತ್ಯವಾಗಿತ್ತೆ ೦ಬುದನ್ನು ಆಕೆ ತಿಳಿಯಲೆಂದು." 
ಆದರೆ ಹೆಚ್ಚಿನವರು ಇದನ್ನು ತಿಳಿಯುವುದಿಲ್ಲ. 
(14-17) ಮೂಸಾ ತಮ್ಮ ತುಂಬು ಯೌವನಕ್ಕೆ ತಲಪಿದಾಗ ಹಾಗೂ ಅವರ ಬೆಳವಣಿಗೆ 2ہ مہ7 3د20‎ 


ನಾವು ಅವರಿಗೆ ಹುಕ್ಕನ್ನೂ ಜ್ಞಾನವನ್ನೂ ನೀಡಿದೆವು. ನಾವು ಸಜ್ಜನರಿಗೆ ಇದೇ ರೀತಿ ಸತ್ಸಲವನ್ನು ದಯ 
ಪಾಲಿಸುತ್ತೇವೆ. (ಒಂದು ದಿನ) ನಗರವಾಸಿಗಳು ಅಲಕ್ಸ್ಯರಾಗಿದ್ದಾಗ ಅವರು ನಗರದೊಳಗೆ ಪ್ರವೇಶಿಸಿದರು.* 


16. ಮಗುವಿಗೆ 'ಮೂಸಾ' ಎಂಬ ಹೆಸರನ್ನು ಫಿರ್‌ಔನನ ಮನೆಯಲ್ಲಿಡಲಾಯಿತೆಂದು ಬೈಬಲ್‌ ಮತ್ತು ತಲ್ಮೂದಿನಿಂದ 
ತಿಳಿಯುತ್ತದೆ. ಇದು ಹಿಬ್ರೂ ಭಾಷೆಯ ಪದವಲ್ಲ. ಇದು ಕಿಬ್ರೀ ಭಾಷೆಯ ಪದವಾಗಿದ್ದು ಇದರ ಅರ್ಥ "ನಾನು ಇವನನ್ನು ನೀರಿನಿಂದ 
ಎತ್ತಿಕೊಂಡೆನು" ಎಂದಾಗಿದೆ. ಪ್ರಾಚೀನ ಈಜಿಪ್ಟ್‌ ಭಾಷೆಯಿಂದಲೂ ಹ. ಮೂಸಾರ(ಅ) ಹೆಸರಿನ ಈ ಮೂಲ ಸರಿಯೆಂದು 
ಸಾಬೀತಾಗುತ್ತದೆ. ಈ ಭಾಷೆಯಲ್ಲಿ 'ಮೂ' ಎಂದರೆ ನೀರು, 'ಓಶೇ' ಎಂದರೆ ರಕ್ಷಿಸಲ್ಪಟ್ಟ ಎಂದರ್ಥ. 

17. ಅಲ್ಲಾಹನ ಈ ಯುಕ್ತಿಪೂರ್ಣ ಹಂಚಿಕೆಯಿಂದಾದ ಪ್ರಯೋಜನವೇನೆಂದರೆ- ಹ. ಮೂಸಾ(ಅ) ನಿಜಕ್ಕೂ ಫಿರ್‌ಔನನ 
ರಾಜಕುಮಾರರಾಗಲಿಲ್ಲ. ಅವರು ತಮ್ಮ ತಂದೆ, ತಾಯಿ ಹಾಗೂ ಸಹೋದರ ಸಹೋದರಿಯರೊಂದಿಗೆ ಸಾಕಲ್ಪಟ್ಟು ಅವರಿಗೆ ತಮ್ಮ 
ಮೂಲದ ಪರಿಚಯ ಚೆನ್ನಾಗಿ ಆಯಿತು. ಕುಟುಂಬದ ಸಂಪ್ರದಾಯಗಳಿಂದಲೂ, ಹಿರಿಯರ ಮತದಿಂದಲೂ, ಅವರ ಜನಾಂಗ 
ದಿಂದಲೂ ಅವರ ಸಂಬಂಧವು ಕಡಿದು ಹೋಗಲಿಲ್ಲ. ಅವರು ಫಿರ್‌ಔನನ ಕುಟುಂಬದ ಒಬ್ಬ ವೃಕ್ತಿಯಾಗುವ ಬದಲಿಗೆ ತಮ್ಮ 
ಭಾವನೆಗಳು ಹಾಗೂ ವಿಚಾರಗಳ ದೃಷ್ಟಿಯಿಂದ, ಸಂಪೂರ್ಣವಾಗಿ ಬನೀ ಇಸ್‌ರಾಈಲರ ಒಬ್ಬ ವ್ಯಕ್ತಿಯಾಗಿಯೇ ಬೆಳೆದರು. 

18. ಅರ್ಥಾತ್‌- ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಪೂರ್ಣಗೊಂಡಾಗ. ಯಹೂದೀ ವರದಿಗಳಲ್ಲಿ 
ಹ. ಮೂಸಾರ(ಅ) ಆಗಿನ ಪ್ರಾಯದ ಬಗ್ಗೆ ವಿಭಿನ್ನ ಹೇಳಿಕೆಗಳಿವೆ. ಒಬ್ಬನು 18 ವರ್ಷಗಳೆಂದರೆ, ಇನ್ನೊಬ್ಬನು 20 ವರ್ಷವೆಂದೂ, 
ಬೇರೊಬ್ಬನು 40 ವರ್ಷಗಳೆಂದೂ ಹೇಳಿದ್ದಾರೆ. ಬೈಬಲ್‌ನ ಹೊಸ ಒಡಂಬಡಿಕೆಯಲ್ಲಿ ಪ್ರಾಯ 40 ವರ್ಷಗಳೆಂದಿದೆ (ಅಪೋಸ್ತಲರ 
ಕೃತ್ಯಗಳು 7:23) ಆದರೆ ಕುರ್‌ಆನ್‌ ಅವರ ಪ್ರಾಯವನ್ನು ಸೂಚಿಸಿಲ್ಲ. ಮುಂದೆ ಪ್ರಸ್ತಾಪಿಸಲಾಗಿರುವ ಘಟನೆ ಸಂಭವಿಸಿದಾಗ 
ಹ. ಮೂಸಾ(ಅ) ತುಂಬು ಯೌವನ ಪ್ರಾಯದವರಾಗಿದ್ದರೆಂದು ತಿಳಿದರೆ ಈ ಕಥೆಯ ಉದ್ದೇಶವನ್ನರಿಯಲು ಸಾಕಾಗುತ್ತದೆ. 

19. ಹುಕ್ಕ್‌ ಎಂದರೆ ಯುಕ್ತಿ, ಬುದ್ಧಿವಂತಿಕೆ, ಧೀಮಂತಿಕೆ ಮತ್ತು تہ لیج‎ ಶಕ್ತಿ. ಜ್ಞಾನವೆಂದರೆ ಧಾರ್ಮಿಕ ಮತ್ತು 
ಲೌಕಿಕ ಜ್ಞಾನಗಳೆರಡೂ ಸೇರುತ್ತವೆ. ಮಾತಾಪಿತರೊಂದಿಗೆ ಅವರ ಸಂಬಂಧ ಸ್ಥಿರವಾಗಿದ್ದುದರಿಂದ ಅವರಿಗೆ ತಮ್ಮ ಪೂರ್ವಜ 
[ಹ. ಯೂಸುಫ್‌, ಹೆ. ಯಾಕೂಬ್‌, ಹ. ಇಸ್ಲಾಕ್‌ ಮತ್ತು ಹೆ. ಇಬ್ರಾಹೀಮ್‌(ಅ)]ರ ಬೋಧನೆಗಳ ಅರಿವಾಯಿತು. ಅರಸನಲ್ಲಿ 
ರಾಜಕುಮಾರನ ನೆಲೆಯಲ್ಲಿ ಸಾಕಲ್ಪಟ್ಟ ಕಾರಣ ಆಗ ಈಜಿಪ್ಪಿನವರಲ್ಲಿ ಚಲಾವಣೆಯಲ್ಲಿದ್ದ ಎಲ್ಲ ವಿಧದ ಲೌಕಿಕ ವಿದೈಗಳೂ 
ಲಭಿಸಿದುವು, ಈ ಹುಕ್ಸ್‌ ಮತ್ತು ಜ್ಞಾನವೆಂದರೆ ಪ್ರವಾದಿತ್ವದ ಕೊಡುಗೆಯಲ್ಲ. ಏಕೆಂದರೆ ಅವರಿಗೆ ಪ್ರವಾದಿತ್ವ ಸಿಕ್ಕಿದುದು 
ಇದಾದ ಅನೇಕ ವರ್ಷಗಳ ತರುವಾಯ. ಈ ರಾಜಕುಮಾರಾವಸ್ಥೆಯಲ್ಲಿ ದೊರೆತ ಶಿಕ್ಷಣ ಮತ್ತು ತರಬೇತಿಯ ಕುರಿತು ಬೈಬಲಿನ 
ಅಪೋಸ್ತಲರ ಕೃತ್ಯಗಳು(7-22) ಎಂಬ ಬಾಗದಲ್ಲಿ "ಮೂಸಾ(ಅ) ಈಜಿಪ್ಪಿನವರ ಸಕಲ ವಿದ್ಯಾ ಪಾರಂಗತರಾದರು. ಅವರು ಕಾರ್ಯ 
ಮತ್ತು ಮಾತಿನಲ್ಲಿ ಪ್ರಬಲರಾಗಿದ್ದರು” ಎಂದಿದೆ. (ತಲ್ಮೂದಿನ ಉಲ್ಲೇಖಗಳು ಪುಟ: 129) 

20. ಅದು ಪ್ರಾತಕಾಲದ ಸಮಯವಾಗಿರಬಹುದು, ಬೇಸಿಗೆಯ ಮಧ್ಯಾಹ್ನ ಅಥವಾ ಚಳಿಗಾಲದ ರಾತ್ರಿಕಾಲವಾಗಿರಲೂಬಹುದು. 
ಆಗ ಬೀದಿಗಳು ನಿರ್ಜನವಾಗಿದ್ದುವು. ನಗರದಲ್ಲಿ ಮೌನ ಆವರಿಸಿತ್ತು. "ನಗರದೊಳಗೆ ಪ್ರವೇಶಿಸಿದರು" ಎಂಬ ಮಾತಿನಿಂದ ರಾಜಧಾನಿಯ 
ಅರಮನೆಗಳು ಸಾಮಾನ್ಮ ಜನ ನಿವಾಸ ಸ್ಥಳದಿಂದ ಹೊರಗಿದ್ದುವೆಂದು ವ್ಯಕ್ತವಾಗುತ್ತದೆ. ಹ. ಮೂಸಾ(ಅ) ಅರಮನೆಯಲ್ಲಿ 
ವಾಸಿಸುತ್ತಿದ್ದುದರಿಂದ "ನಗರದಲ್ಲಿ ಇಳಿದು ಬಂದರು” ಎಂದು ಹೇಳುವ ಬದಲಿಗೆ "ನಗರದೊಳಗೆ ಪ್ರವೇಶಿಸಿದರು” ಎನ್ನಲಾಗಿದೆ. 


ಕಾಂಡೆ-20 


268 ಕುರ್‌ಆನ್‌ ವ್ಯಾಖ್ಯಾನ 


ಹಿತ ۳ re ಕ‏ سوہ 
سس وو وت سح sa‏ 

9 O68 ا َو‎ Ml J کا 7 سرسے‎ ಒರ سس‎ 
Ky ات‎ ತರಹ A) 
GENS biG GH EF SEG 


ಅಲ್ಲಿ ಅವರು ಇಬ್ಬರು ಜಗಳಾಡುತ್ತಿರುವುದನ್ನು ಕಂಡರು. ಒಬ್ಬನು ಅವರ ಸ್ವಂತ ಜನಾಂಗದವನಾಗಿದ್ದನು. 
ಇನ್ನೊಬ್ಬನು ಅವರ ಶತ್ರು ಜನಾಂಗಕ್ಕೆ ಸೇರಿದವನಾಗಿದ್ದನು. ಅವರ ಜನಾಂಗದವನು ಶತ್ರು ಜನಾಂಗದವನ 
ವಿರುದ್ಧ ಅವರನ್ನು ಸಹಾಯಕ್ಕಾಗಿ ಕೂಗಿದನು. ಮೂಸಾ ಅವನಿಗೆ ಒಂದು ಗುದ್ದು ಕೊಟ್ಟರು. ಮತ್ತು 
ಅವನನ್ನು ಕೊನೆಗಾಣಿಸಿ ಬಿಟ್ಟರು. (ಈ ಕೃತ್ಯ ಸಂಭವಿಸಿ ಬಿಟ್ಟೊಡನೆ) ಮೂಸಾ, "ಇದು ಶೈತಾನನ ಕೆಲಸ. 
ಅವನು ಮಹಾ ಶತ್ರುವೂ ಸುಸ್ಪಷ್ಟ ದಾರಿಗೆಡಿಸುವವನೂ ಆಗಿರುತ್ತಾನೆ" ಎಂದರು. ತರುವಾಯ ಅವರು, "ನನ್ನ 
ಪ್ರಭೂ, ನನ್ನ ಮೇಲೆ ನಾನೇ ಅಕ್ರಮವೆಸಗಿ ಬಿಟ್ಟೆ. ನನ್ನನ್ನು ಕ್ಷಮಿಸು" ಎಂದರು.೫ ಆ ಪ್ರಕಾರ ಅಲ್ಲಾಹನು 
ಅವರನ್ನು ಕ್ಷಮಿಸಿದನು. ಅವನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” ಮೂಸಾ ಹೀಗೆ 


ಪ್ರತಿಜ್ಞೆ ಮಾಡಿದರು. "ನನ್ನ ಪ್ರಭೂ, ನೀನು ನನ್ನ ಮೇಲೆ ಈ ಉಪಕಾರವೆಸಗಿರುವೆ. ಇನ್ನು ಮುಂದೆ 
ನಾನೆಂದೂ ಅಪರಾಧಿಗಳ ಸಹಾಯಕನಾಗಲಾರೆ": 


21. ಮೂಲದಲ್ಲಿ 'ವಕರು' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ತಪರಾಕಿ ಹೊಡೆಯುವುದು(ಕಪಾಲಮೋಕ್ಷ) 
ಎಂದೂ, ಗುದ್ದು ಕೊಡುವುದು ಎಂದೂ ಆಗುತ್ತದೆ. ತಪರಾಕಿಗಿಂತ ಗುದ್ದಿನಿಂದ ಮರಣ ಸಂಭವಿಸುವ ಸಾ ಸಾಧ್ಯತೆ ಹೆಚ್ಚಿರುವುದ 
ರಿಂದ ನಾವು, ಗುದ್ದುಕೊಟ್ಟರೆಂದು ಅನುವಾದಿಸಿದ್ದೇವೆ. 

22. ಎಂತಹ ಪಶ್ಚಾತ್ತಾಪ ಮತ್ತು ಗಾಬರಿಯ ಅವಸ್ಥೆ ಸ್ಲೆಯಲ್ಲಿ ಅವರ ಬಾಯಿಯಿಂದ ಈ ಮಾತುಗಳು ಹೊರಟಿರಬಹು 
ದೆಂಬುದನ್ನು ಇದರಿಂದ ಅಂಬಾಜಿಸಬಹುದು. ಅವನನ್ನು ಕೊಲ್ಲ ಬೇಕೆಂಬುದು ಅವರ ಇರಾದೆಯಾಗಿರಲಿಲ್ಲ. ಕೊಲ್ಲ ಲಿಕ್ಕಾಗಿ 
ಅವರು ಗುದ್ದು ಕೊಟ್ಟದ್ದೂ ಅಲ್ಲ. ಆದ್ದರಿಂದಲೇ ಅವರು - ಇದು ಶೈತಾನನ ಯಾವುದೋ ಒಂದು ದುಷ್ಟ ಯೋಜನೆಯಾಗಿರ 
ಬೇಕು. ಅವನು ತನ್ನ ವಿರುದ್ಧ ಮಾತ್ರವಲ್ಲ ಸಮಸ್ತ ಬನೀ ಇಸ್ರಾಈಲರ ವಿರುದ್ಧ ಈಜಿಪ್ಟಿನಲ್ಲಿ ಬಂದು ಗೊಂದಲದ 
ಬಿರುಗಾಳಿಯೇ ಏಳಬೇಕೆಂದು ಬಗೆದು ಈ ಕಾರ್ಯವನ್ನು ನನ್ನಿಂದ ಮಾಡಿಸಿರಬೇಕು ಎಂದು ಹೇಳದರು. 

23 .'ಮಗ್ಗಿರತ್‌' ಎಂಬುದರ ಅರ್ಥ ಕಡೆಗಣಿಸುವುದು ಮತ್ತು ಕ್ಷಮಿಸುವುದೆಂದೂ ಆಗುತ್ತದೆ. ಮರೆಸುವುದು ಎಂದೂ ಆಗುತ್ತದೆ. 
ಹ. ಮೂಸಾರ(ಅ) ಪ್ರಾರ್ಥನೆಯ ತಾತ್ಸರ್ಯವು- ನನ್ನ ಈ ಪಾಪವನ್ನು (ಅದನ್ನು ನಾನು ಉದ್ದೇಶಪೂರ್ವಕವಾಗಿ ಮಾಡಿದುದಲ್ಲ ಗ್ಲಿವೆಂಬುದನ್ನು 
ನೀನು ಬಲ್ಲೆ) ಕ್ಷಮಿಸಿ ಬಿಡು ಮತ್ತು ಶತ್ರುಗಳಿಗೆ ಅದು ತಿಳಿದು ಹೋಗದಂತೆ ಅದನ್ನು ಮುಚ್ಚಿಯೂ ಬಿಡು ಎಂದಾಗಿತ್ತು. 

24. ಅರ್ಥಾತ್‌- ಅಲ್ಲಾಹನು ಅವರ ಈ ತಪ್ಪನ್ನು ಕ್ಷಮಿಸಿ ಬಿಟ್ಟನು ಮತ್ತು ಅದನ್ನು ಮರೆಸಿಯೂ ಬಿಟ್ಟನು. ಅಂದರೆ ಆ 
ಸಮಯದಲ್ಲಿ ಕಿಬ್ಬೀ ಜನಾಂಗದ ಯಾವನಾದರೂ ವ್ಯಕ್ತಿಯಾಗಿ, ಕಿಬ್ದೀ ಸರಕಾರದ ಜನವಾಗಲಿ ಈ ವಧೆಯ ಘಟನೆಯನ್ನು ಕಣ್ಣಾರೆ 
ಕಾಣುವ ರೀತಿಯಲ್ಲಿ ಆ ಕಡೆ ಸುಳಿಯಲಿಲ್ಲ. 

25. ಅರ್ಥಾತ್‌- ನನ್ನ ಅಪರಾಧವು ರಹಸ್ಯವಾಗಿಯೇ ಉಳಿಯುವಂತೆ, ಶತ್ರು ಜನಾಂಗದವರಾರೂ ನನ್ನನ್ನು ನೋಡದಂತೆ 
ಮತ್ತು ನಾನು ಸುರಕ್ಸಿ. ತವಾಗಿ « ತಪ್ಪಿಸಿಕೊಳ್ಳುವಂತೆ ಮಾಡಿದ ಉಪಕಾರ, 

26. ಹ. ಮೂಸಾರ(ಅ) ಈ ಪ್ರತಿಜ್ಞೆ ಬಹಳ ವಿಶಾಲ ಮಾತುಗಳಲ್ಲಿದೆ, ನಾನು ಯಾವುದೇ ಅಪರಾಧಿಯ ಸಹಾಯಕ 
ನಾಗಲಾರೆನೆಂಬುದು ಮಾತ್ರವಲ್ಲ, ಜಗತ್ತಿನಲ್ಲಿ ಅಕ್ರಮ ಅತ್ಕಾಚಾರಗಳನ್ನೆಸಗುವವರು ಯಾರೇ ಆಗಿದ್ದರೂ ನನ್ನ ಸಹಾಯ 


ಕಾಂಡ-20 


28. ಅಲ್‌ ಕಸಸ್‌ 269 


5 SPT NEALE A SEE ed bls & 
IER انی‎ ۶ ToS 
obs SA ES SEU GS JIU 


(18-21) ಮರುದಿನ ಮುಂಜಾನೆ ಹೆದರುತ್ತ, ಎಲ್ಲೆಲ್ಲೂ ಅಪಾಯವನ್ನೇ ಅನುಮಾನಿಸುತ್ತ ನಗರದಲ್ಲಿ 
ಹೋಗುತ್ತಿದ್ದಾಗ, ನಿನ್ನೆ ಅವರನ್ನು ಸಹಾಯಕ್ಕಾಗಿ ಕೂಗಿದ್ದ ವ್ಯಕ್ತಿಯೇ ಇಂದು ಪುನಃ ಕೂಗುತ್ತಿರುವುದನ್ನು 
ಕಂಡರು. ಮೂಸಾ ಅವನೊಡನೆ, "ನೀನು ಮಹಾ ದಾರಿಗೆಟ್ಟವ”" ಎಂದರು. ಅನಂತರ ಮೂಸಾ ಶತ್ರು 
ಜನಾಂಗದವನ ಮೇಲೆ ಆಕ್ರಮಣ ಮಾಡಲಿಚ್ಛಿಸಿದಾಗ೫ ಅವನು- “ಮೂಸಾ, ನೀನು ನಿನ್ನೆ ಒಬ್ಬನನ್ನು 
ಕೊಲೆ ಮಾಡಿದಂತೆಯೇ ಇಂದು ನನ್ನನ್ನೂ ಕೊಲೆ ಮಾಡಲು ಹೊರಟಿರುವೆಯಾ? ನೀನು ಈ ದೇಶದಲ್ಲಿ 


ಸಹಕಾರಗಳು ಅವರ ಪರವಾಗಿರಲಾರದು ಎಂಬುದು ಇದರ ತಾತ್ತರ್ಯವಾಗಿದೆ. ಅದೇ ದಿನ ಹ. ಮೂಸಾ(ಲಅ) ಫಿರ್‌ಔನ್‌ 
ಮತ್ತು ಅವನ ھروہ‎ ಸರಕಾರದೊಂದಿಗಿರುವ ಸಂಬಂಧವನ್ನು ಕಡಿದುಕೊಳ್ಳುವೆನೆಂಬ ಪ್ರತಿಜ್ಞೆ ಮಾಡಿಕೊಂಡರು ಎಂದು 
ಇಬ್ನ್‌ ಜರೀರ್‌ ಮತ್ತು ಇತರ ಅನೇಕೆ ವ್ಯಾಖ್ಯಾನಕಾರರು ಇದಕ್ಕೆ ಅರ್ಥ ಕಟ್ಟಿರುವುದು ಸಂಪೂರ್ಣ ಸರಿಯಾಗಿದೆ. 
ಮೂಸಾರ(ಅ) ಈ ಪ್ರತಿಜ್ಞೆಯ ಆಧಾರದಲ್ಲಿ ಇಸ್ಲಾಮೊ ವಿದ್ವಾಂಸರು, ಅಕ್ರಮಿಯು ವ್ಯಕ್ತಿಯಾಗಿರಲಿ ಸಮೂಹವಾಗಿರಲಿ ಅಥವಾ 
ಸರಕಾರವೇ ಆಗಿರಲಿ, ಅದಕ್ಕೆ ಯಾವುದೇ ರೀತಿಯ ಸಹಕಾರ ನೀಡಬಾರದೆಂಬ ನಿಯಮವನ್ನು ಪ್ರತಿಪಾದಿಸಿದ್ದಾರೆ. ಪ್ರಸಿದ್ಧ 
ತಾಬಈ ಆಗಿರುವ ಅತಾ ಬಿನ್‌ ಅಬೀ ರಬಾಹ್‌ರೊಡನೆ ಒಬ್ಬನು "ನನ್ನ ಸಹೋದರನು ಬನೀ ಉಮಯ್ಯ ಸರಕಾರದ ಕ್ಕೆ ಕೆಳಗೆ 
ಕೂಘಾದ ಗವರ್ನರನ ಕಾರ್ಯದರ್ಶಿಯಾಗಿರುತ್ತಾನೆ. ವ್ಯವಹಾರಗಳನ್ನು ತೀರ್ಮಾನಿಸುವುದು ಅವನ ಕೆಲಸವಲ್ಲ, » ಆದರೆ ಆದ 
ತೀರ್ಪುಗಳೆಲ್ಲವೂ ಅವನ ಲೇಖನಿಯಿಂದ ಜಾರಿಗೊಳ್ಳುತ್ತವೆ. ಈ ನೌಕರಿಯನ್ನು ಅವನು ಬಿಟ್ಟು ಬಿಟ್ಟರೆ ಅತಿ ಬಡವನಾಗಿ 
ಬಿಡುವನು” ಎಂದನು. ಅದಕ್ಕೆ ಹ. ಅತಾ ಇದೇ ಸೂಕ್ತವನ್ನು ಪಠಿಸಿ, "ನಿನ್ನ ಸಹೋದರನು ತನ್ನ ಲೇಖನಿಯನ್ನು ಎಸೆದು 
ಬಿಡಬೇಕು. ಉಪಜೀವನ ಪ್ರದಾನ ಮಾಡುವವನು ಅಲ್ಲಾಹನು" ಎಂದರು. ಅಬ್ದುರ್ರಹ್ಮಾನ್‌ ಬಿನ್‌ ಮುಸ್ಲಿಮ್‌ ಕೇವಲ 
ಬುಖಾರಾದವರ ಸಂಬಳ ವಿತರಣೆ ಮಾಡಿ ಬರಲಿಕ್ಕಾಗಿ دو ےھ‎ ಕಳುಹಿಸಬೇಕೆಂದಿದ್ದಾಗ ಅವರು ಇದನ್ನು ನಿರಾಕರಿಸಿಬಿಟ್ಟರು. 
"ನಾನು ಅಕ್ರಮಿಗಳಿಗೆ ಯಾವ ರೂಪದಲ್ಲೂ ಸಹಕರಿಸಲಾರೆನು” ಎಂದರು. (ರೂಹುಲ್‌ ಮನೀ ಭಾಗ- 20, ಪುಟ: 49) ಹ. 
ಇಮಾಮ್‌ ಅಬೂ ಹನೀಫಾರ(ರ) ಒಂದು ಘಟನೆಯನ್ನು ಅವರ ಅಧಿಕೃತ ಜೀವನ ಚರಿತ್ರೆ ಬರೆದವರೆಲ್ಲರೂ ಈ ರೀತಿ 
ಉಲ್ಲೇಖಿಸಿರುತ್ತಾರೆ:- ಅವರದೇ ಬೋಧನೆಯಂತೆ ಮನ್ಸೂರನ ದಂಡನಾಯಕ ಹಸನ್‌ ಬಿನ್‌ ಕಹ್‌ತುಬಃ ತನ್ನ ಉದ್ಯೋಗಕ್ಕೆ 
ರಾಜೀನಾಮೆಯನ್ನು ಕೊಡುವಾಗ, "ಇಂದಿನ ತನಕೆ ನಾನು ತಮ್ಮ ಸಾಮ್ರಾಜ್ಯದ ಪರವಾಗಿ ಸಲ್ಲಿಸಿದ ಸೇವೆಯೆಲ್ಲವೂ ಅಲ್ಲಾಹನ 
ಮಾರ್ಗದಲ್ಲಾಗಿತ್ತೆಂದಾದರೆ, ನನಗೆ ಇಷ್ಟೇ ಸಾಕು. ಆದರೆ ಇದು ಅಕ್ರಮದ ಮಾರ್ಗದಲ್ಲಾಗಿತ್ತೆಂದಾದರೆ ನಾನು ನನ್ನ 
ಕರ್ಮಪತ್ರದಲ್ಲಿ ಇನ್ನಷ್ಟು ಅಪರಾಧಗಳನ್ನು ಸೇರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ" ಎಂದು ಹೇಳಿದ್ದರು. 

27. ಅರ್ಥಾತ್‌- ನೀನು ಜಗಳಗಂಟನೆಂದು ನನಗನಿಸುತ್ತದೆ. راد‎ ನೀನು ಯಾರಾದರೊಬ್ಬರ ಜೊತೆ ಜಗಳಾಡುತ್ತ ತ್ರಲೇ ಇರುವೆ. 

28. ಈ ಕುರಿತು ಬೈಬಲಿನ ಹೇಳಿಕೆಯು ಕುರ್‌ಅನಿಗಿಂತ ಭಿನ್ನವಾಗಿದೆ. ಮರುದಿನದ ಜಗಳವು ಇಬ್ಬರು ಇಸ್ರಾಈಲೀಗಳ 
ನಡುವೆ ನಡೆದಿತ್ತು ಎಂದು ಬೈಬಲ್‌ ಹೇಳುತ್ತದೆ. ಆದರೆ ಇದು ಕುರ್‌ಆನಿಗೆ ಮಾತ್ರವಲ್ಲದೆ ತರ್ಕಕ್ಕೂ ವಿರುದ್ಧವಾಗಿದೆ. 
ಏಕೆಂದರೆ. ಹಿಂದಿನ ದಿನದ ಕೊಲೆಯ ರಹಸ್ಯವು ಬಯಲಾಗುವಂತಹ ಸನ್ನಿವೇಶವನ್ನು ಮುಂದೆ ತಿಳಿಸಲಾಗಿದ್ದು, ಈಜಿಪ್ಟ್‌ 
ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಗೆ ಆ ಘಟನೆಯ ಬಗ್ಗೆ ತಿಳಿದಿದ್ದರೆ ಮಾತ್ರ ಅದು ಆ ರೀತಿ ಬಯಲಾಗಲು ಸಾಧ್ಯ. ಈ 
ವಿಷಯ ತಿಳಿದುದು ಒಬ್ಬ ಇಸ್ರಾಈಲಿ ವ್ಯಕ್ತಿಗಾಗಿದ್ದರೆ ಅವನು ತನ್ನ ಜನಾಂಗದ ಬೆಂಬಲಿಗನಾದ ರಾಜಕುಮಾರನಿಂದ 
ಸಂಭವಿಸಿದ ಇಷ್ಟು ದೊಡ್ಡ ಅಪರಾಧವನ್ನು ಫಿರ್‌ಔನನ ಸರಕಾರಕ್ಕೆ ತಿಳಿಸಿ ಬಿಡುವ ಸಾಧ್ಯತೆ ಕಡಿಮೆ. ' 


ಕಾಂಡ-20 


270 ಕುರ್‌ಆನ್‌ ವ್ಯಾಖ್ಯಾನ 


٥ج‎ 3 5 Ka 2 ಹ್‌ oz 35 yd 
رک نوا‎ ಹತೇ tio ಪ وم جح‎ 
SC OS SELLE منوا‎ ASS oj) BL 


We yp JIE Gk hs 45 Sh Sd AS 


೫ 


٢ 
3 
۵ 


ಅಹಂ ಫದ الیل ۵ء لگا‎ TE IT 

ದೊಡ್ಡ ವಿಧ್ವಂಸಕನಾಗಲಿಚ್ಛಿಸುತ್ತಿ- ಸುಧಾರಕನಾಗ ಬಯಸುವುದಿಲ್ಲ" ಎಂದು ಕೂಗಿದನು. ಅನಂತರ 
ಒಬ್ಬನು ನಗರದ ಆ ತುದಿಯಿಂದ ಓಡುತ್ತಾ ಬಂಧನು* ಮತ್ತು “ಮೂಸಾ, ಸರದಾರರ ನಡುವೆ 
ನಿನ್ನನ್ನು ಕೊಲೆ ಮಾಡುವ ಸಮಾಲೋಚನೆ ನಡೆಯುತ್ತಿದೆ. ಇಲ್ಲಿಂದ ಹೊರಟು ಹೋಗಿ ಬಿಡು. ನಾನು 
ನಿನ್ನ ಹಿತ ಚಿಂತಕನಾಗಿದ್ದೇನೆ" ಎಂದು ಹೇಳಿದನು. ಈ ಸುದ್ದಿಯನ್ನು ಕೇಳಿದೊಡನೆ ಮೂಸಾ 
ಭಯಭೀತರಾಗಿ ಹೊರಟು ಬಿಟ್ಟರು ಮತ್ತು ಅವರು, "ನನ್ನ ಪ್ರಭೂ, ನನ್ನನ್ನು ಅಕ್ರಮಿಗಳಿಂದ ರಕ್ಷಿಸು" 
ಎಂದು ಪ್ರಾರ್ಥಿಸಿದರು. 

(22-25) ಮೂಸಾ (ಈಜಿಪ್ಪಿನಿಂದ) ಮದ್‌ಯನಿನ ಕಡೆಗೆ ಹೊರಟರು" ಮತ್ತು “ನನ್ನ ಪ್ರಭು, 
ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವನೆಂಬ ನಿರೀಕ್ಸೆ ಇದೆ" ಎಂದರು.” ಅವರು ಮದ್‌ಯನಿನ 


29. ಹೀಗೆ ಕೂಗಿದವನು, ಹ. ಮೂಸಾ(ಅ) ನೆರವು ನೀಡಲು ಹೊರಟಿದ್ದ ಅದೇ ಇಸ್ರಾಈಲೀ ಆಗಿದ್ದನು. ಅವನನ್ನು 
ಗದರಿಸಿದ ಬಳಿಕ ಅವರು ಈಜಿಪ್ಪಿನವನಿಗೆ ಹೊಡೆಯಲು ಹೋದಾಗ ಆ ಇಸ್ರಾಈಲೀಯು ಅವರು ತನಗೆ ಹೊಡೆಯಲು 
ಬರುತ್ತಿದ್ದಾರೆಂದು ಭಾವಿಸಿದನು. ಆದುದರಿಂದ ಅವನು ಕೂಗಾಡಲಾರಂಭಿಸಿದನು ಮತ್ತು ತನ್ನ ಶಿಳಿಗೇಡಿತನದಿಂದ ಮುಂಚಿನ 
ದಿನ ನಡೆದ ಕೊಲೆಯ ರಹಸ್ಮವನ್ನು ಬಯಲುಗೊಳಿಸಿಬಿಟ್ಟನು. 

30. ಅರ್ಥಾತ್‌- ಈ ಎರಡನೆಯ ಜಗಳದಲ್ಲಿ ಕೊಲೆಯ ರಹನ್ಮ ಬಯಲಾದಾಗ ಹಾಗೂ ಈಜಿಪ್ಪಿನವನು ಹೋಗಿ 
ಸುದ್ದಿ ಕೊಟ್ಟಾಗ ಈ ಘಟನೆ ನಡೆಯಿತು. 

31. ಹೆ. ಮೂಸಾ(ಅ) ಈಜಿಪ್ಪಿನಿಂದ ಮದ್‌ಯನ್‌ ಕಡೆಗೆ ಹೋದರು ಎಂಬ ಬೈಬಲಿನ ಹೇಳಿಕೆಯು ಕುರ್‌ಅನಿಗೆ 
ಅನುಗುಣವಾಗಿದೆ. ಆದರೆ ತಲ್ಮೂದ್‌ ತಲೆಬುಡವಿಲ್ಲದಂತೆ ಈ ಕಥೆಯನ್ನು ಈ ರೀತಿ ಹೇಳುತ್ತದೆ- "ಹ. ಮೂಸಾ(ಅ) ಈಜಿಪ್ಪಿನಿಂದ 
ಓಡಿ ಅಬಿಸೀನಿಯಾಕ್ಕೆ ಹೋದರು. ಆಲ್ಲಿ ಅರಸನ ಗೆಳೆತನ ಸಂಪಾದಿಸಿಕೊಂಡರು. ಅವನು ಸತ್ತಾಗ ಜನರು ಇವರನ್ನು ತಮ್ಮ 
ರಾಜನನ್ನಾಗಿ ಮಾಡಿಕೊಂಡರು ಮತ್ತು ಆ ರಾಜನ ವಿಧವೆಯೊಂದಿಗೆ ಅವರ ವಿವಾಹ ಮಾಡಿಸಿದರು. 40 ವರ್ಷಗಳ ವರೆಗೆ 
ಅವರು ಅಲ್ಲಿ ರಾಜ್ಯವಾಳಿದರು. ತರುವಾಯ ಆದೇ ಸ್ತ್ರೀಯ ದೂರಿನ ಪ್ರಕಾರ ಆಸ್ಥಾನದ ಸೆರದಾರರು ಅವರನ್ನು ಪದಚ್ಚುತಗೊಳಿಸಿ 
ಹೇರಳ ಸಂಪತ್ತನ್ನು ಕೊಟ್ಟು ಗೌರವಪೂರ್ವಕವಾಗಿ ದೇಶದಿಂದ ಕಳುಹಿಸಿಕೊಟ್ಟರು. ಆ ಬಳಿಕ ಅವರು ಅಬಿಸೀನಿಯಾದಿಂದ 
ಮದ್‌ಯನ್‌ಗೆ ತಲಪಿದರು ಮತ್ತು ಮುಂದೆ ವಿವರಿಸಲಾಗುವ ಘಟನೆಗಳು ಸಂಭವಿಸಿದುವು. ಆಗ ಅವರ ಪ್ರಾಯ 7 
ವರ್ಷವಾಗಿತ್ತು. ಈ ಕಥೆಯು ಭೌಗೋಳಿಕ ಮತ್ತು ಇತಿಹಾಸಿಕ ವಾಸ್ತವಿಕತೆಗಳಿಗಿಂತ ಎಷ್ಟು ಭಿನ್ನವಾಗಿದೆಯೆಂದರೆ- ವಿದ್ಯಾವಂತನೂ 
ಬುದ್ದಿವಂತನೂ ಆದವನಾರಾದರೂ ಇದನ್ನು ಸರಿಯೆಂದು ಸ್ವೀಕರಿಸಲಾರ. ಇಷ್ಟಾಗಿಯೂ ಕೈಸ್ತ ಹಾಗೂ ಯಹೂದೀ ವಿಮರ್ಶಕರು, 
"ಪವಿತ್ರ ಕುರ್‌ಆನ್‌, ಈ ಕಥೆಯನ್ನು ಬನೀ ಇಸ್ರಾಈಲರಿಂದ ನಕಲು ಹೊಡೆದುದೆಂದು ಹೇಳಲು ಸ್ವಲ್ಪವೂ ನಾಚುವುದಿಲ್ಲ. 

32. ಅರ್ಥಾತ್‌- ಮದ್‌ಯನ್‌ಗೆ ಕ್ಷೇಮವಾಗಿ ತಲಪಬಹುದಾದ ಮಾರ್ಗದಲ್ಲಿ. ಆ ಕಾಲದಲ್ಲಿ ಮದ್‌ಯನ್‌ ನಾಡು 
ಫಿರ್‌ಔನನ ಸಾಮ್ರಾಜ್ಯದಿಂದ ಹೊರಗಿತ್ತು ಎಂಬುದನ್ನು ಗಮನಿಸಬೇಕು. ಆದುದರಿಂದಲೇ ಮೂಸಾ(ಆ ಈಜಿಪ್ಪಿನಿಂದ 
' ಹೊರಟೊಡನೆ ಮದ್‌ಯನ್‌ನ ಕಡೆಗೆ ನಡೆದರು. ಏಕೆಂದರೆ ಅತಿ ಸಮೂಪದಲ್ಲಿದ್ದ ಸ್ವತಂತ್ರ ಹಾಗೂ ಜನವಾಸವಿರುವ ಪ್ರದೇಶ 


ಕಾಂಡ-20 


28. ಅಲ್‌ ಕಸಸ್‌ 271 


EL IE SS SLE Os S31 القاسں‎ 


BSR AE SIL حشی‎ NE 


2 
اسان 5 - 


تل ای الین ss IE‏ نت اک من کر NSS‏ 


ےط 


ಬಾವಿಯ ಬಳಿಗೆ ತಲುಪಿದಾಗ? ಅನೇಕ ಜನರು ತಮ್ಮ ಜಾನುವಾರುಗಳಿಗೆ ನೀರು ಕುಡಿಸುತ್ತಿರುವುದನ್ನೂ 
ಅವರಿಂದ ದೂರ ಒಂದೆಡೆ ಇಬ್ಬರು ಮಹಿಳೆಯರು ತಮ್ಮ ಜಾನುವಾರುಗಳನ್ನು ತಡೆಯುತ್ತಿರುವುದನ್ನೂ 
ಕಂಡರು. ಮೂಸಾ ಆ ಮಹಿಳೆಯರೊಡನೆ, "ನಿಮಗೇನು ತೊಂದರೆಯಾಗಿದೆ"? ಎಂದು ಕೇಳಿದರು. ಆಗ 
ಅವರು ಈ ಕುರುಬರು ತಮ್ಮ ಜಾನುವಾರುಗಳನ್ನು ಕೊಂಡು ಹೋಗುವವರೆಗೂ ನಾವು ನಮ್ಮ ಜಾನುವಾರು 
ಗಳಿಗೆ ನೀರು ಕುಡಿಸುವಂತಿಲ್ಲ ಮತ್ತು ನಮ್ಮ ತಂದೆ ಓರ್ವ ಅತಿ ವೃದ್ದರಾಗಿದ್ದಾರೆ ಎಂದರು.* ಇದನ್ನು 
ಕೇಳಿ ಮೂಸಾ, ಅವರ ಜಾನುವಾರುಗಳಿಗೆ ನೀರು ಕುಡಿಸಿದರು. ತರುವಾಯ ಒಂದು ನೆರಳಿರುವ ಜಾಗಕ್ಕೆ 
ಹೋಗಿ ಕುಃತರು ಮತ್ತು "ಪ್ರಭೂ ನೀನು ನನ್ನ ಮೇಲೆ ಯಾವ ಹಿತವನ್ನಿಳಿಸಿದರೂ ನಾನು ಅದರ 


ಅದೇ ಆಗಿತ್ತು. ಆದರೆ ಅಲ್ಲಿಗೆ ಹೋಗಬೇಕಿದ್ದರೆ ಈಜಿಪ್ಟ್‌ ಆಕ್ರಮಿತ ಪ್ರದೇಶದಿಂದಾಗಿಯೇ ಸಾಗಬೇಕಿತ್ತು. ಈಜಿಪ್ಟ್‌ನ 
ಪೊಲೀಸರಿಂದಲೂ ಸೇನಾಬೌಕಿಗಳಿಂದಲೂ ತಪ್ಪಿಸಿಕೊಂಡೇ ಹೋಗಬೇಕಿತ್ತು. ಆದ್ದರಿಂದಲೇ ಅವರು ಅಲ್ಲಾಹನೊಡನೆ, ನನ್ನನ್ನು 
ಸಕ್ಷೇಮ ಮದ್‌ಯನ್‌ಗೆ ತಲುಪುವಂತಹ ಮಾರ್ಗದಲ್ಲಿ ಹಾಕಿಬಿಡು ಎಂದು ಪ್ರಾರ್ಥಿಸಿದರು. 

33. ಹ. ಮೂಸಾ(ಅ) ತಲಪಿದ ಈ ಸ್ಥಳವು ಅರಬೀ ವರದಿಗಳ ಪ್ರಕಾರ ಅಕಬಾ ಕೊಲ್ಲಿಯ ಪಶ್ಚಿಮ ಕರಾವಳಿಯಲ್ಲಿ 
'ಮಕ್‌ನಾ'ದಿಂದ ಕೆಲವು ಮೈಲಿಗಳ ಉತ್ತರದಲ್ಲಿತ್ತು. ಈಗ ಅದನ್ನು 'ಅಲ್‌ ಬಿದಲ್‌' ಎನ್ನುತ್ತಾರೆ. ಅಲ್ಲೊಂದು ಸಣ್ಣ ಗ್ರಾಮವಿದೆ. 
1959ರ ಡಿಸೆಂಬರ್‌ ತಿಂಗಳಲ್ಲಿ ನಾನು ತಬೂಕ್‌ನಿಂದ 'ಅಕಬ'ಕ್ಕೆ ಹೋಗುತ್ತಿರುವಾಗ ಆ ಸ್ಥಳವನ್ನು ಕಂಡಿದ್ದೇನೆ. ಮದ್‌ಯನ್‌ 
ಇಲ್ಲೇ ಇತ್ತೆಂದು ತಾವು ತಮ್ಮ ಪೂರ್ವಜರ ಕಾಲದಿಂದಲೂ ಕೇಳುತ್ತಾ ಬಂದಿರುವುದಾಗಿ ಸ್ಥಳೀಯ ನಿವಾಸಿಗಳು ಹೇಳಿದರು. 
'ಯೂಸಿಫೋಸ್‌'ನಿಂದ ಹಿಡಿದು ಬರ್ಟನ್‌ವರೆಗಿನ ಪ್ರಾಚೀನ ಮತ್ತು ಆದುನಿಕ ಪ್ರವಾಸಿಗಳೂ ಭೂಗೋಳ ಶಾಸ್ತ್ರ ಸ್ವಜ್ಜರೂ 

ಸಾಮಾನ್ಯವಾಗಿ ಮದ್‌ಯನ್‌ ಇದೇ ಸ್ಥಳೆದಲ್ಲಿತ್ತೆಂದು ಹೇಳುತ್ತಾರೆ. 

34. ಅರ್ಥಾತ್‌- ನಾವು ಮಹಿಳೆಯರು. ಈ ಕುರುಬರನ್ನು ತಡೆದು ಅವರೊಡನೆ ಸಂಘರ್ಷ ನಡೆಸಿ ನಮ್ಮ ಜಾನುವಾರು 
ಗಳಿಗೆ ನೀರು ಕುಡಿಸುವ ಕೆಲಸ ನಮ್ಮಿಂದಾಗದು. ತಂದೆಯವರು ತುಂಬಾ ಮುದುಕರಾಗಿರುವುದರಿಂದ ಈ ಕೆಲಸವನ್ನು ಅವರೂ 
ಮಾಡುವಂತಿಲ್ಲ. ಮನೆಯಲ್ಲಿ ಬೇರಾರೂ ಗಂಡಸರೂ ಇಲ್ಲ. ಆದುದರಿಂದ ನಾವು ಸ್ತ್ರೀಯರೇ ಈ ಕೆಲಸಕ್ಕಾಗಿ ಹೊರಟಿದ್ದೇವೆ. 
ಎಲ್ಲ ಕುರುಬರೂ ತಮ್ಮ ತಮ್ಮ ಜಾನುವಾರುಗಳಿಗೆ ನೀರು ಕುಡಿಸಿ ಹೋಗುವ ವರೆಗೂ ನಾವು ಕಾದು ನಿಲ್ಲಬೇಕಾಗಿದೆ. ಆ 
ಮಹಿಳೆಯರ ತಂದೆ ಹ. ಶುಐಬ್‌(ಅ) ಆಗಿದ್ದರೆಂದೂ ನಮ್ಮಲ್ಲಿ ಪ್ರಖ್ಯಾತವಾಗಿ ಬಿಟ್ಟಿದೆ. ಆದರೆ ಕುರ್‌ಆನಿನಲ್ಲಾಗಲಿ 
ಯಾವುದಾದರೂ ವಿಶ್ವಸ್ಥ ಹದೀಸ್‌ನಲ್ಲಾಗಲಿ ಇದಕ್ಕೆ ಆಧಾರ ಸಿಗುವುದಿಲ್ಲ. ಹ. ಶುಐಬ್‌ರ(ಅ) ವ್ಯಕ್ತಿತ್ವವು ಕುರ್‌ಆನಿನಲ್ಲಿ ಬಹಳ 
ಪರಿಚಿತ ವ್ಯಕ್ತಿತ್ವ ವಾಗಿದೆ. ಆ ಮಹಿಳೆಯ ತಂದೆ ಅವರೇ ಆಗಿರುತ್ತಿದ್ದರೆ ಅದನ್ನು ಇಲ್ಲಿ ವಿಶದೀಕರಿಸದಿರಲು ಏನೂ ಕಾರಣ 
ವಿರಲಿಲ್ಲ. ಬೈಬಲಿನಲ್ಲಿ ಒಂದು ಕಡೆ ಅವರ ಹೆಸರು 'ರಲ್‌ವಾಈಲ್‌' ಎಂದೂ ಇನ್ನೊ೦ದು ಕಡೆ 'ಯಥ್‌ರೂ' ಎಂದೂ ಹೇಳ 
ಲಾಗಿದೆ. ಅವರು ಮದ್‌ಯನಿನ ಪುರೋಹಿತರಾಗಿದ್ದರೆಂದೂ ಹೇಳಿದೆ. (ವಿಮೋಚನಾ ಕಾಂಡ ಭಾಗ 2: 16-18, ಭಾಗ: 3:1, 
ಭಾಗ- 18:5) ತಲ್ಮೂದ್‌ ಗ್ರಂಥಗಳಲ್ಲಿ 'ರಲ್‌ವಾಈಲ್‌', 'ಯಥ್‌ರೂ' ಮತ್ತು "ಹೊಬಾಬ್‌' ಎಂಬ ಮೂರು ಹೆಸರುಗಳನ್ನು 
ತಿಳಿಸಲಾಗಿದೆ, ಆಧುನಿಕ ಯಹೂದಿ ವಿದ್ವಾಂಸರು, 'ಯಥ್‌ರೂ' ಎಂಬುದು ಗ cxellency ಎಂಬುದಕ್ಕೆ ಸಮಾನ ಅರ್ಥವುಳ್ಳ 
ಉಪಾಧಿಯಾಗಿತ್ತೆಂದೂ ಮುಖ್ಯ ಹೆಸರು 'ರಲ್‌ವಾಈಲ್‌' ಅಥವಾ 'ಹೂಬಾಬ್‌' ಆಗಿತ್ತೆಂದೂ ಹೇಳುತ್ತಾರೆ. ಹ. ಮೂಸಾರಂತೆ(ಅ) 
ಅವರೂ ಇಬ್ರಾಹೀಮೊ ಧರ್ಮದ ಅನುಯಾಯಿಗಳಾಗಿದ್ದರೆಂದು ಅಭಿಪ್ರಾಯ ಪಡಲಾಗಿದೆ. ಏಕೆಂದರೆ ಹ. ಮೂಸಾ(ಲ), ಹ. 
ಇಸ್‌ಹಾಕ್‌ ಬಿನ್‌ ಇಬ್‌ರಾಹೀಮ್‌ರ(ಅ) ಸಂತತಿಯಾಗಿದ್ದಂತೆಯೇ ಅವರು ಮಿದ್‌ಯಾನ್‌ ಬಿನ್‌ ಇಬ್ರಾಹೀಮ್‌ರ(ಲ) 
ಸಂತತಿಯಾಗಿದ್ದರು. -ಅವರು ಮಿದ್‌ಯಾನಿಗಳ ಮೂರ್ತಿಪೂಜೆಯನ್ನು ಬಹಿರಂಗವಾಗಿ, ಮೂರ್ಬತನವೆಂದು ಕರೆಯುತ್ತಿದ್ದರೆಂದೂ, 
ಈ ಕಾರಣಕ್ಕಾಗಿ ಮದ್‌ಯನಿನವರು ಅವರ ಶತ್ರುಗಳಾಗಿ ಬಿಟ್ಟಿದ್ದರೆಂದೂ ತಲ್ಮೂದಿನಲ್ಲಿ . ಹೇಳಿದೆ. 


ಕಾಂಡ-20 


272 ಕುರ್‌ಆನ್‌ ವ್ಯಾಖ್ಯಾನ 


ತೃಬಿಸತ ಭತಿ ಹದಡಿ 
کو قش لیے ہے‎ LU EE مرہے یہ سے‎ 
استاچرہ ان خرن اشامت‎ SE Ke) he: bls وی‎ 


ے‫ 


IES EAA SILI HIE aM کین‎ 


ಅಪೇಕ್ಷಕನಾಗಿದ್ದೇನೆ" ಎಂದರು. (ಸ್ವಲ್ಪ ಹೊತ್ತಿನಲ್ಲೆ) ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬಳು ಲಜ್ಞೆಯೊಂದಿಗೆ 
ನಡೆಯುತ್ತಾ ಅವರ ಬಳಿಗೆ ಬಂದಳು ಮತ್ತು "ತಾವು ನಮಗಾಗಿ ಜಾನುವಾರುಗಳಿಗೆ ನೀರು ಕುಡಿಸಿದುದರ 
ಪ್ರತಿಫಲವನ್ನು ತಮಗೆ ಕೊಡಲಿಕ್ಕಾಗಿ ನನ್ನ ತಂದೆ ತಮ್ಮನ್ನು ಕರೆಯುತ್ತಿದ್ದಾರೆ" ಎಂದಳು. ಮೂಸಾ ಅವರ 
ಬಳಿಗೆ ತಲಪಿದಾಗ ಮತ್ತು ತಮ್ಮ ಸಂಪೂರ್ಣ -ವೃತ್ತಾಂತವನ್ನು ಅವರಿಗೆ. ಹೇಳಿ ತಿಳಿಸಿದಾಗ ಅವರು, 
"ಕೊಂಚವೂ ಹೆದರಬೇಡಿರಿ. ಈಗ ನೀವು ಅಕ್ರಮಿಗಳಿಂದ ಪಾರಾಗಿಬಿಟ್ಟಿದ್ದೀರಿ" ಎಂದರು. 

(26-28) ಆ ಇಬ್ಬರು ಮಹಿಳೆಯರಲ್ಲಿ” ಒಬ್ಬಳು ತನ್ನ ತಂದೆಯೊಡನೆ, "ಅಪ್ಪಾ ಇವರನ್ನು ನೌಕರನಾಗಿ 
ಇರಿಸಿಕೊಳ್ಳಿರಿ. ನೀವು ನೌಕರನಾಗಿ ಇರಿಸಿಕೊಳ್ಳುವವನು ಬಲಿಷ್ಠನೂ ಪ್ರಾಮಾಣಿಕನೂ ಆಗಿರಬೇಕಲ್ಲವೇ" 
ಎಂದಳು. ಅವಳ ತಂದೆಯು (ಮೂಸಾರೊಡನೆ3್‌್‌ "ನೀವು ಎಂಟು ವರ್ಷಗಳ ವರೆಗೆ ನನ್ನಲ್ಲಿ ನೌಕರಿ 


35. ಹ. ಉಮರ್‌(ರ) ಈ ವಾಕ್ಕಕ್ಕೆ ಹೀಗೆ ವಿವರಣೆ ಕೊಟ್ಟಿದ್ದಾರೆ - "ಅವಳು ನಾಚಿಕೆಯೊಂದಿಗೆ ತನ್ನ ಮುಖವನ್ನು 
ಸೆರಗಿನಿಂದ ಮರೆಸಿಕೊಂಡು ಬಂದಳು. ಇಷ್ಟ ಬಂದಲ್ಲಿಗೆ ನುಗ್ಗಿ ಬಿಡುವ ನಿರ್ಲಜ್ಜ ಸ್ತ್ರೀಯಂತೆ ಸೆಟೆದು ಬರಲಿಲ್ಲ" ಸಹಾಬಿಗಳ(ರ) 
ಕಾಲದಲ್ಲಿ ಕುರ್‌ಆನ್‌ ಮತ್ತು ಪ್ರವಾದಿವರ್ಯರ(ಸ) ತರಬೇತಿಯಿಂದಾಗಿ ಆ ಮಹಾಪುರುಷರಲ್ಲಿ ಲಜ್ಜೆಯ ಬಗ್ಗೆ ಇದ್ದ ಇಸ್ಲಾಮೊ 
ಕಲ್ಪನೆ ಎಂತಹದೆಂದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಅದು, ಮುಖವನ್ನು ಪರಪುರುಷರ ಮುಂದೆ ತೆರೆಯುತ್ತ ಮನೆಯ 
| ಹೊರಗೆ ನಿರ್ಭಯತೆಯ ನಡಿಗೆಯನ್ನು ಪ್ರದರ್ಶಿಸುವುದಕ್ಕೆ ತೀರಾ ವಿರುದ್ಧವಾಗಿತ್ತು. 

36. ಈ ಮಾತನ್ನೂ ಅವಳು ನಾಚಿಕೆಯ ಕಾರಣದಿಂದಾಗಿಯೇ ಹೇಳಿದ್ದಳು. ಏಕೆಂದರೆ ಒಬ್ಬ ಪರಪುರುಷನ ಬಳಿಗೆ ಒಬ್ಬಳೇ 
ಬರಲಿಕ್ಕೆ ಸರಿಯಾದ ಕಾರಣ ಕೊಡಲೇಬೇಕಾಗಿತ್ತು. ಅನ್ಯಥಾ ಒಬ್ಬ ಸಭ್ಯ ಪುರುಷನು ಮಹಿಳೆಯನ್ನು ವ್ಯಾಕುಲತೆಯಲ್ಲಿ ಕಂಡು 
ಅವಳಿಗೆ ಸಹಾಯ ಮಾಡಿದ್ದರೆ, ಅದಕ್ಕೆ ಪ್ರತಿಫಲ ಕೊಡಬೇಕೆನ್ನುವುದು ಸಭ್ಯತೆ ಆಗಿರಲಿಲ್ಲ. ಈ ಪ್ರತಿಫಲದ ಪ್ರಸ್ತಾಪವನ್ನು 
ಕೇಳಿದೊಡನೆ ಹ. ಮೂಸಾರಂತಹ(ಅ) ಉದಾರಮತಿ ವೃಕ್ತಿ ಹೊರಟು ಬಿಡಬೇಕಾದರೆ ಆಗ ಅವರು ಅತ್ಮಂತ ಅಸಹಾಯಕ 
ಸ್ಥಿತಿಯಲ್ಲಿದ್ದರೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಾಧನಾನುಕೂಲಗಳೇನೂ ಇಲ್ಲದಿದ್ದು ಪ್ರಯಾಣದ ದಣಿವಿನಿಂದಾಗಿ ಪರಿಸ್ಥಿತಿ ತುಂಬಾ 
ಕೆಟ್ಟಿರಬಹುದು. ಈ ಪರದೇಶದಲ್ಲಿ ಒಂದು ನೆಲೆ ಸಿಕ್ಕಿಬಿಟ್ಟರೆ ಸಾಕೆಂಬ ತೀವ್ರ ಚಿಂತೆ ಅವರನ್ನು ಕಾಡುತ್ತಿದ್ದಿರಬಹುದು. ಆದುದರಿಂದ 
ಇಷ್ಟು ಸಣ್ಣ ಸೇವೆಯ ಪ್ರತಿಫಲ ಕೊಡಲಿಕ್ಕಾಗಿ ಕರೆಯಲಾಗುತ್ತಿದೆಯೆಂದು ತಿಳಿದಿದ್ದರೂ ಹ. ಮೂಸಾ(ಅ) ಹೋಗಲು ಹಿಂದೇಟು 
ಹಾಕಲಿಲ್ಲ. ಈಗ ತಾನೇ ನಾನು ಅಲ್ಲಾಹನೊಡನೆ ಮಾಡಿಕೊಂಡ ಪ್ರಾರ್ಥನೆಯನ್ನು ಈಡೇರಿಸಲು ಅಲ್ಲಾಹನ ಕಡೆಯಿಂದಲೇ ಈ 
ವ್ಯವಸ್ಥೆ ಆಗುತ್ತಿದೆ. ಆದುದರಿಂದ ಇದನ್ನು ನಿರಾಕರಿಸುವುದು ಸರಿಯಲ್ಲವೆಂದು ಹ. ಮೂಸಾ(ಅ) ಯೋಚಿಸಿರಬಹುದು. 

37. ಈ ಮಾತನ್ನು ಹುಡುಗಿಯು ತನ್ನ ತಂದೆಯೊಡನೆ ಹ. ಮೂಸಾರ(ಅ) ಪ್ರಥಮ ಭೇಟಿಯ ವೇಳೆಯಲ್ಲೇ ಹೇಳಿರ 
ಬೇಕಾಗಿಲ್ಲ. ಬಹುಶಃ ಅವಳ ತಂದೆಯು ಅಪರಿಚಿತ ಪ್ರಯಾಣಿಕನನ್ನು ಒಂದೆರಡು ದಿನಗಳ ವರೆಗೆ ತನ್ನ ಮನೆಯಲ್ಲಿ ಇರಿಸಿಕೊ೦ಡಿರ 
ಬಹುದು. ಈ ಅವಧಿಯಲ್ಲಿ ಒಮ್ಮೆ ಮಗಳು ತಂದೆಗೆ ಸಲಹೆ ಕೊಟ್ಟಿರಬಹುದು. ನಿಮ್ಮ ವೃದ್ಧಾಪ್ಯದ ದೃಷ್ಟಿಯಿಂದ ಇವನನ್ನು 
ನೌಕರನಾಗಿರಿಸಿ ಕೊಳ್ಳುವುದು ಒಳ್ಳೆಯದು. ಬಲಿಷ್ಮನಾಗಿದ್ದಾನೆ, ಯಾವ ಕಷ್ಟದ ಕೆಲಸವನ್ನಾದರೂ ಮಾಡಬಲ್ಲನು ನಂಬಿಗಸ್ತನೂ 
ಆಗಿದ್ದಾನೆ ಎಂಬುದೇ ಈ ಸಲಹೆಯ ಅರ್ಥ. _ - 

38: ಮಗಳ. ಮಾತನ್ನು ಕೇಳಿದ ತಕ್ಷಣವೇ ತಂದೆಯು ಹ. ಮೂಸಾರೊಡನೇ(ಲ)- "ಈ ಮಾತನ್ನು ಹೇಳಿರಬೇಕಾಗಿಲ್ಲ. ಮಗಳು 
ಕೊಟ್ಟ ಸಲಹೆಯ ಬಗೆಗೆ ಚೆನ್ನಾಗಿ ಪರ್ಯಾಲೋಚಿಸಿದ ಬಳಿಕ ವೃ್ಯಕ್ತಿಯೇನೋ ಪ್ರಾಮಾಣಿಕನೇ ಸರಿ. ಆದರೆ, ತುಂಬು ಯೌವನದ 


ಕಾಂಡ-20 


28. ಅಲ್‌ ಕಸಸ್‌ 273 


> A ” 35% 3 ಲ್ಲಿನ ہے ہے‎ rs 

2 Cd اسر عَمرا ضن‎ fe کی‎ KYA 

Ye Pd t pe ثٰ سے‎ A} br ہے مہ‎ 2,201 

صرح حسم Enc ALE LIAL PIAS ICL‏ کک ےہ 

انا این GELS USC FASE SE ES‏ کا 
ಮಾಡಬೇಕೆಂಬ ಶರತ್ತಿನ ಮೇಲೆ ನಾನು ನನ್ನ ಈ ಇಬ್ಬರು ಪುತ್ರಿಯರಲ್ಲಿ ಒಬ್ಬಳನ್ನು ನಿಮಗೆ ವಿವಾಹ‏ 
ಮಾಡಿಸಲಿಚ್ಛಿಸುತ್ತೇನೆ. ಇನ್ನು ನೀವು ಹತ್ತು ವರ್ಷ ಪೂರ್ತಿಗೊಳಿಸಿ ಬಿಟ್ಟರೆ ಅದು ನಿಮ್ಮಿಷ್ಟ. ನಾನು‏ 
ನಿಮಗೆ ಕಷ್ಟಕೊಡಲಿಚ್ಛಸುವುದಿಲ್ಲ. ಅಲ್ಲಾಹನಿಚ್ಛಿಸಿದರೆ ನೀವು ನನ್ನನ್ನು ಸಜ್ಜನನಾಗಿ ಕಾಣುವಿರಿ" ಎಂದರು.‏ 
ಆಗ ಮೂಸಾ, "ಇದು ನನ್ನ ಮತ್ತು ನಿಮ್ಮ ನಡುವೆ ಇತೃರ್ಥಗೊಂಡಿತು. ನಾನು ಈ ಎರಡು ಅವಧಿಗಳಲ್ಲಿ‏ 


ಯಾವುದನ್ನೇ ಪೂರ್ತಿಗೊಳಿಸಿದರೂ ಆ ಬಳಿಕ ಬೇರೇನೂ ಅತಿರೇಕ ನನ್ನ ಮೇಲಾಗಬಾರದು. ನಾವು|: 
ಮಾಡುತ್ತಿರುವ ಈ ಎಲ್ಲ ಕರಾರುಗಳ ಬಗ್ಗೆ ಅಲ್ಲಾಹ್‌ 'ಕಾವಲಾಗಿರುತ್ತಾನೆ" ಎಂದು ಉತ್ತರಿಸಿದರು.* ' 


ಪುತ್ರಿಯರಿರುವ ಮನೆಯಲ್ಲಿ ದೃಢಕಾಯನೂ ಆರೋಗ್ಯವಂತನೂ ಆದ ಯುವಕನನ್ನು ಹೀಗೆಯೇ ನೌಕರನಾಗಿ ಮಾಡಿಟ್ಟು 
ಕೊಳ್ಳುವುದು ಸರಿಯಲ್ಲ-ಎಂದು ಆಲೋಚಿಸಿರಬಹುದು. ಹೆ. ಮೂಸಾರ(ಅ) ವೃತ್ತಾಂತವನ್ನು ಕೇಳಿದಾಗ ಅವರಿಗೆ ಅವರೊಬ್ಬ 
ಸಜ್ಜನರೂ, ಸುಶಿಕ್ಷಿತರೂ, ಸುಸಂಸ್ಕೃತರೂ, ಉನ್ನತ ಮನೆತನದವರೂ ಆಗಿರುವರೆಂದು ತಿಳಿಯಿತು. ಅವರನ್ನೇಕೆ ತನ್ನ ಅಳಿಯನಾಗಿ 
ಮಾಡಿ ಮನೆಯಲ್ಲಿಟ್ಟುಕೊಳ್ಳಬಾರದು ಎಂಬುದಾಗಿ ಅವರಿಗೆ ತೋಚಿರಬಹುದು. ಮಗಳ ಸಲಹೆಯನ್ನು ಕೇಳಿ ತಂದೆಯು ಚೆನ್ನಾಗಿ 
ಯೋಚಿಸಿದ ಬಳಿಕ ಈ ನಿರ್ಧಾರಕ್ಕೆ ಬಂದಿರಬಹುದು. ಅನಂತರ ಅವರು ಹ. ಮೂಸಾರೊಡನೆ(ಅ) ಹೀಗೆ ಹೇಳಿರಬಹುದು. 
ಇನ್ನು ತಲ್ಮೂದಿನ ವಿವರಣೆಯನ್ನು ಕೇಳಿರಿ- ಅದರಲ್ಲಿ ಹೀಗೆ ಹೇಳಿದೆ: "ಹ. ಮೂಸಾ(ಅ) ರಲ್‌ವಾಈಲರ ಮನೆಯಲ್ಲಿ ವಾಸಿಸ 
ತೊಡಗಿದರು. ಅವರು ತನ್ನ ಆತಿಥೇಯರ ಪುತ್ರಿ 'ಸಫೂರಾ'ರ ಮೇಲೆ ಕಣ್ಣಿಟ್ಟಿದ್ದರು. ಕೊನೆಗೆ ಅವರು ಅವಳನ್ನು ವಿವಾಹವಾದರು." 
ಯಹೂದಿಯರ ಜ್ಯೂವಿಶ್‌ ಎನ್‌ಸೈಕ್ಲೊಪೀಡಿಯಾದಲ್ಲಿ ಹೀಗೆ ಉಲ್ಲೇಖವಾಗಿದೆ; "ಹ. ಮೂಸಾ(ಅ) 'ಯಥ್ರೂ'ಗೆ ಎಲ್ಲ 
ಸಮಾಚಾರವನ್ನು ತಿಳಿಸಿದರು. ಆಗ' ಅವನು ಫಿರ್‌ಔನನ ಸಾಮ್ರಾಜ್ಯವು ಯಾವ ವ್ಯಕ್ತಿಯಿಂದ ಪಠನಗೊಳ್ಳುವುದೆಂಬ ಭವಿಷ್ಯವಾಣಿ 
ಇರುವುದೋ ಆ ವ್ಯಕ್ತಿ ಇದೇ ಎಂದು ತಿಳಿದುಕೊಂಡನು. ಹ. ಮೂಸಾರನ್ನು(ಅ) ಫಿರ್‌ಔನನಿಗೆ ಒಪ್ಪಿಸಿ ಬಹುಮಾನ ಪಡೆಯಲಿಕ್ಕಾಗಿ 
ಕೂಡಲೇ ಅವರನ್ನು ಸೆರೆಹಿಡಿದನು. ಅವರು ಏಳು ಅಥವಾ ಹತ್ತು ವರ್ಷಗಳ ವರೆಗೆ ಅವನ ಸೆರೆಯಲ್ಲಿದ್ದರು. ಒಂದು ಕತ್ತಲೆ 
ಕೋಣೆಯಲ್ಲಿ ಅವರು ಬಂಧಿತರಾಗಿದ್ದರು. ಆದರೆ ಯಥ್ರೂನ ಮಗಳು ರುಪೂರಾ (ಅಥವಾ ಸಪೂರಾ) ಎಂಬವಳು ಅವರೊಂದಿಗೆ 
ಬಾವಿಯ ಬಳಿ ಪ್ರಥಮತಃ ಭೇಟಿಯಾಗಿದ್ದಳು. ಅವಳು ರಹಸ್ಯವಾಗಿ ಅವರೊಡನೆ ಸೆರೆಮನೆಯಲ್ಲಿ ಭೇಟಿಯಾಗುತ್ತಿದ್ದಳು. ಅವರಿಗೆ 
ಅನ್ನ ಪಾನೀಯಗಳನ್ನು ತಂದು ಕೊಡುತ್ತಿದ್ದಳು. ಅವರಿಬ್ಬರ ನಡುವೆ ರಹಸ್ಯವಾಗಿ ವಿವಾಹ ಕರಾರು ನಡೆದಿತ್ತು. ಏಳು ಅಥವಾ 
ಹತ್ತು ವರ್ಷಗಳ ತರುವಾಯ ರುಪೂರಾ ತನ್ನ ತಂದೆಯೊಡನೆ, ಇಷ್ಟು ಕಾಲದ ವರೆಗೆ ನೀವು ಒಬ್ಬನನ್ನು ಸೆರೆಮನೆಯಲ್ಲಿಟ್ಟು 
ಅವನು ಹೇಗಿದ್ದಾನೆಂದೂ ನೋಡಲಿಲ್ಲವಲ್ಲ! ಅವನು ಇಷ್ಟರವರೆಗೆ ಸತ್ತು ಹೋಗಿರಬೇಕಿತ್ತೆಲ್ಲ! ಅವನು ಇನ್ನೂ ಬದುಕಿದ್ದಾನೆಂದಾದರೆ 
ಅವನೊಬ್ಬ ದೇವಭಕ್ತನಾಗಿರಬೇಕು ಎಂದಳು. ಯಥ್ರೂ ಅವಳ ಮಾತು ಕೇಳಿ ಸೆರೆಮನೆಗೆ ಹೋಗಿ ಹ. ಮೂಸಾ(ಅ) ಬದುಕಿರು 
ವುದನ್ನು ಕಂಡಾಗ ಅವರೊಬ್ಬ ಪವಾಡ ಪುರುಷನೆಂದು-ಅವರಿಗೆ ಖಚಿತವಾಯಿತು. ಆಗ ಅವನು ರುಪೂರಾಳನ್ನು ಅವರಿಗೆ ವಿವಾಹ 
ಮಾಡಿಕೊಟ್ಟನು.” ಪಾಶ್ಚಾತ್ಮೆ ವಿಮರ್ಶಕರು ಕುರ್‌ಆನಿನಲ್ಲಿರುವ ಕಥೆಗಳ ಮೂಲವನ್ನು ಶೋಧಿಸುತ್ತ ತಿರುಗಾಡುತ್ತಾರೆ. ಅವರಿಗೆ 
ಕುರ್‌ಆನಿನ ಮತ್ತು ಇಸ್ರಾಈಲೀ ವರದಿಗಳ ನಡುವೆ ಇರುವ ಈ ವೃತ್ಯಾಸವೆಲ್ಲಾದರೂ ಕಣ್ಣಿಗೆ ಕಾಣುತ್ತೆದೆಯೇ? 

39. ಹ. ಮೂಸಾ(ಅ) ಮತ್ತು ಹುಡುಗಿಯ ತಂದೆಯ ನಡುವೆ. ನಡೆದ ಈ ಮಾತುಕತೆಯನ್ನು ಕೆಲವರು "ಈಜಾಬ್‌ ವ 
ಕಬೂಲ್‌” (ವಿವಾಹ ನಡೆಯಲಿಕ್ಕಾಗಿ ಹುಡುಗಿಯ ಸಂರಕ್ಷಕ ಮತ್ತು ವರನ ನಡುವೆ ವಿವಾಹದ ವೇಳೆ ನಡೆಯುವ ಕರಾರಿನ 
ಮಾತುಗಳು) ಎಂದು ಭಾವಿಸಿಕೊಂಡು ತಂದೆಯ ಸೇವೆಯು ಮಗಳ ವಿವಾಹದ ಮಹ್ರ್‌ (ವಿವಾಹಧನ) ಆಗಬಲ್ಲುದೇ? ವಿವಾಹ 
ಬಂಧನದಲ್ಲಿ ಇಂತಹ ಬಾಹ್ಯ ಶರತ್ತುಗಳು ಸೇರಬಹುದೇ? - ಎಂಬ ವಾದವನ್ನು ಹೂಡಿದ್ದಾರೆ. ನಿಜವಾಗಿ ಇದು ವಿವಾಹ 


ಕಾಂಡ-20 


274 ಕುರ್‌ಆನ್‌ ವ್ಯಾಖ್ಯಾನ 


4 ರಿಂ NLL SM ES تس‎ 
LEK TNE ENE EK AY 

آنککز ios‏ وھ الف 
الات af MANES ಸಮಿ iE ಸಖಿ ಈ‏ 


(29- 35) ಮೂಸಾ, ಅವಧಿ ಪೂರ್ತಿಗೊಳಿಸಿದ ನಂತರ್‌ ತಮ್ಮ ಕುಟುಂಬವನ್ನು ಕರೆದುಕೊಂಡು 
ಹೊರಟಾಗ ತೂರ್‌ ಪರ್ವತದ ಕಡೆ ಅವರಿಗೊಂದು ಬೆಂಕಿ ಕಂಡಿತು. ಅವರು ಮನೆಯವರೊಡನೆ 
"ನಿಲ್ಲಿರಿ, ನಾನೊಂದು ಬೆಂಕಿಯನ್ನು ಕಂಡಿದ್ದೇನೆ. ಪ್ರಾಯಶಃ ನಾನು ಅಲ್ಲಿಂದೇನಾದರೂ ಸುದ್ದಿ ತರಬಹುದು 
ಅಥವಾ ಆ ಬೆಂಕಿಯಿಂದ. ಒಂದು ಕೆಂಡವನ್ನಾದರೂ ತರಬಹುದು. ಅದರಿಂದ ನೀವು ಚಳಿ ಕಾಯಿಸಿಕೊಳ್ಳ | 
ಬಹುದು" ಎಂದರು. ಅಲ್ಲಿಗೆ ತಲಪಿದಾಗ ಕಣಿವೆಯ ಬಲ ಬದಿಯ” ಮಂಗಳದಾಯಕೆ ಸ್ಥಳದಲ್ಲಿ ಒಂದು 
ಮರದಿಂದ ಹೀಗೆ ಕೂಗಲಾಯಿತು, "ಮೂಸಾ! ನಾನೇ ಅಲ್ಲಾಹ್‌, ಸರ್ವಲೋಕಗಳ ಪ್ರಭು" ಮತ್ತು 


ಒಪ್ಪಂದವಾಗಿರುವ ಬದಲು ವಿವಾಹ ಪೂರ್ವದಲ್ಲಿ ಸಾಮಾನವಾಗಿ ಲೋಕದಲ್ಲಿ ನಡೆಯುವಂತಹ, ವಿವಾಹದ ಕುರಿತಾದ ಆರಂಭಿಕ 
ಮಾತುಕತೆಯಾಗಿತ್ತು ಎಂಬುದಾಗಿ ಸೂಕ್ತದ ಪದಗಳೇ ಸಾರಿ ಹೇಳುತ್ತವೆ. ಇಬ್ಬರು ಹುಡುಗಿಯರ ಪೈಕಿ ಯಾವ ಹುಡುಗಿಯನ್ನು 
ವಿವಾಹ ಮಾಡಿಕೊಡಲಾಗುವುದೆಂಬ ನಿರ್ಧಾರವೇ ಅದರಲ್ಲಿಲ್ಲದಿರುವಾಗ ಇದು ವಿವಾಹದ ಈಜಾಬ್‌ ಮತ್ತು ಕಬೂಲ್‌ (ಪ್ರಸ್ತಾವ 
ಮತ್ತು ಸಮ್ಮತಿ) ಅಗುವುದಾದರೂ ಹೇಗೆ? ಎಂಟು ಹತ್ತು ವರ್ಷಗಳವರೆಗೆ ನನ್ನ ಮನೆಯಲ್ಲಿದ್ದು ನನ್ನ ಕೆಲಸ ಕಾರ್ಯಗಳಲ್ಲಿ 
ನನಗೆ ಸಹಾಯ ಮಾಡುವ ವಾಗ್ದಾನ ನೀವು ಮಾಡುವಿರಾದರೆ ನನ್ನ ಇಬ್ಬರು ಪುತ್ರಿಯರ ಪೈಕಿ ಒಬ್ಬಳನ್ನು ನಿಮಗೆ ವಿವಾಹ 
ಮಾಡಿಕೊಡಲು ನಾನು ತಯಾರಿದ್ದೇನೆ. ನಾನು ಬಹಳ ವೃದ್ಧನಾಗಿದ್ದೇನೆ, ನನ್ನ ಸೊತ್ತಿನ ಮೇಲ್ವಿಚಾರಣೆ ಮಾಡಬಲ್ಲ ಪುತ್ರ ಸಲಶಾನ 
ನನಗಿಲ್ಲ. ಇರುವುದು ಹುಡುಗಿಯರು ಮಾತ್ರ. ನಿರ್ವಾಹವಿಲ್ಲದೆ ಅವರನ್ನು ಹೊರಗೆ ಕಳುಹಿಸುತ್ತಿದ್ದೇನೆ. ನನ್ನ ಅಳಿಯ ನನ್ನ 
ಬೆಂಬಲಕ್ಕಿರಬೇಕೆಂದು ನನ್ನ ಇಚ್ಛೆ. ಈ ಹೊಣೆಯನ್ನು ವಹಿಸಿಕೊಳ್ಳಲು ಸಿದ್ಧರಿರುವಿರಾದರೆ, ಮತ್ತು ವಿವಾಹವಾದ ಕೂಡಲೇ 
ಪತ್ನಿಯನ್ನು ಕರೆದುಕೊಂಡು ಹೋಗಿ ಬಿಡುವ ಇರಾದೆ ನಿಮಗೆ ಇಲ್ಲವೆಂದಾದರೆ, ನಾನು ನನ್ನ ಒಬ್ಬ ಪುತ್ರಿಯನ್ನು ನಿಮಗೆ ವಿವಾಹ 
: ಮಾಡಿಕೊಡುವೆನು ಎಂಬುದೇ ತಂದೆಯ ಮಾತಿನ ಇಂಗಿತವಾಗಿತ್ತು. ಸ್ವತಃ ಹ. ಮೂಸಾರಿಗೂ ಒಂದು ನೆಲೆ ಬೇಕಿತ್ತು. ಅವರು 
ಈ ಅಭಿಪ್ರಾಯಕ್ಕೆ ಒಪ್ಪಿದರು. ಇದು ವಿವಾಹಕ್ಕೆ ಮೊದಲು ಎರಡು ಕಡೆಯವರ ನಡುವೆ ನಡೆದ ಒಂದು ಕರಾರು ಆಗಿತ್ತು. 
ಇದಾದ ಬಳಿಕ ನಿಜವಾದ ವಿವಾಹ ಕ್ರಮಪ್ರಕಾರ ಜರಗಿರಬಹುದು. ಅದರ 'ಮಹ್ರ್‌' ಕಟ್ಟಿರಬಹುದು. ಈ ವಿವಾಹ ಕರಾರಿನಲ್ಲಿ 
: ಸೇವೆಯ ಶರತ್ತು ಸೇರಿತ್ತೆನ್ನಲು ಯಾವ ಕಾರಣವೂ ಇಲ್ಲ. 

40. ಹ. ಮೂಸಾ(ಅ) ಎಂಟರ ಬದಲು ಹತ್ತು ವರ್ಷಗಳ ಕಾಲದ ಅವಧಿಯನ್ನು ಪೂರ್ಣಗೊಳಿಸಿದ್ದರೆಂದು ಹ. ಹಸನ್‌ 
ಬಿನ್‌' ಅಲೀ ಬಿನ್‌ ಅಬೂ ತಾಲಿಬ್‌(ರ) ಹೇಳುತ್ತಾರೆ. ಮೂಸಾ(ಅ) ಎರಡು ಕಾಲಾವಧಿಗಳ ಪೈಕಿ ಅಧಿಕ ಪರಿಪೂರ್ಣವಾದ ಹಾಗೂ 
ಅವರ ಮಾವನಿಗೆ ಹೆಚ್ಚು ಮೆಚ್ಚುಗೆಯ ಅರ್ಥಾತ್‌ ಹತ್ತು ವರ್ಷಗಳ ಕಾಲಾವಧಿಯನ್ನು ಪೂರ್ತಿಗೊಳಿಸಿದರೆಂದು ಸ್ನ ತಃ ಪ್ರವಾದಿ 
ವರ್ಯರು(ಸ) ಹೇಳಿರುತ್ತಾರೆಂದು ಹ. ಇಬ್ನ್‌ ಅಬ್ಬಾಸ್‌(ರು ವರದಿ ಇದೆ. 

'41. ಈ ಪ್ರಯಾಣವು 'ತೂರ್‌'ನ ದಿಕ್ಕಿಗೆ ಇದ್ದುದರಿಂದ ಹ. ಮೂಸಾ(ಅ) ತಮ್ಮ ಕುಟುಂಬದೊಂದಿಗೆ ಈಜಿಪ್ಸಿಗೆ 
ಹೋಗುತ್ತಿದ್ದರೆಂದೂ ಭಾವಿಸಬಹುದು. ಏಕೆಂದರೆ 'ತೂರ್‌' ಮದ್‌ಯನ್‌ನಿಂದ ಈಜಿಪ್ಪಿಗೆ ಹೋಗುವ ಬಾರಿಯಲ್ಲಿದೆ- ಈಗಾಗಲೇ 
ಹತ್ತು ವರ್ಷಗಳು ಸಂದಿವೆ. ತಾನು ಈಜಿಪ್ಪನ್ನು ಬಿಟ್ಟು ಬರುವಾಗ ಆಳುತ್ತಿದ್ದ ಫಿರ್‌ಔನನೂ ಸತ್ತಿದ್ದಾನೆ. ಇನ್ನು ಸದ್ದಿಲ್ಲದೆ ಅಲ್ಲಿಗೆ 
ಹೋಗಿ'ತಮ್ಮ ಕುಟುಂಬದವರ ಸಂಗಡ ಇದ್ದು ಬಿಟ್ಟರೆ ತಮ್ಮ ಸುಳಿವೂ ಸಿಗಲಾರದೆಂದು ಬಹುಶಃ ಹ. ಮೂಸಾ(ಆಅ) ಭಾವಿಸಿರಬಹುದು. 

42. ಅರ್ಥಾತ್‌- ಹ. ಮೂಸಾರ(ಲಅ) ಬಲ ಕಡೆಗಿದ್ದ ಬದಿ. 

43. ಅರ್ಥಾತ್‌- ದಿವ್ಮ ಪ್ರಕಾಶದಿಂದ ಬೆಳಗುತ್ತಿದ್ದ ಪ್ರದೇಶದಲ್ಲಿ. 


ಕಾಂಡ-20 


28. ಆಲ್‌ ಕಸಸ್‌ 275 


A TI ئ٤‎ OK CE SE Gb EE 
ಸನಿ 3 4 Wa بن‎ SPE ولا‎ of 
Wh AN UL 25 ಪ ರು 
EY SI قال‎ ۵ Ss CI SE SANS SEI لزِل‎ 


"ನಿಮ್ಮ ಲಾರಿಯನ್ನು ಎಸೆದುಬಿಡಿರಿ" (ಎಂದು ಅಪ್ಪಣೆಯಾಯಿತು) ಆ, ಲಾಠಿಯು ಹಾವಿನಂತೆ 
ತೆವಳುತ್ತಿರುವುದನ್ನು ಕಂಡೊಡನೆ ಮೂಸಾ ಬೆನ್ನು ತಿರುಗಿಸಿ ಓಟಕ್ಕಿತ್ತರು ಮತ್ತು ಅವರು ತಿರುಗಿಯೂ 
ನೋಡಲಿಲ್ಲ. (ಅಪ್ಪಣೆಯಾಯಿತು) "ಮೂಸಾ, ಮೆರಳಿ ಬನ್ನಿರಿ ಹೆದರಬೇಡಿರಿ ನೀವು ಸಂಪೂರ್ಣ 
ಸುರಕ್ಸಿತರಾಗಿದ್ದೀರಿ. ನಿಮ್ಮ ಕೈಯನ್ನು ಜೇಬಿನೊಳಗೆ "ಹಾಕಿರಿ ಅದು ಪ್ರಕಾಶಿಸುತ್ತಾ ನಿರಾಯಾಸವಾಗಿ 
ಹೊರಬರುವುದು“ ಮತ್ತು ಭೀತಿಯಿಂದ ಪಾರಾಗಲಿಕ್ಕಾಗಿ ನಿಮ್ಮ ಬಾಹುಗಳನ್ನು ಬಿಗಿದುಕೊಳ್ಳಿರಿ ನಿಮ್ಮ 
ಪ್ರಭುವಿನ ಕಡೆಯಿಂದ ಫಿರ್‌ಔನ್‌ ಮತ್ತು ಅವನ ಆಸ್ಥಾನಿಗರ ಮುಂದಿಡಲಿಕ್ಕಾಗಿ, ಇವೆರಡು ಪ್ರತ್ಯಕ್ಷ 
ನಿದರ್ಶನಗಳಾಗಿವೆ. ಅವರು ಮಹಾ ಆಜ್ಞೋಲ್ಲಂಘಕರಾಗಿದ್ದಾರೆ." ಆಗ ಮೂಸಾ(ಲ), "ನನ್ನ ಪ್ರಭೂ, 


44. ಈ ಎರಡೂ ಪವಾಡಗಳನ್ನು ಆಗ ಹ. ಮೂಸಾರಿಗೆ(ಅ) ತೋರಿಸಿ ಕೊಟ್ಟುದೇಕೆಂದರೆ- ಒಂದನೆಯದಾಗಿ 
ತನ್ನನ್ನು ಅಭಿಸಂಬೋಧಿಸುತ್ತಿರುವುದು ನಿಜಕ್ಕೂ ವಿಶ್ವದ ಸಕಲ ವ್ಯವಸ್ಥೆಗಳ ಸೃಷ್ಟಿಕರ್ತನೂ, ಒಡೆಯನೂ, ಪ್ರಭುವೂ 
ಆಗಿರುವವನೇ .ಎಂಬುದು ಅವರಿಗೆ ಖಚಿತವಾಗಲಿಕ್ಕಾಗಿ. ಎರಡನೆಯದಾಗಿ- ಅವರಿಗೆ ಆ ಪವಾಡಗಳನ್ನು ಕಂಡು, ಯಾವ 
ಅಪಾಯಕಾರಿ ಕಾರ್ಯಾಚರಣೆಗಾಗಿ ತಮ್ಮನ್ನು ಫಿರ್‌ಔನನ ಆಸ್ತಾನಕ್ಕೆ ಕಳುಹಿಸಲಾಗುತ್ತಿದೆಯೋ ಅದನ್ನು ಎದುರಿಸಲು ತಾವು 
ನಿರಾಯುಧನಾಗಿ ಹೋಗಬೇಕಾಗಿಲ್ಲವೆಂದೂ ಎರಡು ಪ್ರಚಂಡ ಅಸ್ತ್ರಗಳೊಂದಿಗೆ ಹೋಗುತ್ತಿದ್ದೇನೆಂದೂ ಸಮಾಧಾನ 
ವುಂಟಾಗಲಿಕ್ಕಾಗಿ. i 
45. ಅರ್ಥಾತ್‌- ನಿಮಗೆ ಭಯವುಂಟಾಗತಕ್ಕಂತಹ ಅಪಾಯಕಾರಿ ಸಂದರ್ಭ ಬಂದಾಗ ನಿಮ್ಮ ಬಾಹುವನ್ನು ಬಿಗಿದು 
ಕೊಳ್ಳಿರಿ. ಇದರಿಂದ ನಿಮ್ಮ ಮನಸ್ಸು ಬಲಗೊಳ್ಳುವುದು. ನಿಮ್ಮೊಳಗೆ ಯಾವ ಭಯಾವಸ್ಥೆಯೂ ಉಳಿಯಲಾರದು. ಬಾಹು ಎಂದರೆ 
ಪ್ರಾಯಶಃ ಬಲ ಭಾಹುವಾಗಿರಬೇಕೆ. ಏಕೆಂದರೆ ಕೈ ಎಂದರೆ ಹೆಚ್ಚಾಗಿ ಬಲ ಕೈಯೆಂದೇ ಅರ್ಥೈಸಲಾಗುತ್ತದೆ. ಬಿಗಿಯುವುದರ 
ಎರಡು ರೂಪಗಳಿವೆ. ಬಾಹುವನ್ನು ಪಕ್ಕೆಗೆ ತಾಗಿಸಿ ಒತ್ತುವುದು ಒಂದು ರೂಪ. ಒಂದು ಕೈಯನ್ನು ಇನ್ನೊಂದು ಕೈಯ 
ತೋಳಿನಡಿಯಲ್ಲಿಟ್ಟು ಒತ್ತುವುದು ಇನ್ನೊಂದು ರೂಪ. ಇಲ್ಲಿ ಪ್ರಾಯಶಃ ಮೊದಲನೆಯ ಕ್ರಮವನ್ನೇ ಉದ್ದೇಶಿಸಿರಬೇಕು. ಹೀಗೆ 
ಮಾಡುವಾಗ ಮನುಷ್ಯನು ತನ್ನ ಮನಸ್ಸಿನೊಳಗಿನ ಭಯವನ್ನು ಹೋಗಲಾಡಿಸಲಿಕ್ಕಾಗಿ ಏನೋ ಒಂದು ಕ್ರಿಯೆ ಮಾಡುತ್ತಿದ್ದಾ 
ನೆಂದು ಬೇರೆಯವರಿಗೆ ತಿಳಿಯುವುದಿಲ್ಲ. ಹ. ಮೂಸಾ(ಅ) ಒಂದು ಅಕ್ರಮಿ ಸಾರ್ವಭೌಮನನ್ನು ಎದುರಿಸಲಿಕ್ಕಾಗಿ ಯಾವುದೇ 
ಸಶಸ್ತ್ರ ಸೇನೆ ಹಾಗೂ ಲೌಕಿಕ ಸಾಧನಗಳ ಹೊರತಾಗಿಯೇ ಹೋಗುತ್ತಿದ್ದುದರಿಂದ ಅವರಿಗೆ ಈ ಉಪಾಯವನ್ನು ತಿಳಿಸಲಾಯಿತು. 
ಮುಂದೆ ಒಬ್ಬ ಧೀರ ಪ್ರವಾದಿಯನ್ನು ಕೂಡಾ ಭಯಗ್ರಸ್ತನಾಗಿ ಮಾಡಬಹುದಾಗಿದ್ದ ಅನೇಕ ಭಯಾನಕ ಸನ್ನಿವೇಶಗಳು ಬರಲಿದ್ದುವು. |. 
ಇಂತಹ ಸಂದರ್ಭ ಬಂದು ಬಿಟ್ಟಾಗ ಹೀಗೆ ಮಾಡಿರಿ. ಫಿರ್‌ಔನನು ತನ್ನ ಸಕಲ ಬಲಗಳನ್ನು 009 ನಿಮ್ಮ کت‎ 
ಸ್ಥೈರ್ಯವನ್ನು ಕೆಡಿಸಲಾರನು ಎಂದು ಅಲ್ಲಾಹ್‌ ಹೇಳಿದನು. 2 
46. ಈ ಮಾತುಗಳಲ್ಲಿ- ಈ ನಿದರ್ಶನಗಳೊಂದಿಗೆ ಫಿರ್‌ಔನನ ಬಳಿಗೆ ಹೋಗಿರಿ ಮತ್ತು ನಿಮ್ಮನ್ನು ಅಲ್ಲಾಹನ ರಸೂಲರೆಂಬ 
ನೆಲೆಯಲ್ಲಿ ಪರಿಚೆಯಿಸಿ ಅವನನ್ನೂ ಅವನ ಆಸ್ಥಾನದವರನ್ನೂ ಸರ್ವಲೋಕ ಪಾಲಕ ಪ್ರಭುವಾದ ಅಲ್ಲಾಹನ ದಾಸ ಮತ್ತು ಆರಾಧನೆಯ 
ಕಡೆಗೆ ಕರೆಯಿರಿ ಎಂಬ ಅರ್ಥವೂ ತಾನಾಗಿಯೇ ಸೇರಿಕೊಂಡಿದೆ. ಆದುದರಿಂದ ಇಲ್ಲಿ ಅವರ ನೇಮಕದ ವಿಚಾರವನ್ನು ಸ್ಪಷ್ಟವಾಗಿ 


ಕಾಂಡ-20 


276 ಕುರ್‌ಆನ್‌ ವ್ಯಾಖ್ಯಾನ 


ATA GA Fl st آن‎ SEE WH 


SES Be آن لوزن‎ SEGA 5 ALE 
لیت‎ ss EG LS SS A MLS 
LIE SEG AF AE BN EE 5 


EP بدا ے اکا ال وَِم ہے کال‎ ELLIE ا‎ 
ನಾನು ಅವರ ಒಬ್ಬ ವ್ಯಕ್ತಿಯನ್ನು ಕೊಲೆ. ಮಾಡಿದ್ದೇನೆ. ಅವರು ನನ್ನನ್ನು ಕೊಂದು ಹಾಕುವರೆಂದು 
ನನಗೆ ಭಯವಿದೆ. ನನ್ನ ಸಹೋದರ ಹಾರೂನರು ನನಗಿಂತ ಉತ್ತಮ ಮಾತುಗಾರ. ಅವರು ನನ್ನನ್ನು 
ಸಮರ್ಥಿಸುವಂತೆ ಅವರನ್ನು ಸಹಾಯಕನಾಗಿ ನನ್ನ ಜೊತೆ ಕಳುಹಿಸ್ತು ಆ ಜನರು ನನ್ನನ್ನು ಸುಳ್ಳಾಗಿಸುವರೆಂಬ 
ಆಶಂಕೆ ನನಗಿದೆ" ಎಂದು ಬಿನ್ನವಿಸಿದರು. ಆಗ, "ನಿಮ್ಮ ಸಹೋದರನ ಮುಖಾಂತರ ನಾವು ನಿಮಗೆ 
ಬೆಂಬಲ ನೀಡುವೆವು ಮತ್ತು ಅವರು ನಿಮಗೇನೂ ಹಾನಿ ಮಾಡಲಾಗದಂತಹ ವರ್ಚಸ್ಸನ್ನು ನಿಮಗಿಬ್ಬರಿಗೂ 
ದಯಪಾಲಿಸುವೆವು, ನಮ್ಮ ನಿದರ್ಶನಗಳ ಬಲದಿಂದ ವಿಜಯವು ನಿಮ್ಮ ಹಾಗೂ ನಿಮ್ಮ ಅನುಯಾಯಿ 
ಗಳದ್ದೇ ಆಗಿರುವುದು" ಎಂದು (ಅಲ್ಲಾಹನು) ಹೇಳಿದನು.* 


(36-37) ತರುವಾಯ ಮೂಸಾ ನಮ್ಮ ಸುವ್ಯಕ್ತ ನಿದರ್ಶನಗಳೊಂದಿಗೆ ಅವರ ಬಳಿಗೆ ತಲಪಿದರು. 
ಆಗ ಅವರು, "ಇದು ಕೃತಕ ಜಾದುವೇ ಹೊರತು ಬೇರೇನೂ وت‎ ಮತ್ತು ನಾವು ಇಂತಹ ಮಾತುಗಳನ್ನು 


ಹೇಳಲಿಲ್ಲ. ಆದರೆ ಇತರ ಅನೇಕ ಕಡೆಗಳಲ್ಲಿ ವಿಶದವಾಗಿ ಈ ವಿಷಯವನ್ನು ಹೇಳಲಾಗಿದೆ. ಸೂರಃ ತಾಹಾ ಮತ್ತು ಸೂರಃ 
ಅನ್ನಾಯಿಆತ್‌ನಲ್ಲಿ "ಫಿರ್‌ಔನನ ಬಳಿಗೆ ಹೋಗು, ಅವನು ಬಂಡುಕೋರನಾಗಿ ಬಿಟ್ಟಿದ್ದಾನೆ" ಮತ್ತು ಸೂರಃ ಅಶ್ಯುಅರಾದಲ್ಲಿ روہ"‎ 
ಜನಾಂಗದ ಕಡೆಗೆ ಹೋಗು ಎಂದು ನಿನ್ನ ಪ್ರಭು ಮೂಸಾರನ್ನು(ಅ) ಕೂಗಿ ಹೇಳಿದ ಸಂದರ್ಭವನ್ನೂ ಸ್ಮರಿಸಿರಿ" ಎಂದು ಹೇಳಲಾಗಿದೆ. 

47. ಆ ಭಯದಿಂದಾಗಿ ನಾನು ಅಲ್ಲಿಗೆ ಹೋಗಲಿಚ್ಛಿಸುವುದಿಲ್ಲವೆಂದು ಇದರ ತಾತ್ಸರ್ಯವಲ್ಲ. ನಾನು ಅಲ್ಲಿಗೆ 
ತಲಪಿ ದೇವ ಸಂದೇಶವಾಹಕನೆಂದು ಪರಿಚಯಪಡಿಸುವ ಮಾತುಗಳನ್ನಾಡುವುದಕ್ಕೆ ಮುಂಚೆಯೇ ಅವರು ನನ್ನನ್ನು ಕೊಲೆಯ 
ಆಪಾದನೆಯಲ್ಲಿ ಸೆರೆಹಿಡಿದು ಬಿಡದಂತಹ ವ್ಯವಸ್ಥೆಯೇನಾದರೂ ಆಗಬೇಕು. ಏಕೆಂದರೆ ಅಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು 
ಈ ಕಾರ್ಯಕ್ಕಾಗಿ ಕಳುಹಿಸುವ ಉದ್ದೇಶವೇ ನೆರವೇರದಂತಾಗಿ ಬಿಡುವುದು - ಎಂದು ಇದರ ಅರ್ಥ. ನಂತರದ ಮಾತು 
ಇದನ್ನು ಸ್ವಯಂ ವಿಶದೀಕರಿಸುತ್ತದೆ. 

48. ಅಲ್ಲಾಹನೊಂದಿಗೆ ಹ. ಮೂಸಾರ(ಅ) ಈ ಭೇಟಿ ಮತ್ತು ಮಾತುಕತೆಯ ವಿಷಯ ಇದಕ್ಕಿಂತಲೂ ಹೆಚ್ಚು ವಿವರವಾಗಿ 
ಸೂರಃ ತಾಹಾದಲ್ಲಿ (ಸೂಕ್ತ 9 ರಿಂದ 48) ಬಂದಿದೆ. ಪವಿತ್ರ ಕುರ್‌ಆನಿನಲ್ಲಿ ಬಂದಿರುವ ಈ ವಿವರಣೆಯನ್ನೂ ಈ ಕುರಿತಾಗಿ 
ಬೈಬಲಿನ ವಿಮೋಚನಾ ಕಾಂಡ (ಅಧ್ಯಾಯ 3, ದಲ್ಲಿರುವ ಕಥೆಯನ್ನೂ ಹೋಲಿಸಿ ನೋಡಿದರೆ ಸದಭಿರುಚಿಯುಳ್ಳ ಯಾರೇ 
ಆದರೂ ಇವೆರಡರ ಪೈಕಿ ದೇವವಾಣಿ 'ಯಾವುದು ಮತ್ತು ಕೇವಲ ಕಥಾ ಪ್ರವಚನ ಯಾವುದು ಎಂಬುದನ್ನು ಗುರುತಿಸದೆ 
ಇರಲಾರರು. (ಹೆಚ್ಚಿನ ವಿವರಗಳನ್ನು ಸೂರಃ ತಾಹಾದ 19ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

" 49. ಮೂಲದಲ್ಲಿ 'ಸಿಹ್‌ರುಮ್ಮುಪ್ತರಾ' (ಕೃತಕ ಜಾದೂ) ಎಂಬ ಪದಗಳಿವೆ. ಇದನ್ನು ಸುಳ್ಳು ಎಂಬ ಅರ್ಥದಲ್ಲಿ 
ತೆಗೆದುಕೊಂಡರೆ, ಲಾಠಿಯು ಹೆಬ್ಬಾವಾಗುವುದು ಮತ್ತು ಹಸ್ತವು ಪ್ರಕಾಶಮಾನವಾಗುವುದು. ಇದು ವಸ್ತುವಿನಲ್ಲಾಗುವ ನೈಜ 
ಬಡಲಾವಣೆ ಆಗಿರದೆ ಕೇವಲ ತೋರಿಕೆಯ ಚಮತ್ಕಾರವಾಗಿದ್ದು ಇದನ್ನು ಈ ವ್ಯಕ್ತಿ ಪವಾಡವೆಂದು ಹೇಳಿ ನಮ್ಮನ್ನು ವಂಚಿಸುತ್ತಾನೆ 


ಕಾಂಡ-20 


28. ಅಲ್‌ ಕಸಸ್‌ 277 


GIS Sp Ds i 


۲ کے کی وع 218۱ Bn AN‏ سرک وس کے پک ڑ 

LMG ذَرَعَینَ‎ ESCA ALS 58 

٦ “NC SB MD رر‎ Be “3 ತಾಲ್‌ 

UL BE کان لع اط‎ SKY 
ನಮ್ಮ ಪೂರ್ವಿಕರ ಕಾಲದಲ್ಲಿ ಎಂದೂ ಕೇಳಿರಲಿಲ್ಲ" ಎಂದರು. ಮೂಸಾ ಹೀಗೆಂದರು, "ನನ್ನ ಪ್ರಭು 
ತನ್ನ ವತಿಯಿಂದ ಮಾರ್ಗದರ್ಶನ ಪಡೆದು ಬಂದಿರುವವನನ್ನು ಚೆನ್ನಾಗಿ ಬಲ್ಲನು. ಯಾರ ಅಂತಿಮ 
ಪರಿಣಾಮ ಉತ್ತಮವಾಗಬೇಕಾಗಿದೆ ಎಂಬುದನ್ನೂ ಅವನೇ ಚೆನ್ನಾಗಿ ತಿಳಿದಿರುವನು. ವಾಸ್ತವದಲ್ಲಿ 
ಅಕ್ರಮಿಗಳು ಎಂದೂ ಯಶಸ್ಸಿಯಾಗುವುದಿಲ್ಲ..'5! 


(38) ಫಿರ್‌ಔನನು, "ಆಸ್ಥಾನಿಕರೇ, ನನ್ನ ಹೊರತು ನಿಮ್ಮ ಇನ್ನಾವ ದೇವನನ್ನೂ ನಾನರಿಯೆನು.5 
ಹಾಮಾನ್‌! ಇಟ್ಟಿಗೆಗಳನ್ನು ಸುಟ್ಟು ನನಗಾಗಿ ಒಂದು ಎತ್ತರವಾದ ಕಟ್ಟಡವನ್ನು ನಿರ್ಮಿಸು. ಬಹುಶಃ ಅದರ 


ಎಂದು ಅರ್ಥವಾಗುವುದು. ಇನ್ನು ಇದನ್ನು ಕೃತಕವೆಂಬ ಅರ್ಥದಲ್ಲಿ ತೆಗೆದುಕೊಂಡರೆ. ಈ ವೃಕ್ತಿ ಯಾವುದೋ ಒಂದು 
ಚಮತ್ಕಾರದಿಂದ, ಬಾಹ್ಮ ನೋಟಕ್ಕೆ ಲಾಠಿಯಂತೆ ತೋರಿದರೂ ಎಸೆದು ಬಿಟ್ಟಾಗ ಹಾವಾಗಿ ಕಾಣುವಂತಹ ವಸ್ತುವನ್ನು ತಂದಿದ್ದಾನೆ 
ಎಂದೂ, ಅವನು ತನ್ನ ಕೈಗೂ ಏನನ್ನೋ ತಾಗಿಸಿಕೊಂಡು ಬಂದಿದ್ದು ಬಗಲಿನಿಂದ ಹೊರ ತೆಗೆದಾಗ ಅದು ಹಠಾತ್ತನೆ ಪ್ರಕಾಶಿಸ 
ತೊಡಗುತ್ತದೆಂದೂ, ಈ ಕೃತಕ ಮಾಯೆಯನ್ನು ಇವನು لہ‎ ತಯಾರಿಸಿಕೊಂಡಿದ್ದು ಇವು ಅಲ್ಲಾಹನು ತನಗೆ ದಯಜಾಲಿಸಿದ ; 
ಪವಾಡಗಳೆಂದು ಹೇಳಿಕೊಳ್ಳುತ್ತಿದ್ದಾನೆಂದೂ ಅರ್ಥವಾಗುತ್ತದೆ. ' 

50. ಸಂದೇಶ ಪ್ರಚಾರದ ಸಂದರ್ಭದಲ್ಲಿ ಹ. ಮೂಸಾ(ಅ) ಮುಂದಿಟ್ಟ ವಿಷಯಗಳ ಕಡೆಗೆ ಸೂಚನೆಯಿದು. ಪವಿತ್ರ 
ಕುರ್‌ಆನಿನ ಇತರ ಕಡೆಗಳಲ್ಲಿ ಇವುಗಳ ವಿವರಣೆ ಇದೆ. (ಸೂರಃ ತಾಹಾದ ಸೂಕ್ತ 47-48ನ್ನೂ ಅನ್ನಾಯಿಆತ್‌ನ ಸೂಕ್ತ. 18- 
19ನ್ನೂ ನೋಡಿರಿ) ಈ ಮಾತುಗಳ ಕುರಿತಾಗಿಯೇ ಫಿರ್‌ಔನನು- ಈಜಿಪ್ಟಿನ ಫಿರ್‌ಔನನ ಮೇಲೆಯೂ ಅವನಿಗೆ ಅಪ್ಪಣೆ ಕೊಡಬಲ್ಲ, 
ಅವನನ್ನು ಶಿಕ್ಲಿಸಬಲ್ಲ, ಅವನಿಗೆ ಸನ್ಮಾರ್ಗದರ್ಶನ ಮಾಡಲಿಕ್ಕಾಗಿ ಅವನ ಆಸ್ಥಾನಕ್ಕೆ ಜನ. ಕಳುಹಿಸತಕ್ಕಂತಹ ಮತ್ತು ತನ್ನನ್ನು 
ಭಯಪಡಬೇಕೆಂದು ಈಜಿಪ್ಟಿನ ಚಕ್ರವರ್ತಿಯೊಡನೆ ಹೇಳುವಂತಹ ಒಂದು ಶಕ್ತಿ ಅಸ್ತಿತ್ವದಲ್ಲಿದೆಯೆಂದು ನಮ್ಮ ಪೂರ್ವಜರಿಂದ 
ನಾವೆಂದೂ ಕೇಳಿರಲಿಲ್ಲ. ಇದೀಗ ಈ ವ್ಯಕ್ತಿಯ ಬಾಯಿಯಿಂದ ನಾವು ಕೇಳುತ್ತಿರುವ ಮಾತುಗಳೆಲ್ಲಾ ತೀರಾ ಹೊಸದಾಗಿವೆ ಎಂದನು. 

51. ಅರ್ಥಾತ್‌- ನೀನು ನನ್ನನ್ನು ಮಾಟಗಾರನೆಂದೂ ಸುಳ್ಳುಗಾರನೆಂದೂ ಹೇಳುತ್ತಿರುವೆ, ಆದರೆ ನನ್ನ ಪ್ರಭು ನನ್ನನ್ನು 
ಚೆನ್ನಾಗಿ ಬಲ್ಲನು. ಅಂತಿಮ ಪರಿಣಾಮದ ತೀರ್ಮಾನ ಅವನ ಕೈಯಲ್ಲಿದೆ. ನಾನು ಸುಳ್ಳನಾಗಿದ್ದರೆ ನನ್ನ ಅಂಶಿಮ ಗತಿಯು 
ಕೆಟ್ಟದಾಗುವುದು. ನೀನು ಸುಳ್ಳೆನಾಗಿದ್ದರೆ ನಿನ್ನ ಅಂತಿಮ ಗತಿಯೂ ಒಳ್ಳೆಯದಾಗಲಿಕ್ಕಿಲ್ಲ ಎಂಬುದನ್ನು ಚೆನ್ನಾಗಿ ಅರಿತುಕೋ. 
ಹೇಗಿದ್ದರೂ ಅಕ್ರಮಿಗೆ ಯಶಸ್ಸಿಲ್ಲವೆಂಬ ಮಾತು ಸಿದ್ಧ. ತಾನು ದೇವಸಂದೇಶವಾಹಕನಲ್ಲ ದಿದ್ದರೂ ಸುಳ್ಳು ಸುಳ್ಳೇ ಸಂದೇಶ 
ವಾಹಕನ ಸೋಗು ಹಾಕಿ ಏನಾದರೂ ಸ್ಟಾರ್ಥವನ್ನು ಸಾಧಿಸ ಹೊರಟಿರುವ ವ್ಯಕ್ತಿಯೂ ಅಕ್ರಮಿಯಾಗಿದ್ದಾನೆ. ಅವನೆಂದೂ ಯಶಸ್ವಿ 
ಯಾಗಲಾರನು. ಹಾಗೆಯೇ ತರತರದ ಸುಳ್ಳಾರೋಪಗಳನ್ನು ಹೊರಿಸಿ, ಸತ್ಯ ಪ್ರವಾದಿಯನ್ನು ಸುಳ್ಳಾಗಿಸುತ್ತ 'ಕುಯುಕ್ತಿಗಳಿಂದ 
ಸತ್ಯವನ್ನು ದಮನಿಸಲು ಪ್ರಯತ್ನಿಸುವವನೂ ಅಕ್ರಮಿಯಾಗಿದ್ದು ಅವನೂ ಯಶಸ್ವಿಯಾಗಲಾರನು. 

52. ಈ ಮಾತಿನ ಮೂಲಕ ಫಿರ್‌ಔನನ ಇಂಗಿತ ನಾನು ನಿಮ್ಮ ಮತ್ತು ಭೂಮಿ ಆಕಾಶಗಳ ಸೃಷ್ಟಿಕರ್ತನಾಗಿದ್ದೇನೆಂದು 
ಹೇಳುವುಬಾಗಿರಲಿಲ್ಲವೆಂಬುದು ವ್ಯಕ್ತ. ಇದರ ಇಂಗಿತವು ಹಾಗಿರಲು ಸಾಧ್ಯವೂ ಇಲ್ಲ, ಏಕೆಂದರೆ ಇಂತಹ ಮಾತು ಒಬ್ಬ ಹುಚ್ಚನ 
ಬಾಯಿಯಿಂದ ಮಾತ್ರ ಬರಲು ಸಾಧ್ಯ. ಅದೇ ರೀತಿಯಲ್ಲಿ ನನ್ನ ಹೊರತು ನಿಮಗೆ ಬೇರಾವ ಆರಾಧ್ಯನಿಲ್ಲವೆನ್ನುವುದು ಕೂಡಾ ಇದರ 
ಇಂಗಿತವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ, ಈಜಿಪ್ಪಿನವರ ಮತದಲ್ಲಿ ಅನೇಕ ಆರಾಧ್ಯರ ಪೂಜೆ ನಡೆಯುತ್ತಿತ್ತು. ಫಿರ್‌ಔನನು 
ಸೂರ್ಯದೇವನ ಅನತಾರವೆಂಬ ನಂಬಿಕೆಯ ಆಧಾರದಲ್ಲಿ ಮಾತ್ರ ಅವನಿಗೆ ಆರಾಧ್ಯನ ಸ್ಥಾನ ಕೊಡಲಾಗಿತ್ತು. ಫಿರ್‌ಔನನು ಸ್ವತಃ 
ಅನೇಕ ದೇವತೆಗಳ ಪೂಜಕನಾಗಿದ್ದನೆಂಬ ಅತಿದೊಡ್ಡ ಸಾಕ್ಷ್ಯ ಕುರ್‌ಆನಿನದ್ದೇ ಇದೆ. ಫಿರ್‌ಔನನ ಜನಾಂಗದ ಸರದಾರರು - "ನೀನು 
ಮೂಸಾ(ಅ) ಮತ್ತು ಅವನ ಜನಾಂಗಕ್ಕೆ ದೇಶದಲ್ಲಿ ಕ್ಷೋಬೆಯನ್ನುಂಟು ಮಾಡಲಿಕ್ಕೂ, ನಿನ್ನನ್ನೂ ನಿನ್ನ ಆರಾಧ್ಯರನ್ನೂ ಬಿಟ್ಟುಬಿಡಲಿಕ್ಕೂ 
ಮುಕ್ತ ಅವಕಾಶವನ್ನು ಕೊಟ್ಟು ಬಿಡುವೆಯಾ? ಎಂದರು." (ಸೂರಃ ಅಆಆ್‌ರಾಫ್‌ 127ನೆಯ ಸೂಕ್ತ) ಆದುದರಿಂದ ಇಲ್ಲಿ ಫಿರ್‌ಔನನು 


ಕಾಂಡ-20 


278 ಕುರ್‌ಆನ್‌ ವ್ಯಾಖ್ಯಾನ 


Po ANCAP IY ہے‎ Gy so ڑا‎ ڑ٢‎ و٢٦‎ TGs 
EN GY ISA MAE TT ES 
>یکود کے ےس اکا و سرت‎ ಹಿಂ یت‎ > ಎನಿ سے ر‫‎ 
67S SEES ESL م]ےَ ےد فی رض‎ 
ಮೇಲೇರಿದರೆ. ನನಗೆ ಮೂಸಾರ ದೇವರು ಕಾಣಿಸಲೂಬಹುದು, ನಾನಂತೂ ಇವನನ್ನು ಸುಳ್ಳುಗಾರನೆಂದು 
ಭಾವಿಸುತ್ತೇನೆ" ಎಂದನು.3 
(39-42) ಅವನೂ ಅವನ ಸೇನೆಗಳೂ ಭೂಮಿಯಲ್ಲಿ ಯಾವ ಹಕ್ಕೂ ಇಲ್ಲದೆ ಅಹಂಭಾವ ತೋರಿದರು" 
ಮತ್ತು ಅವರಿಗೆಂದೂ ನಮ್ಮ ಬಳಿ ಮರಳಲಿಕ್ಕಿಲ್ಲವೆಂದೇ ತಿಳಿದುಕೊಂಡರು. ಕೊನೆಗೆ ನಾವು ಅವನನ್ನೂ 


ತನಗಾಗಿ 'ದೇವ' ಎಂಬ ಪದವನ್ನು ಸೃಷ್ಟಿಕರ್ತ ಹಾಗೂ ಆರಾಧ್ಯನೆಂಬ ಅರ್ಥದಲ್ಲಿ ಹೇಳಿರದೆ, ಅಜ್ಞಾಧಿಕಾರಿ ಮತ್ತು ನಿರಂಕುಶ 
ಶಾಸನಕರ್ತ ಎಂಬ ಅರ್ಥದಲ್ಲಿ ಪ್ರಯೋಗಿಸಿದ್ದನು. ಈ ಈಜಿಪ್ಟ್‌ ಪ್ರದೇಶದ ಒಡೆಯನು ನಾನೇ. ಇಲ್ಲಿ ನನ್ನ ಅಪ್ಪಣೆಯೇ 
ನಡೆಯುವುದು. ನನ್ನ ಕಾನೂನನ್ನೇ ಶಾಸನವೆಂದು ಭಾವಿಸಲಾಗುವುದು. ಇಲ್ಲಿ ವಿಧಿ ನಿಷೇಧಗಳ ಆಜ್ಞೆಗಳು ನನ್ನಿಂದಲೇ ಹೊರಡುವವು. 
ಇನ್ನೊಬ್ಬನು ےہ‎ ತನ್ನ ಆಜ್ಞೆಯನ್ನು ಜಾರಿಗೊಳಿಸುವಂತಿಲ್ಲ. ಸರ್ವಲೋಕಗಳ ಪಾಲಕ ಪ್ರಭುವಿನ ಪ್ರತಿನಿಧಿಯಾಗಿ ಬಂದು ತಾನೇ 
ನೈಜ ಸಾರ್ವಭೌಮನೆಂಬಂತೆ ಹಾಗೂ ನಾನು ಅವನ ಅಧೀನನೋ ಎಂಬಂತೆ ನನಗೆ ಅಪ್ಪಣೆ ಕೊಡುತ್ತಿರುವ ಈ ಮೂಸಾ ಯಾರು? 
ಎಂಬುದೇ ಅವನ ಮಾತಿನ ಇಂಗಿತವಾಗಿತ್ತು. ಈ ದೃಷ್ಟಿಯಿಂದ ವಿವೇಚಿಸುವಾಗ ಫಿರ್‌ಔನನ ನೆಲೆಯು ದೇವ ಪ್ರವಾದಿಗಳು ತಂದ 
ಧರ್ಮಶಾಸ್ತ್ರವನ್ನು ಕಡೆಗಣಿಸಿ, ಸ್ವೇಚ್ಛಾಚಾರಿಗಳಾಗಿ ತಮ್ಮ ರಾಜಕೀಯ ಹಾಗೂ ಶಾಸನಾತ್ಮಕ ಸಾರ್ವಭೌಮತೆಯನ್ನು ಘೋಷಿಸುವ 
ಸರಕಾರಗಳಿಗಿಂತ ಭಿನ್ನವಾಗಿರಲಿಲ್ಲ. ಇಂತಹ ಸರಕಾರಗಳು ಶಾಸನ ನಿರ್ಮಾಣದ ಅಧಿಕಾರವನ್ನು ಮತ್ತು ವಿಧಿ- ನಿಷೇಧಗಳನ್ನು 
ನಿರ್ಧರಿಸುವ ಹಕ್ಕನ್ನು ಅರಸನಿಗೆ ನೀಡಿರಲಿ ಅಥವಾ ಅಂತಹ ಅಧಿಕಾರವು ಸಾರ್ವಜನಿಕರ ಇಚ್ಛೆಗೆ ಇದೆ ಎಂದು ಅಂಗೀಕರಿಸಲಿ, 
ಅಬೇನಿದ್ದರೂ ಅವುಗಳು, ತಮ್ಮ ದೇಶದಲ್ಲಿ ಅಲ್ಲಾಹ್‌ ಮತ್ತು ರಸೂಲರ ಬದಲು ನಮ್ಮ ಅಧಿಕಾರ ನಡೆಯಬೇಕು ಎಂಬ 
ನಿಲುವನ್ನು ಅನುಸರಿಸುತ್ತಲಿರುವ ತನಕ ಅವರ ನಿಲುವು ಮತ್ತು ಫಿರ್‌ಔನನ ನಿಲುವಿನ ನಡುವೆ ಯಾವುದೇ ತಾತ್ವಿಕ ವ್ಯತ್ಯಾಸವಿಲ್ಲ. 
(ಇನ್ನಷ್ಟು ವಿವರಣೆಗೆ ಸೂರಃ ತಾಹಾದ 21ನೆಯ ಟಿಪ್ಪಣಿ ನೋಡಿರಿ) 
K 53. ಇದು ಈ ಕಾಲದ ರಶ್ಕಾದ ಕಮ್ಯೂನಿಸ್ಟರು ಪ್ರದರ್ಶಿಸುವಂತಹ ಮನೋವೃತ್ತಿಯೇ ಆಗಿದೆ. ಇವರು ಉಪಗ್ರಹಗಳನ್ನು 
ಉಡಾಯಿಸಿ ನಮ್ಮ ಈ ಚೆಂಡುಗಳಿಗೆ ಮೇಲೆಲ್ಲಿಯೂ ದೇವನು ಸಿಗಲಿಲ್ಲವೆಂದು ಜಗತ್ತಿಗೆ ಸಾರಿ ಹೇಳುತ್ತಾರೆ. ಆ ಮೂರ್ಬನು 
ಒಂದು ಗೋಪುರದ ಮೇಲೆ ಹತ್ತಿ ದೇವನೆಲ್ಲಿದ್ದಾನೆಂದು ಇಣಕಿ ನೋಡಲು ಬಯಸಿದ್ದನು. ಪಥಬ್ರಷ್ಟರ ಬುದ್ದಿಯ ಸಾಮರ್ಥ್ಯವು 
ಮೂರೂವರೆ ಸಹಸ್ರ ವರ್ಷಗಳ ಹಿಂದೆ ಎಪ್ಟಿತ್ತೋ ಇಂದು ಕೂಡಾ ಅಷ್ಟೇ ಇದೆ ಎಂದು ಇದರಿಂದ ತಿಳಿಯುತ್ತದೆ. ದೇವಭಕ್ತರು 
ನಂಬುವಂತಹ ಜಗದೊಡೆಯನು, ಅವರ ನಂಬಿಕೆಯಂತೆ ಮೇಲೆ ಎಲ್ಲೋ ಕುಳಿತಿರುವನೆಂದು ಇವರಿಗೆ ತಿಳಿಸಿದ ಮೂರ್ಬ ಯಾರೆಂದು 
ತಿಳಿಯದು. ಈ ಅಗಾಧವೂ ಅನಂತವೂ ಆದ ವಿಶ್ವದಲ್ಲಿ ಇವರು ಭೂಮಿಯಿಂದ ಕೆಲವು ಸಾವಿರ ಅಡಿಗಳಷ್ಟು ಅಥವಾ ಕೆಲವು ಲಕ್ಷ 
ಮೈಲುಗಳಷ್ಟು ಮೇಲಕ್ಕೆ ಏರಿದಾಗ ಅವನು ಇವರಿಗೆ ಕಾಣದಿದ್ದರೆ, ಅವನು ಎಲ್ಲೂ ಅಸ್ತಿತ್ವದಲ್ಲೇ ಇಲ್ಲವೆಂಬುದು ಸಾಬೀತಾಗಿ 
ಬಿಟ್ಟಿತೋ ಎಂಬಂತಿದೆ ಅವರ ವಾದ. ಫಿರ್‌ಔನನು ನಿಜಕ್ಕೂ ಇಂತಹ ಒಂದು ಕಟ್ಟಡವನ್ನು ಈ ಉದ್ದೇಶಕ್ಕಾಗಿ ನಿರ್ಮಿಸಿದ್ದ 
ನೆಂದಾಗಲಿ ಅದರ ಮೇಲೇರಿ ಅಲ್ಲಾಹನನ್ನು ಇಣುಕಿ ನೋಡಲು ಪ್ರಯತ್ನಿಸಿದ್ದನೆಂದಾಗಲಿ ಕುರ್‌ಆನ್‌ ಹೇಳುವುದಿಲ್ಲ. ಅದು ಅವನು 
ಹೀಗೆ ಹೇಳಿದನೆಂದು ಮಾತ್ರ ಉಲ್ಲೇಖಿಸುತ್ತದೆ. ಇದರಿಂದ ಮೇಲ್ನೋಟಕ್ಕೆ ಅವನು ಕಾರ್ಯತಃ ಈ ಮೂರ್ಯತನವನ್ನೆಸಗಲಿಲ್ಲ 
ವೆಂದೇ ತಿಳಿಯುತ್ತದೆ. ಅವನು ಹೀಗೆ ಹೇಳುವುದರ ಉದ್ದೇಶವು ಲೇವಡಿ ಮಾಡುವುದು ಮಾತ್ರವಾಗಿತ್ತು. 
54. ಅರ್ಥಾತ್‌- ಈ ವಿಶ್ವದಲ್ಲಿ ಮಹಾನನೆನಿಸಿಕೊಳ್ಳುವ ಹಕ್ಕಿರುವುದು ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ 
1] ಅಲ್ಲಾಹನಿಗೆ ಮಾತ್ರ. ಆದರೆ ಫಿರ್‌ಔನ್‌ ಮತ್ತು ಅವನ ಸೈನ್ಮದವರು ತಮಗೆ ಭೂಮಿಯ ಒಂದು ಸಣ್ಣ ಭಾಗದಲ್ಲಿ ಕಿಂಚಿತ್‌ ' 
ಅಧಿಕಾರ ಸಿಕ್ಕಿದೊಡನೆ, ಇಲ್ಲಿ ತಾವೇ ಅತ್ಯಂತ ಮಹಾನರೆಂದು ಭಾವಿಸತೊಡಗಿದರು. | 
55. ಅರ್ಥಾತ್‌- ಅವರು ತಮ್ಮನ್ನು ಯಾರೂ ಪ್ರಶ್ಲಿಸುವವರಿಲ್ಲವೆಂದು ತಿಳಿದುಕೊಂಡು ನಿರಂಕುಶರಾಗಿ ನಡೆಯತೊಡಗಿ, 
ತಮಗಿನ್ನು ಯಾರ ಮುಂದೆಯೂ ವಿಚಾರಣೆ ಎದುರಿಸಲಿಕ್ಕಿಲ್ಲ ಎಂಬಂತೆ ವರ್ತಿಸತೊಡಗಿದರು. 


ಕಾಂಡ-20 


28. ಅಲ್‌ ಕಸಸ್‌ "279 


Sg تَا‎ OE Eg gE ES UE 
5 86a JE EE Gj pcs 
PATON SS ASS ASG sys 8 KES 
ASM NEAT Sb A ER CE IS 
ಯು ಪ و‎ 0 20 ಹ 

EN TE TSS NN: 


ಅನ ಸೇನೆಗಳನ್ನೂ ಹಿಡಿದೆವು ಮತ್ತು" ಸಮುದ್ರಕ್ಕೆ ಎಸೆದು ಬಿಟ್ಟೆವು. ಆ ಅಕ್ರಮಿಗಳ Hike 
ತೆಂಬುದನ್ನು ನೋಡಿರಿ. ನಾವು ಆವರನ್ನು ' ನರಕದ ಕಡೆಗೆ ಆಹ್ವಾನಿಸುವ ಮುಂದಾಳುಗಳನ್ನಾಗಿ ಮಾಡಿದೆವ್ರ"' 
ಮತ್ತು ಅವರು ಪುನರುತ್ನಾನ ದಿನ ಎಲ್ಲಿಂದಲೂ ಯಾವ ಸಹಾಯವನ್ನೂ , ಪಡೆಯಲಾರರು. ನಾವು ಈ 
ಲೋಕದಲ್ಲಿ ಅವರ ಹಿಂದೆ ಶಾಪವನ್ನಿರಿಸಿದ್ದೇವೆ ಮತ್ತು ಪುನರುತ್ನಾನ ದಿನ ಅವರು ಮಹಾ ಹಾನಿಗೊಳಗಾಗುವರು.* 

(43-47) ಹಿಂದಿನ ಪೀಳಿಗೆಗಳನ್ನು ನಾಶಗೊಳಿಸಿದ ಬಳಿಕ ನಾವು ಜನರಿಗೆ ಸತ್ಯದರ್ಶನದ ಸಾಧನ 
ವಾಗಿಯೂ ಮಾರ್ಗದರ್ಶನ ಮತ್ತು ಆನುಗ್ರಹವಾಗಿಯೂ ಮೂಸಾರಿಗೆ ಗ್ರಂಥವನ್ನು ದಯಪಾಲಿಸಿದೆವು- 
ಜನರು ಪಾಠ ಕಲಿಯುವಂತಾಗಲೆಂದು.? (ಮುಹಮ್ಮದ್‌ರೇ! ನಾವು ಹೂಸಾರಿಗೆ ಈ ಧರ್ಮಾದೇಶವನ್ನು 
ನೀಡಿದಾಗ ನೀವು ಪಶ್ಚಿಮ ಭಾಗದಲ್ಲಿರಲಿಲ್ಲಳ ಮತ್ತು ನೀವು ಸಾಕ್ಟಿದಾರರಲ್ಲೂ ಸೇರಿರಲಿಲ್ಲ ەت۔‎ 


56. ಈ ಮಾತುಗಳಲ್ಲಿ ಅಲ್ಲಾಹನು ಅವರ ದೊಡ್ಡಸ್ತಿಕೆಯ ಭ್ರಮೆಗೆ ಹೋಲಿಸಿದರೆ ಅವರು ಎಷ್ಟು' ಪೊಳ್ಳು ಹಾಗೂ 
ದುರ್ಬಲರಾಗಿದ್ದರೆಂಬುದನ್ನು ಚಿತ್ರಿಸಿರುವನು. ಅವರು ತಮ್ಮನ್ನು ತಾವೇ ಅತಿ ದೊಡ್ಡವರೆಂದು ತಿಳಿದುಕೊಂಡಿದ್ದರು. ಆದರೆ 
ನೇರ ಮಾರ್ಗಕ್ಕೆ ಮರಳಲಿಕ್ಕಾಗಿ ಅಲ್ಲಾಹನು ಅವರಿಗೆ ಕೊಟ್ಟಿದ್ದ ಕಾಲಾವಕಾಶ ಮುಗಿದೊಡನೆ ಅವರನ್ನು ಕಸದಂತೆ ಎತ್ತಿ ಸಮುದ್ರಕ್ಕೆ 
ಎಸೆದು ಬಿಡಲಾಯಿತು. 

57. ಅರ್ಥಾತ್‌- ಈ ರೀತಿ ಅಕ್ರಮವೆಸಗಬೇಕು, ಕೊನೆಯ ವರೆಗೆ ಮಿಥ್ಮಕ್ಕೆ ಹೀಗೆ ಅಂಟಿಕೊಂಡಿರಬೇಕು, ಸತ್ಯದ ವಿರುದ್ಧ, 
ಮಿಥ್ಮದ ಪರವಾಗಿ ಇಂತಿಂತಹ ಅಸ್ತ್ರಗಳನ್ನು ಬಳಸಬಹುದು ಎಂಬುದನ್ನೆಲ್ಲಾ ಅವರು ಜಗತ್ತಿಗೆ ತೋರಿಸಿಕೊಟ್ಟು ತಾವು ನರಕದ 
ಕಡೆಗೆ ಹೋಗಿಬಿಟ್ಟರು ಮತ್ತು ಮುಂದಿನ ಪೀಳಿಗೆಗೆ ಒಂದು ಮಾದರಿಯನ್ನು .ಬಿಟ್ಟು ಹೋದರು. ಈಗ ಅವರ ಮುಂದಿನ 
ಪೀಳಿಗೆಯವರು ಕೂಡಾ ಅವರ ಹೆಜ್ಜೆ ಗುರುತುಗಳನ್ನೇ ಅನುಸರಿಸುತ್ತಾ ಅವರು ಹೋದ ಗುರಿಯ ಕಡೆಗೇ ಧಾವಿಸುತ್ತಿದ್ದಾರೆ. 

) 58. ನಿರ್ಣಾಯಕ ದಿನದಂದು ಅವರು 'ಮಕ್ಟೂಹೀನ್‌' ರಲ್ಲಾಗುವರೆಂದು ಮೂಲದಲ್ಲಿದೆ. ಇದಕ್ಕೆ ಅನೇಕ ಅರ್ಥಗಳಿರಲು 
ಸಾಧ್ಯವಿದೆ. ಅವರು ತಿರಸ್ಕೃತರಾಗುವರು, ಧಿಕ್ಕರಿಸಲ್ಬಟ್ಟವರಾಗುವರು, ಅಲ್ಲಾಹನ ಕೃಪೆಯಿಂದ ಸಂಪೂರ್ಣ ವಂಚಿತರಾಗುವರು, 
ಅವರ ಸ್ಥಿತಿ ಹೀನಾಯವಾಗುವುದು ಮತ್ತು ಅವರ ಮುಖಗಳನ್ನು ವಿಕೃತಗೊಳಿಸಲಾಗುವುದು ಇತ್ಯಾದಿ. 

59. ಅರ್ಥಾತ್‌- ಗತ ಪೀಳಿಗೆಗಳು ತಮ್ಮ ಪ್ರವಾದಿಗಳ ಬೋಧನೆಗಳಿಂದ ವಿಮುಖರಾದುದರ ಪರಿಣಾಮವನ್ನು 
ಅನುಭವಿಸಿದವು. ಅವರು ಕೂಜಾ ಫಿರ್‌ಔನ್‌ ಮತ್ತವನ ಸೇನೆಗಳು ಕಂಡಂತಹ ದುರ್ಗತಿಯನ್ನೇ ಕಂಡರು. ತರುವಾಯ 
ಮಾನವೀಯತೆಯ ಒಂದು ಹೊಸ ಯುಗವನ್ನು ಪ್ರಾರಂಭಿಸಲಿಕ್ಕಾಗಿ ಹ. ಮೂಸಾರಿಗೆ(ಅ) ಗ್ರಂಥ" ದಯಪಾಲಿಸಲಾಯಿತು. 

60. ಪಶ್ಚಿಮ ಭಾಗವೆಂದರೆ ಹ. ಮೂಸಾರಿಗ(ಅ) ಧರ್ಮಶಾಸ್ತ್ರ ನೀಡಲಾಗಿದ್ದ ಸಿನಾಯ್‌ ಪರ್ಯಾಯ ದ್ವೀಪದ ಪರ್ವತ. : 
ಈ ಪ್ರದೇಶವು "ಒಜಾರಿನ ಪಶ್ಚಿಮ ದಿಕ್ಕಿನಲ್ಲಿದೆ. 

61. ಅರ್ಥಾತ್‌: ಧರ್ಮಶಾಸ್ತ್ರದ ಅನುಸರಣೆಯ ಪ್ರತಿಜ್ಞೆ ಮಾಡಲಿಕ್ಕಾಗಿ ಹ. ಮೂಸಾ(ಲಅ)ರ ಜೊತೆ ಕರೆಯಲಾಗಿದ್ದ 
ಬನೀಇಸ್ರಾಈಲರ ಎಪ್ಪತ್ತು ಮಂದಿ ಪ್ರತಿನಿಧಿಗಳ ಪೈಕಿ ನೀವು ಒಬ್ಬರಾಗಿರಲಿಲ್ಲ. (ಆ ಪ್ರತಿನಿಧಿಗಳನ್ನು ಕರೆಯಲಾದುದರ ಪ್ರಸ್ತಪವು 
ಸೂರಃ ಅಆ್‌ರಾಫ್‌ನ 155ನೆಯ ಸೂಕ್ತದಲ್ಲಿದೆ. ಬೈಬಲಿನ ವಿಮೋಚನಾ ಕಾಂಡದ 24ನೆಯ ಅಧ್ಯಾಯದಲ್ಲಿ ಇದರ' ಪ್ರಸ್ತಾಪವಿದೆ) 


ಕಾಂಡ-20 


280 ಕುರ್‌ಆನ್‌ ವ್ಯಾಖ್ಯಾನ 


ES EX MIB GE LSE IS US 
B36 HM بجاپ‎ SLL EY ge 


ಕದದ 


PAN A ePIC ےی‎ ಸೆ ಯಡ ےد کر س<‎ pa 
NES لور کَوْما کا‎ RCS 


ಆ ಬಳಿಕ (ನಿಮ್ಮ ಕಾಲದವರೆಗೆ ನಾವು ಅನೇಕ ಪೀಳಿಗೆಗಳನ್ನು ಎಬ್ಬಿಸಿದೆವು ಮತ್ತು ಅವರ ಮೇಲೆ 
ದೀರ್ಪುಕಾಲ ಕಳೆದು ಹೋಗಿದೆ. ಮದ್‌ಯನ್‌ನವರಿಗೆ ನಮ್ಮ ಸೂಕ್ತಗಳನ್ನು ಕೇಳಿಸಲು ನೀವು ಅವರ 
ಮಧ್ಯೆಯೂ, ಇರಲಿಲ್ಲ.9 ವಾಸ್ತವದಲ್ಲಿ (ಆ ಕಾಲದ ಸುದ್ದಿಗಳನ್ನು) ಕಳುಹಿಸುವವರು ನಾವೇ ಆಗಿರುತ್ತೇವೆ. 
ನಾವು (ಮೂಸಾರನ್ನು ಪ್ರಥಮ ಬಾರಿ) ಕೂಗಿದಾಗ ನೀವು ತೂರ್‌ ಪರ್ವತದ ಮಗ್ಗುಲಲ್ಲೂ ಇರಲಿಲ್ಲ. 
ವಾಸ್ತವದಲ್ಲಿ ನಿಮಗಿಂತ ಮುಂಚೆ ಎಚ್ಚರಿಕೆ ನೀಡುವವರಾರೂ ಬಾರದಿದ್ದ ಜನರಿಗೆ” ಎಚ್ಚರಿಕೆ ನೀಡಲಿಕ್ಕಾಗಿ 
ಇದು (ನಿಮಗೆ ಈ ತಿಳುವಳಿಕೆಯನ್ನು ನೀಡಲಾಗುತ್ತಿರುವುದು) ನಿಮ್ಮ ಪ್ರಭುವಿನ ' ಕೃಪೆಯಾಗಿರುತ್ತದೆ. 


62. ಅರ್ಥಾತ್‌- ನಿಮ್ಮ ಬಳಿ, ಈ ಮಾಹಿತಿಗಳ ಪ್ರಾಪ್ತಿಗಾಗಿ ನೇರವಾದ ಯಾವುದೇ ಮಾಧ್ಯಮ ಇರಲಿಲ್ಲ. ಈ ಘಟನೆಗಳು 
ಸಂಭವಿಸಿ ಎರಡು ಸಹಸ್ರ ವರ್ಷಗಳು ಸಂದು ಹೋಗಿದ್ದರೂ ನೀವು ಅದನ್ನೆಲ್ಲಾ ಕಣ್ಣಾರೆ ಕಂಡಂತೆ ಹೇಳುತ್ತಿರುವಿರಿ. ಈ ವಿವರ 
ಗಳನ್ನು ಅಲ್ಲಾಹನೇ ನಿಮಗೆ -ದೇವವಾಣಿಯ ಮೂಲಕ ಒದಗಿಸುತ್ತಿದ್ದಾನೆಂಬುದರ ಹೊರತು, ಇದಕ್ಕೆ ಬೇರಾವ ಕಾರಣವೂ ಇಲ್ಲ. 

63. ಅರ್ಥಾತ್‌-ಹ. ಮೂಸಾ(ಅ) ಮದ್‌ಯನಿಗೆ: ಹೋದಾಗ, ಅಲ್ಲಿ ಅನೇಕ ಘಟನೆಗಳು ಸಂಭವಿಸುವಾಗ ಮತ್ತು ಅವರು 
ಅಲ್ಲಿ ಹತ್ತು ವರ್ಷಗಳ ಕಾಲ ವಾಸಿಸಿ ಅಲ್ಲಿಂದ ಹೊರಟು ಬಂದಾಗ ನೀವು ಈ ಲೋಕದಲ್ಲಿ ಇರಲೇ ಇಲ್ಲ, ಇಂದು ಈ 
ಮಕ್ಕಾದ ಕೇರಿ ಬೀದಿಗಳಲ್ಲಿ ಮಾಡುತ್ತಿರುವ ಕೆಲಸವನ್ನು ನೀವು ಆಗ ಮದ್‌ಯನಿನ ಗ್ರಾಮಗಳಲ್ಲಿ ಮಾಡುತ್ತಿರಲಿಲ್ಲ. ನೀವು 
ಆ ಘಟನೆಗಳನ್ನು ತಿಳಿಸುತ್ತಿರುವುದು, ಅವುಗಳನ್ನೆಲ್ಲಾ ನೀವು ಕಣ್ಣಾರೆ ಕಂಡಿದ್ದೀರೆಂಬ ಆಧಾರದಲ್ಲಿ ಅಲ್ಲ. ವಾಸ್ತವದಲ್ಲಿ ಈ 

'|"ಜ್ಞಾನ ಕೂಡಾ ನಿಮಗೆ ನಮ್ಮ ವಹ್ಮ್‌ (ದಿವ್ಯವಾಣಿ) ಮೂಲಕವೇ ದೊರೆತಿದೆ." k 

64. ಅರೇಬಿಯಾದಲ್ಲಿ ಹ. ಇಸ್ಮಾಈಲ್‌(ಅ) ಮತ್ತು ಹ. ಶುಖಬ್‌ರ(ಅ) ಬಳಿಕ ಯಾವುದೇ ಪ್ರವಾದಿ ಬಂದಿರಲಿಲ್ಲ. 
ಸುಮಾರು ಎರಡು ಸಾವಿರ ವರ್ಷಗಳ ಕಾಲಾವಧಿಯಲ್ಲಿ ಹೊರಗಿನ ಪ್ರವಾದಿಗಳ ಬೋಧನೆಗಳು ಅಲ್ಲಿಗೆ ತಲಪಿದ್ದವು. ಉದಾ: 
ಹ. ಮೂಸಾ, ಹ. ಸುಲೈಮಾನ್‌, ಹ. ಈಸಾರ(ಅ) ಸಂದೇಶಗಳು. ಆದರೆ ಯಾವ ಪ್ರವಾದಿಯೂ ನಿರ್ದಿಷ್ಟವಾಗಿ ಅದೇ 

"| ಪ್ರದೇಶಕ್ಕೆಂದು ಕಳುಹಿಸಲ್ಪಟ್ಟಿರಲಿಲ್ಲ. 

65. ಈ ಮೂರೂ ವಿಷಯಗಳನ್ನು ಮುಹಮ್ಮದ್‌ರ(ಸ) ಪ್ರವಾದಿತ್ಯಕ್ಕೆ ಪುರಾವೆಯಾಗಿ ಮುಂದಿಡಲಾಗಿದೆ. ಈ ವಿಷಯ 
ಗಳನ್ನು ಸಾರಿದಾಗ ಮಕ್ಕಾದ ಎಲ್ಲ ಸರದಾರರೂ ಸತ್ಯನಿಷೇಧಿ ಜನಸಾಮಾನ್ಯರೂ ಹೆ.ಮುಹಮ್ಮದ್‌ರುಸ) ಪ್ರವಾದಿಯಲ್ಲ, ಮಿಥ್ಮ 
ಪ್ರವಾದಿ ಎಂಬುದಾಗಿ ಸಾಬೀತು ಪಡಿಸಲಿಕ್ಕಾಗಿ ಕಟಿಬದ್ದರಾಗಿದ್ದರು. ಅವರಿಗೆ ಸಹಾಯಕರಾಗಿ ಯಹೂದೀ ವಿದ್ವಾಂಸರೂ ಕ್ರೈಸ್ತ 
ಪಾದ್ರಿಗಳೂ ಹಿಜಾರುನ ಗ್ರಾಮಗಳಲ್ಲಿದ್ದರು. ಹ. ಮುಹಮ್ಮದ್‌ರೂ(ಸ) ಅದೇ ಮಕ್ಕಾ ಪಟ್ಟಣದ ನಿವಾಸಿಯಾಗಿದ್ದೆರು. ಅವರ 
ಜೀವನದ ಯಾವ ಭಾಗವೂ ಜನರಿಂದ ಮರೆಯಾಗಿರಲಿಲ್ಲ. ಆದುದರಿಂದಲೇ ಹ. ಮುಹಮ್ಮದ್‌ರ(ಸು ಪ್ರವಾದಿತ್ವಕ್ಕೆ ಆಧಾರವಾಗಿ 
ಈ ಮೂರು ವಿಷಯಗಳನ್ನು ಪಂಥಾಹ್ವಾನ ರೂಪದಲ್ಲಿ ಸಾರಿದಾಗ ಮಕ್ಕಾ, ಹಿಜಾರು್‌ ಮಾತ್ರವಲ್ಲ ಅಖಿಲ ಅರಬ್‌ ದೇಶದಲ್ಲಿ 
ಒಬ್ಬನೇ ಒಬ್ಬನಾದರೂ ಇಂದಿನ ಪಕ್ಷಪಾತಿ ಪಾಶ್ಚಾತ್ಮ ವಿಮರ್ಶಕರು ಹೇಳುವಂತಹ ಅಸಂಬದ್ಧ ಮಾತನ್ನಾಡಿರಲಿಲ್ಲ. ಸುಳ್ಳು 
ಸೃಷ್ಟಿಸಲು ಅವರೇನೂ ಇವರಿಗಿಂತ ಕಡಿಮೆಯವರಾಗಿರಲಿಲ್ಲ. ಆದರೆ ಒಂದು ಕ್ಷಣದ ಮಟ್ಟಿಗೂ ನಡೆಯದಂತಹ ಅಪ್ಪಟ ಸುಳ್ಳನ್ನು 
ಅವರು ಹೇಳುವುದಾದರೂ ಹೇಗೆ? "ಮುಹಮ್ಮದರೇಸು, ನೀವು ಇದನ್ನು ಇಂತಿಂತಹ ಯಹೂದೀ ವಿದ್ವಾಂಸನಿಂದ ಅಥವಾ 
ಕ್ರೈಸ್ತ ಪಾದ್ರಿಯಿಂದ ಕಲಿತು ಇಲ್ಲಿಗೆ ಬಂದಿರುವಿರಿ” - ಎಂದು ಹೇಳಲು ಅವರಿಗೆ ಹೇಗೆ ತಾನೇ ಸಾಧ್ಯವಿತ್ತು? ಏಕೆಂದರೆ, ಈ 

-| ವಿಷಯದಲ್ಲಿ ಹೆಸರಿಸಲು ನಾಡಿನ ಯಾವ ಮೂಲೆಯಲ್ಲೂ ಅವರಿಗೆ ಒಂದು ಹೆಸರು ಕೂಡಾ ಸಿಗುತ್ತಿರಲಿಲ್ಲ. ಹಾಗೆ ಒಂದು 
ವೇಳೆ ಅವರು ಯಾರನ್ನಾದರೂ ಹೆಸರಿಸಿದರೂ, ಪ್ರವಾದಿವರ್ಯರು(ಸ) ಅವನಿಂದ ಯಾವ ಜ್ಞಾನವನ್ನೂ ಪಡೆಯಲಿಲ್ಲವೆಂಬುದು 
ತಕ್ಷಣ ಸಾಬೀತಾಗಿ ಬಿಡುತ್ತಿತ್ತು. ಪವಿತ್ರ ಕುರ್‌ಆನ್‌ ಈ ಪಂಥಾಹ್ವಾನವನ್ನು ಈ ಒಂದು ಕಡೆ ಮಾತ್ರ ಕೊಟ್ಟಿರುವುದಲ್ಲ. ಅನೇಕ 
ಕಡೆಗಳಲ್ಲಿ .ವಿವಿಧ ಕಥೆಗಳನ್ನು ಹೇಳುವಾಗ ಕೊಟ್ಟಿದೆ. (ನೋಡಿರಿ; ಸೂರಃ ಆಲಿ ಇಮ್ರಾನ್‌: 44, ಸೂರಃ ಯೂಸುಫ್‌: 102 


ಕಾಂಡ-20 


28. ಅಲ್‌ ಕಸಸ್‌ 281 


کسی سے سے کی LAVIN‏ یسو۔ہ و حس » 

AOS ان تم‎ EET TES NCIS 

NT Nie pes‏ ۔ 

GS YE‏ لو لا اَرَسلت اِلیْتا OHSS ANE‏ ین 

LAA 1 A INC ۸ 

IE Ks & FI AL Web‏ را اق مِخُل ا 

pS 7 0 ہر رو‎ pO وم طے ک کہ‎ ಅ 

AGE SAP‏ مولی من AS ESS‏ کات 
ಪ್ರಾಯಶಃ ಅವರು ಪ್ರಜ್ಞಾವಂತರಾಗಲೂಬಹುದು. ಅವರ ಸ್ವಂತ .ದುಷೃತ್ಯಗಳ ಫಲವಾಗಿ ಅವರ‏ 
ಮೇಲೇನಾದರೂ ವಿಪತ್ತು ಬಂದಾಗ ಅವರು, “ಪ್ರಭೂ, ನಾವು ನಿನ್ನ ಸೂಕ್ತಗಳ ಅನುಸರಣೆ ಮಾಡು‏ 
ವಂತಾಗಲು ಹಾಗೂ ಸತ್ಕವಿಶ್ವಾಸಿಗಳಾಗುವಂತಾಗಲು ನೀನು ನಮ್ಮ ಕಡೆಗೊಬ್ಬ ಸಂದೇಶವಾಹಕನನ್ನೇಕೆ‏ 

ಕಳುಹಿಸಲಿಲ್ಲ?" ಎಂದು ಹೇಳುವಂತಾಗಬಾರದೆಂದು (ನಾವು ಹೀಗೆ ಮಾಡಿರುವೆವು.) 

(48-51) ಆದರೆ ನಮ್ಮ ಕಡೆಯಿಂದ ಅವರ ಬಳಿಗೆ ಸತ್ಯವು ಬಂದಾಗ ಅವರು, "ಮೂಸಾರಿಗೆ 
ಕೊಡಲಾಗಿದ್ದುದನ್ನೇ ಇವರಿಗೇಕೆ ಕೊಡಲಾಗಿಲ್ಲ?" ಎಂದು ಕೇಳ ತೊಡಗಿದರು.” ಇದಕ್ಕಿಂತ ಮುಂಚೆ 


ಮೂಸಾರಿಗೆ ಕೊಡಲಾಗಿದ್ದುದನ್ನು ಇವರು ನಿರಾಕರಿಸಲಿಲ್ಲವೇ?್‌ ಎರಡೂ ಒಂದನ್ನೊಂದನ್ನು ಸಮರ್ಥಿಸುವ 
ಜಾದು ಆಗಿವೆಯೆಂದೂ ನಾವು ಯಾರನ್ನೂ ನಂಬುವುದಿಲ್ಲವೆಂದೂ ಅವರು ಹೇಳಿದರು. (ಪ್ರವಾದಿಗಳೇ!) 


ಮತ್ತು ಸೂರಃ ಹೂದ್‌ನ 49ನೆಯ ಸೂಕ್ತೆ) ಈ ವಿಷಯವನ್ನು ಮತ್ತೆ ಮತ್ತೆ ಪುನರಾವರ್ತಿಸಲಾಗಿರುವುದರಿಂದ ಒಬ್ಬ ನಿರಕ್ಷರಿ 
ವ್ಯಕ್ತಿಯು ಸಾವಿರಾರು ವರ್ಷದ ಹಿಂದಿನ ಘಟನೆಗಳನ್ನು ವಿವರವಾಗಿ ತಿಳಿಸಬೇಕಿದ್ದರೆ, ಅವನ ಬಳಿ ಇರುವ ಜ್ಞಾನ ಮೂಲವು 
ದೇವವಾಣಿಯೇ ಆಗಿರಬೇಕು ಮತ್ತು ಪವಿತ್ರ ಕುರ್‌ಆನ್‌, ತಾನು ಅಲ್ಲಾಹನ ಸಂದೇಶ ಹಾಗೂ ಮುಹಮ್ಮದ್‌(ಸ) ಅಲ್ಲಾಹನ 
ಸಂದೇಶವಾಹಕರೆಂಬುದಕ್ಕೆ ಮುಂದಿಡುವಂತಹ ದೊಡ್ಡ ಪುರಾವೆಯಾಗಿದೆಯೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. 

66. ಪವಿತ್ರ ಕುರ್‌ಆನ್‌ ಇದನ್ನೇ ಅನೇಕ ಕಡೆಗಳಲ್ಲಿ ರಸೂಲರನ್ನು ಕಳುಹಿಸುವುದಕ್ಕಿರುವ ಕಾರಣದ ರೂಪದಲ್ಲಿ 
ಮುಂದಿಡುತ್ತದೆ. ಆದರೆ ಇದರ ಆಧಾರದಲ್ಲಿ ಈ ಉದ್ದೇಶಕ್ಕಾಗಿ ಯಾವಾಗಲೂ ಎಲ್ಲ ಕಡೆಗಳಲ್ಲೂ ಒಬ್ಬ ರಸೂಲ್‌ ಬರಲೇ 
ಬೇಕೆಂದು ತೀರ್ಮಾನಿಸುವುದು ಸರಿಯಲ್ಲ. ಒಬ್ಬ ರಸೂಲರು ಸಾರಿದ ಸಂದೇಶವು ಮೂಲ ರೂಪದಲ್ಲಿ ಉಳಿದಿರುವವರೆಗೆ 
ಹಾಗೂ ಅದನ್ನು ಜನರಿಗೆ ತಲಪಿಸುವ ಸಾಧನಗಳು ಇರುವ ವರೆಗೆ ಹೊಸ ರಸೂಲರ ಆಗಮನದ ಅಗತ್ಯವಿರುವುದಿಲ್ಲ. ಗತ 
ಸಂದೇಶದಲ್ಲಿ ಏನಾದರೂ ಸೇರ್ಪಡೆಗೊಳಿಸುವ ಮತ್ತು ಹೊಸ ಸಂದೇಶವನ್ನೇನಾದರೂ ಸಾರುವ ಅಗತ್ಯ ಬಿದ್ದಾಗ ಮಾತ್ರ 
ಒಬ್ಬ ಹೊಸ ಪ್ರವಾದಿಯನ್ನು ಕಳುಹಿಸುವುದು ಅಗತ್ಯವಾಗುತ್ತದೆ. ಆದರೆ ಪ್ರವಾದಿಗಳ ಬೋಧನೆಗಳು ಅಳಿದು ಹೋದಾಗ 
ಅಥವಾ ಅದು ಪಥಭ್ರಷ್ಟತೆಯೊಂದಿಗೆ ಕಲಬೆರಕೆಯಾಗಿ ಸನ್ಮಾರ್ಗದರ್ಶನಕ್ಕೆ ಅನರ್ಹವಾಗಿ ನಮಗೆ ಸತ್ಕಾಸತೃತೆಗಳೊಳಗಿನ 
ಅಂತರವನ್ನು ತಿಳಿಸಲು ಹಾಗೂ ನೇರಮಾರ್ಗವನ್ನು ತೋರಿಸಿಕೊಡಲು ಯಾವ ಏರ್ಪಾಡೂ ಇರಲೇ ಇಲ್ಲ, ಹೀಗಿರುತ್ತಾ ನಾವು 
ಸನ್ಮಾರ್ಗವನ್ನು ಹೊಂದು ವುದಾದರೂ ಹೇಗೆ? ಎಂದು ನೆಪ ಹೂಡಲು ಜನರಿಗೆ ಅವಕಾಶ ಸಿಕ್ಕಿ ಬಿಡುತ್ತಿತ್ತು. ಈ ನೆಪವನ್ನು 
ನಿವಾರಿಸಲಿಕ್ಕಾಗಿಯೇ ಅಲ್ಲಾಹ್‌ ಇಂತಹ ಪರಿಸ್ಥಿತಿಗಳಲ್ಲಿ ಪ್ರವಾದಿಯನ್ನು ಕಳುಹಿಸುತ್ತಾನೆ. ಅನಂತರ ಜನರು ವಾಮಮಾರ್ಗದಲ್ಲಿ 

ನಡೆದರೆ ಅದಕ್ಕೆ ಅವರೇ ಹೊಣೆಗಾರರಾಗುತ್ತಾರೆ. 
' 67. ಅರ್ಥಾತ್‌- ಹ. ಮೂಸಾರಿಗೆ(ಅ) ಕೊಡಲಾಗಿದ್ದ ಪವಾಡಗಳನ್ನೆಲ್ಲ ಹ. ಮುಹಮ್ಮದ್‌ರಿಗ(ಸು ಏಕೆ ಕೊಡಲಿಲ್ಲ? 
ಇವರೂ ನಮಗೆ ಲಾಠಿಯನ್ನು ಹೆಬ್ಬಾವನ್ನಾಗಿ ಮಾಡಿ ಮತ್ತು ಹಸ್ತವು ಸೂರ್ಯನಂತೆ ಪ್ರಕಾಶಿಸುವುದನ್ನು ತೋರಿಸಬೇಕಿತ್ತು. 
ಇವರೂ ಶಿಲಾ ಚಪ್ಪಡಿಗಳಲ್ಲಿ ಬರೆದ ಆಜ್ಞೆಗಳನ್ನು ನಮಗೆ ತಂದುಕೊಡಬೇಕಿತ್ತು. 

68. ಇದು ಅವರ ಆಕ್ಟೇಪಕ್ಕೆ ಉತ್ತರವಾಗಿದೆ. ಇದರ ತಾತ್ಸರ್ಯವೇನೆಂದರೆ - ಈಗ ಹ. ಮುಹಮ್ಮದ್‌(ಸ) ರಿಂದ ಆ 
ಪವಾಡಗಳನ್ನು ಬೇಡಲು, ಹಿಂದೆ ಮೂಸಾರ(ಅ) ಬಳಿ ಆ ಪವಾಡಗಳು ಇದ್ದಾಗಲೂ ನೀವೇನು ಅವರ ಮೇಲೆ 'ವಿಶ್ವಾಸೆವಿರಿಸಿದ್ದಿರಾ? 


ಕಾಂಡ-20 


282 ಕುರ್‌ಆನ್‌ ವ್ಯಾಖ್ಯಾನ 


po 7 
HEUTE SS bas SS El 
۶ es ಸ ಹ ے‎ 
ಟರ الین‎ ಬ ರತ ತಿದ ದ ಹಹ ಡ 

BE SL ISSSEE یه‎ Sb GHG 


1 


ಹಿ‏ رٹ 


OK 


ನೀವು ಇವರೊಡನೆ,- "ಸರಿ ನೀವು ಸತ್ತ ೈವಾದಿಗಳಾಗಿದ್ದರೆ ಇವೆರಡಕ್ಕಿಂತಲೂ್‌ ಹೆಚ್ಚು ಸನ್ಮಾರ್ಗ ನೀಡ 
ತಕ್ಕಂತಹ ಒಂದು ಗ್ರಂಥವನ್ನು ಅಲ್ಲಾಹನ ಕಡೆಯಿಂದ ತನ್ನಿರಿ ನಾನು ಅದರ ಅನುಸರಣೆಯನ್ನೇ 
ಮಾಡುವೆನು” ಎಂದು ಹೇಳಿರಿ.” ಇನ್ನು ಅವರು ನಿಮ್ಮ ಬೇಡಿಕೆಯನ್ನು ಪೂರ್ತಿಗೊಳಿಸದಿದ್ದರೆ ವಾಸ್ತವದಲ್ಲಿ 
ಅವರು ತಮ್ಮ ಸ್ಟೇಚ್ಛೈೆಗಳ ದಾಸರಾಗಿದ್ದಾರೆಂದು ತಿಳಿದುಕೊಳ್ಳಿರಿ. ದೇವ ಮಾರ್ಗದರ್ಶನದ ಹೊರತು 
ಕೇವಲ ತನ್ನ ಸ್ಟೇಚ್ಛೆಗಳನ್ನು ಅನುಸರಿಸುವವನಿಗಿಂತ ಹೆಚ್ಚು ದಾರಿಗೆಟ್ಟವನು ಇನ್ನಾರಿರಬಹುದು? ಅಲ್ಲಾಹ್‌ 
ಇಂತಹ ಅಕ್ರಮಿಗಳಿಗೆ ಎಷ್ಟು ಮಾತ್ರಕ್ಕೂ ಸನ್ಮಾರ್ಗದರ್ಶನ ನೀಡುವುದಿಲ್ಲ ಮತ್ತು ಅವರು ಅಲಕ್ಷ್ಯದಿಂದ 
ಎಚ್ಚರಗೊಳ್ಳಬೇಕೆಂದು ನಾವು ಅವರಿಗೆ ಸತತವಾಗಿ (ಉಪದೇಶದ) ಮಾತನ್ನು ತಲುಪಿಸಿದ್ದೇವೆ.” 

(52-56) ನಾವು ಇದಕ್ಕೆ ಮುಂಚೆ ಯಾರಿಗೆ ಗ್ರಂಥ ನೀಡಿದ್ದೆವೋ ಅವರು ಇದರ (ಕುರ್‌ಆನಿನ) 
ಮೇಲೆ ವಿಶ್ವಾಸವಿರಿಸುತ್ತಾರೆ? ಮತ್ತು ಇದನ್ನು ಅವರಿಗೆ ಓದಿ ಹೇಳಿದಾಗ ಅವರು, "ನಾವು ಇದರ 


ಹ. ಮೂಸಾರಿಗೆ(ಅ) ಈ ಪವಾಡಗಳನ್ನೆಲ್ಲ ಕೊಡಲಾಗಿತ್ತೆಂದು ನೀವೇ ಹೇಳುತ್ತೀರಿ. ಆದರೂ ನೀವು ಅವರನ್ನು ಪ್ರವಾದಿಯೆಂದು 
ನಂಬಲಿಲ್ಲ. ಅವರನ್ನು ಅನುಸರಿಸಲಿಲ್ಲ. ಸೂರಃ 'ಸಬಾ'ದ 31ನೆಯ ಸೂಕ್ತದಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ಹೇಳಿಕೆಯನ್ನು ಹೀಗೆ 
ಉಲ್ಲೇಖಿಸಲಾಗಿದೆ. رجح‎ ಈ ಕುರ್‌ಅನನ್ನಾಗಲಿ ಇದಕ್ಕಿಂತ ಮುಂಚೆ ಬಂದಿದ್ದ ಗ್ರಂಥಗಳೆನ್ನಾಗಿ ನಂಬಲಾರೆವು.” 

69. ಅರ್ಥಾತ್‌- ಕುರ್‌ಆನ್‌ ಮತ್ತು ತೌರಾತ್‌. 

70. ಅರ್ಥಾತ್‌- ನನಗಂತು ಸನ್ಮಾರ್ಗವನ್ನು ಅನುಸರಿಸಬೇಕಾಗಿದೆ. ಆದರೆ ಅದು ಕಪೋಲಕಲ್ಪಿತವಾಗಿರಬಾರದು. 
ದೇವವತಿಯಿಂದ ಬಂದೆ ನೈಜ ಸನ್ನಾ ںا‎ ಕುರ್‌ಆನ್‌ ಮತ್ತು ತೌರಾತಿಗಿಂತಲೂ ಉತ್ತಮ ಮಾರ್ಗದರ್ಶನ 
ಮಾಡುವಂತಹ ಗ್ರಂಥವು ನಿಮ್ಮ ಬಳಿ ಒಂದು ವೇಳಿ ಇದ್ದರೆ ಅದನ್ನು ನೀವು ಅಡಗಿಸಿಟ್ಟಿರುವುದೇಕೆ? ಅದನ್ನು ತನ್ನಿರಿ ನಾನು 
ಸ್ಪಲ್ಪವೂ ಅಳುಕದೆ ಅದರ ಅನುಸರಣೆ ಮಾಡುವೆನು. 

71. ಅರ್ಥಾತ್‌- ಉಪದೇಶ ಮಾಡುವ ಕರ್ತವ್ಯದ ಬಗ್ಗೆ ಹೇಳುವುದಾದರೆ ನಾವು ಈ ಕುರ್‌ಆನಿನಲ್ಲಿ ಆ ಕರ್ತವ್ಯವನ್ನು 
ಸತತವಾಗಿ ನಿರ್ವಹಿಸಿದ್ದೇವೆ. ಆದರೆ ಸನ್ಮಾರ್ಗ ಲಭಿಸುವುದು ಮಾತ್ರ ಛಲ ಮತ್ತು ಹಟಮಾರಿತನವನ್ನು ಬಿಟ್ಟವನಿಗೆ, ಪಕ್ಷಪಾತ 
ದಿಂದ ತನ್ನ ಹೃದಯವನ್ನು ಶುದ್ದಿ ನ್ಹೀಕರಿಸಿದವನಿಗೆ ಮತ್ತು ಸತ್ಯವನ್ನು ನೇರವಾಗಿ ಸ್ವೀಕರಿಸಿಕೊಳ್ಳಲು ಸಿದ್ದ ್ಥನಾಗಿರುವವನಿಗೆ ಮಾತ್ರ. 

72. ಇದರರ್ಥ, ಎಲ್ಲ ಗ್ರಂಥದವರು (ಯಹೂದಿಯರು ಮತ್ತು ಕ್ರೈಸ್ತರು ಇದರ ಮೇಲೆ ವಿಶ್ನಾಸವಿರಿಸುತ್ತಾರ ಎಂದಲ್ಲ. 
ವಾಸ್ತವದಲ್ಲಿ ಇದು ಈ ಅಧ್ಯಾಯ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಸಂಭವಿಸಿದ ಒಂದು ಘಟನೆಯ ಕಡೆಗೆ ಸೂಚನೆಯಾಗಿದೆ. 
ಈ ಮೂಲಕ ಮಕ್ಕಾದವರನ್ನು. ನೀವು ನಿಮ್ಮ ಮನೆಗೆ ಬಂದ ಭಾಗ್ಯವನ್ನು ತಿರಸ್ಥ ೈರಿಸುತ್ತಿರುವಿರಿ, ಇದರ ಸುದ್ದಿಯನ್ನು ಕೇಳಿ 
ದೊರ ದೂರದ ಪ್ರದೇಶಗಳಿಂದ ಬಂದವರು "ಇದರ ಬೆಲೆಯನ್ನರಿತು ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ನಾಚಿಕೆ 
ಪಡುವಂತೆ ಉದ್ದೇಶಿಸಲಾಗಿದೆ. ಇದು ಸೂಚಿಸುವ ಘಟನೆ ಯಾವುದೆಂದರೆ ಇತಿಯೋಪಿಯಾದ ವಲಸೆಯ ಬಳಿಕ ಪ್ರವಾ: 
ವರ್ಯರ(ಸ) ನಿಯುಕ್ತಿಯ ಮತ್ತು ಅವರ ಧರ್ಮಪ್ರಚಾರ ಕಾರ್ಯದ ವಾರ್ತೆಗಳು ಆ ದೇಶದಲ್ಲಿ وہ ہام‎ ಆಗ ಸ 


ಕಾಂಡ-20 


28. ಅಲ್‌ ಕಸಸ್‌ 283 


PH hE من کیا کا کا من کیہ‎ HAE 


ಮೇಲೆ ವಿಶ್ವಾಸವಿರಿಸಿದೆವು. ಇದು ನಿಜಕ್ಕೂ ನಮ್ಮ ಪ್ರಭುವಿನ ಕಡೆಯಿಂದ ಬಂದ ಸತ್ಯವೇ ಆಗಿರುತ್ತದೆ. 


(7 


ನಾವು ಮೊದಲೇ ಮುಸ್ಲಿಮರಾಗಿದ್ದೆವು" ಎನ್ನುತ್ತಾರೆ. ಇವರಿಗೆ ಇವರ ಸತ್ಸಲವನ್ನು ಎರಡು ಬಾರಿ 


ಇಪ್ಪತ್ತು ಮಂದಿ ಕ್ರೈಸ್ತರ ಒಂದು ನಿಯೋಗವು ವಸ್ತುಸ್ಥಿತಿಯ ಆಧ್ಯಯನ ನಡೆಸಲಿಕ್ಕಾಗಿ ಮಕ್ಕಾ ಪಟ್ಟಣಕ್ಕೆ ಬಂತು. ಅದು 
ಪ್ರವಾದಿವರ್ಯರನ್ನು(ಸ) ಮಸ್ಸಿದುಲ್‌ ಹರಾಮ್‌ನಲ್ಲಿ ಭೇಟಿಯಾಯಿತು. ಕುರೈಶರ ಅನೇಕರೂ ಇದನ್ನು ಕಂಡು ಸುತ್ತಲೂ ಬಂದು 
ನೆರೆದರು. ನಿಯೋಗ ದವರು ಪ್ರವಾದಿವರ್ಯರೊಡನೆ(ಸ) ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಅವರು ಉತ್ತರಿಸಿದರು. 
ಅನಂತರ ಪ್ರವಾದಿ ವರ್ಯರು(ಸ) ಅವರನ್ನು ಇಸ್ಲಾಮಿನೆಡೆ ಆಹ್ವಾನಿಸಿದರು ಮತ್ತು ಪವಿತ್ರ ಕುರ್‌ಆನಿನ ಕೆಲವು ಸೂಕ್ತಗಳನ್ನು 
ಅವರ ಮುಂದೆ ಪಠಿಸಿದರು. ಕುರ್‌ಆನನ್ನು ಕೇಳಿದಾಗ ಅವರ ಕಣ್ಣುಗಳಿಂದ ಅಶ್ರುಧಾರೆ ಇಳಿಯತೊಡಗಿತು. ಅವರು, ಅದು 
ದೇವವಾಣಿಯಾಗಿದೆ ಎಂಬುದನ್ನು ಸಮರ್ಥಿಸಿದರು ಮತ್ತು ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸ ಘೋಷಿಸಿದರು. ಸಭೆ ಚದುರಿದ 
ಬಳಿಕ ಅಬೂ ಜಹಲ್‌ ಮತ್ತು ಅವನ ಕೆಲವು ಸಂಗಡಿಗರು ಅವರನ್ನು ದಾರಿಯಲ್ಲಿ ತಡೆದು ತುಂಬಾ ಬೈದರು. ಆಗ ಅವರು, 
“ಸಹೋದರರೇ! ನಿಮಗೆ ಸಲಾಮ್‌. ನಾವು ನಿಮ್ಮೊಡನೆ ಅಸಭೃತನದಿಂದ ವರ್ತಿಸಲಾರೆವು. ನಮ್ಮನ್ನು ನಮ್ಮ ಮಾರ್ಗದಲ್ಲಿ 
ನಡೆಯಲು ಬಿಡಿರಿ. ನೀವು ನಿಮ್ಮ ದಾರಿಯಲ್ಲೇ ನಡೆಯುತ್ತಲಿರಿ. ನಾವು ಬೇಕು ಬೇಕೆಂದೇ ನಮ್ಮನ್ನು ಒಳಿತಿನಿಂದ ವಂಚಿಸಿಕೊಳ್ಳೆ 
ಲಾರೆವು" ಎಂದರು. (ಸೀರತ್‌ ಇಬ್ನ್‌ ಹಿಶಾಮ್‌ ಭಾಗ - 2, ಪುಟ: 32 ಅಲ್‌ಬಿದಾಯ ವನ್ನಿಹಾಯಃ ಭಾಗ - 3 ಪುಟ: 82. 
ಇನ್ನಷ್ಟು ವಿವರಣೆಗಾಗಿ ಸೂರಃ ಅಶ್ಕುಅರಾದ 123ನೆಯ ಟಿಪ್ಪಣಿ ನೋಡಿರಿ) 

73. ಅರ್ಥಾತ್‌- ಇದಕ್ಕಿಂತ ಮುಂಚೆಯೂ ನಾವು ಪ್ರವಾದಿಗಳೆನ್ನೂ ದೇವಗ್ರಂಥಗಳನ್ನೂ ನಂಬುವವರಾಗಿದ್ದೆವು. ಅದ್ದರಿಂದ 
ಇಸ್ಲಾಮಿನ ಹೊರತು ಬೇರಾವುದೂ ನಮ್ಮ ಧರ್ಮವಾಗಿರಲಿಲ್ಲ. ಈಗ ಅಲ್ಲಾಹನ ಕಡೆಯಿಂದ ಗ್ರಂಥವನ್ನು ತಂದಿರುವ ಈ 
ಪ್ರವಾದಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆದುದರಿಂದ ನಮ್ಮ ಧರ್ಮದಲ್ಲಿ ಏನೂ ಬದಲಾವಣೆಯಾಗಿಲ್ಲ. ಹಿಂದೆ ನಾವು 
ಹೇಗೆ ಮುಸ್ಲಿಮರಾಗಿದ್ದೆವೋ ಹಾಗೆಯೇ ಈಗಲೂ ಮುಸ್ಲಿಮರಾಗಿಯೇ ಇದ್ದೇವೆ. ಈ ಮಾತಿನಿಂದ ಸ್ಪಷ್ಟವಾಗುವುದೇನೆಂದರೆ, 
ಇಸ್ಲಾಮ್‌ ಎಂಬುದು ಕೇವಲ ಹ.ಮುಹಮ್ಮದ್‌(ಸ) ತಂದಿರುವ ಧರ್ಮದ ಹೆಸರಲ್ಲ. ಮುಸ್ಲಿಮ್‌ ಎಂಬ ಪಾರಿಭಾಷಿಕ ಪದವು 
ಹ. ಮುಹಮ್ಮದ್‌ರ(ಸ) ಅನುಯಾಯಿಗಳಿಗೆ ಮಾತ್ರ ಅನ್ವಯಿಸುವುದಲ್ಲ. ಎಲ್ಲ ಕಾಲಗಳಲ್ಲೂ ಎಲ್ಲ ಪ್ರವಾದಿಗಳ ಧರ್ಮ ಇದೇ 
ಇಸ್ಲಾಮ್‌ ಆಗಿತ್ತು ಮತ್ತು ಎಲ್ಲ ಕಾಲಗಳಲ್ಲೂ ಅವರೆಲ್ಲರ ಅನುಯಾಯಿಗಳೂ ಮುಸ್ಲಿಮರೇ ಆಗಿದ್ದರು. ಅವರು ಅನಂತರ 
ಬಂದ ಸತ್ಯಪ್ರವಾದಿಯನ್ನು ನಂಬಲು ನಿರಾಕರಿಸಿದಾಗ ಮಾತ್ರ ಕಾಫಿರ್‌(ಸತ್ಕನಿಷೇಧಿ) ಎನಿಸಿಕೊಂಡರು. ಆದರೆ ಮುಂಚಿನ 
ಪ್ರವಾದಿಯನ್ನು ನಂಬಿಕೊಂಡಿದ್ದು ಅನಂತರ ಬಂದ ಪ್ರವಾದಿಯನ್ನೂ ನಂಬಿದವರ ಇಸ್ಲಾಮಿನ ಕೊಂಡಿ ಕಳಚಿರಲಿಲ್ಲ. ಅವರು 
ಹಿಂದೆ ಮುಸ್ಲಿಮರಾಗಿದ್ದಂತೆಯೇ ಅನಂತರವೂ ಮುಸ್ಲಿಮರಾಗಿದ್ದರು. ಕುರ್‌ಆನ್‌ ಇದೊಂದು ಸ್ಥಾನದಲ್ಲಿ ಮಾತ್ರ ಅಲ್ಲ ಹತ್ತಾರು 
ಕಡೆಗಳಲ್ಲಿ ಮೂಲ ಧರ್ಮ 'ಇಸ್ಲಾಮ್‌' (ದೇವಾಜ್ಞಾಪಾಲನೆ) ಆಗಿದೆ ಎಂಬ ಮೂಲ ಸಿದ್ಧಾಂತವನ್ನು ವಿವರಿಸುತ್ತದೆ. ಅಲ್ಲಾಹನ 
'ಈ ಸೃಷ್ಟಿಯಲ್ಲಿ ಅಲ್ಲಾಹನ ಸೃಷ್ಟಿಗಳಿಗೆ ಇದರ ಹೊರತು ಬೇರ ಧರ್ಮವಿರಲು ಸಾಧ್ಯವಿಲ್ಲ. ಲೋಕಾರಂಭದಿಂದ ಮಾನವರ 
ಮಾರ್ಗದರ್ಶನಕ್ಕಾಗಿ ಬಂದ ಪ್ರತಿಯೊಬ್ಬ ಪ್ರವಾದಿಯೂ ಈ ಧರ್ಮವನ್ನೇ ತಂದಿರುತ್ತಾನೆ. ಪ್ರವಾದಿಗಳೆಲ್ಲರೂ ಸದಾ ಮುಸ್ಲಿಮ 
ರಾಗಿದ್ದರು ಮತ್ತು ತಮ್ಮ ಅನುಯಾಯಿಗಳಿಗೂ ಮುಸ್ಲಿಮರಾಗಿಯೇ ಇರಬೇಕೆಂದು ತಾಕೀದು ಮಾಡಿದರು. ಪ್ರವಾದಿತ್ವದ 
ಮುಖಾಂತರ ಬಂದಿದ್ದ ದೇವಾಜ್ಞೆಗಳ ಮುಂದೆ ಶಿರಬಾಗಿದ ಅವರ ಅನುಯಾಯಿಗಳೆಲ್ಲರೂ ಎಲ್ಲ ಕಾಲಗಳಲ್ಲೂ ಮುಸ್ಲಿಮರೇ 
ಆಗಿದ್ದರು. ಉದಾಹರಣೆಗಾಗಿ ನೋಡಿರಿ. ಆಲಿ ಇಮ್ರಾನ್‌: 19, 67, 85 ಯೂನುಸ್‌; 72, 84, 90, ಅಲ್‌ ಬಕರಃ- 131, 
133, ಯೂಸುಫ್‌: 101, ಅದ್ದಾರಿಯಾತ್‌: 36, ಅನ್ನಮ್ಮ್‌: 44, ಅಲ್‌ ಮಾಇದಃ- ٠ 

ಅರಬೀ ಭಾಷೆಯ 'ಇಸ್ಲಾಮ್‌' ಮತ್ತು 'ಮುಸ್ಲಿಮ್‌' ಎಂಬ ಪದಗಳು ವಿವಿಧ ದೇಶಗಳಲ್ಲೂ ವಿವಿಧ ಭಾಷೆಗಳಲ್ಲೂ 
ಹೇಗೆ ಪ್ರಯೋಗವಾಗುತ್ತಿದ್ದುವು ಎಂಬ ಸಂದೇಹವನ್ನು ಯಾರಾದರೂ ತಾಳಿದರೆ ಅದು ಅಜ್ಞಾನಜನ್ಮವಾದೀತೆಂಬುದು ಖಚಿತ. 
ಏಕೆಂದರೆ ಮುಖ್ಯವಾಗಿ ಗಮನಿಸಬೇಕಾದುದು ಅರಬೀ ಭಾಷೆಯಲ್ಲಿ ಈ ಶಬ್ದಗಳು ಯಾವ ಅರ್ಥದಲ್ಲಿ ಬಳಸಲ್ಪಡುತ್ತವೆ 
ಎಂಬುದನ್ನೇ ಹೊರತು ಈ ಅರಬೀ ಪದಗಳನ್ನಲ್ಲ. ನಿಜವಾಗಿ ಈ ಸೂಕ್ತಗಳಲ್ಲಿ ಹೇಳಲಾಗಿರುವ ವಿಷಯವೇನೆಂದರೆ- 
ದೇವವತಿಯಿಂದ ಬಂದ ನೈಜ ಧರ್ಮವು ಕ್ರೈಸ್ತ ಅಥವಾ ಮೂಸವೀ ಅಥವಾ ಮುಹಮ್ಮದೀ ಧರ್ಮವಲ್ಲ. ಅದು ಪ್ರವಾದಿಗಳ 
ಮತ್ತು ದಿವ್ಯಗ್ರಂಥಗಳೆ ಮುಖಾಂತರ ಬಂದ ದೇವಾಜ್ಞೆಗಳ ಪಾಲನೆಯಾಗಿದೆ. ಈ ನೀತಿಯನ್ನು ಎಲ್ಲಿ ಯಾರು ಯಾವ ಕಾಲದಲ್ಲಿ 
ಅಮಸರಿಸಿದರೂ ಅವರೆಲ್ಲರೂ ಅನಾದಿಯೂ ಅನಂತವೂ ಆದ ಒಂದೇ ಜಾಗತಿಕ ಸತ್ಯಧರ್ಮದ ಅನುಯಾಯಿಗಳಾಗಿರುತ್ತಾರೆ. 
ಈ ಧರ್ಮವನ್ನು ಪೂರ್ಣಪ್ರಜ್ಞೆ ಮತ್ತು ನಿಷ್ಠೆಯೊಂದಿಗೆ ಸ್ವೀಕರಿಸಿಕೊಂಡವರಿಗೆ ಹ. ಮೂಸಾರ(ಅ) ಬಳಿಕ ಹ. ಈಸಾರನ್ನೂ(ಅ) 


ಕಾಂಡ-20 


284 ಕುರ್‌ಆನ್‌ ವ್ಯಾಖ್ಯಾನ 


ನಿಶಾ ಲ್‌ ಲವ್‌ PB rhe ಸಲಿಗೆ ಸ್‌ 
25 3 NAN LS صبَوقا‎ LE جم‎ 
po ATA عو و‎ pT “ಲ 
sf NITIES AE SLIM LS اڑا‎ RL 
جھ مر ور رٹ‎ pd 5 CTS KT oh 3 
SLES لا تی‎ ce SVK A KN 
کے‎ ATE BATA STALE ہے سم ے سم‎ 
pe 1% ೨8ಸಿ Mi بھی من‎ ail ಈ 
ಕೊಡಲಾಗುವುದು. (ಇದು) ಇವರು ತೋರಿಸಿದ ಸ್ಥೈರ್ಯದ ಪ್ರತಿಫಲವಾಗಿದೆ. ಇವರು ಕೆಡುಕುಗಳನ್ನು 
ಒಳಿತಿನಿಂದ ದೂರೀಕರಿಸುತ್ತಾರೆ. ನಾವು ಇವರಿಗೆ ನೀಡಿರುವುದರಿಂದ ಖರ್ಚು ಮಾಡುತ್ತಾರೆ. ಇವರು 
ಅಸಂಗತ ಮಾತನ್ನು ಕೇಳಿದಾಗ್ಯ್‌ "ನಮ್ಮ ಕರ್ಮ ನಮಗೆ ನಿಮ್ಮ ಕರ್ಮ ನಿಮಗೆ, ನಿಮಗೆ ಸಲಾಮ್‌. 
ತಿಳಿಗೇಡಿಗಳಂತೆ ವರ್ತಿಸಲು ನಾವು ಸಿದ್ಧರಿಲ್ಲ" ಎನ್ನುತ್ತಾ ದೂರ ಸರಿದು ಬಿಟ್ಟರು. ಪ್ರವಾದಿಗಳ, 


ನೀವಿಚ್ಛಿಸಿದವರಿಗೆ ಸನ್ಮಾರ್ಗ ನೀಡಲು ನಿಮ್ಮಿಂದಾಗದು. ಆದರೆ ಅಲ್ಲಾಹನು ತಾನಿಚ್ಛಿಸಿದವರಿಗೆ ಸನ್ಮಾರ್ಗ 
ನೀಡುತ್ತಾನೆ. ಅವನು ಸನ್ಮಾರ್ಗ ಸ್ವೀಕರಿಸುವವರನ್ನು ಚೆನ್ನಾಗಿ ಅರಿತಿರುತ್ತಾನೆ.* 


ಹ. ಈಸಾರ(ಅ) ಬಳಿಕ ಹ. ಮುಹಮ್ಮದಬ್‌ರನ್ನೂ(ಸ) ನಂಬುವುದು ಧರ್ಮಾಂತರವಾಗಿ ತೋರುವುದಿಲ್ಲ. ಇದು ನೈಜ 
ಧರ್ಮಾನುಸರಣೆಯ ಸಹಜವಾದ ತಾರ್ಕಿಕ ಬೇಡಿಕೆಯಾಗಿರುತ್ತದೆ. 

74. ಅರ್ಥಾತ್‌- ಒಂದು ಸತ್ಸಲವು ಗತ ಗ್ರಂಥಗಳನ್ನು ನಂಬಿದುದಕ್ಕಾಗಿ ಇನ್ನೊಂದು ಕುರ್‌ಆನನ್ನು ನಂಬಿದುದಕ್ಕಾಗಿ. ಇದೇ 
ವಿಷಯವು ಬುಖಾರಿ ಮತ್ತು ಮುಸ್ಲಿಮ್‌ಗಳಲ್ಲಿ ಹ. ಅಬೂ ಮೂಸಾ ಅಶ್‌ಅರೀಯವರಿಂದ(ರ) ವರದಿ ಮಾಡಲ್ಪಟ್ಟ ಹದೀಸಿನಲ್ಲಿ ಹೀಗಿದೆ; 
ಪ್ರವಾದಿವರ್ಯರು(ಸ) ಹೇಳಿದರು; "ಇಮ್ಮಡಿ ಸತ್ಸಲ ಮೂವರು ವ್ಯಕ್ತಿಗಳಿಗೆ ಸಿಗುವುದು. ಅವರಲ್ಲೊಬ್ಬನು ಗ್ರಂಥದವರಲ್ಲಾಗಿದ್ದು 
ತನ್ನ ಪ್ರವಾದಿಯ ಮೇಲೆ ವಿಶ್ವಾಸವಿರಿಸಿದ್ದನು. ಅನಂತರ ಅವನು ಹ. ಮುಹಮ್ಮದ್‌ರ(ಸ) ಮೇಲೂ ವಿಶ್ವಾಸವಿರಿಸಿದನು." 

75. ಅರ್ಥಾತ್‌- ಈ ಇಮ್ಮಡಿ ಪುಣ್ಮಫಲ ಸಿಗಲು ಕಾರಣವೇನೆಂದರೆ ಅವರು ಜನಾಂಗೀಯ, ವಂಶೀಯ, ಜೇಶೀಯ 
ಮತ್ತು ವರ್ಗೀಯ ಪಕ್ಷಪಾತದಿಂದ ದೂರವಿದ್ದು ಮೂಲ ಸತ್ಯ ಧರ್ಮದಲ್ಲಿ ಸ್ಥಿರವಾಗಿದ್ದರು ಮತ್ತು ಹೊಸ ಪ್ರವಾದಿಯ 
ಆಗಮನದ ವೇಳೆ ಕಠಿಣ ಪರೀಕ್ಷೆ ಎದುರಾದಾಗ, ತಾವು ಕ್ರೈಸ್ತಾರಾಧಕರಾಗಿರದೆ ದೇವಾರಾಧಕರಾಗಿದ್ದೆ: ವೆಂದೂ, ಮಸೀಹರ 
ವ್ಯಕ್ತಿತ್ವಕ್ಕೆ ಮಾರು ಹೋದವರಾಗಿರದೆ, ಇಸ್ಲಾಮಿನ ಅನುಯಾಯಿಗಳಾಗಿರುವೆವೆಂದೂ ಸಾಬೀತುಪಡಿಸಿದರು. ಇದೇ ಕಾರಣದಿಂದ 
ಅವರು ಹ. ಮಸೀಹರ ಬಳಿಕ ಇನ್ನೊಬ್ಬ ಪ್ರವಾದಿಯು ಮಸೀಹರು ತಂದಿದ್ದ ಅದೇ ಇಸ್ಲಾಮನ್ನು ತಂದಾಗ ಸ್ವಲ್ಪವೂ ಅಳುಕದೆ 
ಆ ಪ್ರವಾದಿಯ ಮಾರ್ಗದರ್ಶನದಲ್ಲಿ ಇಸ್ಲಾಮಿನ ಮಾರ್ಗವನ್ನು ಹಿಡಿದರು. 

76. ಅರ್ಥಾತ್‌- ಇವರು ಕೆಡುಕಿಗೆ ಕೆಡುಕಿನಿಂದಲೇ ಉತ್ತರಿಸುವ ಬದಲಿಗೆ ಒಳಿತಿನಿಂದ ಉತ್ತ ರಿಸುತ್ತಾರೆ. ಸುಳ್ಳಿಗೆ ಪ್ರತಿಯಾಗಿ 
ಸುಳ್ಳನ್ನು ತರುವ ಬದಲು ಸತ್ಯವನ್ನು ತರುತ್ತಾರೆ. ಕಿಡಿಗೇಡಿತನಗಳನ್ನು ಕಿಡಿಗೇಡಿತನದಿಂದ ಎದುರಿಸುವ ಬದಲು ಸಭ್ಯತೆಯಿಂದ 
ಎದುರಿಸುತ್ತಾರೆ. 

77. ಅರ್ಥಾತ್‌- ಅವರು ಸತ್ಯಮಾರ್ಗದಲ್ಲಿ ಸಂಪತ್ತನ್ನೂ ತೊಡಗಿಸುತ್ತಾರೆ. ಇದು, ಅವರು ಕೇವಲ ಸತ್ಕಾನ್ವೇಷಕರಾಗಿ 
ಇಥಿಯೋಪಿಯಾದಿಂದ ಪ್ರಯಾಣ ಮಾಡಿ ಮಕ್ಕಾಕ್ಕೆ ಬಂದಿದ್ದರು ಎಂಬುದರ ಕಡೆಗೂ ಸೂಚನೆಯಾಗಿರಬಹುದು. ಅವರ ಈ 
ಶ್ರಮ ಮತ್ತು ಧನವ್ಯಯದ ಹಿಂದೆ ಯಾವುದೇ ಭೌತಿಕ ಲಾಭದ ಉದ್ದೇಶ ಅಡಗಿರಲಿಲ್ಲ. 

78. ಇದು ಅಬೂ ಜಹಲ್‌ ಮತ್ತು ಅವನ ಸಂಗಡಿಗರು ಇಥಿಯೋಪಿಯಾದ ಕ್ರೈಸ್ತರ ನಿಯೋಗವನ್ನು ಬೈದು ಹಂಗಿಸಿ 
ದುಡರ ಕಡೆಗೆ ಸೂಚನೆ. ಇದರ ಪ್ರಸ್ತಾಪ ಮೇಲೆ 72ನೆಯ ಟಿಪ್ಪಣಿಯಲ್ಲಿ ಬಂದಿದೆ. 

79. ಇದನ್ನು ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿ ಹೇಳಲಾಗಿದ್ದರೂ ಇದರ ಉದ್ದೇಶೆ ಮಕ್ಕಾದ ಸತ್ಮನಿಷೇಧಿಗಳನ್ನು 
ನಾಚಿಸುವುದಾಗಿತ್ತು "ಓ ಹತಭಾಗಿಗಳೇ, ನಿಮ್ಮ ಅವಸ್ಥೆಯ ಬಗೆಗೆ ಶೋಕವನ್ನಾಚರಿಸಿರಿ. ಇತರರು ಎಲ್ಲಿಂದೆಲ್ಲ ಬಂದು ಈ 
ಸೌಭಾಗ್ಯದಿಂದ ಪ್ರಯೋಜನ ಪಡೆಯುತ್ತಿರುವಾಗ ನೀವು ನಿಮ್ಮ ಮನೆಯಲ್ಲೇ ಇರುವ ಪುಣ್ಮದೆ ಚಿಲುಮೆಯಿಂದ ವಂಚಿತರಾಗಿದ್ದೀರಿ” 


ಕಾಂಡ-20 


28. ಅಲ್‌ ಕಸಸ್‌ 285 


1 سے ser KOE {ss NETS‏ کہ 
SES BS sp‏ من ARE TN Sl‏ 
"ನಾವು ನಿಮ್ಮೊಂದಿಗೆ ಈ ಸನ್ಮಾರ್ಗದ ಅನುಸರಣೆಯನ್ನು ಸ್ವೀಕರಿಸಿಕೊ೦ಡರೆ ನಾವು ನಮ್ಮ‏ )57( 
ನಾಡಿನಿಂದ ಕಿತ್ತೊಗೆಯಲ್ಪಡುವೆವು” ಎಂದು ಅವರು ಹೇಳುತ್ತಾರೆ. ಎಲ್ಲ ತರದ ಹಣ್ಣು ಹಂಪಲುಗಳು ನಮ್ಮ‏ 


ಎಂದು ಹೇಳಬೇಕಾಗಿತ್ತು. ಆದರೆ ಹೇಳುವಾಗ- "ಓ ಮುಹಮ್ಮದ್‌ರೇ(ಸು, ನೀವು ಈ ಅಮೃತದಿಂದ ನಿಮ್ಮ ಜನಾಂಗದವರೂ, 
ನಿಮ್ಮ ಸಂಬಂಧಿಕರೂ, ನಿಮ್ಮ ಆಅಪ್ತೇಷ್ಟರೂ ಫಲಪಡೆಯಬೇಕೆಂದು ಇಚ್ಛಿಸುತ್ತೀರಿ. ಆದರೆ ನಿಮ್ಮ ಇಚ್ಛೆಯಿಂದೇನಾಗುತ್ತದೆ? 
ಹಿದಾಯತ್‌ (ಸನ್ಮಾರ್ಗದರ್ಶನ) ಅಲ್ಲಾಹನ ಅಧಿಕಾರದಲ್ಲಿದೆ. ಅವನು ಈ ಅನುಗ್ರಹವನ್ನು ಸನ್ಮಾರ್ಗ ಸ್ವೀಕಾರದ ಆಸಕ್ತಿ 
ಯಾರಲ್ಲಿ ಕಂಡು ಬರುತ್ತದೋ ಅಂತಹವರಿಗೆ ಮಾತ್ರ ಪ್ರದಾನ ಮಾಡುತ್ತಾನೆ. ನಿಮ್ಮ ಸಂಬಂಧಿಕರಲ್ಲಿ ಈ ವಿಶೇಷತೆ 
ಇಲ್ಲದಿರುವಾಗ ಅವರಿಗೆ ಈ ಸೌಭಾಗ್ಕ ಸಿಗುವುದಾದರೂ ಹೇಗೆ?" ಎಂಬ ಧಾಟಿಯಲ್ಲಿ ಹೇಳಲಾಗಿದೆ. ಬುಖಾರಿ, ಮುಸ್ಲಿಮ್‌ಗಳ 
ವರದಿಯಂತೆ, ಈ ಸೂಕ್ತವು ಅಬೂ ತಾಲಿಬ್‌ರ ವಿಷಯದಲ್ಲಿ ಅವತೀರ್ಣಗೊಂಡಿತು. ಅವರ ಕೊನೆಗಾಲ ಬಂದಾಗ, 
ಪ್ರವಾದಿವರ್ಯರು(ಸ) ಅವರು 'ಲಾ ಇಲಾಹ ಇಲ್ಲಲ್ಲಾಹ್‌'ದ ಮೇಲೆ ವಿಶ್ವಾಸವಿರಿಸಬೇಕು ಮತ್ತು ಆ ಮೂಲಕ ಅವರ ಅಂತ್ಯವು 
ಒಳಿತಿನಲ್ಲಾಗಬೇಕೆಂದು ತನ್ನಿಂದಾದಷ್ಟು ಪ್ರಯತ್ನಿಸಿದರು. ಆದರೆ ಅವರು ಮಾತ್ರ ಅಬ್ದುಲ್‌ ಮುತ್ತಲಿಬರ ಮತದಲ್ಲೇ ಪ್ರಾಣ 
ಬಿಡಲು ಇಷ್ಟಪಟ್ಟರು. ಈ ವಿಷಯದಲ್ಲಿ ಅಲ್ಲಾಹನು, ನೀವಿಚ್ಛಸಿದವರಿಗೆ ಸನ್ಮಾರ್ಗ ನೀಡಲು ನಿಮ್ಮಿಂದಾಗದು ಎಂದಿರುವನು. 
ಆದರೆ ಹದೀಸ್‌ ತಜ್ಞರು ಮತ್ತು ಕುರ್‌ಆನ್‌ ವ್ಯಾಖ್ಯಾನಕಾರರ ಸಾಮಾನ್ಯ ಹಾಗೂ ಪರಿಚಿತ ವಾಕ್‌ಶೈಲಿಯನ್ನು ಗಮನದಲ್ಲಿಟ್ಟು 
ಹೇಳುವುದಾದರೆ ಈ ವರದಿ ಹಾಗೂ ಇಂತಹ ಇತರ ವರದಿಗಳ ಆಧಾರದಲ್ಲಿ, ಸೂರಃ ಕಸಸ್‌ನ ಈ ವಾಕ್ಕೆ ಅಬೂ ತಾಲಿಬ್‌ರ 
ನಿಧನದ ವೇಳೆಯೇ ಅವತೀರ್ಣಗೊಂಡಿತೆಂದು ದಿಟವಾಗಿ ತೀರ್ಮಾನಿಸಿ ಬಿಡುವಂತಿಲ್ಲ. ಪ್ರಸ್ತುತ ವರದಿಗಳಿಂದ ತಿಳಿದು ಬರುವುದು 
ಈ ಸೂಕ್ತದಲ್ಲಿರುವ ವಿಷಯದ ಸತ್ಯತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸನ್ನಿವೇಶದಲ್ಲಿ ವ್ಯಕ್ತವಾಯಿತು ಎಂಬುದು ಮಾತ್ರ. 

80. ಇದು ಕುರೈಶ್‌ ಸತ್ಯನಿಷೇಧಿಗಳು ಇಸ್ಲಾಮ್‌ ಸ್ವೀಕಾರ ಮಾಡದಿರುವುದಕ್ಕೆ ನೆಪವಾಗಿ ಹೇಳುತ್ತಿದ್ದ ಮಾತು. ಚೆನ್ನಾಗಿ 
ವಿವೇಚಿಸಿದರೆ, ಅವರ ಸತ್ಯನಿಷೇಧಕ್ಕೆ ಇದ್ದ ಅತಿ ಮುಖ್ಯ ಕಾರಣ ಇದೇ ಆಗಿತ್ತು. ಕುರೈಶರು ಹ. ಇಸ್ಮಾಈಲ್‌ರ(ಅ) ವಂಶಜ 
ರೆಂಬುದು ಅರಬರ ವಂಶವೃಕ್ಷ ಪ್ರಕಾರ ಚೆನ್ನಾಗಿ ಸಾಬೀತಾಗಿತ್ತು. ಆರಂಭದಲ್ಲಿ ಈ ಕಾರಣದಿಂದಲೇ ಅವರಿಗೆ ಅರೇಬಿಯಾದಲ್ಲಿ 
ಮಹತ್ವ ಪ್ರಾಪ್ತವಾಗಿತ್ತು. ಇದೇ ಆಧಾರದಲ್ಲಿ ಅವರ ಪರಿವಾರವು ಅರಬರ ದೃಷ್ಟಿಯಲ್ಲಿ ಪುರೋಹಿತ ಪರಿವಾರವಾಗಿತ್ತು. ಕುಸಯ್ಕ್‌ 
ಬಿನ್‌ ಕಿಲಾಬ್‌ರ ಕಾರ್ಯ ಕುಶಲತೆಯಿಂದ ಅವರು ಕಅಬಾದ ಮೇಲ್ವಿಚಾರಕರಾಗಿ ನಿಯುಕ್ತರಾದಾಗ ಮತ್ತು ಮಕ್ಕಾ ಪಟ್ಟಣ ಅವರ 
ಬೀಡಾಗಿ ಬಿಟ್ಟಾಗ ಅವರ ಮಹತ್ವ ಹಿಂದಿಗಿಂತಲೂ ಹೆಚ್ಚಿತು. ಈ ರೀತಿ ಎಲ್ಲ ಅರಬ್‌ ಗೋತ್ರಗಳ ಪೈಕಿ ಇವರಿಗೆ ಧಾರ್ಮಿಕ 
ನಾಯಕತ್ವದ ಸ್ಥಾನ ಪ್ರಾಪ್ತವಾಗಿದ್ದುದರಿಂದ ಮತ್ತು ಹಜ್ಜ್‌ನ ಕಾರಣದಿಂದ, ಅವರೊಂದಿಗೆ ಸಂಬಂಧವಿರಿಸಿಕೊಳ್ಳದ ಯಾವ 
ಗೋತ್ರವೂ ಅರಬ್‌ ದೇಶದಲ್ಲಿರಲಿಲ್ಲ. ಈ ಕೇಂದ್ರೀಯ ಸ್ಥಾನಮಾನಗಳಿಂದ ಪ್ರಯೋಜನ ಪಡೆದು ಕುರೈಶರು ಕ್ರಮೇಣ 
ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸಿದರು. ಅದೃಷ್ಟವಶಾತ್‌ ರೋಮ್‌ ಮತ್ತು ಇರಾನಿನ ನಡುವಿನ ರಾಜಕೀಯ ಜಗ್ಗಾಟವು ಅವರಿಗೆ 
ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ಪ್ರಮುಖ ಸ್ಥಾನ ಒದಗಿಸಿಕೊಟ್ಟಿತು. ಆದರೆ ಅರಬ್‌ ದೇಶದ ಅಂದಿನ ಅಸ್ಲಿರ 
ವಾತಾವರಣದಲ್ಲಿ ಅವರ ಈ ವ್ಯಾಪಾರ ವಹಿವಾಟು ಸುಗಮವಾಗಿ ಸಾಗಬೇಕಿದ್ದರೆ, ಇವರ ವ್ಯಾಪಾರ ಮಾರ್ಗವು ಯಾವೆಲ್ಲ 
ಗೋತ್ರಗಳ ಪ್ರದೇಶಗಳಿಂದ ಹಾದು ಹೋಗುತ್ತಿತ್ತೋ ಆ ಎಲ್ಲ ಗೋತ್ರಗಳೊಂದಿಗೆ ಇವರ ಗಾಢ ಸಂಬಂಧ ಇರಬೇಕಾದುದು 
ಅನಿವಾರ್ಯವಾಗಿತ್ತು. ಕುರೈಶ್‌ ಸರದಾರರು ಈ ಉದ್ದೇಶಕ್ಕಾಗಿ ತಮ್ಮ ಧಾರ್ಮಿಕ ಪ್ರಭಾವವನ್ನು ಮಾತ್ರ ಬೀರಿದರೆ ಸಾಕಾಗುತ್ತಿರಲಿಲ್ಲ. 
ಅದಕ್ಕಾಗಿ ಅವರು ಎಲ್ಲ ಗೋತ್ರಗಳೊಂದಿಗೆ ಸಂಧಾನಗಳನ್ನೂ ಮಾಡಿಕೊಂಡಿದ್ದರು. ಇಂತಹ ಕಾಲಘಟ್ಟದಲ್ಲಿ ಪ್ರವಾದಿವರ್ಯರ(ಸ) 
ಏಕದೇವತ್ವದ ಕರೆ ಮೊಳೆಗಿದಾಗ ಕುರೈಶರು ಕೆರಳಿ ಬಿಡಲು, ಪರಂಪರಾಗತ ಧರ್ಮದ ಮೇಲಿನ ಅವರ ಅಂಧಶೈದ್ದೆಗಿಂತ ಹೆಚ್ಚಾಗಿ, 
ಈ ಕರೆಯಿಂದಾಗಿ ಅವರಿಗೆ ಅವರ ಹಿತಾಸಕ್ತಿಗಳೆಲ್ಲಾ ಅಪಾಯದಲ್ಲಿರುವಂತೆ ಕಾಣಿಸಿದ್ದೇ ಕಾರಣವಾಗಿತ್ತು. ಈ ಧರ್ಮವನ್ನು 
ಸ್ವೀಕರಿಸಿದೊಡನೆ ಅಖಿಲ ಅರಬ್‌ ದೇಶವು ನಮ್ಮ ಎರುದ್ದ ಎದ್ದು ನಮ್ಮನ್ನು ಕಅಬಾದ ಆಡಳಿತದಿಂದ ಉಚ್ಛಾಟಿಸಿ 
ಬಿಡಲಾಗುವುದು. ವಿಗ್ರಹಾರಾಧಕ ಗೋತ್ರಗಳೊಂದಿಗಿರುವ ನಮ್ಮ ಒಪ್ಪಂದಬದ್ದ ಸಂಬಂಧಗಳೆಲ್ಲವೂ ಮುರಿದು ಹೋಗುವವು. 
ಇದರಿಂದಾಗಿ ರಾತ್ರಿ ಹಗಲೆನ್ನದೆ ಅರಬ್‌ ದೇಶದ ಎವಿಧ ಭಾಗಗಳಲ್ಲಿ ಸಂಚರಿಸುವ ನಮ್ಮ ವ್ಯಾಪಾರಿ ತಂಡಗಳಿಗೆ 
ತಡೆಯುಂಟಾಗುವುದು. ಈ ರೀತಿಯಲ್ಲಿ ಈ ಧರ್ಮ ನಮ್ಮ ಧಾರ್ಮಿಕ ಪ್ರಭಾವವನ್ನು ಅಳಿಸುವುದರೊಂದಿಗೆ ನಮ್ಮ ಜೀವನ 
ಮಾರ್ಗವನ್ನೂ ಮುಚ್ಚಿ ಬಿಡುವುದು ಎಂದು ಅವರು ಭಾವಿಸುತ್ತಿದ್ದರು. 


ಕಾಂಡ-20 


286 ಕುರ್‌ಆನ್‌ ವ್ಯಾಖ್ಯಾನ 


ರ VANS SSF SIA 
ನಿಶಿ ಹೆಸ ಚಡ ون 5 حا‎ Ul 
5 6 مَمِْكَ‎ SE OE LN KE ನ 
و٭*8ھ×“‎ 9 MN IG یبّْعت‎ 
ಸ್ರಿ CA کمتاغ الحیوة‎ FP 5S "00 ಧದ 


ಕಡೆಯಿಂದ اع سی‎ ಹರಿದು ಬರುವಂತಹ ಒಂದು ಶಾಂತಿಮಯ ಹರಮನ್ನು ನಾವು ಇವರಿಗೆ 
ವಾಸಸ್ಥಾನವಾಗಿ ಮಾಡಿಲ್ಲವೇ? ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ." 

(58) ತಮ್ಮ ಸಂಪತ್ಸೌಕರ್ಯಗಳ ಬಗೆಗೆ ಅಹಂಭಾವ ಹೊಂದಿದ್ದ ಎಷ್ಟೋ ನಾಡುಗಳನ್ನು ನಾವು 
ನಾಶಗೊಳಿಸಿದ್ದೇವೆ. ಅದೋ ಅವರ ನಿವಾಸಗಳು ಪಾಳು ಬಿದ್ದಿರುವುದನ್ನು ನೋಡಿಕೊಳ್ಳಿರಿ. ಅವುಗಳಲ್ಲಿ 
ಅನಂತರ ಯಾರಾದರೂ ವಾಸಿಸಿದ್ದೇ ಅಪರೂಪ. ಕೊನೆಗೆ ನಾವೇ ಅವುಗಳ ವಾರೀಸುದಾರರಾದೆವು,8? 

(59) ಅವರ ಕೇಂದ್ರದಲ್ಲಿ, ಅವರಿಗೆ ನಮ್ಮ ಸೂಕ್ತಗಳನ್ನು ಓದಿ ಹೇಳುವ ಸಂದೇಶವಾಹಕನೊಬ್ಬನನ್ನು 
ಕಳುಹಿಸುವ ವರೆಗೂ ನಿಮ್ಮ ಪ್ರಭು ನಾಡುಗಳನ್ನು ನಾಶಗೊಳಿಸುವವನಾಗಿರಲಿಲ್ಲ. ಆ ನಾಡುಗಳಲ್ಲಿರುವವರು 
ಅಕ್ರಮಿಗಳಾಗಿ ಬಿಡುವ ವರೆಗೂ ನಾವು ಅವುಗಳನ್ನು ನಾಶಗೊಳಿಸುವವರಾಗಿರಲಿಲ್ಲ.೫ 


81. ಇದು ಅಲ್ಲಾಹನ ಕಡೆಯಿಂದ ಅವರ ನೆಪಕ್ಕೆ ನೀಡಲಾದ ಮೊದಲನೆಯ ಉತ್ತರ. ಇದರ ತಾತ್ಸರ್ಯವೇನೆಂದರೆ- 
ಇಂದು, ನೀವು ಹರಮ್‌ನ ಶಾಂತಿ, ಸಂರಕ್ಸಣೆ ಮತ್ತು ಕೇಂದ್ರೀಯತೆಯ ಕಾರಣದಿಂದಾಗಿ ಭೂಮಿಯ ನಾನಾ ಭಾಗಗಳಿಂದ 
ವ್ಯಾಪಾರದ ಸರಕುಗಳನ್ನು ಈ ಮರುಭೂಮಿಗೆ ನೆಮ್ಮಃ ದಿಯಿಂದ ತರುವಂತಾಗಿದೆ. ಅದಕ್ಕೆ ಈ ಶಾಂತಿ ನೆಮ್ಮದಿಗಳೂ ಈ 
ಕೇಲದ್ರೀಯ ಸ್ಥಾನಮಾನವೂ ನಿಮ್ಮ ಪ್ರಯತ್ನಗಳ ಫಲವಾಗಿ ದೊರಕಿವೆಯೇ? 25 ಶತಮಾನಗಳಿಂದಲೂ ಈ ಸ್ಥಳವು ಅರಬ್‌ 
ದೇಶದ ಕೇಂದ್ರ ಸ್ಥಾನವಾಗಿರುವುದು. ಅತ್ಯಂತ ಅಶಾಂತಿಯ ಕಾಲದಲ್ಲೂ ದೇಶದ ಈ ಭಾಗದಲ್ಲಿ ಮಾತ್ರ ಶಾಂತಿ ಇರುವುದು 
ಅಲ್ಲಾಹನು ದಯಪಾಲಿಸಿದ ಅನುಗ್ರಹವಲ್ಲದ ಮತ್ತೇನು? ನೀವು ಅರಬರ ಸರದಾರರಾಗಿರುವುದೂ, ಜಗತ್ತಿನ ವ್ಯಾಪಾರದ 
ಒಂದು ದೊಡ್ಡ ಭಾಗ ನಿಮ್ಮ ಹಿಡಿತದಲ್ಲಿರುವುದೂ ಇದೇ ಅನುಗ್ರಹದ ಫಲವಾಗಿದೆ. ಹೀಗಿರುತ್ತಾ ನಿಮಗೆ ಈ ಅನುಗ್ರಹವನ್ನು 
ದಯಪಾಲಿಸಿದ ದೇವನಿಂದ ವಿಮುಖರಾಗಿ ಹಾಗೂ ವಿದ್ರೋಹವೆಸಗಿ ನೀವು ಅಭಿವೃದ್ಧಿ ಹೊಂದುವಿರೆಂದೂ ಅವನ ಧರ್ಮವನ್ನು 
ಸ್ವೀಕರಿಸಿ ಬಿಟ್ಟರೆ ನಾಶ ಹೊಂದುವಿರೆಂದೂ ಭಾವಿಸಿರುವಿರಾ? 

82. ಇದು ಅವರ ನೆಪಕ್ಕೆ ನೀಡಲಾದ ಎರಡನೆಯ ಉತ್ತರ. ಇದರ ತಾತ್ತರ್ಯವೇನೆಂದರೆ- ನೀವು ಯಾವ ಸಂಪತ್ಸೌಕರೃಗಳ 
ಬಗ್ಗೆ ಅಹಂಕಾರ ಪಡುತ್ತಿದ್ದೀರೋ ಮತ್ತು ಯಾವ ಸಂಪತ್ಸೌಕರ್ಯಗಳು ನಷ್ಟವಾಗುವ ಭಯದಿಂದ ನೀವು ಮಿಥ್ಯಕ್ಕೆ ಅಂಟಿ 
ಕೊಂಡಿದ್ದು ಸತ್ಯದಿಂದ ವಿಮುಖರಾಗಿರಲು ಬಯಸುತ್ತಿರುವಿರೋ ಇದೇ ವಸ್ತುಗಳು ಒಂದೊಮ್ಮೆ ಆದ್‌, ಸಮೂದ್‌, ಸಬಾ, 
ಮದ್‌ಯನ್‌ ಮತ್ತು ಲೂತ್‌ ಜನಾಂಗಗಳಿಗೂ ಸಿಕ್ಕಿದ್ದುವು. ಈ ವಸ್ತುಗಳು ಆ ಜನಾಂಗಗಳನ್ನು. ವಿನಾಶದಿಂದ ರಕ್ಷಿಸಿದುವೇ? 
ಮನುಪಷೃನು ಸತ್ಯ-ಮಿಥ್ಮಗಳೆ ವ್ಯತ್ಯಾಸ ಮರೆತು ಕೇವಲ ಜೀವನ ಮಟ್ಟವನ್ನು ಉತ್ತಮಗೊಳಿಸು: ುವುದರಲ್ಲಿ ಮಗ್ಗನಾಗಿ ಬಿಡಲು 
ಮತ್ತು ಈ ತನ್ನ ಅಪೇಕ್ಷಿತ ಗುರಿಯು ಎಲ್ಲಿ ಕೈ ತಪ್ಪಿ ಹೋಗುವುದೋ ಎಂಬ ಭಯ ಮಾತ್ರದಿಂದ ಸನ್ಮಾರ್ಗವನ್ನು ತಿರಸ್ಕರಿಸಿ 
ಬಿಡಲು, ಜೀವನ ಮಟ್ಟದ ಸುಧಾರಣೆಯೇ ಒಂದು ಉದ್ದೇಶವಲ್ಲ ತಾನೇ? ಯಾವ ಪಥಬ್ರಷ್ಟತೆಗಳೂ ದುರಾಚಾರಗಳೂ ಗತಕಾಲದ 
ಸಂಪನ್ನ ಜನಾಂಗಗಳನ್ನು ನಾಶಗೊಳಿಸಿದುವೋ ಅವುಗಳಿಗೆ ಅಂಟಿಕೊಂಡಿರುವುದರಿಂದ ನೀವು ರಕ್ಷಣೆ ಹೊಂದುವಿರಿ ಮತ್ತು 
ಅವರಿಗೆ ಬಂದಿದ್ದ ಗರಡಾಲತಕೆ ನಿಮಗೆ ಬರಲಾರದೆಂಬ ಬಗ್ಗೆ ನಿಮಗೇನಾದರೂ ಖಾತ್ರಿ ಇದೆಯೇ? 

83. ಇದು ಅವರ ನೆಪಕ್ಕೆ ನೀಡಲಾದ ಮೂರನೆಯ ಉತ್ತರ. ಹಿಂದೆ ನಾಶಗೊಂಡ ಜನಾಂಗಗಳ ಜನರು ಅಕ್ರಮಿಗಳಾಗಿದ್ದರು. 
ಆದರೆ, ಅಲ್ಲಾಹನು ಅವರನ್ನು ನಾಶಗೊಳಿಸುವುದಕ್ಕೆ ಮುಂಚೆ ತನ್ನ ರಸೂಲರನ್ನು ಕಳುಹಿಸಿ ಎಚ್ಚರಿಸಿದನು. ಈ ಎಚ್ಚರಿಕ ಸಿಕ್ಕಿಯೂ 


ಕಾಂಡ-20 


28. ಅಲ್‌ ಕಸಸ್‌ 287 


۹ 
UL AF SECIS NSE ما ند ال‎ ¢ 
Pe Fe ت تمرم‎ le AE اوک‎ 
ನೆ 6ರ انف‎ ಗೆ ಹಥ ರಿ ಲಯ; 


(60-61) ನಿಮಗೆ ಕೊಡಲಾಗಿರುವುದೆಲ್ಲವೂ ಕೇವಲ ಲೌಕಿಕ ಜೀವನದ ಸಾಧನ ಹಾಗೂ ಅದರ 
ಅಲಂಕಾರವಾಗಿದೆ ಮತ್ತು ಅಲ್ಲಾಹನ ಬಳಿಯಲ್ಲಿರುವುದೆಲ್ಲವೂ ಇದಕ್ಕಿಂತ ಉತ್ತಮ ಹಾಗೂ ಶಾಶ್ವತವಾಗಿ 
ಉಳಿಯುವವುಗಳಾಗಿವೆ. ನೀವು ಬುದ್ದಿಯನ್ನುಪಯೋಗಿಸುವುದಿಲ್ಲವೇ? ನಾವು ಒಬ್ಬನಿಗೆ ಉತ್ತಮ ವಾಗ್ದಾನ 
ಮಾಡಿದ್ದು, ಅದನ್ನವನು ಪಡೆಯಲಿರುವನು. ಇಂಥವನು, ನಾವು ಕೇವಲ ಲೌಕಿಕ ಜೀವನದ ಸಾಧನಗಳನ್ನು 
ನೀಡಿದ್ದು ಆ ಬಳಿಕ ಪರಲೋಕದಲ್ಲಿ ಶಿಕ್ಸೆಗಾಗಿ ಹಾಜರುಗೊಳಿಸಲ್ಪಡಲಿರುವ ವ್ಯಕ್ತಿಯಂತೆ ಆಗಬಲ್ಲನೇ? 

(62-64) ಅವನು ಇವರನ್ನು ಕೂಗಿ ಕರೆದು, "ನೀವು ಕಲ್ಪಿಸಿಕೊಂಡಿದ್ದ ಆ ನನ್ನ ಸಹಭಾಗಿಗಳು ಎಲ್ಲಿದ್ದಾರೆ?" 
ಎಂದು ಕೇಳುವ ಆ ದಿನ(ವನ್ನು ಇವರು ಮರೆಯದಿರಲಿ). ಈ ಮಾತು ಯಾರಿಗೆ ಅನ್ವಯಿಸುವುದೋ ಅವರು,ಕ 


ಅವರು ತಮ್ಮ ದುಷ್ಕರ್ಮಗಳನ್ನು ಬಿಡದಿದ್ದಾಗ ಅವರನ್ನು ನಾಶಗೊಳಿಸಿದನು. ಇದೇ ವೃವಹಾರ ಈಗ ನಿಮ್ಮೊಂದಿಗೂ ನಡೆಯಲಿದೆ. 
ನೀವು ಅಕ್ರಮಿಗಳಾಗಿ ಬಿಟ್ಟಿದ್ದೀರಿ. ಒಬ್ಬ ರಸೂಲರು ನಿಮ್ಮನ್ನೂ ಎಚ್ಚರಿಸಲಿಕ್ಕಾಗಿ ಬಂದು ಬಿಟ್ಟಿದ್ದಾರೆ. ಈಗ ನೀವು ನಿಷೇಧ ನೀತಿಯನ್ನು 
ಅನುಸರಿಸುವ ಮೂಲಕ ನಿಮ್ಮ ಸುಖಭೋಗಗಳನ್ನು ರಕ್ಷಿಸುವ ಬದಲು ಅವುಗಳನ್ನು ಅಪಾಯದ ದವಡೆಯೊಳಗೆ ಹಾಕುತ್ತಿದ್ದೀರಿ. 

84. ಇದು ಅವರ ನೆಪಕ್ಕೆ ಕೊಡಲಾಗಿರುವ ನಾಲ್ಕನೆಯ ಉತ್ತರ. ಈ ಉತ್ತರವನ್ನು ತಿಳಿಯಬೇಕಾದರೆ ಎರಡು ವಿಷಯಗಳನ್ನು 
ಚೆನ್ನಾಗಿ ಮಂದಟ್ಟು ಮಾಡಿಕೊಳ್ಳಬೇಕು- 1) ಯಾರ ಪಾಲಿಗೂ ಕೇವಲ ಕೆಲವು ವರುಷಗಳಿಗಿಂತ ಹೆಚ್ಚು ದೀರ್ಫುವಾಗಿರದ ಈ 
ಲೌಕಿಕ ಜೀವಮಾನವು ಒಂದು ಪ್ರಯಾಣದ ತಾತ್ಕಾಲಿಕ ಕಾಲಫುಟ್ಟವಾಗಿದೆ. ಶಾಶ್ವತವಾಗಿ ಉಳಿಯುವಂತಹ ನೈಜ ಜೀವನ ಮುಂದೆ 
ಬರಲಿದೆ. ಪರಲೋಕದ ಶಾಶ್ವತ ಜೀವನದಲ್ಲಿ ತಾನು ಸದಾ ದಾರಿದ್ರ ಮತ್ತು ಸಂಕಟದಲ್ಲಿ ಸಿಲುಕಿರಬೇಕೆಂಬ ಬೆಲೆಗೆ ಬದಲಾಗಿ 
ಒಬ್ಬ ವ್ಯಕ್ತಿಗೆ ಇಂದಿನ ತಾತ್ಕಾಲಿಕ ಜೀವನದ ಸುಖ ಪ್ರಾಪ್ತವಾಗುವುದಾದರೆ, ಬುದ್ದಿಯುಳ್ಳ ಯಾವ ಮನುಷ್ಯನೂ ಇಂತಹ ನಷ್ಟದ 
ವ್ಯಾಪಾರ ಮಾಡಲಾರನು. 2) ದೇವ ಧರ್ಮವು ಮಾನವನೊಡನೆ ಈ ಲೋಕದ ಸಂಪತ್ತಿನಿಂದ ಪ್ರಯೋಜನ ಪಡೆಯ 
ಬಾರದೆಂದಾಗಲಿ, ಇದರ ಅಲಂಕಾರವನ್ನು ಧಿಕ್ಕರಿಸಬೇಕೆಂದಾಗಲಿ ಹೇಳುವುದಿಲ್ಲ. ಅದು ಈ ಲೋಕಕ್ಕಿಂತ ಪರಲೋಕಕ್ಕೆ ಹೆಚ್ಚು 
ಮಹತ್ವ ಕೊಡಬೇಕೆಂದು ಮಾತ್ರ ಹೇಳುತ್ತದೆ. ಈ ವಿಷಯಗಳನ್ನು ಮುಂದಿಟ್ಟುಕೊಂಡು ಅಲ್ಲಾಹನು ಮಕ್ಕಾದ ಸತ್ಮನಿಷೇಧಿ 
ಗಳೊಂದಿಗೆ ಏನು ಹೇಳುತ್ತಿದ್ದಾ ನೆಂಬುದನ್ನು ಗಮನಿಸಿರಿ. ಅವನು ವ್ಯಾಪಾರ ವ್ಯವಹಾರಗಳನ್ನು ಬಿಟ್ಟುಬಿಡಿರೆಂದೂ, ನಮ್ಮ 
ಪೈಗಂಬರರನ್ನು ನಂಬಿ ಫಕೀರರಾಗಿ ಬಿಡಿರೆಂದೂ ಹೇಳುವುದಿಲ್ಲ. ನೀವು ಹೆಮ್ಮೆಪಡುತ್ತಿರುವ ಈ ಲೌಕಿಕ ಸಂಪತ್ತು ತೀರಾ ಅಲ್ಪ 
ಸಂಪತ್ತಾಗಿದ್ದು, ಕೇವಲ ಕೆಲವು ದಿನಗಳ ವರೆಗೆ ಮಾತ್ರ ನೀವು ಇದರಿಂದ ಪ್ರಯೋಜನ ಪಡೆಯಬಲ್ಲಿರಿ. ಇದಕ್ಕೆ ವ್ಯತಿರಿಕ್ತವಾಗಿ 
, ಅಲ್ಲಾಹನ ಬಳಿ ಇರುವ ಸಂಪತ್ತು ಇದಕ್ಕಿಂತ ಗುಣಮಟ್ಟದಲ್ಲೂ (೧೩) ಪ್ರಮಾಣದಲ್ಲೂ (Qಟ೩ಗtiy) ಉತ್ತಮವೂ, 
ಶಾಶ್ವತವಾಗಿ ಉಳಿದಿರು ವಂತಹದ್ದೂ ಆಗಿದೆ. ಆದುದರಿಂದ ನೀವು ಈ ہین‎ ಜೀವನದ ಪರಿಮಿತ ಸಂಪತ್ತುಗಳನ್ನು 
ಅನುಭೋಗಿಸಲಿಕ್ಕಾಗಿ ಪರಲೋಕದಲ್ಲಿ ಶಾಶ್ವತ ನಷ್ಟದ ರೂಪದಲ್ಲಿ ಅನುಭವಿಸಬೇಕಾದ ಫಲಿತಾಂಶಕ್ಕೆ ಕಾರಣವಾಗುವಂತಹ 
ನಿಲುವನ್ನು ಅನುಸರಿಸಿದರೆ ಅದು ನಿಮ್ಮ ಘೋರ ಮೂರ್ಯತನವೆನಿಸುವುದು ಎಂದು ಅವನು ಹೇಳುತ್ತಿದ್ದಾನೆ. 

85. ಈ ಉಪನ್ಮಾಸವೂ ಅದೇ ನಾಲ್ಕನೆಯ ಉತ್ತರದ ಭಾಗವಾಗಿದೆ. ಇದರ ಸಂಬಂಧ ಮೇಲಿನ ಸೂಕ್ತದ ಕೊನೆಯ 
ನುಡಿಯೊಂದಿಗಿದೆ. ಇದರಲ್ಲಿ ಕೇವಲ ಲೌಕಿಕ ಪ್ರಯೋಜನಗಳಿಗಾಗಿ ಇವರು ಶಿರ್ಕ್‌(ದೇವ ಸಹಭಾಗಿತ್ವ), ವಿಗ್ರಹಾರಾಧನೆ ಮತ್ತು 
ಪ್ರವಾದಿತ್ವದ ನಿರಾಕರಣೆಯಂತಹ ದುರ್ಮಾರ್ಗಗಳಲ್ಲಿ ನಡೆಯಲು ಆಗ್ರಹ ಪಡುತ್ತಿರುವುದರಿಂದ ಪರಲೋಕದ ಶಾಶ್ವತ 
ಜೀವನದಲ್ಲಿ ಎಂತಹ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುವುದೆಂದು ತಿಳಿಸಲಾಗಿದೆ. 

86. ಅಂದರೆ ಈ ಲೋಕದಲ್ಲಿ ಅಲ್ಲಾಹನ ಸಹಭಬಾಗಿಗಳನ್ನಾಗಿ ಮಾಡಲಾಗಿದ್ದ ಮಾನವ ಮತ್ತು ಜಿನ್ನ್‌ಗಳಲ್ಲಿರುವ ಶೈತಾನರು. 
ಅವರ ಮಾತನ್ನು ಪಾಲಿಸಲಿಕ್ಕಾಗಿ ಅಲ್ಲಾಹನ ಮತ್ತು ಅವನ ರಸೂಲರ ಮಾತನ್ನು ಧಿಕ್ಕರಿಸಲಾಗುತ್ತಿತ್ತು. ಅವರನ್ನು ನಂಬಿ ನೇರ 
ಮಾರ್ಗವನ್ನು ಬಿಟ್ಟು ತಪ್ಪು ದಾರಿಗಳನ್ನು ಹಿಡಿಯಲಾಗಿತ್ತು. ಇಂತಹವರನ್ನು ಯಾರಾದರೂ ಇಲಾಹ್‌ (ಆರಾಧ್ಯ) ಮತ್ತು ರಬ್ಬ್‌ 


ಕಾಂಡ-20 


288 ಕುರ್‌ಆನ್‌ ವ್ಯಾಖ್ಯಾನ 


ہي سے ےم چو سے WT‏ کے ہے ک2 صروص۔ اپےیل(ج- ہے رس 70 4[ 

ECE UTC CNG الکول‎ LL حق‎ 

p> BE NA >I A 3 CAVA STAT 

SALTS SEA NEN DESAY BE La 

> BAI ہر سوے‎ wpe یں سے صا ہی کو نے‎ 8. ಫ್‌ 

AES 58 یھی ںون‎ PE BI SNA وراوا‎ 20 ero se 

Pa سے گے وس ی۔ ر  ےصصہم ہک >یب صیرںے سک‎ Tv IL 

EM CS AN EI BL UG‏ وین 55 لا 
"ನಮ್ಮ ಪ್ರಭೂ, ನಾವು ಖಂಡಿತವಾಗಿಯೂ ಇವರನ್ನೇ ದಾರಿಗೆಡಿಸಿದ್ದೆವುು ನಾವು ಸ್ವತ ದಾರಿಗೆಟ್ಟಂತೆಯೇ‏ 
ಇವರನ್ನೂ ದಾರಿಗೆಡಿಸಿದ್ದೆವು. ನಾವು ನಿನ್ನ ಮುಂದೆ ಹೊಣೆ ಮುಕ್ತತೆಯನ್ನು ಪ್ರಕಟಿಸುತ್ತೇವೆ. ಇವರು ನಮ್ಮ‏ 
ಆರಾಧನೆಯನ್ನಂತು ಮಾಡುತ್ತಿರಲಿಲ್ಲ" ಎಂದು ಹೇಳುವರು. ತರುವಾಯ ಇವರೊಡನೆ "ನೀವೀಗ ನೀವು‏ 
ನೇಮಿಸಿಕೊಂಡಿದ್ದ ಸಹಭಾಗಿಗಳನ್ನು ಕೂಗಿ ಕರೆಯಿರಿ” ಎನ್ನಲಾಗುವುದು.” ಇವರು ಅವರನ್ನು ಕೂಗಿ‏ 
ಕರೆಯುವರು. ಆದರೆ ಅವರು ಇವರಿಗೆ ಏನೂ ಉತ್ತರ ಕೊಡಲಾರರು ಮತ್ತು ಇವರು ಯಾತನೆಯನ್ನು ಕಣ್ಣಾರೆ‏ 

ಕಾಣುವರು. ಅಕಟ! ಇವರು ಸನ್ಮಾರ್ಗ ಸ್ವೀಕರಿಸುವವರಾಗಿದ್ದದೆ! 

(65-67) ಅವನು ಇವರನ್ನು ಕೂಗಿ ಕರೆಯುವ ಹಾಗೂ "ನಿಮಗೆ ಕಳುಹಿಸಲಾಗಿದ್ದ ಸಂದೇಶವಾಹಕರಿಗೆ 


ನೀವೇನು ಉತ್ತರ ಕೊಟ್ಟಿದ್ದೀರಿ?” ಎಂದು ಕೇಳಲಿರುವ ಆ ದಿನ(ವನ್ನು ಇವರು ಮರೆತು ಬಿಡದಿರಲಿ) 
ಆಗ ಇವರಿಗೆ ಯಾವ ಉತ್ತರವೂ ಹೊಳೆಯಲಾರದು ಮತ್ತು ಇವರು ಪರಸ್ಪರರೊಡನೆ ಕೇಳಿಕೊಳ್ಳಲಿಕ್ಕೂ 


(ಪಾಲಕ ಪ್ರಭು) ಎಂದು ಹೇಳಿದರೂ, ಹೇಳದಿದ್ದರೂ ದೇವಾನುಸರಣೆ ಮಾಡಬೇಕಾದ ರೀತಿಯಲ್ಲಿ ಅವರ ಅನುಸರಣೆ 
ಮಾಡಿದ್ದರೆ, ಖಂಡಿತವಾಗಿಯೂ ಅವರನ್ನು ದೇವತ್ವದಲ್ಲಿ ಸಹಭಾಗಿಗಳನ್ನಾಗಿ ಮಾಡಿದಂತೆಯೇ ಸರಿ. (ವಿವರಣೆಗೆ ಸೂರಃ ಕಹಫ್‌ನ 
50ನೆಯ ಟಿಪ್ಪಣಿ ನೋಡಿರಿ.) 

87. ಅರ್ಥಾತ್‌- ನಾವು ಇವರನ್ನು ಬಲವಂತದಿಂದ ದಾರಿಗೆಡಿಸಿರಲಿಲ್ಲ. ನಾವು ಅವರಿಂದ ದೃಷ್ಟಿಯನ್ನೂ, ಶ್ರವಣಶಕ್ತಿಯನ್ನೂ 
ಕಿತ್ತುಕೊಂಡಿರಲಿಲ್ಲ. ಅವರ ಆಲೋಚನಾ ಶಕ್ತಿಯನ್ನೂ ಅಪಹರಿಸಿಕೊಂಡಿರಲಿಲ್ಲ ಅಥವಾ ಅವರು ಸನ್ಮಾರ್ಗದ ಕಡೆಗೇ ಹೋಗಲಿಚ್ಛಿ 
ಸುತ್ತಿದ್ದು ನಾವು ಬಲಾತ್ಯರಿಸಿ ಅವರನ್ನು ತಪ್ಪುದಾರಿಗೆ ಎಳೆದೊಯ್ಯುವಂತಹ ಇತರ ಯಾವ ರೂಪದ ಪ್ರಯತ್ನವನ್ನೂ ಮಾಡಿರಲಿಲ್ಲ. 
ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಪಥಭ್ರಷ್ಟರಾದ ಹಾಗೆಯೇ ಇವರ ಮುಂದೆಯೂ ನಾವು ಪಥಬ್ರಷ್ಟತೆಯನ್ನಿಟ್ಟೆವು. ಅವರು ತಮ್ಮ 
ಸ್ವಂತ ಇಚ್ಛೆಯಿಂದ ಅದನ್ನು ಸ್ಟೀಕರಿಸಿಕೊ೦ಡರು. ಆದುದರಿಂದ ನಾವು ಅವರ ಹೊಣೆ ವಹಿಸುವುದಿಲ್ಲ. ನಾವು ನಮ್ಮ ಕರ್ಮಕ್ಕೆ 
ಹೊಣೆಗಾರರು. ಇವರು ಇವರ ಕರ್ಮಕ್ಕೆ ಹೊಣೆಗಾರರು. ಇಲ್ಲಿ ಒಂದು ಸ್ವಾರಸ್ಕವಾದ ಅಂಶ ಅಡಗಿರುವುದು ಗಮನಾರ್ಹವಾಗಿದೆ. 
ಅಲ್ಲಾಹನು ಪ್ರಶ್ನೆ ಕೇಳುವುದು ತನಗೆ ಸಹಭಾಗಿಗಳನ್ನು ನೇಮಿಸಿಕೊಂಡವರೊಡನೆ. ಆದರೆ ಅವರು ಏನಾದರೂ ಹೇಳುವುದಕ್ಕೆ 
ಮುಂಚೆಯೇ ಉತ್ತರ ಕೊಡತೊಡಗುವುದು ಸಹಭಾಗಿಗಳಾಗಿ ನೇಮಿಸಲ್ಪಟ್ಟವರು. ಇದಕ್ಕೆ ಕಾರಣವೇನೆಂದರೆ- ಸಾಮಾನ್ಯ ಮುಪ್ರಿಕ 
ರೊಡನೆ ಪ್ರಶ್ನಿಸುವಾಗ ಅವರ ಮುಖಂಡರು ಮತ್ತು ನಾಯಕರು- ನಮ್ಮ ದುರ್ಗತಿ ಬಂದು ಬಿಟ್ಟಿದೆ. ಈ ನಮ್ಮ ಅನುಯಾಯಿ 
ಗಳಾಗಿದ್ದವರು "ಇವರೇ ನಮ್ಮ ಪಥಭ್ರಷ್ಟತೆಗೆ ನಿಜವಾದ ಹೊಣೆಗಾರರು” ಎಂದು ಖಂಡಿತ ಹೇಳಿ ಬಿಡುವರು ಎಂಬುದನ್ನು ತಿಳಿದು 
ಕೊಳ್ಳುವರು. ಆದ್ದರಿಂದ ಅನುಯಾಯಿಗಳು ಹೇಳುವುದಕ್ಕೆ ಮುಂಚೆಯೇ ಅವರು ತಾವೇ ಮುಂದೆ ಬಂದು ವಿಶದೀಕರಿಸಲಾರಂಭಿಸುವರು. 

88. ಅರ್ಥಾತ್‌- ಇವರು ನಮ್ಮ ದಾಸರಾಗಿರಲಿಲ್ಲ. ಇವರು ತಮ್ಮದೇ ಸ್ಟೇಟ್ಛಿಗಳ ದಾಸರಾಗಿದ್ದರು. 

89. ಅರ್ಥಾತ್‌- ಅವರನ್ನು ಸಹಾಯಕ್ಕಾಗಿ ಕರೆಯಿರಿ. ಭೂಲೋಕದಲ್ಲಿ ನೀವು ಅವರ ಮೇಲೆ ಭರವಸೆಯನ್ನಿಟ್ಟು ನಮ್ಮ 
ಮಾತನ್ನು ಧಿಕ್ಕರಿಸಿದಿರಿ. ಈಗ ಬಂದು ನಿಮಗೆ ಸಹಾಯ ಮಾಡಲಿಕ್ಕಾಗಿಯೂ, ನಿಮ್ಮನ್ನು ನರಕ ಯಾತನೆಯಿಂದ ರಕ್ಷಿಸಲಿಕ್ಕಾಗಿಯೂ 
ಅವರೊಡನೆ ಹೇಳಿರಿ. 


28. ಅಲ್‌ ಕಸೆಸ್‌ 289 


SUL LES ASSES RIEL‏ آن ک 
38 کے ار ما ps ed SE‏ 
NE JS 5‏ یقن هو رک ನನ‏ ما تین ಕಹಿಸ ಟಿ ಹಿ‏ 
ಹ.‏ ی2 "ھ00 ضر Ks‏ 


ಸಾಧ್ಯವಾಗದು.. ಆದರೆ ಇಂದು ಪಶ್ಚಾತ್ತಾಪಪಟ್ಟು ಸತ್ಯವಿಶ್ವಾಸ ಸ್ವೀಕರಿಸಿ ಸತ್ಯರ್ಮವೆಸಗಿದವನು ಅಲ್ಲಿ 
ತಾನು ವಿಜಯಿಗಳಲ್ಲಾಗುವೆನೆಂದು ನಿರೀಕ್ಷಿಸಬಹುದು. 

(68-73) ನಿಮ್ಮ ಪ್ರಭು ತಾನಿಚ್ಛಿಸಿದ್ದನ್ನು ಸೃಷ್ಟಿಸುತ್ತಾನೆ ಮತ್ತು (ಅವನು ತಾನಿಚ್ಛಿಸಿದವರನ್ನು ತನ್ನ 
ಕಾರ್ಯಕ್ಕಾಗಿ ಸ್ವತಃ) ಆರಿಸಿಕೊಳ್ಳು ತ್ತಾನೆ. ಈ ಆಯ್ಕೆ ಇವರು ಮಾಡುವ ಕಾರ್ಯವಲ್ಲ.” ಅಲ್ಲಾಹ್‌ ಪರಮ 
ಪಾವನನು ಮತ್ತು ಇವರು ಮಾಡುತ್ತಿರುವ ಶಿರ್ಕ್‌ (ದೇವ ಸಹಭಾಗಿತ್ವ)ನಿಂದ ಬಹಳ ಉನ್ನತನಾಗಿರುತ್ತಾನೆ. 
ಇವರು ತಮ್ಮ ಹೃದಯಗಳಲ್ಲಿ ಬಚ್ಚಿಟ್ಟಿರುವುದನ್ನೂ ಪ್ರಕಟಗೊಳಿಸುವುದನ್ನೂ ನಿಮ್ಮ ಪ್ರಭು ತಿಳಿದಿರುವನು.”' 
ಅವನೇ ಏಕೈಕ ಅಲ್ಲಾಹ್‌. ಅವನ ಹೊರತು ಬೇರಾರೂ ಉಪಾಸನೆಗೆ ಅರ್ಹರಿಲ್ಲ.- ಈ ಲೋಕದಲ್ಲೂ 


90. ಈ ಮಾತನ್ನು ವಾಸ್ತವದಲ್ಲಿ ಶಿರ್ಕ(ದೇವ ಸಹಭಾಗಿತ್ಸ)ುನ ಖಂಡನೆಗಾಗಿ ಹೇಳಲಾಗಿದೆ. ಬಹುದೇವ ವಿಶ್ವಾಸಿಗಳು 
ಅಲ್ಲಾಹನ ಸೃಷ್ಟಿಗಳ .ಪೈಕಿ ಅನೇಕರನ್ನು ತಮ್ಮ ಪಾಲಿನ ಆರಾಧ್ಯರಾಗಿ ಮಾಡಿಕೊಂಡಿದ್ದಾರೆ. ಅವುಗಳಿಗೆ ತಮ್ಮ ಕಡೆಯಿಂದ ಗುಣ 
ವಿಶೇಷಗಳನ್ನೂ ಸ್ಥಾನಮಾನಗಳನ್ನೂ ಒದಗಿಸಿದ್ದಾರೆ. ಇದನ್ನು ಆಕ್ಸೇಪಿಸುತ್ತ' ಅಲ್ಲಾಹನು ಹೇಳುತ್ತಾನೆ:- ' ನಾವು ಸೃಷ್ಟಿಸಿದ 
ಮಾನವರಿಗೂ ದೇಪಚರರಿಗೂ, ಯಕ್ಸೆರಿಗೂ, ಇತರ ಸೃಪ್ಟಿಗಳಿಗೂ ನಾವು ಸ್ವತಃ ನಮಗೆ ಇಷ್ಟಬಂದಂತಹ ಗುಣ ವಿಶೇಷಗಳನ್ನೂ, 
ಅರ್ಹತೆಗಳನ್ನೂ, ಶಕ್ತಿಗಳನ್ನೂ ದಯಪಾಲಿಸುತ್ತೆ .تہ‎ ಯಾರಿಂದ ಯಾವ ತರದ ಕೆಲಸಗಳನ್ನು ಮಾಡಿಸಬೇಕೋ ಅದನ್ನು ಮಾಡಿಸು 
ತ್ತೇವೆ. ನನ್ನ ದಾಸರ ಪೈಕಿ ತಮಗಿಷ್ಟ ಬಂದವರನ್ನು ಸಂಕಟಹರ, ಮಹಾದಾನಿ, ಮೊರೆಯನ್ನು ಆಲಿಸುವವ ಎಂಬಿತ್ಯಾದಿಯಾಗಿ 
ಪರಿಗಣಿಸಲು, ತಾವಿಚ್ಛಿಸಿದವರನ್ನು ಮಳೆಯ ದೇವತೆ, ಅನ್ನದಾತ, ಸಂತಾನದಾತ ಮತ್ತು ಆರೋಗ್ಯ-ಅನಾರೋಗ್ಯಗಳ ನಿಯಂತ್ರಕ 
ನೆನ್ನಲು. ಅಥವಾ ತಾವಿಚ್ಛಿಸಿದವರನ್ನು ನನ್ನ ಸೃಷ್ಟಿಯ ಯಾವುದಾದರೊಂದು ಭಾಗದ ಪ್ರಭುವೆನ್ನಲು ಮತ್ತು ನನ್ನ ಅಧಿಕಾರಗಳ 
ಪೈಕಿ ಇವರಿಚ್ಛಿಸಿದ್ದನ್ನು, “ಇವರಿಚ್ಛಿಸಿದವರಿಗೆ ಕೊಟ್ಟು ಬಿಡಲು.ಇವರಿಗೆ ಅಧಿಕಾರ ಕೊಟ್ಟಿವರಾರು? :ದೇವಚರನಾಗಲಿ, ಯಕ್ಷನಾಗಲಿ, 
ಪ್ರವಾದಿಯಾಗಲಿ, ಮಹಾಪುರುಪಷನಾಗಲಿ, ಯಾರೇ: ಆಗಲಿ:ಅವನು- ನಮ್ಮ ಸೃಷ್ಟಿ." ಅವನನ್ನು ಉಂಟು ಮಾಡಿದವರು ನಾವು. 
ಯಾರಿಗಾದರೂ ಯಾವುದೇ ತರದೆ ವೈಶಿಷ್ಟ್ಯಗಳು ದೊರೆತಿದ್ದರೆ ಅದು ನಾವು ಕೊಟ್ಟುದರಿಂದಾಗಿ ದೊರೆತುದಾಗಿದೆ. ನಾವು ಯಾರಿಂದ 
ಬೇಕೋ" ' ಅವರಿಂದ ನಾವಿಚ್ಛಿಸುವ ಸೇವೆಯನ್ನು ಪಡೆಯುತ್ತೇವೆ. ಈ ರೀತಿ ನಾವು ಸೇವೆಗೆ ಆಯ್ಕೆ ಮಾಡಿಕೊಂಡ ಮಾತ್ರಕ್ಕೆ 
ಅದರರ್ಥ.-. ಆ ದಾಸರನ್ನು ದಾಸ್ಕದ ಸ್ಥಾನದಿಂದ ಮೇಲೇರಿಸಿ ದೇವತ್ವದ ಸ್ನಾನಕ್ಕೆ ತಲುಪಿಸಬೇಕು, ದೇವರನ್ನು ಬಿಟ್ಟು ಅವರ 
ಮುಂದೆ. ತಲೆಬಾಗಿ ಬಿಡಬೇಕು, ಅವರನ್ನು ನೆರವಿಗಾಗಿ ಪ್ರಾರ್ಥಿಸಬೇಕು ಇಷ್ಟಾರ್ಥಗಳನ್ನೆಲ್ಲಾ ಅವರಿಂದ ಬೇಡಬೇಕು, ಅವರೇ 
ಅದೃಷ್ಟ ನಿರ್ಮಿಸುವವರು ಮತ್ತು ಕೆಡಸುವವರೆಂದು ಭಾವಿಸಬೇಕು - ಅವರಲ್ಲಿ ا‎ ಗುಣಗಳೂ ದಿವ್ಮ ಅಧಿಕಾರಗಳೂ 
ಇವೆಯೆಂದು ಪರಿಗಣಿಸಬೇಕು ಎಂ೦ದಾಗುವುದಾದರೂ ಹೇಗೆ? 5 

- 91. ಈ ವಾಕ್ಸರಣಿಯಲ್ಲಿ- ಈ ಮಾತನ್ನು ಹೇಳಿರುವುದರ ' ಉದ್ದೇಶವೇನೆಂದರೆ- ಒಬ್ಬ ವ್ಯಕ್ತಿ ಅಥವಾ ಒಂದು ಜನ ಸಮೂಹ 
ತಾನು ಸ್ವೀಕರಿಸಿಕೊಂಡಿರುವ ಪಥಭ್ರಷ್ಟತೆ ಸರಿಯೆಂದು ಬಹಳ ಯೋಗ್ಮಕಾರಣಗಳಿಂದ. ತನಗೆ. ಸಂತೃಪ್ತಿಯಿದೆಯೆಂದೂ ಅದರ 
ಎರುದ್ಧ ನೀಡಲಾಗಿರುವ ಪುರಾವೆಗಳಿಂದ ತನಗೆ ನಿಜಕ್ಕೂ ತೃಪ್ತಿಯಾಗಿಲ್ಲವೆಂದೂ ತಾನು" ಈ ಪಥಬ್ರಪ್ಟತೆಯನ್ನು ಸ್ಟೀಕರಿಸಿರುವುದು 
ಬಹಳ. ಸದ್ಭಾವನೆಯಿಂದಲೇ ಹೊರತು ಯಾವುದೇ ಕೆಟ್ಟ ಭಾವನೆಯಿಂದಲ್ಲವೆಂದೂ, ಈ ಮಾರ್ಗ ತಪ್ಪೆಂದು ತನಗೆ ಸ್ಪಷ್ಟಪಡಿಸು 
ವಂತಹ ಯಾವ ಅಂಶವೂ ತನ್ನ ಮಂದೆ ಬಂದಿಲ್ಲವೆಂದೂ ಜನರ ಮುಂದೆ ವಾದಿಸಬಹುದು. ಆದರೆ-ಇದೆಲ್ಲ ಅಲ್ಲಾಹನ ಮುಂದೆ 


ಕಾಂಡ -20 


290 ಕುರ್‌ಆನ್‌ ವ್ಯಾಖ್ಯಾನ 


BS MLA SS SET BoB 5 
puss iy Kol MEY “ن‎ Aad 


7 مو ریدم‎ ಳ್‌ 


AE ESSENSE IEG 
تن کل سن‎ : 
5865 2 Ap eS 5 TANS 
انرکزغفز 7۵ تڑڑتا‎ ದೆ ڈرتاری‎ NII 


ಪರಲೋಕದಲ್ಲೂ : ಸಕಲ ಸ್ತುತಿ ಸ್ತೋತ್ರಗಳು ಅವನಿಗೇ ಮೀಸಲು. ಪರಮಾಧಿಕಾರ ಅವನದು. ನೀವೆಲ್ಲರೂ 
ಅವನ ಕಡೆಗೇ ಮರಳಿಸಲ್ಪಡಲಿರುವಿರಿ. ose, ಅಲ್ಲಾಹನು ಪುನರುತ್ನಾನ ದಿನದವರೆಗೂ ನಿಮ್ಮ 
ಮೇಲೆ ಶಾಶ್ವತವಾಗಿ ರಾತ್ರಿಯನ್ನೇ ಕವಿಸಿಬಿಟ್ಟರೆ, ನಿಮಗೆ ಪ್ರಕಾಶವನ್ನು ತಂದು ಕೊಡಲು ಅಲ್ಲಾಹನ ಹೊರತು 
ಬೇರಾವ ದೇವರು ತಾನೇ ಇದ್ದಾನೆಂದು ನೀವೆಂದಾದರೂ ಆಲೋಚಿಸಿರುವಿರಾ? ನೀವು ಆಲಿಸುತ್ತಿಲ್ಲವೇ? ಎಂದು 
ಇವರೊಡನೆ ಕೇಳಿರಿ. ಅಲ್ಲಾಹನು'ನಿಮ್ಮ ಮೇಲೆ ಪುನರುತ್ನಾನ ದಿನದ ವರೆಗೆ ಶಾಶ್ವತವಾಗಿ ಹಗಲನ್ನೇ ಆವರಿಸಿ 
ಬಿಟ್ಟಿರೆ'ನೀವು ವಿಶ್ರಾಂತಿ ಪಡೆಯುವಂತಹ ರಾತ್ರಿಯನ್ನು ನಿಮಗೆ ತಂದು ಕೊಡಲು ಅಲ್ಲಾಹನ ಹೊರತು ಬೇರಾವ 
ಆರಾಧ್ಯನು ತಾನೇ ಇದ್ದಾನೆಂದು ನೀವೆಂದಾದರೂ ಆಲೋಚಿಸಿರುವಿರಾ? ನಿಮಗೆ ತೋರುವುದಿಲ್ಲವೇ? ಎಂದು 
ಇವರೊಡನೆ ಕೇಳಿರಿ. ನೀವು ಕೃತಜ್ಞರಾಗುವಿರೆಂದು' ನಿರೀಕ್ಲಿಸ್ಸಿ ನೀವು (ರಾತ್ರಿ ಕಾಲದಲ್ಲಿ) ವಿಶ್ರಾಂತಿ ಪಡೆಯು 
ವಂತೆಯೂ (ಹಗಲು. ಹೊತ್ತಿನಲ್ಲಿ) ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಅರಸುವಂತೆಯೂ ರಾತ್ರಿ ಹಗಲುಗಳನ್ನು 
ಉಂಟು ಮಾಡಿದುದು ಅವನದೇ ಕೈಪೆಯಾಗಿದೆ. . 

(74-75) ಅವನು ಇವರನ್ನು ಕೂಗಿ ಕರೆದು, “ನೀವು ಕಲ್ಲಿಸಿಕೊಂಡಿದ್ದ ನನ್ನ ಸಹಭಾಗಿಗಳು, ಎಲ್ಲಿದ್ದಾರೆ?" 
ಎಂದು ಕೇಳೆಲಿರುವ ,ಆ ದಿನ(ವನ್ನು ಇವರು ನೆನಪಿಟ್ಟುಕೊಂಡಿರಲಿ) ನಾವು ಪ್ರತಿಯೊಂದು ಸಮುದಾಯ 
ದಿಂದ ಒಬ್ಬ ಸಾಕ್ಟಿಯನ್ನು' ಹೊರ: ತೆಗೆದ್ದು""ಈಗ ನಿಮ್ಮ ಪುರಾವೆ ತನ್ನಿರಿ" ಎಂದು ಹೇಳುವೆವು. 


ನಡೆಯದು. ಅವನು ಬಹಿರಂಗವನ್ನು “ಮಾತ್ರ ನೋಡುವುದಲ್ಲ, ಅವನ ಮುಂಡೆ ಮಾನವನ ಮನ ಮಸ್ತಿಷ್ಯಗಳ ಪ್ರತಿಯೊಂದು 
ಮೂಲೆಯೂ ತೆರೆದಿದೆ.' ಅವನು ಮಾನವನ ಜ್ಞಾನ, ಮನೋಭಾವ, ಭಾವೋದ್ವೇಗ, ಆಶೆ ಆಕಾಂಕ್ಸೆಗಳು, ಸಂಕಲ್ಪ, ಆತ್ಮಸಾಕ್ಷಿ 
ಮೊದಲಾದವುಗಳನ್ನು ನೇರವಾಗಿ ಅರಿತಿರುತ್ತಾನೆ. ಯಾರಿಗೆಲ್ಲಾ, ಯಾವಾಗಲೆಲ್ಲಾ, ಯಾವ ಮೂಲಗಳಿಂದ ಎಚ್ಚರಿಕೆ ಸಿಕ್ಕಿದೆ, ಯಾವ 
ಯಾವ ಮಾರ್ಗಗಳಿಂದ ಸತ್ಯ ತಲಪಿದೆ, ಮಿಥ್ಮವು ಮಿಥ್ಯವಾಗಿದೆಯೆಂದು ಅವನಿಗೆ `'ಯಾವ ರೀತಿಗಳೆಲ್ಲೆಲ್ಲ ಪ್ರಕಟವಾಗಿದೆ ಮತ್ತು 
'ಅವನು ಮಿಥ್ಯವನ್ನೇ ಅಪ್ಪಿ ಹಿಡಿಯಲಿಕ್ಕೂ, ಸತ್ಯದಿಂದ ವಿಮುಖನಾಗಲಿಕ್ಕೂ ನೈಜ ಪ್ರೇರಕಗಳಾವುವು ಎಂಬುದೂ ಅವನಿಗೆ ತಿಳಿದಿದೆ. 

92. ಅರ್ಥಾತ್‌- ಆ ಸಮುದಾಯಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ಪ್ರವಾದಿಯನ್ನು ಅಥವಾ ಪ್ರವಾದಿಗಳ ಅನುಯಾಯಿಗಳ ಪೈಕಿ, 
ಆ Sine ಸತ್ಯ ಪ್ರಚಾರದ ಕರ್ತವ್ಯವನ್ನು ನಿರ್ವಹಿಸಿದ, ಸನ್ಮಾರ್ಗದರ್ಶಿತ ವ್ಯಕ್ತಿಯನ್ನು ಅಥವಾ ಆ ಸಮುದಾಯಕ್ಕೆ 

ಸಂದೇಶವನ್ನು” ಸಟ ಬೇರಾವುದೇ ಮೂಲವನ್ನು,” : 

93. ಅರ್ಥಾತ್‌- ನಿಮ್ಮನ್ನು ಕ್ಷಮಿಸುವಂತಾಗಲು, ನೀವು ನಿರಪರಾಧಿಗಳೆಂಬುದಕ್ಕೆ ಆಧಾರವನ್ನೇನಾದರೂ ಮುಂದಿದಡಿರಿ. |. 
ಒಂದೋ. ನೀವು. ನೆಚ್ಚಿಕೊಂಡಿರುವ ಶಿರ್ಕ್‌, ಪರಲೋಕ ವಿಶ್ವಾಸದ, ಧಿಕ್ಕಾರ, ಪ್ರವಾದಿತ್ವದ ನಿರಾಕರಣೆ ಇವೆಲ್ಲ ಸತ್ಯಪೂರ್ಣ 
ವಾಗಿದ್ದುವೆಂದೂ, ನೀವು ಯೋಗ್ಯ - ಕಾರಣಗಳ ಆಧಾರದಲ್ಲೇ, ಈ ನಿಲುವನ್ನು ಅಂಗೀಕರಿಸಿದ್ದಿರೆಂದೂ ಸಾಬೀತುಪಡಿಸಿರಿ ಇಲ್ಲವೇ 


208-0 


28. ಅಲ್‌ ಕಸಸ್‌ 291 


PES 
5 بل‎ LS نع اق کک اق ین‎ GO 5 2 
NL لوا‎ AE CEN اي“ و امن ین‎ 


ಆಗ ಸತ್ಯ ಅಲ್ಲಾಹನ ಕಡೆಗಿದೆಯೆಂದು ಇವರಿಗೆ ತಿಳಿದು ಬರುವುದು. ಇವರು ಸೃಷ್ಟಿಸಿಕೊಂಡಿರುವ ಎಲ್ಲ 
ಮಿಥ್ಯಗಳೂ ಮಾಯವಾಗಿ ಹೋಗುವವು. 

(76-78) (ಇದೊಂದು ಘಟನೆ) ಕಾರೂನ್‌, ಮೂಸಾರ ಜನಾಂಗದ ಒಬ್ಬ ವ್ಯಕ್ತಿಯಾಗಿದ್ದನು. ಅವನು 
ತನ್ನ ಜನಾಂಗದ ವಿರುದ್ಧ ಬಂಡಾಯವೆದ್ದನು. ನಾವು ಅವನಿಗೆ ಅದೆಷ್ಟು ಭಂಡಾರಗಳನ್ನು ನೀಡಿದ್ದೆವೆಂದರೆ' 


ನಿಮ್ಮನ್ನು ಈ ತಪ್ಪಿನ ಬಗ್ಗೆ ಎಚ್ಚರಿಸಲಿಕ್ಕಾಗಿಯೂ 20 ನಿಮಗೆ ತಲಪಿಸಲಿಕ್ಕಾಗಿಯೂ ಯಾವ ವ್ಯವಸ್ಥೆಯನ್ನೂ 
ಮಾಡಲಾಗಿರಲಿಲ್ಲವೆಂಬುದನ್ನು ಸಾಬೀತುಪಡಿಸಿರಿ. 

94, ಮಕ್ಕಾದ  ಸತ್ಯನಿಷೇಧಿಗಳ ಯಾವ ನೆಪದ ಬಗ್ಗೆ 57ನೆಯ 'ಸೊಕ್ತದಿಂದ ನಿರಂತರವಾಗಿ ಉಪನ್ಯಾಸ 
ನೀಡಲಾಗುತ್ತಿದೆಯೋ ಅದೇ ನೆಪಕ್ಕೆ ಉತ್ತರವಾಗಿ ಈ ಘಟನೆಯನ್ನು ಕೂಡಾ ಪ್ರಸ್ತಾಪಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ 
ಗಮನಿಸಬೇಕಾದ ವಿಷಯವೇನೆಂದರೆ- ಪ್ರವಾದಿವರ್ಯರ(ಸ) ಧರ್ಮಪ್ರಚಾರ ಕಾರ್ಯದಿಂದಾಗಿ ಜನಾಂಗದ ಹಿತಕ್ಕೆ 
ಥಕ್ಕೆಯೊದಗುವ ಅಪಾಯವುಂಟೆಂದು ಹೇಳುತ್ತಿದ್ದವರು ನಿಜವಾಗಿ ಮಕ್ಕಾದ ದೊಡ್ಡದೊಡ್ಡ مج‎ ಸಾಹುಕಾರರೂ, 
ಬಂಡವಾಳಶಾಹಿಗಳೂ ಆಗಿದ್ದರು. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಬಡ್ಗಿಕೋರತನವು ಅವರನ್ನು ಆ ಕಾಲದ ಕುಬೇರರನ್ನಾಗಿ 
ಮಾಡಿತ್ತು. ಸತ್ಮವೆಂದರೆ ಹೆಚ್ಚು ಹೆಚ್ಚಾಗಿ ಸಂಪತ್ತನ್ನು ಕೂಡಿ ಹಾಕುವುದು ಮಾತ್ರ ಎಂದು ಅವರು ಭಾವಿಸಿಕೊಂಡಿದ್ದರು. 
ಈ ಉದ್ದೇಶಕ್ಕೆ ಧಕ್ಕೆಯುಂಟು ಮಾಡುವ ಪ್ರತಿಯೊಂದು ವಿಷಯವೂ ಅಪ್ಪಟ ಮಿಥ್ಯವಾಗಿದ್ದು ಅದನ್ನು ಯಾವ ಸ್ಥಿತಿಯಲ್ಲೂ 
ಸ್ವೀಕರಿಸಲು ಸಾಧ್ಯವಿಲ್ಲ ಎಂಬುದು ಅವರ ನಿಲುವಾಗಿತ್ತು. ಇನ್ನೊಂದು ಕಡೆ ಜನಸಾಮಾನ್ಯರು ಸಂಪತ್ತಿನ ಈ ಗೋಪುರಗಳನ್ನು 
ಆತೆ: ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು. ನಮಗೂ ಅಂತಹ ಉನ್ನತಿ ಸಿಗುವಂತಾಗುತ್ತಿದ್ದರೆ! ಎಂಬುದೇ ಅವರ 
ಉತ್ಕಟೇಚ್ಛಯಾಗಿತ್ತು. ಮುಹಮ್ಮದ್‌(ಸ) ಪ್ರಚಾರ ಮಾಡುತ್ತಿರುವ ಏಕದೇವತ್ವ, ಪರಲೋಕ ವಿಶ್ವಾಸ ಮತ್ತು ಅನರ ನೀತಿ 
ಸಂಹಿತೆಯನ್ನು ಸ್ವೀಕರಿಸಿಕೊ೦ಡರೆ ಕುರೈಶರ ಘನತೆಯ ಈ ಗಗನಚುಂಬಿ ಕೋಟೆಯು ಕುಸಿದು ಬೀಳುವುದು ಮತ್ತು 
ವ್ಯಾಪಾರ ವಹಿವಾಟುಗಳಂತಿರಲಿ, ಬದುಕುವುದೇ ಕಷ್ಟವಾದೀತು ಎಂಬ ವಾದವನ್ನು ಮಕ್ಕಾದ ಆ ಧನಾರಾಧಕ ವಾತಾವರಣದಲ್ಲಿ 
ಬಹಳ ಪ್ರಬಲ ವಾದವೆಂದು ಪರಿಗಣಿಸಲಾಗುತ್ತಿತ್ತು. 7 ۱ 
١ 95. ಕಾರೂನ್‌. ಇವನ ಹೆಸರನ್ನು ಬೈಬಲಿನಲ್ಲೂ ತಲ್ಕೂದ್‌ನಲ್ಲೂ رسدا ملا‎ ಎನ್ನಲಾಗಿದೆ. ಇವನು ಹೆ. 
ಮೂಸಾರಅ) ' ಚಿಕ್ಕಪ್ಪನ ಮಗನಾಗಿದ್ದನು. ಬೈಬಲಿನ ವಿಮೋಚನಾ ಕಾಂಡದ 6ನೆಯ ಭಾಗದ ಸೂಕ್ತ '18-21ರಲ್ಲಿರುವ 
ವಂಶವೃಕ್ಷದ ಪ್ರಕಾರ ಹ. ಮೂಸಾರ(ಲ) ತಂದೆ ಮತ್ತು ಕಾರೂನನ ತಂದೆ ನೇರ ಸಹೋದರರಾಗಿದ್ದರು. ಇವನು 
ಬನೀಣಸ್ರಾತಈಲ್‌ಗೆ ಸೇರಿದವನಾಗಿದ್ದರೂ ಫಿರ್‌ಔನನ ಜೊತೆ ಸೇರಿಕೊಂಡಿದ್ದನೆಂದೂ ಅವನ ಆಪ್ರನಾಗಿಕೊಂಡು ಯಾವ 
ಮಟ್ಟಕ್ಕೆ ತಲಪಿದ್ದನೆಂದರೆ ಹ. ಮೂಸಾರ(ಅ) ಧರ್ಮ ಪ್ರಚಾರದ ಎರಡು ಪ್ರಬಲ ವಿರೋಧಿ ನಾಯಕರ ಪೈಕಿ ಒಬ್ಬನು 
ಇವನೇ" ಆಗಿದ್ದನೆಂದೂ ಕುರ್‌ಆನಿನಲ್ಲಿ ಬೇರೆ ಕಡೆ ಹೇಳಲಾಗಿದೆ. "ನಾವು ಮೂಸಾರನ್ನು(ಅ) ನಮ್ಮ ನಿದರ್ಶನಗಳ ಹಾಗೂ 
ಸುವ್ಯಕ್ತ ಆಧಾರ ಪ್ರಮಾಣಗಳ ಸಹಿತ ಫಿರ್‌ಔನ್ಸ್‌,: ಹಾಮಾನ್‌ ಮತ್ತು ಕಾರೂನರ ಕಡೆ ಕಳುಹಿಸಿದೆವು. ಆದರೆ ಅವರು- | 
ಇವನೊಬ್ಬ ಮಹಾ ಸುಳ್ಳುಗಾರನಾದ ಮಾಟಗಾರನೆಂದು ಹೇಳಿದರು.” (ಸೂರಃ ಅಲ್‌ ಮೂಮಿನ್‌, ಸೂಕ್ತ 23-24). 
ಇದರಿಂದ - ಸ್ಪಷ್ಟವಾಗುವುದೇನೆಂದರೆ- ಕಾರೂನನು ತನ್ನ ಜನಾಂಗದ ವಿರುದ್ಧ ಎಿದ್ರೋಹಿಯಾಗಿ, ಬನೀ ಇಸ್ರಾಈಲರನ್ನು 
ಸಮೂಲ ನಾಶ ಮಾಡಲು ಹೊರಟಿದ್ದ ಶತ್ರು ಬಲಗಳ ಕೈಗೊಂಬೆಯಾಗಿದ್ದನು. ಈ ಜನಾಂಗ ದ್ರೋಹದಿಂದಾಗಿ ಅವನು 


ಕಾಂಡ-20 


22. ಕುರ್‌ಆನ್‌ ವ್ಯಾಖ್ಯಾನ 


Ge رہ نیت‎ 3 HOE 
fos Ul CA US SVs مت‎ 


ಡಿಯು لا یوب‎ ಪಿತ ತಿಸಿ اه‎ 


USN آ‎ GS Sos تل ول‎ AI 46 


ಅವುಗಳ ಬೀಗದ ಕೈಗಳನ್ನು ಬಲಶಾಲಿಗಳ ಒಂದು ಸಮೂಹವು ಬಹಳ ಕಷ್ಟದಿಂದ ಎತ್ತಬಹುದಾಗಿತ್ತು.” 
ಒಮ್ಮೆ ಅವನ ಜನಾಂಗದವರು ಅವನೊಡನೆ. "ಅಹಂಕಾರ ಪಡಬೇಡ. .ಅಹಂಕಾರಪಡುವವರನ್ನು ಅಲ್ಲಾಹ್‌ 
ಮೆಚ್ಚುವುದಿಲ್ಲ. ಅಲ್ಲಾಹನು ನಿನಗೆ' ನೀಡಿರುವ ಸೆಂಪತ್ತಿನಿಂದ' ನೀನು ಪರಲೋಕ- ಗೃಹ ನಿರ್ಮಾಣ 
ಮಾಡುವೆ ಕುರಿತು ಚಿಂತಿಸು ಮತ್ತು ಇಹಲೋಕದಿಂದಲೂ ನಿನ್ನ ಪಾಲನ್ನು ಮರೆಯಬೇಡ. ಅಲ್ಲಾಹ್‌ 
ನಿನಗೆ ಉಪಕಾರ ಮಾಡಿದಂತೆಯೇ ನೀನೂ ಪರೋಪಕಾರ ಮಾಡು ಮತ್ತು ಭೂಮಿಯಲ್ಲಿ ' ಕ್ಲೋಭೆಯನ್ನುಂಟು 
ಮಾಡಲು ಪ್ರಯತ್ನಿಸಬೇಡ. ಅಲ್ಲಾಹ್‌ ಕ್ಲೋಭೆಯನ್ನುಂಟು ಮಾಡುವವರನ್ನು ಮೆಚ್ಚುವುದಿಲ್ಲ" ಎಂದರು. 
ಅದಕ್ಕೆ ಅವನು, "ಇವೆಲ್ಲ ನನಗೆ ಪ್ರಾಪ್ರವಾಗಿರುವ ಜ್ಞಾನದಿಂದಾಗಿ ನನಗೆ ಒದಗಿವೆ" ಎಂದನು.” 


ಫಿರ್‌ಔನನ ಸಾಮ್ರಾಜ್ಯದಲ್ಲಿ ಎಷ್ಟು ದೊಡ್ಡ ಸ್ಥಾನವನ್ನು ಪಡೆದಿದ್ದನೆಂದರೆ, ಹ. ಮೂಸಾರನ್ನು(ಅ) ಈಜಿಪ್ತಿನ ಯಾವ 
ದೊಡ್ಡ ವ್ಯಕ್ತಿಗಳ ಕಡೆಗೆ ಕಳುಹಿಸಲಾಗಿತ್ತೋ ಅವರಲ್ಲಿ ಫಿರ್‌ಔನನನ್ನು ಹೊರತುಪಡಿಸಿದರೆ ಇಬ್ಬರು ಮಾತ್ರ ಉಳಿಯುತ್ತಿದ್ದರು. 
ಒಬ್ಬನು ಫಿರ್‌ಔನನ ಮಂತ್ರಿ ಹಾಮಾನ್‌ ಇನ್ನೊಬ್ಬನು ಇದೇ ಇಸ್ರಾಈಲೀ ಧನಿಕ. ಇತರ ಮಂತ್ರಿ ಮಾಗಧರೂ ಆಸ್ಥಾನಿಗರೂ 
ಕೆಳತರಗತಿಯವರಾಗಿದ್ದು ಅವರ ಹೆನರೆತ್ತುವ ಅಗತ್ಯವಿರಲಿಲ್ಲ. ಕಾರೂನನ ಇದೇ ಅಂತಸ್ತನ್ನು ಸೂರಃ ಅಂಕಬೂತ್‌ನ 
39ನೆಯ ಸೂಕ್ತದಲ್ಲೂ ತಿಳಿಸಲಾಗಿದೆ. 

96. ಬೈಬಲಿನಲ್ಲಿ (ಅರಣ್ಯಕಾಂಡ, ಭಾಗೆ- 16) ವಿವರಿಸಲಾಗಿರವ" ಈ ಕಥೆಯಲ್ಲಿ ಅವನ ಸಂಪತ್ತಿನ ಪ್ರಸ್ತಾಪವೇನೂ 
ಇಲ್ಲ. ಆದರೆ ಯಹೂದಿ ವರದಿಗಳಲ್ಲಿ” ಅವನೊಬ್ಬ ಅಸಾಧಾರಣ ಸಂಪತ್ತಿನ ಒಡೆಯನಾಗಿದ್ದನು, ಅವನ ಖಜಾನೆಗಳ 
ಬೀಗದ ಕೈಗಳನ್ನು ಹೊರಲು 300 ಹೇಸರಗತ್ತೆಗಳು ಬೇಕಾಗಿದ್ದುವು ಎನ್ನಲಾಗಿದೆ. (ಜ್ಯೂಯಿಶ್‌ ಎನ್‌ಸೈಕ್ಷೊ ಪೀಡಿಯಾ 
ಭಾಗ: 7' ಪುಟ: 556 ಇದು ಅತಿಶಯೋಕ್ತಿಯಾಗಿದ್ದರೂ ಇಸ್ರಾಈಲೀ ವರದಿಗಳಿಂದಲೂ ಅವನೊಬ್ಬ ಅತುಲೈಶ್ವರ್ಯ 
ವುಳ್ಳೆವನಾಗಿದ್ದನೆಂದು ತಿಳಿಯುತ್ತದೆ. 

97. ಮೂಲದಲ್ಲಿ "ಇವೆಲ್ಲ `ನನಗೆ" ' ಪ್ರಾಪ್ಟವಾಗಿರುವ, ಜ್ಞಾಸದಿಂದಾಗಿ ನನಗೆ ಒದಗಿದೆ” ಎಂದಿದೆ. ಇದಕ್ಕೆ ಎರಡು 
ತಾತ್ಸೆರ್ಯಗಳಿರಲು ಸಾಧ್ಯವಿಡೆ- 1) ನಾನು ಪಡೆದಿರುವುದನ್ನೆಲ್ಲ ನನ್ನ _ಅರ್ಹತೆಯಿಂದಲೇ ಪಡೆದಿರುತ್ತೇನೆ: 'ಈ ಬಗ್ಗೆ 
ಕೃತಜ್ಞತೆ ಸಲ್ಲಿ, ಸಲಿಕ್ಕಾಗಿ ನಾನು ಔದಾರ್ಯ ಮತ್ತು ಉಪಕಾರದ ರೂಪದಲ್ಲಿ ಏನನ್ನೂ ಪಡೆಯದ ಅನರ್ಹರಿಗೆ ನನ್ನ 
ಸಂಪತ್ತಿನಿಂದ ಏನನ್ನಾದರೂ ಕೊಡಬೇಕೆನ್ನಲು ಅಥವಾ ನನ್ನಿಂದ ಈ ಸಂಪತ್ತು ಕಿತ್ತು ಹೋಗಬಾರದೆಂದು" ನಾನು 
ಏನಾದರೂ ದಾನಧರ್ಮ ಮಾಡಬೇಕೆನ್ನಲು ಇದೇನೂ ಅರ್ಹತೆಯ ಬದಲು. ಉಪಕಾರ ಸ್ವರೂಪವಾಗಿ ಯಾರಾದರೂ ನನಗೆ 
ದಯಪಾಲಿಸಿದ ಸಂಪತ್ತಲ್ಲ. 2) ನನ್ನ. ದೃಷ್ಟಿಯಲ್ಲಿ ದೇವನು ನನ್ನ .ಯೋಗೃತಾರ್ಹತೆಗಳನ್ನು ತಿಳಿದೇ ನನಗೆ ಈ ಸಂಪತ್ತನ್ನು 
ಕೊಟ್ಟಿರುವನು. ನಾನು ಅವನ ದೃಷ್ಟಿಯಲ್ಲಿ ಒಬ್ಬ ಆಯ್ದ ವ್ಯಕ್ತಿಯಾಗಿರದಿದ್ದರೆ ಅವನು ಇದನ್ನೆಲ್ಲಾ ನನಗೇಕೆ ಕೊಡುತ್ತಿದ್ದನು? 
ಅವನು ನನ್ನ ಮೇಲೆ: ಈ ಅನುಗ್ರಹಗಳ ಮಳೆಗರೆಯುತ್ತಿರುವುದೇ ನಾನು ಅವನ ಪ್ರೀತಿ ಪಾತ್ರನಾಗಿರುವೆನೆಂಬುದಕ್ಕೆ ಮತ್ತು 
ನನ್ನ ನಿಲುಮೆಯು, ಅವನಿಗೆ ಮೆಚ್ಚುಗೆಯಾಗಿದೆ ಎಂಬುದಕ್ಕೆ ಆಧಾರವಾಗಿರುತ್ತದೆ. 


ಕಾಂಡ-20 


28. ಅಲ್‌ ಕಸಸ್‌ 293 


و 27 سم" َ‫ > کک ” 

FO اد کا یا‎ 5 ಈ ಹ್ಮ ۴ SS ಖಿ 
' - 2 ہہ‎ >. 243 
ಎಟಿ ಮಗ SM Iba 3 OP رز ۵ شر‎ RAS: 


ےو 


> حَي‎ Le الا رت کنا مان کا‎ 6ರ 


Be dE AAS تاب الو‎ Ks INI َال الین‎ 
لہ‎ AGE 345 Le WEE ر لا‎ 


ಅಲ್ಲಾಹನು ಇದಕ್ಕಿಂತ ಮುಂಚೆ ಅವನಿಗಿಂತಲೂ ಹೆಚ್ಚು ಶಕ್ತಿ ಹಾಗೂ ಜನಬಲವನ್ನು ಹೊಂದಿದ್ದವರನ್ನು 
ನಾಶಗೊಳಿಸಿರುವನೆಂಬುದು ಅವನಿಗೆ ತಿಳಿದಿರಲಿಲ್ಲವೇ?” ಅಪರಾಧಿಗಳೊಡನೆ ಅವರ ಪಾಪಗಳ ಕುರಿತು 
ಪ್ರಶ್ನಿಸಲಾಗುವುದಿಲ್ಲ.* 

(79-80) ಒ೦ದು ದಿನ ಅವನು ತನ್ನ ಜನಾಂಗದ ಮುಂದೆ ತನ್ನ ಸಂಪೂರ್ಣ ಠೀವಿಯೊಂದಿಗೆ ಹೊರಟನು. 
ಲೌಕಿಕ ಜೀವನವನ್ನು ಬಯಸುವವರು ಅವನನ್ನು ಕಂಡು "ಕಾರೂನನಿಗೆ ನೀಡಲಾಗಿರುವುದೇ ನಮಗೂ 
ಸಿಗುತ್ತಿದ್ದರೆ! ಎನ್ನ ತೊಡಗಿದರು. ಇವನು ಮಹಾ ಅದೃಷ್ಟಶಾಲಿ" ಆದರೆ ಚ್ಞಾನವಿದ್ದವರು,, "ಅಯ್ಯೋ ನಿಮ್ಮ 
ಅವಸ್ಥೆಯೇ। ಸತ್ಯವಿಶ್ವಾಸವನ್ನು ಸ್ವೀಕರಿಸಿ,” ಸತ್ಯರ್ಮವೆಸಗಿದವರಿಗೆ ಅಲ್ಲಾಹನ ಪುಣ್ಯಫಲವೇ ಮೇಲು. ಈ 
ಸಂಪತ್ತು ಸಹನೆಯುಳ್ಳವರಿಗಲ್ಲದೆ ಬೇರಾರಿಗೂ ಸಿಗುವುದಿಲ್ಲ" ಎಂದು ಹೇಳಿದರು. | 


98. ಅರ್ಥಾತ್‌- ತಾನೊಬ್ಬ ಘನ ವಿದ್ಯಾಂಸ, ದೊಡ್ಡ ಬುದ್ಧಿವಂತ, ತನಗೆಲ್ಲ ಗೊತ್ತಿದೆ ಎನ್ನುತ್ತಾ ಮೆರೆಯುತ್ತಿರುವ 
ಹಾಗೂ ತನ್ನ ಅರ್ಹತೆಗಳ ಬಗ್ಗೆ ಇಷ್ಟು ಅಹಂಕಾರ ಪಡುವ ಈ ವ್ಯಕ್ತಿಗೆ, ತನಗಿಂತಲೂ ದೊಡ್ಡ ಸಂಪತ್ತು ಅಧಿಕಾರ ಮತ್ತು 
ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದವರು ಇದಕ್ಕೆ ಮುಂಚೆ ಈ ಲೋಕದಲ್ಲಿ ಗತಿಸಿರುತ್ತಾರೆಂದೂ, ಕೊನೆಗೆ ಅಲ್ಲಾಹನು ಅವರನ್ನು 
ಹೇಳ ಹೆಸರಿಲ್ಲದಂತೆ ನಾಶಗೊಳಿಸಿ ಬಿಟ್ಟನೆಂದೂ ತಿಳಿದಿಲ್ಲವೇ? ಪಾಂಡಿತ್ಯ ಮತ್ತು ಜಾಣ್ಮೆಗಳೇ ಅಭಿವೃದ್ಧಿಗೆ ಕಾರಣಗಳೆಂದಾದರೆ, 
ಅವರು ನಾಶಗೊಂಡಾಗ ಅವರ ಪ್ರತಿಭೆಗಳೆಲ್ಲ ಎಲ್ಲಿ ಹೋಗಿದ್ದುವು? ಯಾರಿಗಾದರೂ ಲೌಕಿಕ ಉನ್ನತಿ ಪ್ರಾಪ್ತವಾಗುವುದು, ಅವನ 
ಬಗ್ಗೆ ಅಲ್ಲಾಹನು ಸಂತುಷ್ಠನಾಗಿದ್ದಾನೆ ಮತ್ತು ಅವನ ಕರ್ಮಗಳನ್ನೂ, ಗುಣಗಳನ್ನೂ ಅಲ್ಲಾಹನು ಮೆಚ್ಚಿಕೊಂಡಿದ್ದಾನೆ ಎಂಬುದಕ್ಕೆ 
ಆಧಾರವಾಗಿದೆ ಯೆನ್ನುವುದಾದರೆ ಮತ್ತೆ ಅವರಿಗೆ ವಿನಾಶ ಬಂದುದೇಕೆ? 

99, ಅರ್ಥಾತ್‌- ಅಪರಾಧಿಗಳು ತಾವು ಬಹಳ ಒಳ್ಳೆಯವರೆಂದೇ ಹೇಳಿಕೊಳ್ಳುತ್ತಾರೆ. ತಮ್ಮಲ್ಲಿ ದೋಷವಿದೆಯೆಂದು ಅವರು 
ಹೇಳುತ್ತಾರೆಯೇ? ವಾಸ್ತವದಲ್ಲಿ, ಅವರ ಶಿಕ್ಲೆಯು ಅವರ ತಪ್ಪೊಪ್ಪಿಗೆಯನ್ನು ಅವಲಂಬಿಸಿಕೊಂಡಿರುವುದಿಲ್ಲ. ಅವರನ್ನು 
ಸೆರೆಹಿಡಿಯುವಾಗ ನಿಮ್ಮ ಅಪರಾಧಗಳೇನು ಎಂದು ಕೇಳಿ ಹಿಡಿಯಲಾಗುವುದಿಲ್ಲ. _ ۰ 

100. ಅರ್ಥಾತ್‌- ಈ ಶೀಲಚಾರಿತ್ರ್ಯಗಳು, ಈ ವಿಚಾರ ವೈಖರಿ ಮತ್ತು ದೇವವತಿಯಿಂದ ಪ್ರದಾನವಾಗುವ ಈ ಪುಣ್ಮಫಲ- 
ಇವೆಲ್ಲ ಹಲಾಲ್‌(ಧರ್ಮಸಮ್ಮತ) ಮಾರ್ಗವನ್ನವಲಂಬಿಸುವ ಸ್ಟೈರ್ಯ ಮತ್ತು ಸಹನೆ ಇರುವವರ ಪಾಲಿಗೆ ಮಾತ್ರ ಬರುತ್ತವೆ. 
ಅವರಿಗೆ ದಾರಿದ್ಯದ ಜೀವನ ನಡೆಸಬೇಕಾಗಿ ಬರಲಿ ಅಥವಾ ಕೋಟ್ಕಾಧೀಶರಾಗುವ ಭಾಗ್ಯ ಒದಗಲಿ, ಹರಾಮ್‌ (ಧರ್ಮ ನಿಷಿದ್ದ) 
ಮಾರ್ಗದತ್ತ ಒಲವು ತೋರಲು ಅವರು ಎಷ್ಟು ಮಾತ್ರಕ್ಕೂ ಸಿದ್ದರಿಲ್ಲ. ಅವರಿಗೆ ಇಡೀ ಜಗತ್ತಿನ ಸಂಪತ್ತನ್ನು ಸಂಪಾದಿಸುವ 
ಅವಕಾಶ ದೊರೆತರೂ ಸರಿಯೆ. ಈ ಸೂಕ್ತದಲ್ಲಿ ಅಲ್ಲಾಹನ ಪುಣ್ಮಫಲವೆಂದರೆ, ಅಲ್ಲಾಹನು ತೋರಿಸಿದ ಮೇರೆಯೊಳಗಿದ್ದು ನಡೆಸಿದ 
ಶ್ರಮದ ಪ್ರತಿಫಲವಾಗಿ ಮಾನವನಿಗೆ ಇಹಪರಗಳಲ್ಲಿ ಸಿಗುವ ಉದಾರ ಜೀವನಾಧಾರ. ಸಹನೆಯೆಂದರೆ ತನ್ನ ಭಾವೋದ್ಧೆಃ €ಗಗಳನ್ನೂ 
ಆತೆ- ಆಕಾಂಕ್ಷಿಗಳನ್ನೂ ಹಿಡಿತದಲ್ಲಿರಿಸಿಕೊಳ್ಳುವುದು, ದುರಾಸೆ ಹಾಗೂ ಲೋಭದ ಬದಲು ಸತ್ಯ-ಪ್ರಾಮಾಣಿಕತೆಗಳಲ್ಲಿ ಸ್ಥಿರರಾಗಿರುವುದು, 


ಕಾಂಡ-20 


ROE رن‎ 06 Us 


ಕ್‌] ಈ ಅಟ AAS کقوئیے۔‎ >> Ar pL وسر‎ 
HEME ANSE IL NEE NES Gl 
SEL A AE dN > سے‎ 
37 [NEE ಪ ಖು! ಠೌ ان‎ ೪ ಶಲ್ಮಿತ್ತಿ3 ls os . 
3 ہے ہے کے وروویہے‎ “ಸಿಲಾ ಸಿ 13, 4 A ೨902 کس وج‎ 
SE SLL SAUL NM ERAS AS ا‎ 6 
(81-82) ಕೊನೆಗೆ ನಾವು ಅವನನ್ನೂ ಅವನ ಮನೆಯನ್ನೂ ನೆಲದೊಳಕ್ಕೆ ಹುದುಗಿಸಿ ಬಿಟ್ಟೆವು. ಆಗ 
ಅಲ್ಲಾಹನಿಗೆದುರು ಅವನ ನೆರವಿಗೆ ಬರಲು ಅವನಿಗೆ ಯಾವ ಸಹಾಯಕ ತಂಡವೂ ಇರಲಿಲ್ಲ 'ಮತ್ತು ಸ್ವತಃ 
ತನಗೆ ಸಹಾಯ ಮಾಡಿಕೊಳ್ಳಲಿಕ್ಕೂ ಅವನಿಂದಾಗಲಿಲ್ಲ. ನಿನ್ನೆಯ ವರೆಗೆ ಅವನ ಸ್ಥಾನಮಾನಕ್ಕೆ ಆಶೆಪಡುತ್ತಿ 
ದ್ಹವರು "ಅಯ್ಯೋ ಅಲ್ಲಾಹ್‌ ತನ್ನ ದಾಸರ ಪೈಕಿ ತಾನಿಚ್ಛಿಸಿದವರಿಗೆ ಜೀವನಾಧಾರವನ್ನು ಸಮೃದ್ಧವಾಗಿ 
ನೀಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಅದನ್ನು ಪರಿಮಿತವಾಗಿ ಕೊಡುತ್ತಾನೆಂಬುದನ್ನು ನಾವು ಮರೆತುಬಿಟ್ಟಿದ್ದೆವು. 
ಅಲ್ಲಾಹ್‌ ನಮ್ಮ ಮೇಲೆ ದಯೆ ತೋರದಿರುತ್ತಿದ್ದರೆ ನಮ್ಮನ್ನೂ ನೆಲದಲ್ಲಿ ಹುದುಗಿಸಿ ಬಿಡುತ್ತಿದ್ದನು. ಅಯ್ಯೋ 
ಸತ್ಯನಿಷೇಧಿಗಳು ಯಶಸ್ವಿಯಾಗುವುದಿಲ್ಲವೆಂಬುದು ನಮಗೆ ಮರತೇ ಹೋಗಿತ್ತು" ಎಂದರು.” 


ಸತ್ಯ ಮತ್ತು ಪ್ರಾಮಾಣಿಕತೆಗಳಿಂದಾಗಿ ಎದುರಾಗುವ ನಷ್ಟ ಅಥವಾ ಕೈ ತಪ್ಪಿ ಹೋಗುವ ಲಾಭಗಳನ್ನು ಸಹಿಸಿಕೊಳ್ಳುವುದು, ಅನುಚಿತ 
ವಿಧಾನ ಗಳಿಂದ ಸಿಗುವ ಲಾಭಗಳನ್ನು ಧಿಕ್ಕರಿಸುವುದು, ಹಲಾಲ್‌ ರೂಪದಿಂದ ಸಿಗುವ ಉಪಜೀವನವು ಕಿಂಚಿತ್ತೇ ಆದರೂ 
ಅದರಿಂದ ಸಂತೃಪ್ಪನೂ, ಸಂತುಷ್ಪನೂ ಆಗಿರುವುದು. ಹರಾಮ್‌ ತಿನ್ನುವವರ ಸುಖಿಭೋಗಗಳನ್ನು ಕಂಡು ಮತ್ಸರ ಮತ್ತು ಆಶೆಯಿಂದ 
'ಮನಶ್ಯಾಂತಿಯನ್ನು ಕಳೆದುಕೊಳ್ಳುವುದರ ಬದಲು ಆ ಕಡೆ ಕಣ್ಣೆತ್ತಿಯೂ ನೋಡದಿರುವುದು, ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಈ ಕಣ್ಣು 
ಕೋರೈಸುವ ಹೊಲಸಿಗಿಂತ ಅಲ್ಲಾಹನು ತನ್ನ ಅನುಗ್ರಹದಿಂದ ಪ್ರದಾನ ಮಾಡಿರುವ, ಹೊಳಪಿಲ್ಲದಿದ್ದರೂ ಶುದ್ಧವಾಗಿರುವ ವಸ್ತುವೇ 
ಲೇಸೆಂದು ಭಾವಿಸುವುದು ಎಂದರ್ಥ. ಇನ್ನು "ಈ ಸಂಪತ್ತು ಸಹನೆಯುಳ್ಳವರಿಗಲ್ಲದೆ ಮತ್ತಾರಿಗೂ ಸಿಗುವುದಿಲ್ಲ" ಎಂಬ ಮಾಶಿನ 
ಬಗ್ಗೆ ಹೇಳುವುದಾದರೆ, ಇದರಲ್ಲಿ ಸಂಪತ್ತು ಎಂಬುದರ ಅರ್ಥ ಅಲ್ಲಾಹನು ನೀಡುವ ಪುಣ್ಯಫಲವೆಂದೂ ಆಗುತ್ತದೆ. ಅಪ್ರಾಮಾಣಿಕತೆ 
ಯಿಂದ ಕೋಟ್ಯಾಧಿಪತಿಯಾಗುವುದಕ್ಕಿಂತ ಸತ್ಯವಿಶ್ವಾಸ ಮತ್ತು ಸತ್ಸರ್ಮವನ್ನು ಅನುಸರಿಸುತ್ತಾ ಖಾಲಿ ಹೊಟ್ಟೆಯಲ್ಲಿರುವುದೇ 
ಲೇಸೆಂದು ಪರಿಗಣಿಸುವ ಪರಿಶುದ್ಧ ಮನೋವೃತ್ತಿಯೆಂದೂ ಆಗುತ್ತದೆ. 

101. ಅರ್ಥಾತ್‌- ಅಲ್ಲಾಹನ ಕಡೆಯಿಂದ ಉಪಜೀವನದ ಹೆಚ್ಚಳವಾಗುವುದಿದ್ದರೂ, ಕಡಿತವಾಗುವುದಿದ್ದರೂ ಅವನ 
ಇಚ್ಛೆಗನುಸಾರವಾಗಿಯೇ ಆಗುತ್ತದೆ. ಈ ಇಚ್ಛೆಯ ಹಿಂದೆ ಅವನ ಇತರ ಕೆಲವು ಯುಕ್ತಿಗಳೂ ಅಡಗಿರುತ್ತವೆ. ಒಬ್ಬನಿಗೆ 
ಹೆಚ್ಚು ಕೊಡುವುದರ ಅರ್ಥ ಅಲ್ಲಾಹನು ಅವನಿಂದ ಖಂಡಿತವಾಗಿಯೂ ಸಂತುಷ್ಪನಾಗಿದ್ದಾನೆಂದೂ ಅದಕ್ಕಾಗಿ ಅವನಿಗೆ 
ಬಹುಮಾನ ಕೊಡುತ್ತಿದ್ದಾನೆಂದೂ ಆಗಿರುವುದಿಲ್ಲ. ಎಷ್ಟೋ ಸಲ ಒಬ್ಬನು ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಕ್ರೋಧಕ್ಕೆ 
ಪಾತ್ರನಾಗಿರುತ್ತಾನೆ. ಆದರೂ ಅಲ್ಲಾಹನು ಅವನಿಗೆ ಸಂಪತ್ತನ್ನು ಮೇಲಿಂದ ಮೇಲೆ ಕೊಡುತ್ತಲೇ ಸಾಗುತ್ತಾನೆ. ಎಷ್ಟೆಂದರೆ 
ಕೊನೆಗೊಮ್ಮೆ ಅದೇ ಸಂಪತ್ತು ಅವನ ಮೇಲೆ ಅಲ್ಲಾಹನ ಭಯಂಕರ ಶಿಕ್ಷೆಯನ್ನು ತಂಬೆರಗಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ 
ಯಾರದಾದರೂ ಜೀವನಾಧಾರದಲ್ಲಿ ಕೊರತೆಯುಂಟಾಗಿದ್ದರೆ, ಅದರ ಅರ್ಥ ಖಂಡಿತವಾಗಿಯೂ ಅಲ್ಲಾಹ್‌ ಅವನಿಂದ 
ಅಸಂತುಷ್ಪನಾಗಿದ್ದಾನೆಂದೂ ಅವನಿಗೆ ಶಿಕ್ಷೆ ಕೊಡುತ್ತಿರುವನೆಂದೂ ಆಗಿರುವುದಿಲ್ಲ. ಸಾಮಾನ್ಯವಾಗಿ ಸಜ್ಜನರು ಅಲ್ಲಾಹನ 
ಪ್ರೀತಿ ಪಾತ್ರರಾಗಿದ್ದರೂ ಅವರು ಬಡತನದಲ್ಲೇ ಸಿಲುಕಿಕೊಂಡಿರುತ್ತಾರೆ. ಅಲ್ಲದೆ ಹಲವೊಮ್ಮೆ ಇದೇ ಬಡತನವು ಅವರ 
ಪಾಲಿಗೆ ದೇವರ ಅನುಗ್ರಹವಾಗಿರುತ್ತದೆ. ಈ ವಾಸ್ತವಿಕತೆಯನ್ನು ತಿಳಿದುಕೊಳ್ಳದಿರುವುದರಿಂದಲೇ ಮನುಷ್ಯನು ದೇವಕ್ರೋಧಕ್ಕೆ 
ಪಾತ್ರರಾದವರ ಸುಖಭೋಗಗಳನ್ನು ہہ‎ ದೃಷ್ಟಿಯಿಂದ ಕಾಣುತ್ತಾನೆ. : : 

102. ಅರ್ಥಾತ್‌- ಲೌಕಿಕ ಸುಖ ಮತ್ತು ಐಶ್ವರ್ಯವೇ ವಿಜಯ ಎಂಬ ತಪ್ಪುಧಾರಣೆ ನಮಗಿತ್ತು. ಅದುದರಿಂದ ಕಾರೂನನು 
ಮಹಾ ವಿಜಯವನ್ನು ಪಡೆಯುತ್ತಿದ್ದಾನೆಂದು ನಾವು ಬಾವಿಸಿದ್ದೆವು. ಆದರೆ ನಿಜವಾದ ಯಶಸ್ಸು ಬೇರೆಯೇ ಇದೆ ಎಂದೂ ಅದು 

ಸತ್ಮನಿಷೇಧಿಗಳಿಗೆ ಸಿಗುವುದಿಲ್ಲವೆಂದೂ ಈಗ ತಿಳಿಯಿತು. ಕಾರೂನನ ಕಥೆಯ ಈ ಬೋಧಪ್ರದ ಅಂಶವು ಕುರ್‌ಆನಿನಲ್ಲಿ ಮಾತ್ರ 


ಕಾ೦ಡ-20 


28. ಅಲ್‌ ಕಸಸ್‌ 295 


ವ dE i535‏ پالحستا2 لمت 
گا ا کن جا A‏ 


TEL 8S MMS BS "6೫ PAE 4 
EE کون‎ 


(83-84) ನಾವು ಆ ಪರಲೋಕದ! ಗೃಹವನ್ನು ಭೂಮಿಯಲ್ಲಿ ತಮ್ಮ ದೊಡ್ಗಸ್ತಿಕೆಯನ್ನು 
ಬಯಸದವರಿಗಾಗಿ" ಹಾಗೂ ಕ್ಷೋಭೆಯನ್ನುಂಟು ಮಾಡಬಯಸದವರಿಗಾಗಿ ಕಾದಿರಿಸುವೆವು.5 ಅಂತಿಮ 
ವಿಜಯ ಧರ್ಮನಿಷ್ಕರಿಗಾಗಿಯೇ . ಇದೆ." ಯಾರು ಒಳಿತಿನೊಂದಿಗೆ ಬರುವನೋ ಅವನಿಗಾಗಿ ಅದಕ್ಕಿಂತ 
ಉತ್ತಮ ಒಳಿತು ಇದೆ. ಇನ್ನು ಯಾರಾದರೂ ಕೆಡುಕುಗಳೊಂದಿಗೆ ಬಂದರೆ, ಅವರು ಎಸಗುತ್ತಿದ್ದ 
ಕೆಡುಕುಗಳಿಗೆ ತಕ್ಕುದಾಗಿಯೇ ಪ್ರತಿಫಲ ಸಿಗುವುದು. 

(85-88) ಪೈಗಂಬರರೇ, ನಿಮ್ಮ ಮೇಲೆ ಈ ಕುರ್‌ಆನನ್ನು ಕಡ್ಡಾಯಗೊಳಿಸಿರುವವನು! ನಿಮ್ಮನ್ನು ಖಂಡಿತ 
ಒಂದು ಅತ್ಕುತ್ತಮ ಪರಿಣಾಮಕ್ಕೆ ಮುಟ್ಟಿಸಲಿರುವನು.'* “ಸನ್ಮಾರ್ಗವನ್ನು ತೆಗೆದುಕೊಂಡು ಬಂದಿರುವನು 


ವಿವರಿಸಲ್ಪಟ್ಟಿದೆ. ಬೈಬಲ್‌ ಮತ್ತು ತಲ್ಮೂದ್‌ ಇವೆರಡರಲ್ಲೂ ಇದರ ಪ್ರಸ್ತಾಪವೇ ಇಲ್ಲ. ಆದರೆ ಅವೆರಡು ಗ್ರಂಥಗಳಲ್ಲಿರುವ 
ವಿವರಣೆಗಳಿಂದ-ಬನೀ ಇಸ್ರಾಈಲರು ಈಜಿಪ್ತಿನಿಂದ ಹೊರಟು ಹೋದಾಗ ಇವನೂ ತನ್ನ ಪಕ್ಸೆದವರೊಂದಿಗೆ ಹೊರಟನೆಂದೂ 
ಅನಂತರ ಅವನು ಹ. ಮೂಸಾ(ಅ) ಮತ್ತು ಹಾರೂನ್‌ರ(ಅ) ವಿರುದ್ಧ ಒಳೆಸಂಚು ನಡೆಸಿದನೆಂದೂ ಅದರಲ್ಲಿ ಇನ್ನೂರೈವತ್ತು 
ಮಂದಿ ಸೇರಿದ್ದರೆಂದೂ ಕೊನೆಗೆ ಅವನ ಮೇಲೆ ದೇವಯಾತನೆ ಎರಗಿ, ತನ್ನ ಮನೆಮಾರು ಸಂಪತ್ತು ಸಾಧನಗಳ ಸಹಿತ ನೆಲದಲ್ಲಿ 
ಹೂತು ಹೋದನೆಂದೂ ತಿಳಿದು ಬರುತ್ತದೆ. ; 

103. ಅಂದರೆ ನೈಜ ವಿಜಯದ ಸ್ಥಾನವಾಗಿರುವ ಸ್ಫರ್ಗ. 

104. ಆರ್ಥಾತ್‌- ಅಲ್ಲಾಹನ ಈ ಭೂಮಿಯಲ್ಲಿ ತಮ್ಮ ಒರಿಮೆಯನ್ನು ಸ್ಥಾಪಿಸಲು ಇಚ್ಛಿಸದೆ, ಉದ್ದಟರೂ, ಅಹಂಭಾವಿಗಳೂ, 
ಗರ್ವಿಷ್ಠರೂ ಆಗಿರದೆ ದಾಸರಾಗಿ ಬದುಕುವವರು ಮತ್ತು ಡೇವದಾಸರನ್ನು ತಮ್ಮ  ದಾಸರನ್ನಾಗಿ ಮಾಡಿಡಲು ಪ್ರಯತ್ನಿಸದವರು. 

105. ಕ್ಷೋಭೆಯೆಂದರೆ ಸತ್ಯವನ್ನು ಉಲ್ಲಂಭಸಿದ್ದರ ಪರಿಣಾಮವಾಗಿ ಮಾನವ ಜೀವನದ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ 
ಉಂಟಾಗುವ ವಿನಾಶ. ದೇವನ ದಾಸ್ಕ ಮತ್ತು ಅವನ ಕಾನೂನುಗಳ ಅನುಸರಣೆಯಿಂದ ಹೊರ ಬಂದು ಮಾನವನು ಏನೆಲ್ಲ 
ಮಾಡುತ್ತಾನೋ ಅದೆಲ್ಲವೂ ಕ್ಷೋಭೆಯೇ ಆಗಿದೆ. ನಿಷಿದ್ಧ ಮಾರ್ಗಗಳಿಂದ ಸಂಪತ್ತನ್ನು ಬಾಚಿ ನಿಷಿದ್ದ ಮಾರ್ಗಗಳಲ್ಲಿ ಖರ್ಚು 
ಮಾಡುವುದರಿಂದ ಉಂಟಾಗುವ ಕ್ಷೋಭೆಯೂ ಅವುಗಳಲ್ಲಿ ಒಂದು. 

106. ಅರ್ಥಾತ್‌- ಅಲ್ಲಾಹನನ್ನು ಭಯಪಡುವವರಿಗೆ ಮತ್ತು ಅವನ ಅಜ್ಞೋಲ್ಲ, ೦ಫಘನೆಯಿಂದ ದೂರವಿರುವವರಿಗೆ. 

107. ಅರ್ಥಾತ್‌- ಈ ಕುರ್‌ಆನನ್ನು ಮಾನವರಿಗೆ ತಲಪಿಸುವ, ಅದರೆ ಶಿಕ್ಷಣ ಕೊಡುವ ಮತ್ತು ಅದರ ಮಾರ್ಗದರ್ಶನದ 
ಪ್ರಕಾರ ಈ ಲೋಕದಲ್ಲಿ ಸುಧಾರಣಾ ಕಾರ್ಯಗಳನ್ನೆಸಗುವ ಹೊಣೆಯನ್ನು ನಿಮ್ಮ ಮೇಲೆ 'ಹೊರಿಸಲಾಗಿದೆ. 

108. ಮೂಲದಲ್ಲಿ "ಲರಾದ್ದುಕ ಇಲಾ ಮಲದ್‌” (ನಿಮ್ಮನ್ನು ಒ೦ದು ಮರಳಿ ಹೋಗುವ ಸ್ಥಳಕ್ಕೆ ಕಳಿಸುವವನು) ಎಂದಿದೆ. 
'ಮೆಆದ್‌' ಎಂಬುದರ ಶಬ್ದಾರ್ಥ- ಮನುಷ್ಯನಿಗೆ ಅಂತಿಮವಾಗಿ ಮರಳಲಿಕ್ಕಿರುವ ಸ್ಥಳ ಎಂದಾಗಿದೆ. ಅದನ್ನು ರೂಢನಾಮದಲ್ಲಿ 
(ಆಂmmon noun) ಪ್ರಯೋಗಿಸಿರುವುದರಿಂದ ಅದು ಅತಂತ ಘನತೆ ಗಾಂಭೀರ್ಯಗಳನ್ನು ಪಡೆದ ಸ್ಥಳವೆಂಬ ಅಭಿಪ್ರಾಯ 
ತನ್ನಿಂದ ತಾನೇ ಉಂಟಾಗುತ್ತದೆ. ಕೆಲವು ವ್ಯಾಖ್ಯಾನಕಾರರು ಅದಕ್ಕೆ ಸ್ವರ್ಗವೆಂಬ ಅರ್ಥಕೊಟ್ಟಿದ್ದಾರೆ. ಆದರೆ, ಅದನ್ನು ಸ್ವರ್ಗಕ್ಕೆ 
ಮಾತ್ರ ಪರಿಮಿತಗೊಳಿಸಲು ಸೂಕ್ತ ಕಾರಣವೇನೂ ಇಲ್ಲ. ಈ ವಾಗ್ದಾನವನ್ನು ಇಹ-ಪರಗಳೆರಡಕ್ಕೂ ಅನ್ವಯವಾಗುವ ರೀತಿಯಲ್ಲಿ 
ವ್ಯಾಪಕ ಅರ್ಥದಲ್ಲಿ ಅಲ್ಲಾಹನೇ ಬಳಸಿರುವಂತೆ ನಾವೂ ಅದನ್ನು ಹಾಗೆಯೇ ಪರಿಗಣಿಸುವುದುತ್ತಮ. ವಿಷಯಾನುಬಂಧಗಳ 
ಬೇಡಿಕೆಯಂತೆಯೂ ಇದನ್ನು ಪರಲೋಕದಲ್ಲಿ ಮಾತ್ರವಲ್ಲ ಈ ಲೋಕದಲ್ಲೂ ಪ್ರವಾದಿವರ್ಯರಿಗೆ(ಸ) ಅತ್ಯುನ್ನತ ಸ್ಥಾನಮಾನಗಳನ್ನು 


ಕಾಂಡ-20 


296 ಕುರ್‌ಆನ್‌ ವ್ಯಾಖ್ಯಾನ 


pW 2 فو سے‎ A Nu Br کک‎ 7 A UN 
BME SEE الب الا رح نین یك‎ A AE 
ಯಾರು ಮತ್ತು ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿ ಸಿಲುಕಿದವನಾರು ಎಂಬುದನ್ನು ನನ್ನ ಪ್ರಭು ಚೆನ್ನಾಗಿ ಬಲ್ಲನು” 
ಎಂದು ಇವರೊಡನೆ ಹೇಳಿಬಿಡಿರಿ. ನಿಮ್ಮ ಮೇಲೆ ಗ್ರಂಥ ಇಳಿಸಲ್ಪಡುವುದೆಂದು ನೀವು ಖಂಡಿತ ನಿರೀಕ್ಲಿಸಿ 
ರಲಿಲ್ಲ. ಇದು ಕೇವಲ ನಿಮ್ಮ ಪ್ರಭುವಿನ ಕೃಪೆಯಿಂದ (ನಿಮ್ಮ ಮೇಲೆ ಅವಶೀರ್ಣಗೊಂಡಿದೆ.)! ಆದುದರಿಂದ 


ನೀಡಲಾಗುನುದೆಂಬ ವಾಗ್ದಾನವೆಂದು ಪರಿಗಣಿಸಬೇಕಾಗುತ್ತದೆ. ಮಕ್ಕಾದ ಸತ್ಮನಿಷೇಧಿಗಳ ಯಾವ ಮಾತಿಗೆ ಪ್ರತಿಕ್ರಿಯೆಯಾಗಿ 57ನೆಯ 
ಸೂಕ್ತದಿಂದ ಇಲ್ಲಿಯ ವರೆಗೆ ನಿರಂತರವಾಗಿ ಈ ವಿಷಯಗಳನ್ನು ಹೇಳಲಾಗಿದೆಯೋ ಆ ಮಾತು- "ಮುಹಮ್ಮದರೇ(ಸ) ನೀವು 
ನಿಮ್ಮೊಂದಿಗೆ ನಮ್ಮನ್ನೂ ಮುಳುಗಿಸಿ ಬಿಡುವುದರಲ್ಲಿದ್ದೀರಿ. ನಾವು ನಿಮ್ಮ ಜೊತೆ ಸೇರಿಕೊಂಡರೆ ಹಾಗೂ ಈ ಧರ್ಮವನ್ನು 
ಸ್ವೀಕರಿಸಿಕೊಂಡರೆ, ಅರೇಬಿಯಾದಲ್ಲಿ ನಾವು ಬದುಕುವುದೇ ಅಸಾಧ್ಯವಾಗಿ ಬಿಡುವುದು" ಎಂಬುದಾಗಿತ್ತು. ಇದಕ್ಕೆ ಉತ್ತರವಾಗಿ 
ಅಲ್ಲಾಹನು ತನ್ನ ಪ್ರವಾದಿಯೊಡನೆ- ಪ್ರವಾದಿಯವರೇ, ಈ ಕುರ್‌ಆನಿನ ಧ್ವಜವಾಹಕತ್ವವನ್ನು ನಿಮಗೆ ವಹಿಸಿಕೊಟ್ಟಿರುವ ಅಲ್ಲಾಹನು 
ನಿಮ್ಮನ್ನು ನಾಶಗೊಳಿಸುವವನಲ್ಲ. ಅವನು ನಿಮ್ಮನ್ನು, ಇವರಿಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಅತ್ಕುನ್ನತ' ಪದವಿಗೆ 
ಏರಿಸಫಿರುವನು ಎಂದು ಹೇಳಿದನು. ಕೆಲವೇ ವರ್ಷಗಳಲ್ಲಿ ಅವರೆಲ್ಲರ ಕಣ್ಣ ಮುಂದೆಯೇ ಅರೇಬಿಯಾದಲ್ಲಿ ಯಾರಿಂದಲೂ 
ಸೋಲಿಸಲಾಗದಂತಹ ಶಕ್ತಿಯನ್ನು ಅಲ್ಲಾಹನು ಪ್ರವಾದಿವರ್ಯರಿಗೇಸ) ನೀಡಿ ತೋರಿಸಿಕೊಟ್ಟನು. ಆಗ ಅವರ ಧರ್ಮಕ್ಕಲ್ಲದೆ ಬೇರಾವ 
ಧರ್ಮಕ್ಕೂ ಅಲ್ಲಿ ಅವಕಾಶ ಉಳಿಯಲಿಲ್ಲ. ಈ ರೀತಿ ಅರಬ್‌ ಪರ್ಯಾಯ ದ್ವೀಪದಾದ್ಯಂತ್ಯ ಒಬ್ಬನೇ ಒಬ್ಬ ಎದುರಾಳಿ ಉಳಿಯದ 
ಯಾರಿಗೂ ಆಜ್ಞೋಲ್ಲಂಘನೆಯ ಧೈರ್ಯವಿಲ್ಲದ, ಪ್ರಶ್ನಾಶೀತ ಸಾಮ್ರಾಜ್ಕವೊಂದು ' ಸ್ಥಾಪಿತವಾಯಿತು. ಜನರು ರಾಜಕೀಯ ವಾಗಿ 
ಅವರ ನೇತೃತ್ವವನ್ನು ಸ್ವೀಕರಿಸಿದ್ದಲ್ಲದೆ ಅವರು ಎಲ್ಲರನ್ನೂ ತಮ್ಮ ಧರ್ಮದ ಅನುಯಾಯಿಗಳಾಗಿ ಮಾಡಿಕೊಂಡರು. ಇಂತಹ 
ಒಬ್ಬ ವ್ಯಕ್ತಿಯ ಇಂತಹ ಅಜೇಯ ಆಡಳಿತವೊಂದು ಸ್ಥಾಪಿತವಾದ ಇನ್ನೊಂದು ಉದಾಹರಣೆ ಅರೇಬಿಯಾದ ಚರಿತ್ರೆಯಲ್ಲೇ 
ಇರಲಿಲ್ಲ. ಸೂರಃ ಕಸಸ್‌ನ ಈ ಸೂಕ್ತವು ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರತ್‌ ಮಾಡುತ್ತಿರುವಾಗ ದಾರಿಯಲ್ಲಿ ಅವತೀರ್ಣ 
ಗೊಂಡಿತ್ತೆಂದೂ, ಅದರಲ್ಲಿ ಅಲ್ಲಾಹನು ಪ್ರವಾದಿವರ್ಯರಿಗೆಸ) ನಿಮ್ಮನ್ನು . ಪುನಃ ಮಕ್ಕಾಕ್ಕೆ ತಲುಪಿಸುವೆನೆಂದು, ವಾಗ್ದಾನ 
ಮಾಡಿದ್ದನೆಂದೂ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ, ಮೊದಲನೆಯದಾಗಿ ಇದರ ಪದಗಳಲ್ಲಿ 'ಮಆದ್‌' 
ಎಂಬ ಪದಕ್ಕೆ 'ಮಕ್ಕಾ' ಎಂದು ಅರ್ಥಕೊಡಲು ಅವಕಾಶವೇ ಇಲ್ಲ. ಎರಡನೆಯದಾಗಿ- ಈ ಅಧ್ಯಾಯ ಐತಿಹಾಸಿಕ ವರದಿಗಳ 
ಪ್ರಕಾರವೂ, ಇದರಲ್ಲಿರುವ ವಿಷಯಗಳ ಆಂತರಿಕ ಸಾಕ್ಟ್ಯದ ದೃಷ್ಟಿಯಿಂದಲೂ ಅಬಿಸೀನಿಯಾಕ್ಕೆ ಹಿಜ್ರತ್‌ ಮಾಡಿದ ಕಾಲಕ್ಕೆ 
ನಿಕಟವಾಗಿಯೇ ಅವಶೀರ್ಣಗೊಂಡಿದೆ. ಇದಾದ ಅನೇಕ ವರ್ಷಗಳ ಅನಂತರ ಮದೀನಾಕ್ಕೆ ಹೋಗುವ ದಾರಿಯಲ್ಲಿ ಈ ಸೂಕ್ತ 
ಅವತೀರ್ಣಗೊಂಡಿತ್ತೆನ್ನುವುದಾದರೆ, ಇದನ್ನು ಈ ವಿಷಯಾನುಬಂಧದಲ್ಲಿ ತಂದಿರಿಸುವ ಔಚಿತ್ಯವೇನೆಂಬುದು ಅರ್ಥವಾಗುವುದಿಲ್ಲ. 
ಮೂರನೆಯದಾಗಿ- ಈ ವಿಷಯಾನುಬಂಧದೊಳೆಗೆ ಮಕ್ಕಾದ ಕಡೆಗೆ ಪ್ರವಾದಿವರ್ಯರ(ಸ) ಮರಳುವಿಕೆಯ ಪ್ರಸ್ತಾಪ ತೀರಾ 
ಅಸಾಂದರ್ಭಿಕವೆಂದು ತೋರುತ್ತದೆ. ಸೂಕ್ತಕ್ಕೆ ಈ ಅರ್ಥ ಕಲ್ಪಿಸಿದರೆ ಇದು ಮಕ್ಕಾದ ಸತ್ಕನಿಷೇಧಿಗಳ ಮಾತಿಗೆ ಉತ್ತರವಾಗುವ |. 
ಬದಲಿಗೆ ಅವರ ನೆಪಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ಸೂಕ್ತವೆನಿಸೀತು. 'ಆಗ ಅದರ ಅರ್ಥ "ಮಕ್ಕಾ ವಾಸಿಗಳೇ ನೀವು ಸರಿಯಾಗಿಯೇ 
ಹೇಳುತ್ತಿರುವಿರಿ. ಮುಹಮ್ಮದ್‌ರು(ಸ) ಈ ಪಟ್ಟಣದಿಂದ ಹೊರಕ್ಕಟ್ಟಿಲ್ಪಡುವರು. ಆದರೆ ಅವರು ಸ್ಥಾಯಿಯಾಗಿ ದೇಶಭ್ರಷ್ಟರಾಗಿರ 
ಲಾರರು. ಕೊನೆಗೆ ನಾವು ಅವರನ್ನು ಇದೇ ಸ್ಥಳಕ್ಕೆ ಮರಳಿ ತರುವೆವು"- ಎಂದಾಗುವುದು. ಈ ವರದಿಯನ್ನು ಬುಖಾರಿ, ನಸಾಈ, 
"ಇಬ್ದ್‌ಜರೀರ್‌ ಮತ್ತಿತರ ಹದೀಸ್‌ ತಜ್ಞರು ಹ. ಇಬ್ದ್‌ ಅಬ್ಬಾಸ್‌ರಿಂದ(ರ) ಉಲ್ಲೇಖಿಸಿರುವರಾದರೂ ಇದು ಹ. ಇಬ್ನ್‌ ಅಬ್ಬಾಸ್‌ರ(ರ) 
ವೈಯಕ್ತಿಕ ಅಭಿಪ್ರಾಯವಾಗಿದೆ. ಇದನ್ನು ಕಡ್ಡಾಯವಾಗಿ ಆಂಗೀಕರಿಸಬೇಕೆನ್ನಲು ಇದು 'ಮರ್ಫೊಲ್‌' ಹದೀಸ್‌ ಅಲ್ಲ. 

109. ಇದು ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವಕ್ಕೆ ಆಧಾರವಾಗಿ ಮುಂದಿಡಲಾಗಿರುವ ಮಾತು. ಹ. ಮೂಸಾರಿಗೆ(ಅ) 
ತಮ್ಮನ್ನು ಪ್ರವಾದಿಯಾಗಿ ಮಾಡಲಾಗುತ್ತದೆ ಹಾಗೂ ಒಂದು ಅತಿ ಮಹತ್ತರ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನೇಮಿಸಲಾಗುತ್ತಿದೆ 
. ಎಂಬುದು ತಿಳಿದೇ ಇರಲಿಲ್ಲ. ಅದರ ಬಯಕೆ ಅಥವಾ ಇಚ್ಛೆಯುಂಟಾಗುವುದಂತಿರಲಿ - ಅದರ ನಿರೀಕ್ಷೆ ಕೂಡಾ ಅವರಿಗಿರಲಿಲ್ಲ. 
ಹಠಾತ್ತನೆ ದಾರಿಯಲ್ಲಿ ನಡೆಯುತ್ತಿದ್ದಂತೆ ಅವರನ್ನು ಕರೆದು, ಪ್ರವಾದಿಯನ್ನಾಗಿ ಮಾಡಿ ಅವರ ಗತ ಜೀವನದೊಂದಿಗೆ ಯಾವ 
ಸೆಂಬಂಧವೂ -ಇಲ್ಲದಂತಹ ಅದ್ಭುತ ಕಾರ್ಯಗಳನ್ನು ಅವರಿಂದ ಮಾಡಿಸಲಾಯಿತು. ಅದೇ ರೀತಿಯಲ್ಲಿ ಹ. ಮುಹಮ್ಮದ್‌ರ(ಸ) 


ಕಾಂಡ-20 


"28. ಅಲ್‌ ಕಸಸಪ್‌ 297 


ವಿಷಯದಲ್ಲೂ ಸಂಭವಿಸಿತು. ಅವರು ಹಿರಾ ಗುಹೆಯಿಂದ ಪ್ರವಾದಿತ್ವದ ಸಂದೇಶ ಹೊತ್ತು ಇಳಿದು ಬರುವುದಕ್ಕೆ ಒಂದು ದಿನ 
ಮುಂಚಿನ ಅವರ ಜೀವನ ಹೇಗಿತ್ತು, ಅವರು ಯಾವ ಕಾರ್ಯಗಳಲ್ಲಿ ನಿರತರಾಗಿದ್ದರು, ಅವರ ಮಾತುಕತೆ ಏನಿತ್ತು ಅವರ 
ಸಂಭಾಷಣೆಯ ವಿಷಯವೇನಾಗಿತ್ತು, ಅವರ ಅಭಿರುಚಿ ಮತ್ತು ಚಟುವಟಿಕೆಗಳು ಏನಾಗಿದ್ದುವು ಎಂಬುದನ್ನೆಲ್ಲ ಮಕ್ಕಾದವರು 
ಚೆನ್ನಾಗಿ ಬಲ್ಲವರಾಗಿದ್ದೆರು. ಅವರ ಸಂಪೂರ್ಣ ಜೀವನವು ಸತ್ಯ ಪ್ರಾಮಾಣಿಕತೆ, ನ್ಮಾಯಶೀಲತೆ, ನಿಷ್ಕಾಪಟ್ಕಗಳಿಂದ ತುಂಬಿ 
ತುಳುಕುತ್ತಿತ್ತು. ಅವರಲ್ಲಿ ಸೌಜನ್ಯ, ಶಾಂತಿಪ್ರಿಯತೆ, ವಚನಪಾಲನೆ, ಇತರರ ಹಕ್ಕುಗಳೆ ರಕ್ಷಣೆ, ಸಮಾಜಸೇವೆ ಮೊದಲಾದ 
ಸದ್ದುಣಗಳೂ ಅಸಾಧಾರಣ ಮಟ್ಟದಲ್ಲಿ ಕಂಡು ಬರುತ್ತಿದ್ದುವು. ಆದರೆ ಇವುಗಳ ಪೈಕಿ ಯಾವುದರಲ್ಲಿಯೂ, ಈ ಪುಣ್ಯಾತ್ಮನು 
ಪಾಳೆ ಪ್ರವಾದಿತ್ವದ ಘೋಷಣೆ ಮಾಡುವವನಿದ್ದಾನೆಂದು ಕಲ್ಲಿಸಲಿಕ್ಕೂ ಯಾರಿಗೂ ಅವಕಾಶವಿರಲಿಲ್ಲ. ಅವರ ಅತ್ಮಂತ ಆಪ್ತರಾಗಲಿ, 
ಅವರ ಸೆಂಬಂಧಿಕರಾಗಲಿ ನೆರೆಹೊರೆಯವರಾಗಲಿ ಇಷ್ಟ ಮಿತ್ರರಾಗಿ ಯಾರೂ ಅವರು ಮೊದಲಿನಿಂದಲೇ ಪ್ರವಾದಿಯಾಗುವ 
ಸಿದ್ಧತೆ ಮಾಡುತ್ತಿದ್ದರೆಂದು ಹೇಳುವಂತಿರಲಿಲ್ಲ. ಹಿರಾ -ಗುಹೆಯ ಆ ಕ್ರಾಂತಿಕಾರೀ ಘಳಿಗೆಯ ಬಳಿಕ ಹಠಾತ್ತನೆ ಅವರ 
ಬಾಯಿಯಿಂದ ಹೊರಟಿದ್ದ ವಿಷಯ ಮತ್ತು ಸಮಸ್ಥೆಗಳ ಕುರಿತು ಅವರ ಬಾಯಿಯಿಂದ ಹಿಂದೆಂದೂ ಯಾರೂ ಒಂದು ಶಬ್ದವನ್ನೂ 
ಕೇಳಿರಲಿಲ್ಲ. ಹಠಾತ್ತನೆ ಕುರ್‌ಆನಿನ ರೂಪದಲ್ಲಿ ಅವರ ಬಾಯಿಯಿಂದ ಜನರು ಕೇಳತೊಡಗಿದಂತಹ ವಿಶಿಷ್ಟ ಭಾಷಾ ಶೈಲಿಯನ್ನೂ, 
ಪದಗಳನ್ನೂ ಪಾರಿಭಾಷಿಕಗಳನ್ನು ಅವರು ಬಳಸುವುದನ್ನು ಹಿಂದೆಂದೂ ಯಾರೂ ಕೇಳಿರಲಿಲ್ಲ. ಅವರೆಂದೂ ಭಾಷಣ ಮಾಡಲು 
ನಿಂತಿರಲಿಲ್ಲ. ಅವರೆಂದೂ ಯಾವುದೇ ಆಂದೋಲನ ಹಾಗೂ ಪ್ರಚಾರ ಕಾರ್ಯ ಕ್ಕಾಗಿ ಹೊರಟವರಲ್ಲ. ಅವರ ಯಾವುದೇ 
ಚಟುವಟಿಕೆಯಿಂದ, ಅವರು ಸಾರ್ವಜನಿಕ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಧಾರ್ಮಿಕ ಸುಧಾರಣೆ ಅಥವಾ ನೈತಿಕ ಉತ್ಪಾನಗಳಿಗಾಗಿ 
ಯಾವುದಾದರೂ ಕಾರ್ಯವನ್ನು ಆರಂಭಿಸುವ ಯೋಚನೆಯಲ್ಲಿದ್ದಾರೆಂದು ಊಹಿಸಲಿಕ್ಕೂ ಯಾರಿಗೂ ಅವಕಾಶ ಸಿಕ್ಕಿ ರಲಿಲ್ಲ. ಈ 
ಕ್ರಾಂತಿಕಾರಿ ಘಳಿಗೆಗಿಂತ ಒಂದು ದಿನದ ಮುಂಚಿನ ವರೆಗೆ ಅವರ ಜೀವನವು ಸರಳ ಜೀವಿಯಾದ ಹಾಗೂ ನ್ಯಾಯೋಚಿತ 
ಮಾರ್ಗಗಳಿಂದ. ಉಪಜೀವನವನ್ನು ಗಳಿಸುತ್ತಿದ್ದ ಒಬ್ಬ ವರ್ತಕನ ಜೀವನವಾಗಿತ್ತು. ಅವರು ತಮ್ಮ ಮಡದಿ ಮಕ್ಕಳೊಂದಿಗೆ 
ಸಂತೋಷದೊಂದಿಗೆ ಇರುತ್ತಿದ್ದರು. ಅತಿಥಿಗಳ ಸೇವೆ, ಸತ್ಕಾರ, ಬಡವರಿಗೆ ಸಹಾಯ ಮಾಡುವುದು, ಸಂಬಂಧಿಕ ರೊಂದಿಗೆ 
ಸದ್‌ವ್ಯವಹಾರ ನಡೆಸುವುದು ಅವರ ರೂಢಿಯಾಗಿತ್ತು. ಕೆಲವೊಮ್ಮೆ ಆರಾಧನೆಗಾಗಿ ಏಕಾಂತದಲ್ಲಿರುತ್ತಿದ್ದರು. ಇಂತಹ ವ್ಯಕ್ತಿ 
ಹಠಾತ್ತನೆ, ಇಡೀ ವಿಶ್ವವನ್ನೇ ಕುಲುಕಿ ಬಿಡುವಂತಹ ಪ್ರಚಂಡ ಭಾಷಣಕಾರನಾಗಿ ಹೊರಡುತ್ತಾರೆ. ಒಂದು ಕ್ರಾಂತಿಕಾರಿ 
ಧರ್ಮಾಹ್ಟಾನವನ್ನಾರಂಭಿಸುತ್ತಾರೆ. ಒಂದು ಅಪೂರ್ವ ಸಾಹಿತ್ಯವನ್ನು 'ಸೃಪ್ಟಿಸುತ್ತಾರೆ' ಒಂದು ಸ್ಥಾಯೀ ಜೀವನ ಸಿದ್ಧಾಂತ, 
ವೈಚಾರಿಕ ನೈತಿಕ ಮತ್ತು ನಾಗರಿಕ ವ್ಯವಸ್ಥೆಯೊಂದಿಗೆ ಮುಂದೆ ಬರುತ್ತಾರೆ. ಇಷ್ಟು ದೊಡ್ಡ "ಪರಿವರ್ತನೆಯು ಮಾನವ 
ಮನೋವಿಜ್ಞಾನದ ದೃಷ್ಟಿಯಿಂದ ಯಾವುದೇ ಕೈತಕ ರೂಪ, ಸಿದ್ಧತೆ ಮತ್ತು ಪ್ರಯತ್ನಗಳಿಂದ ಖಂಡಿತವಾಗಿಯೂ ಉಂಟಾಗಲು 
ಸಾಧ್ಯವಿಲ್ಲ. ಏಕೆಂದರೆ ಇಂತಹ ಪ್ರತಿಯೊಂದು ಯತ್ನವೂ ಹೆಂತೆ ಹಂತವಾಗಿ ಕ್ರಮೇಣ ಪ್ರಗತಿಯ ಸೋಪಾನಗಳನ್ನೇರುತ್ತ 
ಬರುತ್ತದೆ. ಈ ಹಂತಗಳು ಆಹೋರಾತ್ರಿ ಆ ವ್ಯಕ್ತಿಯು ಯಾರ ನಡುವೆ ಜೀವಿಸುತ್ತಾನೋ ಅವರಿಂದ ಮರೆಯಾಗಿರಲು ಸಾಧ್ಯವೇ 
ಇಲ್ಲ. ಒಂದು ವೇಳೆ ಹ ಮುಹಮ್ಮಬ್‌ರ(ಸು ಜೀವನವು ಪ್ರಗತಿಯ ಈ ಹಂತಗಳನ್ನು ಒಂದೊಂದಾಗಿ ದಾಟಿ ಬಂದಿರುತ್ತಿದ್ದರೆ 
ಮಕ್ಕಾ ಪಟ್ಟಣದ ನೂರಾರು ಬಾಯಿಗಳಿಂದ- ಕೆಂಡಿರಾ, ಈ ವ್ಯಕ್ತಿ ಒಂದು ಬಹುದೊಡ್ಡ ಘೋಷಣೆಯನ್ನೇ ಮಾಡುವವನಿದ್ದಾನೆಂದು 
ನಾವು ಮೊದಲೇ ಹೇಳಿರಲಿಲ್ಲವೇ? ಎನ್ನುತ್ತಿದ್ದುವು. ಆದರೆ ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ಬಗೆಗೆ ಅನೇಕ 
ತರದ ಆಕ್ಟೇಪಗಳನ್ನೆತ್ರಿದ್ದರೂ ಈ ಆಕ್ಷೇಪವನ್ನು ಮಾತ್ರ ಅವರ ಪೈಕಿ ಯಾವನೂ ಎತ್ತಲಿಲ್ಲವೆಂಬುದಕ್ಕೆ ಇತಿಹಾಸವೇ 
ಸಾಕ್ಷಿಯಾಗಿದೆ. ಇನ್ನು ಅವರು ಪ್ರವಾದಿತ್ವವನ್ನು ಆಶಿಸಿಕೊಂಡಿರಲಿಲ್ಲ, ನಿರೀಕ್ಷಿಸಿಕೊಂಡಿರಲಿಲ್ಲ, ಕಾದುಕೊಂಡಿರಲಿಲ್ಲ, ಅದು 
ಹಠಾತ್ತನೆ ಅಜ್ಞಾತಾವಸ್ಥೆಯಲ್ಲಿ ಅವರಿಗೆ ಎದುರಾಯಿ ತೆಂಬ ವಿಷಯ ನೋಡೋಣ. ವಹ್ಮ್‌ ಅವತೀರ್ಣಗೊಂಡ ಆರಂಭಾವಸ್ಥೆಯ 
ಕುರಿತು ಹದೀಸ್‌ಗಳಲ್ಲಿ ಉಲ್ಲೇಖಗೊಂಡಿರುವ ಘಟನೆಗಳಿಂದ ಇದಕ್ಕೆ ಆಧಾರ ಸಿಗುತ್ತದೆ. ಹೆ. ಜಿಬ್ರೀಲ್‌ರೊಂದಿಗೆ(ಅ) ಪ್ರ ಪ್ರಥಮ 
ಭೇಟಿ ಮತ್ತು ಸೂರಃ ಅಲಕ್‌ನ ಆರಂಭದ ಸೂಕ್ತಗಳೆ ಅವತೀರ್ಣದ ಬಳಿಕ ಪ್ರವಾದಿವರ್ಯರು(ಸ) ಹಿರಾ ಗವಿಯಿಂದ ಕಂಪಿಸುತ್ತ 
ಬಂದು ಮನೆಗೆ ತಲುಪುತ್ತಾರೆ. ಮನೆಯವರೊಡನೆ - "ನನಗೆ ಹೊದಿಸಿರಿ. ನನಗೆ ಹೊದಿಸಿರಿ” ಎಂದು ಹೇಳುತ್ತಾರೆ. ಸ್ವಲ್ಪ ಹೊತ್ತಿನ 
ಬಳಿಕ ಭಯಾವಸ್ಥೆಯು ನಿವಾರಣೆಯಾದಾಗ ತಮ್ಮ ಪತ್ನಿಯೊಡನೆ ವೃತ್ತಾಂತವನ್ನೆಲ್ಲಾ ವಿವರಿಸುತ್ತಾ, "ನನಗೆ ಪ್ರಾಣಾಪಾಯದ 
ಭೀತಿಯಿದೆ” ಎನ್ನುತ್ತಾರೆ. ಪತ್ನಿಯು ಥಟ್ಟನೆ "ಎಷ್ಟು ಮಾತ್ರಕ್ಕೂ ಇಲ್ಲ. ಅಲ್ಲಾಹ್‌ ತಮಗೆ ಎಂದೆಂದಿಗೂ ದುಃಖ ಕೊಡಲಾರನು. 
ತಾವು ಬಂಧು ಬಾಂಧವರ ಹಕ್ಕನ್ನು ನೀಡುತ್ತೀರಿ, ದುರ್ಬಲರಿಗೆ ಆಶ್ರಯ, ಕೊಡುತ್ತೀರಿ, ಬಡವರಿಗೆ ಸಹಾಯ ಮಾಡುತ್ತೀರಿ, 
ಅತಿಥಿಗಳನ್ನು ಸತ್ಯರಿಸುತ್ತೀರಿ, ಪ್ರತಿಯೊಂದು ಸ ಸತ್ಕಾರ್ಯಕ್ಕೆ ಸಹಾಯ ನೀಡಲು ಸದಾ ಸಿದ್ವರಿರುತ್ತೀರಿ” ಎಂದು ಉತ್ತರ ಕೊಡುತ್ತಾರೆ. 
ತರುವಾಯ ಅವರು ಪ್ರವಾದಿವರ್ಯರನ್ನು(ಸು ಕರದುಕೊಂಡು ತಮ್ಮ ಚಕ್ಕಪ್ಪನ ಮಗ ವರಕಃ ಬಿನ್‌ ನೌಫಲ್‌ರ ಬಳಿಗೆ ಹೋಗುತ್ತಾರೆ. 
ಅವರು ಗ್ರಂಥದವರಲ್ಲಿ ಒಬ್ಬ ವಿದ್ವಾಂಸರೂ, ಸತ್ಯಸೆಂಧರೂ ಆಗಿದ್ದರು. ಅವರು ಪ್ರವಾದಿವರ್ಯರ(ಸ) ಬಾಯಿಯಿಂದ ಸಂಪೂರ್ಣ 
ವೃತ್ತಾಂತವನ್ನು ಕೇಳಿದ ಬಳಿಕ ಸ್ವಲ್ಪವೂ ಅನಾ “ತಮ್ಮ: ಬಳಿಗೆ ಬಂದವನು -ಹ: ಮೂಸಾರ(ಅ) ಬಳಿಗೆ ಬರುತ್ತಿದ್ದ 
ಅದೇ ನಿರ್ದಿಷ್ಟ ಕಾರೈಕ್ಕಾಗಿ ನಿಯುಕ್ತಿ ಹೊಂದಿದ ದೇವಚರ ಆಗಿರುತ್ತಾನೆ. ನಾನು ಯುವಕನಾಗಿರುತ್ತಿದ್ದರೆ! ತಮ್ಮ ಜನಾಂಗವು 


ಕಾಂಡ-20 


298 ಕುರ್‌ಆನ್‌ ವ್ಯಾಖ್ಯಾನ 


ತಮ್ಮನ್ನು ದೇಶಬ್ರಷ್ಟಗೊಳಿಸುವೆಂತಹ ಕಾಲದ ಪರೆಗೂ' ಬದುಕಿರುತ್ತಿದ್ದರೆ!' ಎಂದು ಹೇಳುತ್ತಾರೆ. ಪ್ರವಾದಿವರ್ಯರು(ಸ) "ಇವರು 
ನನ್ನನ್ನು ಹೊರಕ್ಕಟ್ಟಿ ಬಿಡುವರೇ?” ಎಂದು ಕೇಳುತ್ತಾರೆ. ಅದಕ್ಕೆ ಅವರು "ಹೌದು, ನೀವು ತಂದಿರುವಂತಹ ವಸ್ತುವನ್ನು ತಂದು 
ಜನರ ದ್ವೇಷವನ್ನು ಕಟ್ಟಿಕೊಳ್ಳದ ಒಬ್ಬನೂ ಗತಿಸಿಲ್ಲ'" ಎಂದು ಉತ್ತರ ಕೊಡುತ್ತಾರೆ. 

ಈ ಸಂಪೂರ್ಣ ಘಟನೆಯು ಒಬ್ಬ ಸಾಮಾನ್ಮ ವೃಕ್ತಿಯ ಮೇಲೆ ಅನಿರೀಕ್ಷಿತವಾಗಿ ಯಾವುದಾದರೊಂದು ಅಸಾಧಾರಣ 
ಘಟನೆ ಸಂಭವಿಸಿದರೆ, ಸಹಜವಾಗಿ ಅವನಲ್ಲುಂಟಾಗುವ ಸ್ಥಿತಿಯ ಚಿತ್ರವನ್ನು ಕೊಡುತ್ತದೆ. ಹ. ಮುಹಮ್ಮದ್‌(ಸ) ಪ್ರವಾದಿಯಾಗುವ 
ಆಶೆಯಲ್ಲೇ ಇರುತ್ತಿದ್ದರೆ, "ನನ್ನಂತಹವನು ಪ್ರವಾದಿಯಾಗಲೇಬೇಕು” ಎಂದು ಯೋಚಿಸುತ್ತಿದ್ದರೆ ಮತ್ತು ಇದೇ ಚಿಂತನೆ ಮತ್ತು 
ನಿರೀಕ್ಷೆಯಲ್ಲಿ ತಲೆ ತಗ್ಗಿಸಿ ಧ್ಯಾನಾಸಕ್ತರಾಗಿ ಕುಳಿತು- ದೇವಚರನೊಬ್ಬ ಎಂದು ಬಂದಾನು? ಸಂದೇಶವನ್ನು ಎಂದು ತಂದಾನು? 
ಎನ್ನುತ್ತ ತನ್ನ ಮಸ್ತಿಷ್ಕಕ್ಕೆ ಒತ್ತು ಕೊಡುತ್ತಲಿರುತ್ತಿದ್ದರೆ, ಹಿರಾ ಗುಹೆಯೊಳಗೆ ಸಂಭವಿಸಿದ ಘಟನೆಯಾದೊಡನೆ ಸಂತೋಷದಿಂದ 
ಕುಣಿದಾಡುತ್ತಿದ್ದರು. ಗಂಭೀರ ಮುಖಮುದ್ರೆಯೊಂದಿಗೆ ಪರ್ವತವನ್ನಿಳಿದು ನೆಟ್ಟಗೆ ತಮ್ಮ ಜನಾಂಗದವರ ಬಳಿಗೆ ಹೋಗುತ್ತಿದ್ದರು 
ಮತ್ತು ತಾನು ಪ್ರವಾದಿಯಾಗಿದ್ದೇನೆ ಎಂದು ಘೋಷಿಸಿ ಬಿಡುತ್ತಿದ್ದರು. ಆದರೆ, ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ನಡೆದುದೇನು? ಅವರು, 
ತಾವು ಕಂಡ ದೃಶ್ಯಗಳಿಂದ ಭೀತರಾಗುತ್ತಾರೆ. ನಡುಗುತ್ತಾ ಮನೆ ತಲುಪಿ ಹೊದ್ದು ಮಲಗುತ್ತಾರೆ. ಸ್ವಲ್ಪ ಚೇತರಿಸಿದ ಬಳಿಕೆ 
ಪತ್ನಿಯೊಡನೆ ಇಂದು ಏಕಾಂತದಲ್ಲಿ ನನಗೆ ಇಂತಹ ಅವಘಡವೊಂದು ಸಂಭವಿಸಿತು. ನನಗೆ ಪ್ರಾಣಾಪಾಯದ ಭಯವುಂಟಾಗಿದೆ ಎಂದು 
ಗುಟ್ಟಿನಲ್ಲಿ ಹೇಳುತ್ತಾರೆ. ಈ ವರ್ತನೆ ಪ್ರವಾದಿತ್ವವನ್ನು ನಿರೀಕ್ಷಿಸುತ್ತಿದ್ದ ಒಬ್ಬ ವ್ಯಕ್ತಿಯ ವರ್ತನೆಗಿಂತ ಎಷ್ಟೊಂದು ಭಿನ್ನವಾಗಿದೆ! 

ಇನ್ನು ಪತಿಯ ಸ್ಥಿತಿಗತಿ ಅವನ ಮನೋವೃತ್ತಿಯನ್ನು ಪತ್ನಿಗಿಂತ ಹೆಚ್ಚಾಗಿ ಬಲ್ಲವರಾರು? ಪತಿಯು ಪ್ರವಾದಿತ್ವದ ಉಮೇದು 
ವಾರರಾಗಿದ್ದಾರೆಂದೂ, ಸದಾ ದೇವಚರನ ಆಗಮನವನ್ನು ಕಾಯುತ್ತಿದ್ದಾರೆಂದೂ ಪತ್ನಿಗೆ ಮೊದಲೇ ಗೊತ್ತಿರುತ್ತಿದ್ದರೆ, ಪತ್ನಿಯ 
ಉತ್ತರ ಹ. ಖತೀಜಾ(ರ) ಕೊಟ್ಟಂತಹ ಉತ್ತರವಾಗುತ್ತಿರಲಿಲ್ಲ. ಅವರು- "ಹೆದರುವಿರೇಕೆ? ಇಷ್ಟು ಕಾಲದಿಂದ ಇಟ್ಟು ಕೊಂಡಿದ್ದ 
ಆಶೆ ನೆರವೇರಿತಲ್ಲ. ಇನ್ನು ಸಾಧು ಸಂತನಾಗಿ ಮೆರೆಯಿರಿ. ನಾನೂ ಕಾಣಿಕೆಗಳನ್ನು ಪಡೆದು ಜೋಪಾನವಾಗಿಡುವ ಸಿದ್ಧತೆ 
ಮಾಡುತ್ತೇನೆ” ಎಂದು ಹೇಳುತ್ತಿದ್ದರು. ಆದರೆ ಅವರು ಗತ ಹದಿನೈದು ವರ್ಷಗಳ ಸಹವಾಸದಲ್ಲಿ ಪ್ರವಾದಿಯವರನ್ನು(ಸ) ಅರ್ಥ 
ಮಾಡಿಕೊಂಡಿದ್ದ ಆಧಾರದಲ್ಲಿ ಇಂತಹ ನಿಷ್ಕಳಂಕ ಜೀವನ ನಡೆಸುವ ಸಜ್ಜನ ವ್ಯಕ್ತಿಯ ಬಳಿಗೆ ಶೈತಾನನು ಸುಳಿಯಲಾರನು 
ಮತ್ತು ಅಲ್ಲಾಹ್‌ ಅವರನ್ನು ಯಾವುದಾದರೂ ಕೆಟ್ಟ ಪರೀಕ್ಲೆಗೊಳಪಡಿಸಲಿಕ್ಕೂ ಇಲ್ಲ, ಅವರು ಕಂಡದ್ದೇನಿದ್ದರೂ ಅದು ಸತ್ಯವೇ 
ಆಗಿರಬೇಕು ಎಂದು ತಿಳಿದುಕೊಳ್ಳಲು ಅವರಿಗೆ ಸ್ವಲ್ಪವೂ ತಡವಾಗಲಿಲ್ಲ. 

ವರಕಃ ಬಿನ್‌ ನೌಫಲ್‌ರ ಸಂಗತಿಯೂ ಇಷ್ಟೇ. ಅವರೇನೂ ಹೊರಗಿನವರಾಗಿರಲಿಲ್ಲ. ಪ್ರವಾದಿವರ್ಯರ(ಸ) ಬಂಧುವೂ, 
ಸಮೊಪದ ಸಂಬಂಧಿಕನೂ, ಭಾವನಂಟನೂ ಆಗಿದ್ದರು. ಒಬ್ಬ ಕ್ರೈಸ್ತ ವಿದ್ವಾಂಸನಾಗಿರುವ ನೆಲೆಯಲ್ಲಿ ಪ್ರವಾದಿತ್ವ, ದಿವ್ಮಗ್ರಂಥ 
ಮತ್ತು ದಿವ್ಯವಾಣಿಯನ್ನು ಅಸಹಜ ಹಾಗೂ ಕೃಶ್ರಿಮಗಳಿಂದ ಬೇರ್ಪಡಿಸಿ ಗುರುತಿಸಲು ಅವರು ಶಕ್ತೆರಾಗಿದ್ದರು. ಪ್ರಾಯದಲ್ಲಿ 
ಹಿರಿಯ ರಾಗಿದ್ದುದರಿಂದ ಪ್ರವಾದಿವರ್ಯರ(ಸ) ಸಂಪೂರ್ಣ ಜೀವನವು ಬಾಲ್ಕದಿಂದ ಅಂದಿನ ವರೆಗೂ ಅವರ ಕಣ್ಣ ಮುಂದಿತ್ತು, 
ಅವರು ಸಹ ಪ್ರವಾದಿವರ್ಯರ(ಸು ಬಾಯಿಯಿಂದ ಹಿರಾ ಗುಹೆಯಲ್ಲಿ ಸಂಭವಿಸಿದುದನ್ನು ಕೇಳಿದ ತಕ್ಸಣವೇ ಅಲ್ಲಿಗೆ ಬಂದಿದ್ದ 
ದೇವಚರನು ಹ. ಮೂಸಾರಿಗೆ(ಅ) ವಹ್ಮ್‌ ತರುತ್ತಿದ್ದ ದೇವಚರನೇ ಆಗಿರುವನೆಂದು ಹೇಳಿಬಿಟ್ಟರು. ಏಕೆಂದರೆ- ಇಲ್ಲಿಯೂ 
ಹ. ಮೂಸಾರಿಗೆ(ಅ) ಸಂಭವಿಸಿದಂತೆಯೇ ಆಗಿತ್ತು. ಅತ್ಯಂತ ಪರಿಶುದ್ಧ ಚಾರಿತ್ರ್ಯದ ಒಬ್ಬ ಸರಳ ವ್ಯಕ್ತಿ. ಮನ ಮಸ್ತಿಷ್ಯಗಳಲ್ಲಿ 
ಯಾವುದೇ ಪೂರ್ವಾಗ್ರಹವಿಲ್ಲ. ಪ್ರವಾದಿತ್ವ ಪ್ರಾಪ್ತಿಯ ಚಿಲತೆಯಲ್ಲಿರುವುದಂತಿರಲಿ - ಆದರ ಪ್ರಾಪ್ತಿಯ ಊಹೆ ಅಥವಾ 
ಕಲ್ಪನೆಯೂ ಎಂದೂ ಅವರ ಮನಸ್ಸಿನಲ್ಲಿ ಉಂಟಾಗಿರಲಿಲ್ಲ. ಅಂತಹ ವ್ಯಕ್ತಿಗೆ ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲೇ ಬಹಿರಂಗವಾಗಿ 
ಹಠಾತ್ತನೆ ಈ ಅನುಭವವು ಎದುರಾಗುತ್ತದೆ. ಇದೇ ಆಧಾರದಲ್ಲಿ ಅವರಿಗೆ, ಇದು ಚಿತ್ತಭ್ರಮೆಯಾಗಲಿ, ಶೈತಾನನ ಮಾಯೆ 
ಯಾಗಲಿ ಅಲ್ಲವೆಂದೂ ಈ ಸತ್ಯಸಂಧ ವ್ಯಕ್ತಿಯು ತಾನಾಗಿ ನಿರ್ಧರಿಸದೆ, ಅಪೇಕ್ಷಿಸದೆ ಕಂಡಿರುವಂತಹ ವಿಷಯವು ವಾಸ್ತವದಲ್ಲಿ 
ಸತ್ಯದರ್ಶನವೇ ಆಗಿದೆ ಎಂದೂ ಖಚಿತವಾಗಿ ತೀರ್ಮಾನಿಸಲು ಸಾಧ್ಯವಾಯಿತು. 

ಇದು ಹ. ಮುಹಮ್ಮದ್‌ರಣ) ಪ್ರವಾದಿತ್ವಕ್ಕಿರುವ ಎಂತಹ ಸುಸ್ಪಷ್ಟ ಪುರಾವೆಯೆಂದರೆ ಸತ್ಯಪ್ರಿಯನಾದ ಯಾವ ವ್ಯಕ್ತಿಗೂ 
ಇದನ್ನು ತಳ್ಳಿ' ಹಾಕಲು ಸಾಧ್ಯವಿಲ್ಲ. ಆದುದರಿಂದ ಕುರ್‌ಆನಿನಲ್ಲಿ ಅನೇಕ ಕಡೆ ಇದನ್ನು ಪ್ರವಾದಿತ್ವಕ್ಕೆ ಆಧಾರದ ರೂಪದಲ್ಲಿ 
ಮುಂದಿಡಲಾಗಿದೆ. ಉದಾ: ಸೂರಃ ಯೂನುಸ್‌ನಲ್ಲಿ ۔‎ ಹೀಗಿದೆ; ۰ 

"ಪ್ರವಾದಿವರ್ಯರೇ, ಅವರೊಡನೆ (ಹೀಗೆ) ಹೇಳಿರಿ- ಅಲ್ಲಾಹನು ಇಚ್ಛಿಸದಿರುತ್ತಿದ್ದರೆ ನಾನು ಎಂದಿಗೂ ಈ ಕುರ್‌ಆನನ್ನು 
ನಿಮಗೆ ಓದಿ ಹೇಳುತ್ತಿರಲಿಲ್ಲ. ಹೆಚ್ಚೇಕೆ, ಅದರ ಸುದ್ದಿಯನ್ನೂ ಅವನು ನಿಮಗೆ ಕೊಡುತ್ತಿರಲಿಲ್ಲ. ನಾನು ಇದಕ್ಕೆ ಮುಂಚೆ 
ಒಂದು ಕಾಲಾವಧಿಯನ್ನು ನಿಮ್ಮ ನಡುವೆ ಕಳೆದಿರುವೆನಷ್ಟೆ. ನೀವೇನು ಇಷ್ಟನ್ನೂ ಗ್ರಹಿಸುವುದಿಲ್ಲವೇ?" (16ನೆಯ ಸೂಕ್ತ). 


ಲ್ಲ 


ಕಾಂಡ-20 


28. ಅಲ್‌ ಕಸಸ್‌ 299 


SISA IANS Me GEL 


ین BENITA YM SSE IEE‏ کی 
تیء مَإغ TSU ET‏ 
۳ 


ನೀವು ಸತ್ಕನಿಷೇಧಿಗಳ ಸಹಕಾರಿಗಳಾಗಬೇಡಿರಿ'? ಅಲ್ಲಾಹನ ಸೂಕ್ತಗಳು ನಿಮ್ಮ ಮೇಲೆ ಅವತೀರ್ಣ 
ಗೊಂಡರೆ ಸತ್ಮನಿಷೇಧಿಗಳು ಎಂದಿಗೂ ನಿಮ್ಮನ್ನು ಅವುಗಳಿಂದ ತಡೆಯದಿರಲಿ." ನಿಮ್ಮ ಪ್ರಭುವಿನ ಕಡೆಗೆ 
ಆಹ್ನಾನಿಸಿರಿ ಮತ್ತು ಎಷ್ಟು ಮಾತ್ರಕ್ಕೂ ಬಹುದೇವ ವಿಶ್ವಾಸಿಗಳಲ್ಲಾಗಬೇಡಿರಿ. ಅಲ್ಲಾಹನೊಂದಿಗೆ ಇತರ 
ಯಾವುದೇ ದೇವರನ್ನು ಪ್ರಾರ್ಥಿಸಬೇಡಿರಿ. ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅವನ ಅಸ್ತಿತ್ವದ 
ಹೊರತು ಎಲ್ಲ ವಸ್ತುಗಳೂ ನಾಶ ಹೊಂದಲಿವೆ. ಸಾರ್ವಭೌಮತೆ ಅವನಿಗೇ ಮೊಸಲು!? ಮತ್ತು ನೀವೆಲ್ಲರೂ 
ಅವನ ಕಡೆಗೇ ಮರಳಲಿರುವಿರಿ. 


ಸೂರಃ ಅಶ್ಯೊರಾದಲ್ಲಿ ಹೀಗೆ ಹೇಳಿದೆ; ಪ್ರವಾದಿವರ್ಯರೇ, ದಿವ್ಯಗ್ರಂಥವೇನೆಂಬುದೂ, ಈಮಾನ್‌(ಸತ್ಕವಿಶ್ವಾಸ) 
ಏನೆಂಬುದೂ ನಿಮಗೆ ತಿಳಿದಿರಲಿಲ್ಲ. ಆದರೆ ನಾವು ಈ ವಹ್ಕ್‌(ದಿವ್ಯವಾಣಿ)ಯನ್ನು ಒಂದು ಜ್ಯೋತಿಯನ್ನಾಗಿಸಿದೆವು. ಇದರ 
ಮೂಲಕ ನಾವು ನಮ್ಮ ದಾಸರ ಪೈಕಿ ನಾವಿಚ್ಛಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡಿಸುತ್ತೇವೆ. (52ನೆಯ ಸೂಕ್ತ) 

ಇನ್ನಷ್ಟು ವಿವರಗಳಿಗಾಗಿ ಸೂರಃ ಯೂನುಸ್‌: 21, ಅಂಕಬೂತ್‌: 88 ರಿಂದ 92 ಮತ್ತು ಅಶ್ಯೂರಾದ 84ನೆಯ 
ಟಿಪ್ಪಣಿಗಳನ್ನು ನೋಡಿರಿ, 

110. ಅರ್ಥಾತ್‌- ನಿಮಗೆ ಈ ಅನುಗ್ರಹವನ್ನು ಬೇಡದೆ ಕೊಟ್ಟಿರುವಾಗ, ನಿಮ್ಮ ಸಕಲ ಶಕ್ತಿ ಸಾಮರ್ಥ್ಯಗಳನ್ನೂ 
ಪರಿಶ್ರಮಗಳನ್ನೂ ಇದರ ಧ್ವಜವಾಹಕತ್ವಕ್ಕಾಗಿ, ಪ್ರಚಾರಕ್ಕಾಗಿ ಮತ್ತು ಇದರ ಉತ್ಸಾನಕ್ಕಾಗಿ ವ್ಯಯಿಸಬೇಕಾದುದು ನಿಮ್ಮ 
ೀಲಿನ ಬಾಧ್ಯತೆಯಾಗಿರುತ್ತದೆ. ಇದರಿಂದ ಹಿಂಜರಿಯುವುದೆಂದರೆ ನೀವು ಸತ್ಯದ ಬದಲಿಗೆ ಸತ್ಮಧಿಕ್ಕಾರಿಗಳಿಗೆ ಸಹಾಯ 
ಮಾಡಿದಂತೆ. ಇದರ ಅರ್ಥ ಪ್ರವಾದಿವರ್ಯರಿಂದ(ಸ) ಅಂತಹ ತಪ್ಟೇನಾದರೂ ಸಂಭವಿಸಿಬಿಟ್ಟಿತ್ತು ಎಂದಲ್ಲ. ವಾಸ್ತವದಲ್ಲಿ 
ಈ ಮೂಲಕ ಅಲ್ಲಾಹನು ಸತ್ಯ್ಕನಿಷೇಧಿಗಳಿಗೆ ಕೇಳಿಸುವಂತೆ, ಇವರೆಷ್ಟು ಗುಲ್ಲೆ ಬ್ಫಿಸಿದರೂ, ವಿರೋಧಿಸಿದರೂ ನೀವು ಮಾತ್ರ 
ನಿಮ್ಮ ಕೆಲಸವನ್ನು ಮಾಡುತ್ತಲೇ ಸಾಗಿರಿ. ಸತ್ಯದ ಶತ್ರುಗಳು ಈ ಧರ್ಮ ಪ್ರಚಾರದಿಂದಾಗಿ ತಮ್ಮ ಜನಾಂಗದ ಹಿತಕ್ಕೆ 
ಧಕ್ಕೆಯಾಗುವುದೆಂದು ಏನೆಲ್ಲಾ ಭೀತಿ ವ್ಯಕ್ತಪಡಿಸುತ್ತಾರೆಂಬುದನ್ನು ಲೆಕ್ಕಿಸಬೇಡಿ ಎಂದು ಪ್ರವಾದಿವರ್ಯರಿಗೆ(ಸ) ಬೋಧಿಸುತ್ತಿದ್ದಾನೆ. 
111. ಅರ್ಥಾತ್‌- ಅವುಗಳ ಪ್ರಚಾರದಿಂದ ಮತ್ತು ಅವುಗಳಂತೆ ನಡೆಯುವುದರಿಂದ. 
112. ಸಾರ್ವಭೌಮತೆ ಅವನಿಗಾಗಿಯೇ ಇದೆ. ಅರ್ಥಾತ್‌ ಅವನೇ ಅದಕ್ಕೆ ಹಕ್ಕುಳ್ಳವನು. 


5902-0 


300 ಕುರ್‌ಆನ್‌ ವ್ಯಾಖ್ಯಾನ 


29. ಅಲ್‌ ಅಂಕಬೂತ್‌ 


ಪರಿಚೆಯ 
ಹೆಸರು 

41ನೆಯ ಸೂಕ್ತದಲ್ಲಿರುವ "ಮಸಲುಲ್ಲದೀನತ್ತಖದೂ ಮಿನ್‌ದೂನಿಲ್ಲಾಹಿ ಔಲಿಯಾಆಅ ಕಮಸಲಿಲ್‌ ಅಂಕಬೂತ್‌' 
ಎಂಬುದರಿಂದ ಆಯ್ಕೆಯಾಗಿದೆ. ಇದು ಅಂಕಬೂತ್‌ ಎಂಬ ಶಬ್ದ ಬಂದಿರುವ ಅಧ್ಯಾಯ ಎಂದರ್ಥ. 
ಅವತೀರ್ಣ ಕಾಲ 

56 ರಿಂದ 60ರ ವರೆಗಿನ ಸೂಕ್ತಗಳಿಂದ ಸ್ಪಷ್ಟವಾಗಿ ತೋರಿಬರುವುದೇನೆಂದರೆ- ಈ ಅಧ್ಯಾಯವು ಅಬಿಸೀನಿಯಾಕ್ಕೆ 
ವಲಸೆ ಹೋಗುವುದಕ್ಕೆ ಸ್ವಲ್ಪ ಮುಂಚೆ ಅವತೀರ್ಣಗೊಂಡಿತ್ತು. ಉಳಿದ ವಿಷಯಗಳ ಆಂತರಿಕ ಸಾಕ್ಸ್ಯವೂ ಇದನ್ನು 
ಪುಷ್ಟೀಕರಿಸುತ್ತದೆ. ಏಕೆಂದರೆ ವಿಷಯಗಳ ಹಿನ್ನೆಲೆಯಲ್ಲಿ ಅದೇ ಕಾಲದ ಪರಿಸ್ಥಿತಿಗಳು ಗೋಚರಿಸುತ್ತವೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯವನ್ನು ಓದುವಾಗ ಇದು ಅವಶೀರ್ಣಗೊಂಡ ಕಾಲವು ಮಕ್ಕಾ ಪಟ್ಟಣದಲ್ಲಿ ಮುಸ್ಲಿಮರು ಅಸಹನೀಯ 
ಕಷ್ಟಕಾರ್ಪಣ್ಯಗಳನ್ನು ಎದುರಿಸುತ್ತಿದ್ದ ಕಾಲವಾಗಿತ್ತೆಂದು ತಿಳಿಯುತ್ತದೆ. ಆಗ ಒಂದೆಡೆ ನಿಷ್ಠಾವಂತರಾದ ಸತ್ಕವಿಶ್ವಾಸಿ 
ಗಳಲ್ಲಿ ದೃಢಚಿತ್ರ, ಧೈರ್ಯ ಮತ್ತು ಸ್ಕೈರ್ಯಗಳನ್ನುಂಟು ಮಾಡಲಿಕ್ಕಾಗಿಯೂ, ಇನ್ನೊಂದು ಕಡೆ ದುರ್ಬಲ ವಿಶ್ವಾಸಿಗಳು 
ನಾಚುವಂತೆ ಮಾಡಲಿಕ್ಕಾಗಿಯೂ ಅಲ್ಲಾಹ್‌ ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನು. ಇದರೊಂದಿಗೆ ಮಕ್ಕಾದ 
ಸತ್ಯನಿಷೇಧಿಗಳಿಗೂ ಅವರು ಸತ್ಯ ದ್ವೇಷ ನೀತಿಯನ್ನು ಕೈಗೊಂಡುದಕ್ಕಾಗಿ ಉಗ್ರವಾದ ಎಚ್ಚರಿಕೆಯನ್ನು ನೀಡಲಾಗಿದೆ. 

ಈ ನಿಟ್ಟಿನಲ್ಲಿ ಕೆಲವು ಮಂದಿ ಯುವಕರಿಗೆ ಆ ಕಾಲದಲ್ಲಿ ಎದುರಾಗುತ್ತಿದ್ದ ಕೆಲವು ಸಮಸ್ಥೆಗಳಿಗೆ ಉತ್ತರವನ್ನು 
ಕೊಡಲಾಗಿದೆ. ಉದಾ: ಅವರ ಮಾತಾಪಿತರು ಅವರನ್ನು ಹ.ಮುಹಮ್ಮದ್‌ರ(ಸು ಸಹವಾಸ ಬಿಟ್ಟುಬಿಡಲಿಕ್ಕೂ, ತಮ್ಮ 
ಮತದಲ್ಲೇ ಸ್ಥಿರವಾಗಿರಲಿಕ್ಕೂ ಒತ್ತಾಯ ಪಡಿಸುತ್ತಿದ್ದರು. ನೀವು ವಿಶ್ವಾಸವಿರಿಸಿರುವ ಕುರ್‌ಆನಿನಲ್ಲೇ ತಂದೆ ತಾಯಿಗಳ 
ಹಕ್ಕು ಎಲ್ಲರಿಗಿಂತಲೂ ಮಿಗಿಲಾಗಿದೆ ಎಂದು ಬರೆದಿದೆ. ಈಗ ನಾವು ಹೇಳಿದಂತೆ ಕೇಳಿರಿ ಅನ್ಮಥಾ ನೀವು ನಿಮ್ಮ 
ವಿಶ್ವಾಸಕ್ಕೆ ವಿರುದ್ಧ ವರ್ತಿಸಿದಂತಾಗುತ್ತದೆ ಎನ್ನುತ್ತಿದ್ದರು. ಇದಕ್ಕೆ ಉತ್ತರವನ್ನು 8ನೆಯ, ಸೂಕ್ತದಲ್ಲಿ ಕೊಡಲಾಗಿದೆ. 
ಇದೇ ರೀತಿಯಲ್ಲಿ ಕೆಲವು ನವಮುಸ್ಲಿಮರೊಡನೆ ಅವರ ಗೋತ್ರದವರು ಶಿಕ್ಷೆ ರಕ್ಸೆಗಳೆಲ್ಲವೂ ನಮ್ಮ ತಲೆಯ ಮೇಲಿರಲಿ. 
ನಾವು ಹೇಳುವಂತೆ ನೀವು ಕೇಳಿರಿ ಮತ್ತು ಅವರಿಂದ ದೂರವಿರಿ. ಅಲ್ಲಾಹನಿಗೆ ಉತ್ತರವನ್ನು ನಾವು ಕೊಡುವೆವು 
ಎನ್ನುತ್ತಿದ್ದರು. ಇದಕ್ಕೆ ಉತ್ತರವನ್ನು 12 ಮತ್ತು 13ನೆಯ ಸೂಕ್ತಗಳಲ್ಲಿ ಕೊಡಲಾಗಿದೆ. 

ಈ ಅಧ್ಯಾಯದಲ್ಲಿ ವಿವರಿಸಲಾಗಿರುವ ಕಥೆಗಳಲ್ಲಿ ಗತ ಪ್ರವಾದಿಗಳನ್ನು ನೋಡಿರಿ. ಅವರ ಮೇಲೆ ಎಂತೆಂತಹ 
ಕಷ್ಟ ಕಾರ್ಪಣ್ಮಗಳು ಬಂದುವು. ಎಷ್ಟು ದೀರು ಕಾಲ ಅವರು ಮರ್ದನಕ್ಕೊಳಗಾಗಬೇಕಾಯಿತು. ಕೊನೆಗೆ ಅಲ್ಲಾಹನ 
ಕಡೆಯಿಂದ ಅವರಿಗೆ ಸಹಾಯ ಒದಗಿತು. ಅದುದರಿಂದ ನೀವು ಹೆದರಬೇಡಿರಿ. ಅಲ್ಲಾಹನ ಸಹಾಯ ಖಂಡಿತವಾಗಿಯೂ 
ಬರಲಿದೆ. ಆದರೆ ಅದಕ್ಕಾಗಿ ಒಂದು ಪರೀಕ್ಷಾ ಕಾಲಘಟ್ಟ ಕಳೆಯಬೇಕಾದುದು ಅಗತ್ಮ ಎನ್ನಲಾಗಿದೆ. 

ಅನಂತರ ಮುಸ್ಲಿಮರೊಡನೆ ನಿಮ್ಮ ಮೇಲೆ ಆಗುತ್ತಿರುವ ದೌರ್ಜನ್ಯ, ಹಿಂಸೆ ಮತ್ತು ಅತ್ಯಾಚಾರಗಳು 
ಅಸಹನೀಯವಾಗಿ ಹೋದರೆ, ಸತ್ಯವಿಶ್ವಾಸವನ್ನು ಬಿಡುವುದರ ಬದಲಿಗೆ ಮನೆಮಾರುಗಳನ್ನೇ ಬಿಟ್ಟು ಹೊರಟು ಹೋಗಿ 
ಬಿಡಿರಿ. ಅಲ್ಲಾಹನ ಭೂಮಿ ವಿಶಾಲವಾಗಿದೆ. ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಲು . ಎಲ್ಲಿ ಅವಕಾಶ ಸಿಗುವುದೋ 
ಅಲ್ಲಿಗೆ ಹೋಗಿ ಬಿಡಿರಿ ಎಂದು ಹೇಳಲಾಗಿದೆ. 

ಇವೆಲ್ಲಾ ವಿಷಯಗಳೊಂದಿಗೆ ಸತ್ಮನಿಷೇಧಿಗಳಿಗೆ ಬೋಧನೆ ನೀಡುವ ಅಂಶವೂ ಬಿಟ್ಟು ಹೋಗಿಲ್ಲ. ಏಕದೇವ 
ವಿಶ್ವಾಸ ಮತ್ತು ಪರಲೋಕ ವಿಶ್ವಾಸ ಇವೆರಡನ್ನೂ ಆಧಾರ ಪ್ರಮಾಣ ಸಹಿತ ಅವರಿಗೆ ಮನವರಿಕೆ ಮಾಡಿಸಲು 
ಪ್ರಯತ್ನಿಸಲಾಗಿದೆ. 


29. ಅಲ್‌ ಆಂಕಬೂತ್‌ 301 


ات سیب لقاش ً7 8 و من من 5 
سے ہب .3 4 می سے ری رک وس سے 0 -- Cd Lr‏ سا [Ae‏ 
ds SK ಹಿರೂರ MEG‏ 
KU ELT J AA ವಹಿ‏ 


( 29, ಅಲ್‌ ಅಂಕಬೂತ್‌ 


(ಅವತೀರ್ಣ - ہو‎ 
ಸೂಕ್ತಗಳು-69 | ۱ ۱ ರುಕೂಟ್‌ಗಳು-7 
'  ಫರಮ ದಯಾಮಯನೂ, ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ \ 
(1-3) ಅಲಿಫ್‌ ಲಾವ್ಮಿಮ್‌. "ನಾವು ವಿಶ್ವಾಸವಿರಿಸಿದೆವು" ಎಂದ ಮಾತ್ರಕ್ಕೆ ಅವರನ್ನು. ಬಿಟ್ಟು 
ಬಿಡಲಾಗುವುದೆಂದೂ: ಅವರನ್ನು ಪರೀಕ್ಲೆಗೊಳಪಡಿಸಲಾಗದೆಂದೂ ಜನರು 'ತಿಳಿದುಕೊಂಡಿರುವರೇ?' - ವಸ್ತುತಃ 
ನಾವು ಇವರಿಗಿಂತ ಮುಂಚೆ ಗತಿಸಿ ಹೋದವರನ್ನು ಪರೀಕ್ಲೆಗೊಳಪಡಿಸಿದ್ದೆವು.3' ಯಾರು "ಸತ್ಯ ವಾದಿಗಳು |. 
ಮತ್ತು ಯಾರು ಸುಳ್ಳುಗಾರರೆಂದು ಅಲ್ಲಾಹನು ನಿಶ್ಚಯವಾಗಿಯೂ ನೋಡಬೇಕಾಗಿದೆ? . 1 


1. ಈ ಮಾತನ್ನು ಹೇಳೆಲಾದಾಗ ಇದ್ದ ಪರಿಸ್ಥಿತಿ ಹೀಗಿತ್ತು; ಪವಿತ್ರ ಮಕ್ಕಾ ಪಟ್ಟಣದಲ್ಲಿ ಯಾರಾದರೊಬ್ಬನು ಇಸ್ಲಾಮ್‌ 
ಸ್ವೀಕರಿಸಿದನೆಂದರೆ ಅವನ ಮೇಲೆ ವಿಪತ್ತುಗಳ, ಸಂಕಷ್ಟಗಳ ಮತ್ತು. ಅತ್ಯಾಚಾರಗಳ ಒಂದು ಬಿರುಗಾಳಿಯೇ ಬಂದೆರಗುತ್ತಿತ್ತು. ' 
ಈ ಪರಿಸ್ಥಿತಿಯು ಮಕ್ಕಾದಲ್ಲಿ ಒಂದು ಭೀತಿಯ ವಾತಾವರಣವನ್ನು ಉಂಟು ಮಾಡಿತ್ತು. ಇದರಿಂದಾಗಿ ಅನೇಕ ಮಂದಿ 
ಪ್ರವಾದಿವರ್ಯರ(ಸ) ಸತ್ಯತೆಯನ್ನು ಒಪ್ಪಿಕೊಂಡಿದ್ದರೂ ಸತ್ಯವಿಶ್ವಾಸ ಸ್ವೀಕಾರ ಮಾಡಲು ಹೆದರುತ್ತಿದ್ದರು. ಇನ್ನು ಕೆಲವರು 
ಸತ್ಯವಿಶ್ವಾಸ ಸ್ವೀಕಾರದ ಬಳಿಕ ಅವರ ಮೇಲೆ ವೇದನಾತ್ಮಕ ಹಿಂಸೆ ನಡೆದಾಗ ಧೃತಿಗೆಟ್ಟು ಸತ್ಯನಿಷೇಧಿಗಳ, ಮುಂದೆ, ಮೊಣಕಾಲೂರಿ 
ಬಿಡುತ್ತಿದ್ದರು. ಈ ಪರಿಸ್ಥಿತಿಯಿಂದಾಗಿ ಸತ್ಯವಿಶ್ವಾಸದಲ್ಲಿ ಅಚಲರಾದವರ ಸ್ಟೈರ್ಯವು ವಿಚಲಿತಗೊಳ್ಳಲಿಲ್ಲವಾದರೂ ಮಾನವನ 
ಸಹಜ ಪ್ರಕೃತಿಗನುಸಾರ ಹೆಚ್ಚಿನ ವೇಳೆ ಅವರಿಗೂ ತೀವ್ರ ಕಳವಳವುಂಟಾಗುತ್ತಿತ್ತು.. ಈ ಕಳವಳದ ಮನಸ್ಥಿತಿಯನ್ನು ಶಾಂತಿ, | : 
ಸಹನೆ ಮತ್ತು. ಸಂಯಮದ ಸ್ಥಿತಿಯಾಗಿ ಪರಿವರ್ತಿಸಲಿನ್ಕಾಗಿ ಅಲ್ಲಾಹನು ಸತ್ಯವಿಶ್ಥಾಸಿಗಳನ್ನು ಸಮಾಧಾನಪಡಿಸುತ್ತಾ- ನಮ್ಮ 
ವಾಗ್ಲಾನಗಳು ನಿಹಪರಗಳ ಯಶಸ್ವಿಗಾಗಿವೆ. ಯಾರೂ ಕೇವಲ ಬಾಯ್ದೆರೆ ವಿಶ್ವಾಸದಿಂದ ಅದನ್ನು ಹೊಂದಲಾರ. ಪ್ರತಿಯೊಬ್ಬನೂ 
ತನ್ನ 'ವಿಶ್ಞಾಸದ ಸತ್ಯತೆಯನ್ನು ಸಾಬೀತುಪಡಿಸಲಿಕ್ಕಾಗಿ' ಖಂಡಿತವಾಗೆಯೂ ಪರೀಕ್ಷಾ ಭಟ್ಟಗಳಲ್ಲಿ ಬೇಯಬೇಕ್ಷಾದೀತು- ಎನ್ನುತ್ತಾನೆ: |: 
(ಇನ್ನಷ್ಟು ವಿವರಗಳಿಗಾಗಿ ಅಧ್ಯಾಯ ಬಕರಃದ 214, ಆಲಿ "ಇಮ್ರಾನಿನ 142 ಮತ್ತು '179, ಅಧ್ಯಾಯ 8ھ‎ 16ನೆಯ 1 
ಸೂಕ್ತ ಮತ್ತು ಅಧ್ಯಾಯ ಮುಹನ್ಮೆದ್‌ನ 31ನೆಯ ಸೂಕ್ತವನ್ನು بریں‎ ಸಹಿತ ನೋಡಿರಿ.) ” 7 

2. ಅರ್ಥಾತ್‌- ಇತಿಹಾಸದುದ್ದಕ್ಕೂ ಸತ್ಯಸ್ವೀಕಾರ ಮಾಡಿದ ಪ್ರತಿಯೊಬ್ಬನನ್ನೂ ಪರೇಕ್ಷಾ ಭಟ್ಟಿಯಲ್ಲಿ ಹಾಕಿ ಬೇಯಿಸ 
ಲಾಗಿದೆ. ಹೀಗೆ ಬೇರೆಯವರಿಗೆ, ಅವರನ್ನು ಸತ್ವಪರೀಕ್ಸೆಗೊಳಪಡಿಸದೇ ಏನನ್ನೂ ಕೊಡದಿರುವಾಗ ನಿಮಗೆ ಮಾತ್ರ ಬರಿಯ ಮಾತಿನ 
ಘೋಷಣೆಗಾಗಿ ಪುರಸ್ಕಾರ. ನೀಡಲು ನಿಮಗಿರುವ ವೈಶಿಷ್ಟ ವಾದರೂ ಏನು? ಸ್‌ - ಸ 

3. ಮೂಲದಲ್ಲಿ 'ಫಲಯಲ್‌ಲಮನ್ನಲ್ಲಾಹು' ಎಂದಿದೆ. ಇದರ ಶಬ್ದಾರ್ಥ- "ಅಲ್ಲಾಹ್‌ ee ಖಂಡಿತವಾಗಿಯೂ] ' 
ತಿಳಿಯುವನು" ಎಂಬಾಗುವುದು. - ಅಲ್ಲಾಹನಿಗೆ `ಸತ್ಯವಾದಿಯ  ಸತ್ಕವೂ, ಸುಳ್ಳುಗಾರನ ಸುಳ್ಳೂ ತಾನಾಗಿ. ತಿಳಿದಿರುವಾಗ 
ಅವನನ್ನು ಪರೀಕ್ಸಿಸಿ ತಿಳಿಯುವ. ಅಗತ್ಯವಾದರೂ , ಏನು ಎಂದು ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತರವೇನೆಂದರೆ- 


نس ای سس ئن 302 


کی2 


وھشو 
ಹದು ಡ‏ ولیہ رن الله لی 


(4) ದುಷ್ಕರ್ಮವೆಸಗುತ್ತಿರುವವರು," ಅವರು ನಮ್ಮನ್ನು ಸೋಲಿಸುವರೆಂದು ಭಾವಿಸುತ್ತಿ ದ್ಲಾರೆಯೇ? 
ಮಹಾ ತಪ್ಪು ತೀರ್ಮಾನವನ್ನು ಅವರು ಕೈಗೊಳ್ಳುತ್ತಿದ್ದಾರೆ. ۱ 

(5-7) ಅಲ್ಲಾಹನ ಭೇಟಿಯನ್ನು ನಿರೀಕ್ಷಿಸುತ್ತಿರುವವನು ಅಲ್ಲಾಹ್‌ ನಿಗದಿಗೊಳಿಸಿರುವ ಸಮಯವು 
ಖಂಡಿತವಾಗಿಯೂ ಬರಲಿದೆ" (ಎಂದು ತಿಳಿದಿರಬೇಕು; ಮತ್ತು ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ 
ಆಗಿರುತ್ತಾನೆ.” ಹೋರಾಟ ನಡೆಸುವವನು ತನ್ನ ಹಿತಕ್ಕಾಗಿಯೇ ನಡೆಸುವನು. ನಿಶ್ಚಯವಾಗಿಯೂ ಅಲ್ಲಾಹ್‌ ಸಕಲ 


ಒಬ್ಬನಲ್ಲಿ ಯಾವುದಾದರೊಂದು ಯೋಗ್ಯತೆ ಮತ್ತು ಅರ್ಹತೆ ಇದ್ದಾಗ್ಮೂ ಕಾರ್ಯತಃ ಅದು ಪ್ರಕಟವಾಗದಿದ್ದರೆ, ನ್ಯಾಯ 
ನೀತಿಯ ದೃಷ್ಟಿಯಿಂದ ಅವನು ಯಾವುದೇ ಪುರಸ್ಕಾರಕ್ಕಾಗಲಿ, ಶಿಕ್ಷೆಗಾಗಲಿ, ಅರ್ಹನಾಗುವುದಿಲ್ಲ. ಆದುದರಿಂದ ಅಲ್ಲಾಹನ 
ಬಳಿ ನ್ಮಾಯ ತೀರ್ಮಾನವು ಒಬ್ಬನು ಕಳ್ಳತನದ ಒಲವುಳ್ಳವನು, ಅವನು ಕದಿಯುವನು ಅಥವಾ ಕದಿಯುವವನಿದ್ದಾನೆ 
ಎಂಬ ಆಧಾರದಲ್ಲಾಗುವುದಿಲ್ಲ. ಬದಲಾಗಿ ಅವನು ಕದ್ದಿದ್ದಾನೆ ಎಂಬ ಜ್ಞಾನದ ಆಧಾರದಲ್ಲಾಗುತ್ತದೆ. ಇದೇ ರೀತಿಯಲ್ಲಿ 
ಪುರಸ್ಕಾರಗಳನ್ನೂ ಬಹುಮಾನ ಗಳನ್ನೂ' ಕೇವಲ, ಒಬ್ಬನು ಉನ್ನತ ಮಟ್ಟದ ಸತ್ಯವಿಶ್ವಾಸಿ ಮತ್ತು ಧರ್ಮಯೋಧನಾಗ 
ಬಲ್ಲನು ಅಥವಾ ಆಗುವನು ಎಂಬ ತಿಳುವಳಿಕೆಯ ಆಧಾರದಲ್ಲಿ ಕೊಡಲಾಗುವುದಿಲ್ಲ. ಒಬ್ಬನು ತನ್ನ ಕರ್ಮದಿಂದ ತಾನು 
ನೈಜ ಸತ್ಯವಿಶ್ವಾಸಿಯೆಂಬುದನ್ನು ರುಜುಪಡಿಸಿದ ಹಾಗೂ ದೇವಮಾರ್ಗದಲ್ಲಿ ಹೋರಾಟ ನಡೆಸಿ ಅದನ್ನು ತೋರಿಸಿಕೊಟ್ಟ 
ಆಧಾರದಲ್ಲಿ ಮಾತ್ರ ಕೊಡಲಾಗುತ್ತದೆ. ಆದುದರಿಂದಲೇ ನಾವು ಈ ಸೂಕ್ತವನ್ನು "ಅಲ್ಲಾಹನು ನಿಶ್ಚಯವಾಗಿಯೂ ನೋಡ 
ಬೇಕಾಗಿದೆ" ಎಂದು ಅನುವಾದಿಸಿದ್ದೇವೆ. 

4. ಇಲ್ಲಿ ಮುಖ್ಯವಾಗಿ ಇಸ್ಲಾಮ್‌ ಸ್ವೀಕಾರ ಮಾಡಿದವರನ್ನು ಹಿಂಸಿಸುವುದರಲ್ಲಿ ಆಗ ಮುಂದೆ ಮುಂದೆ ಇದ್ದಂತಹ, 
ಹಾಗೂ ಇಸ್ಲಾಮೊ ಪ್ರಚಾರ ಕಾರ್ಯಕ್ಕೆ ತಡೆ ಹಾಕಲು ಅತ್ಯಂತ ಕೀಳ್ಮಟ್ಟಿದ ಕುತಂತ್ರ ನಡೆಸುತ್ತಿದ್ದಂತಹ ಜನರ ಕಡೆಗೆ ಈ 
ಮಾತು ತಿರುಗುತ್ತದೆ. ಉದಾ: ಪಲೀದ್‌ ಬಿನ್‌ ಮುಗೀರ, ಅಬೂ ಜಹಲ್‌, ಉತ್‌ಬ್ಬೂ نارق‎ ಉಕ್‌ಬಃ ಬಿನ್‌ ಅಬಿ ಮುಕಃತ್‌, 
ಹನ್‌ರುಲಃ -ಬಿನ್‌ ವಾಯಿಲ್‌ ಮೊದಲಾದವರು. 

5. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) - ಮಾಡಲಿಚ್ಛಿಸುವ ಕಾರ್ಯ (ಅರ್ಥಾತ್‌- ನಮ್ಮ ರಸೂಲರ 
ಪ್ರಚಾರ ಕಾರ್ಯದ ಯಶಸ್ಸು) ನಡೆಯದೆ ಇವರು ಇಚ್ಛಿಸಿದ ಕಾರ್ಯ (ಅರ್ಥಾತ್‌ ನಮ್ಮ ರಸೂಲರನ್ನು ಕೀಳಾಗಿಸುವುದು.) ನಡೆಯು" 
ವುದೆಂದು ಭಾವಿಸಿದ್ದಾರೆಯೇ? 2) ನಾವು ಅವರ ಅತಿರೇಕಗಳಿಗಾಗಿ ಅವರನ್ನು ಹಿಡಿಯಲಿಚ್ಛಿಸುತ್ತಿ, ರುವಾಗ "ಇವರು ಓಡಿ ನಮ್ಮ 
ಹಿಡಿತದಿಂದ ದೂರ ಹೋಗಿ ಬಿಡಬಲ್ಲರೆಂದು ಭಾನಿಸುತ್ತಿದ್ದಾರೆಯೇ? 

6. ಅರ್ಥಾತ್‌- ಪರಲೋಕ ಜೀವನವನ್ನು ನಂಬದೇ ಇರುವವನು ನಿಶ್ಚಿಂತನಾಗಿ ತನಗೆ ಇಷ್ಟಬಂದ ಹಾಗೆ ಮಾಡುತ್ತಾನೆ. 
ಅದರೆ ತಮಗೆ ಒಂದಲ್ಲೊಂದು ದಿನ ತಮ್ಮ ಪಾಲಕ ಪ್ರಭುವಿನ ಮುಂದೆ 'ಹಾಜರಾಗಲಿಕ್ಕಿದೆಯೆಂದು ನಿರೀಕ್ಸಿಸುವವರು 
ಮರಣವು ದೂರವಿದೆಯೆಂಬ ತಪ್ಪುಧಾರಣೆಯಲ್ಲಿ ಇರಲೇಬಾರದು. ಅದು ಬಹಳ ಹತ್ತಿರವೇ ಇದೆಯೆಂದೂ ಕರ್ಮಾವಧಿ 
ಮುಗಿಯುವುದರಲ್ಲಿದೆಯೆಂದೂ, ಆದ್ದೆರಿಂದ ತಮ್ಮ ಪರಲೋಕ ಜೀವನದ وو‎ ಏಸಲ್ಲಾ ಮಾಡಲು ಸಾಧ್ಯ ವಿದೆಯೋ 
ಅದನ್ನೆಲ್ಲ ಮಾಡಬೇಕೆಂದೂ ಭಾವಿಸಬೇಕು. : 

7. ಅರ್ಥಾತ್‌- ನಾವು ವೃವಹರಿಸುತ್ತಿರುವುದು -ಏನನ್ನೂ ' ಅರಿಯದ ಒಬ್ಬನೊಂದಿಗೆ ಎಂಬ ಭ್ರಮೆಯಲ್ಲಿ ಅವರು 
ಇರಬಾರದು. ಅವರು ಲೆಕ್ಕಾಚಾರ ಸಮರ್ಪಿಸಲಿಕ್ಕಿರುವ ದೇವನು ತಿಳುವಳಿಕೆ ಇಲ್ಲದವನಲ್ಲ, ಅವನು ಸರ್ವಶ್ರುತನೂ, ×× مد‎ 
ಆಗಿರುವ ದೇವನು. ಅವರ ಯಾವ ಮಾತೂ ಅವನಿಂದ ಮರೆಯಾಗಿಲ್ಲ. - 

8. 'ಮುಜಾಹಿದ'ದ ಅರ್ಥ- ಯಾವುದಾದರೂ ವಿರೋಧಿ ಶಕ್ತಿಗೆದುರಾಗಿ ಹೋರಾಟ. ಮತ್ತು ಸಂಘರ್ಷ ನಡೆಸುವುದು. 
ನಿರ್ದಿಷ್ಟ ವಿರೋಧಿ ಶಕ್ತಿಯನ್ನು ಸೂಚಿಸದೆ "ಮುಜಾಹಿದಃ' ಪದವನ್ನು; ಮಾತ್ರ""ಪ್ರಯೋಗಿಸಿದರೆ ಅದರ ಅರ್ಥವು ಒಂದು 


ಕಾಂಡ-20 


29. ಅಲ್‌ ಅಂಕಬೂತ್‌ 303 


ELE EH LE ys لت‎ 


ಖಡಿ 65೪) 2 Wad سر خی‎ 
DUES he a GAIL ಡಿ i JE APE 


ಲೋಕದವರಿಂದೆ ನಿರಪೇಕ್ಷನ ಮತ್ತು ಸತ್ಯವಿಶ್ವಾಸವರಿಸುವವರ ಮತ್ತು ಸತ್ಯರ್ಮವೆಸಗುವವರ ಪಾಪಗಳನ್ನು 
ನಾವು ಅವರಿಂದ ದೂರೀಕರಿಸುವೆವು ಮತ್ತು ಅವರಿಗೆ ಅವರ ಅತ್ಯುತ್ತಮ ಕರ್ಮಗಳ ಸತ್ಸಲ ನೀಡುವೆವು. 
(8-9) ತನ್ನ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ನಾವು ಮಾನವನಿಗೆ 
ಉಪದೇಶಿಸಿದೆವು. ಆದರೆ (ನನ್ನ ಸಹಭಾಗಿಯೆಂದು) ನೀನು ಅರಿಯದಿರುವ ಯಾವುದಾದರೊಂದನ್ನು 
(ಆರಾಧ್ಮನನ್ನು) ನನ್ನ ಸಹೆಭಾಗಿಯನ್ನಾಗಿ ಮಾಡಬೇಕೆಂದು ಅವರು ನಿನ್ನ ಮೇಲೆ ಒತ್ತಡ ಹಾಕಿದರೆ, ಅವರನ್ನು 


ಸಾರ್ವತ್ರಿಕ ಮತ್ತು ಸರ್ವವ್ಯಾಪೀ ಹೋರಾಟವೆಂದಾಗುತ್ತದೆ. ಒಬ್ಬ ಸತ್ಯವಿಶ್ವಾಸಿ ಈ ಜಗತ್ತಿನಲ್ಲಿ ನಡೆಸಬೇಕಾಗಿರುವ ಹೋರಾಟದ 
ಸ್ವರೂಪ ಇದುವೇ ಆಗಿದೆ. ಅವನಿಗೆ ಶೈತಾನನೊಂದಿಗೂ ಹೋರಾಡಬೇಕಾಗಿದೆ. ತನ್ನ ಭ್ರಷ್ಟ ಚಿತ್ತದೊಂದಿಗೂ 
ಹೋರಾಡಲಿಕ್ಕಿದೆ. ಸತ್ಮನಿಷೇಧಿಗಳಾದ ಮಾನವರೊಂದಿಗೆ ಹೋರಾಡಲಿಕ್ಕಿದೆ. ಅಲ್ಲಾಹನ ಆಜ್ಞಾಪಾಲನೆಯಿಂದ ಸ್ವತಂತ್ರವಾಗಿ ತನ್ನ 
ಶಾಸನವನ್ನು ನಡೆಸುವ ರಾಷ್ಟ್ರದೊಂದಿಗೂ ಹೋರಾಡಲಿಕ್ಕಿದೆ. ಈ ಮುಜಾಹಿದಃ ಒಂದೆರಡು ದಿನಗಳವರೆಗಿನದ್ದಲ್ಲ. ಇದು ಆಜೀವ 
ಹೋರಾಟ. ಯಾವುಬಾದರೂ ಒಂದು ರಂಗದಲ್ಲಿ ನಡೆಯುವುದಲ್ಲ, ಜೀವನದ ಸಕಲ ರಂಗಗಳಲ್ಲೂ ನಡೆಯುವಂತಹದ್ದು. 

9. ಅಲ್ಲಾಹನಿಗೆ ತನ್ನ ದೇವತ್ವವನ್ನು ಸಂಸ್ಥಾಪಿಸಲಿಕ್ಕೂ, ನೆಲೆ ನಿಲ್ಲಿಸಲಿಕ್ಕೂ ನಿಮ್ಮ ಸಹಾಯ ಬೇಕಾಗಿದೆ ಮತ್ತು ನಿಮ್ಮ 
ಈ ಹೋರಾಟದ ವಿನಾ ಅವನ ದೇವತ್ವ ನಡೆಯಲಾರದು ಎಂಬ ಕಾರಣಕ್ಕಾಗಿ ನಿಮ್ಮೊಡನೆ ಈ ಮುಜಾಹಿದಃ ನಡೆಸಲು 
ಹೇಳುತ್ತಿರುವುದಲ್ಲ. ಇದು ನಿಮ್ಮ ನೈಶಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಾಧಸವಾಗಲೆಂದು ನಿಮಗೆ ಈ ಹೋರಾಟವನ್ನೆಸಗಲು 
ಹೇಳುತ್ತಿದ್ದಾನೆ. 

10. ಈಮಾನ್‌(ಸತ್ಯವಿಶ್ವಾಸ) ಎಂದರೆ ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಅವನ ಗ್ರಂಥವು 
ಒಪ್ಪಿಕೊಳ್ಳಬೇಕೆಂದು ಹೇಳಿರುವ ಸಕಲ ವಿಷಯಗಳನ್ನು ನಿಷ್ಕಳಂಕ ಹೃದಯದೊಂದಿಗೆ- ನಂಬುವುದು. ಅಮಲ್‌ 
ಸ್ವಾಲಿಹ್‌(ಸತ್ಯರ್ಮ) ಎಂದರೆ- 'ಮನ ಮಸ್ತಿಷ್ಯಗಳಿಂದಲೂ, ನಾಲಗೆಯಿಂದಲೂ, ಅಂಗಾಂಗಗಳಿಂದಲೂ ಅಲ್ಲಾಹ್‌- ಮತ್ತು 
ಅವನ ರಸೂಲರ ಮಾರ್ಗದರ್ಶನದಂತೆ ಕಾರ್ಯವೆಸಗುವುದು. ಇಲ್ಲಿ ಈ ಈಮಾನ್‌ ಮತ್ತು: ಅಮಲ್‌ ಸ್ಟಾಲಿಹ್‌ಗಳ 
ಎರಡು ಪರಿಣಾಮಗಳನ್ನು ಹೇಳಲಾಗಿದೆ- 1) ಮನುಷ್ಯನ ಕೇಡುಗಳನ್ನು ಅವನಿಂದ ದೂರೀಕರಿಸಲಾಗುವುದು. 2) ಅವನಿಗೆ 
ಅವನ, ಅತುತ್ತಮ ಕರ್ಮಗಳಿಗಾಗಿ ಅವನ ಕರ್ಮಗಳಿಗಿಂತಲೂ ಉತ್ತಮ ಸತ್ವಲ ನೀಡಲಾಗುವುದು. ಪಾಪಗಳನ್ನು ದೂರೀಕರಿಸು 
ವುದೆಂದರೆ ಅದರಲ್ಲಿ ಅನೇಕ ವಿಷಯಗಳಿವೆ- رز‎ ಈಮಾನ್‌ ಸ್ವೀಕಾರ ಮಾಡುವುದಕ್ಕೆ ಮುಂಚಿನ ಎಲ್ಲಾ ಪಾಪಗಳನ್ನು 
ಕ್ಷಮಿಸಿ ಬಿಡಲಾಗುವುದು. 2) ಮೂಮಿನನಿಂದ ಸಂಭವಿಸುವ, ಅವನ ಮಾನವ ಸಹಜ ದೌರ್ಬಲ್ಕಗಳನ್ನು ಕಡೆಗಣಿಸಲಾ 
ಗುವುದು. 3) ಇದರ ಪರಿಣಾಮವಾಗಿ ಮನುಷ್ಯನ ಸುಧಾರಣೆ ತಾನಾಗಿಯೇ ಆಗುವುದು ಮತ್ತು ಅವನ ಅನೇಕ ದೌರ್ಬಲ್ಯಗಳು 
ದೂರವಾಗುವವು. ಈಮಾನ್‌ ಮತ್ತು' 'ಅಮಲ್‌ ಸ್ವಾಲಿಹ್‌ಗಳ ಸತ್ಸಲಗಳ ಕುರಿತಾಗಿ ಹೇಳಲಾಗಿರುವ "ಅವರಿಗೆ ಅವರ 
ಅತ್ಯುತ್ತಮ ಕರ್ಮಗಳ ಸತ್ಸಲ ನೀಡುವೆವು" ಎಂಬ ಮಾತಿಗೆ ಎರಡರ್ಥವಿದೆ- 1) ಮನುಷ್ಯನ ಸತೈರ್ಮಗಳ ಷೆ ಹೈಕಿ ಅತ್ಯುತ್ತಮ 
ವಾಗಿರುವವುಗಳನ್ನು ಗಮನಿಸಿ ಅವನಿಗೆ ಸತ್ಸಲ ನೀಡಲಾಗುವುದು. رد‎ ಮನುಷ್ಯನು ತನ್ನ 'ಕರ್ಮದ ' ದೃಷ್ಟಿಯಿಂದ ಎಷ್ಟು 
ಸತ್ಸಲ ಹೊಂದಲು ಅರ್ಹನಾಗಿರುವನೋ ಅದಕ್ಕಿಂತಲೂ ಉತ್ತಮ” ತರದ ಸತ್ಸಲವನ್ನು ನೀಡಲಾಗುವುದು. ಈ ವಿಷಯವನ್ನು 
ಕುರ್‌ಆನಿನ ಇತರ ಕಡೆಗಳಲ್ಲೂ ಹೇಳಲಾಗಿದೆ.- ಉದಾ: ಸೂರಃ- ಆನ್‌ಆಮ್‌ನ 160, ಸೂರಃ ಕಸಹ್‌ನ ہو‎ ಮತ್ತು ಸೂರಃ 
ಅನ್ನಿಸಾದ 40ನೆಯ ಸೂಕ್ತಗಳನ್ನು ನೋಡಿರಿ. 


ಕಾಂಡ-20 


304 ಕುರ್‌ಆನ್‌ ವ್ಯಾಖ್ಯಾನ 


مَيْحِفَکو LAE‏ ہی موا be‏ کے 
ATA SPA‏ 
3551 6 اہ و جعَل 34 ہے ರ‏ ع سے 


ಅನುಸರಿಸಬೇಡ.'' ನೀವೆಲ್ಲರೂ ನನ್ನ ಕಡೆಗೇ ಮರಳಿ ಬರಬೇಕಾಗಿದೆ. ಆಗ ನೀವು ಏನು ಮಾಡುತ್ತಿದ್ದಿರ 
ಎಂಬುದನ್ನು ನಾನು ನಿಮಗೆ ತೋರಿಸಿಕೊಡುವೆನು.? ಸತ್ಕವಿಶ್ವಾಸ ಸ್ವೀಕಾರ ಮಾಡಿದವರನ್ನು ಮತ್ತು ಸತ್ಕರ್ಮ 
ವೆಸಗಿದವರನ್ನು ನಾವು ಖಂಡಿತ ಸಜ್ಜನರ ಸಾಲಿಗೆ ಸೇರಿಸಿಕೊಳ್ಳುವೆವು. 

(10-11) ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದ್ದೇವೆಂದು ಹೇಳುವವನು ಜನರಲ್ಲಿದ್ದಾನೆ.'? ಆದರೆ, 
ಅವನು ಅಲ್ಲಾಹನ ವಿಷಯದಲ್ಲಿ ಸತಾಯಿಸಲ್ಪಟ್ಟಾಗ ಜನರ" ಕಡೆಯಿಂದ. ಬರುವಂತಹ ಪರೀಕ್ಲೆಯನ್ನು 
ಅಲ್ಲಾಹನ ಯಾತನೆಯಂತೆ ಗ್ರಹಿಸಿಕೊಂಡನು.'* ನಿನ್ನ ಪ್ರಭುವಿನ ಕಡೆಯಿಂದ ಸಹಾಯವೊದಗಿದಾಗ ಇವನೇ, 


11. 'ಮುಸ್ಲಿಮ್‌, ತಿರ್ಮಿದಿ ಮೊದಲಾದವುಗಳೆ ವರದಿಯಲ್ಲಿ ಈ ಸೂಕ್ತವು ಹ. ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರ(ರ) 
ಕುರಿತು ಅವಶೀರ್ಣಗೊಂಡಿತ್ತೆಂದಿದೆ. ಅವರು 18-19 ವರ್ಷದವರಾಗಿರುವಾಗ ಇಸ್ಲಾಮ್‌ ಸ್ವೀಕರಿಸಿದರು. ತನ್ನ ಮಗನು 
ಮರಸಲ್ಮಾನನಾಗಿ ಬಿಟ್ಟನೆಂದು ಅವರ ತಾಯಿಗೆ ತಿಳಿದಾಗ, ಆಕೆ "ನೀನು ಮುಹಮ್ಮದ್‌ರನ್ನು(ಸ) ನಿರಾಕರಿಸುವವರೆಗೂ 
ನಾನು ಉಣ್ಣಲಾರೆ, ಕುಡಿಯಲಾರೆ ಮತ್ತು ನೆರಳಿನಲ್ಲಿ ಕುಳಿತುಕೊಳ್ಳಲಾರೆ. ತಾಯಿಯ ಖಣ ತೀರಿಸಬೇಕೆಂಬುದು ಅಲ್ಲಾಹನ 


ಅಪ್ಪಣೆಯಾಗಿದೆ. ' ನೀನು ನನ್ನ ಮಾತನ್ನು ಪಾಲಿಸದಿದ್ದರೆ ಅಲ್ಲಾಹನ ಆಜ್ಞೋಲ್ಲಿಂಘನೆಯಾಗುವುದು” ಎಂದಳು. ಹ. 
ಸಆದ್‌ರಿಗೇ(ರ) ಇದರಿಂದ ತುಂಬಾ ಕಳವಳವುಂಟಾಯಿತು. ಪ್ರವಾದಿವರ್ಯರ(ಸ) ಮುಂದೆ ಹಾಜರಾಗಿ ಸಂಗತಿ ತಿಳಿಸಿದರು. 
ಇದಕ್ಕಾಗಿ ಈ ಸೂಕ್ತ ಅವತೀರ್ಣಗೊಂಡಿತು. ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ 'ಮುಸ್ಲಿಮರಾಗಿದ್ದ ಇತರ ಯುವಕರಿಗೂ 
ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾದ ಸಂದರ್ಭ ಬಂದಿರಬಹುದು. ಈ - ಸ್ಪೂಕ್ತದ -ಇಂಗಿತವೇನೆಂದರೆ- ಮಾತಾಪಿತರ 
ಹಕ್ಕು ಹಕ್ಕಾಗಿಯೇ ಇದೆ. ಆದರೆ ಅವರಿಗೆ ತಮ್ಮ ಮಕ್ಕಳನ್ನು ದೇವ ಮಾರ್ಗದಿಂದ. ತಡೆಯುವ ಹಕ್ಕಿಲ್ಲ. ಆದುದರಿಂದ 
ಹೆತ್ತ ತಾಯಿ ತಂದೆಯೂ ಒಬ್ಬನನ್ನು ಶಿರ್ಕ್‌( ದೇವ ಸಹಭಾಗಿತ್ವ) ನೆಡೆಸಲು ನಿರ್ಬಂಧಿಸಿದೆ ಅವರ ಈ ಮಾತನ್ನು. 
ಲಿಸಬೇಕಾಗಿಲ್ಲ. ಹೀಗಿರುತ್ತಾ ಯಾರಾದರೂ -ಇತರರು ಹಾಗೆ ಹೇಳಿದರೆ" ಪಾಲಿಸುವ ಪ್ರಶ್ನೆಯೇ ಎಲ್ಲಿ ಬಂತು? 
: 12. ಅರ್ಥಾತ್‌" ಈ ಲೋಕದ ಸಂಬಂಧಗಳೂ 'ಅವುಗಳ ಹಕ್ಕು ಬಾಧ್ಮತೆಗಳೂ ಈ ಲೋಕದ ಮೇರೆಯ ವರೆಗೆ 
ಮಾತ್ರವಿರುತ್ತವೆ. ಕೊನೆಗೆ ಮಾತಾಪಿತರೂ ಮಕ್ಕಳೂ ತಮ್ಮ ಸೃಷ್ಟಿಕರ್ತನ ಸನ್ನಿಧಿಗೆ ಮರಳಿ ಹೋಗಲಿಕ್ಕಿದೆ. ಅಲ್ಲಿ ಪ್ರತಿಯೊಬ್ಬನ 
ವಿಜಾರಣೆಯೂ ಅವನ ವೈಯಕ್ತಿಕ ಹೊಣೆಗಾರಿಕೆಯ ಬಗೆಗಾಗಿರುವುದು. ಮಾತಾಪಿತರು ಮಕ್ಕಳನ್ನು ಪಥಬ್ರಷ್ಟಗೊಳಿಸಿದ್ದರೆ ಅವರು 
ಸಿಕ್ಕಿ ಬೀಳುವರು. ಮಕ್ಕಳು ಮಾತಾಪಿತರಿಗಾಗಿ ಪಥೆಭ್ರಷ್ಟತೆ 'ಸ್ವೀಕರಿಸಿದ್ದರೆ ಅವರಿಗೆ ಶಿಕ್ಷೆ ಸಿಗುವುದು. 

13. ಹೇಳುವವನು ಒಬ್ಬನೇ" ಆಗಿದ್ದರೂ ا"‎ ವಿಶ್ವಾಸವಿರಿಸಿದೆ" ಎಂದು ಹೇಳುವ 'ಬಧಲು ےہ‎ ವಶ್ವಾಸವಂಸಿದೆವ". 
ಎಂದು ಹೇಳುತ್ತಾನೆ. ಇಮಾಮ್‌ ಪರರು ಇದರಲ್ಲಿ ಒಂದು نے مل‎ ವಾದ ವಿಷಯವನ್ನು ಸೂಚಿಸಿದ್ದಾರೆ. ಕಪಟ 
ವಿಶ್ವಾಸಿಯು ಯಾವಾಗಲೂ 'ತನ್ನನ್ನು ಸತ್ಯವಿಶ್ವಾಸಿಗಳೆ ಕೂಟದಲ್ಲಿ ಸೇರಿಸಿಕೊಳ್ಳಲು ಪ್ರಯತ್ನಿ ಸುತ್ತಾನೆ. ತನ್ನ ಈಮಾನಿನ ಕುರಿತು 
ಪ್ರಸ್ತಾಪಿಸುವಾಗ ತಾನೂ. ಇತರ ಮೂಿಮಿನರಂತೆಯೇ ಆಗಿರುವನೋ ಎಂಬಂತೆ ತೋರಿಸಿಕೊಳ್ಳುತ್ತಾನೆ. .. 

-. 14. -ಅರ್ಥಾತ್‌- ಅಲ್ಲಾಹನ್ನ ಯಾತನೆಯನ್ನು ಭಯಪಟ್ಟು, ಸತ್ಯನಿಷೇಧ ಮತ್ತು' ಪಾಪ. ಕೃತ್ಯಗಳಿಂದ ದೂರವಾಗಿರಬೇಕಾದ 
ರೀತಿಯಲ್ಲೇ ಇವನು ದಾಸರು ಕೊಟ್ಟಂತಹ ಕಷ್ಟಗಳಿಗೆ ಹೆದರಿ ಈಮಾನ್‌ ಮತ್ತು ಪುಣ್ಯದಿಂದ ದೂರ ನಿಂತನು. 


ಕಾಂಡ-20 . 


29. ಅಲ್‌ ಅಂಕಬೂತ್‌ 306 


AE id2 5 AL الله‎ SIS ಫಹ 
pe ರಪ: کت الع اتا امنوا د لیعلمع‎ 
es 807 ioe 


“ನಾವಂತೂ ನಿಮ್ಮ ಜೊತೆಗಿದ್ದೆವು" ಎಂದು ಹೇಳುವನು. ಲೋಕವಾಸಿಗಳ ಮನಸ್ಸಿನ ಸ್ಥಿತಿಯು ಅಲ್ಲಾಹನಿಗೆ 
ಚೆನ್ನಾಗಿ ತಿಳಿದಿಲ್ಲವೇ? . ಸತ್ಯವಿಶ್ವಾಸಿಗಳು ಯಾರು ಹಾಗೂ ಕಪಟ ವಿಶ್ವಾಸಿಗಳು ಯಾರು ಎಂಬುದು 
ನಿಶ್ಚಯವಾಗಿಯೂ ಅಲ್ಲಾಹನಿಗೆ ಅರಿಯಲೇಬೇಕಾಗಿದೆ.' * 
(12-13) ಈ ಸತ್ಯನಿಷೇಧಿಗಳು ಸತ್ಯವಿಶ್ವಾಸಿಗಳೊಡನೆ, "ನೀವು ನಮ್ಮ ಮಾರ್ಗವನ್ನನುಸರಿಸಿರಿ. ನಿಮ್ಮ 
ದೋಷಗಳನ್ನು ನಾವು ನಮ್ಮ ಮೇಲೆ ಹೊತ್ತುಕೊಳ್ಳುತ್ತೇವೆ" ಎನ್ನುತ್ತಾರೆ.” ವಸ್ತುತಃ ಇವರ ದೋಷಗಳ 
'| ಪೈಕಿ ಸ್ವಲ್ಪವನ್ನೂ ಅವರು ತಮ್ಮ ಮೇಲೆ ಹೊತ್ತುಕೊಳ್ಳುವವರಲ್ಲ.!* ನಿಸ್ಸಂದೇಹವಾಗಿಯೂ ಅವರು ಸುಳ್ಳು 
ಹೇಳುತ್ತಿದ್ದಾರೆ. ಖಂಡಿತವಾಗಿಯೂ ಅವರು ತಮ್ಮ ಹೊರೆಯನ್ನೂ ಹೊರುವರು ಮತ್ತು ತಮ್ಮ 


15. ಅರ್ಥಾತ್‌- 'ಈಗಂತು ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಸತ್ಯನಿಷೇಧಿಗಳಲ್ಲಿ ಸೇರಿಕೊಂಡನು ಮತ್ತು ಸತ್ಯವಿಶ್ವಾಸಿಗಳನ್ನು 
ತೊರೆದನು. ಆದರೆ ಈ ಧರ್ಮಕ್ಕಾಗಿ ಜೀವದ ಹಂಗು ತೊರೆದು ಹೋರಾಟ ನಡೆಸಿದವರಿಗೆ ಅಲ್ಲಾಹನು ವಿಜಯ ಪ್ರದಾನ 
ಮಾಡಿದಾಗ ಈ" ವ್ಯಕ್ತಿ ವಿಜಯದ ಫಲದಲ್ಲಿ ಪಾಲು ಪಡೆಯಲಿಕ್ಕಾಗಿ ಬಂದು ಹಾಜರಾಗುವನು. ಅವನು ಮುಸ್ಲಿಮರೊಡನೆ - 
ಮನಸ್ಸಿನಲ್ಲಂತು ನಾವು ನಿಮ್ಮೊಂದಿಗೆಯೇ ಇದ್ದೆವು ಎನ್ನುವನು. ಇಲ್ಲಿ ಒಂದು ವಿಷಯವನ್ನು ತಿಳಿದಿರಬೇಕು. ಅದಾವುದೆಂದರೆ- 
ಅಸಹನೀಯ ಹಿಂಸೆ ನಷ್ಟ ಅಥವಾ ಅತಂತ ಭಯಾವಸ್ಥೆಯಲ್ಲಿ ಯಾರಾದರೂ ಕುಫ್ರ್‌ ವಚನವನ್ನು ಉಚ್ಚರಿಸಿ ತನ್ನನ್ನು 
ತಾನೇ ರಕ್ಷಿಸಿಕೊಳ್ಳುವುದು ಧರ್ಮಶಾಸ್ತ್ರದ ಪ್ರಕಾರ ತಪ್ಪಲ್ಲ. ಆದರೆ ಅವನು ಹಾರ್ದಿಕವಾಗಿ ಈಮಾನಿನಲ್ಲಿ ಸ್ಥಿರವಾಗಿರಬೇಕು. 
ಏನಿದ್ದರೂ ವಿವಶಾವಸ್ಥೆಯಲ್ಲಿ ತನ್ನ ಪ್ರಾಣವನ್ನು ರಕ್ತಿಸಿಕೊಳ್ಳಲಿಕ್ಕಾಗಿ 'ಕುಫ್ರ್‌' ಪ್ರಕಟಿಗೊಳಿಸುವವನಿಗೂ ವೈಚಾರಿಕವಾಗಿ ಇಸ್ಲಾಮನ್ನು 
ಸತ್ಮವೆಂದು ನಂಬಿದರೂ ವಿಶ್ವಾಸೀ ಜೀವನದ ಗಂಡಾಂತರಗಳನ್ನೂ ಅಪಾಯಗಳನ್ನೂ ಕಂಡು ಸತ್ಕನಿಷೇಧಿಗಳ ಜೊತೆ ಸೇರಿಕೊಳ್ಳುವ 
ಸೆಮಯ ಸಾಧಕನಿಗೂ ತುಂಬಾ ವ್ಯತ್ಯಾಸವಿದೆ. ' ۱ 

16. ಅರ್ಥಾತ್‌- ಸತ್ಯವಿಶ್ವಾಸಿಗಳ ಈಮಾನ್‌ ಮತ್ತು ಕಪಟ ವಿ ಶ್ವಾಸಿಗಳೆ ಕಾಪಟ್ಕವು ಬಹಿರಂಗಗೊಳ್ಳೆಲಿಕ್ಯಾಗಿಯೇ 
ಅಲ್ಲಾಹನು ಪರೀಕ್ಷಾ ಸಂದರ್ಭಗಳನ್ನು ಆಗಾಗ ತರುತ್ತಾನೆ. ಇದೇ ವಿಷಯವನ್ನು ಸೂರಃ ಆಲಿ ಇಮ್ರಾನಿನಲ್ಲೂ (179ನೆಯ 
ಸೂಕ್ತ) ಹೇಳಲಾಗಿದೆ. 

: 17. ಇವರ ಈ ಮಾತಿನ ತಾತ್ಸರ್ಯವೇನೆಂದರೆ ಮೊದಲನೆಯದಾಗಿ ಮರಣಾನಂತರ ಜೀವನ, ಪುನರುಶ್ನಾನ, 'ವಿಚಾರಣೆ,, 
ಲೆಕ್ಕಾಚಾರ, ಸತ್ಸಲ ಶಿಕ್ಷೆ ಇವೆಲ್ಲ ಅರ್ಥಹೀನ. ಇನ್ನು ಒಂದು ವೇಳೆ ಇನ್ನೊ೦ದು ಜೀವನವಿದೆ ಮತ್ತು ಅದರಲ್ಲಿ ವಿಚಾರಣೆ 
ನಡೆಯಲಿದೆ ಎಂದೇ ಆದರೂ ಅಲ್ಲಾಹನ ಮುಂದೆ, ನಿಮ್ಮ ಪಾಪ ಪುಣ್ಮಗಳೆನ್ನೆಲ್ಲಾ ನಾವೇ ಹೊತ್ತುಕೊಳ್ಳುತ್ತೇವೆ. ನೀವು ನಾವು 
ಹೇಳುವಂತೆ ಈ ಹೊಸ ಧರ್ಮವನ್ನು ಬಿಟ್ಟು ಬಿಡಿರಿ ಮತ್ತು ನಿಮ್ಮ ಪೂರ್ವಿಕರ ಧರ್ಮದ ಕಡೆಗೆ ಮರಳಿ ಬಿಡಿರಿ. 

18. ಅರ್ಥಾತ್‌- ಅಲ್ಲಾಹನ ಬಳಿ: ಬೇರೆಯವರ ಹೊಣೆಯನ್ನು ತನ್ನ ಮೇಲೆ ಹೇರಿಕೊಳ್ಳುವುದೇ ಅಸಾಧ್ಯವಾದ ವಿಷಯ. 
ಒಂದು ವೇಳೆ ಹೀಗೆ ಆದರೂ ಕುಫ್ರ್‌ ಮತ್ತು ಶಿರ್ಕ್‌ನ- ಪರಿಣಾಮ ಒಂದು ಉರಿಯುವ -ನರಕದ ರೂಪದಲ್ಲಿ ಮುಂದೆ ಬಂದಾಗ 
"ಸ್ಕಾಮೂ, ನನ್ನ ಹೇಳಿಕೆಯ ಪ್ರಕ ಈಮಾನನ್ನು ಬಿಟ್ಟು ಧರ್ಮಬ್ರಷ್ಟತೆಯ ಮಾರ್ಗವನ್ನು ಕೈಗೊಂಡಿದ್ದ ಈತನನ್ನು ತಾವು 

'| رد‎ ಸ್ಪರ್ಗಕ್ಕಿ ಕಳುಹಿಸಿ ಬಿಡಿರಿ. ನಾನು ನನ್ನ ಕುಫ್ರ್‌ನೊಂದಿಗೆ ಅವನ ಕುಫ್ರ್‌ನ ಶಿಕ್ಷೆಯನ್ನೂ - ಅನುಭವಿಸಲು ಸಿದ್ಧನಿದ್ದೇನೆ” 

"| ಎಂದು ಹೇಳುವ ಧೈರ್ಯ ಯಾರಿಗೆ ತಾನೇ ಇದ್ದೀತು? 


ಕಾಂಡ-20 


306 ಕುರ್‌ಆನ್‌ ವ್ಯಾಖ್ಯಾನ 


۱ 
SSE کنا کا نوا‎ IE G5 gui E 
LEU NL Msg CF قزر‎ ES 


FSR Px ےہ سم ا سکیس‎ 
SLE ET الشزقاث مع فلوم ہ‎ 
ಹೊರೆಗಳೊಂದಿಗೆ ಇತರ ಅನೇಕ ಹೊರೆಗಳನ್ನೂ ಹೊರುವರು.” ಪುನರುತ್ನಾನ ದಿನ ಅವರು ಮಾಡುತ್ತಿದ್ದ 
ಸುಳ್ಳು ಸೃಷ್ಟನೆಗಳ ವಿಚಾರಣೆಯು ಖಂಡಿತವಾಗಿಯೂ ನಡೆಯುವುದು.* 
(14-15) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ಕಳುಹಿಸಿದೆವು.?! ಅವರು ಅವರ ನಡುವೆ ಐವತ್ತು 
ಕಡಿಮೆ ಒಂದು ಸಾವಿರ ವರ್ಷಗಳಿದ್ದರು.* ಕೊನೆಗೆ ಆ ಜನರು ಅಕ್ರಮಿಗಳಾಗಿದ್ದ ಸ್ಥಿತಿಯಲ್ಲಿ ಅವರನ್ನು 


19. ಅರ್ಥಾತ್‌- ಅವರು ಅಲ್ಲಾಹನ ಬಳಿ ಇತರರ ಭಾರವನ್ನು ಹೊರಲಾರರಾದರೂ ಇಮ್ಮಡಿ ಹೊರೆ ಹೊರುವುದರಿಂದ 
ಪಾರಾಗಲಿಕ್ಕೂ ಅವರಿಗೆ ಸಾಧ್ಯವಾಗಲಾರದು. ಸ್ವತಃ ಪಥಬ್ರಷ್ಟರಾದುದರ ಹೊರೆ ಒಂದು. ಇತರರನ್ನು ಪಥಭ್ರಷ್ಟರನ್ನಾಗಿ ಮಾಡಿದು 
ದರ ಅಥವಾ ಪಥಭ್ರಪ್ಟತೆಗೆ ಒತ್ತಾಯಪಡಿಸಿದುದರ ಹೊರೆ ಇನ್ನೊಂದು. ಪವಿತ್ರ ಕುರ್‌ಆನಿನಲ್ಲಿ ಬೇರೊಂದು ಕಡೆ ಈ 
ನಿಯಮವನ್ನು ಬೇರೆ ಮಾತುಗಳಲ್ಲಿ ವಿವರಿಸಲಾಗಿದೆ; "ಅವರು ಪುನರುತ್ನಾನ ದಿನ ತಮ್ಮ ಹೊರೆಯನ್ನು ಸಂಪೂರ್ಣವಾಗಿ ಹೊರಲಿಕ್ಕಾಗಿ 
ಮತ್ತು ಅವರು ಜ್ಞಾನವಿಲ್ಲದೆ ಪಥಭ್ರಷ್ಟಗೊಳಿಸುತ್ತಿದ್ದವರ ಹೊರೆಗಳ ಒಂದಂಶವನ್ನೂ ಹೊರಲಿಕ್ಕಾಗಿ." (ಅನ್ನಹ್ನ್‌: 25) 

20. 'ಸುಳ್ಳು ಸೃಷ್ಟನೆಗಳು' ಎಂದರೆ-"ನೀವು ನಿಮ್ಮ ಮಾರ್ಗವನ್ನು ಅನುಸರಿಸಿರಿ. ನಿಮ್ಮ ಪಾಪಗಳನ್ನು ನಾವು ವಹಿಸಿ 
ಕೊಳ್ಳುವೆವು” ಎಂಬ ಸತ್ಮನಿಷೇಧಿಗಳ ಮಾತಿನಲ್ಲಿ ಅಡಕವಾಗಿರುವ ಸುಳ್ಳುಗಳು. ಅವರು ಈ ಮಾತುಗಳನ್ನು ಎರಡು ಪೂರ್ವ 
ಕಲ್ಪನೆಗಳ ಆಧಾರದಲ್ಲಿ ಹೇಳುತ್ತಿದ್ದರು- 1) ಅವರು ಅನುಸರಿಸುತ್ತಿದ್ದ ಬಹುದೇವವಾದದ- ಮತವು ಸತ್ಯಪೂರ್ಣವಾಗಿದೆ 
ಮತ್ತು ಹ. ಮುಹಮ್ಮದ್‌ರ(ಸು) ಏಕದೇವತ್ವದ ಮತವು ತಪ್ಪಾಗಿದೆ ಎಂಬುದು. 2) ಯಾವುದೇ ವಿಚಾರಣಾ ದಿನ ಇಲ್ಲ 
ಎಂಬುದು. ಈ ಪೂರ್ವ ಕಲ್ಪನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ಬಳಿಕ ಅವರು ಒಬ್ಬ ಮುಸ್ಲಿಮರೊಡನೆ- ನಿಮ್ಮ ದೃಷ್ಟಿಯಲ್ಲಿ 
ಕುಫ್ರ್‌ ಒಂದು ಅಪರಾಧವೇ ಎಂದಾದರೆ, ಹಾಗೂ ಪುನರುತ್ಥಾನ ಸಂಭವಿಸಲಿದ್ದು ಅದರಲ್ಲಿ ಈ ಪಾಪದ ಬಗ್ಗೆ ವಿಚಾರಣೆಯೂ 
ನಡೆಯಲಿದೆ ಎಂದಿದ್ದರೆ ಬಿಡಿ, ನಿಮ್ಮ ಆ ಪಾಪವನ್ನು ನಾವು ನಮ್ಮ ಮೇಲೆ ಹೊತ್ತುಕೊಳ್ಳುತ್ತೇವೆ. ನೀವು ನಮ್ಮ ಮೇಲೆ 
ಹೊಣೆ ವಹಿಸಿಕೊಟ್ಟು ಮುಹಮ್ಮದರ(ಸ) ಧರ್ಮವನ್ನು ಬಿಟ್ಟು ಪೂರ್ವಿಕರ ಮತಕ್ಕೆ ಮರಳಿ ಬನ್ನಿರಿ ಎನ್ನುತ್ತಿದ್ದರು. ಈ 
ವಿಷಯದಲ್ಲಿ ಇನ್ನೂ ಎರಡು ಸುಳ್ಳು ಮಾತುಗಳು ಸೇರಿದ್ದುವು- 1) ಒಬ್ಬನು ಇನ್ನೊಬ್ಬನು ಹೇಳಿದ ಪ್ರಕಾರ ಅಪರಾಧ 
ಮಾಡಿದರೆ ಅವನ ಸಂಪೂರ್ಣ ಹೊಣೆಯನ್ನು ಹೇಳಿದಾತನು ಹೊತ್ತುಕೊಳ್ಳುತ್ತಾನೆಂಬ ಅವರ ಭಾವನೆ. 2) ಪುನರುತ್ನಾನ ದಿನ 
ತಾವು ಅವರ ಹೊಣೆಯನ್ನು ನಿಜಕ್ಕೂ ಹೊತ್ತು; ಕೊಳ್ಳುವೆವೆಂಬ ಸುಳ್ಳು ಭರವಸೆ. ಏಕೆಂದರೆ ನಿಜಕ್ಕೂ ಪುನರುತ್ಥಾನ ಸಂಭವಿಸಿದಾಗ, 
ಅವರ ನಿರೀಕ್ಸೆಗಳಿಗೆ ವಿರುದ್ಧವಾಗಿ ನರಕವು ಅವರ ಕಣ್ಣ ಮುಂದೆಯೇ ಇರುವುದು. ಆಗ ಅವರು "ತಮ್ಮ ಕುಫ್ಸ್‌ನ 
ಶಿಕ್ಷೆಯನ್ನು ಅನುಭವಿಸುವುದರೊಂದಿಗೆ ತಾವು ಭೂಲೋಕದಲ್ಲಿ ದುಷ್ಟೇರಣೆ ಕೊಟ್ಟು ಪಥಭ್ರಷ್ಟರನ್ನಾಗಿ ಮಾಡಿದ್ದ ಇತರರ 
ಪಾಪಗಳ ಸಂಪೂರ್ಣ ಹೊಣೆಯನ್ನೂ ಹೊರಲು ಎಷ್ಟು ಮಾತ್ರಕ್ಕೂ ಸಿದ್ಧರಿರಲಾರರು. k 

21. ತುಲನೆಗಾಗಿ ನೋಡಿರಿ- ಆಲಿ ಇಮ್ರಾನ್‌: 33-34, ಅನ್ನಿಸಾ: 163, ಅಲ್‌ ಅನ್‌ಆಮ್‌: 84, ಅಲ್‌ ಅಟ್‌ರಾಫ್‌ 59-64, 
ಯೂನುಸ್‌: 71-73, ಹೂದ್‌: 25-48, ಅಲ್‌ .ಅಂಬಿಯಾ: 76-77, ಅಲ್‌ ಮೂಮಿನೂನ್‌: 23-30, ಅಲ್‌ ಫುರ್ಕಾನ್‌: 37, 
ಅಶ್ಯುಅರಾ: 105-123, ಅಸ್ಸಾಪ್ಸಾತ್‌: 75-82, ಅಲ್‌ ಕೆಮರ್‌: 9-15, ಅಲ್‌ ಹಾಕ್ಕಃ: 11-12 ಮತ್ತು ಸೂರಃ ನೂಹ್‌ ನೋಡಿರಿ. 

22. ಹ. ನೂಹ್‌ರ(ಲ) ಪ್ರಾಯವು ಒಂಬೈನೂರ ಐವತ್ತು ಆಗಿತ್ತೆಂದು ಇದರ ಅರ್ಥವಲ್ಲ. ಪ್ರವಾದಿತ್ವ ಸ್ಥಾನಕ್ಕೆ 
ನೇಮಕವಾದಂದಿನಿಂದ ಚಂಡಮಾರುತದವರೆಗೆ ಸಂಪೂರ್ಣ ಒಂಬೈನೂರ ಐವತ್ತು ವರ್ಷಗಳ ವರೆಗೆ ಹ. ನೂಹ್‌ರು(ಅ) ಆ 
ಅಕ್ರಮಿ ಹಾಗೂ ದಾರಿಗೆಟ್ಟ ಜನಾಂಗದ ಸುಧಾರಣೆಗಾಗಿ ಪ್ರಯತ್ನ ನಡೆಸುತ್ತಲೇ ಇದ್ದರು ಎಂದು ಇದರರ್ಥ. ಇಷ್ಟು ದೀರ್ಫ 
ಕಾಲದವರೆಗೆ ಅವರ ಅತಿರೇಕಗಳನ್ನು ಸಹಿಸುತ್ತಲಿದ್ದೂ ಅವರು ಅಧೀರರಾಗಿರಲಿಲ್ಲ. ಇಲ್ಲಿ ಹೇಳಲುದ್ದೇಶಿಸಿರುವ ವಿಷಯ ಇದುವೇ 
.] ಆಗಿದೆ. ಸತ್ಯವಿಶ್ವಾಸಿಗಳಿಗೆ- ನಿಮಗಂತು ಅಕ್ರಮ ಅತ್ಕಾಚಾರಗಳನ್ನು ಸಹಿಸುತ್ತಾ ಐದಾರು ವರ್ಷಗಳು ಮಾತ್ರ ಕಳೆದಿವೆಯಸ್ಟೆ. 
ನಿರಂತರ ಒಂಭತ್ತೂವರೆ ಶತಮಾನಗಳ ವರೆಗೂ ಸಂಕಷ್ಟಗಳನ್ನು ಎದುರಿಸುತ್ತಲೇ ಇದ್ದ ಹ. ನೂಹ್‌ರ(ಅ) ಸಹನೆ ಮತ್ತು 
"| ಸೇರ್ಯಗಳನ್ನು ಕಂಡಿರಾ? ಎಂದು ತೋರಿಸಿಕೊಡಲಾಗುತ್ತಿದೆ. § 3 


ಕಾಂಡ-20 


29. ಅಲ್‌ ಅಂಕಬೂಶ್‌ 307 


sedis es So 


pe 2د‎ »°_  ےیروو‎ ದೆ ೫1> ಪಿ ೨ 
53 66 اللہ‎ ಲೌ بن‎ SUE ون شزاشكا‎ 3S dK 
ےدووروے۔ اپ‎ I تر نے‎ 

BE) لک‎ SNS دوب الا‎ SSE AMS 
الد َجَعُوْكِٹو إِن ٹک‎ NEES CLES SY MSs 


ಚಂಡಮಾರುತವು ಬಂದಾವರಿಸಿತು.೫ ತರುವಾಯ ನೂಹರನ್ನೂ ನಾವೆಯವರನ್ನೂ* ನಾವು a 
ಮತ್ತು ಲೋಕದ ಜನತೆಗಾಗಿ ಅದನ್ನೊಂದು ಪಾಠಶಬೋಧಕ ಸಂಕೇತವಾಗಿ ಮಾಡಿಬಿಟ್ಟೆವು. 

(16-18) ಮತ್ತು ಇಬ್‌ರಾಹೀಮ್‌ರನ್ನು ರವಾನಿಸಿದೆವು.* ಅವರು ತಮ್ಮ ಜನಾಂಗದೊಡನೆ ಹೀಗೆ 
ಹೇಳಿದ ಸಂದರ್ಭ(ವನ್ನು ಸ್ಮರಿಸಿರಿ) "ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ ಮತ್ತು ಅವನನ್ನು ಭಯಪಡಿರಿ.” 
ನೀವು ಅರಿಯುವವರಾಗಿದ್ದರೆ ಇದು ನಿಮಗೆ ಉತ್ತಮವಾಗಿದೆ. ನೀವು ಅಲ್ಲಾಹನನ್ನು ಬಿಟ್ಟು ಯಾವುದನ್ನೆಲ್ಲಾ 
ಪೂಜಿಸುತ್ತೀರೋ ಅವು ಕೇವಲ ವಿಗ್ರಹಗಳಾಗಿವೆ ಮತ್ತು ನೀವು ಒಂದು ಸುಳ್ಳನ್ನು ಸೃಷ್ಟಿಸುತ್ತಿರುವಿರಿ.* 
ವಾಸ್ತವದಲ್ಲಿ ಅಲ್ಲಾಹನ ಹೊರತು ನೀವು ಯಾರನ್ನು ಪೂಜಿಸುತ್ತೀರೋ ಅವರು ನಿಮಗೆ ಯಾವುದೇ 
ಜೀವನಾಧಾರ ನೀಡುವ ಅಧಿಕಾರ ಹೊಂದಿಲ್ಲ.” ಅಲ್ಲಾಹನಿಂದ ಜೀವನಾಧಾರ ಯಾಚಿಸಿರಿ. ಅವನ ದಾಸ್ಯ- 
ಆರಾಧನೆಯನ್ನೇ ಮಾಡಿರಿ ಮತ್ತು ಅವನಿಗೆ ಕೃತಜ್ಞತೆ ಸಲ್ಲಿಸಿರಿ. ನೀವು ಅವನ. ಕಡೆಗೇ ಮರಳಿಸಲ್ಲ 9002 


23. ಅರ್ಥಾತ್‌: ಅವರು ತಮ್ಮ ಅಕ್ರಮ ಹರ್ಯಗಳಲ್ಲಿ ನಿರತರಾಗಿದ್ದ ಸ್ಥಿತಿಯಲ್ಲೇ ಚಂಡಮಾರುತ ಬಂತು. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ "ಅವರು ಚಂಡಮಾರುತ ಬರುವುದಕ್ಕೆ ಮುಂಚೆ ತಮ್ಮ ಅಕ್ರಮಗಳನ್ನು ಬಿಟ್ಟು ಬಿಡುತ್ತಿದ್ದರೆ ಅಲ್ಲಾಹ್‌ 
ಅವರ ಮೇಲೆ ಯಾತನೆ ಎರಗಿಸುತ್ತಿರಲಿಲ್ಲ. 

24. ಅರ್ಥಾತ್‌- ಹ. ನೂಹ್‌ರನ್ನು(ಅ) ನಂಬಿದವರನ್ನು ಮತ್ತು ಅಲ್ಲಾಹನು ನಾವೆಗೇರಲು ಅನುಮತಿ 'ಕೊಟ್ಟವರನ್ನು. 

"| ಸೂರಃ ಹೂದ್‌ನಲ್ಲಿ (40ನೆಯ ಸೂಕ್ತ) ಇದರ ವಿಶದೀಕರಣವಿದೆ. ಸ 

25. ಇದರ ಅರ್ಥ, ನೂಹ್‌ರ(ಅ) ಜನಾಂಗದವರ ಮೇಲೆ ಯಾತನೆ ಎರಗಿದ ಈ ಘಟನೆಯನ್ನು ಅನಂತರದವರಿಗೆ 
ಒಂದು ಪಾಠ ಬೋಧಕ ಸಂಕೇತವನ್ನಾಗಿ ಮಾಡಲಾಯಿತೆಂದೂ ಆಗಬಹುದು. ಆದರೆ, ಇಲ್ಲಿ ಮತ್ತು ಸೂರಃ ಕಮರ್‌ನಲ್ಲಿ 
(13-15ನೆಯ ಸೂಕ್ತಗಳಲ್ಲಿ) ಈ ಮಾತನ್ನು ವಿವರಿಸಿರುವ ಶೈಲಿಯಿಂದ ಸ್ಪಷ್ಟವಾಗುವುದೇನೆಂದರೆ ಈ ಬೋಧಪ್ರದ ಕುರುಹು 
ಪರ್ವತದ ಶಿಖರದಲ್ಲಿ ಅನೇಕ ಶತಮಾನಗಳವರೆಗೂ ಬಿದ್ದುಕೊಂಡಿದ್ದ ನಾವೆಯಾಗಿದ್ದು, ಈ ಪ್ರದೇಶದಲ್ಲಿ ಒಂದಾನೊಂದು 
ಕಾಲದಲ್ಲಿ ಪ್ರಚಂಡ ಚಂಡಮಾರುತ ಬಂದ ಪರಿಣಾಮವಾಗಿ ನಾವೆಯು ಪರ್ವತದ ಮೇಲೆ ಹೋಗಿ ನಿಂತಿತು ಎಂದು 
ಅನಂತರದ ಪೀಳಿಗೆಗೆ ತಿಳಿಸುತ್ತಲಿತ್ತು. 

26. ತುಲನೆಗಾಗಿ ಅಧ್ಯಾಯ ಅಲ್‌ ಬಕರಃದ 15, 16 ಮತ್ತು 35ನೆಯ ರುಕೂಲ್‌, ಆಲಿ ಇಮ್ರಾನ್‌-7, ಅಲ್‌ ಅನ್‌ಆಮ್‌- 
9, ಹೂಬ್‌-7, ಇಬ್‌ರಾಹೀಮ್‌-6, ಅಲ್‌ ಹಿಜ್ಸ್‌-4, ಮರ್ಯಮ್‌-3, ಅಲ್‌ ಅಂಬಿಯಾ:5, ಅಶ್ಕುಅರಾ-5, ಅಸ್ಸಾಫ್ಸಾತ್‌-3, 
ಅರು ಖ್‌ರುಫ್‌-3 ಮತ್ತು ಅದ್ದಾರಿಯಾತ್‌ನ 2ನೆಯ ರುಕೂಲ್‌ಗಳನ್ನು ನೋಡಿರಿ. 

"2. ಅರ್ಥಾತ್‌- ಅವನೊಂದಿಗೆ "ಇತರರನ್ನು ಆರಾಧಿಸುವುದನ್ನು ಮತ್ತು ಅವನ ಆಜ್ಞೋಲ್ಲಂಘನೆ ಮಾಡುವುದನ್ನು ಭಯಪದಿರಿ. 

28. ಅರ್ಥಾತ್‌- ನೀವು ನಿರ್ಮಿಸುತಿ ಶಿರುವುದು ಈ ವಿಗ್ರಹಗಳನ್ನಲ್ಲ, ನಿಜವಾಗಿ ನೀವು ಒಂದು ಸುಳ್ಳನ್ನು ನಿರ್ಮಿಸುತ್ತಿದ್ದೀರಿ. 
ಈ ಮೂರ್ತಿಗಳ ಅಸ್ತಿತ್ವವೇ ಸ್ವಯಂ ಒಂದು ಸುಳ್ಳಾಗಿರುತ್ತದೆ. ಇವುಗಳ ಬಗೆಗೆ ನಿಮಗಿರುವ ನಂಬಿಕೆಗಳೆಲ್ಲ ವೊ ಸುಳ್ಳಾಗಿವೆ. 
ಇವುಗಳನ್ನು ನೀವು ನಿಮ್ಮ بن‎ ಮತ್ತು ಕಲ್ಪನೆಗಳಿಂದ ಸೃಷ್ಟಿಸಿಕೊಂಡಿರುತ್ತೀರಿ. 

29. ಈ ಕೆಲವು ಮಾತುಗಳಲ್ಲಿ ಹ.ಇಬ್‌ರಾಹೀಮ್‌ರು(ಆಅ) ವಿಗ್ರಹಾರಾಧನೆಯ ವಿರುದ್ಧ ಸಕಲ ಸಮರ್ಪಕವಾದ ಆಧಾರ 
ಪ್ರಮಾಣಗಳನ್ನು ಒಟ್ಟುಗೂಡಿಸಿಟ್ಟು ಬಿಟ್ಟಿದ್ದಾರೆ. ಯಾರನ್ನಾದರೂ ಆರಾಧ್ಯನನ್ನಾಗಿ ಮಾಡಬೇಕಾದರೆ ಸ ಸಮರ್ಪಕವಾದ ಕಾರಣವಿರ 


ಕಾಂಡ-20 


308 : ಕುರ್‌ಆನ್‌ ವ್ಯಾಖ್ಯಾನ 


AOA SAF ESA SEE 
HME SD I MLNS 


اس سر 


73 314 2% esi “| HH WY 
SN ELMS ING SABE الازض‎ SL ٹن‎ 
ನೀವು ಸುಳ್ಳಾಗಿಸುತ್ತೀರಾದರೆ ನಿಮಗಿಂತ ಮುಂಚೆ ಅನೇಕ ಜನಾಂಗಗಳು ಸುಳ್ಳಾಗಿಸಿವೆ.* ಸುಸ್ಪಷ್ಟವಾಗಿ 
ಸಂದೇಶವನ್ನು ತಲಪಿಸಿ ಬಿಡುವ ಹೊರತು ಯಾವ ಹೊಣೆಗಾರಿಕೆಯೂ ಸಂದೇಶವಾಹಕನ ಮೇಲಿಲ್ಲ." 
(19-23) ಅಲ್ಲಾಹನು"! ಸೃಷ್ಟಿಯ ಆರಂಭ ಹೇಗೆ ಮಾಡುತ್ತಾನೆ ಅನಂತರ ಹೇಗೆ ಅದರ ಪುನರಾವರ್ತನೆ 
ಮಾಡುತ್ತಾನೆ ಎಂಬುದನ್ನು ಇವರೆಂದೂ ನೋಡಲಿಲ್ಲವೇ? ನಿಶ್ಚಯವಾಗಿಯೂ ಇದು (ಈ ಪುನರಾವರ್ತನೆ) 
ಅಲ್ಲಾಹನಿಗೆ ಅತಿ ಸುಲಭವಾಗಿದೆ. ಅವನು ಸೃಷ್ಟಿಯ ಆರಂಭ ಹೇಗೆ ಮಾಡಿರುತ್ತಾ; ನೆಂಬುದನ್ನು ಭೂಮಿಯ 


ಮೇಲೆ. “ಸಂಚರಿಸಿ ನೋಡಿರಿ ಎಂದು ಅವರೊಡನೆ ಹೇಳಿರಿ. ಮುಂದೆ ಅಲ್ಲಾಹನು ಎರಡನೇ ಬಾರಿಯೂ 


ಬೇಕಾದುದು ಅಗತ್ಯ. ಅವುಗಳಲ್ಲಿ ಒಂದನೆಯ ಸಮರ್ಪಕವಾದ ಕಾರಣ- ಆ ವಸ್ತು ಅಥವಾ ವ್ಯಕ್ತಿ ಆರಾಧ್ಯನಾಗುವ ಹಕ್ಕನ್ನು 
ಪಡೆದಿರುವುದು. ಎರಡನೆಯ ಕಾರಣವು ಅದು ಮನುಷ್ಯನನ್ನು ಸೃಷ್ಟಿಸಿರಬೇಕಾದುದು. ಮೂರನೆಯ ಕಾರಣ- ಅದು ಮಾನವನನ್ನು 
ಪೋಷಿಸುವ ವೃವಸ್ಥೆ ಮಾಡಿರಬೇಕಾದುದು. ನಾಲ್ಕನೆಯ ಕಾರಣ ಮಾನವನ ಭವಿಷ್ಯವು ಅದರ ಅನುಗ್ರಹವನ್ನು ಅವಲಂಬಿಸಿರ 

| ಬೇಕಾದುದು. ಹ. ಇಬ್‌ರಾಹೀಮ್‌ರು(ಲ), ಈ, ನಾಲ್ಕು ಕಾರಣಗಳೆ ಪೈಕಿ ಯಾವುದೂ ವಿಗ್ರಹಾರಾಧನೆಯ ಪರವಾಗಿರುವುದಿಲ್ಲ, 
ಎಲ್ಲವೂ ಅಪ್ಪಟ ಏಕದೇವಾರಾಧನೆಯನ್ನು ಮಾತ್ರ ಸಮರ್ಥಿಸುತ್ತವೆ ಎಂದು ಸ್ಪಷ್ಟಪಡಿಸಿದರು. "ಅವು ವಿಗ್ರಹಗಳು ಮಾತ್ರ" 
ಎಂದು ಹೇಳಿ ಅವರು ಒಂದನೆಯ ಕಾರಣವನ್ನು ಮುಗಿಸಿ ಬಿಟ್ಟರು. "ನೀವು ಅವುಗಳ 'ನಿರ್ಮಾಪಕರು” ಎಂದು ಹೇಳಿ ಎರಡನೆಯ 
ಕಾರಣವನ್ನು ಮುಗಿಸಿದರು. ತರುವಾಯ ಅವು ನಿಮಗೆ ಯಾವುದೇ ತರದ ಜೀವನಾಧಾರವನ್ನು ಸ್ವಲ್ಪವೂ ಕೊಡಲಾರವು ಎಂದು 
ಮೂರನೆಯ ಕಾರಣವನ್ನು ಮುಗಿಸಿದರು. ಕೊನೆಗೆ-' ನಮಗೆ ಅಲ್ಲಾಹನ ಕಡೆಗೇ 'ಮರಿಳಲಿಕ್ಕಿರುವುದೇ ವಿನಾ ಆ ಮೂರ್ತಿಗಳ 
ಕಡೆಗಲ್ಲ. ಆದುದರಿಂದ ನಿಮ್ಮ ಅಂತಿಮ ಪರಿಣಾಮ ಮತ್ತು ನಿಮ್ಮ ಪರಲೋಕ ಜೀವನವನ್ನು ಸುಧಾರಿಸುವುದೂ ಕೆಡಿಸುವುದೂ 
ಇವರ ಅಧಿಕಾರದಲ್ಲಿಲ್ಲ. ಅದಿರುವುದು ಅಲ್ಲಾಹನ ಅಧಿಕಾರದಲ್ಲಿ ಮಾತ್ರ ಎಂದು ಹೇಳಿದರು. 

30. ಅರ್ಥಾತ್‌- ನೀವು ನನ್ನ ಏಕದೇವತ್ವದ ಆಹ್ವಾನವನ್ನೂ ನಿಮ್ಮ ಪಾಲಕಪ್ರಭುವಿನ ಕಡೆಗೆ ನಿಮಗೆ ಮರಳಲಿಕ್ಕಿದೆ 
ಮತ್ತು ನಿಮ್ಮ ಕರ್ಮಗಳ ಲೆಕ್ಕಾಚಾರ ಕೊಡಲಿಕ್ಕಿದೆ ಎಂಬ 'ವಾರ್ತೆಯನ್ನೂ ಸುಳ್ಳಾಗಿಸುತ್ತಿರುವುದೇನೂ ಹೊಸ ಸಂಗತಿಯಲ್ಲ. 
ಇತಿಹಾಸದಲ್ಲಿ .. ಇದಕ್ಕೆ ಮುಂಚೆಯೂ ಅನೇಕ ಪ್ರವಾದಿಗಳು (ಉದಾ: ಹೆ. ನೂಹ್‌, ಹೆ. ಹೂದ್‌, ಹ. ಸಾಲಿಹ್‌(ಅ) 
ಮುಂತಾದವರು) ಇದೇ ಬೋಧನೆಯನ್ನು ತಂದಿದ್ದರು. ಅವರ ಜನಾಂಗದವರೂ ಅವರನ್ನು ಇದೇ ತರದಲ್ಲಿ ಸುಳ್ಳಾಗಿಸಿದ್ದರು. 

| ಅವರು ಸುಳ್ಳಾಗಿಸಿ ಆ ಪ್ರವಾದಿಗಳಿಗೇನಾದರೂ ನಷ್ಟ ಮಾಡಿದರೋ ಅಥವಾ ಸ್ವತಃ ತಮ್ಮ ಅಂಶಿಮ ಪರಿಣಾಮವನ್ನು 
ಕೆಡಸಿಕೊಂಡರೋ ಎಂಬುದನ್ನು ನೀವೇ ನೋಡಿಕೊಳ್ಳಿರಿ ا‎ 

|. 31 ಇಲ್ಲಿಂದ "ಲಹುಮ್‌ ಅದಾಬುನ್‌ ಅಲೀಮ್‌'” (ಅವರಿಗೆ ವೇದನಾಯುಕ್ತ ಶಿಕ್ಲೆ ಇದೆ" 'ಎಂಬಲ್ಲಿ )ಿಯವರೆಗಿನ 

'| ಮಾತು ಒಂದು ಉಪಮಾತಾಗಿರುತ್ತದೆ. ಇದನ್ನು ಹ. ಇಬ್‌ರಾಹೀಮ್‌ರ(ಅ) ಕಥೆಯ ಸರಣಿಯನ್ನು ಕಡಿದು ಅಲ್ಲಾಹನು 
ಸತ್ಯನಿಷೇಧಿಗಳನ್ನುದ್ದೇಶಿಸಿ ಹೇಳಿರುತ್ತಾನೆ. ಇದರ ಔಚಿತ್ಯವೇನೆಂದರೆ- ಈ ಪಾಠವನ್ನು ಕೇಳಬೇಕಾಗಿದ್ದ ಮಕ್ಕಾದ ಸತ್ಯ 
ನಿಷೇಧಿಗಳು ಎರಡು ಮೂಲ ಪಥಭ್ರಷ್ಟತೆಗಳಿಗೊಳಗಾಗಿದ್ದರು- 1) ಶಿರ್ಕ್‌ ಮತ್ತು ವಿಗ್ರಹಾರಾಧನೆ 2) ಪರಲೋಕ ವಿಶ್ವಾಸದ 
ನಿರಾಕರಣೆ. ಇವುಗಳ ಪೈಕಿ ಮೊದಲಿನ ಪಥಬ್ರಷ್ಟತೆಯ. ಖಂಡನೆಯು ಹ. ಇಬ್‌ರಾಹೀಮ್‌ರ(ಅ) ಮೇಲಿನ ಭಾಷಣದಲ್ಲಿ 
ಬಂದು. ಬಿಟ್ಟಿದೆ. ಈಗ ಎರಡೂ ವಿಷಯಗಳ .ಖಂಡನೆ ಒಂದೇ ವಾಕ್ಸರಣಿಯಲ್ಲಿ ಆಗುವಂತೆ ಎರಡನೆಯ ಪಥಭ್ರಷ್ಟತೆಯನ್ನು 
ಖಂಡಿಸಿಯೂ ಕೆಲವು ಮಾತುಗಳನ್ನು ಅಲ್ಲಾಹನು ಇಲ್ಲಿ ತನ್ನ ವತಿಯಿಂದ ಹೇಳಿರುತ್ತಾನೆ. 

32. - ಅರ್ಥಾತ್‌. ಅತ್ತೆ ಅಸೆಂಖ್ಥಾತ ವಸ್ತುಗಳು ಶೂನ್ಯದಿಂದ ಅಸ್ತಿತ್ವಕ್ಕೆ 'ಬರುತ್ತಿವೆ. ಇತ್ತ ಪ್ರತಿಯೊಂದು ವರ್ಗದ 
ಅಸ್ತಿತ್ವಗಳು “ಅಳಿಯುತ್ತಲಿದ್ದಂತೆ ಇತರ ಅಸ್ತಿತ್ವಗಳು ಉಂಟಾಗುತ್ತಲೇ ಹೋಗುತ್ತವೆ. ಇವೆಲ್ಲಾ ಅಲ್ಲಾಹನ ಗುಣವಿಶೇಷವಾಗಿರುವ 


ಕಾಂಡ-20 


29. ಅಲ್‌ ಅಂಕಬೂಡತ್‌ - 309 


۰ھ أ۲ 
ನ rl ಘಿ‏ 
Rev] 2 ಎಲ್‌‏ کو 
bid 29‏ دِن ಘಿ‏ 2 وليك لھج من 
ಜೀವ ನೀಡುವನು. ನಿಶ್ಚಯವಾಗಿಯೂ ಅಲ್ಲಾಹ್‌ ಸಕಲ ವಸ್ತುಗಳೆ ಮೇಲೆ ಸಾಮರ್ಥ್ಯವುಳ್ಳೆವನು.3 ಅವನು‏ 
ತಾನಿಚ್ಛಿಸುವವರಿಗೆ ಶಿಕ್ಷೆ ನೀಡುತ್ತಾನೆ. ತಾನಿಚ್ಛಸುವವರ ಮೇಲೆ ಕೃಪೆ ತೋರುತ್ತಾನೆ. ನೀವು ಅವನ ಕಡೆಗೆ‏ 
ಮರಳಿಸಲ್ಪಡುವಿರಿ. ನೀವು ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ (ಅವನನ್ನು) ಸೋಲಿಸಲಾರಿರಿ.* ಅಲ್ಲಾಹ‏ 
ನಿಂದ ರಕ್ಸಿಸತಕ್ಕ ಯಾವ ರಕ್ಸಕ ಮಿತ್ರನೂ ಸಹಾಯಕನೂ ನಿಮಗಿಲ್ಲ. ಯಾರು ಅಲ್ಲಾಹನ ಸೂಕ್ತ‏ 
ಗಳನ್ನೂ ಅವನ ಭೇಟಿಯನ್ನೂ ನಿಷೇಧಿಸಿದ್ದಾರೋ ಅವರು ನನ್ನ ಕೃಪೆಯ ಬಗ್ಗೆ ನಿರಾಶರಾಗಿ ಹೋಗಿದ್ದಾರೆ‏ 
ಮತ್ತು ಅವರಿಗೆ ವೇದನಾಯುಕ್ತ ಶಿಕ್ಸೆ ಇದೆ.‏ 


ಸೃಷ್ಟಿಗುಣದ ಪರಿಣಾಮವೆಂದು ಮುಶ್ರಿಕರು ನಂಬುತ್ತಿದ್ದರು. ಆದುದರಿಂದ .ಅವರೇ ನಂಬುತ್ತಿರುವ ವಿಷಯಗಳ ಮೇಲೆ ಆಧಾರ 
ಕೊಡುತ್ತ- ನಿಮ್ಮ ಅಭಿಪ್ರಾಯ ಪ್ರಕಾರ ವಸ್ತುಗಳನ್ನು ಶೂನ್ಮದಿಂದ ಆಸ್ತಿತ್ವಕ್ಕೆ ತರುವ ಹಾಗೂ ಅವುಗಳು ಅಳಿದು ಹೋದ ಬಳಿಕ 
ಅಂತಹದೇ ವಸ್ತುಗಳನ್ನು ಒಂದರ ಹಿಂದೆ ಒಂದರಂತೆ ತರುತ್ತಿರುವ ದೇವನು, ನಿಮ್ಮ ಮರಣಾನಂತರ ಪುನಃ ನಿಮ್ಮನ್ನು 
ಜೀವಂತಗೊಳಿಸಿ ಎಬ್ಬಿಸಿ ನಿಲ್ಲಿಸಲಾರನೆಂದು ನೀವು" ಭಾವಿಸಿಕೊಂಡಿರುವುದಾದರೂ ಹೇಗೆ? ಎಂದು ಕೇಳಲಾಗಿದೆ. (ಇನ್ನಷ್ಟು 
ವಿವರಣೆಗೆ ಸೂರಃ ಅನ್ನಮ್ಮ್‌ನ 80ನೆಯ ಟಿಪ್ಪಣಿ ನೋಡಿರಿ) 

33. ಅರ್ಥಾತ್‌- ಅಲ್ಲಾಹನ ಕಾರ್ಯದಕ್ಷತೆಯಿಂದ ಪ್ರಥಮ ಬಾರಿಗೆ ನಡೆದಿರುವ ಸೃಷ್ಟಿ ಕಾರ್ಯವನ್ನು ನೀವು ಸ್ವತಃ 
ಕಾಣುತ್ತಿದ್ದೀರಿ. ಹಾಗಿದ್ದರೆ ಅದೇ ಅಲ್ಲಾಹನ ಕಾರ್ಯದಕ್ಷತೆಯಿಂದ ಪುನಃ ಸೃಪ್ಟಿಕಾರ್ಯ ನಡೆಯಲು .ಸಾಧ್ಯವಿದೆ ಎಂಬುದನ್ನು 
ನೀವು ತಿಳಿದುಕೊಳ್ಳಬೇಕು. ಹೀಗೆ ಮಾಡುವುದು ಅವನ ಮಹಿಮೆಗೆ ಅತೀತವಾದುದೂ ಅಲ್ಲ, ಅತೀತವಾಗಲು ಸಾಧ್ಯವೂ ಇಲ್ಲ. 

34. ನೀವು ಅಲ್ಲಾಹನಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಸಾಧ್ಯವಿರುವಂತಹ ಸ್ಥಳವಾವುದೂ ನಿಮಗೆ ಸಿಗಲಾರದು. 
ನೀವು ಭೂಮಿಯ ಆಳಕ್ಕೆ ಇಳಿದು ಬಿಟ್ಟರೂ ಆಕಾಶಗಳ ಉನ್ನತಿಗೆ ಏರಿ ಬಿಟ್ಟರೂ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದು. 
ಇದೇ ವಿಷಯವನ್ನು ಸೂರಃ ಅರ್ರಹ್ಮಾನ್‌ (33ನೆಯ ಸೂಕ್ತ)ನಲ್ಲಿ ಮಾನವರನ್ನೂ ಯಕ್ಸೆರನ್ನೂ ಕರೆದು ಪಂಥಾಹ್ವಾನದ 
ರೂಪದಲ್ಲಿ ಹೇಳಲಾಗಿದೆ. 

35. ಅರ್ಥಾತ್‌- ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರುವಂತಹ ಬಲ ನಿಮಗೂ ಇಲ್ಲ, ನಿಮ್ಮ 
ಯಾವನೇ ಸಂರಕ್ಷಕನಿಗಾಗಲೀ ಸಹಾಯಕನಿಗಾಗಲೀ ಅಲ್ಲಾಹನೆದುರು ನಿಮಗೆ ಅಶ್ರಯ ನೀಡಬಲ್ಲಂತಹ ಹಾಗೂ ನಿಮ್ಮನ್ನು 
ಆತನ ವಿಚಾರಣೆಯಿಂದ ರಕ್ಸಿಸಬಲ್ಲಂತಹ ಶಕ್ತಿ ಇಲ್ಲ.: Ma 

36. ಅರ್ಥಾತ್‌- ನನ್ನ ಕೃಷೆಯಲ್ಲಿ ಅವರ ಪಾಲೇನೂ ಇಲ್ಲ, ಅವರು ನನ್ನ ಕೃಪೆಯಿಂದ ಪಾಲು ಪಡೆಯ 
ಬಹುದೆಂದು ನಿರೀಕ್ಷಿಸಲು ' ಅವರಿಗೆ ಅವಕಾಶವೂ ಇಲ್ಲ. ಅವರು ಅಲ್ಲಾಹನ ಸೂಕ್ತಗಳನ್ನು ನಿರಾಕರಿಸುವ ಮೂಲಕ 
ಅಲ್ಲಾಹನನ್ನು ನಂಬುವವರಿಗೆ ಆತನು ಮಾಡಿರುವ ವಾಗ್ದಾನಗಳಿಂದ ಫಲ ಪಡೆಯುವ ಹಕ್ಕನ್ನೂ ಕಳೆದುಕೊಂಡರು. ಅವರು 
ಪರಲೋಕ ವಿಶ್ವಾಸವನ್ನು ನಿರಾಕರಿಸಿದುದು ಮಾತ್ರವಲ್ಲ ತಾವು ಎಂದಾದರೂ ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗ 
ಬೇಕಾದೀತೆಂಬುದನ್ನೂ ಒಪ್ಪಿಕೊಳ್ಳಲಿಲ್ಲ. ಆದ್ದರಿಂದ ಅವರು ಅಲ್ಲಾಹನ ಕೊಡುಗೆ ಮತ್ತು ಕ್ಷಮೆಗಳೊಂದಿಗೆ ಯಾವ 
ನಂಟನ್ನೂ ಇರಿಸಿಕೊಳ್ಳೆಲಿಲ್ಲ ವೆಂದೇ ಅರ್ಥ. ಇಂತಹ ಸ್ಥಿತಿಯಲ್ಲಿ ಅವರು ಅಲ್ಲಾಹನ ಕೃಪೆಯಿಂದ ಪಾಲನ್ನು ಪಡೆಯುವ 
ನಿರೀಕ್ಲೆಯನ್ನಿರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. 


ಕಾಂಡ-20 


310 ಕುರ್‌ಆನ್‌ ವ್ಯಾಖ್ಯಾನ 
3242 es 2> 37 بات‎ 
2 A SEE اد‎ GENIE لا ان‎ 
ಹ್‌ 


ಪವ oS Be 58 ಈ 
KASS SS SEG ڈن ال‎ 


(24-27) تو‎ ಇಬ್‌ರಾಹೀಮರ ಜನಾಂಗದ ಉತ್ತರವು, "ಇವನನ್ನು ಕೊಂದು ಹಾಕಿರಿ ಇಲ್ಲವೇ 
ಇವನನ್ನು ಸುಟ್ಟು ಹಾಕಿರಿ" ಎನ್ನುವ ಹೊರತು ಬೇರೇನೂ ಇರಲಿಲ್ಲ. ಕೊನೆಗೆ ಅಲ್ಲಾಹನು ಅವರನ್ನು 
ಅಗ್ನಿಯಿಂದ ' ರಕ್ಷಿಸಿದನು. ನಿಶ್ಚಯವಾಗಿಯೂ ಇದರಲ್ಲಿ ಸತ್ಯವಿಶ್ವಾಸವಿರಿಸುವವರಿಗೆ ನಿದರ್ಶನಗಳಿವೆ. 
ಮತ್ತು ಅವರು ಹೀಗೆಂದರು; "ನೀವು ಲೌಕಿಕ ಜೀವನದಲ್ಲಂತೂ ಅಲ್ಲಾಹನನ್ನು ಬಿಟ್ಟು ವಿಗ್ರಹಗಳನ್ನು 
ಪರಸ್ಪರ ಪ್ರೇಮದ ಸಾಧನವನ್ನಾಗಿ ಮಾಡಿಕೊಂಡಿರುವಿರಿ. ಆದರೆ ಪುನರುತ್ನಾನ ದಿನ ನೀವು ಪರಸ್ಪರರನ್ನು 


37. ಇಲ್ಲಿಂದ ಪುನಃ ವಾಕ್ಸರಣಿಯು ಹ.ಇಬ್‌ರಾಹೀಮ್‌ರ(ಅ) ಕಥೆಯ ಕಡೆಗೆ ತಿರುಗುತ್ತದೆ. 

38. ಅರ್ಥಾತ್‌- ಹ.ಇಬ್‌ರಾಹೀಮ್‌ರ(ಅ) ಸಮರ್ಪಕವಾದ ಆದಾರ ಪ್ರಮಾಣಗಳಿಗೆ ಅವರ ಬಳಿ ಯಾವ ಉತ್ತರವೂ 
ಇರಲಿಲ್ಲ. ಅವರ ಉತ್ತರವು- ಸತ್ಯವನ್ನಾಡುವ ಅವನ ನಾಲಗೆಯನ್ನು ಕೊಯ್ದು ಬಿಡಿರಿ ಮತ್ತು ಅವನನ್ನು ಜೀವಂತ ಬಿಡಬೇಡಿರಿ. 
ಅವನು ನಮ್ಮ ತಪ್ಪನ್ನು ನಮ್ಮ ಮುಂದೆಯೇ ಹೇಳಿ ಅದರಿಂದ ದೂರವಿರುವಂತೆ ಉಪದೇಶಿಸುತ್ತಾನೆ ಎಂಬುದು ಮಾತ್ರವಾಗಿತ್ತು. ' 

39. ಅವರನ್ನು ಬೆಂಕಿಗೆ ಎಸೆದು ಬಿಡಲಾದಾಗ ಅಲ್ಲಾಹನು ಅವರನ್ನು ರಕ್ಷಿಸಿಕೊಂಡನು ಎಂದಿಷ್ಟೇ ಇಲ್ಲಿ ಹೇಳಲಾಗಿದೆ. 
ಆದರೆ ಸೂರಃ ಅಂಬಿಯಾ (69ನೆಯ ಸೂಕ್ತದಲ್ಲಿ ಬೆಂಕಿಯು ಹೆ. ಇಬ್‌ರಾಹೀಮ್‌ರ(ಅ) ಪಾಲಿಗೆ ತಣ್ಣಗಾಗಿ ಬಿಟ್ಟಿತು ಮತ್ತು 
ಹಾನಿರಹಿತವಾಯಿತು ಎಂದು ವಿಶದವಾಗಿ ಹೇಳಿದೆ. ಸಕಲ ವಸ್ತುಗಳ ಗುಣ ಸ್ವಭಾವಗಳು ಅಲ್ಲಾಹನ "ಅಪ್ಪಣೆಗೆ ಬದ್ಧವಾಗಿವೆ 
ಮತ್ತು ಅವನು ಯಾವುದೇ ವಸ್ತುವಿನ ಗುಣ ಸ್ವಭಾವವನ್ನು ಬದಲಿಸಲಿಚ್ಛಿಸಿದರೆ ಬದಲಿಸಬಲ್ಲನೆಂದು ಇದರಿಂದ ಸ್ಪಷ್ಟವಾಗಿ 
ತಿಳಿದುಬರುತ್ತದೆ. ಈ ಅಸಾಧಾರಣ ಕಾರ್ಯಗಳು ಅವನಿಂದ ನಿತ್ಯವೂ ಸಂಭವಿಸುವುದಿಲ್ಲ, ಯಾವುದಾದರೂ ಯುಕ್ತಿ ಮತ್ತು 
ಔಚಿತ್ಯಕ್ಕಾಗಿ ಮಾತ್ರ ಸಂಭವಿಸುತ್ತದೆ. ಆದ್ದರಿಂದ ನಾವು ನಿತ್ಯ ನೋಡುವಂತಹ ದೈನಂದಿನ ಸಾಮಾನ್ಯ ನಿಯಮಗಳು, 
ಅಲ್ಲಾಹನ ಮಹಿಮೆ ಈ ನಿಯಮಗಳಿಗೆ ಬಿಗಿಯಲ್ಪಟ್ಟಿದೆಯೆಂದೂ, ಅಸಾಮಾನ್ಮ ಘಟನೆಗಳು ಅವನ ಅಪ್ಪಣೆಯಿಲದಲೂ 
ಸಂಭವಿಸಲಾರವೆಂದೂ ಹೇಳಲು ಆಧಾರವಾಗಲಾರವು. 

40. ಅರ್ಥಾತ್‌- ಹೆ.ಇಬ್‌ರಾಹೀಮ್‌ರು(ಅ) ತಮ್ಮ ವಂಶ, ಜನಾಂಗ ಮತ್ತು ದೇಶದ ಮತವನ್ನು ಅನುಸರಿಸುವ 
ಬದಲಿಗೆ ಸತ್ತ ಜ್ಞಾನವನ್ನು ಅನುಸರಿಸಿದರು. ಆ ಜ್ಞಾನದ ಮೂಲಕ ಆವರಿಗೆ ಶಿರ್ಕ್‌ اچت‎ ೈವೆಂದೂ, ಏಕದೇವ ವಿಶ್ವಾಸವೇ 
ಪರಮಾರ್ಥವೆಂದೂ ತಿಳಿದು ಹೋಗಿತ್ತು. ಇದರಲ್ಲಿ ಸತ್ಯವಿಶ್ವಾಸಿಗಳಿಗೆ ನಿದರ್ಶನವಿದೆ. ಅವರು ಜನರಿಂದ ಸತೃಸ್ಟೀಕಾರ 
'ಮಾಡಿಸಲಿಕ್ಕಾಗಿ ನಿರಂತರ ಪ್ರಚಾರ ಮಾಡುತ್ತಲಿದ್ದುದರಲ್ಲೂ ನಿದರ್ಶನವಿದೆ. ಅವರು ಭಯಾನಕ ಅಗ್ನಿಯ ಶಿಕ್ಸೆಯನ್ನು 
ಅನುಭವಿಸಲು ಸಿದ್ಧರಾದರೂ ಸತ್ಯದಿಂದ ವಿಮುಖರಾಗಲು ತಯಾರಾಗದಿರುವುದರಲ್ಲೂ ಪಾಠವಿದೆ. ಅಲ್ಲಾಹನು ಹ. ಇಬ್ರಾಹೀಮ್‌ 
ಖಲೀಲುಲ್ಲಾಹ್‌ರನ್ನು(ಅ) ಸಹ ಸತ್ವಪರೀಕ್ಸೆಗಳಿಂದ ದಾಟಿಸದೆ ಬಿಡಲಿಲ್ಲವೆಂಬುದರಲ್ಲೂ ಹ. ಇಬ್‌ರಾಹೀಮ್‌ರು(ಅ) ಅಲ್ಲಾಹನು 
ಕೊಟ್ಟ ಪರೀಕ್ಷೆಯಲ್ಲಿ ಯಶಸ್ವಿಯಾದಾಗ ಮಾತ್ರ ಅಲ್ಲಾಹನ ಸಹಾಯ ಅವರಿಗೆ ಬಂತೆಂಬುದರಲ್ಲೂ ನಿದರ್ಶನಗಳಿವೆ. 

41. ವಾಕ್ಸರಣಿಯಿಂದ ವಿಶದವಾಗುವುದೇನೆಂದರೆ- ಈ ಮಾತನ್ನು ಅಗ್ನಿ ಪರೀಕ್ಸೆಯಿಂದ ಪಾರಾಗಿ ಬಂದ ಬಳಿಕ 
ಹ.ಇಬ್‌ರಾಹೀಮ್‌ರು(ಅ) ಜನರೊಡನೆ ಹೇಳಿರಬಹುದು. 

42. ಅರ್ಥಾತ್‌- ನೀವು ದೇವಾರಾಧನೆಯ ಬದಲಿಗೆ ವಿಗ್ರಹಾರಾಧನೆಯ ಆಧಾರದಲ್ಲಿ ನಿಮ್ಮ ಸಾಮೂಹಿಕ ಜೀವನವನ್ನು 
ಕಟ್ಟಿಕೊಂಡಿರುತ್ತೀರಿ. ಇದು ಈ ಲೋಕದ ಜೀವನದ ಮೇರೆಯೊಳಗೆ ನಿಮ್ಮ ಜನಾಂಗವನ್ನು ಬಿಗಿದಿಡಬಹುದು. ಏಕೆಂದರೆ ಇಲ್ಲಿ 
ಸತ್ಯವಾಗಿರಲಿ ಮಿಥ್ಮವಾಗಿರಲಿ ವಿಶ್ವಾಸದ ಆಧಾರದಲ್ಲಿ ಜನರು ಒಟ್ಟುಗೂಡಬಹುದು. ಇಂತಹ ಪ್ರತಿಯೊಂದು ಒಕ್ಕೂಟವೂ 
ಅದೆಷ್ಟೇ ಮಿಥ್ಯವಿಶ್ವಾಸವನ್ನು ಆಧರಿಸಿದ್ದರೂ ಪರಸ್ಪರ ಸ್ನೇಹ, ಬಂಧುತ್ವ, ಸೋದರತೆ, ಇನ್ನಿತರ ಎಲ್ಲಾ ಮತೀಯ, ಸಾಮಾಜಿಕ, 
ಸಾಂಸ್ಕೃತಿಕ, ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳ ಸ್ಥಾಪನೆಯ ಸಾಧನವಾಗಬಲ್ಲುದು. 


ಕಾಂಡ-20 


29. ಅಲ್‌ ಆಅಂಕಬೂತ್‌ ٦ 311 


ER ACE 
KES Us ات‎ AE sf Re ےہ‎ 
IES A Es OS pp کب‎ 


2.26 


ನಿರಾಕರಿಸುವಿರಿ ಮತ್ತು ಪರಸ್ಪರರನ್ನು ف×محصده٭‎ ನರಕಾಗ್ನಿಯು ನಿಮ್ಮ ನಿವಾಸವಾಗುವುದು 
ಯಾರೂ ನಿಮ್ಮ ಸಹಾಯಕನಾಗಲಾರನು.” ಆಗ ಲೂತರು ಅವರ ಮೇಲೆ ವಿಶ್ವಾಸವಿರಿಸಿದರು* 
ಇಬ್‌ರಾಹೀಮರು, ನಾನು ನನ್ನ ಪ್ರಭುವಿನತ್ತ ಹಿಜ್ರತ್‌(ವಲಸೆ) ಹೋಗುತ್ತೇನೆ. ಅವನು 
ಪ್ರಬಲನೂ, ಯುಕ್ತಿಪೂರ್ಣನೂ ಆಗಿರುತ್ತಾನೆಂದರು.* ತರುವಾಯ ನಾವು ಅವರಿಗೆ ಇಸ್‌ಹಾಕ್‌ 
ಯಲ್‌ಕೂಬ(ರಂತಹ ಸಂತಾನ) ದಯಪಾಲಿಸಿದೆವು. ಅವರ ಸಂತತಿಯಲ್ಲಿ ಪ್ರವಾದಿತ್ವವನ್ನೂ ಗ್ರಂಥವನ್ನೂ. 


43. ಅರ್ಥಾತ್‌- ಮಿಥೃ ವಿಶ್ವಾಸವನ್ನಾಧರಿಸಿರುವ ನಿಮ್ಮ ಸಂಘಟನೆ ಪರಲೋಕದಲ್ಲಿ ಯಥಾಸ್ಥಿತಿಯಲ್ಲಿರುವುದಿಲ್ಲ. 
ಇಹಲೋಕದಲ್ಲಿ, ಏಕದೇವೋಪಾಸನೆ, ಸತ್ಕರ್ಮ ಮತ್ತು ಧರ್ಮನಿಷ್ಠೆಗಳ ಆಧಾರದಲ್ಲಿ ಬೆಳೆಸಲಾದ ಪರಸ್ಪರ ಸ್ನೇಹ, 
ಸಹಕಾರ, ಬಂಧುತ್ವ ಮತ್ತು ಗೌರವಾದರಗಳು ಮಾತ್ರ ಅಲ್ಲಿ ಉಳಿಯಬಲ್ಲುವು. ಕುಫ್ರ್‌, ಶಿರ್ಕ್‌, ಪಥಭ್ರಷ್ಟತೆ ಮತ್ತು 
ಮಿಥ್ಯ ಮಾರ್ಗಗಳಲ್ಲಿ ಅಧಿಷ್ಠವಾದ ಸಕಲ ಸಂಬಂಧಗಳೂ ಅಲ್ಲಿ ಕಡಿದು ಹೋಗುವುದಲ್ಲದೆ, ಎಲ್ಲಾ ಪ್ರೀತಿಗಳೂ ದ್ವೇಷವಾಗಿ 
ಮಾರ್ಪಡುವವು. ಈ ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. ಉದಾ: ಸೂರಃ ಅರ್ಬುುಖ್‌ರುಫ್‌ 
(ಸೂಕ್ತ-67, ಅಲ್‌ರಾಫ್‌ (ಸೂಕ್ತ- 38), ಅಹ್‌ರಾಬ್‌ (67, 68ನೆಯ ಸೂಕ್ತ ಕ್ರಗಳು) 

44. ಹ. ಇಬ್‌ರಾಹೀಮ್‌ರು(ಅ) ಅಗ್ನಿಕುಂಡದಿಂದ ಹೊರಬಂದು ಮೇಲಿನ ಮಾತುಗಳನ್ನು, ಹೇಳಿದರೆಂದು ವಾಕ್ಸರಣಿ 
ಯಿಂದ ವ್ಯಕ್ತವಾಗುತ್ತದೆ. ಆಗ ಅಷ್ಟು ದೊಡ್ಡ ಜನಸಮೂಹದಲ್ಲಿ ಮುಂದೆ ಬಂದು, ಅವರನ್ನು ನಂಬಿ, ಅವರ ಅನುಸರಣೆ 
ಮಾಡುವ ಘೋಷಣೆ ಮಾಡಿದವರು ಹ. ಲೂತ್‌(ಅ) ಒಬ್ಬರೇ ಆಗಿದ್ದರು. ಹಾಗಾದರೆ ಈ ಘಟನೆಗಿಂತ ಮುಂಚೆ 
ಹ. ಲೂತ್‌(ಅ) ಕಾಫಿರ್‌ ಮತ್ತು ಬಹುದೇವಾರಾಧಕರಾಗಿದ್ದರೇ? ಹ. ಇಬ್‌ರಾಹೀಮ್‌ರು(ಲ) ಅಗ್ನಿಕುಂಡದಿಂದ ಕ್ಸೇಮವಾಗಿ 
ಹೊರಬಂದಂತಹ ಪವಾಡವನ್ನು ಕಂಡ ಬಳಿಕ ಅವರಿಗೆ ಈಮಾನಿನ ಸೌಭಾಗ್ಯ ಲಭಿಸಿತೇ? ಒಂದು ಬೇಳೆ ಹಾಗಿದ್ದರೆ, 
ಪ್ರವಾದಿತ್ವದ ಸ್ಥಾನಕ್ಕೆ ಹಿಂದೆ ಮುಶ್ರಿಕನಾಗಿದ್ದವನೂ ಬರಬಲ್ಲನೇ? ಎಂದು ಯಾರಾದರೂ ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ 
ಹೀಗಿದೆ; ಇಲ್ಲಿ ಕುರ್‌ಆನ್‌ "ಫ ಆಮನ ಲಹೂ ಲೂತ್‌" ಎಂದು ಹೇಳಿದೆ. ಇದರಿಂದ ಹ. ಲೂತ್‌(ಅ) ಅದಕ್ಕೆ ಮುಂಚೆ 
ಸರ್ವಲೋಕ ಪಾಲಕನನ್ನು ನಂಬುತ್ತಲೇ ಇರಲಿಲ್ಲವೆಂದೋ ಅಥವಾ ಅವನೊಂದಿಗೆ ಇತರರನ್ನೂ ಸಹಭಾಗಿಗಳನ್ನಾಗಿ ಮಾಡುತ್ತಿದ್ದ 
ರೆಂದೋ ಅರ್ಥವಾಗುವುದಿಲ್ಲ. ಈ ಘಟನೆಯ ಬಳಿಕ ಅವರು ಹ. ಇಬ್‌ರಾಹೀಮ್‌ರ(ಅ) ಪ್ರವಾದಿತ್ವವನ್ನು ಸಮರ್ಥಿಸಿ, 
ಅವರ ಅನುಸರಣೆಯನ್ನು ಸ್ವೀಕರಿಸಿದರು ಎಂದು ಮಾತ್ರ ತಿಳಿಯುತ್ತದೆ. ಈಮಾನಿನೊಂದಿಗೆ 'ಲಹೂ' ಎಂಬ ಪದ ಬಂದಾಗ 
ಅದರ ಅರ್ಥ ಯಾರ ಮಾತನ್ನಾದರೂ ನಂಬುವುದು ಮತ್ತು ಅವನನ್ನು ಅನುಸರಿಸುವುದು ಎಂದಾಗುತ್ತದೆ. ಹ. ಲೂತ್‌(ಲಅ) 
ಆಗ ಎಳೆ ಪ್ರಾಯದ ಬಾಲಕನಾಗಿದ್ದು, ಅವರಿಗೆ ಬೋಧಪೂರ್ವಕವಾಗಿ ತಮ್ಮ ಚಿಕ್ಕಪ್ಪನ ಪ್ರವಾದಿತ್ವದ ಬೋಧನೆಯನ್ನು 
ತಿಳಿಯುವ ಸಂದರ್ಭ ಸಿಕ್ಕಿದುದು ಅದು ಪ್ರಥಮ ಬಾರಿಯಾಗಿರಲೂಬಹುದು. 

45. ಅರ್ಥಾತ್‌- ನನ್ನ ಪಾಲಕ ಪ್ರಭುವಿಗಾಗಿ ದೇಶವನ್ನು ಬಿಟ್ಟು ಹೋಗುತ್ತೇನೆ. ಇನ್ನು ನನ್ನ ಪ್ರಭು ನನ್ನನ್ನು ಎಲ್ಲಿಗೆ 
ಕೊಂಡು ಹೋಗುವನೋ ಅಲ್ಲಿಗೆ ಹೋಗುವೆನು. 

46. ಅರ್ಥಾತ್‌. ಅವನು ನನಗೆ ಸಹಾಯ ಮತ್ತು ರಕ್ಸಣೆ ನೀಡಲು ಶಕ್ತನು. ನನ್ನ ಪಾಲಿಗೆ ಅವನ ತೀರ್ಮಾನಗಳೆಲ್ಲವೂ 
ಯುಕ್ತಿಪೂರ್ವಕವೇ ಆಗಿರುವುವು. 

41. ಹ. ಇಸ್‌ಹಾಕ್‌(ಅ) ಪುತ್ರನಾಗಿದ್ದರು. ಹ. ಯಾಕೂಬ್‌(ಅ) ಮೊಮ್ಮಗನಾಗಿದ್ದರು. ಇಲ್ಲಿ ಹ. ಇಬ್‌ರಾಹೀಮ್‌ರ(ಅ) 
ಇತರ ಪುತ್ರರ ಪ್ರಸ್ತಾಪವಿಲ್ಲದಿರುವುದೇಕೆಂದರೆ ಹ. ಇಬ್‌ರಾಹೀಮ್‌ರ(ಅ) ಸೆಂತತಿಯ ಮಿದ್‌ಯಾನಿನ ಶಾಖೆಯಲ್ಲಿ ಕೇವಲ ಹ. 


ಕಾಂಡ-20 


312 ಕುರ್‌ಆನ್‌ ವ್ಯಾಖ್ಯಾನ 


HUIS HN خرة‎ 
AMT o> yy گر‎ ಘು ಸ 


SSIES SES 
dls NL BIE es as 00 
& SEESEG LN AA کل‎ 5S! رت‎ JEL o> 


ಇರಿಸಿಬಿಟ್ಟೆವು.* ಅವರಿಗೆ ಈ ಲೋಕದಲ್ಲಿ ಅದರ ಸತ್ಸಲವನ್ನು ನೀಡಿದೆವು ಮತ್ತು ಪರಲೋಕದಲ್ಲಿ ಅವರು 
ಖಂಡಿತವಾಗಿಯೂ ಸಜ್ಞನರಲ್ಲಾಗುವರು.* 

(28-30) ನಾವು ಲೂತರನ್ನು ಕಳುಹಿಸಿದೆವು. ಅವರು ತಮ್ಮ ಜನಾಂಗದೊಡನೆ ಹೇಳಿದ ಆ 
ಸಂದರ್ಭ(ವನ್ನು ಸ್ಮರಿಸಿರಿ); "ನಿಮಗಿಂತ ಮುಂಚೆ ಲೋಕವಾಸಿಗಳಲ್ಲಿ ಯಾರೂ ಮಾಡಿರದಂತಹ ಅಶ್ಲೀಲ 
ಕಾರ್ಯವನ್ನು ನೀವು ಮಾಡುತ್ತೀರಿ. ನೀವೇನು ಪುರುಷರ ಬಳಿಗೆ ಹೋಗುತ್ತೀರಾ?! ದರೋಡೆ ಮಾಡುತ್ತೀರಾ? 
ಹಾಗೂ ನಿಮ್ಮ ಸಮಾರಂಭಗಳಲ್ಲಿ ದುಷ್ಕರ್ಮಗಳನ್ನೆಸಗುತ್ತೀರಾ"?? ಅದಕ್ಕೆ- "ನೀನು ಸತ್ಯವಾದಿಯಾಗಿದ್ದರೆ 
ಅಲ್ಲಾಹನ ಯಾತನೆಯನ್ನು ತಾ” ಎನ್ನುವ ಹೊರತು ಅವರ ಜನಾಂಗದ ಬಳಿ ಬೇರೆ ಉತ್ತರವಿರಲಿಲ್ಲ. ಆಗ | 


ಲೂತರು, "ನನ್ನ ಪ್ರಭೂ, ಈ ಕಿಡಿಗೇಡಿಗಳ ವಿರುದ್ಧ ನನಗೆ ಸಹಾಯ ನೀಡು" ಎಂದರು. 


: ಶುಐಬ್‌(ಅ) ಪ್ರವಾದಿಯಾದರು ಮತ್ತು ಇಸ್ಮಾಈಲ್‌ರ(ಅ) ಶಾಖೆಯಲ್ಲಿ ಕೇವಲ ಹೆ. ಮುಹಮ್ಮದ್‌ರು(ಸ) ಪ್ರವಾದಿಯಾದರು. 
ಇದಕ್ಕೆ ವ್ಯತಿರಿಕ್ತವಾಗಿ ಪ್ರವಾದಿತ್ತ ಮತ್ತು ಗ್ರಂಥದ ಅನುಗ್ರಹವೂ ಹ. ಈಸಾರ(ಅ) ವರೆಗೂ ಸಿಗುತ್ತಲೇ ಇದ್ದದ್ದು 
ಹ. ಇಸ್‌ಹಾಕ್‌ರ(ಅ) ಶಾಖೆಗೆ. 

48. ಇದರಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಸಂತತಿಯ ಎಲ್ಲಾ ಶಾಖೆಗಳಲ್ಲೂ ಪ್ರವಾದಿಗಳಾದವರು ಒಳಗೊಂಡಿದ್ದಾರೆ. 

49. ಈ ವಿವರಣೆಯ ಉದ್ದೇಶವೇನೆಂದರೆ- ಹ. ಇಬ್‌ರಾಹೀಮ್‌(ಅ)ರ ಧರ್ಮಾಹ್ವಾನವನ್ನು ಕೀಳಾಗಿಸಿದ್ದ ಬೆಬಿಲೋನಿನ 
ಅರಸರೂ, ಪುರೋಹಿತರೂ, ಅವರನ್ನು ಕಣ್ಣು ಮುಚ್ಚಿ ಅನುಸರಿಸುತ್ತಿದ್ದ ಮುಶ್ರಿಕ್‌ ಪ್ರಜೆಗಳೂ ಈ ಲೋಕದಿಂದ ಅಳಿದು 
ಹೋದರು. ಇಂದು ಭೂಲೋಕದಲ್ಲೆಲ್ಲೂ ಅವರ ಹೆಸರಾಗಲಿ ಕುರುಹಾಗಲಿ ಇಲ್ಲ. ಆದರೆ ಅಲ್ಲಾಹನ ವಚನದ ಉತ್ಪಾನಕ್ಕಾಗಿ 
ಶ್ರಮಿಸಿದ ತಪ್ಪಿಗಾಗಿ ಅವರು ಸುಟ್ಟು ಬೂದಿ ಮಾಡಿ ಬಿಡಲು ಬಯಸಿದ್ದ ಆ ವೃಕ್ತಿಯನ್ನು ಅಲ್ಲಾಹನು ಎಷ್ಟರಮಟ್ಟಿಗೆ 
ಉನ್ನತಗೊಳಿಸಿದನೆಂದರೆ ನಾಲ್ಕು ಸಾವಿರ ವರ್ಷಗಳಿಂದಲೂ ಅವರ ಹೆಸರು ಜಗತ್ತಿನಲ್ಲಿ ಬೆಳಗುತ್ತಿದೆ ಮತ್ತು ಪ್ರಳಯ ಕಾಲದ ವರೆಗೂ 
ಬೆಳಗುತ್ತಿರುವುದು. ಪರಲೋಕದಲ್ಲಿ ಸಿಗುವ ಸತ್ಸಲವಂತು ಅವರಿಗೆ ಸಿಕ್ಕಿಯೇ ತೀರುವುದು. ಆದರೆ ಈ ಲೋಕದಲ್ಲಿ ಈ ಲೋಕಕ್ಕಾಗಿ 

೯ವನ್ನೂ ತ್ಯಾಗ ಮಾಡಿದವರಾರಿಗೂ ಇದುವರೆಗೆ ಸಿಗದಂತಹ ಗೌರವ ಮತ್ತು ಕೀರ್ತಿ ಕೊಡಾ ಅವರಿಗೆ ಪ್ರಾಪ್ತವಾಯಿತು. 

50. ಹೋಲಿಕೆಗಾಗಿ ಸೂರಃ ಅಲ್‌ ಅಲ್‌ರಾಫ್‌, ರುಕೂಲ್‌ - 10, ಹೂದ್‌- 7, ಅಲ್‌ ಹಿಚ್‌ - 4, 5, ಅಲ್‌ ಅಂಬಿಯಾ- 
5, ಅಶ್ಕುಅರಾ- 9, ಅನ್ನಮ್ಮ್‌-54, ಅಸ್ಸಾಫ್ಟಾತ್‌- 4 ಮತ್ತು ಅಲ್‌ ಕಮರ್‌ 2ನೇ ರುಕೂಲ್‌ಗಳನ್ನು ನೋಡಿರಿ. 

51. ಅರ್ಥಾತ್‌- ಅವರೊಂದಿಗೆ ಕಾಮಿಸುತ್ತೀರಾ? 

52. ಅರ್ಥಾತ್‌- ಈ ಅಶ್ಲೀಲ ಕೃಶ್ಯವನ್ನು ಮರೆಯಲ್ಲಿ ಮಾಡದೆ ಬಹಿರಂಗವಾಗಿಯೇ ತಮ್ಮ ಸಭೆ ಸಮಾರಂಭಗಳಲ್ಲಿ 
ಪರಸ್ಪರರ ಮುಂದೆ ಮಾಡುತ್ತೀರಿ. ಇದೇ ವಿಷಯ ಸೂರಃ ಅನ್ನಮ್ಮ್‌ನಲ್ಲಿ ಹೀಗೆ ಬಂದಿದೆ- "ನೋಡುವ ಕಣ್ಣುಗಳ ಮುಂದೆಯೇ 
ಅಶ್ಲೀಲ ಕಾರ್ಯಗಳನ್ನು ಎಸಗುವಷ್ಟು ನೀವು ಕೆಟ್ಟಿರುವಿರಾ?” 


2308-0 


29. ಅಲ್‌ ಅಂಕಬೂತ್‌ 313 


Gc ಹ ME DES NU 
ಎ ಹ لوا کالزا‎ ಬಿ ಯಔ 66 


; EGG GE SDE تفگ‎ 
91-32) ನಮ್ಮ ದೂತರು ಇಬ್‌ರಾಹೀಮರ ಬಳಿ ಸುವಾರ್ತೆಯೊಂದಿಗೆ ಬಂದು ತಲಪಿದಾಗ ಅವರು 
ಇವರೊಡನೆ, "ನಾವು ಈ ನಾಡಿನ ಜನರನ್ನು ನಾಶಗೊಳಿಸುವವರಿದ್ದೇವೆೆ* ಇದರ ನಿವಾಸಿಗಳು ಮಹಾ 
ಅಕ್ರಮಿಗಳಾಗಿ ಬಿಟ್ಟಿದ್ದಾರೆ" ಎಂದರು. ಆಗ ಇಬ್‌ರಾಹೀಮರು, "ಅಲ್ಲಿ ಲೂತರಿದ್ದಾರಲ್ಲಾ'!5 ಎಂದಾಗ 
ಅವರು, "ಅಲ್ಲಿ ಯಾರು ಯಾರಿದ್ದಾರೆಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು. ನಾವು ಅವರನ್ನೂ ಅವರ 3ج‎ 
ಹೊರತು ಅವರ ಮನೆಯವರೆಲ್ಲರನ್ನೂ ರಕ್ಷಿಸಿಕೊಳ್ಳುವೆವು" ಎಂದರು. ಅವರ ಪತ್ನಿ ಹಿಂದೆ 
ಉಳಿಯುವವರಲ್ಲಾಗಿದ್ದಳು.5 


53. ಸೂರಃ ಹೊದ್‌ ಮತ್ತು ಹಿಜ್ಛ್‌ನಲ್ಲಿ ಇದನ್ನು ಹೀಗೆ ವಿವರಿಸಲಾಗಿದೆ; ಲೂತ್‌ ಜನಾಂಗಕ್ಕೆ ಯಾತನೆಯನ್ನೆರಗಿಸಲಿಕ್ಕಾಗಿ 
ಕಳುಹಿಸಲ್ಪಟ್ಟ ದೇವಚರರು ಮೊದಲು ಹ. ಇಬ್‌ರಾಹೀಮ್‌ರ(ಅ) ಬಳಿಗೆ ಹೋದರು. ಅಲ್ಲಿ ಅವರು ಹ. ಇಬ್‌ರಾಹೀಮ್‌ರಿಗೆ(ಅ) 
ಹ. ಇಸ್‌ಹಾಕ್‌ರ(ಅ) ಮತ್ತು ಅವರ ನಂತರ ಹ. ಯಾಕೂಬ್‌ರ(ಅ) ಜನನದ ಸುವಾರ್ತೆ ನೀಡಿದರು. ತರುವಾಯ ಲೂತ್‌ರ 
(ಅ) ಜನಾಂಗಕ್ಕೆ ದೇವ ಯಾತನೆಯನ್ನೆರಗಿಸಲಿಕ್ಕಾಗಿ ನಮ್ಮನ್ನು ಕಳುಹಿಸಲಾಗಿದೆ ಎಂದರು. 

54. 'ಈ ನಾಡಿನ' ಎಂಬುದು ಹ. ಲೂತ್‌ರ(ಅ) ಪ್ರದೇಶವನ್ನು ಸೂಚಿಸುತ್ತದೆ. ಹ. ಇಬ್‌ರಾಹೀಮ್‌ (ಲ) ಆಗ ಫೆಲೆಸ್ತೀನ್‌ 
ದೇಶದ ಹಬ್ರೂನ್‌ (ಈಗಿನ ಅಲ್‌ ಖಲೀಲ್‌)ನಲ್ಲಿ ವಾಸಿಸುತ್ತಿದ್ದರು. ಈ ಪಟ್ಟಣದ ಆಗ್ನೇಯ ದಿಕ್ಕಿಗೆ ಕೆಲವು ಮೈಲಿಗಳ ದೂರದಲ್ಲಿ 
'ಡೆಡ್‌ಸೀ'ೀಯ ہت‎ ಅಲ್ಲಿ ಮುಂಚೆ ಲೂತರ ಜನಾಂಗವು ನೆಲೆಸಿತ್ತು. ಈಗ ಅದರಲ್ಲಿ ಆ ಸಮುದ್ರದ ನೀರು ಹಬ್ಬಿದೆ. 
ಈ ಪ್ರದೇಶ ಕೆಳಮಟ್ಟದಲ್ಲಿದ್ದು ಹಬ್ರೂನ್‌ನ ಉನ್ನತ ಪರ್ವತಗಳಿಂದ ಸ್ಪಷ್ಟವಾಗಿ ತೋರುತ್ತದೆ. ಆದುದರಿಂದಲೇ ದೇವಚರರು 
ಅದರ ಕಡೆಗೆ ಬೊಟ್ಟು ಮಾಡಿ, ಹ. ಇಬ್‌ರಾಹೀಮ್‌ರೊಡನೆ(ಅ)- "ನಾವು ಈ ನಾಡನ್ನು ನಾಶಗೊಳಿಸುವವರಿದ್ದೇವೆ” ಎಂದು 
ಹೇಳಿದರು. (ಸೂರಃ ಅಶ್ಕುಅರಾದ 114ನೆಯ ಟಿಪ್ಪಣಿಯನ್ನು ನೋಡಿರಿ) 

55. ಸೂರಃ ಹೂದ್‌ನಲ್ಲಿ ಈ ಕಥೆಯ ಆರಂಭದ ಭಾಗವನ್ನು ಹೀಗೆ ವಿವರಿಸಲಾಗಿದೆ; ಪ್ರಥಮತಃ ಹ. ಇಬ್‌ರಾಹೀಮ್‌ರು(ಅ) 
ದೇವಚರರನ್ನು ಮಾನವ. ರೂಪದಲ್ಲಿ ಕಂಡು ಹೆದರಿ ಬಿಟ್ಟಿದ್ದರು. ಏಕೆಂದರೆ- ಈ ರೂಪದಲ್ಲಿ ದೇವಚರರ ಆಗಮನವು 
ಯಾವುದಾದರೊಂದು ಅಪಾಯಕಾರಿ ಕಾರ್ಯಾಚರಣೆಗಾಗಿಯೇ ಆಗಿರುತ್ತದೆ. ಅನಂತರ ಅವರು ಹ. ಇಬ್‌ರಾಹೀಮ್‌ರಿಗೆ(ಅ) 
ಸುವಾರ್ತೆ ನೀಡಿದಾಗ ಅವರ ಕಳವಳ ದೂರವಾಯಿತು. ಈ ತಂಡವು ಹ. ಲೂತ್‌(ಅ)ರ ಜನಾಂಗದ ಕಡೆಗೆ ಹೋಗುತ್ತಿದೆಯೆಂದು 
ತಿಳಿದಾಗ ಅವರು ಬಹಳ ಒತ್ತಾಯ ಪೂರ್ವಕವಾಗಿ ಆ ಜನಾಂಗದ ಮೇಲೆ ದಯೆ ತೋರಬೇಕೆಂದು ಭಿನ್ನವಿಸತೊಡಗಿದರು. 
ಅದರೆ ಈ ಬಿನ್ನಹ ಸ್ವೀಕೃತವಾಗಲಿಲ್ಲ. ಈ ವಿಷಯದಲ್ಲಿ ಇನ್ನೇನೂ ಹೇಳೆಬೇಡಿರಿ. 'ನಿಮ್ಮ ಪ್ರಭುವಿನ ತೀರ್ಮಾನ ಆಗಿ ಬಿಟ್ಟಿದೆ 
ಮತ್ತು ಈ ಯಾತನೆ ಇನ್ನು ತಪ್ಪಿಹೋಗುವಂತಹದ್ದಲ್ಲ ಎನ್ನಲಾಯಿತು. ಈ ಉತ್ತರದಿಂದ ಇನ್ನು ಹ. مہ‎ ಜನಾಂಗದ 
ಅವಧಿಯಲ್ಲೇನಾದರೂ ವೃದ್ಧಿಯಾಗಬಹುದೆಂಬ ಹ. ಇಬ್‌ರಾಹೀಮ್‌ರ(ಅ) ನಿರೀಕ್ಸೆ ಹುಸಿಯಾಯಿತು. ಆಗ ಅವರಿಗೆ ಹ. 
ಲೂತ್‌ರ(ಅ) ಬಗೆಗೆ ಚಿಂತೆಯುಂಟಾಯಿತು. ಅವರು ಇಲ್ಲಿ ಉಲ್ಲೇಖಿಸಲಾಗಿರುವ ಮಾತನ್ನು "ಅಲ್ಲಿ ಲೂತರಿದ್ದಾರಲ್ಲ!" ಅರ್ಥಾತ್‌- 
ಈ ಯಾತನೆ ಹ. ಲೂತ್‌ರು(ಲ) ಅಲ್ಲಿರುವಾಗಲೇ ಎರಗಿ ಬಿಟ್ಟರೆ ಅವರೂ ಅವರ ಮಕ್ಕಳು ಮರಿಗಳೂ ಅದರಿಂದ ಪಾರಾಗುವುದು 
ಹೇಗೆ? ಎಂದು ಹೇಳಿದರು. 

56. ಆ ಸ್ತ್ರೀಯ ಕುರಿತು ಸೂರಃ. ತ್ರೀಮ್‌ (10ನೇ ಸೂಕ್ತ)ಸಲ್ಲಿ ಅವಳು ಹ. ಲೂತ್‌ರ(ಲಅ) ನಂಬಿಕೆಗೆ ಪಾತ್ರಳಾಗಿರಲಿಲ್ಲ 
ಎಂದು ಹೇಳಲಾಗಿದೆ. ಬಹುಶಃ ಹ. ಲೂತ್‌(ಆ) ಹಿಜ್ರತ್‌ನ ಬಳಿಕ ಜಾರ್ಡನ್‌ ಪ್ರದೇಶಕ್ಕೆ ಬಂದು ನೆಲೆಸಿರಬಹುಮು. ಅವರು 
ಆ ಜನಾಂಗದಿಂದಲೇ ವಿವಾಹವಾಗಿರಬಹುದು. ಆದರೆ ಅವರ ಸಹವಾಸದಲ್ಲಿ ಜೀವಮಾನವನ್ನು ಕಳೆದ ಬಳಿಕವೂ ಈ ಸ್ತ್ರೀಯು 


ಕಾಂಡ-20 


314 ಕುರ್‌ಆನ್‌ ವ್ಯಾಖ್ಯಾನ 


Dp 


SIS SSN رما 5 کالڑا‎ 2p SES 2p ET 
FIL bl GSES ails 22 تا‎ 
CEN بنا کنا یسمش‎ LIS SL AT sgh af 
ರತ” ಡ ದಿದ ಘು ರಿನ ಗ 


3 


(33-35) ಅನಂತರ ನಮ್ಮ ದೂತರು ಲೂತರ ಬಳಿಗೆ ತಲುಪಿದಾಗ ಅವರ ಆಗಮನದಿಂದ ಅವರು 
(ಲೂತೆರು) ತುಂಬಾ ಗಾಬರಿ ಮತ್ತು ಕಳವಳಗೊಂಡರು ಅವರು, "ಹೆದರಬೇಡಿರಿ ಮತ್ತು ವೃಥೆಪಡ 
ಬೇಡಿರಿ. ಹಿಂದೆ ಉಳಿದುಬಿಡುವವರಲ್ಲಾಗಿರುವ ನಿಮ್ಮ ಪತ್ನಿಯ ಹೊರತು ನಿಮ್ಮನ್ನೂ ನಿಮ್ಮ ಮನೆಯ 
'ವರನ್ನೂ ನಾವು ರಕ್ಷಿಸಿಕೊಳ್ಳುವೆವು, ಇವರು ಮಾಡುತ್ತ ಬಂದಿರುವ ದುಷ್ಕರ್ಮಗಳ ಕಾರಣ ನಾವು ಈ 
ನಾಡಿನವರ ಮೇಲೆ ಆಕಾಶದಿಂದ ಯಾತನೆಯನ್ನು ಇಳಿಸುವವರಿದ್ದೇವೆ" ಎಂದರು. ನಾವು ಬುದ್ಧಿಯನ್ನು 


ಉಪಯೋಗಿಸುವ ಜನರಿಗಾಗಿ ಆ ನಾಡಿನ ಒಂದು ಬಹಿರಂಗ ನಿದರ್ಶನವನ್ನು ಬಿಟ್ಟಿರುತ್ತೇವೆ. 
ಸತ್ಯವಿಶ್ವಾಸ ಸ್ವೀಕಾರ ಮಾಡಲಿಲ್ಲ. ಅವಳ ಸಹಾನುಭೂತಿ ಮತ್ತು ಅಭಿರುಚಿಗಳು ತನ್ನ ಜನಾಂಗದೊಂದಿಗೇ ಇದ್ದವು. ಆದ್ದರಿಂದ 
ಪ್ರವಾದಿಯ ಪತ್ಲಿಯಾಗಿರುವುದು ಅವಳಿಗೇನೂ ಫಲಕಾರಿಯಾಗಲಿಲ್ಲ. 

57. ಈ ಗಾಬರಿ ಮತ್ತು ಕಳವಳಕ್ಕೆ ಕಾರಣವೇನೆಂದರೆ- ದೇವಚರರು ಅತ್ಯಂತ ಸುಂದರರಾಗಿದ್ದರು. ಎಳೆಯ ಬಾಲಕರ 
ರೂಪದಲ್ಲಿ ಬಂದಿದ್ದರು. ಹ. ಲೂತ್‌(ಅ) ತಮ್ಮ ಜನಾಂಗದ ನೈತಿಕತೆಯನ್ನು ಬಲ್ಲವರಾಗಿದ್ದರು. ಆದುದರಿಂದ ಅವರು 
ಬಂದೊಡನೆ ಈ ಅತಿಥಿಗಳನ್ನು ಈ ದುರಾಚಾರಿಗಳಿಂದ ಹೇಗೆ ರಕ್ಷಿಸಲಿ ಎಂದು ಗಾಬರಿಗೊಂಡರು. ಇಲ್ಲಿ ಇದರ ಅನಂತರದ 
ಕಥೆ ಹೇಳಿಲ್ಲ. ಇದರ ವಿವರಗಳು ಸೂರಃ ಹೊದ್‌, ಅಲ್‌ ಹಿಜ್ಸ್‌ ಮತ್ತು ಅಲ್‌ ಕಮರ್‌ಗಳಲ್ಲಿ ದ್ದು ಆ ಪ್ರಕಾರ ಬಾಲಕರ 
ಆಗಮನದ ಸುದ್ದಿ ಕೇಳಿ ನಗರದ ಅನೇಕರು ಹ. ಲೂತ್‌ರ(ಆ) ಮನೆಯ ಮುಂದೆ ಗುಂಪು ಕೂಡಿದರು. ನಿಮ್ಮ ಅತಿಥಿಗಳನ್ನು 
(ದುರಾಚಾರವೆಸಗಲಿಕ್ಕಾಗಿ) ನಮಗೆ ಬಿಟ್ಟುಕೊಡಬೇಕೆಂದು ಒತ್ತಾಯಪಡಿಸತೊಡಗಿದರು. 

58. ಅರ್ಥಾತ್‌- ನಮ್ಮನ್ನು ಇವರೇನಾದರೂ ತೊಂದರೆಗೊಳಪಡಿಸುವರೆಂದೋ ನಮ್ಮನ್ನು ಹೇಗೆ ರಕ್ಟಿಸುವುದೆಂದೋ 
ನಮ್ಮ ವಿಷಯದಲ್ಲಿ ನೀವು ಚಿಂತಿಸಬೇಡಿರಿ. ಇದೇ ಸಂದರ್ಭದಲ್ಲಿ ದೇವಚರರು ಹ. ಲೂತ್‌ರೊಡನೆ(ಲ ನಾವು ಮನುಷ್ಯರಲ್ಲ 
ವೆಂದೂ ಈ ಜನಾಂಗಕ್ಕೆ ಯಾತನೆ ಎರಗಿಸಲು ಬಂದ ದೇವಚರರೆಂದೂ ತಮ್ಮ ರಹಸ್ಯವನ್ನು ಬಯಲುಗೊಳಿಸಿದರು. ಸೂರಃ 
ಹೂದ್‌ನಲ್ಲಿ ಇದರ ವಿಶದೀಕರಣ ಹೀಗಿದೆ- ಜನರು ಹ. ಲೂತ್‌ರ(ಅ) ಮನೆಗೆ ನುಗ್ಗಿ ಬರುತ್ತಿದ್ದಾಗ ಅವರು ಗಾಬರಿಗೊಂಡು 
"ನಿಮ್ಮನ್ನು ಸರಿಪಡಿಸುವ ಬಲ ನನ್ನಲ್ಲಿರುಪ್ತಿದ್ದರೆ! ಅಥವಾ ನನಗೆ ಯಾವನಾದರೂ ಬಲಾಢ್ಸನ ಸಹಾಯ ಒದಗುತ್ತಿ ದ್ದರೆ." 
ಎಂದು ಉದ್ದಾರವೆತ್ತಿದ್ದರು. ಆಗ ದೇವಚರರು- "ಓ ಲೂತ್‌(ಅ), ನಾವು ನಿಮ್ಮ ಪ್ರಭುವಿನಿಂದ ಕಳುಹಿಸಲ್ಪಟ್ಟ ದೇವಚರರು. 
ಇವರು ನಿಮ್ಮ ಬಳಿಗೆ ತಲುಪಲಾರರು”" ಎಂದರು. 

59. ಲೂಶ್‌ ಜನಾಂಗದ ಕೃತ್ಯಕ್ಕೆ ಧರ್ಮಶಾಸ್ತ್ರ ವಿಧಿಸುವ ಶಿಕ್ಷೆಯ ಬಗೆಗೆ ಸೂರಃ ಆಲ್‌ ಅಆ್‌ರಾಫ್‌ನ 68ನೇ ಟಿಪ್ಪಣಿ ನೋಡಿರಿ. 

60. ಇಲ್ಲಿ ಬಹಿರಂಗ ನಿದರ್ಶನವೆಂದರೆ 'ಡೆಡ್‌ಸೀ. ಇದನ್ನು 'ಲೂತ್‌ ಸಮುದ್ರ'ವೆಂದೂ ಹೇಳುತ್ತಾರೆ. ಆ ಅಕ್ರಮಿ 
ಜನಾಂಗಕ್ಕೆ ಅದರ ದುಷೃತ್ಯಗಳಿಗಾಗಿ ಎರಗಿಸಲಾಗಿದ್ದ ಯಾತನೆಯ ಒಂದು ಕುರುಹು ಇಂದಿಗೂ ಹೆದ್ದಾರಿಯಲ್ಲೇ ಇದೆ. 
ಅದನ್ನು ನೀವು ಸಿರಿಯಾದ ಕಡೆಗೆ ವ್ಯಾಪಾರಕ್ಕಾಗಿ ಹೋಗುತ್ತಿರುವಾಗ ರಾತ್ರಿ ಹಗಲೂ ನೋಡುತ್ತಿರುತ್ತೀರೆಂದು ಪವಿತ್ರ 
ಕುರ್‌ಆನಿನಲ್ಲಿ ಅನೇಕ ಕಡೆ ಮಕ್ಕಾದ ಸತ್ಮನಿಷೇಧಿಗಳೊಡನೆ ಹೇಳಲಾಗಿದೆ. 'ಡೆಡ್‌ಸೀಯ ದಕ್ಷಿಣ ಭಾಗವು ಒಂದು ಭಯಾನಕ 
. ಭೂಕಂಪದಿಂದಾಗಿ ಭೂಮಿಯಲ್ಲಿ ಹೂತು ಹೋದುದರಿಂದ ಉಂಟಾಯಿತೆಂದೂ, ಅದೇ ಹೊತು ಹೋದ ಭಾಗದಲ್ಲಿ ಲೂತ್‌ 
ಜನಾಂಗದ ಕೇಂದ್ರ ಸ್ಥಾನವಾಗಿದ್ದ ಸದೂಮ್‌ (ممضھمی‎ ನಗರವಿತ್ತೆಂದೊ ಇತ್ತೀಚಿಗೆ ಖಚಿತವಾಗಿ ಒಪ್ಪಿಕೊಳ್ಳಲಾಗಿದೆ. ಈ 
ಭಾಗದಲ್ಲಿ ನೀರಿನಡಿಯಲ್ಲಿ ಮುಳುಗಿದ ಕೆಲವು ನಾಡುಗಳ ಕುರುಹುಗಳೂ ಕಂಡು ಬರುತ್ತವೆ. (ಹೆಚ್ಚಿನ ವಿವರಗಳಿಗೆ ಸೂರಃ 
ಅಶ್ಕುಅರಾದ 114ನೆಯ ಟಿಪ್ಪಣಿಯನ್ನು ನೋಡಿರಿ) 


ಕಾಂಡ-20 


29. ಅಲ್‌ ಅಂಕಬೂತ್‌ 315 


3 BU دارم مار‎ A Wii ದಟ 2 


Pires ೨% لے می ہہ ری سے ہے سس عم سم سے‎ 
ال‎ NL SSE ON EIS 
٤ فِرَکوْت‎ SEBEL IOS Js FAS 
(36-37) ನಾವು ಮದ್‌ಯನ್‌ನ ಕಡೆಗೆ ಅವರ ಸಹೋದರ ಶುಖಬರನ್ನು ರವಾನಿಸಿದೆವು."' ಅವರು, “ನನ್ನ 
ಜನಾಂಗದವರೇ, ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅಂತಿಮ ದಿನವನ್ನು ನಿರೀಕ್ಲಿಸಿರಿ.? ಮತ್ತು 
ಭೂಮಿಯಲ್ಲಿ ಕಿಡಿಗೇಡಿಗಳಾಗಿ ಅತಿರೇಕಗಳನ್ನೆಸಗುತ್ತ ತಿರುಗಾಡಬೇಡಿರ” ಎಂದರು. ಆದರೆ ಅವರು ಇವರನ್ನು 
ಸುಳ್ಳಾಗಿಸಿ ಬಿಟ್ಟರು.” ಕೊನೆಗೆ ಒಂದು ಉಗ್ರ ಭೂಕಂಪವುಂಟಾಯಿತು ಮತ್ತು ಅವರು ತಮ್ಮ ಮನೆಗಳೊಳಗೆ" 
ಬಿದ್ದಲ್ಲೇ ಬಿದ್ದು ಬಿಟ್ಟರು. 
(38-40) ಆದ್‌ ಮತ್ತು ಸಮೂದರನ್ನು ನಾವು ನಾಶಗೊಳಿಸಿದ್ದೆವು. ಅವರು ವಾಸಿಸುತ್ತಿದ್ದ ಸ್ವಳಗಳನ್ನು 
ನೀವು ನೋಡಿರುತ್ತೀರಿ. ಶೈತಾನನು ಅವರ ಕರ್ಮಗಳನ್ನು ಅವರಿಗೆ ಮನೋಹರವಾಗಿ ಮಾಡಿದನು ಮತ್ತು 
ಅವರನ್ನು ನೇರ ಮಾರ್ಗದಿಂದ ಸರಿಸಿ ಬಿಟ್ಟನು. ವಸ್ತುತಃ ಅವರು ಬುದ್ಧಿಯುಳ್ಳವರೇ ಆಗಿದ್ದರು ಮತ್ತು 


61. ಹೋಲಿಸಲಿಕ್ಕಾಗಿ ಸೂರಃ ಅಆ್‌ರುಫ್‌: 11, ಹೂದ್‌: 8 ಮತ್ತು ಅಶ್ಕುಲರಾದ 10ನೆಯ ರುಕೂಲ್‌ಗಳನ್ನು ನೋಡಿರಿ. 

62. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಪರಲೋಕ ಸಂಭವಿಸಲಿದೆಯಂದು ನಿರೀಕ್ಷಿಸಿರಿ. ಈ ಲೋಕದ 
ಜೀವನ ಮಾತ್ರವಿರುವುದೆಂದೂ, ಬೇರೆ ಜೀವನವೇನೂ ಇಲ್ಲವೆಂದೂ, ಅದರಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಕೊಡಲಿಕ್ಕಿಲ್ಲ 
ವೆಂದೂ, ಸೆತ್ತಲ ದುಷ್ಟಲಗಳನ್ನು ಪಡೆಯಲಿಕ್ಕಿಲ್ಲವೆಂದೂ ಭಾವಿಸಬೇಡಿರಿ. 2) ನೀವು ಪರಲೋಕದಲ್ಲಿ ಸತ್ಸರಿಣಾಮವನ್ನು 
ಹೊಂದಬಹುದಾದಂತಹೆ ಕರ್ಮಗಳನ್ನು ಮಾಡಿರಿ. 

6. ಅರ್ಥಾತ್‌- ಹ. ತುಖಬ್‌ರು(ಅ) ಅಲ್ಲಾಹನ ಪ್ರವಾದಿಯೆಂದೂ, ಅವರು ಸಾರುತ್ತಿರುವ ಬೋಧನೆ ಅಲ್ಲಾಹನ 
ಕಡೆಯಿಂದಾಗಿದೆ ಎಂದೂ, ಅದನ್ನು ಒಪ್ಪಿಕೊಳ್ಳದಿರುವುದರ " ಹರಿಹಾಮವನ್ನು ದೇವ ಯಾತನೆಯ ರೂಪದಲ್ಲಿ ಅನುಭವಿಸ 
ಚೇಕಾಗುವುದೆಂದೂ ಒಪ್ಪಿಕೊಳ್ಳಲಿಲ್ಲ. 

64. ಮನೆ ಎಂದರೆ- ಆ ಜನಾಂಗ ವಾಸಿಸುತ್ತಿದ್ದ ಸಂಪೂರ್ಣ ಪ್ರದೇಶವಾಗಿದೆ. ಒಂದು ಸಂಪೂರ್ಣ ಜನಾಂಗದ ಕುರಿತು 
ಪ್ರಸ್ತಾಪಿಸುತ್ತಿರುವಾಗ ಅದರ ಮನೆಯೆಂದರೆ ಅದು ವಾಸಿಸುವ ನಾಡೇ ಆಗಿರುತ್ತದೆ. 

65. ಇವೆರಡೂ ಜನಾಂಗಗಳು ನೆಲೆಸಿದ್ದ ಆ ಪ್ರದೇಶಗಳನ್ನು ಅರಬರೆಲ್ಲರೂ ತಿಳಿದಿದ್ದರು. ಈಗ ಆಹ್‌ಕಾಫ್‌, ಯಮನ್‌ 
ಮತ್ತು ಹರುರ್ಮೂತ್‌ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವ ಅರೇಬಿಯಾದ ಸೆಂಪೂರ್ಣ ಭೂಭಾಗವು ಪ್ರಾಚೀನ ಕಾಲದಲ್ಲಿ 
'ಆದ್‌' ಜನಾಂಗದ ನೆಲೆಯಾಗಿತ್ತು. ಅರಬರು ಅದನ್ನು ಬಲ್ಲವರಾಗಿದ್ದರು. ಹಿಜಾರುಿನ ಉತ್ತರ ಭಾಗದಲ್ಲಿ 'ರಾಬಿಲ್‌'ನಿಂದ 
ಅಕಬಃದ ವರೆಗೆ, ಮದೀನಾ ಮತ್ತು ಖೈಬರ್‌ನಿಂದ ತೈಮಾ ಮತ್ತು ತಬೂಕ್‌ನ ವರೆಗೆ ಇರುವ ಸಂಪೂರ್ಣ ಭೂಭಾಗ ಇಂದಿಗೂ 
ಸಮೂದರ ಭಗ್ಗಾವಶೇಷಗಳಿಂದ ತುಂಬಿದೆ. ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಈ ಕುರುಹುಗಳು ಈಗ 
ಕಂಡುಬರುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಿದ್ದಿರಬಹು' ಮ. 

66. ಅರ್ಥಾತ್‌- ಅಜ್ಞಾನಿಗಳೂ, ತಿಳಿಗೇಡಿಗಳೂ ಆಗಿರಲಿಲ್ಲ. ತಮ್ಮ ತಮ್ಮ ಕಾಲದ ಅತ್ಮಂತ ಪ್ರಗತಿ ಹೊಂದಿದ 
ಜನರಾಗಿದ್ದರು. ತಮ್ಮ ಲೌಕಿಕ ವ್ಯವಹಾರಗಳನ್ನು ನಡೆಸುವುದರಲ್ಲಿ ಅತ್ಮಂತ ಚಾಣರೂ, "ಬುದ್ಧಿವಂತರೂ" ಆಗಿದ್ದರು. ಆದುದರಿಂದ 
ಶೈತಾನನು ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ, ಅವರ ಬುದ್ದಿ ಕೆಸಿ, ಅವರನ್ನು ತನ್ನ ಮಾರ್ಗಕ್ಕೆ ಎಳೆದುಕೊಂಡು ಹೋದನೆಂದು 
ಹೇಳಲು ಸಾಧ್ಯವೇ ಇಲ್ಲ. ಅವರು ಚೆನ್ನಾಗಿ ಯೋಚಿಸಿ ಕಣ್ಣಾರೆ ಕಂಡೇ ಅವಂಗೆ ರೋಚಕವೊ, ಲಾಭದಾಯಕವೂ ಆಗಿ ಕಂಡ 
ಶೈತಾನನ ಮಾರ್ಗವನ್ನು ಹಿಡಿದರು. ಪ್ರವಾದಿಗಳು ತೋರಿದ ಮಾರ್ಗ ಅವರಿಗೆ ಶುಷ್ಕವೂ, ಅರೋಚಕವೂ, ನೈಶಿಕ ನಿರ್ಬಂಧಗಳ 


ಕಾರಣದಿಂದ ಕಷ್ಟಕರವೂ ಆಗಿ ಕಂಡುದರಿಂದ ಅದನ್ನು ಬಿಟ್ಟುಬಿಟ್ಟಿರು. 


ಕಾಂಡ-20 


316 ಕುರ್‌ಆನ್‌ ವ್ಯಾಖ್ಯಾನ 


UB”‏ 5ہ ہ۔ ق7ت ಆ‏ ہے سو . 3 ٹوم,۔ ےب کی 
وا ولین جاء Fo‏ میں سی el‏ سوہ (HEL;‏ 
ميقات ا کل انا یدہم "کین ھت EE A UTS‏ 
ِنْھنر کن ELE Se ALN SEI‏ یه ال و مم 
ವಸ‏ ;2 دوہ کل وروی رود ے 
ELS‏ یت 7 ಮ‏ 
سے میں جس ಫ್‌: >, 7 7 ಕಿ‏ 
RAN; Ps‏ 
ಕಾರೂನ್‌, ಫಿರ್‌ಔನ್‌ ಹಾಗೂ ಹಾಮಾನ್‌ರನ್ನೂ ನಾವು ನಾಶಗೊಳಿಸಿದೆವು, ಮೂಸಾ, ಅವರ ಬಳಿಗೆ‏ 
ಪ್ರತ್ಯಕ್ಷ ಪ್ರಮಾಣಗಳನ್ನು ತಂದರು. ಆದರೆ, ಅವರು ಭೂಮಿಯಲ್ಲಿ ದುರಂಹಕಾರದಿಂದ ಮೆರೆದರು. ವಸ್ತುತಃ‏ 
ಅವರು ಮೂರಿಸುವವರಾಗಿರಲಿಲ್ಲ.5 ಕೊನೆಗೆ ನಾವು ಪ್ರತಿಯೊಬ್ಬನನ್ನೂ ಅವನ ಪಾಪಗಳಿಗಾಗಿ ಹಿಡಿದೆವು.‏ 
ತರುವಾಯ ನಾವು ಅವರಲ್ಲಿ ಕೆಲವರ ಮೇಲೆ, ಕಲ್ಲುಗಳ ಮಳೆಗರೆಯುವ ಬಿರುಗಾಳಿಯನ್ನು ಕಳುಹಿಸಿದೆವು.8‏ 
ಇನ್ನು ಕೆಲವರ ಮೇಲೆ ಒಂದು ಭಯಂಕರ ಸ್ಫೋಟ ಬಂದೆರಗಿತು. ಮತ್ತೆ ಕೆಲವರನ್ನು ನಾವು ಭೂಮಿಯಲ್ಲಿ‏ 


ಹುದುಗಿಸಿಬಿಟ್ಟೆವು.” ಬೇರೆ ಕೆಲವರನ್ನು ಮುಳುಗಿಸಿಬಿಟ್ಟೆವು. ಅಲ್ಲಾಹ್‌ ಅವರ ಮೇಲೆ ಅಕ್ರಮ 
ವೆಸಗುವವನಾಗಿರಲಿಲ್ಲ. ಆದರೆ ಅವರು ತಾವೇ ತಮ್ಮ ಮೇಲೆ ಅಕ್ರಮವೆಸಗುತ್ತಿದ್ದರು.” 


(41-44) ಅಲ್ಲಾಹನನ್ನು ಬಿಟ್ಟು ಬೇರೆ ರಕ್ಷಕ ಮಿತ್ರರನ್ನು ಮಾಡಿಕೊಂಡವರ ಉದಾಹರಣೆ ಜೇಡರ 
ಹುಳುವಿನಂತಿದೆ. ಅದು ತನಗೊಂದು ಮನೆ ಕಟ್ಟುತ್ತದೆ. ಎಲ್ಲ ಮನೆಗಳಿಗಿಂತಲೂ ದುರ್ಬಲವಾದ ಮನೆಯು 


67. ಅರ್ಥಾತ್‌- ಓಡಿ ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಾಧ್ಯವಿರಲಿಲ್ಲ. ಅಲ್ಲಾಹನ ಹಂಚಿಕೆಗಳನ್ನು 
ವಿಫಲಗೊಳಿಸಲು ಅವರು ಶಕ್ತರಾಗಿರಲಿಲ್ಲ. 

68. ಅರ್ಥಾತ್‌- ಆದ್‌ ಜನಾಂಗ. ಇವರ ಮೇಲೆ ನಿರಂತರ ಏಳು ರಾತ್ರಿ ಮತ್ತು ಎಂಟು ಹಗಲುಗಳ ಕಾಲ ಪ್ರಚಂಡ 
ಬಿರುಗಾಳಿ ಬೀಸಿತು. (ಸೂರಃ ಅಲ್‌ಹಾಕ್ಕಃ - 7ನೆಯ ಸೂಕ್ತ) 

69. ಅರ್ಥಾತ್‌- ಸಮೂದ್‌. 

70. ಅರ್ಥಾತ್‌- ಕಾರೂನ್‌. 

71. ಅರ್ಥಾತ್‌- ಫಿರ್‌ಔನ್‌ ಮತ್ತು ಹಾಮಾನ್‌. 

72. ಇಲ್ಲಿ ಈ ತನಕ ಹೇಳಲಾದ ಕಥೆಗಳು ಎರಡು ಕಡೆಗಳಿಗೆ ಅನ್ವಯಿಸುತ್ತವೆ. ಒಂದೆಡೆ ಇವುಗಳನ್ನು ಸತ್ಯವಿಶ್ವಾಸಿಗಳಿಗೆ 
ಕೇಳಿಸಲಾಗಿದ್ದು, ಅವರು ನಿರಾಶರಾಗದೆ, ಹತಾಶರಾಗದೆ, ಧೈರ್ಯಗೆಡದೆ ಕಷ್ಟಕಾರ್ಪಣ್ಮಗಳ ತೀವ್ರ ಬಿರುಗಾಳಿಯ ಮುಂದೆಯೂ 
ಸಹನೆ, ಸೈರ್ಯಗಳಿಂದ ಸತ್ಯದ ಧ್ವಜವನ್ನು ಎತ್ತಿ ಹಿಡಿಯಬೇಕು. ಅಲ್ಲಾಹನ ಸಹಾಯ ಖಂಡಿತ ಬರಲಿದೆ. ಅವನು ಅಕ, ಕ್ರಮಿಗಳನ್ನು 
ಕೀಳಾಗಿಸಿ ಸತ್ಯವಚನಕ್ಕೆ ಉತ್ಸಾನ ನೀಡುವನು ಎಂದು ಅಲ್ಲಾಹನ ಮೇಲೆ. ಭರವಸೆ ಇಟ್ಟುಕೊಳ್ಳಬೇಕು ಎನ್ನುವುದೇ ಇದರ 
ಉದ್ದೇಶವಾಗಿದೆ. ಎರಡನೆಯದಾಗಿ ಇಸ್ಲಾಮೊ ಆಂದೋಲನವನ್ನು ಸಂಪೂರ್ಣ ನಾಶ ಮಾಡಬೇಕೆಂದು ಹೊರಟಿದ್ದ ಅಕ್ರಮಿಗಳಿಗೂ 
ಈ ಕಥೆಯನ್ನು ಕೇಳಿಸಲಾಗಿದೆ. ನೀವು ಅಲ್ಲಾಹನ ಸಹನೆಗೆ ತಪು یں‎ ಅರ್ಥ ಕಟ್ಟಿರುತ್ತೀರಿ. ನಿಮ್ಮನ್ನು ಇಷ್ಟರ ತನಕವೂ 
ಹಿಡಿಯದಿರುವುದರಿಂದ ಮತ್ತು ಅವನು ತನ್ನ ಅನುಗ್ರಹದಿಂದ ನಿಮಗೆ ಸರಿದಾರಿಗೆ ಬರಲು ಕಾಲಾವಕಾಶ ಕೊಟ್ಟಿ ಸಿರುವುದರಿಂದ 
ನೀವು ಇಲ್ಲಿ ನ್ಯಾಯ ಸ್ಥಾಪನೆ ಮಾಡಬಲ್ಲ ಶಕ್ತಿ ಯಾವುದೂ ಇಲ್ಲವೇ. ಇಲ್ಲ ಎಂಬ ಅರ್ಥ ಕಟ್ಟಿಕೊಂಡಿದ್ದೀರಿ. ಈ 
' ತಪ್ಪುಧಾರಣೆಯಿಂಬಾಗಿ ನಿಮಗಿಂತ ಮುಂಚಿನ ಅಕ್ರಮಿ ಹಾಗೂ ಉದ್ದಟ ಜನಾಂಗಗಳು ಯಾವ ಪರಿಣಾಮವನ್ನು ಕಂಡುಕೊಂಡರೋ 
ಅದೇ ಪರಿಣಾಮವನ್ನು ಕಟ್ಟಕಡೆಗೆ ನೀವೂ ಕಾಣಲಿರುವಿರಿ ಎಂದು 


ಕಾಂಡ-20 


29. ಅಲ್‌ ಅಂಕಬೂತ್‌ 317 


MSA BESS & Jl 3 ಮ 
SARE HAN AE من‎ SS OK KA 
ಖಂ ಹ ASRS 


ಜೇಡರ ಹುಳುವಿನ ಮನೆಯೇ ಆಗಿರುತ್ತದೆ. ಇವರು ھا‎ 7 ರೆ!3 ಇವರು ಅಲ್ಲಾಹನನ್ನು ಬಿಟ್ಟು ಯಾವ 
ವಸ್ತುವನ್ನೇ ಪ್ರಾರ್ಥಿಸಿದರೂ ಅಲ್ಲಾಹ್‌ ಅದನ್ನು ಚೆನ್ನಾಗಿ ತಿಳಿದಿರುತ್ತಾನೆ. ಅವನೇ ಪ್ರಬಲನೂ ಯುಕ್ತಿ 
ಪೂರ್ಣನೂ ಆಗಿರುತ್ತಾನೆ. ನಾವು ಈ ಉಪಮೆಗಳನ್ನು ಜನರಿಗೆ ಬೋಧಿಸಲಿಕ್ಕಾಗಿ ಕೊಡುತ್ತಿದ್ದೇವೆ. ಆದರೆ, 
ತಿಳುವಳಿಕೆಯುಳ್ಳವರು ಮಾತ್ರ ಇವುಗಳನ್ನು ಅರಿಯಬಲ್ಲರು. ಅಲ್ಲಾಹನು ಭೂಮಿ-ಆಕಾಶಗಳನ್ನು ಸತ್ತ 
ಪೂರ್ಣವಾಗಿ ಸೃಷ್ಟಿಸಿರುತ್ತಾನೆ.” ನಿಜಕ್ಕೂ ಇದರಲ್ಲಿ ಸತ್ಯವಿಶ್ವಾಸಿಗಳಿಗೆ ಒಂದು ನಿದರ್ಶನವಿದೆ.” 


0 


0 


73. ಮೇಲೆ ಪ್ರಸ್ತಾಪಿಸಿರುವ ಜನಾಂಗಗಳೆಲ್ಲವೂ ಬಹುದೇವ ವಿಶ್ವಾಸಿಗಳಾಗಿದ್ದವು. ತಮ್ಮ ಆರಾಧ್ಯರು ತಮ್ಮ 
ಸಹಾಯಕರೆಂದೂ, ಸಂರಕ್ಷಕ (೦ಟ೩rdians) ರೆಂದೂ, ತಮ್ಮ ಅದೃಷ್ಟವನ್ನು ರೂಪಿಸುವ ಮತ್ತು ಕೆಡಿಸುವ ಶಕ್ತಿಯುಳ್ಳವರೆಂದೂ 
.| ಅವರು ನಂಬಿದ್ದರು. ಅವುಗಳನ್ನು ಪೂಜಿಸುತ್ತಾ ಅವುಗಳಿಗೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸುತ್ತಾ ಇದ್ದು ಅವುಗಳ ಆಶ್ರಯ 
ಗಳಿಸಿಕೊ೦ಡರೆ ಅವು ತಮ್ಮ ಕಾರ್ಯ ನಿರ್ವಹಿಸುವವು, ತಮ್ಮನ್ನು ಸಕಲ ವಿಪತ್ತುಗಳಿಂದ ರಕ್ಷಿಸುವುವು ಎಂದು ತಿಳಿದುಕೊಂಡಿದ್ದರು. 
ಆದರೆ “ಮೇಲಿನ ' ಐತಿಹಾಸಿಕ ಘಟನೆಗಳಲ್ಲಿ ತೋರಿಸಲಾಗಿರುವಂತೆ ಅಲ್ಲಾಹನ ಕಡೆಯಿಂದ ಅವರ ವಿನಾಶದ ಶೀರ್ಮಾನ ಆಗಿ 
ಬಿಟ್ಟೊಡನೆ ಅವರ ಈ ಎಲ್ಲಾ ನಂಬಿಕೆಗಳೂ, ಬ್ರಮೆಗಳೂ ತೀರಾ ನಿರಾಧಾರವೆಂಬುದು ಸಾಬೀತಾಗಿ ಬಿಟ್ಟಿತು. ಈ ಘಟನೆಗಳನ್ನು 
ವಿವರಿಸಿದ ಬಳಿಕ ಇನ್ನು ಅಲ್ಲಾಹನು ಮುಶ್ರಿಕರಿಗೆ ಹೀಗೆ ಎಚ್ಚರಿಕೆ ಕೊಡುತ್ತಿದ್ದಾನೆ: ವಿಶ್ವದ ನೈಜ ಸಾರ್ವಭೌಮನನ್ನು ಬಿಟ್ಟು 
ಯಾವ ಅಧಿಕಾರವನ್ನೂ ಹೊಂದಿರದ ದಾಸರ ಹಾಗೂ ಕಾಲ್ಪನಿಕ ಆರಾಧ್ಯರ ಭರವಸೆಯ ಬುನಾದಿಯ ಮೇಲೆ ನೀವು ಕಟ್ಟಿರುವ 
ಈ ಆಶಾಗೋಪುರವು ಜೇಡನ ಬಲೆಗಿಂತಲೂ ದುರ್ಬಲವಾಗಿದೆ. ಜೇಡನೆ ಬಲೆಯು ಒಂದು ಬೆರಳಿನ ಅಲುಗಾಟವನ್ನು ಸಹಿಸದಷ್ಟು 
ದುರ್ಬಲವಾಗಿರುವಂತೆಯೇ ನಿಮ್ಮ ನಿರೀಕ್ಷೆಗಳ ಈ ಅಶಾಗೋಪುರವು ಅಲ್ಲಾಹನ ಹಂಚಿಕೆಯ ಪ್ರಥಮ ಹೊಡೆತಕ್ಕೆ ನುಚ್ಚುನೂರಾಗಲಿದೆ. 

74. ಅರ್ಥಾತ್‌- ಇವರು ದೇವರುಗಳನ್ನಾಗಿ ಮಾಡಿಕೊಂಡು ಸಹಾಯಕ್ಕಾಗಿ ಕರೆಯುತ್ತಿರುವ ಎಲ್ಲಾ ವಸ್ತುಗಳ ಸಂಗತಿ 
ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತಿದೆ. ಅವುಗಳ ಅಧಿಕಾರದಲ್ಲಿ ಏನೂ ಇಲ್ಲ. ಸಕಲ ಶಕ್ತಿಗಳ ಮಾಲಕನು ಅಲ್ಲಾಹನು ಮಾತ್ರ. ಅವನ 
ಯೋಜನೆ ಮತ್ತು ಯುಕ್ತಿ ಮಾತ್ರ ಈ ವಿಶ್ವದ ವ್ಯವಸ್ಥೆಯನ್ನು ನಡೆಸುತ್ತಿದೆ. "ಅಲ್ಲಾಹನನ್ನು ಬಿಟ್ಟು ಇವರು, ಯಾರನ್ನು ಕೂಗಿ 
ಕರೆಯುತ್ತಿರುವರೋ ಅವು ಏನೂ ಆಗಿರುವುದಿಲ್ಲ (ಅರ್ಥಾತ್‌. ಅವಾಸ್ತವಿಕವಾಗಿವೆ ಮತ್ತು ಅವನು ಮಾತ್ರ ಪ್ರಬಲನೂ' 
ಯುಕ್ತಿಪೂರ್ಣನೂ ಆಗಿರುತ್ತಾನೆ" ಎಂದೂ ಈ ಸೂಕ್ತವನ್ನು ಅನುವಾದಿಸಬಹುದು. 

75. ಅರ್ಥಾತ್‌- ವಿಶ್ವದ ಈ ವ್ಯವಸ್ಥೆ ಸತ್ಯದ ಮೇಲೆ ನೆಲೆ ನಿಂತಿದೆ. ಮಿಥ್ಯದ ಮೇಲಲ್ಲ. ಈ ವ್ಯವಸ್ಥೆಯ ಬಗ್ಗೆ 
ನಿಷ್ಕಳಂಕ ಚಿತ್ರದೊಂದಿಗೆ ಯಾರೇ ನಿ ಅವನಿಗೆ ಈ ಭೂಮ್ಮಾಕಾಶಗಳು ಭ್ರಾಮಕ ಮತ್ತು ಕಾಲ್ಪನಿಕ ವಿಷಯಗಳ 
ಮೇಲೆ. ನಿಂತಿರುವುದಲ್ಲವೆಂದೂ, ಪರಮಾರ್ಥ ಮತ್ತು ವಾಸ್ತವಿಕತೆಯ ಮೇಲೆ ನಿಂತಿರುತ್ತದೆಂದೂ ವಿಶದವಾಗುವುದು. ಇಲ್ಲಿ 
ಯಾವುದು ಪರಮಾರ್ಥ "ಮತ್ತು ವಾಸ್ತವಿಕತೆಗನುಸಾರ ಇರುವುದೋ ಅದು ಮಾತ್ರ ಯಶಸ್ಸು ಹೊಂದಬಹುದು ಮತ್ತು 
ಸ್ಥಿರವಾಗಿರಬಹುದು. ವಾಸ್ತವಿಕತೆಗೆ ವಿರುದ್ಧ ಊಹನಾತ್ಮಕ ಮತ್ತು ಭ್ರಾಮಕ ವಿಷಯಗಳ ಮೇಲೆ ನಿಲ್ಲಿಸಿದ ಕಟ್ಟಡಗಳೆಲ್ಲವೂ 
ಪರಮಾರ್ಥದೊಂದಿಗೆ ಸಂಘರ್ಷಿಸಿ ನುಚ್ಚುನೊರಾಗಿ ಚೀಳುವವು. 

76. ಅರ್ಥಾತ್‌- ಭೂಮಿ-ಆಕಾಶಗಳೆ ಸೃಷ್ಟಿಯಲ್ಲಿ ಏಕದೇವತ್ವದ ಸಮರ್ಥನೆ ಮತ್ತು ಶಿರ್ಕ್‌ اھ‎ ಬೌತಿಕ ವಾದಗಳ 
ನಿರಾಕರಣೆಯ ಸ್ಪಷ್ಟವಾದ ಸಾಕ್ಸ್ಯವಿದೆ. ಅದರೆ ಈ ಸಾಕ್ಸವನ್ನು ಪ್ರವಾದಿಗಳು ಬೋಧಿಸಿದ ಶಿಕ್ಷಣವನ್ನು ನಂಬುವವರು ಮಾತ್ರ 
ಕಾಣುತ್ತಾರೆ. ಇವುಗಳನ್ನು ನಿರಾಕರಿಸುವವರು ಎಲ್ಲವನ್ನೂ ಕಂಡುಕೊಂಡೂ ಏನೂ ಕಾಣದವರಾಗಿರುತ್ತಾರೆ: 


ಕಾಂಡ-20 


318 ಕುರ್‌ಆನ್‌ ವ್ಯಾಖ್ಯಾನ 


el NICO i)‏ کت و" 
عَن EA‏ الشکر' وَلَنکز الو ESL TS‏ 
MSY‏ ور وہ ا ےت 


(45) *(ಪೈಗಂಬರರೇ) ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಲ್ಪಟ್ಟಿರುವ ಈ 
ಗ್ರಂಥವನ್ನು ಪಠಿಸಿರಿ ಮತ್ತು ನಮಾರುನ್ನು ಸಂಸ್ಥಾಪಿಸಿರಿ. ನಿಶ್ಚಯವಾಗಿಯೂ ನಮಾರು್‌ ಅಶ್ಲೀಲ 
ಹಾಗೂ ದುಷೃತಗಳಿಂದ ತಡೆಯುತ್ತದೆ ಮತ್ತು ಅಲ್ಲಾ ಹನ ಧ್ಯಾನ ಇದಕ್ಕಿಂತಲೂ ದೊಡ್ಡದು.” ನೀವು 
ಮಾಡುವುದೆಲ್ಲವನ್ನೂ ಅಲ್ಲಾಹನು ಅರಿಯುತ್ತಾನೆ. 

(46-47) ಗ್ರಂಥದವರೊಡನೆ* ಉತ್ತಮ ರೀತಿಯಿಂದ ವಿನಾ ಚರ್ಚಿಸಬೇಡಿರ್‌'- ಆದರೆ ಅವರ ಪೈಕಿ 
ಅಕ್ರಮಿಗಳ ಹೊರತು" ಮತ್ತು ಅವರೊಡನೆ ಹೇಳಿರಿ, "ನಮ್ಮ ಕಡೆಗೆ ಕಳುಹಿಸಲಾಗಿರುವುದರ ಮೇಲೂ 


77. ಅಭಿಸಂಭೋದನೆಯು ಬಾಹ್ಮ ನೋಟಕ್ಕೆ ಪ್ರವಾದಿವರ್ಯರ(ಸ) ಕಡೆಗಿದೆ. ಆದರೆ ವಾಸ್ತವದಲ್ಲಿ ಎಲ್ಲ ಸತ್ಯವಿಶ್ವಾಸಿ 
ಗಳನ್ನು ಸಂಬೋಧಿಸಲಾಗಿದೆ. ಆಗ ಬಂದಿದ್ದ ಧ್ಯತಿಗೆಡಿಸುವಂತಹ ಕಪ್ಪ ಕಾರ್ಪಣ್ಯಗಳನ್ನು ಎದುರಿಸಲಿಕ್ಕಾಗಿ ಹಿಂದಿನ 4 
ರುಕೂಲ್‌ಗಳಲ್ಲಿ ಸಹನೆ, ಸ್ಥೈರ್ಯ ಮತ್ತು ಅಲ್ಲಾಹನ ಮೇಲೆ ನಿಶ್ಚಲ ಭರವಸೆಗಳ ನಿರಂತರ ಉಪದೇಶಗಳ ಬಳಿಕ, ಈಗ 
ಅವರಿಗೆ ಕುರ್‌ಆನನ್ನು ಪಠಿಸುವ ಮತ್ತು ನಮಾರುನ್ನು ಸಂಸ್ಥಾಪಿಸುವ ಕಾರ್ಯನೀತಿಯನ್ನು ತೋರಿಸಿಕೊಡಲಾಗುತ್ತಿದೆ. ಏಕೆಂದರೆ, 
ಇವೆರಡು ವಿಷಯಗಳು ಮಾತ್ರ ಒಬ್ಬ ಸತ್ಯವಿಶ್ವಾಸಿ ಮಿಥೈದ ಮಹಾಪ್ರವಾಹದ ವಿರುದ್ಧ ಈಜಿ ದಡ. ಸೇರುವಂತೆ ಮಾಡಲು' 
ಶಕ್ತವಾಗಿವೆ. ಆದರೆ ಅವನು ಕುರ್‌ಆನ್‌ ಪಠನ ಮತ್ತು ನಮಾಯುನಿಂದ ಈ ಶಕ್ತಿಯನ್ನು ಗಳಿಸಿಕೊಳ್ಳಬೇಕಿದ್ದರೆ. ಕುರ್‌ಆನಿನ, 
ಶಬ್ದಗಳನ್ನು ಮಾತ್ರ ಓದುವುದರಲ್ಲಿ ತೃಪ್ತಿ ಪಟ್ಟುಕೊಂಡರೆ ಸಾಲದು. ಅದರ ಬೋಧನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು 
ಅದನ್ನು .ಮನಸ್ಸಿನೊಳಕ್ಕೆ ಇಳಿಸುತ್ತಾ ಹೋಗಬೇಕು. ಅವನ ನಮಾರು್‌ ಬರಿಯ ಅಂಗಾಂಗಗಳ ಚಲನೆಗೆ ಸೀಮಿತವಾಗಿರದೆ 
ಅವನ ಹೃದಯದ ಧ್ಯಾನವೂ ಅವನ ಶೀಲ ಚಾರಿತ್ರ್ಯಗಳಿಗೆ ಚಾಲನಶಕ್ತಿಯೂ ಆಗಿರಬೇಕು. 

78. ಇದು ನಮಾಯುನ ಅನೇಕ ಗುಣ ವಿಶೇಷತೆಗಳ ಪೈಕಿ ಒಂದಾಗಿದೆ. ಇದನ್ನು ಸಂದರ್ಭ ಸನ್ನಿವೇಶಕ್ಕನುಸಾರ ಇಲ್ಲಿ 
ವಿಶೇಷ ಒತ್ತು ಕೊಟ್ಟು ಪ್ರಸ್ತಾಪಿಸಲಾಗಿದೆ. ನೈತಿಕ ಕೆಡುಕುಗಳಿಂದ ಮುಕ್ತವಾಗಿರುವವರಿಗೆ ಅವರ ಈ ಪಾವಿತ್ರ್ಯ ಸ್ವತಃ ತಮ್ಮ 
ಇಹಪರ . ಜೀವನಗಳಲ್ಲಿ ಲಾಭದಾಯಕವಾಗಿರುವುದು ಮಾತ್ರವಲ್ಲದೆ, ಈ ನೈತಿಕ ಪಾವಿತ್ರ್ಯದಿಂದಾಗಿ ಅವರಿಗೆ, ನಾನಾ ಬಗೆಯ 
ಅನೈತಿಕತೆಗಳಲ್ಲಿ ಮುಳುಗಿಕೊಂಡಿದ್ದು ಈ ಕೆಡುಕುಗಳನ್ನು ಪೋಷಿಸುವ ಮಲಿನ ವ್ಯವಸ್ಥೆಯ ರಕ್ಷಣೆಗಾಗಿ ಸಚ್ಚರಿತ ಮನುಷ್ಕರ 
ವಿರುದ್ಧ ಘೋರ ಸಂಗ್ರಾಮಕ್ಕೆ ಇಳಿದಿರುವ ಎಲ್ಲ ವ್ಯಕ್ತಿಗಳ ಎದುರು ಪ್ರಚಂಡ ಹಿರಿಮೆಯೂ ಖಂಡಿತ ಪ್ರಾಪ್ತವಾಗುತ್ತದೆ. ಅಶ್ಲೀಲ 
ಹಾಗೂ ದುಷ್ಕೃತ್ಯ ಎಂಬ ಪದಗಳು ಯಾವೆಲ್ಲ ಕೃತ್ಯಗಳಿಗೆ ಅನ್ವಯಿಸುತ್ತಮೋ ಅವುಗಳನ್ನು ಮನುಷ್ಕ ಪ್ರಕೃತಿಯೇ ಕೆಡುಕೆಂದು, 
'| ಗುರುತಿಸುತ್ತದೆ ಮತ್ತು ಎಲ್ಲ ಕಾಲ ಹಾಗೂ ಎಲ್ಲ ಸಮಾಜಗಳ ಜನೆರು ಪ್ರಾಯೋಗಿಕವಾಗಿ ಅವರೆಷ್ಟೇ ಕೆಟ್ಟಿದ್ದರೂ- ತಾತ್ವಿಕವಾಗಿ 
ಅವುಗಳನ್ನು ಕೆಡುಕುಗಳೆಂದೇ ಪರಿಗಣಿಸುತ್ತಾ ಬಂದಿದ್ದಾರೆ. ಕುರ್‌ಆನ್‌ ಅವತೀರ್ಣಗೊಂಜಾಗ ಇದ್ದ ಅರಬ್‌ ಸಮಾಜ ಕೂಡಾ 
ಈ ಸಾಮಾನ್ಯ ನಿಯಮಕ್ಕೆ ಅತೀತವಾಗಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಆ ಭ್ರಷ್ಟ ಸಮಾಜದಲ್ಲಿ ಉತ್ತಮ ಚಾರಿತ್ರ್ಯವನ್ನು 
ರೂಪಿಸತಕ್ಕಂತಹ ಒಂದು ಆಂದೋಲನವೇಳುವುದೂ, ಅದರೊಂದಿಗೆ ಸಂಬಂಧೆವುಂಟಾದೊಡನೆ ಅದೇ ಸಮಾಜಕ್ಕೆ ಸೇರಿದವರು 
ಸೈತಿಕ ದೃಷ್ಟಿಯಿಂದ ಬದಲಾಗುವುದೂ, ಶೀಲ ಚಾರಿತ್ಯ್ಯಗಳ ವಿಷಯದಲ್ಲಿ ತಮ್ಮ ಸಮಕಾಲೀನರಿಗಿಂತ'ಗಮನಾರ್ಹವಾಗಿ ಶ್ರೇಷ್ಮರಾಗಿ 
ಬಿಡುವುದೂ, ಆ' ಸಮಾಜದ ಮೇಲೆ ವಿಶೇಷ ಪರಿಣಾಮ ಬೀರುವುದೂ ಅನಿವಾರ್ಯವಾಗಿತ್ತು. ಆದ ಕಾರಣವೇ ಕುರ್‌ಆನ್‌ 
ಮುಸ್ಲಿಮರಿಗೆ ಭೌತಿಕ ಸವಲತ್ತುಗಳನ್ನೂ ಬಲವನ್ನೂ ಸೆಂಪಾದಿಸಲು ಹೇಳುವ ಬದಲು, ನಮಾರು್‌ ಸಂಸ್ಥಾಪಿಸಲು ಹೇಳುವ 
ಮೂಲಕ- ಈ ಬೆರಳೆಣಿಕೆಯಪ್ಪಿರುವ ಜನರು ತಮ್ಮಲ್ಲಿ ಜನರ ಮನಗಳನ್ನು ಗೆಲ್ಲತಕ್ಕಂತಹ ಹಾಗೂ ಶಸ್ತ್ರಾಸ್ತ್ರಗಳ ಹೊರತಾಗಿಯೇ, 
“|: ಶತ್ರುಗಳನ್ನು ಸೋಲಿಸತಕ್ಕಂತಹ ನೈತಿಕ ಬಲವನ್ನು ಗಳಿಸಿಕೊಳ್ಳುವ ಸಾಧನವನ್ನು ತೋರಿಸಿಕೊಡುತ್ತದೆ. ಈ ಸೂಕ್ತದಲ್ಲಿ 
ವಿವರಿಸಲಾಗಿರುವ ಸಮಾಮುನ ಶ್ರೇಷ್ಠತೆಯ ಎರಡು ಮುಖಗಳಿವೆ; 

1 ಅನಿವಾರ್ಯವಾಗಿರುವುದು. ಅರ್ಥಾತ್‌- ಇದು ಅಶ್ಲೀಲ ಕಾರ್ಯಗಳನ್ನೂ ದುಷ್ಕರ್ಮಗಳನ್ನೂ ತಡೆಯುತ್ತದೆ ಎಂಬುದು. 


*ಇಲ್ಲಿಂದ 21ನೇ ಕಾಂಡ ಆರಂಭ 


29. ಅಲ್‌ ಅಂಕೆಬೂತ್‌ 319 


2) ಅಪೇಕ್ಷಿತ ಗುಣ. ಅರ್ಥಾತ್‌- ನಮಾರು್‌ ಮಾಡುವವನು ನಿಜಕ್ಕೂ ಅಶ್ಲೀಲ ಕಾರ್ಯಗಳಿಂದಲೂ ದುಷ್ಕರ್ಮ 
ಗಳಿಂದಲೂ ತಡೆದಿಟ್ಟುಕೊಳ್ಳಬೇಕೆಂಬುದು. ತಡೆಯುವ ಕಾರ್ಯದ ಸಂಬಂಧವಾಗಿ ಹೇಳುವುದಾದರೆ ನಮಾರ್‌ ಖಂಡಿತವಾಗಿಯೂ 
ಈ ಕಾರ್ಯವೆಸಗುತ್ತದೆ. ನಮಾಯುನ ವೈಶಿಷ್ಟ್ಯಗಳ ಕುರಿತು- ಮಾನವನ ಕೇಡುಗಳನ್ನು ತಡೆಯಲು ಇರುವ ಎಲ್ಲ ಬ್ರೇಕುಗಳ 
ಪೈಕಿ ಅತ್ಯಂತ ಪರಿಣಾಮಕಾರೀ ಬ್ರೇಕ್‌ 'ನಮಾರು್‌' ಆಗಿದೆ ಎಂಬುದನ್ನು ವಿವೇಚನಾ ಶಕ್ತಿಯುಳ್ಳ ಯಾರೂ ಒಪ್ಪದಿರಲಾರನು. 
ಇನ್ನು ನಮಾರುನ್ನು ಕಟ್ಟುನಿಟ್ಟಾಗಿ ಮಾಡುತ್ತಿರುವವನು ಕಾರ್ಯತಃ ಕೆಡುಕುಗಳಿಂದ ತಡೆದು ನಿಲ್ಲುತ್ತಾನೋ ಇಲ್ಲವೋ ಎಂಬ 
ಪ್ರಶ್ನೆ. ಇದು ತನ್ನನ್ನು ಸುಧಾರಿಸುವ ಈ ತರಬೇತಿಯನ್ನು ಪಡೆಯುವವನನ್ನು ಅವಲಂಬಿಸಿದೆ. ಅವನು ಅದರಿಂದ ಪ್ರಯೋಜನ 
ಪಡೆಯುವ ಸಂಕಲ್ಪ ಮಾಡಿದ್ದರೆ ಮತ್ತು ಪ್ರಯತ್ನವನ್ನೂ ಮಾಡಿದರೆ ನಮಾಯಬುನ ಸುಧಾರಣಾ ಪ್ರಭಾವ ಅವನ ಮೇಲೆ 
ಖಂಡಿತವಾಗಿಯೂ ಉಂಟಾಗುವುದು. ಅನ್ಯಥಾ ಇಲ್ಲ. ಒಬ್ಬ ವ್ಯಕ್ತಿ ನಮಾರು್‌ ಮಾಡುತ್ತಿದ್ದರೂ ಅವನು ಅದರಿಂದ ಪ್ರಯೋಜನ 
ಪಡೆಯುವ ಸಂಕಲ್ಪವನ್ನೂ ಇರಿಸಿಕೊಂಡಿಲ್ಲ ಮತ್ತು ಅದಕ್ಕಾಗಿ ಪ್ರಯತ್ನವನ್ನೂ ಮಾಡುವುದಿಲ್ಲ ಎಂದಾದರೆ ಅಂತಹವನು 
ವಾಸ್ತವದಲ್ಲಿ ನಮಾರುನ್ನೇ ಮಾಡುವುದಿಲ್ಲ ಎನ್ನುವುದೇ ಸರಿಯಾದೀತು. ಇಮ್ರಾನ್‌ ಬಿನ್‌ ಹುಸೈನ್‌ರ(ರ) ವರದಿಯ ಪ್ರಕಾರ 
ಪ್ರವಾದಿವರ್ಯರು(ಸ) ಹೀಗೆ ಹೇಳಿರುತ್ತಾರೆ. "ಒಬ್ಬನನ್ನು ಅವನ ನಮಾರು್‌ ಅಶ್ಲೀಲ ಕಾರ್ಯ ಮತ್ತು ದುಷೃತ್ಕಗಳಿಂದ 
ತಡೆಯದಿದ್ದರೆ ಅವನ ನಮಾರು್‌ ನಮಾರುಲ್ಲ." (ಇಬ್ದ್‌ ಅಬೀ ಹಾತಿಮ್‌) ಹ. ಇಬ್ನ್‌ ಅಬ್ಬಾಸ್‌(ರ) ಪ್ರವಾದಿವರ್ಯರ(ಸ) 
ಈ ವಚನವನ್ನು ಉಲ್ಲೇಖಿಸಿದ್ದಾರೆ: "ಯಾರ ನಮಾರುಖ್‌ ಅವನನ್ನು ಅಶ್ಲೀಲ ಕಾರ್ಯ ಹಾಗೂ ದುಷ್ಕರ್ಮಗಳಿಂದ ತಡೆಯಲಿಲ್ಲವೋ 
ಅವನನ್ನು ಅವನ ನಮಾರು್‌ ಅಲ್ಲಾಹನಿಂದ ಇನ್ನಷ್ಟು ದೂರ ಮಾಡಿ ಬಿಟ್ಟಿತು" (ಇಬ್ನ್‌ ಅಬೀ ಹಾತಿಮ್‌, -ತಬ್ರಾನಿ) 

79. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ: 

1) ಅಶ್ಲೀಲ ಕಾರ್ಯಗಳಿಂದ ತಡೆಯುವುದು ಒಂದು ಸಣ್ಣ ವಿಷಯ. ಅಲ್ಲಾಹನ ದಿಕ್ರ್‌ ಅರ್ಥಾತ್‌- ನಮಾಮಿನ 
ಅನುಗ್ರಹಗಳು ಅದಕ್ಕಿಂತಲೂ ಮಿಗಿಲಾಗಿವೆ. ಅವು ಪುಣ್ಯ ಕಾರ್ಯಗಳಿಗೆ ಪ್ರೇರೇಪಿಸುವ ಹಾಗೂ ಒಳಿತುಗಳಿಗಾಗಿ ಸ್ಪರ್ಧೆ 
ನಡೆಸುವಂತೆ ಪ್ರೇರೇಪಿಸುವ ಕಾರ್ಯವಾಗಿದೆ. 

2) ಅಲ್ಲಾಹನ ಸ್ಮರಣೆ ಸ್ವಯಂ ಬಹುದೊಡ್ಡ ವಿಷಯ. ಮಾನವನ ಯಾವ ಕರ್ಮವೂ ಅದಕ್ಕಿಂತ ಶ್ರೇಷ್ಠವಾದುದಿಲ್ಲ. 

3) ಅಲ್ಲಾಹನು ನಿಮ್ಮನ್ನು ಸ್ಮರಿಸುವುದು ನೀವು ಅವನನ್ನು ಸ್ಮರಿಸುವುದಕ್ಕಿಂತ ಮಿಗಿಲಾದುದು. ಕುರ್‌ಆನಿನಲ್ಲಿ. ನೀವು 
ನನ್ನನ್ನು ಸ್ಮರಿಸಿರಿ, ನಾನು ನಿಮ್ಮನ್ನು ಸ್ಮರಿಸುವೆನು (ಅಲ್‌ ಬಕೆರಃ 152ನೆಯ ಸೂಕ್ತ) ಎಂದು ಅಲ್ಲಾಹನು ಹೇಳಿರುತ್ತಾನೆ. 
ಆದ್ದರಿಂದ "ದಾಸನು ನಮಾಮಿನಲ್ಲಿ ಅಲ್ಲಾಹನನ್ನು ಸ್ಮರಿಸಿದರೆ وو و‎ ಅವನನ್ನು ಸ್ಮರಿಸುವುದು ಖಚಿತ. ಅಲ್ಲಾಹನು 
ಯಾರನ್ನಾದರೂ ಸ್ಮರಿಸುವುದರ ಮಹಾನತೆಯು ದಾಸನು ಅಲ್ಲಾಹನನ್ನು ಸ ರಿಸುವುದಕ್ಕಿಂತ ಹಿರಿದು. § 

4) ಅಲ್ಲಾಹನ ಸ್ಮರಣೆ ನಮಾಮುಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಪ್ರತಿಯೊಂದು ಸತ್ಸರ್ಮವೂ ಅಲ್ಲಾಹನ ಸ್ಮರಣೆಯ 
ಫಲವಾಗಿಯೇ ಜರಗುತ್ತದೆ. ಆದುದರಿಂದ ದೇವ ಸ್ಮರಣೆ ಒಬ್ಬ ಸತ್ಯವಿಶ್ವಾಸಿಯ ಸಂಪೂರ್ಣ ಜೀವನವನ್ನು ಆವರಿಸಿರುತ್ತದೆ. 

80. ಮುಂದೆ ಇದೇ ಅಧ್ಯಾಯದಲ್ಲಿ ಹಿಚ್ರತ್‌ನ ಬೋಧನೆಯನ್ನು ಕೊಡಲಾಗುತ್ತದೆ. ಆಗ ಮುಸ್ಲಿಮರು ಹಿಜ್ರತ್‌ ಮಾಡಿ 
ಹೋಗಲು ಸಾಧ್ಯವಿದ್ದ ಶಾಂತಿಧಾಮವು ಅಬಿಸೀನಿಯಾ ಮಾತ್ರವಾಗಿತ್ತು. ಅಬಿಸೀನಿಯಾದಲ್ಲಿ ಆಗ ಕ್ರೈಸ್ತರ ಪ್ರಾಬಲ್ಯವಿತ್ತು. 
ಆದುದರಿಂದ ಗ್ರಂಥದವರೊಡನೆ ಧರ್ಮದ ವಿಷಯದಲ್ಲಿ ಚರ್ಚಿಸುವಾಗ ಮಾಠಿನ "ಧಾಟಿ ಹೇಗಿರಬೇಕೆಂದು ಮುಸ್ಲಿಮರಿಗೆ ಈ 
ಸೂಕ್ತಗಳಲ್ಲಿ ಮಾರ್ಗದರ್ಶನ ಮಾಡಲಾಗುತ್ತಿದೆ. 

" 81. ಅರ್ಥಾತ್‌- ಚರ್ಚೆಯು ಸಮರ್ಪಕವಾದ ಆಧಾರಗಳ ಸಹಿತ ಸಭ್ಮ ಮತ್ತು ಸುಸಂಸ್ಕೃತ ಭಾಷೆಯಲ್ಲಿ: ಮತ್ತು ಮಂದಟ್ಟು 
ಮಾಡಿಕೊಡುವ ಭಾವದಿಂದಿದ್ದು ಶ್ರೋತೃವಿನ ವಿಚಾರಗಳು ಸುಧಾರಣೆಗೊಳ್ಳುವಂತಿರಬೇಕು. ಶ್ರೋತ್ಯ ವಿನ ಹೃದಯದ ದ್ವಾರವನ್ನು 
ತೆರೆದು ಸತ್ಸವನ್ನು ಅದರಲ್ಲಿ ಇಳಿಸಬೇಕು ಮತ್ತು ಅವನನ್ನು ಸನ್ಮಾರ್ಗಕ್ಕೆ ತರಬೇಕೆಂಬ ಕಳಕಳಿ ಪ್ರಚಾರಕನಿಗಿರಬೇಕು. ವಿರೋದಿ 
ಯನ್ನು ಅಪ್ಪಳಿಸಲು ಉದ್ದೇಶಿಸಿರುವಂತಹ ಒಬ್ಬ ಜಟ್ಟಿಯಂತೆ ಅವನು ಹೋರಾಡಬಾರದು. ಚರ್ಚೆಯು, ರೋಗಿಗೆ ಔಷಧೋಪಚಾರ 
ಮಾಡುತ್ತಿರುವಾಗ ಪ್ರತಿಕ್ಷಣದಲ್ಲಿಯೂ ತನ್ನ ಯಾವುದಾದರೊಂದು ತಪ್ಪಿನಿಂದಾಗಿ ರೋಗಿಯ ರೋಗ ಉಲ್ಬಣಿಸುವಂತಾಗಬಾರ 
ದೆಂದೂ ಆದಷ್ಟು ಕಡಿಮೆ ನೋವಿನೊಂದಿಗೆ ರೋಗಿ ಬಹುಬೇಗನೆ ಗುಣಮುಖನಾಗಬೇಕೆಂದೂ ತಿಳಿಯುವ ಒಬ್ಬ ವೈದ್ಯನ ಚಿಕಿತ್ಸೆ 
ಯಂತಿರಬೇಕು. ಈ ಮಾರ್ಗದರ್ಶನವನ್ನು ಸಂದರ್ಭಕ್ಕೆನುಸಾರ ಗ್ರಂಥದವರೊಡನೆ ಚರ್ಚಿಸುವ `ವಿಷಯದಲ್ಲಿ ಕೊಡಲಾಗಿರುವುಬಾದರೂ 
ಇದು ಗ್ರಂಥದವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದು ಧರ್ಮ ಪ್ರಚಾರ ಕಾರ್ಯದಲ್ಲಿ ಕುರ್‌ಆನ್‌ ಅಲ್ಲಲ್ಲಿ ಕೊಟ್ಟಿರುವ 
ಒಂದು ಸಾಮಾನ್ಯ ಉಪದೇಶವಾಗಿರುತ್ತದೆ. ಉದಾಹರಣೆಗೆ ನೋಡಿರಿ- ಸೂರಃ ہیں‎ (125ನೆಯ ಸೂಕ್ತ) ಹಾಮೊಮ್‌ ಸಜ್ಜಃ 
4ನೆಯ ಸೂಕ್ತ, ಅಲ್‌ ಮೂಮಿನೂನ್‌ (96ನೆಯ ಸೂಕ್ತ) ಮತ್ತು ಅಲ್‌ ಅಲ್‌ರಾಫ್‌(199-200 ಸೂಕ್ತಗಳು). 

82. ಅರ್ಥಾತ್‌- ಅಕ್ರಮ ನೀತಿಯನ್ನು ಅನುಸರಿಸುವವರೊಂದಿಗೆ ಅವರ ಅಕ್ರಮದ ಸ್ವರೂಪಕ್ಕನುಗುಣವಾಗಿ ವಿವಿಧ 
ಧೋರಣೆಗಳನ್ನು ತಳೆಯಬಹುದು. ಅಂದರೆ ಯಾವಾಗಲೂ ಎಲ್ಲ ಸ್ಥಿತಿಗಳಲ್ಲೂ ಎಲ್ಲ ತರದ ಜನರೊಂದಿಗೂ ಮೃದು ಹಾಗೂ 


ಕಾಂಡ-21 


320 ಕುರ್‌ಆನ್‌ ವ್ಯಾಖ್ಯಾನ 


ಸಾ £3 ہک‎ ಹಹ 


ನಿಮ್ಮ ಕಡೆಗೆ ಕಳುಹಿಸಲಾಗಿದ್ದುದರ ಮೇಲೂ ನಾವು ವಿಶ್ನಾ کان‎ ನಮ್ಮ ದೇವನೂ ನಿಮ್ಮ 
ದೇವನೂ ಒಬ್ಬನೇ ಮತ್ತು ನಾವು ಅವನ ಮುಸ್ಲಿಮರೇ (ಆಜ್ಞಾನುಸಾರಿಗಳೇ) ಆಗಿರುತ್ತೇವೆ." 
(ಪೈಗಂಬರರೇ) ನಾವು ಇದೇ ರೀತಿಯಲ್ಲಿ `ನಿಮ್ಮ ಕಡೆಗೆ ಗ್ರಂಥ ಅವತೀರ್ಣಗೊಳಿಸಿದ್ದೇವೆ.* ಆದುದರಿಂದ 
ಈ ಮುಂಚೆ ನಾವು ಯಾರಿಗೆ ಗ್ರಂಥ ನೀಡಿದ್ದೆವೋ ಅವರು ಇದರ. ಮೇಲೆ ವಿಶ್ವಾಸವಿರಿಸುತ್ತಾರೆ್‌ 
ಮತ್ತು ಇವರಲ್ಲಿಯೂ ಅನೇಕರು ಇದರ ಮೇಲೆ ವಿಶ್ವಾಸವಿರಿಸುತ್ತಿದ್ದಾರೆ.* ಕೇವಲ ಸತ್ಯನಿಷೇಧಿಗಳು' 
ನಮ್ಮ ಸೂಕ್ತಗಳನ್ನು )وداج‎ 

(48-52) (ಪೈಗಂಬರರೇ) ನೀವು ಇದಕ್ಕೆ ಮುಂಚೆ ಯಾವುದೇ ಗ್ರಂಥ ಪರಠಿಸುತ್ತಿರಲಿಲ್ಲ ಮತ್ತು 
ನಿಮ್ಮ ಕೈಯಿಂದ ಬರೆಯುತ್ತಲೂ ಇರಲಿಲ್ಲ. ಹಾಗಾಗುತ್ತಿದ್ದರೆ ' ಮಿಥ್ಯವಾದಿಗಳು ಸಂಶಯಗ್ರಸ್ತರಾಗಲು' 


ಮಧುರವಾಗಿರಬಾರದು. ಇದರಿಂದ ಜಗತ್ತು ಸತ್ಯಧರ್ಮ ಪ್ರಚಾರಕನ ಸೌಜನ್ಯವನ್ನು ದೌರ್ಬಲ್ಯ ಹಾಗೂ ದೀನತೆ ಎಂದು 
"| ಭಾವಿಸಬಹುದು. ಇಸ್ಲಾಮ್‌ ತನ್ನ ಅನುಯಾಯಿಗಳಿಗೆ ಸಭ್ಯತೆ, ಶಿಷ್ಟಾಚಾರ, ಯುಕ್ತತೆಗಳನ್ನು ಖಂಡಿತವಾಗಿಯೂ ಕಲಿಸುತ್ತದೆ. 
ಆದರೆ. ದೀನತೆ, ದೌರ್ಬಲ್ಯಗಳನ್ನು ಪ್ರಕಟಿಸಿ ಪ್ರತಿಯೊಬ್ಬ ಅಕ್ರಮಿಯ ಕೈಯ ತುತ್ತಾಗಲು ಕಲಿಸುವುದಿಲ್ಲ. 

8. ಈ ವಾಕ್ಯಗಳಲ್ಲಿ ಅಲ್ಲಾಹನು ಸ್ವತ- ಉತ್ತಮ ತರದ ಚರ್ಚೆಯ ಕಡೆಗೆ ಮಾರ್ಗದರ್ಶನ ಮಾಡಿದ್ದಾನೆ. ಇದನ್ನು. 
ಧರ್ಮ ಪ್ರಚಾರ ಕಾರ್ಯವೆಸಗುವವರು ಪಾಲಿಸಬೇಕು. ಇದರಲ್ಲಿ ನಿಮಗೆ ಯಾವ. ವ್ಯಕ್ತಿಯೊಂದಿಗೆ ಚರ್ಚಿಸಬೇಕೋ ಅವನ 
ಪಥಭ್ರಷ್ಟತೆಯನ್ನು ಚರ್ಚೆಯ ಆರಂಭ ಬಿಂದುವನ್ನಾಗಿ ಮಾಡಿಕೊಳ್ಳಬಾರದೆಂದು ಕಲಿಸಿಕೊಡಲಾಗಿದೆ. ಸತ್ಯ ಮತ್ತು ಪರಮಾರ್ಥಗಳ 
ಯಾವ ಅಂಶಗಳಲ್ಲಿ ನಿಮ್ಮ ಮತ್ತು ಅವರ ನಡುವೆ ಸಮಸ್ಯ ಯವಾಗಿವೆಯೆಂದು ನೋಡಿ ಅಲ್ಲಿ ೦ದ ಮಾತನ್ನು ಪ್ರಾರಂಭಿಸಬೇಕು. 
ಅನಂತರ ಈ ಸಹಮತವಿರುವ ವಿಷಯಗಳನ್ನು ಆಧಾರವಾಗಿಟ್ಟು ನಿಮ್ಮ ಮತ್ತು ನಿಮ್ಮ ಎದುರಾಳಿಯ ನಡುವೆ ಭಿನ್ನಾಭಿಪ್ರಾಯ, 

ಇರುವ ವಿಷಯಗಳಲ್ಲಿ ನಿಮ್ಮ ವಿಚಾರವು ಒಮ್ಮತವಿರುವ ವಿಚಾರಗಳೊಂದಿಗೆ ಸಮನ್ವಯ ಹೊಂದಿವೆ ಮತ್ತು. ಅವನ ಅಭಿಪ್ರಾಯ 
ಅದಕ್ಕೆ ವಿರುಡ್ಡವಾಗಿದೆ ಎಂಬುದನ್ನು ತಿಳಿಸಲು ಪ್ರಯತ್ನಿಸಬೇಕು. , 

84. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- رر‎ ನಾವು ಗತ ಪ್ರವಾದಿಗಳಿಗೆ ಗ್ರಂಥಗಳನ್ನು ಅವಕೀರ್ಣಗೊಳಿಸಿದಂತೆಯೇ 
ಈಗ ಈ ಗ್ರಂಥವನ್ನು ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ. 2) ನಮ್ಮ ಗತ ಗ್ರಂಥಗಳನ್ನು ನಿರಾಕರಿಸದೆ ಅವೆಲ್ಲವುಗಳನ್ನು" 
ನಂಬಿಕೊಂಡೇ ಇದರ ಮೇಲೆ ವಿಶ್ವಾಸವಿರಿಸಬೇಕೆಂಬ ಬೋಧನೆಯೊಂದಿಗೆ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದ್ದೇವೆ. 

"85. ಇದರ ಅರ್ಥ- ಎಲ್ಲ ಗ್ರಂಥದವರಲ್ಲವೆಂದೂ ದೇವಗ್ರಂಥದ ಸರಿಯಾದ ಜ್ಞಾನ ಮತ್ತು ಅರ್ಥ ತಿಳಿದಿದ್ದ ಹಾಗೂ 
ನಿಜಾರ್ಥದಲ್ಲಿ 'ಅಹ್ಲೆ ಕಿತಾಬ್‌'(ಗ್ರಂಥದವರು) ಆಗಿದ್ದರೆಂದೂ ವಿಷಯದ ಹಿನ್ನಲೆಯನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. 

86. 'ಇವರಲ್ಲಿ' ಎಂಬುದರ ಸೂಚನೆ ಅರಬರ ಕಡೆಗಿದೆ. ತಾತ್ಸರ್ಯವೇನೆಂದರೆ- ಸತ್ಯಪ್ರಿಯರು ಎಲ್ಲ ಕಡೆಯಲ್ಲೂ 
ಸತ್ಯವಿಶ್ವಾಸ ಸ್ವೀಕಾರ ಮಾಡುತ್ತಿದ್ದಾರೆ. ಅಂತಹವರು ಗ್ರಂಥದವರಲ್ಲೂ ಇದ್ದಾರೆ. ಇತರರಲ್ಲೂ ಇದ್ದಾರೆ. 

87. ಹಲ್ಲಿ ಕಾಫಿರ್‌ (ಸತ್ಯನಿಷೇಧಿ)ಗಳೆಂದರೆ- ತಮ್ಮ ಪಕ್ಸಪಾತ ನೀತಿಯನ್ನು ಬಿಟ್ಟು ಸತ್ಯ ಮಾತನ್ನು ಸ್ವೀಕರಿಸಲು 
ಸಿದ್ಧರಿಲ್ಲದವರು ಅಥವಾ ತಮ್ಮ ಚಿತ್ತಾಕಾಂಕ್ಸೆಗಳೆ ಹಾಗೂ ಲಗಾಮಿಲ್ಲದ ತಮ್ಮ ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧಗಳನ್ನು ಸಹಿಸಲು 
ಏಂಜರಿಯುವವರು ಮತ್ತು ಇದರ ಆಧಾರದಲ್ಲಿ ಸತ್ಯವನ್ನು ನಿರಾಕರಿಸುವವರು. 


ಕಾಂಡ-21 


29. ಅಲ್‌ ಅಂಕಬೂತ್‌ 'ತ21 


55 M25 Ly BIA Kh SENS 
ಬ್ರಹ ರ HE ERT 
JIE CCM Ss SN 8° 
ಸಾಧ್ಯವಿತ್ತು. ವಾಸ್ತವದಲ್ಲಿ ಯಾರಿಗೆ ಜ್ಞಾನ ನೀಡಲಾಗಿದೆಯೋ ಅವರ ಹೃದಯಗಳಲ್ಲಿ ಈ ಸುಸ್ಪಷ್ಟ 
ಪ್ರಮಾಣಗಳಿವೆ.* ಅಕ್ರಮಿಗಳ ಹೊರತು ಮತ್ತಾರೂ ನಮ್ಮ ನಿದರ್ಶನಗಳನ್ನು ಧಿಕ್ಕರಿಸುವುದಿಲ್ಲ. "ಇವನ 


ಪ್ರಭುವಿನ ಕಡೆಯಿಂದ ಇವನ ಮೇಲೆ ನಿದರ್ಶನಗಳೇಕೆ ಇಳಿಸಲ್ಪಡಲಿಲ್ಲ?" ಎಂದು ಇವರು ಕೇಳುತ್ತಾರೆ. 
ಹೇಳಿರಿ, "ನಿದರ್ಶನಗಳಂತೂ ಅಲ್ಲಾಹನ ಬಳಿ ಇವೆ. ನಾನು ಕೇವಲ ಸುಸ್ಪಷ್ಟ ಎಚ್ಚರಿಕೆ ನೀಡುವವನು 


88. ಇದು ಪ್ರವಾದಿವರ,್ಮರ(ಸ) ಪ್ರವಾದಿತ್ವಕ್ಕೆ ಆಧಾರವಾಗಿ ಇದಕ್ಕೆ ಮುಂಚೆ ಸೂರಃ ಯೂನುಸ್‌ ಮತ್ತು ಸೂರ 
ಕಸಸ್‌ನಲ್ಲಿ ಗತಿಸಿರುವ ಅದೇ ಆಧಾರವಾಗಿರುತ್ತದೆ. (ಸೂರಃ ಯೂನುಸ್‌ನ ವ್ಯಾಖ್ಯಾನದ 21 ಹಾಗೂ ಸೂರಃ ಆಲ್‌ 
ಕಸಸ್‌ನ 64 ಮತ್ತು 109ನೆಯ ಟಿಪ್ಪಣಿಗಳನ್ನು ನೋಡಿರಿ) ಈ ಸೂಕ್ತದಲ್ಲಿರುವ ಆಧಾರ ಪ್ರಮಾಣಕ್ಕೆ ತಳಹದಿ ಯಾವುದೆಂದರೆ- 
ಪ್ರವಾದಿವರ್ಯರು(ಸ) ನಿರಕ್ಷರಿಯಾಗಿದ್ದುದು. ಅವರ ದೇಶ ಬಾಂಧವರೂ, ಸಂಬಂಧಿಕರೂ ಆಪ್ರೇಷ್ಟರೂ ಅವರು 
ಜೀವಮಾನದಲ್ಲಿ ಎಂದೂ ಪುಸ್ತಕ ಓದಲಿಲ್ಲ ಲೇಖನಿ ಕೈಯಲ್ಲಿ ಹಿಡಿಯಲಿಲ್ಲ ಎಂಬುದನ್ನು ಬಲ್ಲವರಾಗಿದ್ದರು. ಈ 
ವಸ್ತುಸ್ಥಿತಿಯನ್ನು ಮುಂದಿರಿಸಿ ಅಲ್ಲಾಹನು ಹೇಳುವುದೇನೆಂದರೆ- ದೇವ ಗ್ರಂಥಗಳ ಶಿಕ್ಷಣಗಳು, ಗತ ಪ್ರವಾದಿಗಳ ಜೀವನ 
ವೃತ್ತಾಂತಗಳು, ವಿವಿಧ ಮತ ಧರ್ಮಗಳ ನಂಬಿಕೆಗಳು, ಪ್ರಾಚೀನ ಜನಾಂಗಗಳ ಇತಿಹಾಸ್ಯ ಸಂಸ್ಕೃತಿ ನೀತಿ ಮತ್ತು 
ಜನಜೀವನದ ಪ್ರಮುಖ ಸಮಸ್ಯೆಗಳ ಬಗೆಗಿರುವ ವಿಪುಲ ಹಾಗೂ ಅಗಾಧವಾದ ಪಾಂಡಿತ್ಯವು ಈ ನಿರಕ್ಸರಿಯ ಬಾಯಿಯಿಂದ 
ಹೊರಡುತ್ತಿದ್ದು ಇದು ದಿವೃವಾಣಿಯ ಮೂಲಕವಲ್ಲದೆ ಬೇರಾವ ಮೂಲಗಳಿಂದಲೂ ಅವರಿಗೆ ಒದಗಲು ಸಾಧ್ಯವಿರಲಿಲ್ಲ. 
ಇದೇ ಅತ್ಯಂತ ಸ್ಪಷ್ಟವಾದ ಆಧಾರ. ಅವರಿಗೆ ಓದುಬರಹ್ನ_ತಿಳಿದಿರುತ್ತಿದ್ದರೆ, ಅವರು ಗ್ರಂಥವನ್ನೋದುತ್ತಿರುವುದನ್ನೂ 
ಸಂಶೋಧನೆ ನಡೆಸುತ್ತಿರುವುದನ್ನೂ ಯಾರಾದರೂ ಎಂದಾದರೂ ಕರಿಡಿರುತ್ತಿದ್ದರೆ, ಮಿಥ್ಮಾರಾಧಕರಿಗೆ, ಇದೆಲ್ಲ ಸ್ಟಾರ್ಜಿತ 
ಜ್ಞಾನವೇ ಹೊರತು ದಿವೃವಾಣಿಯ ಮೂಲಕ ಪ್ರಾಪ್ತವಾದ ಜ್ಞಾನವಲ್ಲ ಎಂದು ಹೇಳಲು ಅವಕಾಶವಿತ್ತು. ಆದರೆ ಅವರು 
ನಿರಕ್ಷೆರಿಯಾಗಿರುವುದರಿಂದ ಇಂತಹ ಸಂದೇಹಗಳಿಗೆ ನಾಮಮಾತ್ರಕ್ಕೂ ಆಧಾರ ಉಳಿಯುವುದಿಲ್ಲ. 

89. ಅರ್ಥಾತ್‌- ಒಬ್ಬ 'ಉಮ್ಮೊ' (ನಿರಕ್ಷರಿ)ಯು ಕುರ್‌ಆನಿನಂತಹ ಗ್ರಂಥವನ್ನು ಮುಂದಿಡುವುದು ಮತ್ತು ಯಾವುದೇ 
ಪೂರ್ವಸಿದ್ಧತೆಗಳ ಛಾಯೆಯೂ ಯಾರಿಗೂ ಕಂಡು ಬಾರದಿರುವಂತಹ ಅಸಾಧಾರಣ ಚಮತ್ಕಾರಗಳನ್ನು ಪ್ರದರ್ಶಿಸುವುದು- 
ಇವೇ ಕುಶಾಗ್ರಮತಿಗಳ ದೃಷ್ಟಿಯಲ್ಲಿ ಅವರ ಪ್ರವಾದಿತ್ವಕ್ಕೆ ಆಧಾರ ಕೊಡುವಂತಹ ಅತ್ಕಂತ ಸ್ಪಷ್ಟ ನಿದರ್ಶನಗಳು. 
ಜಗತ್ತಿನ ಐತಿಹಾಸಿಕ ವ್ಯಕ್ತಿಗಳ ಪೈಕ ಯಾರ ಜೀವನವನ್ನೇ ತೆಗೆದುಕೊಂಡು ಅಭೃಸಿಸಿದರೂ ಆ ವ್ಯಕ್ತಿಯು ತನ್ನ ಸ್ವಂತ 
ರಿಸರದಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕಾಗಿಯೂ, ತನ್ನಿಂದ ಪ್ರಕಟವಾದ ಚಮತ್ಯಾರಗಳಿಗಾಗಿ ಮಾಡಿದ ಸಿದ್ಧತೆಗಳಿಗೂ 
ಬಳಸಿದ ಸಾಧನಗಳನ್ನು ಪತ್ತೆ ಹಚ್ಚಲು ಸಾಧ್ಯವಿದೆ. ಆದರೆ ಹ. ಮುಹಮ್ಮದ್‌(ಸ) ತೋರಿದಂತಹ ಅದ್ಭುತ ಪವಾಡಗಳ 
ಯಾವುದೇ ಮೂಲವನ್ನು ಅವರಿದ್ದ ಪರಿಸರದಲ್ಲಿ ಶೋಧಿಸಿ ತೆಗೆಯಲು ಸಾಧ್ಯವಿಲ್ಲ. ಈ ವಾಸ್ತವಿಕತೆಯ ಆಧಾರದಲ್ಲೇ 
ಹ. ಮುಹಮ್ಮದ್‌ರ(ಸ) ವ್ಯಕ್ತಿತ್ವವು ಒಂದು ನಿದರ್ಶನ ಮಾತ್ರವಲ್ಲ ಅದು ಅನೇಕ ನಿದರ್ಶನಗಳ ಸಂಗಮವೆಂದು ಇಲ್ಲಿ 
ಹೇಳಲಾಗಿದೆ. ವಿದ್ವಜ್ಜನರು ಆ ನಿದರ್ಶನಗಳನ್ನು ಕಂಡು ಈ ಮಹತ್ವ ಒಬ್ಬ ಪ್ರವಾದಿಗೆ ಮಾತ್ರ ಪ್ರಾಪ್ತವಾಗಬಲ್ಲುದೆಂದು 
ಮನಸಾರೆ ಒಪ್ಪಿಕೊಂಡಿರುತ್ತಾರೆ. 

90. ಅರ್ಥಾತ್‌- ಪ್ರವಾದಿ ಮುಹಮ್ಮದ್‌(ಸ) ನಿಜಕ್ಕೂ ಅಲ್ಲಾಹನ ಸಂದೇಶವಾಹಕರೆಂಬುದನ್ನು ಖಚಿತವಾಗಿ ಸಾಧಿಸಿ 
ತೋರಿಸುವಂತಹ ಪವಾಡಗಳು. 


ಕಾಂಡ-21 


32 ಕುರ್‌ಆನ್‌ ವ್ಯಾಖ್ಯಾನ 


بے 81 Pa‏ ےط 0-7 NH‏ سد ؛: سے کس مر سج ہی 

UTA MAM AK UAT 2 
ಮಾತ್ರ" ನಾವು ಇವರಿಗೆ ಓದಿ ಹೇಳಲಾಗುತ್ತಿರುವ ಗ್ರಂಥವನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿರುವುದು 
ಇವರಿಗೆ (ನಿದರ್ಶನಕ್ಕೆ) ಸಾಕಾಗದೇ?' ನಿಶ್ಚಯವಾಗಿಯೂ ಸತ್ಮವಿಶ್ವಾಸವಿರಿಸುವವರಿಗೆ ಇದರಲ್ಲಿ ಕೃಪೆ ಹಾಗೂ 


91. ಅರ್ಥಾತ್‌- ನೀವು ಉಮ್ಮೂಣಿರಕ್ಷರಿ) ಆಗಿದ್ದರೂ ನಿಮ್ಮ ಮೇಲೆ ಕುರ್‌ಆನಿನಂತಹ ಗ್ರಂಥ ಅವತೀರ್ಣ 
ಗೊಳ್ಳುವುದು ನಿಮ್ಮ ದೇವ ಸಂದೇಶವಾಹಕತ್ವದ ಮೇಲೆ ನಂಬಿಕೆಯುಂಟಾಗಲು ಸಾಕಾಗುವಷ್ಟು ದೊಡ್ಡ ಪವಾಡವಲ್ಲವೇ? 
ಇದರ ಹೊರತಾಗಿಯೂ ಬೇರೆ ಯಾವುದಾದರೂ ಪವಾಡದ ಅಗತ್ಮವೇ ಎಲ್ಲಿದೆ? ಬೇರೆ ಪವಾಡಗಳಂತೂ ಅವುಗಳನ್ನು 
ಕಂಡವರಿಗಷ್ಟೇ ಪವಾಡಗಳಾಗಿದ್ದುವು. ಆದರೆ ಈ ಪವಾಡ ಸದಾ ನಿಮ್ಮ ಮುಂದೆಯೇ ಇದೆ. ನಿಮಗೆ ದಿನಂಪ್ರತಿ ಓದಿ 
| ಹೇಳಲಾಗುತ್ತಿದೆ. ನೀವು ಅದನ್ನು ಯಾವಾಗಲೂ ನೋಡಬಲ್ಲಿರಿ. ಪವಿತ್ರ ಕುರ್‌ಆನಿನ ಈ ವಿವರಣೆ ಮತ್ತು ಆಧಾರ 
ಪ್ರಮಾಣದ ಬಳಿಕವೂ ಪ್ರವಾದಿವರ್ಯರನ್ನು(ಸ) ಓದುಬರಹ ಬಲ್ಲವರೆಂದು ಸಾಬೀತುಪಡಿಸಲಿಕ್ಕಾಗಿ ಪ್ರಯತ್ನಿಸುವವರ ಸಾಹಸ 
ಅತಿ ವಿಚಿತ್ರವಾಗಿದೆ. ವಸ್ತುತಃ ಇಲ್ಲಿ ಕುರ್‌ಆನ್‌ ಸ್ಪಷ್ಟ ಮಾತುಗಳಲ್ಲಿ ಪ್ರವಾದಿವರ್ಯರಿಗೆಸ) ಓದುಬರಹ ಬಾರದಿರುವುದನ್ನು 
ಅವರ ಪ್ರವಾದಿತ್ವದ ಪರವಾಗಿ ಒಂದು ಪ್ರಬಲ ಆಧಾರವನ್ನಾಗಿ ಮುಂದಿಡುತ್ತದೆ. ಅವರು ಓದುಬರಹ ಬಲ್ಲವರಾಗಿದ್ದರೆಂದು 
ಅಥವಾ ಅನಂತರ ಅವರು ಓದುಬರಹವನ್ನು ಕಲಿತುಕೊಂಡಿದ್ದರೆಂದು ಯಾವ ಹದೀಸ್‌ ವರದಿಗಳ ಆಧಾರದಿಂದ ಹೇಳುತ್ತಿರುವರೋ 
ಅವು ಪ್ರಥಮತಃ ಪ್ರಥಮ ದೃಷ್ಟಿಯಲ್ಲೇ ರದ್ದುಪಡಿಸಲು ಅರ್ಹವಾಗಿರುತ್ತದೆ. ಏಕೆಂದರೆ ಕುರ್‌ಆನಿಗೆ ವಿರುದ್ಧವಾಗಿರುವ ಯಾವ 
ವರದಿಯೂ ಸ್ವೀಕಾರಾರ್ಹವಲ್ಲ. ಅಷ್ಟು ಮಾತ್ರವಲ್ಲದೆ, ಅವು ಯಾವುದೇ ಅಧಾರ ಪ್ರಮಾಣಕ್ಕೆ ತಳಹದಿಯಾಗದಷ್ಟು 
ದುರ್ಬಲವಾಗಿವೆ. ಅವುಗಳಲ್ಲಿ ಒಂದು ಬುಖಾರಿಯ ವರದಿ- ಹುದೈಬಿಯಾ ಸಂಧಿಯ ಕರಾರನ್ನು ಬರೆಯಲಾಗುತ್ತಿತ್ತು. 
ಸತ್ಕನಿಷೇಧಿಗಳ ಪ್ರತಿನಿಧಿಯು ಪ್ರವಾದಿವರ್ಯರ(ಸ) ಹೆಸರಿನೊಂದಿಗೆ 'ರಸೂಲುಲ್ಲಾಹ್‌'(ದೇವ ಸಂದೇಶವಾಹಕ) ಎಂದ್ದು 
ಬರೆದುದನ್ನು ಆಕ್ಷೇಪಿಸಿದನು. ಆಗ ಪ್ರವಾದಿವರ್ಯರು(ಸು) ಬರಹಗಾರನಿಗೆ (ಆರ್ಥಾತ್‌- ಹ. ಅಲೀಗೆ) - ಸರಿ, ಹಾಗಾದರೆ 
'ರಸೂಲುಲ್ಲಾಹ್‌' ಎಂಬ ಪದವನ್ನು ಹೊಡೆದು ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾ ಬರೆಯಿರಿ ಎಂದು ಅಪ್ಪಣೆ ಕೊಟ್ಟರು. ಹ. 
ಅಲೀ(ರ) 'ರಸೂಲುಲ್ಲಾಹ್‌' ಎಂಬ ಪದವನ್ನು ಹೊಡೆದು ಹಾಕಲು ನಿರಾಕರಿಸಿದರು. ಆಗ ಪ್ರವಾದಿ(ಸ) ಅವರ ಕೈಯಿಂದ 
ಲೇಖನಿಯನ್ನು ಪಡೆದು ಆ ಪದವನ್ನು ಹೊಡೆದು ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾ ಎಂದು ಬರೆದು ಬಿಟ್ಟರು. ಆದರೆ, ಈ 
ವರದಿ ಬರಾಲ್‌ ಬಿನ್‌ ಆದಿಬ್‌ರಿಂದ ಬುಖಾರಿಯಲ್ಲಿ 4 ಕಡೆಗಳಲ್ಲೂ ಮುಸ್ಲಿಮ್‌ನಲ್ಲಿ ಎರಡು ಕಡೆಗಳಲ್ಲೂ ಉಲ್ಲೇಖಿತವಾಗಿದ್ದು 
ಪ್ರತಿಯೊಂದು ಕಡೆಯಲ್ಲೂ ಪದಗಳು ಬೇರೆ ಬೇರೆಯಾಗಿದೆ. ವರದಿಯಲ್ಲಿನ ಈ ಗೊಂದಲವೇ ವರದಿಗಾರರು ಹ. ಬರಾಲ್‌ 
ಬಿನ್‌ ಆಮಿಬ್‌ರ(ರ) ಪದಗಳನ್ನು ಇದ್ದಕ್ಕಿದ್ದಂತೆ ವರದಿ ಮಾಡಲಿಲ್ಲವೆಂಬುದನ್ನು ತೋರಿಸುತ್ತದೆ. ಆದುದರಿಂದ ಇವುಗಳ ಪೈಕಿ 
ಯಾರ ಉಲ್ಲೇಖದ ಆಧಾರದಲ್ಲೂ ಪ್ರವಾದಿವರ್ಕರು(ಸ) 'ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾಹ್‌' ಎಂದು ತಮ್ಮ جم‎ 
ಕೈಗಳಿಂದಲೇ ಬರೆದಿದ್ದರೆಂದು ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ಹೆ. ಅಲೀ(ರ) ರಸೂಲುಲ್ಲಾಹ್‌ ಎಂಬ ಪದವನ್ನು 
ಹೊಡೆದು ಹಾಕಲು ನಿರಾಕರಿಸಿದಾಗ ಪ್ರವಾದಿವರ್ಯರು(ಸು ಆ ಸ್ಥಳವನ್ನು ತೋರಿಸಲು ಹೇಳಿ ಆ ಪದವನ್ನು ತಮ್ಮ ಕೈಯಿಂದ 
ಅಳಿಸಿರಲೂಬಹುದು. ತರುವಾಯ ಅವರಿಂದ ಅಥವಾ ಬೇರೆ ಬರಹಗಾರನಿಂದ ಇಬ್ನ್‌ ಅಬ್ದುಲ್ಲಾ ಎಂಬ ಪದವನ್ನು 
ಬರೆಸಿರಲೂಬಹುದು. ಇನ್ನೊಂದು ವರದಿಯಿಂದ ತಿಳಿಯುವುದೇನೆಂದರೆ- ಈ ಸಂದರ್ಭದಲ್ಲಿ ಸಂಧಿ ಕರಾರನ್ನು ಇಬ್ಬರು 
ಬರಹಗಾರರು ಬರೆಯುತ್ತಿದ್ದರು. ಅವರಲ್ಲಿ ಒಬ್ಬರು ಹ. ಅಲೀ(ರು, ಇನ್ನೊಬ್ಬರು ಮುಹಮ್ಮದ್‌ ಬಿನ್‌ ಮಸ್‌ಲಮಃ. مویق‎ 
ಬಾರೀ ಭಾಗ- 5 ಪುಟ: 217 ಆದುದರಿಂದ ಒಬ್ಬ ಬರಹಗಾರನು ಮಾಡದಿದ್ದುದನ್ನು ಇನ್ನೊಬ್ಬ ಬರಹಗಾರನಿಂದ 
ಮಾಡಿಸಿರಲೂಬಹುದು. ಆದರೂ ಪ್ರವಾದಿವರ್ಯರು(ಸ) ತಮ್ಮ ಹೆಸರನ್ನು ತಮ್ಮ ಪವಿತ್ರ ಕೈಗಳಿಂದಲೇ ಬರೆದಿದ್ದರೆಂಬುದೇ 
ಸರಿಯೆಂದಾದರೂ ತಮ್ಮ ಹೆಸರನ್ನು ಮಾತ್ರ ಬರೆಯಲು ಕಲಿತುಕೊಂಡು ಬೇರೇನೂ ಬರೆಯಲಿಕ್ಕಾಗಲಿ ಓದಲಿಕ್ಕಾಗಲೀ 
ಬಾರದ ಎಷ್ಟೋ ನಿರಕ್ಷರಿಗಳು ಜಗತ್ತಿನಲ್ಲಿರುತ್ತಾರೆ. ಪ್ರವಾದಿವರ್ಯರು(ಸ) ಓದುಬರಹ ಬಲ್ಲ; ವರಾಗಿದ್ದರೆ೦ಬುದಕ್ಕೆ ಆಧಾರವಾಗಿ 
ಮಂಡಿಸಲಾಗುವ ಇನ್ನೊಂದು ವರದಿಯು ಮುಜಾಹಿದರಿಂದ ಇಬ್ನ್‌ ಅಬೀ ಶೈಬಃ ಮತ್ತು ಉಮರ್‌ ಬಿನ್‌ ಶಬಃ 
ಉಲ್ಲೇಖಿಸಿರುತ್ತಾರೆ. ಅದು ಹೀಗಿದೆ- "ಮಾ ಮಾತ ರಸೂಲುಲ್ಲಾಹಿ ಸಲ್ಲಲ್ಲಾಹು تو زہہ‎ ಹತ್ತಾ ಕತಬ ವ ಕರಲ” 


ಕಾಂಡ-21 


29. ಅಲ್‌ ಅಂಕಬೂತ್‌ 323 


” 


poe TS 


yi‏ تہ الکن 


pe 


35೪ ey کک پیک لڈ‎ ಗ : 
220 Gln کاچ‎ 22 0 M52 ST «25 & 


Bs oN HA Usk Gk اڈ‎ GIO 


ಉಪದೇಶವಿದೆ.”” (ಪೈಗಂಬರರೇ) "ನನ್ನ ಮತ್ತು ನಿಮ್ಮ ನಡುವೆ ಸಾಕ್ಸೃ್ಯಕ್ಕೆ ಅಲ್ಲಾಹನೇ ಸಾಕು. ಅವನು 
ಭೂಮಿ ಆಕಾಶಗಳಲ್ಲಿ ಎಲ್ಲವನ್ನೂ ಬಲ್ಲವನು. ಮಿಥ್ಕದ ಮೇಲೆ ಎಶ್ವಾಸವಿರಿಸುವವರು ಮತ್ತು ಅಲ್ಲಾಹನನ್ನು 
ನಿಷೇಧಿಸುವವರೇ ನಷ್ಟದಲ್ಲಿರುವವರಾಗಿರುತ್ತಾರೆ.” 

(53-55) ಇವರು ನಿಮ್ಮೊಡನೆ ಯಾತನೆಯನ್ನು ಬೇಗನೇ ತರಬೇಕೆಂದು ಆಗ್ರಹಿಸುತ್ತಾರೆ ಒಂದು 
ಸಮಯ ನಿಶ್ಚಯಿಸಲ್ಪಡದಿರುತ್ತಿದ್ದರೆ ಇವರ ಮೇಲೆ ಯಾತನೆ ಇಷ್ಟರಲ್ಲೇ ಬಂದು ಬಿಡುತ್ತಿತ್ತು ಮತ್ತು ನಿಶ್ಚಯ 
ವಾಗಿಯೂ ಅದು (ತಕ್ಕ ಸಮಯದಲ್ಲಿ) ಹಠಾತ್ತಾಗಿ, ಇವರಿಗೆ ಸುಳಿವೂ ಇಲ್ಲದ ವೇಳೆಯಲ್ಲಿ ಬಂದೇ ತೀರುವುದು. 
ಇವರು ನಿಮ್ಮೊಡನೆ ಯಾತನೆಯನ್ನು ಬೇಗನೆ ತರಬೇಕೆಂದು ಆಗ್ರಹಿಸುತ್ತಾರೆ. ವಸ್ತುತಃ ನರಕವು ಈ ಸತ್ಯನಿಷೇಧಿ 
ಗಳನ್ನು ಸುತ್ತುವರಿದು ಬಿಟ್ಟಿದೆ. ಯಾತನೆಯು ಇವರನ್ನು ಮೇಲ್ಸಾಗದಿಂದಲೂ ಕಾಲಿನಡಿಯಿಂದಲೂ ಆವರಿಸಿಕೊಂಡ 
ದಿನ ಮತ್ತು ಅದು “ನೀವು ಮಾಡುತ್ತಿದ್ದ ದುಷ್ಕೃತ್ಯಗಳ ಸವಿಯನ್ನುಣ್ಣಿ ರಿ ಎನ್ನುವಾಗ (ಇವರಿಗೆ ತಿಳಿದೀತು). 

(56-60) ಸತ್ಯವಿಶ್ವಾಸಿಗಳಾದ ಓ ನನ್ನ ದಾಸರೇ, ನನ್ನ ಭೂಮಿ ವಿಶಾಲವಾಗಿದೆ. ಆದುದರಿಂದ ನೀವು 
ನನ್ನ ದಾಸ್ಯ-ಆರಾಧನೆಯನ್ನೇ ಮಾಡಿರಿ ಪ್ರತಿಯೊಂದು ಜೀವಿಗೂ ಮೃತ್ಯುವಿನ ರುಚಿಯನ್ನು ಸವಿಯಲಿಕ್ಕಿದೆ. 


(ರಸೂಲುಲ್ಲಾಹ್‌(ಸು ತಮ್ಮ ನಿಧನಕ್ಕೆ ಮುಂಚೆ ಓದು ಬರಹ ಕಲಿತಿದ್ದರು) ಆದರೆ ಹಾಫಿರ್‌ ںہ‎ ಕಸೀರ್‌ ಹೇಳಿರುವಂತೆ. 
ಇದು ವಿಶ್ವಾಸಾರ್ಹತೆಯ ದೃಷ್ಟಿಯಿಂದ ಅತೀ ದುರ್ಬಲ ಹದೀಸ್‌ ಆಗಿರುತ್ತದೆ. ಇಂತಹ ದುರ್ಬಲ ವರದಿಗಳ ಆಧಾರದಲ್ಲಿ 
ಪ್ರಸಿದ್ಧ ಹಾಗೂ ಸರ್ವವಿಧಿತ ಘಟನೆಗಳನ್ನು ನಿರಾಕರಿಸಲು ಸಾಧ್ಯವಿಲ್ಲ. 

92. ಅರ್ಥಾತ್‌- ನಿಸ್ಸಂದೇಹವಾಗಿಯೂ ಈ ಗ್ರಂಥದ ಅವತರಣವು ಅಲ್ಲಾಹನ ಅತಿ ದೊಡ್ಡ ಕೃಷೆಯಾಗಿದೆ ಮತ್ತು 
ಇದು ಬಾಸರಿಗಾಗಿ ಬಹಳೆ ಮಹತ್ವದ ಉಪದೇಶಗಳನ್ನು ಹೊಂದಿದೆ. ಆದರೆ ಸತ್ಯವಿಶ್ವಾಸ ಸ್ವೀಕರಿಸಿದವರು ಮಾತ್ರ ಇದರಿಂದ 
ಪ್ರಯೋಜನ ಪಡೆಯಬಲ್ಲರು. 

93. ಅರ್ಥಾತ್‌- ನೀವು ರಸೂಲರಾಗಿದ್ದರೆ ಹಾಗೂ ನಾವು ನಿಜಕ್ಕೂ ಸತ್ಯವನ್ನು ತಿರಸ್ಕರಿಸುತ್ತಿದ್ದೇವೆ ಎಂದಾದರೆ, ನೀವು 
ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆ ನಮ್ಮ ಮೇಲೆ ಏಕೆ ಎರಗಿ ಬರುವುದಿಲ್ಲವೆಂದು ಅವರು ಪದೇ ಪದೇ ಪಂಥಾಹ್ವಾನದ 
ರೂಪದಲ್ಲಿ ಹೇಳುತ್ತಿದ್ದರು. 

94. ಇದು ಹಿಜ್ರತ್‌ನ ಕಡೆಗೆ ಸೂಚನೆ. ತಾತ್ಸರ್ಯವೇನೆಂದರೆ- ಮಕ್ಕಾದಲ್ಲಿ ಅಲ್ಲಾಹನ ದಾಸ್ಕ-ಆರಾಧನೆ ಮಾಡುವುದು 
ಅಸಾಧ್ಯವೆಂದಾದರೆ ದೇಶವನ್ನು ಬಿಟ್ಟು ಹೋಗಿ ಬಿಡಿರಿ. ಅಲ್ಲಾಹನ ಭೂಮಿ ವಿಶಾಲವಾಗಿದೆ. ನಿಮಗೆ ಎಲ್ಲಿ ದೇವದಾಸೆರಾಗಿರಲು 


ಕಾ೦ಡ-21 


324 ' ಕುರ್‌ಆನ್‌ ವ್ಯಾಖ್ಯಾನ 


st‏ تیجھوں دہ الین | مٹیا و لوا الشلحت pa DAE‏ £1 ےے 
WES ۶7 4 ನ‏ 128% لین نا نت ]22 ಡುತ‏ 7 
ಪೌಷ ಸ‏ این ಈ‏ آا تخل ಜಿ‏ 
ربکا 2ا7 و مو SEC NS NA‏ عق اقب 


ತರುವಾಯ ನೀವೆಲ್ಲರೂ ನಮ್ಮ ಕಡೆಗೆ ಮರಳಿಸಿ ತರಲ್ಪಡುವಿರಿ.* ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರನ್ನೂ 
ಸತ್ಯರ್ಮವೆಸಗಿದವರನ್ನೂ ನಾವು ಸ್ವರ್ಗದ ಅತ್ಯುತ್ತಮ ಭವನಗಳಲ್ಲಿರಿಸುವೆವು. ಅವುಗಳ ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವುವು. ಅಲ್ಲಿ ಅವರು ಸದಾ ಕಾಲ ವಾಸಿಸುವರು. ಸತ್ಸರ್ಮವೆಸಗುವವರಿಗೆ ಅದೆಷ್ಟು 
ಉತ್ತಮ موا‎ ತಾಳ್ಮೆ ವಹಿಸಿದವರಿಗೆ್‌' ಮತ್ತು ತಮ್ಮ ಪ್ರಭುವಿನ ಮೇಲೆ ಭರವಸೆಯನ್ನಿರಿಸುವವರಿಗೆ 
ತಮ್ಮ ಆಹಾರವನ್ನು ಹೊತ್ತುಕೊಂಡು ತಿರುಗಾಡದಿರುವ ಎಷ್ಟೋ ಪ್ರಾಣಿಗಳಿವೆ. ಅಲ್ಲಾಹನು ಅವುಗಳಿಗೆ ಅಹಾರ 
ಕೊಡುತ್ತಾನೆ, ನಿಮ್ಮ ಅನ್ನದಾತನೂ ಅವನೇ. ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ.” 


ಸಾಧ್ಯವಿದೆಯೋ ಅಲ್ಲಿಗೆ ಹೋಗಿ ಬಿಡಿರಿ. ನೀವು ಅಲ್ಲಾಹನನ್ನು ಆರಾಧಿಸಲಿಕ್ಕಿರುವವರೇ ಹೊರತು ಜನಾಂಗ ಅಥವಾ ದೇಶವನ್ನಲ್ಲ 
ಈ ಸೂಕ್ತವು ಈ ವಿಷಯದಲ್ಲಿ ಕೊಡುವ ಸ್ಪಷ್ಟ ಆದೇಶವೇನೆಂದರೆ- ಒಬ್ಬ ನೈಜ ದೇವಭಕ್ತನು ದೇಶಪ್ರಿಯನೂ, ಜನಾಂಗಪ್ರಿಯನೂ 
ಆಗಬಲ್ಲ. ಆದರೆ, ಜನಾಂಗಾರಾಧಕನೂ, ದೇಶಾರಾಧಕನೂ ಆಗಲಾರ. ಅವನಿಗೆ ದೇವ ದಾಸ್ಕಾರಾಧನೆಯು ಜಗತ್ತಿನ ಪ್ರತಿಯೊಂದು 
ವಸ್ತುವಿಗಿಂತಲೂ ಪ್ರಿಯವಾಗಿರುತ್ತದೆ. ಅವನು ಅದಕ್ಕಾಗಿ ಬೇರೆಲ್ಲವನ್ನೂ ತ್ಯಾಗ ಮಾಡಬಲ್ಲನು ಆದರೆ ಅದನ್ನು ಇತರ 
ವಸ್ತುಗಳಿಗಾಗಿ ತ್ಯಾಗ ಮಾಡಲಾರ. 

95. ಅರ್ಥಾತ್‌- ಜೀವದ ಚಿಂತೆ ಮಾಡಬೇಡಿರಿ. ಇದು ಒಂದಲ್ಲ ಒಂದು ದಿನ ಹೋಗಿಯೇ ತೀರುವುದು. ಶಾಶ್ವತವಾಗಿ 
ಬದುಕಿರಲಿಕ್ಕಾಗಿ ಇಲ್ಲಿಗೆ ಯಾರೂ ಬರಲಿಲ್ಲ. ಆದುದರಿಂದ ಈ ಲೋಕದಲ್ಲಿ ಜೀವವನ್ನು ಕಾಪಾಡುವುದು ಹೇಗೆ ಎಂಬುದೊಂದು 
ಸಮಸ್ಯೆಯಲ್ಲ. ಸತ್ಯವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಹೇಗೆ? ದೇವಭಕ್ತಿಯ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವುದೆಂತು ಎಂಬುದೇ 
ಚಿಂತಿಸಲರ್ಹವಾದ ಸಮಸ್ಯೆ. ಕೊನೆಗಂತು ನಿಮಗೆ ಮರಳಿ ನಮ್ಮ ಕಡೆಗೇ ಬರಬೇಕಾಗಿದೆ. ಈ ಲೋಕದಲ್ಲಿ ಪ್ರಾಣವನ್ನು 
ರಕ್ಷಿಸಲಿಕ್ಕಾಗಿ, ಸತ್ಯವಿಶ್ವಾಸವನ್ನು ಕಳೆದುಕೊಂಡು ಬಂದಿರಾದರೆ ಅದರ ಪರಿಣಾಮ ಕೆಟ್ಟದಾಗುವುದು. ಸತ್ಯವಿಶ್ವಾಸವನ್ನು 
ಕಾಪಾಡಿಕೊಳ್ಳಲು ಪ್ರಾಣವನ್ನು ಕಳೆದುಕೊಂಡು ಬಂದರೆ ಅದರ ಪರಿಣಾಮ ಭಿನ್ನವಾಗಿರುವುದು. 

96. ಅರ್ಥಾತ್‌- ಸತ್ಯವಿಶ್ವಾಸ ಮತ್ತು ಪುಣ್ಯ ಮಾರ್ಗದಲ್ಲಿ ನಡೆದು ಒಂದು ವೇಳೆ ನೀವು ಈ ಲೋಕದ ಸಕಲ 
ಸಂಪತ್ತುಗಳಿಂದ ವಂಚಿತರಾದರೂ ಅದಕ್ಕೆ ತಕ್ಕ ನಷ್ಟ ಪರಿಹಾರ ಖಂಡಿತ ಸಿಕ್ಕಿಯೇ ತೀರುವುದು. ಮಾತ್ರವಲ್ಲದೆ, ಅದಕ್ಕೂ 
ಮಿಗಿಲಾಗಿ ಅತ್ಯುತ್ತಮ ಪ್ರಶಿಫಲವೂ ಸಿಗಲಿದೆ ಎಂಬುದನ್ನು ತಿಳಿದುಕೊಳ್ಳಿರಿ. 

97. ಅರ್ಥಾತ್‌- ಎಲ್ಲ ವಿಧದ ಕಷ್ಟ-ನಷ್ಟಗಳ ಮತ್ತು ಹಿಂಸೆಗಳೆದುರು ಸತ್ಯವಿಶ್ವಾಸದಲ್ಲೇ ನೆಲೆನಿಂತವರಿಗೆ. 

98. ಅರ್ಥಾತ್‌- ಲೌಕಿಕ ಸಾಧನಗಳನ್ನು ನೋಡದೆ, ತಮ್ಮ ಪ್ರಭುವಿನ ಮೇಲೆ ಭರವಸೆಯನ್ನಿಟ್ಟು ಈಮಾನನ್ನು ರಕ್ಷಿಸಲಿಕ್ಕಾಗಿ 
ಸಕಲ ಅಪಾಯಗಳನ್ನು ಸಹಿಸಲಿಕ್ಕೂ ಎಲ್ಲ ಶಕ್ತಿಗಳ ವಿರುದ್ದ ಹೋರಾಡಲಿಕ್ಕೂ ಸಿದ್ಧರಾದವರಿಗೆ. ಸಮಯ ಬಂದಾಗ 
ಮನೆಮಾರುಗಳನ್ನು ಬಿಟ್ಟು ಹೊರಟು ಬಿಟ್ಟವರಿಗೆ ಮತ್ತು ಈಮಾನ್‌ ಮತ್ತು ಪುಣ್ಮದಲ್ಲಿ ಸ್ಥಿರವಾಗಿರುವುದರ ಸತ್ಸಲವು ಅಲ್ಲಾಹನ 
ಬಳಿ ನಷ್ಟ تدہف+ل۸ظ‎ ಸಂಪೂರ್ಣ ಭರವಸೆ ಇರಿಸಿಕೊಂಡವರಿಗೆ. 

99. ಹಿಜ್ರತ್‌(ವಲಸೆ) ಹೋಗುವಾಗ ನಿಮಗೆ ಪ್ರಾಣರಕ್ಷಣೆಯ ಚಿಂತೆಯಂತೆ ಜೀವನೋಪಾಯದ ಚಿಂತೆಯೂ 
ಕಾಡುತ್ತಿರಬಾರದು. ನಿಮ್ಮ ಕಣ್ಣ ಮುಂದೆಯೇ ಇರುವ ಅಸಂಖ್ಯಾತ ಭೂಚರ, ಖೇಚರ ಮತ್ತು ಜಲಚರ ಪ್ರಾಣಿಗಳು 
ಭೂಮಿಯ ಮೇಲೂ ಆಕಾಶದಲ್ಲೂ ನೀರಿನಲ್ಲಿಯೂ ಚೆಲಿಸುತ್ತಿರುತ್ತವೆ. ಅವುಗಳ ಪೈಕಿ ತಮ್ಮ ಆಹಾರವನ್ನು ಹೊತ್ತುಕೊಂಡು 


ಕಾಂಡ-21 


29. ಅಲ್‌ ಅಂಕಬೂತ್‌ 325 


ಈ ೨2% RC ANS SM 
; MN ps ಅತ 
EMAL LANGE ಘಮ ಹ ಪಿ 


۷ ار 
CIA TAD Sh gs‏ 
ನೀವು ಭೂಮಿ-ಆಕಾಶಗಳನ್ನು ಯಾರು ಸೃಷ್ಟಿಸಿದನೆಂದೂ ಸೂರ್ಯ ಚಂದ್ರರನ್ನು ಯಾರು‏ )61-63( 
ನಿಯಂತ್ರಿಸಿರುತ್ತಾನೆಂ ದೂ ಇವರೊಡನೆ ಕೇಳಿದರೆ ಇವರು ಖಂಡಿತ 'ಅಲ್ಲಾಹನು' ಎನ್ನುವರು. ಹಾಗಾದರೆ‏ 
ಇವರು ಮೋಸ ಹೋಗುತ್ತಿರುವುದೆಲ್ಲಿಂದ? ಅಲ್ಲಾಹನೇ ತನ್ನ ದಾಸರ ಪೈಕಿ, ತಾನಿಚ್ಛಿಸಿದವನ‏ 
ಜೀವನಾಧಾರವನ್ನು ವಿಸ್ಪತಗೊಳಿಸುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಅದನ್ನು ಸಂಕುಚಿತಗೊಳಿಸುತ್ತಾನೆ.‏ 
ನಿಶ್ಚಯವಾಗಿಯೂ ಅಲ್ಲಾಹ್‌ ಸಕಲ ವಸ್ತುಗಳನ್ನೂ ಬಲ್ಲವನಾಗಿದ್ದಾನೆ. ಆಕಾಶದಿಂದ ನೀರನ್ನು‏ 
ಸುರಿಸಿದದನೂ ಅದರ ಮೂಲಕ, ನಿರ್ಜೀವವಾಗಿ ಬಿದ್ದಿರುವ ಭೂಮಿಯನ್ನು ಸಜೀವಗೊಳಿಸಿದವನೂ‏ 


ಯಾರೆಂದು ನೀವು ಇವರೊಡನೆ ಕೇಳಿದರೆ, ಇವರು ಖಂಡಿತವಾಗಿಯೂ ಅಲ್ಲಾಹನೆನ್ನುವರು. "ಸರ್ವಸ್ತುತಿಗಳೂ 
ಅಲ್ಲಾಹನಿಗೇ ಮೊಸಲು" ಎನ್ನಿರಿ." ಆದರೆ ಇವರಲ್ಲಿ ಹೆಚ್ಚಿನವರು ಗ್ರಹಿಸುವುದಿಲ್ಲ. 


ತಿರುಗುತ್ತಿರುವ ಪ್ರಾಣಿ ಯಾವುದಿದೆ? ಅಲ್ಲಾಹನೇ ಅವುಗಳೆಲ್ಲವನ್ನು ಸಾಕುತ್ತಿದ್ದಾನಷ್ಟೆ. ಆದುದರಿಂದ ಈಮಾನನ್ನು ಕಾಪಾಡಲಿಕ್ಕಾಗಿ 
ಮನೆಮಾರುಗಳನ್ನು ಬಿಟ್ಟು ನಡೆದು ಬಿಟ್ಟರೆ, ಉಣ್ಣುವುದೇನನ್ನು ಎಂದು ಚಿಂತಿಸುತ್ತಾ ಧೈರ್ಯಗೆಡಬೇಡಿರಿ. ಅಲ್ಲಾಹನು ತನ್ನ 
ಅಸಂಖ್ಯಾತ ಸೃಷ್ಟಿಗಳಿಗೆ ಎಲ್ಲಿಂದ ಆಹಾರ ವನ್ನೊದಗಿಸುತ್ತಾನೋ ಅಲ್ಲಿಂದಲೇ ನಿಮಗೂ ಕೊಡುವನು. ಇದನ್ನೇ 
ಹ. ಈಸಾ(ಅ) ತಮ್ಮ ಶಿಷ್ಕರಿಗೆ ಹೇಳಿದ್ದರು. ಅವರು- "ಯಾವ ಮನುಷ್ಯನೂ ಇಬ್ಬರು ಯಜಮಾನರ ಸೇವೆ ಮಾಡಲಾರ..." 
ನೀವು ದೇವರು ಮತ್ತು ಸಂಪತ್ತು ಇವರಿಬ್ಬರಿಗೂ ಸೇವೆ ಸಲ್ಲಿಸಲಾರಿರಿ. ಆದುದರಿಂದ ನಾವು ತಿನ್ನುವುದೆಲ್ಲಿಂದ? ಕುಡಿಯುವುದೇನು? 
ಎಂದು ನಿಮ್ಮ ಪ್ರಾಣದ ಮತ್ತು ನಾವು ಉಡುವುದೇನು? ಎಂದು ದೇಹದ ಚಿಂತೆ ಮಾಡಬೇಡಿರಿ. ಪ್ರಾಣವು ಆಹಾರಕ್ಕಿಂತಲೂ 
ದೇಹವು ಉಡುಪಿಗಿಂತಲೂ ಶ್ರೇಷ್ಠವಾದುದಲ್ಲವೇ? ಗಾಳಿಯಲ್ಲಿ ಹಾರಾಡುವ ಪಕ್ಲಿಗಳನ್ನು ನೋಡಿರಿ. ಅವು ಬಿತ್ತುವುದೂ ಇಲ್ಲ, 
ಕೊಯ್ಕುವುದೂ ಇಲ್ಲ, ದಾಸ್ತಾನು ಇಡುವುದೂ ಇಲ್ಲ. ಆದರೂ ನಿಮ್ಮ ಆಕಾಶದ ತಂದೆಯು ಅವುಗಳಿಗೆ ಉಣಿಸುತ್ತಾನೆ. 
ನೀವೇನು ಅವುಗಳಿಗಿಂತ ಹೆಚ್ಚು ಮಹತ್ವವುಳ್ಳವರಲ್ಲವೇ?... ಉಡುಪಿಗಾಗಿ ಚಿಂತಿಸುವಿರೇಕೆ? ಕಾಡಿನ ನ ೈದಿಲೆ ಗಿಡಗಳು ಹೇಗೆ 
ಬೆಳೆಯುತ್ತವೆ ಎಂದು ಸೂಕ್ಷ್ಮವಾಗಿ ಪರಿಶೀಲಿಸಿರಿ. ಅವುಗಳು ಕಷ್ಟಪಡುವುದೂ ಇಲ್ಲ, ನೊಲುವುದೂ ಇಲ್ಲ. ಆದರೂ ನಾನು 
ನಿಮಗೆ ಹೇಳುತ್ತೇನೆ, ಸುಲೈಮಾನರು ತಮ್ಮ ವೈಭವಗಳಿದ್ದಾಗ್ಮೂ ಅವರ ಪೈಕಿ ಯಾರಂತೆಯೂ ಉಡುಪು ಧರಿಸುತ್ತಿರಲಿಲ್ಲ. 
ಆದುದರಿಂದ ತಿನ್ನುವುದೇನು, ಕುಡಿಯುವುದೇನು ಉಡುವುದೇನು ಎಂದು ಚಿಂಶಿಸಬೇಡಿರಿ... ನಿಮಗೆ ಇವೆಲ್ಲ ಬೇಕೆಂದು ನಿಮ್ಮ 
ಅಕಾಶದ ತಂದೆಗೆ ಗೊತ್ತಿದೆ. ನೀವು ಮೊದಲು ಅವನ ಪ್ರಭುತ್ವವನ್ನೂ ಅವನ ಸತ್ಯವನ್ನೂ ಹುಡುಕಿರಿ. ಇವೆಲ್ಲ ವಸ್ತುಗಳೂ 
ನಿಮಗೆ ಸಿಕ್ಕಿ ಬಿಡುವವು." (ಮತ್ತಾಯ ಭಾಗ- 6, ಸೂಕ್ತ 24-33) ಕುರ್‌ಆನ್‌ ಮತ್ತು ಇಂಜೀಲಿನ ಈ ಆದೇಶಗಳ ಹಿನ್ನೆಲೆ 
ಒಂದೇ ಆಗಿದೆ. ಸತ್ಯಧರ್ಮ ಪ್ರಚಾರ ಕಾರ್ಯದಲ್ಲಿ ಒಂದು ವಿಶಿಷ್ಟ ಘಟ್ಟವೂ ಎದುರಾಗುತ್ತದೆ. ಅದರಲ್ಲಿ ಒಬ್ಬ ಸತ್ಕನಿಷ್ಠ 
ವ್ಯಕ್ತಿಗೆ ಲೌಕಿಕ ಸಾಧನಗಳ ಆಶ್ರಯಗಳೆಲ್ಲವನ್ನೂ ಕೈಬಿಟ್ಟು ಕೇವಲ ಅಲ್ಲಾಹನ ಮೇಲೆ ಭರವಸೆಯಿಟ್ಟು ಪ್ರಾಣವನ್ನು 
ಅಪಾಯಕ್ಕೊಡ್ಡಬೇಕಾದ ಪರಿಸ್ಥಿತಿಯೂ ಬರುತ್ತದೆ. ವಾಸ್ತವದಲ್ಲಿ ಇಂತಹವರ ತ್ಕಾಗ ಬಲಿದಾನಗಳೇ ಫಲಿಸಿ ಕೊನೆಗೆ 
ಅಲ್ಲಾಹನ ವಚನವು ಉತ್ಪಾನಗೊಳ್ಳುತ್ತದೆ ಮತ್ತು ಅದರ ಮುಂಡೆ ಇತರ ವಚನೆ ನಗಳೆಲ್ಲವೂ ತಲೆಬಾಗಿ ಬಿಡುತ್ತವೆ. 

100. ಇಲ್ಲಿಂದ ಪುನಃ ಮಾತು ಮಕ್ಕಾದ ಸತ್ಮನಿಷೇಧಿಗಳ ಕಡೆಗೆ ತಿರುಗುತ್ತದೆ. 

101. ಇಲ್ಲಿ 'ಅಲ್‌ಹಮ್ಮುಲಿಲ್ಲಾಹ್‌' (ಸರ್ವಸ್ತುಕಿಗಳೂ ಅಲ್ಲಾಹನಿಗೆ ಮೊಸಲು) ಎಂಬುದು ಎರಡು ಅರ್ಥ ಕೊಡುತ್ತದೆ- 
را‎ ಈ ಎಲ್ಲಾ ಕಾರ್ಯಗಳೂ ಅಲ್ಲಾಹನದ್ದೆಂದಾದರೆ ಪ್ರಶಂಸಾರ್ಹನೂ ಅವನು ಮಾತ್ರನಾಗಿದ್ದಾನೆ. ಇತರರಿಗೆ ಸ್ತುತಿಯ ಹಕ್ಕೆಲ್ಲಿದೆ? 
2) ಅಲ್ಲಾಹನಿಗೆ ಕೃತಜ್ಞತೆಗಳು. ಇದನ್ನು ನೀವೂ ಒಪ್ಪಿಕೊಳ್ಳುತ್ತೀರಪ್ಟೆ. 


36 ಕುರ್‌ಆನ್‌ ವ್ಯಾಖ್ಯಾನ 


ಲಿಲಿ AA 7 ಬ ٦س ٭‎ 
TEP EEE eS مد‎ 


سے 


SOM SA کا الد‎ sll ڑا ن‎ SG SES 


Ts rnc pon ہے وج سے‎ ur کا پا کے‎ 
RS STIS مب‎ BI 24 
> 4 میں‎ G EN Er pre ಶ್‌ ಸ್‌: سر سے سک سر‎ 
SNA UNE US ربرڑا آتا‎ IAS کرک‎ 
4 رو رے سے درتو‎ De جب رج ےک و‎ ipo {0 
SAE SHAE ALS OE UL 
(64-69) ಈ ಲೌಕಿಕ ಜೀವನವು ಒಂದು ಆಟಿ ಮತ್ತು ಮನೋರಂಜನೆಯಲ್ಲದೆ ಇನ್ನೇನೂ ಅಲ್ಲ.” 
ನೈಜ ಜೀವನ ಗೃಹವು ಪರಲೋಕ ಗೃಹವೇ ಆಗಿದೆ. ಇವರು ಅರಿಯುತ್ತಿದ್ದರೆ!೫ ಇವರು ನಾವೆಯಲ್ಲಿ 
ಪ್ರಯಾಣಿಸುವಾಗ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮೊಸಲಾಗಿಸಿಟ್ಟು ಅವನನ್ನು ಪ್ರಾರ್ಥಿಸುತ್ತಾರೆ. 
ತರುವಾಯ ಅವನು ಇವರನ್ನು ಸಂರಕ್ಷಿಸಿ ದಡಕ್ಕೆ ತಂದಾಗ ಒಮ್ಮೆಲೇ ಇವರು ಅಲ್ಲಾಹನಿಂದ ನೀಡಲ್ಪಟ್ಟ 
ಸಂರಕ್ಸಣೆಗೆ ಕೃತಪ್ಲುತೆ ತೋರಲಿಕ್ಕಾಗಿ ಮತ್ತು(ಲೌಕಿಕ ಜೀವನದ) ಸವಿಯನ್ನು ಅನುಭವಿಸಲಿಕ್ಕಾಗಿ 'ಶಿರ್ಕ್‌' 
(ದೇವ ಸಹಭಾಗಿತ್ಸ) ಎಸಗತೊಡಗುತ್ತಾರೆ.!* ಸರಿ ಸದ್ಯದಲ್ಲೇ ಇವರಿಗೆ ತಿಳಿದೀತು. ನಾವು ಒಂದು 
ಶಾಂತಿಪೂರ್ಣ 'ಹರಮ್‌' ಮಾಡಿರುವುದನ್ನು ಇವರು ನೋಡುವುದಿಲ್ಲವೇ? ವಸ್ತುತಃ ಇವರ ಆಸುಪಾಸಿನಲ್ಲಿ 
ಜನರು ಅಪಹರಿಸಲ್ಪಡುತ್ತಾರೆ.'5 ಹೀಗಿದ್ದೂ ಇವರು ಮಿಥೃದ ಮೇಲೆ ವಿಶ್ವಾಸವಿರಿಸಿ ಅಲ್ಲಾಹನ ಕೊಡುಗೆಯ 


102. ಅರ್ಥಾತ್‌- ಇದು ಮಕ್ಕಳು ಸ್ವಲ್ಪ ಹೊತ್ತು ಆಟವಾಡಿ ಅನಂತರ ಮನೆಗೆ ಹೋಗುವಂತೆಯೇ ಸರಿ. ಇಲ್ಲಿ 
ಅರಸನಾದವನು ನಿಜವಾದ ಅರಸನಲ್ಲ. ಬರಿಯ ಅರಸನ ಪಾತ್ರವನ್ನು ಮಾತ್ರ ನಟಿಸುತ್ತಾನಷ್ಟೆ. ಅವನ ಈ ಆಟ ಮುಗಿಯುವ 
ದಿನವೊಂದು ಬರುತ್ತದೆ. ಅಂದು ಆತ ತಾನು ಈ ಲೋಕಕ್ಕೆ ಬಂದಾಗ ಇದ್ದಂತೆ ಬರಿಗೈಯಲ್ಲಿ ರಾಜಸಿಂಹಾಸನದಿಂದ ಹೋಗಿ 
ಬಿಡುತ್ತಾನೆ. ಹೀಗೆ ಜೀವನದ ಯಾವ ರೂಪವೂ ಇಲ್ಲಿ ಶಾಶ್ವತವಾಗಲಿ, ಸ್ಲಿರವಾಗಲಿ ಅಲ್ಲ. ಯಾರು ಯಾವ ನೆಲೆಯಲ್ಲಿದ್ದರೂ, 
ತಾತ್ಕಾಲಿಕವಾಗಿ ಒಂದು ಪರಿಮಿತ ಕಾಲದ ವರೆಗೆ ಮಾತ್ರ ಇರುತ್ತಾರೆ. ಈ ಅಲ್ಪಕಾಲದ ಜೀವನದ ಸುಖಕ್ಕಾಗಿ ಹೋರಾಟ 
ನಡೆಸುತ್ತಿರುವವರ ಮತ್ತು ತಮ್ಮ ಈಮಾನ್‌ ಹಾಗೂ ಆತ್ಮಸಾಕ್ಷಿಯನ್ನು ಬಲಿಯರ್ಪಿಸಿ ಕಿಂಚಿತ್‌ ಸುಖಭೋಗ ಸಾಮಗ್ರಿಗಳನ್ನೂ, 
ವೈಭವಾ ಡಂಬರಗಳನ್ನೂ ಗಳಿಸಿಕೊಳ್ಳುವವರ ಚಟುವಟಿಕೆಗಳೆಲ್ಲವೂ ಒಂದು ಮನರಂಜನೆಗಿಂತ ಹೆಚ್ಚೇನೂ ಇಲ್ಲ. ಈ 
ಆಟಿಕೆಗಳೊಂದಿಗೆ ಹತ್ತಿಪ್ಪತ್ತು ವರ್ಷ ಅಥವಾ ಅರ್ವತ್ತು ಎಪ್ಪತ್ತು ವರ್ಷಗಳ ವರೆಗೆ ಆಡಿಕೊಳ್ಳಲಿ. ಅನಂತರ ಮರಣದ ದ್ವಾರ 
ದಿಂದ ಬರಿಗೈಯಿಂದ ದಾಟಿ ಶಾಶ್ವತವಾದ ಜೀವನವೊಂದನ್ನು ಸೇರುವರು. ಅಲ್ಲಿ ಇವರ ಈ ಆಟವು ಒಂದು ಶಾಪವಾಗಿ 
ಪರಿಣಮಿಸುವುದು. ಹೀಗಿರುವಾಗ ಈ ಮಕ್ಕಳಾಟದಿಂದ ಪ್ರಯೋಜನವಾದರೂ ಏನು? 

103. ಅರ್ಥಾತ್‌- ಈ ಲೌಕಿಕ ಜೀವನ ಒಂದು ಪರೀಕ್ಷಾ ಕಾಲಾವಧಿ ಎಂಬುದನ್ನೂ, ಮಾನವನ ನೈಜ ಹಾಗೂ ಶಾಶ್ವತ 
ಜೀವನವು ಪರಲೋಕ ಜೀವನವೆಂಬುದನ್ನೂ ಇವರು ಅರಿತಿರುತ್ತಿದ್ದರೆ, ಇಲ್ಲಿ ಇವರು ಪರೀಕ್ಷಾ ಕಾಲವನ್ನು ಹೀಗೆ ಆಟ 
ವಿನೋದಗಳಲ್ಲಿ ಹಾಳು ಮಾಡುತ್ತಿರಲಿಲ್ಲ. ಅದರ ಬದಲಿಗೆ ಅದರ ಒಂದೊಂದು ಕ್ಷಣವನ್ನೂ ಶಾಶ್ವತ ಜೀವನದಲ್ಲಿ ಉತ್ತಮ 
ಫಲಿತಾಂಶವನ್ನು ಕೊಡತಕ್ಕೆಂತಹ ಕಾರ್ಯಗಳೆಲ್ಲಿ ವಿನಿಯೋಗಿಸುತ್ತಿದ್ದರು. 

104. ವಿವರಣೆಗಾಗಿ ಸೂರಃ ಅನ್‌ಅಮ್‌ನ 29 ಮತ್ತು 41, ಸೂರಃ ಯೂನುಸ್‌ನ 29 ಮತ್ತು اد‎ ಮತ್ತು ಬನೀ 
ಇಸ್ರಾಈಲ್‌ನ 84ನೆಯ ಟಿಪ್ಪಣಿಗಳನ್ನು ನೋಡಿರಿ. 

105. ಅರ್ಥಾತ್‌- ಇವರಿಗೆ ಪರಿಪೂರ್ಣ ಶಾಂತಿ ಪ್ರಾಪ್ತವಿರುವ ಇವರ ಈ ಮಕ್ಕಾ ಪಟ್ಟಣವನ್ನು ಯಾವುದೋ 
ಲಾತ್‌ ಅಥವಾ ಹುಬುಲ್‌ಗಳು ತಮ್ಮ ಹರಮ್‌ (ಪರಮ ಪಾವನ ಮಂದಿರುವಾಗಿ ಮಾಡಿಕೊಂಡಿವೆಯೇ? ಅರೇಬಿಯಾದ 


ಕಾಂಡ-21 


29. ಅಲ್‌ ಅಂಕಬೂತ್‌ 327 


1 ~~ 
SE ESTEE NSIS MEER 
3 0 0 AES $3 موا فا رھ ملا منڑا‎ 24 ಈ 

[a 


ಬಗ್ಗೆ ಕೃತಫ್ನರಾಗುತ್ತಾರೆಯೇ? ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ ಅಥವಾ ಸತ್ಯವು 
ತನ್ನ ಬಳಿ ಬಂದಾಗ ಅದನ್ನು ಸುಳ್ಳಾಗಿಸುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು?" ಇಂತಹ 
ಸತ್ಕನಿಷೇಧಿಗಳ ವಾಸಸ್ಥಾನ ನರಕವೇ ಅಲ್ಲವೇ? ನಮಗಾಗಿ ಹೋರಾಡುವವರಿಗೆ ನಾವು ನಮ್ಮ ಮಾರ್ಗಗಳನ್ನು 
ತೋರಿಸಿ ಕೊಡುವೆವು. ಮತ್ತು ನಿಶ್ಚಯವಾಗಿಯೂ ಅಲ್ಲಾಹ್‌ ಸಜ್ಜನರ ಜೊತೆಯಲ್ಲೇ ಇದ್ದಾನೆ. 


ಎರಡೂವರೆ ಸಹಸ್ರ ವರ್ಷಗಳ ಗರಿಷ್ಠ ಅಶಾಂತಿಯ ವಾತಾವರಣದಲ್ಲಿ ಈ ಮಕ್ಕಾದ ಪರಿಸರವನ್ನು ಎಲ್ಲ ಬಗೆಯ 
ಗೊಂದಲ ಮತ್ತು ಪ್ರಕ್ಷೋಭೆಗಳಿಂದ ಮುಕ್ತವಾಗಿಟು ಈ ದೇವದೇವತೆಗಳಾರಿಗೂ ಸಾಧ್ಯವಿತ್ತೇ? ಇದರ ಗೌರವವನ್ನು 
ಕಾಯ್ದಿರಿಸುವವರು ನಾವಲ್ಲದೆ ಬೇರಾರು. 

106. ಅರ್ಥಾತ್‌- ಪ್ರವಾದಿಯು ತಾನು ದೇವ ಸಂದೇಶವಾಹಕನೆಂದು ಘೋಷಿಸಿರುತ್ತಾನೆ. ನೀವು ಅವರನ್ನು ಸುಳ್ಳಾಗಿಸಿ 
ಬಿಟ್ಟಿದ್ದೀರಿ. ಈಗ ಪ್ರವಾದಿಯು ಅಲ್ಲಾಹನ ಹೆಸರೆತ್ತಿ ಸುಳ್ಳು ಘೋಷಣೆ ಮಾಡಿದ್ದರೆ ಅವರಿಗಿಂತ ದೊಡ್ಡ ಅಕ್ರಮಿ (ಶಾಂತಂ 
ಪಾಪಂ) ಬೇರಾರೂ ಇಲ್ಲ. ಇನ್ನು ನೀವು ಸತ್ಯಪ್ರವಾದಿಯನ್ನು ಸುಳ್ಳಾಗಿಸಿದರೆ ನಿಮಗಿಂತ ದೊಡ್ಡ ಅಕ್ರಮಿ ಯಾರೂ ಇಲ್ಲ. 
ಹೀಗೆ ಇವೆರಡರ ಪೈಕಿ ಒಂದು ಖಚಿತ. 

107. 'ಮುಜಾಹಿದಳದ ವಿವರಣೆ ಇದೇ ಅಧ್ಯಾಯ ಅಲ್‌ ಅಂಕಬೂತ್‌ನ 8ನೆಯ ಟಿಪ್ಪಣಿಯಲ್ಲಿ ಗತಿಸಿದೆ. ಅಲ್ಲಿ 
ಮುಜಾಹಿದ ಮಾಡುವವನು ತನ್ನ ಒಳಿತಿಗಾಗಿಯೇ ಮಾಡುವನು ಎನ್ನಲಾಗಿತ್ತು.(6ನೆಯ ಸೂಕ್ತ) ಇಲ್ಲಿ- ಅಲ್ಲಾಹನ 
ಮಾರ್ಗದಲ್ಲಿ ನಿಷ್ಠೆಯೊಂದಿಗೆ ಅಖಿಲ ಜಗತ್ತಿನೊಂದಿಗೆ ಹೋರಾಟ ನಡೆಸುವ ಅಪಾಯವನ್ನು ಎದುರಿಸುವವರನ್ನು ಅಲ್ಲಾಹನು 
ಅವರ ಪಾಡಿಗೆ ಬಿಟ್ಟು ಬಿಡುವುದಿಲ್ಲ. ಅವರ ಕೈ ಹಿಡಿಯುತ್ತಾನೆ. ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ತನ್ನ 
ಕಡೆಗೆ ಬರುವ ಮಾರ್ಗಗಳನ್ನು ಅವರಿಗಾಗಿ ತೆರೆದು ಬಿಡುತ್ತಾನೆ. ನಮ್ಮ ಸಂಪ್ರೀತಿಯನ್ನು ನೀವು ಹೇಗೆ ಗಳಿಸಿಕೊಳ್ಳಬಲ್ಲಿರಿ 
ಎಂದು ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಡುತ್ತಾನೆ. ಪ್ರತಿಯೊಂದು ತಿರುವಿನಲ್ಲೂ ಸರಿದಾರಿ ಯಾವ ಕಡೆಗಿದೆ, ತಪ್ಪು ದಾರಿಗಳು 
ಯಾವುವು ಎಂಬುದನ್ನು ಅವುಗಳ ಮೇಲೆ ಬೆಳಕು ಚೆಲ್ಲಿ ತೋರಿಸುತ್ತಾನೆ. ಅವರಲ್ಲಿ ಯಾವ ಮಟ್ಟದ ಸತ್ಸಂಕಲ್ಪ ಮತ್ತು 
ಸದಾಕಾಂಕ್ಸಿ ಇರುವುದೋ ಅಷ್ಟೇ ಅಲ್ಲಾಹನ ಸಹಾಯವೂ, ಅನುಗ್ರಹವೂ, ಮಾರ್ಗದರ್ಶನವೂ ಅವರೊಂದಿಗೆ ಇರುತ್ತದೆ 
ಎಂದು ಸಮಾಧಾನ ಪಡಿಸಲಾಗಿದೆ. 


ಕಾಂಡ-21 


328 9 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 


ಹೆಸರು 

ಪ್ರಥಮ ಸೂಕ್ತದಲ್ಲೇ ಇರುವ 'ಗುಲಿಬತಿರ್ರೂಮ್‌'ನಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಆರಂಭದಡಲ್ಲೇ- "ಸಮೊಪದ ಭೂಭಾಗದಲ್ಲಿ ರೋಮನರು ಪರಾಜಯ ಹೊಂದಿದರು" ಎಂದು ಪ್ರಸ್ತಾಪಿಸಲಾಗಿದೆ. 
ಈ ಭೂಭಾಗವನ್ನು ರೋಮನರಿಂದ ಕ್ರಿ.ಶ. 615ರಲ್ಲಿ ಇರಾನಿಯರು ಗೆದ್ದುಕೊಂಡಿದ್ದರು. ಆದುದರಿಂದ ಈ ಅಧ್ಯಾಯ 
ಅದೇ ಕಾಲದಲ್ಲಿ ಅವತೀರ್ಣಗೊಂಡಿತ್ತೆಂದು ಕರಾರುವಾಕ್ಕಾಗಿ ಹೇಳಬಹುದು. ಅಬಿಸೀನಿಯಾಕ್ಕೆ ವಲಸೆ ಹೋದುದು ಅದೇ 
ವರ್ಷ. 
ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳಲಾಗಿರುವ ಭವಿಷ್ಯೋಕ್ಷಿಯು, ಪವಿತ್ರ ಕುರ್‌ಆನ್‌ ದೇವಗ್ರಂಥ ಹಾಗೂ ಹ. 
ಮುಹಮ್ಮದ್‌(ಸ) ಅಲ್ಲಾಹನ ಸತ್ಯ ಸಂಪೂರ್ಣ ಸಂದೇಶವಾಹಕರೆಂಬ ಬಗೆಗೆ ಸುಸ್ಪಷ್ಟ ಸಾಕ್ಸ್ಯಗಳಲ್ಲೊಂದು. ಅದನ್ನು ಶಿಳಿದು 
ಕೊಳ್ಳಲಿಕ್ಕಾಗಿ ಈ ಸೂಕ್ತಗಳಿಗೆ ಸಂಬಂಧಿಸಿದ ಐತಿಹಾಸಿಕ ಹಿನ್ನೆಲೆಯ ಮೇಲೆ ಒಂದು ದೃಷ್ಟಿ ಬೀರಬೇಕಾದುದು ಅಗತ್ಯ, 

ಪ್ರವಾದಿವರ್ಯರ(ಸ) ಪ್ರವಾದಿತ್ವಧಾರಣಕ್ಕೆ 8 ವರ್ಷ ಮುಂಚೆ ರೋಮನ್‌ ಸಾಮ್ರಾಜ್ಯದ ಕೈಸರನಾಗಿದ್ದ ಮೋರಿಸ್‌ 
(Maurice)s ವಿರುದ್ಧ ಒಂದು ಬಂಡಾಯವೆದ್ದಿತು. ಫೋಕಾಸ್‌(hಂಂs) ಎಂಬವನು ಸಿಂಹಾಸನವನ್ನು ಗೆದ್ದುಕೊಂಡನು 
ಮತ್ತು ಅವನು ಕೈಸೆರ್‌ನನ್ನು ಅವನ ಕುಟುಂಬ ಸಹಿತ ಕೊಲೆ ಮಾಡಿಸಿದನು. ಈ ಘಟನೆಯಿಂದಾಗಿ ಇರಾನಿನ ಅರಸನಾಗಿದ್ದ 
'ಖಯಿಸ್ರೂ ಪರ್ವೀರು್‌'ನಿಗೆ ರೋಮ್‌ನ ಮೇಲೆ ಆಕ್ರಮಣ ನಡೆಸಲು ಒಳ್ಳೆಯ ನೈತಿಕ ನೆಪ ಸಿಕ್ಕಿತು. ಏಕೆಂದರೆ, ಕೈಸರ್‌ 
ಮೋರಿಸನು ಅವನಿಗೆ ಉಪಕಾರ ಮಾಡಿದ್ದನು. ಕ್ರಿ.ಶ. 603ರಲ್ಲಿ ಅವನು ರೋಮನ್‌ ಸಾಮ್ರಾಜ್ಯದ ಮೇಲೆ ಯುದ್ಧ 
ಹೂಡಿದನು. ಕೆಲವೇ ವರ್ಷದೊಳಗೆ ಅವನು ಫೋಕಾಸ್‌ನ ಸೈನ್ಯವನ್ನು ನಿರಂತರ ಸೋಲಿಸುತ್ತ ಬಹು ದೂರದ ವರೆಗೆ 
ಮುನ್ನುಗ್ಗಿ ಹೋದನು. ರೋಮ್‌ನ ಆಸ್ಥಾನದ ಸರದಾರರು ಫೋಕಾಸನು ದೇಶವನ್ನು ರಕ್ಷಿಸಲಾರನೆಂದು ಕಂಡುಕೊಂಡಾಗ 
ಅಫ್ರಿಕಾದ ಗವರ್ನರ್‌ನೊಡನೆ ಸಹಾಯ ಕೇಳಿದರು. ಅವನು ತನ್ನ ಮಗ ಹಿರ್ಕಲ್‌(ಗೇra01ius)ನನ್ನು ಒಂದು ಪ್ರಬಲ 
ನೌಕಾಪಡೆ ಸಹಿತ ಕಾನ್ಸ್‌ಟ್ಯಾಂಟಿನೋಷಲ್‌ಗೆ ರವಾನಿಸಿದನು. ಅವನು ತಲುಪಿದೊಡನೆಯೇ ಪೋಕಾಸನನ್ನು ಸಿಂಹಾಸನದಿಂದ 
ತಳ್ಳಿ ಹಾಕಿ ಅವನ ಸ್ಥಾನದಲ್ಲಿ ಹಿರ್ಕಲನನ್ನು ಕೈಸರನನ್ನಾಗಿ ಮಾಡಿದನು. ಇದು ಕ್ರಿ.ಶ. 610ರ ಕಾಲವಾಗಿತ್ತು. ಇದೇ 
ವರ್ಷ ಪ್ರವಾದಿ ಮುಹಮ್ಮದರು(ಸು ಪ್ರವಾದಿತ್ವಕ್ಕೆ ನಿಯುಕ್ತರಾದರು. 

ಪರ್ನೀರುನು ಫೋಕಾಸನ ಪದಚ್ಯುತಿ ಮತ್ತು ಕೊಲೆಯ ಅನಂತರವೂ ಯುದ್ದವನ್ನು ಮುಂದುವರಿಸಿದನು.‏ مھ 
ಈಗ ಅವನು ಅದಕ್ಕೆ ಮಜೂಸಿಯತ್‌ (ಅಗ್ನಿ ಆರಾಧಕರ ಮತ್ತು ಕ್ರೈಸ್ತರೊಳಗಿನ ಧಾರ್ಮಿಕ ಯುದ್ಧದ ಬಣ್ಣ ಕೊಟ್ಟನು.‏ 
ಅವನು ವಿಜಯೋತ್ಸಾಹದೊಂದಿಗೆ ಮುಂದೆ ಸಾಗುತ್ತ ಕ್ರಿ.ಶ. 614ರಲ್ಲಿ ಬೈತುಲ್‌ ಮಕ್ಲಿಸನ್ನು ವಶಪಡಿಸಿ ಕ್ರೈಸ್ತ ಜಗತ್ತಿನ‏ 
ಪಾಲಿಗೆ ಪ್ರಳಯವನ್ನೇ ತಂದೊಡ್ಡಿದನು.‏ 

ಈ ವಿಜಯದ ಬಳಿಕೆ ಒಂದು ವರ್ಷದೊಳಗೆಯೇ ಇರಾನೀ ಸೇನೆಗಳು ಜಾರ್ಡನ್‌, ಫೆಲೆಸ್ತೀನ್‌ ಮತ್ತು ಸಿನಾಯ್‌ 
ಪರಾಯ ದ್ವೀಪದ ಸಂಪೂರ್ಣ ಭೂಭಾಗವನ್ನು ವಶಪಡಿಸಿಕೊಂಡು ಈಜಿಪ್ಟಿನ ವರೆಗೂ ತಲುಪಿದುವು. ಇದಕ್ಕಿಂತ ಎಷ್ಟೋ 
ಪಟ್ಟು ಹೆಚ್ಚು ಐತಿಹಾಸಿಕ ಮಹತ್ವವನ್ನು ಪಡೆದ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವೆ ಯುದ್ದವೊಂದು ಮಕ್ಕಾದಲ್ಲಿ 
ನಡೆಯುತ್ತಿದ್ದೆ ಕಾಲ ಅದಾಗಿತ್ತು. ಇದರ ಪರಿಣಾಮವಾಗಿ ಕ್ರಿ.ಶ. 615ರಲ್ಲಿ ಮುಸ್ಲಿಮರು ಬಹುದೊಡ್ಡ ಸಂಖ್ಯೆಯಲ್ಲಿ 
ಮನೆ ಮಾರುಗಳನ್ನು ಬಿಟ್ಟು ಅಬಿಸೀನಿಯಾದ ಕ್ರೈಸ್ತ ಸಾಮ್ರಾಜ್ಯದಲ್ಲಿ (ರೋಮನರ ಒಪಷ್ಪಂದಬದ್ಧ ಸ್ನೇಹಿತ) ಆಶ್ರಯ 
ಪಡೆಯಬೇಕಾಗಿ ಬಂತು. ಆಗ ರೋಮ್‌ ಸಾಮ್ರಾಜ್ಯದ ಮೇಲೆ ಇರಾನಿಯರು ಸಾಧಿಸಿದ ಮೇಲುಗೈಯು ಪ್ರತಿಯೊಬ್ಬನ 
ಬಾಯಿಮಾತಾಗಿತ್ತು. ಇದರಿಂದ ಮಕ್ಕಾದ ಮುಶ್ರಿಕರು ಆನಂದತುಂದಿಲರಾಗಿದ್ದರು. ಇದನ್ನು ಮುಸ್ಲಿಮರ ವಿರುದ್ಧ ತಮ್ಮ 
ವಿಜಯಕ್ಕೊಂದು ದೃಷ್ಟಾಂತವೆಂದು ಹೇಳುತ್ತಿದ್ದರು. 


30. ಅರ್ರೂಮ್‌ 39 


ಇಂತಹ ಪರಿಸ್ಥಿತಿಯಲ್ಲಿ ಪವಿತ್ರ ಕುರ್‌ಆನಿನ ಈ ಅಧ್ಯಾಯ ಅವತೀರ್ಣಗೊಂಡಿತು. ಇದರಲ್ಲಿ ಆರಂಭದ ಸೂಕ್ತಗಳಲ್ಲಿ 
ರುವ ಭವಿಷ್ಯೋಕ್ತಿಯನ್ನು ಪ್ರಕಟಿಸಲಾಯಿತು. ಇದರಲ್ಲಿ ಒಂದರೆ ಬದಲು ಎರಡು ಭವಿಷ್ಯೋಕ್ತಿಗಳಿವೆ. ರೋಮನರಿಗೆ ವಿಜಯ 
ಪ್ರಾಪ್ರವಾಗುವುದೆಂಬುದು ಒಂದನೆಯದು. ಮುಸ್ಲಿಮರಿಗೂ ಆ ಕಾಲದಲ್ಲಿ ಜಯ ಲಭಿಸುವುದೆಂಬುದು ಇನ್ನೊಂದು. ಬಾಹ್ಯ 
ದೃಷ್ಟಿಯಿಂದ ನೋಡುವಾಗ, ಇವುಗಳ ಪೈಕಿ ಒಂದಾದರೂ ಕೆಲವು ವರ್ಷಗಳೊಳಗೆ ಪೂರ್ಣಗೊಳ್ಳುವುದೆಂಬ ಲಕ್ಸೆಣವಾದರೂ 
ಬಹು ದೂರದವರೆಗೂ ಕಂಡು ಬರುತ್ತಿರಲಿಲ್ಲ. ಆದುದರಿಂದ ಕುರ್‌ಆನಿನ ಈ ಸೂಕ್ತ ಅವತೀರ್ಣಗೊಂಡಾಗ ಮಕ್ಕಾದ ಸತ್ಯ 
ನಿಷೇಧಿಗಳು ಸಾಕಷ್ಟು ಅಪಹಾಸ್ಯ ಮಾಡಿದರು. ಆದರೆ ಏಳೆಂಟು ವರ್ಷಗಳಲ್ಲಿಯೇ ಪರಿಸ್ಥಿತಿ ಬದಲಾಗಿ ಬಿಟ್ಟಿತು. 

ಇತ್ತ ಕ್ರಿಶ. 622ರಲ್ಲಿ ಪ್ರವಾದಿವರ್ಯರು(ಸ) ಹಿಚ್ರ; ಮಾಡಿ ಮದೀನಾಕ್ಕೆ ಹೋದರು. ಅತ್ತ ಹಿರ್ಕಲ್‌ ಕೈಸರನು 
ಮೆಲ್ಲನೆ ಕಾನ್ಸ್‌ಟ್ಯಾಂಟಿನೋಪಲ್‌ನಿಂದ رہ‎ ಸಮುದ್ರ ಮಾರ್ಗವಾಗಿ ತರಾಬರಖೂನ್‌ನ ಕಡೆಗೆ ಸಾಗಿದನು. ಕ್ರಿ.ಶ. 3ರಲ್ಲಿ 
ತನ್ನ ಆಕ್ರಮಣವನ್ನು ಅರ್ಮೆನಿಯಾದಿಂದ ಪ್ರಾರಂಭಿಸಿದನು. ಮರುವರ್ಷ ಕ್ರಿ.ಶ. 624ರಲ್ಲಿ ಅರುರ್‌ಬೈಜಾನ್‌ಗೆ ನುಗ್ಗಿ 
ರುರತುಷ್ಪನ ಜನ್ಮಸ್ಥಳವಾಗಿದ್ದ ಆರ್ಮಿಯಾಹ್‌(00miಂ)ವನ್ನು ಸೂರೆಗೈದು ಇರಾನಿಯರ ಅತಿದೊಡ್ಡ ಅಗ್ನಿ ಕುಂಡವನ್ನು 
ಸಂಪೂರ್ಣ ಹಾಳು ಮಾಡಿದನು. ಅಲ್ಲಾಹನ ಮಹಿಮಾ ಬಲವೋ ಎಂಬಂತೆ ಬದ್ರ್‌ ರಣಾಂಗಣದಲ್ಲಿ ಮುಸ್ಲಿಮರಿಗೆ 
ಸತ್ಯನಿಷೇಧಿಗಳ ವಿರುದ್ಧ ನಿರ್ಣಾಯಕ ವಿಜಯ ಪ್ರಾಪ್ತಿಯೂ ಅದೇ ವರ್ಷದಲ್ಲಾಯಿತು. ಹೀಗೆ ಸೂರಃ ಅರ್ರೂಮ್‌ನಲ್ಲಿ 
ಮಾಡಲಾದ ಎರಡೂ ಭವಿಹ್ಯೋಕ್ತಿಗಳು 10 ವರ್ಷಗಳೊಳಗೇ ಪೂರ್ಣಗೊಂಡವು. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದ ಆರಂಭವನ್ನೇ "ರೋಮನರು ಪರಾಜಿತರಾದರು ಮತ್ತು ತಮ್ಮ ಈ ಪರಾಜಯದ ತರುವಾಯ 
ಕೆಲವೇ ವರ್ಷಗಳಲ್ಲಿ ಅವರು ವಿಜಯಿಗಳಾಗುವರು* ಎಂಬ ಮಾತುಗಳಿಂದ ಮಾಡಲಾಗಿದೆ. 

ಮಾನವನು ಕೇವಲ ಬಾಹ್ಯಮತಿಯಾಗಿರುವುದರಿಂದ ಅವನು ತನ್ನ ಕಣ್ಣ ಮುಂದಿರುವುದನ್ನು ಮಾತ್ರ ನೋಡಬಲ್ಲನು. 
ಆದರೆ ಈ ಅಭಿವ್ಯಕ್ತದ ತೆರೆಯಮರೆಯಲ್ಲಿ ಏನಿದೆಯೆಂದು ಅವನಿಗೆ ತಿಳಿಯುವುದಿಲ್ಲವೆಂದು ಈ ಪೀಠಿಕೆಯಿಂದ ಅರ್ಥವಾಗುತ್ತದೆ. 
ಮಾನವನು ಜಗತ್ತಿನ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಪ್ಪುಧಾರಣೆ ಹಾಗೂ ತಪ್ಪು ಊಹನೆಯ ಆಧಾರದಲ್ಲಿ ತಪ್ಪು ಲೆಕ್ಕಾಚಾರ 
ಮಾಡಿಕೊಳ್ಳುವಾಗ ಇಡೀ ಜೀವನದ ಆಗು ಹೋಗುಗಳ ವಿಷಯದಲ್ಲಿ, ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿರು ವುದನ್ನು ಮಾತ್ರ 
ನಂಬಿಕೊಂಡು ಆದರ ಆಧಾರದಲ್ಲೇ ಇಡೀ ಜೀವನವನ್ನು ಪೇಚಿಗೊಳಪಡಿಸುವುದು ಎಷ್ಟು ದೊಡ್ಡ ಪ್ರಮಾದ! 

ಹೀಗೆ ಉಪನ್ಯಾಸವು 'ರೋಮ್‌ ಮತ್ತು ಇರಾನಿನ ವಿಷಯದಿಂದ ಪರಲೋಕದ ವಿಷಯದ ಕಡೆಗೆ ತಿರುಗಿ ನಿರಂತರ 
ಮೂರು ರುಕೂಲ್‌ಗಳ ವರೆಗೂ ಪರಲೋಕವೆಂಬುದು ಸಾಧ್ಯವೂ ಬುದ್ಧಿಯುತವೂ ಅಗತ್ಯವೂ ಆಗಿರುವುದೆಂಬುದನ್ನು 
ಮನವರಿಕೆ ಮಾಡಿಸಲು ಪ್ರಯತ್ನಿಸಲಾಗಿದೆ. 

ಈ ನಿಟ್ಟಿನಲ್ಲಿ ಪರಲೋಕ ಜೀವನಕ್ಕೆ ಅಧಾರ ಪ್ರಮಾಣಗಳನ್ನು ಕೊಡುತ್ತಾ ನೀಡಲಾಗಿರುವ ವಿಶ್ವ ಸಂಕೇತಗಳೇ 
ತೌಹೀದ್‌ಗೂ(ಏಕದೇವ ವಿಶ್ವಾಸಕ್ಕೂ) ಅನ್ವಯಿಸುತ್ತದೆ. ಆದುದರಿಂದ ನಾಲ್ಕನೆಯ ರುಕೂಲ್‌ನ ಆರಂಭದಿಂದ ಉಪನ್ಮಾಸವು 
ತೌಹೀದ್‌ನ ಸಮರ್ಥನೆ ಮತ್ತು ಶಿರ್ಕನ (ದೇವ ಸಹಬಾಗಿತ್ವ್ತದ) ಖಂಡನೆಯ ಕಡೆಗೆ ತಿರುಗುತ್ತದೆ. ಶಿರ್ಕ್‌ ವಿಶ್ವದ 
ಪ್ರಕೃತಿ ಹಾಗೂ ಮಾನವ ಪ್ರಕೃತಿಯ ವಿರುದ್ಧವಾಗಿದೆ ಎಂಬುದನ್ನು ತೋರಿಸಿ ಕೊಡುತ್ತದೆ. ಮಾನವನು ಇದನ್ನು ಸ್ವೀಕರಿಸಿ 
ದಾಗಲೆಲ್ಲಾ ಅತಿರೇಕ ಆತ್ಕಾಚಾರಗಳು ಕಂಡು ಬಂದವು. ಈ ಸಂದರ್ಭದಲ್ಲಿ ಆ ಕಾಲದ ಜಗತ್ತಿನ ಎರಡು ಬೃಹತ್‌ 
ರಾಷ್ಟ್ರಗಳೊಳಗೆ ಯುದ್ಧದ ಕಾರಣದಿಂದಾಗಿ ಉಂಟಾದ ದೊಡ್ಡ ಪ್ರಮಾಣದ ಕ್ಷೋಭೆಯ ಕಡೆಗೂ ಸೂಚನೆ ನೀಡಲಾಗಿದ್ದು 
ಈ ಕ್ಷೋಭೆಯೂ ಶಿರ್ಕ್‌ನ ಪರಿಣಾಮಗಳಲ್ಲೊಂದೆಂದೂ ತಿಳಿಸಲಾಗಿದೆ. 

ಉಪಸಂಹಾರದಲ್ಲಿ- ಸತ್ತು ಬಿದ್ದಿರುವ ನೆಲವು ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಮಳೆಯಿಂದಾಗಿ ಒಮ್ಮೆಲೇ ಹೇಗೆ 
ಸಜೀವವಾಗಿ ಬಿಡುತ್ತದೋ ಅದೇ ರೀತಿಯಲ್ಲಿ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ದಿವ್ಯವಾಣಿ ಮತ್ತು ಪ್ರವಾದಿತ್ವವೂ 
ಜೀವಕಳೆಯನ್ನು ಕಳೆದುಕೊಂಡಿರುವ ಮಾನವತೆಗೆ ಕೈಖಾವೃಷ್ಟಿಯೇ ಆಗಿದೆ. ಈ ಸದವಕಾಶದಿಂದ ಫಲ ಪಡೆದರೆ, ಇದೇ 
ಅರಬ್‌ ದೇಶದ ಬೆಂಗಾಡು ಅಲ್ಲಾಹನ ದಯೆಯಿಂದ ಸಸ್ಯಶ್ಯಾಮಲವಾಗಿ ಬೆಳೆದು ಬರುವುದು. ಫಲ ಪಡೆಯದಿದ್ದರೆ 
ನಷ್ಟವೂ ನಿಮಗೇ ಸಂಭವಿಸುವುದು ಎಂದು ಉದಾಹರಣೆಗಳೊಂದಿಗೆ ತಿಳಿಸಲಾಗಿದೆ. 


330 ಕುರ್‌ಆನ್‌ ವ್ಯಾಖ್ಯಾನ 


ಸಿ22 
زی کسی‎ 
Ap 
102 
07ت‎ 
سو ہے ےو سےع ودےہ۔ لا‎ ಶಶಿ pe 
BEL Mi ಹ BM! غ ادن‎ 


حم 


30% Ahr سے‎ 


¥ 
ಧೆ 3‏ ای 058 
مرین قبل وین بمدا و نون ಪಿಲಾನಿ‏ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-60 ರುಕೂಆ್‌ಗಳು-6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ಅಲಿಫ್‌ ಲಾಮ್ಮಿಮ್‌. ರೋಮನರು ಸಮೊಪದ ಭೂಭಾಗದಲ್ಲಿ ಪರಾಜಿತರಾದರು ಮತ್ತು 
ತಮ್ಮ ಈ ಪೆರಾಜಯದ ತರುವಾಯ ಕೆಲವೇ ವರ್ಷಗಳಲ್ಲಿ ಅವರು ವಿಜಯಿಗಳಾಗುವರು.' ಹಿಂದೆಯೂ 


1. ಹ. ಇಬ್ನ್‌ ಅಬ್ಬಾಸ್‌(ರು ಮತ್ತು ಇತರ ಸಹಾಬಿಗಳು ಹಾಗೂ ತಾಬಈಗಳ ಹೇಳಿಕೆಗಳಿಂದ ತಿಳಿಯುವಂತೆ ರೋಮ್‌ 
ಮತ್ತು ಇರಾನ್‌ಗಳೊಳೆಗಿನ ಯುದ್ಧದಲ್ಲಿ ಮುಸ್ಲಿಮರಿಗೆ ಸಹಾನುಭೂತಿ ರೋಮ್‌ ಪರವಾಗಿಯೂ ಮಕ್ಕಾದ ಸತ್ಯನಿಷೇಧಿಗಳ 
ಸಹಾನುಭೂತಿ ಇರಾನಿನ ಪರವಾಗಿಯೂ ಇತ್ತು. ಇದಕ್ಕೆ ಅನೇಕ ಕಾರಣಗಳಿದ್ದವು- 1) ಇರಾನಿಯರು ಈ ಯುದ್ಧಕ್ಕೆ ಮಜೂಸಿ 
(ಅಗ್ನಿ ಆರಾಧಕ) ಧರ್ಮ ಮತ್ತು ಕ್ರೈಸ್ತ ಧರ್ಮಗಳೊಳಗಿನ ಯುದ್ದದ ಬಣ್ಣ ಕೊಟ್ಟಿದ್ದರು. ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ 
ಉದ್ದೇಶಕ್ಕಿಂತಲೂ ಮುಂದುವರಿದು ಅದನ್ನು ಮಜೂಸಿ ಧರ್ಮವನ್ನು ಹಬ್ಬಿಸುವ ಸಾಧನವಾಗಿ ಬಳಸುತ್ತಿದ್ದರು. ಬೈತುಲ್‌ ಮಕ್ತಿಸಿನ 
ವಿಜಯದ ಬಳಿಕ ಖುಸ್ರೂ ಪರ್ವೇರುನು ರೋಮ್‌ನ ಕೈಸರ್‌(ಸೀಸರ್‌)ನಿಗೆ ಬರೆದ ಪತ್ರದಲ್ಲಿ ತನ್ನ ವಿಜಯವನ್ನು ಮಜೂಸಿ 
ಧರ್ಮದ ಸತ್ಯತೆಗೆ ಆಧಾರವೆಂದು ಬರೆದಿದ್ದನು. ತಾತ್ವಿಕವಾಗಿ ಮಜೂಸಿಗಳ ಮತವು ಮಕ್ಕಾದ ಮುಶ್ರಿಕರ ಮತವನ್ನು ಹೋಲುತ್ತಿತ್ತು. 
ಏಕೆಂದರೆ ಅವರೂ ಏಕದೇವತ್ವವನ್ನು ನಿರಾಕರಿಸುವವರಾಗಿದ್ದರು. ಎರಡು ದೇವರುಗಳನ್ನು ನಂಬುತ್ತಿದ್ದರು. ಅಗ್ನಿಯನ್ನು ಪೂಜಿಸು 
ತ್ತಿದ್ದರು. ಆದುದರಿಂದ ಮುಶ್ರಿಕರ ಸಹಾನುಭೂತಿ ಅವರಿಗಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಕ್ರೈಸ್ತರು ದೇವ ಸಹಭಾಗಿತ್ವಕ್ಕೆ ಎಷ್ಟೇ 
ಬಲಿಯಾಗಿದ್ದರೂ ಅವರು ಅಲ್ಲಾಹನ ಏಕತೆಯನ್ನು ಧರ್ಮದ ಮೂಲವೆಂದು ಒಪ್ಪಿಕೊಳ್ಳುತ್ತಿದ್ದರು. ಪರಲೋಕವನ್ನು ನಂಬಿದ್ದರು. 
ವಹ್ಮ್‌ ಮತ್ತು ಪ್ರವಾದಿತ್ವವನ್ನು ಸನ್ಮಾರ್ಗ ದರ್ಶನದ ಮೂಲ ಸಾಧನವೆಂದು ತಿಳಿಯುತ್ತಿದ್ದರು. ಆದುದರಿಂದ ಅವರ ಧರ್ಮ 
ಮೂಲತಃ ಮುಸ್ಲಿಮರ ಧರ್ಮವನ್ನು ಹೋಲುತ್ತಿತ್ತು. ಆದ್ದರಿಂದ ಮುಸ್ಲಿಮರು ಸ್ವಾಭಾವಿಕವಾಗಿ ಅವರೊಂದಿಗೆ ಸಹಾನುಭೂತಿ 
ತೋರುತ್ತಿದ್ದರು. ಅವರ ಮೇಲೆ ಮುಶ್ರಿಕ್‌ ಜನಾಂಗದ ಪ್ರಾಬಲ್ಕ ಅವರಿಗೆ ಅಪ್ರಿಯವಾಗಿತ್ತು. 2) ಒಬ್ಬ ಪ್ರವಾದಿಯ ಆಗಮನಕ್ಕೆ 
ಮುಂಚೆ ಗತ ಪ್ರವಾದಿಯನ್ನು ನಂಬುವವರು ಸೈದ್ಧಾಂತಿಕವಾಗಿ ಮುಸ್ಲಿಮರೆಂದೇ ಪರಿಗಣಿಸಲ್ಪಡುತ್ತಾರೆ. ಅನಂತರ ಬಂದ 
ಪ್ರವಾದಿಯ ಬೋಧನೆ ಅವರಿಗೆ ತಲಪಿ, ಅವರು ಅದನ್ನು ನಿರಾಕರಿಸುವ ವರೆಗೂ ಅವರು ಮುಸ್ಲಿಮರಾಗಿಯೇ ಇರುತ್ತಾರೆ. (ಸೂರಃ 
ಕಸಸ್‌ನ 8ನೇ ಟಿಪ್ಪಣಿ ನೋಡಿರಿ) ಆಗ ಪ್ರವಾದಿವರ್ಯರಿಗೆ(ಸ) ಪ್ರವಾದಿತ್ವ ಸಿಕ್ಕಿ ಐದಾರು ವರ್ಷಗಳು ಮಾತ್ರ ಕಳೆದಿದ್ದುವು. 
ಅವರ ಬೋಧನೆ ಹೊರನಾಡಿಗೆ ತಲಪಿರವಿಲ್ಲ. ಆದುದರಿಂದ ಮುಸ್ಲಿಮರು ಕ್ರೈಸ್ತರನ್ನು ಸತ್ಯನಿಷೇಧಿಗಳೆಂದು ಪರಿಗಣಿಸುತ್ತಿರಲಿಲ್ಲ. 
ಆದರೆ ಯಹೂದಿಯರು ಮಾತ್ರ ಅವರ ದೃಷ್ಟಿಯಲ್ಲಿ ಕಾಫಿರರಾಗಿದ್ದರು. ಏಕೆಂದರೆ ಅವರು ಹ. ಈಸಾರ(ಅ) ಪ್ರವಾದಿತ್ವವನ್ನು 
ನಿರಾಕರಿಸಿದ್ದರು. 3) ಇಸ್ಲಾಮಿನ ಪುನರುತ್ಡಾನದ ಆರಂಭದಲ್ಲಿ ಕ್ರೈಸ್ತರ ಕಡೆಯಿಂದ ಮುಸ್ಲಿಮರ ಬಗೆಗೆ ಸಹಾನುಭೂತಿಯ 
ವ್ಯವಹಾರವೇ ಇತ್ತು. ಇದನ್ನು ಸೂರಃ ಕಸಸ್‌ನ 52 ರಿಂದ 55 ಮತ್ತು ಸೂರಃ ಮಾಇದಃದ 82 ರಿಂದ 85ರ ವರೆಗಿನ ಸೂಕ್ತ 
ಗಳಲ್ಲಿ ವಿವರಿಸಲಾಗಿದೆ. ಮಾತ್ರವಲ್ಲ ಅವರಲ್ಲಿ ಅನೇಕರು ಬಿಚ್ಚು ಮನಸ್ಸಿನೊಂದಿಗೆ ಸತ್ಕಾಹ್ವಾನವನ್ನು ಸ್ವೀಕರಿಸುತ್ತಿ ದ್ದರು. 
ಅನಂತರ ಅಬಿಸೀನಿಯಾಕ್ಕೆ ವಲಸೆ ಹೋದ ವೇಳೆ ಅಲ್ಲಿಯ ಕ್ರೈಸ್ತ ರಾಜನು ಮುಸ್ಲಿಮರಿಗೆ ಆಶ್ರಯ ಕೊಟ್ಟನು. ಅವರನ್ನು 
ಮರಳಿಸಬೇಕೆಂಬ ಬೇಡಿಕೆ ಮಕ್ಕಾದ ಮುಶ್ರಿಕರಿಂದ ಬಂದಾಗ, ಅದನ್ನು ನಿರಾಕರಿಸಿದರು. ಹೀಗೆ ಮುಸ್ಲಿಮರು ಮಜೂಸಿಗಳಿಗಿಂತ 
ಹೆಚ್ಚಾಗಿ ಕ್ರೈಸ್ತರ ಹಿತಚಿಂತಕರಾಗಿರುವುದು ಅನಿವಾರ್ಯವಾಗಿತ್ತು. 


ಕಾಂಡ-21 


30. ಅರ್ರೂಮ್‌ 381 


pe SELATAN SES I 


_ ابو 


yu 


A SSE SLA جک مو لا یَحَلمون‎ 
الثم ما‎ ದ ಸರಿಯ ಬ 


ಇನ್ನು ಮುಂದೆಯೂ ಅಲ್ಲಾಹನದೇ ಪ್ರಭುತ್ವವದೆ.: ಆ ದಿನವು ಅಲ್ಲಾಹ್‌ ದಯಪಾಲಿಸಿದ ವಿಜಯಕ್ಕಾಗಿ 
ಮುಸ್ಲಿಮರು ಸಂತೋಷವನ್ನಾಚರಿಸುವ ದಿನವಾಗಿರುವುದು.3 ಅಲ್ಲಾಹ್‌ ತಾನಿಚ್ಛಿಸಿದವರಿಗೆ ಸಹಾಯ ನೀಡುತ್ತಾನೆ 
ಮತ್ತು ಅವನು ಮಹಾ ಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಇದು ಅಲ್ಲಾಹನು ಮಾಡಿದ ವಾಗ್ದಾನ. 
ಅಲ್ಲಾಹ್‌ ಎಂದೂ ತನ್ನ ವಾಗ್ದಾನವನ್ನು ಉಲ್ಲಂಘಸುವುದಿಲ್ಲ. ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ. 
(7-10) ಜನರು ಲೌಕಿಕ ಜೀವನದ ಬಾಹ್ಮ ಮುಖವನ್ನು ಮಾತ್ರ ತಿಳಿಯುತ್ತಾರೆ ಮತ್ತು ಪರಲೋಕದ 
ಕುರಿತು ಸ್ವಯಂ ಬೋಧ ಶೂನ್ಯರಾಗಿದ್ದಾರೆ." ಇವರೆಂದಾದರೂ ಸ್ವಯಂ ತಮ್ಮ ಕುರಿತಾಗಿ ವಿವೇಚಿಸಲಿಲ್ಲವೇ? 


2. ಅರ್ಥಾತ್‌- ಪ್ರಥಮತಃ ಇರಾನಿನವರು ಪ್ರಬಲರಾದುದು ಅಲ್ಲಾಹ್‌ ಅವರಿಂದ ಪರಾಜಿತನಾಗಿ ಬಿಟ್ಟುದರಿಂದಲ್ಲ. 
ಅನಂತರ ರೋಮನರು ಜಯಿಸುವುದೆಂದರೆ ಅಲ್ಲಾಹನಿಗೆ ಅವನು ಕಳೆದುಕೊಂಡ ಭೂಭಾಗವು ಮರಳಿ ಸಿಗುವುದೆಂದೂ ಅರ್ಥವಲ್ಲ. 
ಪ್ರಭುತ್ವ ಎಲ್ಲ ವಿಧದಿಂದಲೂ ಆಲ್ಲಾಹನದೇ ಆಗಿದೆ. ಮೊದಲು ಯಾರಿಗೆ ವಿಜಯ ಸಿಕ್ಕಿತೋ ಅವರಿಗೂ ಅಲ್ಲಾಹನೇ ವಿಜಯ 
ಪ್ರದಾನ ಮಾಡಿದವನು. ಅನಂತರ ಜಯಿಸುವವನೂ ಅಲ್ಲಾಹನ ಅಪ್ಪಣೆಯಿಂದಲೇ ವಿಜಯ ಹೊಂದುವನು. ಅವನ 
ಸಾಮ್ರಾಜ್ಯದಲ್ಲಿ ಯಾರೂ ತನ್ನ ಬಲದಿಂದ ಪ್ರಾಬಲ್ಕ ಹೊಂದಲು ಸಾಧ್ಯವಿಲ್ಲ. ಅವನು ಯಾರನ್ನು ಮೇಲೆತ್ತುತ್ತಾನೋ ಅವನೇ 
ಉನ್ನತನಾಗುತ್ತಾನೆ. ಅವನು ಯಾರನ್ನು ಬೀಳಿಸುತ್ತಾನೋ ಅವನೇ ಬೀಳುತ್ತಾನೆ. 

3. ಇರಾನಿನವರನ್ನು ರೋಮನರು ಸೋಲಿಸಿದ್ದೂ, ಬದ್ರ್‌ನಲ್ಲಿ ಬಹುದೇವ ವಿಶ್ವಾಸಿಗಳೆದುರು ಮುಸ್ಲಿಮರು ಗೆದ್ದುದೂ 
ಒಂದೇ ಕಾಲದಲ್ಲಾಗಿತ್ತೆಂದು ಹ. ಇಬ್ದ್‌ ಅಬ್ಬಾಸ್‌, ಅಬೂ ಸಈದ್‌ ಖುದ್ರಿ, ಸುಫಿಯಾನ್‌ ಸೌರ, ಸುದ್ದಿ(ರ) ಮೊದಲಾದವರು 
ಹೇಳುತ್ತಾರೆ. ಇರಾನ್‌ ಮತ್ತು ರೋಮ್‌ನ ಇತಿಹಾಸದಿಂದಲೂ ಈ ವಿಷಯ ತಿಳಿದು ಬರುತ್ತದೆ. ಕ್ರಿ.ಶ. 624ರಲ್ಲಿ ಬದ್ರ್‌ ಯುದ್ಧ 
ನಡೆಯಿತು. ಕೈಸರನು ರುರೋಸ್ಪರನ ಜನ್ಮಸ್ಥಾನವನ್ನು ಹಾಳುಗೆಡವಿದ್ದೂ ಇರಾನಿನ ಅತಿದೊಡ್ಡ ಅಗ್ನಿ ಕುಂಡವನ್ನು ಧ್ವಂಸ 
ಮಾಡಿದ್ದೂ ಅದೇ ವರ್ಷ. 

4. ಅರ್ಥಾತ್‌- ಪರಲೋಕ ವಿಶ್ವಾಸಕ್ಕೆ ಆಧಾರ ಕೊಡುವಂತಹ ಸಂಕೇತಗಳೂ ಸಾಕ್ಸ್ಯಗಳೂ ಅನೇಕ ಇವೆ. ಅದರ ಬಗೆಗೆ 
ಅಲಕ್ಷ್ಯಕ್ಕೆ ಸರಿಯಾದ ಕಾರಣವಿಲ್ಲ. ಆದರೆ ಇವರು ಇದರಿಂದ ಸ್ವತಃ ಅಲಕ್ಷ್ಯರಾಗಿದ್ದಾರೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ- 
ಲೌಕಿಕ ಜೀವನದ ಈ ತೋರಿಕೆಯ ಪರದೆಯ ಮೇಲೆಯೇ ದೃಷ್ಟಿಯನ್ನು ನೆಟ್ಟು ಕುಳಿತಿದ್ದಾರೆ. ಅವರು ಹಿಂದೆ ಬರುವುದರ ಬಗೆಗೆ 
ಸಂಪೂರ್ಣ ಬೋಧರಹಿತರಾಗಿದ್ದಾರೆ. ನಿಜವಾಗಿ, ಅಲ್ಲಾಹನಂತೂ ಅವರನ್ನು ಎಚ್ಚರಿಸುವ ವಿಷಯದಲ್ಲಿ ಯಾವುದೇ ಲೋಪ ಮಾಡಿಲ್ಲ. 

5. ಇದು ಪರಲೋಕದ ಬಗೆಗೆ ಸ್ವತ ಒಂದು ಪುರಾವೆಯಾಗಿದೆ. ಇದರ ಅರ್ಥವೇನೆಂದರೆ- ಇವರು ಹೊರಗೆ ದೃಷ್ಟಿ 
ಹಾಯಿಸುವುದಕ್ಕೆ ಮುಂಚೆ ಸ್ಪತಃ ತಮ್ಮ ಅಆಸ್ತಿತ್ಸದ ಬಗೆಗೆ ವಿವೇಚಿಸಿದ್ದರೆ ಅವರಿಗೆ ಈ ಜೀವನದ ತರುವಾಯ ಇನ್ನೊಂದು 
ಜೀವನವಿರಬೇಕಾದುದು ಅವಶ್ಯಕವೆಂಬುದಕ್ಕೆ ತಮ್ಮೊಳಗೆ ಆಧಾರಗಳು ಸಿಗುತ್ತಿದ್ದುವು. ಮಾನವನನ್ನು ಈ ಪೃಥ್ವಿಯ ಇತರ 
ವಸ್ತುಗಳಿಗಿಂತ ಶ್ರೇಷ್ಟಗೊಳಿಸುವ ಮೂರು ಪ್ರಮುಖ ವೈಶಿಷ್ಟ್ಯಗಳಿವೆ- 

1) ಭೂಮಿ ಮತ್ತು ಅದರ ಪರಿಸರದ ಅಸಂಖ್ಯಾತ ವಸ್ತುಗಳು ಅವನಿಗೆ ಅಧೀನಗೊಳಿಸಲ್ಪಟ್ಟಿವೆ. ಅವುಗಳನ್ನು ತನಗೆ 
ಬೇಕಾದಂತೆ ಬಳಸುವ ವಿಶಾಲವಾದ ಅಧಿಕಾರಗಳು ಅವನಿಗೆ ಪ್ರಾಪ್ತವಾಗಿವೆ. 

2) ಅವನಿಗೆ ತನ್ನ ಜೀವನ ಮಾರ್ಗವನ್ನು ತಾನೇ ಆಯ್ದುಕೊಳ್ಳಲು ಸ್ವಾತಂತ್ರ್ಯ ನೀಡಲಾಗಿದೆ. ಸತ್ಯವಿಶ್ವಾಸ ಮತ್ತು ಸತ್ಕನಿಷೇಧ, 
ಆಜ್ಞಾಪಾಲನೆ ಮತ್ತು ಆಚ್ಛೋಲ್ಲಂಘನೆ, ಪುಣ್ಮ ಮತ್ತು ಪಾಪಗಳ ಮಾರ್ಗಗಳ ಪೈಕಿ ಯಾವ ಮಾರ್ಗವನ್ನೂ ಆಯ್ದುಕೊಂಡು ಅದರಲ್ಲಿ 
ನಡೆಯುವ ಸ್ವಾತಂತ್ರ್ಯ ಅವನಿಗಿದೆ. ಸತ್ಯ ಮತ್ತು ಮಿಥ್ಯ, ಸರಿ ಮತ್ತು ತಪ್ಪು ಯಾವ ವಿಧಾನವನ್ನಾದರೂ 'ಅವನು ಅನುಸರಿಸಬಹುದು. 
ಪ್ರತಿಯೊಂದು ಮಾರ್ಗದಲ್ಲಿ ನಡೆಯಲು ಅವನಿಗೆ ಅವಕಾಶ ಕೊಡಲಾಗುತ್ತದೆ ಮತ್ತು ಅವುಗಳಲ್ಲಿ ನಡೆಯಲು ಅವನು ದೇವದತ್ತವಾದ 
ಸಾಧನಗಳನ್ನು ಬಳಸಬಹುದಾಗಿದೆ. ಅದು ದೇವಾನುಸರಣೆಯಾಗಿದ್ದರೂ, ದೇವಾಜ್ಞೆೋಲ್ಲಂಘನೆಯಾಗಿದ್ದರೂ ಸರಿಯೇ? 


ಕಾಂಡ-21 


32 ಕುರ್‌ಆನ್‌ ವ್ಯಾಖ್ಯಾನ 


سے مر سر 


4 الله مت جو جہ 
MSS BRS 2 GY WS RS 83‏ 
ہد نوا ات 


ಸಹಿಯ ہرس‎ Fo Cl 5 ob كت‎ PEG 


ಅಲ್ಲಾಹನು ಆಕಾಶಗಳನ್ನೂ اوس یت‎ ಅವುಗಳ ನಡುವೆ ಇರುವುದೆಲ್ಲವನ್ನೂ ಸೆ ಪೂರ್ಣವಾಗಿ ಮತ್ತು 
ಒಂದು ನಿರ್ದಿಷ್ಟ ಕಾಲಾವಧಿಗಾಗಿಯೇ ಸೃಷ್ಟಿಸಿದ್ದಾನೆ." ಆದರೆ ಅನೇಕರು ತಮ್ಮ ಪ್ರಭುವಿನ ಭೇಟಿಯನ್ನು 
ನಿರಾಕರಿಸುವವರಾಗಿರುತ್ತಾರೆ.' ಇವರಿಗಿಂತ ಮುಂಚೆ ಗತಿಸಿ ಹೋದವರ ಅಂತಿಮ ಪರಿಣಾಮ ಏನಾಯಿತೆಂದು 
ನೋಡಲು ಇವರೆಂದೂ ಭೂಮಿಯ ಮೇಲೆ ಸಂಚರಿಸಲಿಲ್ಲವೇ೫ ಅವರು ಇವರಿಗಿಂತಲೂ ಹೆಚ್ಚು 


3) ಅವನಲ್ಲಿ ಹುಟ್ಟಿನಿಂದಲೇ ನೈತಿಕ ಪ್ರಜ್ಞೆಯನ್ನಿರಿಸಲಾಗಿದೆ. ಇದರ ಆಧಾರದಲ್ಲಿ ಅವನು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳಲ್ಲಿ 
ಭೇದ ತಿಳಿಯುತ್ತಾನೆ. ಐಚ್ಛಿಕ ಕರ್ಮಗಳಲ್ಲಿ ಪುಣ್ಯ ಮತ್ತು ಪಾಪಗಳ ವಿಧಿ ನಿಶ್ಚಯಿಸುತ್ತಾನೆ. ಸತ್ಯರ್ಮವು مویہ‎ ದುಷ್ಕರ್ಮವು 
ಶಿಕ್ಷೆಗೂ ಅರ್ಹವಾಗಿರುತ್ತದೆಂಬ ಅಭಿಪ್ರಾಯವನ್ನು ಅವನು ಸ್ವಾಭಾವಿಕವಾಗಿಯೇ ತಾಳುತ್ತಾನೆ. ಮಾನವನ ವಿಚಾರಣೆ ಮತ್ತು ತನಿಖೆ 
ನಡೆಸುವ ಸಮಯವೊಂದು ಇರಲೇಬೇಕೆಂಬುದು ಮಾನವನಲ್ಲಿರುವ ಈ ಮೂರೂ ವೈಶಿಷ್ಟ್ಯಗಳ ಬೇಡಿಕೆಯಾಗಿದೆ. ಅವನಿಗೆ ಭೂಲೋಕ 
ದಲ್ಲಿ ಕೊಡಲಾಗಿದ್ದ ಅನುಭೋಗದ ಸ್ವಾತಂತ್ರ್ಯವನ್ನು ಅವನು ಹೇಗೆ ಉಪಯೋಗಿಸಿದನು? ಅವನು ಆಯ್ಕೆಯ ಸ್ವಾತಂತ್ರ್ಯವನ್ನು ಪಡೆದು 
ಸರಿದಾರಿಯಲ್ಲಿ ನಡೆದನೋ ಅಥವಾ ತಪ್ಪು ಹಾದಿಯಲ್ಲಿ ನಡೆದದೋ ಎಂದು ವಿಚಾರಣೆ ನಡೆದು ಸತ್ಯೈರ್ಮಗಳಿಗೆ ಸತ್ಸಲವನ್ನೂ 

| ದುಷ್ಕರ್ಮಗಳಿಗೆ ಶಿಕ್ಷಿಯನ್ನೂ ಅನುಭವಿಸುವಂಶಿರಬೇಕು. ಈ ಸಮಯವು ಮಾನವನ ಕರ್ಮ ಜೀವನ ಮುಗಿದು ಅನನ ಕರ್ಮ 
ಪತ್ರ ಮುಚ್ಚಿದ ಅನಂತರವೇ ವಿನಾ ಅದಕ್ಕೆ ಮುಂಚೆ ಬರಲು ಸಾಧ್ಯವಿಲ್ಲ. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಜನಾಂಗದ ಕರ್ಮಪತ್ರ 
ಮುಚ್ಚಿದ ಬಳಿಕವಲ್ಲ; ಸಕಲ ಮಾನವ ಕೋಟಿಯ ಕರ್ಮಪತ್ರ ಮುಚ್ಚಿದ ಬಳಿಕವೇ ಆಗಬೇಕು. ಏಕೆಂದರೆ- ಒಬ್ಬ ವ್ಯಕ್ತಿ ಅಥವಾ 
ಒಂದು ಜನಾಂಗದ ಅಳಿವಿನಿಂದ ಅದು ತನ್ನ ಕರ್ಮಗಳಿಂದಾಗಿ ಈ ಲೋಕದಲ್ಲಿ ಬಿಟ್ಟು ಹೋದ ಪ್ರಭಾವಗಳೆ ಸರಣಿ ಮುಗಿಯು 
ವುದಿಲ್ಲ. ಅದು ಬಿಟ್ಟು ಹೋದ ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವಗಳೂ ಅದರ ಲೆಕ್ಕಕ್ಕೆ ಸೇರುತ್ತವೆ. ಈ ಪ್ರಭಾವಗಳು ಸಂಪೂರ್ಣವಾಗಿ 
ಪ್ರಕಟವಾಗದೆ ನ್ಯಾಯ ಪ್ರಕಾರ ವಿಚಾರಣೆ ನಡೆಸುವುದೂ ಸತ್ಸಲ ಅಥವಾ ಶಿಕ್ಷೆ ಕೊಡುವುದೂ ಹೇಗೆ ಸಾಧ್ಯ? ಹೀಗೆ ಭೂಲೋಕದ 
ಈ ಜೀವನದ ಬಳಿಕ ನ್ಯಾಯ ತೀರ್ಮಾನವಾಗತಕ್ಕೆ ಇನ್ನೊಂದು ಲೋಕವಿರಬೇಕೆಂದೂ ಅದರಲ್ಲಿ ನ್ಯಾಯ ಪ್ರಕಾರ ಮಾನವನ ವಿಚಾರಣೆ 
ನಡೆಯಬೇಕೆಂದೂ, ಪ್ರತಿಯೊಬ್ಬನಿಗೂ ಅದರ ಪ್ರಕಾರ ರಕ್ಷೆ ಶಿಕ್ಸೆಗಳು ಸಿಗಬೇಕೆಂದೂ ಮಾನವನ ಸ್ವಂತ ಅಸ್ತಿತ್ವವೂ قد‎ 
ಹೇಳುತ್ತದೆ. ಮಾನವನಿಗೆ ಈ ಭೂಮಿಯಲ್ಲಿ ದೊರೆಶಿರುವ ಸ್ಥಾನಮಾನದ ಸ್ವಾಭಾವಿಕ ಬೇಡಿಕೆ ಕೂಡಾ ಇದೇ ಆಗಿದೆ. 

6. ಈ ವಾಕ್ಯದಲ್ಲಿ ಪರಲೋಕದ ಬಗೆಗೆ ಇನ್ನೂ ಎರಡು ಪುರಾವೆಗಳನ್ನು ಕೊಡಲಾಗಿದೆ. ಮನುಷ್ಕನು ತನ್ನ ಆಸ್ತಿತ್ವಕ್ಕೆ 
ಹೊರಗಿನ ವಿಶ್ವದ ವ್ಯವಸ್ಥೆಯನ್ನು ಚೆನ್ನಾಗಿ ಚಿಂತಿಸಿ ನೋಡಿದರೆ, ಅವನಿಗೆ ಎರಡು ಪರಮಾರ್ಥಗಳು ಸ್ಪಷ್ಟವಾಗಿ ಕಂಡು ಬರುವುವು- 
1) ಈ ವಿಶ್ವವು ಸತ್ಯಪೂರ್ಣವಾಗಿ ಮಾಡಲ್ಪಟ್ಟಿದೆ. ಇದನ್ನು ಅವನು ಕೇವಲ ಮನರಂಜನೆಗಾಗಿ ಅಡ್ಡಾದಿಡ್ಡಿ ಆಟಿಕೆ ಮನೆಯಂತೆ 
ಸೃಷ್ಟಿಸಿಲ್ಲ. ಹಾಗೆಯೇ ಅವನು ಅದರ ನಿರ್ಮಾಣ ಸಂಹಾರಗಳನ್ನು ಅರ್ಥರಹಿತವಾಗಿ ಮಾಡಿಲ್ಲ. ಇದೊಂದು ಗಂಭೀರವಾದ 
ವ್ಯವಸ್ಥೆ. ಇದರ ಪ್ರತಿಯೊಂದು ಕಣವೂ ಇದನ್ನು ಅತ್ಯುನ್ನತ ಮಟ್ಟದ ಯುಕ್ತಿಯೊಂದಿಗೆ ಮಾಡಲಾಗಿದೆಯೆಂದು ಸಾಕ್ಷಿ ಹೇಳುತ್ತದೆ. 
ಇದರ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ನಿಯಮ ಅಡಗಿದೆ ಮತ್ತು ಪ್ರತಿಯೊಂದೂ ಉದ್ದೇಶಪೂರ್ವಕವಾಗಿದೆ. 
ಮಾನವನ ಸಂಪೂರ್ಣ ನಾಗರಿಕತೆ, ಅವನ ಪರಿಪೂರ್ಣ ಆರ್ಥಿಕ ವ್ಯವಸ್ಥೆ, ಅವನ ಸಕಲ ಶಿಕ್ಷಣ ಕಲೆಗಳೂ ಸ್ವಯಂ ಇದಕ್ಕೆ 
ಸಾಕ್ಟಿಗಳಾಗಿವೆ. ಈ ಲೋಕದಲ್ಲಿ ಪ್ರತಿಯೊಂದು ವಸ್ತುವಿನ ಹಿಂದೆ ಕೆಲಸ ಮಾಡುತ್ತಿರುವ ನಿಯಮಗಳನ್ನು ತಿಳಿದುಕೊಂಡು 
ಪ್ರತಿಯೊಂದು ವಸ್ತುವನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಗಿರುವುದೆಂಬುದರ ಅನ್ವೇಷಣೆ ನಡೆಸಿಯೇ ಮಾನವನು ಇವುಗಳನ್ನೆಲ್ಲ 
ನಿರ್ಮಾಣ ಮಾಡಲು ಶಕ್ತನಾದನು. ಅನ್ಮಥಾ ಒಂದು ಶಿಸ್ತು ರಹಿತ ಉದ್ದೇಶರಹಿತ ಆಟಕೆಯಲ್ಲಿ ಒಂದು ಮೂರ್ತಿಯಂತೆ 
ಮನುಷ್ಯನನ್ನು ಇಟ್ಟಿರುತ್ತಿದ್ದರೆ, ಯಾವುದೇ ವಿಜ್ಞಾನ, ಸಂಸ್ಕೃತಿ ಮತ್ತು ನಾಗರಿಕತೆಯ ಹೆಸರೇ ಇರುತ್ತಿರಲಿಲ್ಲ. ಹೀಗಿರುವಾಗ- 


ಕಾಂಡ-21 


30. ಅರ್ರೂಮ್‌' 333 


ಇಷ್ಟು ಯುಕ್ತಿಪೂರ್ಣವಾಗಿಯೂ ಉದ್ದೇಶ ಪೂರ್ವಕವಾಗಿಯೂ ಈ ಲೋಕವನ್ನು ಉಂಟು ಮಾಡಿ, ಅದರೊಳಗೆ ನಿಮ್ಮಂತಹ 
ಒಂದು ಸೃಷ್ಟಿಗೆ ಅತ್ಕುನ್ನತ ಮಟ್ಟದ ಮಾನಸಿಕ ಹಾಗೂ ನೈತಿಕ ಶಕ್ತಿಗಳನ್ನೂ ಅಧಿಕಾರಗಳನ್ನೂ ಆಯ್ಕೆಯ ಸ್ವಾತಂತ್ರ್ಯವನ್ನೂ 
ನೈತಿಕ ಪ್ರಜ್ನೆಯನ್ನೂ ದಯಪಾಲಿಸಿ, ತನ್ನ ಈ ಭೂಮಿಯ ಅಸಂಖ್ಯಾತ ಸಾಧನಾನುಕೂಲತೆಗಳನ್ನು ನಿಮ್ಮ ವಶಕ್ಕೆ ಕೊಟ್ಟಿರು 
ವಂತಹ ಯುಕ್ತಿಪೂರ್ಣನು ನಿಮ್ಮನ್ನು ಉದ್ದೇಶರಹಿತರಾಗಿ ಸೃಷ್ಟಿಸಿರಬಹುದೆಂಬ ವಿಷಯ ನಿಮ್ಮ ಬುದ್ಧಿಗೆ ಎಟಿಕುವುದಾದರೂ 
ಹೇಗೆ? ನೀವು ಈ ಲೋಕದಲ್ಲಿ ನಿರ್ಮಾಣ ಮತ್ತು ಸಂಹಾರ," ಪುಣ್ಮ ಮತ್ತು ಪಾಪ, ನ್ಯಾಯ ಮತ್ತು ಅನ್ಕಾಯ, ಸತ್ಯ ಮತ್ತು 
ಮಿಥ್ಯಗಳೆ ಕೋಲಾಹಲಗಳನ್ನು ಎಬ್ಬಿಸಿ, ಅಂತೆಯೇ ಸತ್ತು ಮಣ್ಣಾಗಿ ಬಿಡುವಿರೆಂದೂ ನಿಮ್ಮ ಸತ್ಕರ್ಮ ದುಷ್ಕರ್ಮಗಳ ಯಾವ 
ಪರಿಣಾಮವೂ ಉಂಟಾಗಲಾರದೆಂದೂ ನೀವು ತಿಳಿಯುವುದಾದರೂ ಹೇಗೆ? ನೀವು ನಿಮ್ಮ ಪ್ರತಿಯೊಂದು ಕರ್ಮದಿಂದ ನಿಮ್ಮ 
ುತ್ತು ನಿಮ್ಮಂತಹ ಸಾವಿರಾರು ಮಂದಿಯ ಜೀವನದ ಮೇಲೂ ಜಗತ್ತಿನ ಅನೇಕ ವಸ್ತುಗಳ ಮೇಲೂ ಎಷ್ಟೋ ಉತ್ತಮ 
ಮತ್ತು ಹಾನಿಕರ ಪ್ರಭಾವಗಳನ್ನುಂಟು ಮಾಡಿ ಹೋಗಿ ಬಿಡುವಿರಿ. ನೀವು ಸತ್ತ ಕೂಡಲೇ ಇವೆಲ್ಲ ಕರ್ಮ ದಾಖಲೆಗಳನ್ನು ಅಂತೆಯೇ 
ಮಡಟಿ ನಾಶ ಮಾಡಿ ಬಿಡಲಾಗುವುದೇ? 2) ಇಲ್ಲಿ ಯಾವ ವಸ್ತುವೂ ಶಾಶ್ವತವಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ನಿಶ್ಚಿತ 
ಆಯುಷ್ಕವಿದೆ. ಅದು ಮುಗಿದ ಕೂಡಲೇ ಅದು ನಾಶಗೊಳ್ಳುತ್ತದೆ. ಸಮಪ್ಪಿಯಾಗಿ ಇಡೀ ವಿಶ್ವದ ವಿಷಯದಲ್ಲೂ ಇಷ್ಟೆ. ಇಲ್ಲಿ 
ಕಾರ್ಯವೆಸಗುತ್ತಿರುವ ಶಕ್ತಿಗಳೆಲ್ಲವೂ ಪರಿಮಿತವಾಗಿವೆ. ಒಂದು ಕಾಲದವರೆಗೆ ಅವು ಕೆಲಸ ಮಾಡುತ್ತಿರುತ್ತವೆ. ಇನ್ನೊಂದು 
ಕಾಲದಲ್ಲಿ ಅವು ಅನಿವಾರ್ಯವಾಗಿ ಖರ್ಚಾಗುತ್ತವೆ ಮತ್ತು ಈ ವ್ಯವಸ್ಥೆಯನ್ನು ಮುಗಿಸಬೇಕಾಗುತ್ತದೆ. ಪ್ರಾಚೀನ ಕಾಲದಲ್ಲಿ 
ವಿದ್ಧೆಯ ಕೊರತೆಯ ಕಾರಣದಿಂದಾಗಿ ಈ ಜಗತ್ತು ಅನಾದಿಯೂ ಅನಂತವೂ ಆಗಿದೆಯೆಂದು ಹೇಳುತ್ತಿದ್ದ ತತ್ವಜ್ಞಾನಿಗಳ ಮತ್ತು 
ವಿಜ್ಞಾನಿಗಳೆ ಮಾತು ನಡೆದು ಹೋಗುತ್ತಿತ್ತು. ಆದರೆ, ಅಧುನಿಕ ಕಾಲದಲ್ಲಿ ನಾಸ್ತಿಕರ ಮತ್ತು ಆಸ್ತಿಕರ ನಡುವೆ ವಿಶ್ವವು ನಶ್ವರವೋ- 
ಶಾಶ್ವತವೋ ಎಂಬ ಬಗೆಗೆ ಒಂದು ۳ھ‎ ಕಾಲದಿಂದ ನಡೆಯುತ್ತಿದ್ದ ಚರ್ಚೆಯಲ್ಲಿ ಹೆಚ್ಚಿನ _ ಮಟ್ಟಿಗೆ ಮತವು ಆಸ್ತಿಕರ 
ಪರವಾಗಿಯೇ ಬಿದ್ದಿದೆ. ಈಗ ನಾಸ್ತಿಕರಿಗೆ ಬುದ್ದಿ ಮತ್ತು ಯುಕ್ತಿಯ ಹೆಸರು ಹೇಳಿ ಈ ವಿಶ್ವವು ಅನಾದಿಯೂ ಅನಂತವೂ 
ಆಗಿದೆ ಎಂದೂ ಪ್ರಳೆಯ ಉಂಟಾಗದೆಂದೂ ವಾದಿಸಲು ಅವಕಾಶವಿಲ್ಲ. ಹಳೆಯ ಭೌತಿಕವಾದಿಗಳು- ಪದಾರ್ಥಕ್ಕೆ ಅಳಿವಿಲ್ಲ, 
ಅದರ ರೂಪ ಬದಲಾವಣೆ ಮಾತ್ರ ಆಗುತ್ತದೆ. ಆದರೆ ಪ್ರತಿಯೊಂದು ರೂಪದ ಬದಲಾವಣೆಯಲ್ಲಿ ಪದಾರ್ಥವು ಪದಾರ್ಥವಾಗಿಯೇ 
ಇರುತ್ತದೆ ಮತ್ತು ಅದರ ಪರಿಮಾಣದಲ್ಲೇನೂ ಹೆಚ್ಚು ಕಡಿಮೆ ಆಗುವುದಿಲ್ಲ; ಈ ಆಧಾರದಲ್ಲಿ ಈ ಭೌತಿಕ ಜಗತ್ತಿನ ಆರಂಭವೂ 
ಇಲ್ಲ ಅಂತೃವೂ ಇಲ್ಲ ಎಂಬ ಭಾವನೆಯನ್ನು ಹೊಂದಿದ್ದರು. ಈಗ ಪರಮಾಣು ಶಕ್ತಿ (Atomic Encrgy)ಯ ಅನ್ವೇಷಣೆಯು 
ಈ ಭಾವನೆಯನ್ನೆಲ್ಲ ಬುಡಮೇಲುಗೊಳಿಸಿಬಿಟ್ಟಿದೆ. ಈಗ ಶಕ್ತಿಯು ಪದಾರ್ಥವಾಗಿ ಬದಲಾಗುತ್ತದೆ ಮತ್ತು ಪದಾರ್ಥಗಳು 
ಶಕ್ತಿಯಾಗಿಯೂ ಬದಲಾಗುತ್ತವೆ. ಕೊನೆಗೆ ರೂಪವೂ, ಸ್ಥಿಕಿಯೂ ಉಳಿದಿರುವುದಿಲ್ಲವೆಂಬ ವಿಷಯ ಕಂಡುಹಿಡಿಯಲ್ಪಟ್ಟಿದೆ. ಈಗ 
ಉಷ್ಣ ಚಲನೆಗೆ ಸಂಬಂಧಿಸಿದ ದ್ವಿತೀಯ ನಿಯಮವು (Second Law of Thermo dynamics) ಈ ವಿಶ್ವವು ಅನಾದಿಯೂ 
ಅಲ್ಲ, ಅನಂತವೂ ಅಲ್ಲವೆಂಬುದನ್ನು ಮತ್ತು ಇದು ಒಮ್ಮೆ ಆರಂಭವಾಗಿರಬೇಕಾದುದೂ ಒಮ್ಮೆ ಕೊನೆಗೊಳ್ಳಬೇಕಾದುದೂ 
ಅನಿವಾರ್ಯ ಎಂಬುದನ್ನು ಸಿದ್ಧಪಡಿಸಿದೆ. ಆದುದರಿಂದ ವಿಜ್ಞಾನದ ಆಧಾರದಲ್ಲಿ ಈಗ ಲೋಕಾವಸಾನವನ್ನು ನಿರಾಕರಿಸುವಂತಿಲ್ಲ. 
ಇನ್ನು ವಿಜ್ಞಾನವೇ ಶರಣಾದ ಬಳಿಕ ತತ್ವಶಾಸ್ತ್ರವು ಎದ್ದು ಲೋಕಾವಸಾನವನ್ನು ನಿರಾಕರಿಸಲು ಅದಕ್ಕೆ ಆಧಾರವೇ ಎಲ್ಲಿದೆ? 

7. ಅರ್ಥಾತ್‌- ಮರಣಾನಂತರ ತಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿದೆ ಎಂಬುದನ್ನು ನಿರಾಕರಿಸುವವರು. 

8. ಇದು ಪರಲೋಕದ ಬಗೆಗಿರುವ ಐತಿಹಾಸಿಕ ಪುರಾವೆ. ತಾತ್ತರ್ಯವೇನೆಂದರೆ- ಈ ಲೋಕಾವಸಾನವಾಗಲಿದೆ ಎಂಬುದನ್ನು 
ನಾಲ್ಕಾರು ಮಂದಿ ಮಾತ್ರ ನಿರಾಕರಿಸಿರುವುದಲ್ಲ. ಮಾನವ ಇತಿಹಾಸದುದ್ದಕ್ಕೂ ಅಸಂಖ್ಯಾತ ಜನರು ಈ ರೋಗಕ್ಕೆ ಬಲಿಯಾಗಿದ್ದಾರೆ. 
ಮಾತ್ರವಲ್ಲದೆ, ಅದನ್ನು ನಿರಾಕರಿಸಿಬಿಟ್ಟ, ಅದರ ಬಗ್ಗೆ ನಿಶ್ಚಿಂತರಾಗಿದ್ದೆ ಅಥವಾ ಪರಲೋಕದ ಕುರಿತು, ಆ ವಿಶ್ವಾಸವನ್ನೇ 
ಅರ್ಥಹೀನಗೊಳಿಸಿ ಬಿಡುವಂತಹ ತಪ್ಪು ನಂಬಿಕೆಗಳನ್ನು ಇಟ್ಟುಕೊಂಡಿದ್ದ ಹಲವು ಜನಾಂಗಗಳೇ ಈ ಜಗತ್ತಿನಲ್ಲಿ ಗತಶಿಸಿವೆ. 
ಪರಲೋಕ ವಿಶ್ವಾಸವನ್ನು ಜನರು ಯಾವ ರೂಪದಲ್ಲೇ ನಿರಾಕರಿಸಿರಲಿ, ಅದರ ಪರಿಣಾಮದಿಂದಾಗಿ ಜನರ ನಡತೆ ಕೆಟ್ಟಿತು. ಅವರು 
ತಮ್ಮನ್ನು ತಾವೇ ಹೊಣೆಗೇಡಿಗಳಾಗಿ ಮಾಡಿಕೊಂಡು ಲಗಾಮಿಲ್ಲದ ಕುದುರೆಯಂತಾದರು. ಅವರು ಅಕ್ರಮ ಅತ್ಯಾಚಾರಗಳನ್ನೆಸಗಿದರು. 
ದಮರಾಚಾರಗಳಲ್ಲಿ ನಿಸ್ಟೀಮರಾದರು. ಇದರ ಪರಿಣಾಮವಾಗಿಯೇ ಜನಾಂಗಗಳು ಒಂದರ ಬಳಿಕ ಒಂದರಂತೆ ನಾಶಗೊಳ್ಳುತ್ತಾ 
ಹೋದುವು. ಸಾವಿರಾರು ವರ್ಷಗಳ ಇತಿಹಾಸದ ಈ ಅನುಭವದಿಂದ ಪರಲೋಕ ವಿಶ್ವಾಸವು ಒಂದು ಸತ್ಯ ಮತ್ತು ಅದರ 
ನಿರಾಕರಣೆಯು ವಿನಾಶಕಾರಿ ಎ೦ಬುದು ಸಿದ್ಧಗೊಳ್ಳುವುದಿಲ್ಲವೇ? ಮನುಷ್ಯನು ಗುರುತ್ವಾಕರ್ಷಣ ಶಕ್ತಿಯನ್ನು ಒಪ್ಪಿಕೊಂಡದ್ದು 
ಹೇಗೆ? ಪದಾರ್ಥಗಳನ್ನು ಯಾವಾಗಲೂ ಭೂಮಿಯ ಮೇಲೆ ಬೀಳುತ್ತಿರುವುದನ್ನು ಕಂಡ ಅನುಭವದಿಂದಲ್ಲವೇ? ಮನುಷ್ಮನು 


ಕಾಂಡ-21 


334 ಕುರ್‌ಆನ್‌ ವ್ಯಾಖ್ಯಾನ 


رض ہے سے وو رر pe‏ خر صے دا کا ھ 2۶ > ಹಟ)‏ 
ಫಿ ELM GSE; GM 361‏ یر زم ای 
ہا GEESE 20-20 Ws SAL ASE‏ 


ನ SENSES انل‎ A کی ڑا‎ AEA EU Cif £ 


ಲಳ 


ಬಲಶಾಲಿಗಳಾಗಿದ್ದರು. ಅವರು ಭೂಮಿಯನ್ನು ಚೆನ್ನಾಗಿ ಅಗೆದಿದ್ದರು” ಮತ್ತು ಅದನ್ನು ಇವರು ےن‎ 
ಕ್ಕಿಂತ ಅಧಿಕ ಸಮೃದ್ಧವಾಗಿ ಮಾಡಿದ್ದರು." ಅವರ ಬಳಿಗೆ ಅವರ ಸಂದೇಶ ವಾಹಕರು ಸುವ್ಯಕ್ತ ನಿದರ್ಶನಗಳನ್ನು 
ತಂದರು." ಅಲ್ಲಾಹ್‌ ಅವರ ಮೇಲೆ ಅಕ್ರಮವೆಸಗುವವನಾಗಿರಲಿಲ್ಲ. ಆದರೆ ಅವರು ತಾವೇ ತಮ್ಮ ಮೇಲೆ 
ಅಕ್ರಮವೆಸಗುತ್ತಿದ್ದರು.? ಕೊನೆಗೆ ಪಾಪಕರ್ಮಗಳನ್ನು ಎಸಗಿದ್ದವರ ಪರಿಣಾಮ ಬಹಳ ಕೆಟ್ಟದಾಯಿತು. ಏಕೆಂದರೆ 
ಅವರು ಅಲ್ಲಾಹನ ಸೂಕ್ತಗಳನ್ನು ಸುಳ್ಳಾಗಿಸಿದ್ದರು ಮತ್ತು ಅವರು ಅವುಗಳನ್ನು ಅಪಹಾಸ್ಕ ಮಾಡುತ್ತಿದ್ದರು. 


ವಿಷವನ್ನು ವಿಷವೆಂದು ಒಪ್ಪಿಕೊಂಡದ್ದು ಹೇಗೆ? ಅದನ್ನು ತಿಂದವರೆಲ್ಲರೂ ಸತ್ತು ಹೋದುದನ್ನು ಕಂಡ ಅನುಭವದಿಂದಲ್ಲವೇ? 
ಅದೇ ರೀತಿಯಲ್ಲಿ ಪರಲೋಕ ವಿಶ್ವಾಸದ ನಿರಾಕರಣೆ ಎಲ್ಲ ಕಾಲಗಳಲ್ಲೂ ನೈತಿಕ ಪತನಕ್ಕೆ ಕಾರಣವೆಂಬುದು ಸಾಬೀತಾಗಿರುವಾಗ 
ಅದು- ಪರಲೋಕ ವಿಶ್ವಾಸ ಒಂದು ಪರಮಾರ್ಥವಾಗಿದ್ದು, ಅದನ್ನು ಕಡೆಗಣಿಸಿ ಈ ಲೋಕದಲ್ಲಿ ಜೀವಿಸುವುದು ತಪು ں‎ ಎಂಬ 
ಪಾಠ ಕಲಿಯಲು ಸಾಲದೇ? 

9. ಮೂಲದಲ್ಲಿ 'ಅಸಾರುಲ್‌ ಆರ್ಭ್‌' ಪದ ಪ್ರಯೋಗವಾಗಿದೆ. ಇದು ಕೃಷಿ ಮಾಡಲು ಉಳುವುದಕ್ಕೂ ಪ್ರಯೋಗ 


ವಾಗುತ್ತದೆ. ನೆಲವನ್ನು ಅಗೆದು ಮಣ್ಣಿನಡಿಯಿಂದ ನೀರು, ಕಾಲುವೆಗಳು ನೀರಾವರಿ ಕೊಳವೆ, ಖನಿಜ ವಸ್ತುಗಳೇ ಮೊದಲಾದವು 
ಗಳನ್ನು ಪಡೆಯುವುದಕ್ಕೂ ಪ್ರಯೋಗವಾಗುತ್ತದೆ. 

10. ಭೌತಿಕ ಪ್ರಗತಿಯನ್ನು ಮಾತ್ರ ಒಂದು ಜನಾಂಗದ ಸಜ್ಜನಿಕೆಯ ಮಾನದಂಡವೆನ್ನುವವರ ವಾದಕ್ಕೆ ಇದರಲ್ಲಿ 
ಉತ್ತರವಿದೆ. ಭೂಮಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಂಡವರನ್ನೂ, ಜಗತ್ತಿನಲ್ಲಿ 
ಮಹಾ ಮಹಾ ನಿರ್ಮಾಣ ಕಾರ್ಯಗಳನ್ನೆಸಗಿದವರನ್ನೂ ಒಂದು ಭವ್ಯ ನಾಗರಿಕತೆಗೆ ಜನ್ಮ ಕೊಟ್ಟವರನ್ನೂ ಅಲ್ಲಾಹನು ನರಕದ 
ಇಂಧನವನ್ನಾಗಿ ಮಾಡಿ ಬಿಡುವುದು ಹೇಗೆ ಸಾಧ್ಯ? ಎಂದು ಅವರು ಕೇಳುತ್ತಾರೆ. ಅದಕ್ಕೆ ಕುರ್‌ಆನ್‌ ಹೀಗೆ ಉತ್ತರ ಕೊಡುತ್ತದೆ- 
ಈ ನಿರ್ಮಾಣ ಕಾರ್ಯವನ್ನು ಹಿಂದೆಯೂ ಅನೇಕ ಜನಾಂಗಗಳು ಬಹುದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅವರು ತಮ್ಮ 
ಸಂಸ್ಕೃತಿ ಮತ್ತು ನಾಗರಿಕತೆಗಳ ಸಹಿತವಾಗಿಯೇ ಮಣ್ಣುಪಾಲಾಗಿ ಹೋದುದನ್ನು ನಿಮ್ಮ ಕಣ್ಣುಗಳು ಕಂಡಿಲ್ಲವೇ? ಅವರ 
ನಿರ್ಮಾಣದ ಗಗನಚುಂಬಿಯು ನೆಲಕಚ್ಚಲಿಲ್ಲವೇ? ಯಾವ ದೇವನ ಕಾನೂನು, ಸದ್ಧಿಶ್ಚಾಪಸ ಮತ್ತು ಸದಾಚಾರದಿಂದ ಮುಕ್ತವಾದ 
ಬರಿಯ ಭೌತಿಕ ನಿರ್ಮಾಣಕ್ಕೆ ಈ ಲೋಕದಲ್ಲಿ ಈ ರೀತಿ ಬೆಲೆ ಕೆಟ್ಟಿದೆಯೋ ಅದೇ ದೇವನ ಕಾನೂನು ಇನ್ನೊ೦ದು ಲೋಕದಲ್ಲಿ 
(ಪರಲೋಕದಲ್ಲಿ) ಅಂತವರನ್ನು ನರಕಾಗ್ನಿಗೆ ಎಸೆಯದಿರಲು ಕಾರಣವೇನಿದೆ? 

11. ಅರ್ಥಾತ್‌- ಅವರು ಸತ್ಯಪ್ರವಾದಿಯೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಾಕಾಗುವಂತಹ ನಿದರ್ಶನಗಳನ್ನು ತಂದರು. 
ಈ ವಿಷಯಾನುಬಂಧದಲ್ಲಿ ಪ್ರವಾದಿಗಳ ಆಗಮನವನ್ನು ಪ್ರಸ್ತಾಪಿಸಿರುವುದರ ತಾತ್ಸರ್ಯವೇನೆಂದರೆ- ಒಂದು ಕಡೆ ಮಾನವನ 
ಸ್ವಂತ ಅಸ್ತಿತ್ಯದಲ್ಲೂ ಅದರ ಹೊರಗಿರುವ ಅಖಿಲ ವಿಶ್ವದ ವ್ಯವಸ್ಥೆಯಲ್ಲೂ, ಮಾನವ ಇತಿಹಾಸದ ನಿರಂತರ ಅನುಭವದಲ್ಲೂ 
ಪರಲೋಕ ವಿಶ್ವಾಸದ ಬಗೆಗೆ ಸಾಕ್ಷ್ಯಗಳು ಇದ್ದುವು. ಇನ್ನೊಂದು ಕಡೆ ಒಬ್ಬರ ಅನಂತರ ಒಬ್ಬರಂತೆ ಸುಸ್ಪಷ್ಟ ನಿದರ್ಶನಗಳಿರುವಂತಹ 
ಪ್ರವಾದಿಗಳೂ ಬಂದರು. ಅವರು ನಿಜಕ್ಕೂ ಪರಲೋಕ ಬರಲಿದೆಯೆಂದು ಜನರಿಗೆ ಎಚ ಸಿರಿಕೆಯನ್ನೂ ಕೊಟ್ಟರು. 

12. ಅರ್ಥಾತ್‌- ಇದಾದ ಬಳಿಕ, ಆ ಜನಾಂಗಗಳಿಗೆ ಬಂದೊದಗಿದ ವಿನಾ: ಇಶವು ಅವರ ಮೇಲೆ ಅಲ್ಲಾಹನು ಮಾಡಿದ 
ಅನ್ಮಾಯವಾಗಿರಲಿಲ್ಲ. ಅದು ಅವರು ಸ್ವತಃ ತಮ್ಮ ಮೇಲೆ ತಾವೇ ತಂದುಕೊಂಡ وہ‎ ಕ್ರಪುವಾಗಿತ್ತು. ಸ್ವತಃ ಸರಿಯಾಗಿ ಯೋಚಿಸದ 
ಹಾಗೂ ಎಚ್ಚರಿಕೆ ಕೊಡುವವರ ಎಚ್ಚರಿಕೆಯಿಂದಲೂ ಜಾಗೃತರಾಗದ ವ್ಯಕ್ತಿಗಳ ಮೇಲಾಗಲೀ, ಸಮೂಹಗಳ ಮೇಲಾಗಲಿ ವಿನಾಶ 


5008-1 


30. ಅರ್ರೂಮ್‌ 335 


BC مھ سے ےس کے ےو و‎ MN BNL 
NSS ترجحوئن۵و نوم‎ AND AE اللہ ہیں ڑا الخلق‎ 


p) 


FE STEFAN A لتِلِل‎ 


(11-16) ಅಲ್ಲಾಹನೇ ಸೃಷ್ಟಿಯ ಆರಂಭ ಮಾಡುತ್ತಾನೆ. ಅವನೇ ಅದರ ಪುನರಾವರ್ತನೆ ಮಾಡುವನು." 
ಮುಂದೆ ಅವನ ಕಡೆಗೇ ನೀವು ಮರಳಿಸಲ್ಪಡುವಿರಿ* ಆ ಘಳಿಗೆ ಬಂದೆರಗುವ ದಿನ ಅಪರಾಧಿಗಳು 
ಮೂಕವಿಸ್ಮಿತರಾಗಿ ಬಿಡುವರು. ಅವರು ಮಾಡಿಕೊಂಡಿದ್ದ ಸಹಭಾಗಿಗಳಲ್ಲಿ ಯಾರೂ ಅವರ 


ಬಂದೆರಗಿದರೆ ಈ ದುಷ್ಪರಿಣಾಮಕ್ಕೆ ಅವರೇ ಹೊಣೆಗಾರರು. ಅಲ್ಲಾಹನ ಮೇಲೆ ಇದರ ಅಪವಾದ ಹೊರಿಸಲಾಗದು. 
ಅಲ್ಲಾಹನಂತು ತನ್ನ ಗ್ರಂಥಗಳ ಹಾಗೂ ಪ್ರವಾದಿಗಳ ಮೂಲಕ ಜನರಿಗೆ ಪರಮಾರ್ಥದ ಜ್ಞಾನವನ್ನು ಕೊಡುವ ಏರ್ಪಾಡನ್ನೂ 
ಮಾಡಿರುತ್ತಾನೆ. ಪ್ರವಾದಿಗಳು ಹಾಗೂ ದಿವ್ಯಗ್ರಂಥಗಳು ಕೊಟ್ಟಂತಹ ಜ್ಞಾನ ಸರಿಯೋ ಅಲ್ಲವೋ ಎಂದು ಪರೀಕ್ಲಿಸಲು ಬೇಕಾದ 
ಜ್ಞಾನ ಮತ್ತು ಬುದ್ದಿಯ ಸಾಧನಗಳನ್ನು 'ದಯಪಾಲಿಸಿರುತ್ತಾನೆ. ಈ ಮಾರ್ಗದರ್ಶನ ಮತ್ತು ಸಾಧನಗಳಿಂದ ಮಾನವನನ್ನು 
ಅಲ್ಲಾಹನು ವಂಚಿಕಗೊಳಿಸಿರುತ್ತಿದ್ದರೆ- ಈ ಕಾರಣದಿಂದಾಗಿ ಅವನಿಗೆ ತಪ್ಪು ಫಲಿತಾಂಶವನ್ನು ಅನುಭವಿಸಬೇಕಾಗಿ ಬರುತ್ತಿದ್ದರೆ- 
ಆಗ ಅಲ್ಲಾಹನ ಮೇಲೆ ಅನ್ಯಾಯದ ಅಪವಾದ ಹೊರಿಸುವುದು ಯುಕ್ತವಾಗಬಹುದಿತ್ತು. 

13. ಈ ಮಾತನ್ನು ವಾದಿಸುವ ಶೈಲಿಯಲ್ಲಿ ಹೇಳಲಾಗಿದೆ. ಆದರೆ ಇದರಲ್ಲಿ ವಾದಕ್ಕೆ ಪುರಾವೆಯೂ ಅಡಗಿದೆ. ಸೃಷ್ಟಿಯ 
ಆರಂಭ ಮಾಡುವುದು ಸಾಧ್ಯವಿರುವವನಿಗೆ ಅದೇ ಸೃಷ್ಟಿಯ ಪುನರಾವರ್ತನೆ ಅದಕ್ಕಿಂತಲೂ ಹೆಚ್ಚು ಸುಲಭ ಸಾಧ್ಯವಾಗಿದೆ ಎಂಬುದಕ್ಕೆ 
ಬುದ್ಧಿಶಕ್ತಿಯೇ ಸ್ಪಷ್ಟ ಸಾಕ್ಸವಹಿಸುತ್ತದೆ. ಸೃಷ್ಟಿಯ ಆರಂಭವಾಗಿರುವುದಂತು ಸಂಭವಿಸಿದ ಒಂದು ಘಟನೆಯೇ ಆಗಿದ್ದು' ಅದು 
ಎಲ್ಲರ ಮುಂದೆಯೇ ಇದೆ. ಇದು ಅಲ್ಲಾಹನು ಮಾಡಿದುದೆಂಬುದನ್ನು ಸತ್ಯನಿಷೇಧಿಗಳೂ, ಬಹುದೇವ ವಿಶ್ವಾಸಿಗಳೂ ಒಪ್ಪಿಕೊಳ್ಳುತ್ತಾರೆ. 
ಈ ಸೃಷ್ಟಿಯನ್ನು ಆರಂಭದಲ್ಲಿ ಉಂಟುಮಾಡಿದ ದೇವನೇ ಅದನ್ನು ಪುನರಾವರ್ತಿಸಲಾರನೆಂಬುದು ಸಂಪೂರ್ಣ ಅರ್ಥಹೀನವಾದುದು. 

14. ಅರ್ಥಾತ್‌- ಅಲ್ಲಾಹನ ಕಡೆಗೆ ಮರಳುವ ಮತ್ತು ಅವನ ಮುಂದೆ ಹಾಜರಾಗುವ ಘಳಿಗೆ. 

15. 'ಇಬ್‌ಲೀಸ್‌' ಎಂಬ ಪದವು ಮೂಲದಲ್ಲಿ ಪ್ರಯೋಗವಾಗಿದೆ. ಇದರ ಅರ್ಥ ಅತ್ಯಂತ ನಿರಾಶೆ ಹಾಗೂ ಖೇದಗೊಂಡು 
ಮೌನವಾಗಿ ಬಿಡುವುದು. ಆಶಾಮಾರ್ಗಗಳೆಲ್ಲವೂ ಮುಚ್ಚಿ ಹೋಗಿ ಗಾಬರಿಗೊಂಡು ಕಕ್ಕಾಬಿಕ್ಕಿಯಾಗುವುದು. ಯಾವ ಆಧಾರ 
ಪ್ರಮಾಣವೂ ಸಿಗದೆ ದಿಜ್ಮೂಢನಾಗುವುದು. ಈ ಪದವನ್ನು ಒಬ್ಬ ಅಪರಾಧಿಯ ಬಗ್ಗೆ ಪ್ರಯೋಗಿಸಿದಾಗ ಮನಸ್ಸಿನೊಳಗುಂಟಾಗುವ 
ಚಿತ್ರವೇನೆಂದರೆ-. ಒಬ್ಬನು ಅಪರಾಧ ಮಾಡುತ್ತಿರುವಾಗಲೇ (Red hand) ಹಿಡಿಯಲ್ಪಟ್ಟಾಗ ಪಲಾಯನ ಮಾರ್ಗವಾಗಲಿ, ತನ್ನ 
ನಿರಪರಾಧಿತ್ವವನ್ನು ಸಾಬೀತುಪಡಿಸಿ ತಪ್ಪಿಸಿಕೊಳ್ಳುವ ಆಶೆಯಾಗಲಿ ಇಲ್ಲದಿರುವಾಗ ಅವನ ಬಾಯಿಯಿಂದ ಮಾತು ಹೊರಡು 
ವುದಿಲ್ಲ. ಅವನು ಅತ್ಮಂತ ನಿರಾಶನೂ, ಹತಾಶನೂ ಆಗಿ ಗಾಬರಿಗೊಂಡು ನಿಂತಿದ್ದಾನೆ. ಇಲ್ಲಿ ಅಪರಾಧಿಗಳೆಂದರೆ ಭೂಲೋಕದಲ್ಲಿ 
ಕೊಲೆ, ಕಳ್ಳತನ, ಕನ್ನ ಮತ್ತು ಇದೇ ತರದ ದಂಡನೀಯ ಅಪರಾಧಗಳನ್ನೆಸಗಿದವರು ಮಾತ್ರವಲ್ಲ, ಅಲ್ಲಾಹನೊಡನೆ ಬಂಡಾಯ 
ನೀತಿಯನ್ನನುಸರಿಸಿದವರು. ಅವನ ಸಂದೇಶವಾಹಕರ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿರಾಕರಿಸಿದವರು, 
ಪರಲೋಕದಲ್ಲಿ ವಿಚಾರಣೆಯಾಗಲಿರುವುದನ್ನು ನಿರಾಕರಿಸಿದ ಅಥವಾ ಅದರಿಂದ ಅಲಕ್ಷ್ಯರಾದ, ಭೂಮಿಯಲ್ಲಿ ಅಲ್ಲಾಹನ ಹೊರತು 
ಇತರರ ಅಥವಾ ತಮ್ಮ ಬಭ್ರಷ್ಟಚಿತ್ತದ ಆರಾಧನೆ ಮಾಡುತ್ತಿದ್ದವರು ಸಹ ಆಗಿರುತ್ತಾರೆಂಬುದನ್ನು ತಿಳಿದಿರಬೇಕು. ಈ ಮೂಲ 
ಪಥಭ್ರಷ್ಟತೆಯೊಂದಿಗೆ ಅವರು ರೂಢಿಯಲ್ಲಿ ಅಪರಾಧಗಳೆಂದು ಕೆರೆಯಲ್ಪಡುವ ಇತರ ಕೈತ್ಯಗಳನ್ನೂ ಮಾಡಿದವರಿರಬಹುದು 
ಅಥವಾ ಮಾಡದವರಿರಬಹುದು. ಇಷ್ಟೇ ಅಲ್ಲದೆ ಅಲ್ಲಾಹನನ್ನು ನಂಬಿ ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿ 
ಪರಲೋಕವನ್ನು ನಂಬಿ, ಅನಂತರ ತಿಳಿದೂ ತಿಳಿದೂ ಆಜ್ಞೋಲ್ಲಂಘನೆ ಮಾಡಿದವರೂ, ಕೊನೆಯ ವರೆಗೂ ತಮ್ಮ ಬಂಡಾಯ |. 
ನೀತಿಗೇ ಅಂಟಿಕೊಂಡಿರುವವರೂ, ತಮ್ಮ ನಿರೀಕ್ಷೆಗೆ ಸಂಪೂರ್ಣ ವಿರುದ್ದವಾಗಿ ಪರಲೋಕದಲ್ಲಿ ಹಠಾತ್ತನೆ ಜೀವಂತರಾಗಿ' ಎದ್ದು 
ಬರುವರು ಮತ್ತು ನಿಜಕ್ಕೂ ಇನ್ನೊಂದು ಜೀವನ ಸಂಭವಿಸಿಯೇ ಬಿಟ್ಟಿರುವುದನ್ನು ಕಂಡುಕೊಳ್ಳುವರು. ಭೂಲೋಕದಲ್ಲಿ ಇದನ್ನೇ 
ಕಡೆಗಣಿಸಿ ಅಥವಾ ನಿರಾಕರಿಸಿ ಕೆಲಸ ಮಾಡುತ್ತಿದ್ದರಷ್ಟೆ. ಈಗ ಅವರು ದಿಗ್ಬ್ರಮೆಗೊಳ್ಳುವರು ಮತ್ತು "ಯುಬ್‌ಲಿಸುಲ್‌ 
ಮುಜ್ರಿಮೂನ್‌” ಎಂಬ ಮಾತಿನಲ್ಲಿ ಚಿತ್ರಿಸಿದ ಸ್ಥಿತಿ ಉಂಟಾಗುವುದು. 


ಕಾಂಡ-21 


336 ಕುರ್‌ಆನ್‌ ವ್ಯಾಖ್ಯಾನ 


ATE بیس‎ TL NN LE میں‎ >. M2 
کا تا‎ TES AS اه کفریں پا و رم عم الما‎ 
ಶಿಫಾರಸುದಾರರಾಗಲಾರರು!* ಮತ್ತು ಅವರು ತಮ್ಮ ಸಹಭಾಗಿಗಳ ನಿಷೇಧಕರಾಗುವರು.? ಆ ಘಳಿಗೆಯು 
ಬಂದೆರಗುವ ದಿನ (ಸಕಲ ಮಾನವರೂ) ಬೇರೆ ಬೇರೆ ಪಂಗಡಗಳಲ್ಲಿ ಹಂಚಿ ಹೋಗುವರು.* 


16. ಸಹಭಾಗಿಗಳು ಎಂಬುದು ಮೂರು ತರದವರಿಗೆ ಅನ್ವಯವಾಗುತ್ತದೆ- 1) ದೇವಚರರು, ಪ್ರವಾದಿಗಳು, ಮಹಾಪುರುಷರು, 
ಹುತಾತ್ಮರು ಮತ್ತು ಸೆಜ್ಜನರು. ಇವರನ್ನು ವಿವಿಧ ಕಾಲಗಳಲ್ಲಿ” ಬಹುದೇವ ವಿಶ್ವಾಸಿಗಳು ದೇವಗುಣ ವಿಶೇಷಗಳನ್ನೂ, 
ಅಧಿಕಾರಗಳನ್ನೂ ಹೊಂದಿದವರೆಂದು ಭಾವಿಸಿ ಅವರ ಮುಂದೆ ಆರಾಧನಾ ವಿಧಿಗಳನ್ನು ನೆರವೇರಿಸಿದ್ದಾರೆ. ಅವರು ಪುನರುತ್ಠಾನದ 
ದಿನ ಇದನ್ನೆಲ್ಲ ನೀವು ನಮ್ಮ ಇಚ್ಛೆಗೆ ಹೊರತಾಗಿ ಮಾತ್ರವಲ್ಲ ನಮ್ಮ ಬೋಧನೆ ಹಾಗೂ ಮಾರ್ಗದರ್ಶನಕ್ಕೆ ತೀರಾ 
ವ್ಯತಿರಿಕ್ತವಾಗಿ ಮಾಡುತ್ತಿದ್ದೀರಿ. ಆದುದರಿಂದ ನಮ್ಮ ನಿಮ್ಮ ನಡುವೆ ಯಾವ ಸಂಬಂಧವೂ ಇಲ್ಲವೆಂದೂ, ನಾವು ನಿಮ್ಮ 
ಪರವಾಗಿ ಅಲ್ಲಾಹನ ಮುಂದೆ ಶಿಫಾರಸ್ಸು ಮಾಡುವೆವೆಂದು ನಿರೀಕ್ಷಿಸುವುದೇ ಬೇಡವೆಂದೂ ಸ್ಪಷ್ಟವಾಗಿ ಹೇಳಿ ಬಿಡುವರು. 
2) ಜಡ ಹಾಗೂ ನಿರ್ಜೀವ ವಸ್ತುಗಳು. ಸೂರ್ಯ, ಚಂದ್ರ, ಗ್ರಹ ಮರ, ಕಲ್ಲು, ಪ್ರಾಣಿ ಇತ್ಕಾದಿಗಳು. ಬಹುದೇವ 
ವಿಶ್ವಾಸಿಗಳು ಅವುಗಳನ್ನು ದೇವರನ್ನಾಗಿ ಮಾಡಿಕೊಂಡು ಅವುಗಳನ್ನು ಪೂಜಿಸಿದರು. ಅವುಗಳನ್ನು ಪ್ರಾರ್ಥಿಸಿದರು. ಅಲ್ಲಾಹನ 
ಪ್ರತಿನಿಧಿ ಸ್ಥಾನವನ್ನು ಹೊಂದಿದ ಈ ಮಾನವರು ಹೀಗೆ ತಮ್ಮನ್ನು ಭಾವಿಸಿಕೊಂಡಿದ್ದರೆಂದೇ ಅವುಗಳಿಗೆ ತಿಳಿದಿರುವುದಿಲ್ಲ. 
ಇವುಗಳ ಪೈಕಿ ಯಾವುದೂ ಅಲ್ಲಾಹನ ಸನ್ನಿಧಿಯಲ್ಲಿ ತಮ್ಮನ್ನು ಪೂಜಿಸುತ್ತಿದ್ದವರ ಪರವಾಗಿ ಶಿಫಾರಸ್ಸು ಮಾಡಲಾರವೆಂಬುದು 
ಖಚಿತ. 3) ಸ್ವತಃ ಪ್ರಯತ್ನಿಸಿ, ವಂಚನೆಯ ಜಾಲವನ್ನು ಬೀಸಿ, ಸುಳ್ಳಿನ ಬೋನನ್ನಿಟ್ಟು ಅಥವಾ ಬಲ ಪ್ರಯೋಗಿಸಿ ಈ 
ಲೋಕದಲ್ಲಿ ಅಲ್ಲಾಹನ ದಾಸರಿಂದ ತಮ್ಮ ಪೂಜೆ ಮಾಡಿಸಿಕೊಂಡಂತಹ ಮಹಾ ಅಪರಾಧಿಗಳು. ಉದಾ: ಶೈತಾನ, ಮಿಥ್ಕ 
ಧಾರ್ಮಿಕ ಮುಖಂಡರು, ಅಕ್ರಮಿ-ಅತ್ಕಾಚಾರಿ ಅಧಿಕಾರಿಗಳು ಇತ್ಯಾದಿ. ಇವರು ಅಲ್ಲಿ ಸ್ವತಃ ಗಂಡಾಂತರದಲ್ಲಿ ಸಿಕ್ಕಿ 
ಬಿದ್ದಿರುವರು. ತಮ್ಮನ್ನು ಆರಾಧಿಸುತ್ತಿದ್ದ ಆ ದಾಸರ ಪರವಾಗಿ ಶಿಫಾರಸ್ಸಿಗಾಗಿ ಮುಂದಾಗುವುದಂತಿರಲಿ- ಅವರಂತೂ 'ಪ್ರಭೂ, 
ಇವರ ಪಥಭ್ರಷ್ಟತೆಯ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ. ಇವರ ಅಪರಾಧಗಳಿಗೆ ಇವರೇ ಹೊಣೆಗಾರರು' ಎಂದು 
ಹೇಳುತ್ತ ತಮ್ಮ ಕರ್ಮಪತ್ರದಲ್ಲಿರುವ ಹೊರೆಯನ್ನು ಹಗುರಪಡಿಸಿಕೊಳ್ಳುವ ಚಿಂತೆಯಲ್ಲಿರುವರು. ಹೀಗೆ ಬಹುದೇವ ವಿಶ್ವಾಸಿ 
ಗಳಿಗೆ ಅಲ್ಲಿ ಯಾವ ರೀತಿಯಿಂದಲೂ ಶಿಫಾರಸ್ಸು ಸಿಗಲಾರದು. 

17. ಅರ್ಥಾತ್‌- ನಾವು ಅವುಗಳನ್ನು ದೇವ ಸಹಭಾಗಿಗಳನ್ನಾಗಿ ಮಾಡಿ ತಪ್ಪು ಮಾಡಿದೆವೆಂದು ಆಗ ಈ ಬಹುದೇವ 
ವಿಶ್ವಾಸಿಗಳು ಸ್ವತಃ ಒಪ್ಪಿಕೊಳ್ಳುವರು. ನಿಜಕ್ಕೂ ಅವುಗಳ ಪೈಕಿ ಯಾವುದರ ಸಹಭಾಗಿತ್ವವೂ ಅಲ್ಲಾಹನೊಂದಿಗೆ ಇಲ್ಲವೆಂಬ 
ಸತ್ಯಾಂಶ ಅವರಿಗೆ ಸ್ಪಷ್ಟವಾಗುವುದು. ಆದುದರಿಂದ ಇಂದು ಭೂಲೋಕದಲ್ಲಿ ದೇವ ಸಹಭಾಗಿತ್ವದ ಬಗ್ಗೆ ಹಟ ಮಾಡುತ್ತಿರು 
ವವರು ಪರಲೋಕದಲ್ಲಿ ಅದರ ನಿಷೇಧಕರಾಗುವರು. 

18. ಅರ್ಥಾತ್‌- ಇಂದು ಜನಾಂಗ, ವಂಶ, ದೇಶ, ಬಾಷೆ, ಕುಲ ಗೋತ್ರ, ಆರ್ಥಿಕ ಮತ್ತು ರಾಜಕೀಯ ಲಾಭಗಳ 
ಆಧಾರದಲ್ಲಿ ರಚನೆಯಾದ ಲೌಕಿಕ ಗುಂಪುಗಾರಿಕೆಗಳೆಲ್ಲವೂ ಅಂದು ಮುರಿದು ಹೋಗುವುವು. ಅಪ್ಪಟಿ ವಿಶ್ವಾಸ ಮತ್ತು 
ನೈತಿಕತೆಗಗ ಆಧಾರದಲ್ಲಿ ಹೊಸದಾಗಿ ಬೇರೊಂದು ಗುಂಪು ರಚಿಸಲ್ಪಡುವುದು. ಒಂದು ಕಡೆ ಮಾನವ ವರ್ಗದಲ್ಲಿ 
ಲೋಕಾದಿಯಿಂದ ಆಅಂತ್ಕದ ವರೆಗಿನ ಸತ್ಮವಿಶ್ವಾಸಿಗಳಾಗಿದ್ದವರ ಒಂದು ಗುಂಪು ಇರುವುದು. ಇನ್ನೊಂದು ಕಡೆ ಬೇರೆ ಬೇರೆ 
ತರದ ಪೆಥಬ್ರಷ್ಟ ವಿಚಾರಗಳನ್ನಿಟ್ಟು ಕೊಂಡ ಮತ್ತು ಬೇರೆ ಬೇರೆ ದುಷ್ಕರ್ಮಗಳನ್ನೆಸಗಿದವರ ಗುಂಪುಗಳು ಉಂಟಾಗುವುವು. 
ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಇಸ್ಲಾಮ್‌ ಯಾವುದನ್ನು ಈ ಲೋಕದಲ್ಲಿ ವಿಂಗಡನೆ ಮತ್ತು ಸಂಘಟನೆಯ ನೈಜ 
ಬುನಾದಿಗಳೆಂದು ಸಾರುತ್ತದೋ ಮತ್ತು ಯಾವ ಬುನಾದಿಗಳನ್ನು ಅಜ್ಞಾನಿಗಳು ಇಲ್ಲಿ ನಿರಾಕರಿಸುತ್ತಿರುವರೋ ಅದೇ ಬುನಾದಿಗಳಲ್ಲಿ 
ಪರಲೋಕದಲ್ಲಿ ವಿಂಗಡನೆ ಮತ್ತು ಸಂಘಟನೆ ಎರಡೂ ನಡೆಯುವುದು. ಮಾನವರನ್ನು ಪ್ರತ್ಯೇಕಿಸುವ ಮತ್ತು ಜೋಡಿಸುವ 
ಮುಖ್ಯ ವಿಷಯ- ವಿಶ್ವಾಸ ಮತ್ತು ಚಾರಿತ್ರ್ಯವಾಗಿರುತ್ತದೆ. ಸತ್ಯವಿಶ್ವಾಸ ಸ್ವೀಕಾರ ಮಾಡುವವರೂ ದೇವ ಮಾರ್ಗದರ್ಶನದ 
ಪ್ರಕಾರ ಜೀವನ ವ್ಯವಸ್ಥೆಯನ್ನು ರೂಪಿಸಿಕೊಂಡವರೂ ಒಂದು ಸಮುದಾಯ. ಅವರು ಭೂಮಿಯ ಯಾವ ಮೂಲೆಯಲ್ಲಿ 
ದ್ಹೆವರಾದರೂ ಸರಿಯೇ. ಸತ್ಕನಿಷೇಧ ಮತ್ತು ಕರ್ಮಭ್ರಷ್ಟತೆ ಅಥವಾ ವಾಮಮಾರ್ಗವನ್ನನುಸರಿಸಿದದರು ಯಾವ ದೇಶ 
ಮತ್ತು ಕುಲಕ್ಕೆ ಸೇರಿದವರಾಗಿದ್ದರೂ ಅವರೊಂದು ಭಿನ್ನ ಸಮುದಾಯವಾಗಿರುವರು. 


ಕಾಂಡ-21 


30. ಅರ್ರೂಮ್‌ 337 


MGS AGE (eS A لدْتّتَ‎ 
ASE AAG AE $58) 695 ESE 
وی جھ واج‎ ಮೆ تقد الله‎ 


ہے ٹ جرد میمے مہہ ہے ےم اك نین 
الا 5 7 ا ےلت oT ೨೬೦೨‏ د 
ಸತ್ಯವಿಶ್ವಾಸವಿರಿಸಿದವರು ಮತ್ತು ಸತ್ಕರ್ಮವೆಸಗಿದವರು ಒಂದು ಉದಾನದಲ್ಲಿ” ಹರ್ನೋಲ್ಲಾಸದೊಂದಿಗೆ '‏ 
ಇರಿಸಲ್ಪಡುವರು.* ಸತ್ಯನಿಷೇಧಿಗಳು ಮತ್ತು ನಮ್ಮ ಸೂಕ್ತಗಳನ್ನೂ ಪರಲೋಕದ ಭೇಟಿಯನ್ನೂ ಸುಳ್ಳಾಗಿಸಿ‏ 


ದವರು?! ಯಾತನೆಯಲ್ಲಿ ಉಪಸ್ಥಿ; ತರಾಗಿ ಇರಿಸಲ್ಪಡುವರು. _ ۰ 

(17-19) ಆದುದರಿಂದ* ನೀವು ಸಂಧ್ಯಾಕಾಲ ಬಂದಾಗಲೂ ಪ್ರಾತಃಕಾಲವಾದಾಗಲೂ ಅಲ್ಲಾಹನ 
ಗುಣಗಾನ ಮಾಡಿರಿ. ಭೂಮಿ-ಆಕಾಶಗಳಲ್ಲಿ ಸ್ತುತಿಸ್ತೋತ್ರಗಳು ಅವನಿಗೇ ಮೊಸಲು ಮತ್ತು ಮೂರನೆಯ 
ಜಾವದಲ್ಲೂ ನಿಮಗೆ 'ರುಹ್ಸ್‌' ಸಮಯ ಬಂದಾಗಲೂ (ಅವನ ಗುಣಗಾನ ಮಾಡಿರಿ.” ಅವನು [ 


19. 'ಒಂದು ಉದ್ಯಾನ' ಎಂಬುದು ಆ ಉದ್ಯಾನದ ಮಹತ್ವ ಮತ್ತು ವೈಭವದ ಕಲ್ಪನೆಯನ್ನು ಮೂಡಿಸಲಿಕ್ಕಾಗಿ |. 
ಪ್ರಯೋಗವಾಗಿದೆ. ಅರಬೀ ಭಾಷೆಯಂತೆಯೇ ಬೇರೆ ಭಾಷೆಗಳಲ್ಲಿಯೂ "ದಕ್ಕಾಗಿ ಈ ಶೈಲಿ ರೂಢಿಯಲ್ಲಿದೆ. ಉದಾ: ಒಬ್ಬನು 
ಯಾರಲ್ಲಾದರೂ ಒಂದು ಮಹತ್ವದ ಕೆಲಸ ಮಾಡಲು ಹೇಳಿ, ಈ ಕೆಲಸ ಮಾಡಿದರೆ ನಾನು ನಿನಗೆ 'ಒಂದು ವಸ್ತು' ಕೊಡುವೆನು 
ಎಂದು ಹೇಳಿದರೆ- ಆ ವಸ್ತುವು ಸಂಖ್ಯೆಯ ದೃಷ್ಟಿಯಿಂದ ಒಂದು ಎಂಬ ಅರ್ಥ ಬರುವ ಬದಲು ಬಹುಮಾನದ رووا‎ 
ನಿಮ್ಮನ್ನು ಸಂತುಷ್ಪಗೊಳಿಸಬಲ್ಲ ಒಂದು ಬೆಲೆಬಾಳುವ ವಸ್ತು ಕೊಡುವೆನೆಂದೇ ಅರ್ಥವಾಗುತ್ತದೆ. 

20. ಮೂಲದಲ್ಲಿ 'ಯುಹ್‌ಬರೂನ್‌' ಪದ ಪ್ರಯೋಗವಾಗಿದೆ. ಇದರ ಅರ್ಥದಲ್ಲಿ ಸಂತೋಷ, ರೋಚಕ, ವೈಭವ ಮತ್ತು 
ಗೌರವಗಳ ವಿಭಾವನೆಯೂ ಸೇರಿದೆ. p 

21. ಸತ್ಯವಿಶ್ವಾಸದೊಂದಿಗೆ ಸತ್ಕರ್ಮಗಳ ಪ್ರಸ್ತಾಪವಿದೆ. ಆದರೆ ಸತ್ಕನಿನೇಧದ ಪರಿಣಾಮದ ಕುರಿತು ಹೇಳುವಾಗ 
ದುಷ್ಕರ್ಮಗಳ ವಿಷಯ ಪ್ರಸ್ತಾಪಿಸದಿರುವುದು ಗಮನಾರ್ಹವಾಗಿದೆ. ಸತ್ಯನಿಷೇಧವು ಸ್ವಯಂ ಮನುಷ್ಯನ ಪರಿಣಾಮವನ್ನು ಕೆಡಿಸಿ | 
ಬಿಡಲು ಸಾಕು. ಅದರೊಂದಿಗೆ ಕರ್ಮಗಳ ಕೇಡು ಸೇರಿರಲಿ ಅಥವಾ ಸೇರದಿರಲಿ ಎಂಬುದು ಇದರಿಂದ ವಿಶದವಾಗುತ್ತದೆ. 

22. 'ಆದುದರಿಂದ' ಎಂಬುದು ಇವೆಲ್ಲ ಸತ್ಯವಿಶ್ವಾಸ ಮತ್ತು ಸತ್ಕರ್ಮಗಳ ಸತ್ಸರಿಣಾಮ ಮತ್ತು ಅವೆಲ್ಲ ಸತ್ಕನಿಷೇಧದ 
ದುಷ್ಪರಿಣಾಮ ಎಂಬುಮ ನಿಮಗೆ ತಿಳಿದು ಬಿಟ್ಟ ಬಳಿಕ ನೀವು ಈ ಕರ್ಮವಿಧಾನ ವನ್ನನುಸರಿಸಬೇಕು ಎಂಬ ಅರ್ಥದಲ್ಲಾ. ಗಿದೆ. |" 
ಸತ್ಮನಿಷೇಧಿಗಳೂ, “ಬಹುದೇವವಿಶ್ಚಾಸಿಗಳೂ ಪರಲೋಕ ಜೀವನವು ಅಸಂಭವನವೆಂದು ಹೇಳಿ ವಾಸ್ತವದಲ್ಲಿ ಅಲ್ಲಾಹನನ್ನು 
ಅಶಕ್ತನೆಂದು ಭಾವಿಸಿಕೊಂಡಿದ್ದಾರೆ. ಆದುದರಿಂದ ನೀವು ಅವರಿಗೆ ವ್ಯತಿರಿಕ್ತವಾಗಿ ಅಲ್ಲಾಹನನ್ನು ಜಪಿಸಿರಿ ಮತ್ತು ನಾವು ಈ 
' ದೌರ್ಬಲ್ಯದಿಂದ ವಿರಹಿತರಾಗಿದ್ದೇವೆ ಎಂದು ಘೋಷಿಸಿ ಬಿಡಿರಿ ಎಂಬರ್ಥದಲ್ಲೂ ಈ 'ಆದುದರಿಂದ' ಪ್ರಯೋಗವಾಗಿದೆ. | 

23. ಅಲ್ಲಾಹನ ಗುಣಗಾನ ಮಾಡುವುದೆಂದರೆ- ಬಹುದೇವ ವಿಶ್ವಾಸಿಗಳು ತಮ್ಮ ದೇವಸಹಭಾಗಿತ್ವ ಹಾಗೂ ಪರಲೋಕ 
ವಿಶ್ವಾಸದ ನಿರಾಕರಣೆಯ ಫಲವಾಗಿ ಅಲ್ಲಾಹನ ಮೇಲೆ ಹೊರಿಸುವ ಎಲ್ಲ ತರದ ದೋಷಗಳಿಂದಲೂ, ಕೇಡುಗಳಿಂದಲೂ, 
ದೌರ್ಬಲ್ಯಗಳಿಂದಲೂ ಆ ಮಹಾಮಹಿಮನು ಪರಮ ಪಾವನನಾಗಿದ್ದಾನೆಂಬುದಾಗಿ ನೀವು ಬಹಿರಂಗವಾಗಿ ಘೋಷಿಸಿರಿ. ಈ |: 
ಘೋಷಣೆ ಮತ್ತು ಪ್ರಕಟಣೆಯ ಅತ್ಕುತ್ತಮ ರೂಪ ನಮಾರುಖ್‌ ಆಗಿರುತ್ತದೆ. ಇದೇ ಆಧಾರದಲ್ಲಿ ಅನೇಕ ವ್ಯಾಖ್ಯಾನಕಾರರು 
ಇಲ್ಲಿ ಗುಣಗಾನ ಮಾಡುವುದಕ್ಕೆ `ನಮಾರ್‌ ಮಾಡುವುದು ಎನ್ನುತ್ತಾರೆ. ಇದೇ ಸೊಕ್ತದಲ್ಲಿ ಅಲ್ಲಾಹನ ಪರಿಶುದ್ಧತೆಯನ್ನು ۱ 
ಕೊಂಡಾಡುವುದಕ್ಕೆ ಕೆಲವು ನಿರ್ದಿಷ್ಟ ಸಮಯಗಳನ್ನು ನಿಶ್ಚಯಿಸಿರುವುದು ಈ × ವ್ಯಾಖ್ಯಾನಕ್ಕೆ ಅನುಗುಣವಾಗಯೇ ಇದೆ: 
ಸಮಯ ನಿಶ್ಚಯವು ಗುಣಗಾನ ಮಾಡುವುದರ ೪ ಒಂದು ವಿಶಿಷ್ಟ ಪ್ರಾಯೋಗಿಕ ಸ್ವರೂಪದ ಕಡಿಗೆ ಬೊಟ್ಟು ಮಾಡುತ್ತದೆ. ಈ |. 
"ಸ್ವರೊಪ. ನಮಾುನ ಹೊರತು ಬೇರಾವುದೂ ಅಲ್ಲ. ۶ 

24. ಈ ಸೂಕ್ತದಲ್ಲಿ ನಮಾಮುನ ನಾಲ್ಕು ಹೊತ್ತುಗಳೆ ಕಡೆಗೆ ಸೂಚನೆಯಿದೆ. ಅವು ہت‎ ಮಗ್ರಿಬ್‌, ಆ, | 
ಮತ್ತು ہی‎ ಇದರೊಂದಿಗೆ ಸೂರಃ ಹೂದ್‌ನ 114, ಬನೀ ಇಸ್ರಾಠಲ್‌ನ 78 ಮತ್ತು ಸೂರಃ ಶಾಹಾದ 130ನೆಯ |: 


ಕಾಂಡ-21 


338 ಕುರ್‌ಆನ್‌ ವ್ಯಾಖ್ಯಾನ 


pe] 


ہے ہہ ص ےر و > BP‏ 7۷ 22 ود َ‫ 2 
لیت ون ا نا یی ಟೌ ಪಿಸ pS‏ & 
٦ے‏ صم er‏ سو 2“ ۰٠ NOT TT‏ 
اه ان SKE‏ راپ تھے اذا انت ESTEE‏ 


Je 
ಸಜೀವಿಯನ್ನು ನಿರ್ಜೀವಿಯಿಂದ ಹೊರತೆಗೆಯುತ್ತಾನೆ, ನಿರ್ಜೀವಿಯನ್ನು ಸಜೀವಿಯಿಂದ ಹೊರ ತೆಗೆಯುತ್ತಾನೆ 
'ಮತ್ತು ಭೂಮಿಗೆ ಅದರ ಮರಣದ ಬಳಿಕ ಮತ್ತೆ ಜೀವದಾನ ಮಾಡುತ್ತಾನೆ. ಇದೇ ರೀತಿಯಲ್ಲಿ ನೀವು 
(ಮರಣಾವಸ್ಥೆಯಿಂದ) ಹೊರ” ತೆಗೆಯಲ್ಪಡುವಿರಿ. 

. (20) ಅವನು* ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದುದು, ತರುವಾಯ ಒಮ್ಮೆಲೇ ನೀವು ಮಾನವರಾಗಿ 
(ಭೂಮಿಯಲ್ಲಿ) ಹಬ್ಬುತ್ತಾ ಹೋಗುತ್ತಿರುವುದು?” ಅವನ ನಿದರ್ಶನಗಳಲ್ಲೊಂಬಾಗಿದೆ. 


ಸೂಕ್ತಗಳನ್ನು ಓದಿದರೆ, ನಮಾಯಿನ ಐದೂ ಹೊತ್ತುಗಳ ಆದೇಶ ಸಿಗುತ್ತದೆ. ಆದರೆ, ಈ ಸೂಕ್ತಗಳನ್ನು ಮಾತ್ರ ಓದಿ 
ಯಾರೂ ನಮಾಮುನ ಹೊತ್ತುಗಳನ್ನು ತಿಳಿಯಲು ಸಾಧ್ಯವಿರಲಿಲ್ಲ. ಕುರ್‌ಆನಿನ ಶಿಕ್ಷಕ ಹ. ಮುಹಮ್ಮದ್‌ರುಸ) ಸ್ವತಃ 
ತಮ್ಮ ಮಾತು ಮತ್ತು ಕೃತಿಗಳಿಂದ ಅದರ ಮಾರ್ಗದರ್ಶನ ಮಾಡುವುದು ಅನಿವಾರ್ಯವಾಗಿತ್ತು. 

25. ಅರ್ಥಾತ್‌- ಅಲ್ಲಾಹ್‌ ಪ್ರತಿಕ್ಷಣಕ್ಕೂ ಸಜೀವಿ ಮಾನವರಿಂದಲೂ ಪ್ರಾಣಿಗಳಿಂದಲೂ ಕಶ್ಮಲ ಪದಾರ್ಥಗಳನ್ನು 
(Waste mater) ಹೊರ ಹಾಕುತ್ತಿರುತ್ತಾನೆ. ಈ ಕಶ್ಮಲ ಪದಾರ್ಥಗಳಲ್ಲಿ ಜೀವ ಛಾಯೆಯೂ ಇರುವುದಿಲ್ಲ. ಅವನು 
ಪ್ರತಿಕ್ಷಣವೂ ನಿರ್ಜೀವ ಪದಾರ್ಥ (Dd mೀ)ಗಳೊಳೆಗೆ ಜೀವವನ್ನೂದಿ ಅಸಂಖ್ಯಾತ ಸಜೀವಿ ಪ್ರಾಣಿಗಳನ್ನೂ, 
ಸಸ್ಕಗಳನ್ನೂ ಮಾನವರನ್ನೂ ಅಸ್ತಿತ್ವಕ್ಕೆ ತರುತ್ತಿರುತ್ತಾನೆ. ಬಂಜರು ಬಿದ್ದಿರುವ ನೆಲಕ್ಕೆ ನೀರು ಸಿಕ್ಕಿದೊಡನೆ ಅದು ಹಠಾತ್ತನೆ 
ಪ್ರಾಣಿ ಜೀವನ ಹಾಗೂ ಸಸ್ಮ ಜೀವನದ ಭಂಡಾರವನ್ನೇ ಹೊರಗೆಡಿ ಬಿಡುತ್ತದೆ. ಇವೆಲ್ಲವುಗಳನ್ನು ಕಣ್ಣಾರೆ ಕಂಡೂ 
ಈಗ. ಅಸ್ತಿತ್ವದಲ್ಲಿರುವ ವಿಶ್ವವೆಂಬ ಬೃಹತ್‌ ಕಾರ್ಯಾಗಾರವನ್ನು ನಡೆಸುವವನು ಮಾನವನ ಮರಣಾನಂತರ ಅವನನ್ನು 
ಪುನಃ ಜೀವಂತಗೊಳಿಸಲು ಅಶಕ್ತನೆನ್ನಬೇಕಾದರೆ, ಅಂತಹವನು ಬುದ್ದಿ ಕಳೆದುಕೊಂಡವನೇ ಸರಿ. 

26. ಇಲ್ಲಿಂದ ಈ ರುಕೂಲ್‌ನ ಕೊನೆಯ ವರೆಗೆ ವಿವರಿಸಲಾಗಿರುವ ದೃಷ್ಟಾಂತಗಳು ಒಂದು ಕಡೆ ಮೇಲಿನ 
' ವಾಕ್ಸರಣಿಗೆ. ಅನುಸಾರ ಪರಲೋಕ ಜೀವನದ ಸಾಧ್ಯತೆ ಮತ್ತು ಸಂಭವವನ್ನು ಪುಷ್ಟೀಕರಿಸುತ್ತದೆ. ಇನ್ನೊಂದು ಕಡೆ ಈ 
ವಿಶ್ವವು ದೇವರಹಿತವಾದುದೂ, ಅನೇಕ ದೇವರುಗಳನ್ನು ಹೊಂದಿದುದೂ ಅಲ್ಲ ಎಂಬುದಕ್ಕೆ ಆಧಾರವನ್ನೂ ಕೊಡುತ್ತದೆ. 
ಹೀಗೆ ಈ ಉಪನ್ಮಾಸ ಹಿಂದಿನ ಮತ್ತು ಮುಂದಿನ ಎರಡೂ ಉಪನ್ಯಾಸಗಳೊಂದಿಗೆ ಸಂಬಂಧ ಹೊಂದಿದೆ. 

27. ಮಾನವನ ಉತ್ಪತ್ತಿಯಲ್ಲಿ ಮಣ್ಣಿನಲ್ಲಿರುವ ಕೆಲವು ನಿರ್ಜೀವ ಪದಾರ್ಥಗಳಲ್ಲದೆ ಬೇರೇನಿದೆ? ಉದಾ: ಕಾರ್ಬನ್‌, 
ಕ್ಯಾಲ್ಸಿಯಮ್‌, ಸೋಡಿಯಂ ಇತ್ಕಾದಿ ಪದಾರ್ಥಗಳು. ಇವುಗಳನ್ನೇ ಸಂಯೋಜಿಸಿ ಮಾನವನೆಂಬ ಹೆಸರಿನ ವಿಸ್ಮಯಕಾರಿ 
ಅಸ್ಲಿತ್ವವನ್ನು ಮಾಡಿ ನಿಲ್ಲಿಸಲಾಗಿದೆ. ಅದರೊಳಗೆ ಭಾವೋದ್ವೇಗಗಳು, ಬೋಧ, ಬುದ್ದಿಶಕ್ತಿ, ಯೋಚನೆಯಂತಹ ವಿಚಿತ್ರ 
ಶಕ್ತಿಗಳನ್ನೂ ಸೃಷ್ಟಿಸಿದ್ದಾನೆ. ಇವುಗಳ ಪೈಕಿ ಯಾವುದರ ಮೂಲವನ್ನೂ ಆ ಮೂಲ ವಸ್ತುಗಳ ಸಂಯೋಗದಲ್ಲಿ ಹುಡುಕಿದರೆ 
ಸಿಗುವುದಿಲ್ಲ. ಆದೇ ಮಾನವನೊಳಗೆ ಅದ್ಭುತವಾದ ಸಂತತಿಯ ಸೃಜನಶಕ್ತಿಯನ್ನು ಉಂಟು ಮಾಡಲಾಗಿದೆ. ಇದರಿಂದ 
ಆದೇ ರಚನೆಯ ಅದೇ ಪ್ರತಿಬೆಯನ್ನಿರಿಸಿಕೊಂಡ ಹಾಗೂ ಅಸಂಖ್ಯಾತ ಅನುವಂಶಿಕ ಮತ್ತು ಅಗಣಿತ ವೈಯಕ್ತಿಕ 
ವೈಶಿಷ್ಟ್ಯಗಳನ್ನು ಹೊತ್ತ ಕೋಟಿಗಟ್ಟಿಲೆ ಮನುಷ್ಕರು ಹೊರ ಬರುತ್ತಲೇ ಇರುತ್ತಾರೆ. ಇಂತಹ ಅತ್ಕಂತ ಅದ್ಭುತ ಸೃಪ್ಟಿಗಳು 
ಒಬ್ಬ ಯುಕ್ತಿಪೂರ್ಣ ಶಿಲ್ಪಿಯು ಸೃಷ್ಟಿಸದೆ ತಾವಾಗಿಯೇ ಉಂಟಾದವು ಎಂಬುದನ್ನು ನಿಮ್ಮ ಬುದ್ಧಿಶಕ್ತಿ ಒಪ್ಪುವುದೇ? 
ಮಾನವ ಸೃಷ್ಟಿಯ ಈ ಯೋಜನೆ ಅನೇಕ ದೇವರುಗಳ ವಿಚಾರ ಮತ್ತು ಯೋಜನೆಗಳ ಫಲವೆಂದು ಒಪ್ಪಿಕೊಳ್ಳಬಹುದೇ? 
ಅಥವಾ ಬರೇ ಶೂನ್ಯದಿಂದ ಮಾನವನನ್ನು ಅಸ್ತಿತ್ವಕ್ಕೆ ತಂದ ದೇವನು ಈ ಮಾನವನಿಗೆ ಮರಣವಿತ್ತ ಬಳಿಕ ಪುನಃ 
ಅವನನ್ನು ಜೀವಂತಗೊಳಿಸಲಾರೆನೆಂದು ನಿಮ್ಮ ಬುದ್ದಿ ಹೇಳೀತೆ? 


208-1 


30. ಆರ್ರೂಮ್‌ 339 


EK EI ET KK KES 
SHANE 4 REL SNS BASS 


(21) ಅವನು ನಿಮಗಾಗಿ ನಿಮ್ಮ ವರ್ಗದಿಂದಲೇ" ಜೋಡಿಗಳನ್ನು.“ ಸೃಷ್ಟಿಸಿ ನೀವು ಅವರ ಬಳ] 
ಪ್ರಶಾಂತಿಯನ್ನು ಪಡೆಯುವಂತೆ ಮಾಡಿದುದು ಮತ್ತು ನಿಮ್ಮ ನಡುವೆ ಪ್ರೇಮ. ಮತ್ತು ಅನುಕಂಪ 
ವನ್ನುಂಟು ಮಾಡಿದುದೂ ಅವನ ನಿದರ್ಶನಗಳಲ್ಲೊಂದಾಗಿದೆ.3 ನಿಶ್ಚಯವಾಗಿಯೂ ವಿವೇಚಿಸುವವರಿಗೆ 


ಇದರಲ್ಲಿ ಅನೇಕ ನಿದರ್ಶನಗಳಿವೆ. 


28. ಅರ್ಥಾತ್‌- ಸೃಷ್ಟಿಕರ್ತನು ಮಾನವನ ಒಂದೇ ಜಾತಿಯನ್ನು ಸೃಷ್ಟಿಸದೆ ಅವನನ್ನು ಎರಡು ಲಿಂಗಗಳ (Sexes) 
ರೂಪದಲ್ಲಿ ಉಂಟು ಮಾಡಿದುದು ಅವನ ಯುಕ್ತಿಯ ಉತ್ಪಷ್ಪತೆಯಾಗಿದೆ. ಇವೆರಡೂ ಜಾತಿಗಳು ಮಾನವತೆಯಲ್ಲೂ ರಚನೆಯ 
ಮೂಲಸೂತ್ರದ ದೃಷ್ಟಿಯಿಂದಲೂ ಸಮಾನವಾಗಿವೆ. ಆದರೆ ಇವೆರಡೂ ಭಿನ್ನ ಭಿನ್ನ ದೇಹರಚನೆ, ಮಾನಸಿಕ ಗುಣ, ಭಾವನೆಗಳು 
ಮತ್ತು ಮನೋವೃತ್ತಿಗಳನ್ನು ಪಡೆದುಕೊಂಡು ಅಸ್ತಿತ್ವಕ್ಕೆ ಬಂದಿವೆ. ಅವರ ಪೈಕಿ ಒಂದು ಇನ್ನೊಂದರ ಸಂಪೂರ್ಣ 
ಜೋಡಿಯಾಗತಕ್ಕಂತಹ ಅದ್ಭುತ ಹೊಂದಾಣಿಕೆಯನ್ನೂ ಅವರ ನಡುವೆ ಇರಿಸಿ ಬಿಡಲಾಗಿದೆ. ಪ್ರತಿಯೊಂದರ ಮನೋಧರ್ಮ, 
ಇಚ್ಛೆಗಳು ಇನ್ನೊಂದರ ಶಾರೀರಿಕ ಹಾಗೂ ಮಾನಸಿಕ ಬೇಡಿಕೆಗಳಿಗಿರುವ ಪರಿಪೂರ್ಣ ಉತ್ತರವಾಗಿರುತ್ತವೆ. ಹೆಚ್ಚೇಕೆ ಆ 
ಯುಕ್ತಿಪೂರ್ಣನಾದ ಸೃಷ್ಟಿಕರ್ತನು ಇವೆರಡು ಜಾತಿಗಳನ್ನೂ ಲೋಕಾದಿಕಾಲದಿಂದಲೇ ನಿರಂತರ ಸಮತೋಲನದೊಂದಿಗೆ 
ಸೃಷ್ಟಿಸುತ್ತಲೇ ಬರುತ್ತಿದ್ದಾನೆ. ಇದು ಒಬ್ಬನೇ ಯುಕ್ತಿಪೂರ್ಣನಾದ ಸೃಷ್ಟಿಕರ್ತನು ತನ್ನ ಪ್ರಬಲ ಯುಕ್ತಿಯಿಂದಲೂ, ಮಹಿಮೆ 
ಯಿಂದಲೂ ಇವೆಲ್ಲ ಏರ್ಪಾಡುಗಳನ್ನು ಮಾಡಿರಿಸಿದ್ದಾನೆ ಎಂಬುದಕ್ಕೆ ಸುಸ್ಪಷ್ಟ ಆಧಾರವಾಗಿದೆ. 

29. ಅರ್ಥಾತ್‌- ಈ ವ್ಯವಸ್ಥೆ ಕಾಕತಾಳೀಯವಾಗಿ ಆದುದಲ್ಲ. ಪುರುಷನು ತನ್ನ ಸ್ವಾಭಾವಿಕ ಬೇಡಿಕೆಯನ್ನು ಸ್ತೀಯಲ್ಲೂ, 
ಸ್ತ್ರೀಯು ತನ್ನ ಸಹಜ ಬೇಡಿಕೆಗಳನ್ನು ಪುರುಷನಲ್ಲೂ ಪಡೆಯಬೇಕೆಂಬ ಹಾಗೂ ಇಬ್ಬರೂ ಪರಸ್ಪರರೊಂದಿಗೆ. ಸಂಬಂಧವಿರಿಸಿ 
ಕೊಂಡೇ ಶಾಂತಿ ಮತ್ತು ಸಂತೃಪ್ತಿಯನ್ನು ಪಡೆಯಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡೇ ಅವನು. ಈ ವ್ಯವಸ್ಥೆ ಮಾಡಿರುತ್ತಾನೆ. 
ಅತ್ತ ಮಾನವ ಪೀಳಿಗೆಯ ಉಳಿವಿಗೆ, ಇತ್ತ ಮಾನವ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಅಸ್ತಿತ್ವಕ್ಕೆ ಸಾಧನವನ್ನಾಗಿ ಮಾಡಿರುವುದು | 
ಅಲ್ಲಾಹನ ಇದೇ ಯುಕ್ತಿಪೂರ್ಣ ಯೋಜನೆಯಾಗಿದೆ. ಇವೆರಡು ಜಾತಿಗಳ ನಡುವೆ ಪರಸ್ಪರ ಸಂಗಮದ ಹೊರತು ಸಂತೃಪ್ತಿ 
ಯುಂಟಾಗದಂಶಹ ಉದ್ದಿಗ್ನತೆಯನ್ನು ಇರಿಸದಿರುತ್ತಿದ್ದರೆ ಯಾವುದೇ ಸಂಸ್ಕೃತಿಯಾಗಲೀ ನಾಗರಿಕತೆಯಾಲೀ ಅಸ್ತಿತ್ವಕ್ಕೆ ಬರಲು 
ಸಾಧ್ಯವೇ ಇರಲಿಲ್ಲ. ಈ ಸಂತೃಪ್ತಿಯ ಅಪೇಕ್ಲೆಯೇ ಅವೆರಡನ್ನು ಒಟ್ಟು ಸೇರಿ ಮನೆ ಮಾಡಲು ನಿರ್ಬಂಧಿತರಾಗಿ ಮಾಡಿರುವುದು. 
ಇದರಿಂದಾಗಿಯೇ ಕುಟುಂಬಗಳೂ, ಗೋತ್ರಗಳೂ ಹುಟ್ಟಿಕೊಂಡವು. ಇದರಿಂದಾಗಿಯೇ ಮಾನವ ಜೀವನದಲ್ಲಿ ನಾಗರಿಕತೆ 
ಬೆಳೆಯಿತು. ಜಾಣತನದ ಈ ಮಹತ್ಸಾಧನೆ ಪ್ರಕೃತಿಯ ಕುರುಡು ಶಕ್ತಿಗಳಿಂದ ಬರಿಯ ಕಾಕತಾಳೀಯವಾಗಿ ಆಗಿ: ಬಿಟ್ಟಿತೆಂದೋ 
ಅಥವಾ ಅನೇಕ .ದೇವರುಗಳು ಈ ವ್ಯವಸ್ಥೆ ಮಾಡಬಲ್ಲರೆಂದೋ ಯಾವ ವಿವೇಕಿ ತಾನೇ ಯೋಚಿಸಬಲ್ಲ! ಇದು ಒಬ್ಬ 
ಯುಕ್ತಿಪೂರ್ಣನ, ಮಾತ್ರವಲ್ಲ ಏಕೈಕ ಯುಕ್ತಿಪೂರ್ಣನ ಯುಕ್ತಿಯ ಕುರುಹಾಗಿದೆ. 

30. ಪ್ರೇಮವೆಂದರೆ ಇಲ್ಲಿ ಸ್ತ್ರೀ ಪುರುಷರಲ್ಲಿ ಆಕರ್ಷಣೆಗೆ ಪ್ರಥಮ ಪ್ರೇರಕವಾಗಿದ್ದು ಅವರಿಬ್ಬರನ್ನೂ ಪರಸ್ಪರ ಬಂಧಿಸಿಡು 
ವಂತಹ ಲೈಂಗಿಕ ಪ್ರೇಮ. ದಯೆಯೆಂದರೆ ದಾಂಪತ್ಯ ಜೀವನದಲ್ಲಿ ಕ್ರಮೇಣ ಉದ್ಭವಿಸಿ ಮುಂದೆ ಪರಸ್ಪರ ಹಿತಚಂತನೆ, 
ಸಹಾನುಭೂತಿ ಮತ್ತು ಸುಖ ದುಃಖಗಳಲ್ಲಿ ಸಹಭಾಗಿಗಳಾಗಿ ಮಾಡಿ ಬಿಡುವಂತಹ ಅತ್ಮೀಯ ಸಂಬಂಧ. ಇವೆರಡು ಸಕಾರಾತ್ಮಕ 
ಶಕ್ತಿಗಳನ್ನು ಮೇಲೆ ಹೇಳಿರುವ ಆರಂಭದ ಉದ್ವೇಗದ ಸಹಾಯಕ್ಕಾಗಿ ಮಾನವನಲ್ಲಿ ಉಂಟು ಮಾಡಿರುತ್ತಾನೆ. ಆ ہہ‎ 
ಉಪಶಾಂತಿಯನ್ನು ಮಾತ್ರ ಬಯಸುತ್ತದೆ ಮತ್ತು ಇದನ್ನು ಹುಡುಕುತ್ತಾ ಸ್ತ್ರೀ ಮತ್ತು ಪುರುಷರನ್ನು ಪರಸ್ಪರ ಸಮೀಪಕ್ಕೆ 
ಒಯ್ಯುತ್ತದೆ. ಅನಂತರ ಇವೆರಡು ಶಕ್ತಿಗಳು ಮುಂದುವರಿದು ಅವರೊಳೆಗೆ ಸ್ನಾಯೀ ಸಹವಾಸದ ಅಪ್ರತಿಮ” ಸಂಬಂಧವನ್ನು 
ಜೋಡಿಸುತ್ತದೆ. ಈ ಪ್ರೇಮ ಮತ್ತು ದಯೆಯನ್ನು ಒಬ್ಬ ಸೃಷ್ಟಿಕರ್ತನು ಒಂದು ಉದ್ದೇಶಕ್ಕಾಗಿ ಸಂಪೂರ್ಣ ಔಚಿತ್ಯದೊಂದಿಗೆ 
ಮಾನವ ಚಿತ್ತದಲ್ಲಿ ಇರಿಸಿ ಬಿಟ್ಟಿರುವನೇ ವಿನಾ ಬೇರೇನೂ ಅಲ್ಲ. 


ಕಾಂಡ-21 


340 ಕುರ್‌ಆನ್‌ ವ್ಯಾಖ್ಯಾನ 


BSN SS 5 KIS KI اخیلاف‎ EMS 
IG HAS SEAS IAS KC asl ین‎ 


LUIS EE SA SSeS A 


' (2) ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಯೂ" ನಿಮ್ಮ ಭಾಷೆಗಳ ಹಾಗೂ ವರ್ಣಗಳ ತಾರತಮ್ಯವೂ 
:ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಶ್ಚಯವಾಗಿಯೂ ಜ್ಞಾನಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. 

(23) ಇರುಳು ಹಗಲುಗಳಲ್ಲಿ ನಿಮ್ಮ ನಿದ್ರೆಯೂ ನೀವು ಅವನ ಅನುಗ್ರಹವನ್ನರಸುವುದೂ ಅವನ 
'ನಿದರ್ಶನಗಳಲ್ಲೊಂದಾಗಿದೆ.೫ ನಿಶ್ಚಯವಾಗಿಯೂ ಲಕ್ಷ್ಯವಿಟ್ಟು ಆಲಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. 


"31. ಅರ್ಥಾತ್‌- ಅವುಗಳು ಶೂನ್ಯದಿಂದ ಅಸ್ತಿತ್ವಕ್ಕೆ ಬರುವುದು, ಒಂದು ನಿಶ್ಚಿತ ನಿಯಮಕ್ಕೆ ಬದ್ಧವಾಗಿರುವುದು, 
"ಅಸಂಖ್ಯಾತ ಶಕ್ತಿಗಳು ಅವುಗಳಲ್ಲಿ ಅತ್ಯಂತ ಸಮತೋಲನದಲ್ಲಿ ಕಾರ್ಯವೆಸಗುವುದು, ಇವೆಲ್ಲ ಈ ಅಖಿಲ ವಿಶ್ವವನ್ನು ಒಬ್ಬ 
ಸೃಷ್ಟಿಕರ್ತನು - ಒಬ್ಬನೇ ಸೃಷ್ಟಿಕರ್ತನು - ಅಸ್ತಿತ್ವಕ್ಕೆ ತಂದಿರುವನು ಮತ್ತು ಅವನೇ ಈ ಮಹಾ ವ್ಯವಸ್ಥೆಯನ್ನು ಯೋಜಿಸಿ 
ನಡೆಸುತ್ತಿದ್ದಾನೆಂಬುದಕ್ಕೆ ಅನೇಕ ದೃಷ್ಟಾಂತಗಳಾಗಿರುತ್ತವೆ. 

32. ಅರ್ಥಾತ್‌- ನಿಮ್ಮ ವಾಕ್ಕಗಳು ಏಕಪ್ರಕಾರವಾಗಿದ್ದು ಬಾಯಿ, ನಾಲಗೆ ಮತ್ತು ಮೆದುಳಿನ ರಚನೆಯಲ್ಲಿ ಏನೂ 
'ವೃತ್ಕಾಸವಿಲ್ಲದಿದ್ದರೂ ಭೂಮಿಯ ನಾನಾ, ಭಾಗಗಳಲ್ಲಿ ನಿಮ್ಮ ಭಾಷೆಗಳು ಭಿನ್ನ ಭಿನ್ನವಾಗಿವೆ. ಒಂದೇ ಭಾಷೆಯನ್ನಾಡುವ 
ಪ್ರದೇಶಗಳಲ್ಲೂ, ಪಟ್ಟಣ ಪಟ್ಟಣಗಳೊಳಗೂ, ಗ್ರಾಮ ಗ್ರಾಮಗಳೊಳಗೂ ಭಾಷೆಯಲ್ಲಿ ವ್ಯತ್ಯಾಸವಿರುತ್ತದೆ. ಇಷ್ಟೇ ہہ‎ 
ಪ್ರತಿಯೊಬ್ಬನ ಸ್ವರ, ಉಚ್ಚಾರ ಮತ್ತು ಮಾತನಾಡುವ ಕ್ರಮ ಇನ್ನೊಬ್ಬನಿಗಿಂತ ಭಿನ್ನವಾಗಿರುತ್ತದೆ. ಇದೇ ರೀತಿಯಲ್ಲಿ ನಿಮ್ಮ 
, ಉತ್ಪತ್ತಿಯ ವೀರ್ಯ ಮತ್ತು ನಿಮ್ಮ ರಚನೆಯ ಸೂತ್ರ ಒಂದೇ ಆಗಿರುತ್ತದೆ. ಆದರೆ, ನಿಮ್ಮ ಮೈಬಣ್ಣ ಎಷ್ಟು ವೈವಿಧ್ಯಪೂರ್ಣ 
ವಾಗಿರುತ್ತ. ದೆಂದರೆ ಎರಡು ಜನಾಂಗಗಳ ಮಧ್ಯೆ ಇರುವ ವ್ಯತ್ಯಾಸ ಅಂತಿರಲಿ, ಒಂದೇ ತಂದೆತಾಯಿಯಿಂದ ಜನಿಸಿದ ಇಬ್ಬರು 
ಮಕ್ಕಳ ಬಣ್ಣವೂ ಬೇರೆ ಬೇರೆಯಾಗಿರುತ್ತದೆ. ಇಲ್ಲಿ ಉದಾಹರಣೆಗಾಗಿ ಎರಡೇ ವಿಷಯಗಳ ಕಡೆಗೆ ಬೊಟ್ಟು ಮಾಡಲಾಗಿದೆ. 
ಅನ್ಯಥಾ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಸಂಗತಿಯೂ ಇದೇ. ಇದು ಸ್ಪಷ್ಟವಾಗಿ ಸಾರುತ್ತಿರುವುದೇನೆಂದರೆ- ಈ ಜಗತ್ತು 
ಸ್ವಯಂ ನಿರ್ಮಿತ ಮತ್ತು ಸ್ವಯಂ ಚಾಲಿತ ಯರತ್ರಗಳಿಂದ ನಡೆಯುತ್ತಿರುವುದಲ್ಲ. ಇದು ಸಗಟು ಉತ್ಪಾದನೆ (Mss 
: production) ರೀತಿಯಲ್ಲಿ ಪ್ರತಿಯೊಂದು ತರದ ವಸ್ತುವಿಗೆ"ಒಂದೇ ತರದ ಅಚ್ಚಿನಿಂದ ಎರೆಯಲ್ಪಟ್ಟು ಒಂದೇ ತರದ ವಸ್ತುಗಳು 
ಹೊರಟು ಬರುತ್ತಿರುವಂತಹ ಕಾರ್ಬಾನೆಯಲ್ಲ. ಇದರಲ್ಲಿ ಒಂದು ಅದ್ಭುತ ಕಾರ್ಯ ಕುಶಲತೆ' ಇದೆ. ಇದು ಪ್ರತಿಯೊಂದು 
: ವಸ್ತುವಿನ ಮೇಲೂ ವೈಯಕ್ತಿಕ ಗಮನದೊಂದಿಗೆ ಹೊಸ ಹೊಸ ನಕ್ಲೆ (8) ಹೊಸ ಚತ್ರ, ಹೊಸ ಪ್ರಮಾಣ ಮತ್ತು 
:ಹೊಸ ಗುಣ ಎಶೇಷಗಳೊಂದಿಗೆ ರಚಿಸುತ್ತದೆ. ಆದು ಮಾಡುವ ಪ್ರತಿಯೊಂದು ವಸ್ತುವೂ ಸ್ವಯಂ ವೈಶಿಷ್ಟ ಪೊರ್ಣವಾಗಿದೆ. 
ಈ ಅದ್ಭುತ ವಸ್ತುಸ್ಥಿತಿಯು ಈ ವಿಶ್ವದ ನಿರ್ಮಾಪಕನು ಪ್ರತಿಕ್ಷಣವೂ ಕಾರ್ಯನಿರತನಾಗಿದ್ದಾನೆ ಮತ್ತು ತಾನು ರಚಿಸುವ 
"ಪ್ರತಿಯೊಂದು ವಸ್ತುವಿಗೂ ವೈಯಕ್ತಿಕ ಗಮನ ಕೊಡುತ್ತಿದ್ದಾನೆಂಬುದಕ್ಕೆ ಸುಸ್ಪಷ್ಟ ನಿದರ್ಶನವಾಗಿದೆ. 

33. ಅನುಗ್ರಹವನ್ನರಸುವುದೆಂದರೆ ಜೀವನೋಪಾಯವನ್ನು ಸಂಪಾದಿಸಲಿಕ್ಕಾಗಿ ನಡೆಸುವ ಶ್ರಮ. ಇದೂ ಆ ನಿದರ್ಶನ 
ಗಳಲ್ಲಿ” ಒಂದಾಗಿದ್ದು ಯುಕ್ತಿಪೂರ್ಣನಾದ ಸೃಷ್ಟಿಕರ್ತನ ಕಾರ್ಯಯೋಜನೆಯನ್ನು ತೋರಿಸಿ ಕೊಡುತ್ತದೆ. ಮನುಷ್ಯನು ಈ 
: ಲೋಕದಲ್ಲಿ ಎಡೆಬಿಡದೆ ಶ್ರಮಿಸಲಾರ. ಕೆಲವು ತಾಸುಗಳ ಪರಿಶ್ರಮದ ಬಳಿಕ ಅವನಿಗೆ ಕೆಲವು ತಾಸುಗಳ ವಿಶ್ರಾಂತಿ ಬೇಕೇ ಬೇಕು. 
ಈ ಉದ್ದೆ €ಶಕ್ಕಾಗಿ ಅಲ್ಲಾಹನು ಮಾನವನೊಳಗೆ ದಣಿವಿನ ಅನುಭವ ಮತ್ತು ವಿಶ್ರಾಂತಿಯ ಬಯಕೆಯನ್ನು ಮಾತ್ರ ಉಂಟು 
"ಮಾಡ ಮುಗಿಸಿ ಬಿಡಲಿಲ್ಲ. ಅವನು ನಿದ್ರೆಯ ಪ್ರಬಲ ಇಚ್ಛೆಯನ್ನು ಅವನೊಳಗೇ ಇರಿಸಿ ಬಿಟ್ಟಿರುತ್ತಾನೆ. ಅದು ಅನಿಯಂತ್ರಿತವಾಗಿ 
"ಮೂತ್ರಔಲ್ಲ; `ಅದಕ್ಕೆ `ತಡೆಯೊಡ್ಡಿದರೂ ಕೆಲವು ತಾಸುಗಳ ಜಾಗೃತಾವಸ್ಥೆಯ ಬಳಿಕ _ಬಂದು ಆಕ್ರಮಿಸಿಯೇ ಬಿಡುತ್ತದೆ ಮತ್ತು 
"ಕೊಪ: ತಾಸುಗಳ" ವಿಶ್ರಾಂತಿ ಪಡೆಯುವುದನ್ನು ಅನಿವಾರ್ಯಗೊಳಿಸುತ್ತದೆ. ಈ ನಿದ್ರಾಸ್ತಿತಿ ಅದರ ನೈಜ ಕಾರಣಗಳನ್ನು ಇಂದಿನ 
| ವರೆಗೂ ಮನುಷ್ಯನು ಕೂಲಂಕಷವಾಗಿ ತಿಳಿಯಲು ಶಕ್ತನಾಗಿಲ್ಲ. ಇದೊಂದು ಜನ್ಯ ಸಿದ್ದ ವಸ್ತು. ಇದು ಮನುಷ್ಯನ 


ಕಾಂಡ-21 


1 


30. ಅರ್ರೂಮ್‌ 34 


} ESS SM 4 FS SC A 
دہ‎ KANE ll sed 


سم وسرج بد po‏ 


4 من 7 اعت‎ ISELIN SEES 


(24) ಅವನು ನಿಮಗೆ ಭಯದೊಂದಿಗೂ ನಿರೀಕ್ಷೆಯೊಂದಿಗೂ* ಮಿಂಚಿನ . ಹೊಳಪನ್ನು 
ತೋರಿಸುವುದು ಹಾಗೂ ಆಕಾಶದಿಂದ ನೀರನ್ನು ಸುರಿಸುವುದು ಅನಂತರ ಅದರ ಮೂಲಕ-ನೆಲಕ್ಕೆ ಅದರ 
ಮರಣದ ಬಳಿಕ- ಮತ್ತೆ ಜೀವ ನೀಡುವುದು ಅವನ ನಿದರ್ಶನಗಳಲ್ಲಿ ಸೇರಿವೆ. * ನಿಶ್ಚಯವಾಗಿಯೂ ವಿವೇಕಿಗಳಿಗೆ 
ಇದರಲ್ಲಿ ಅನೇಕ ನಿದರ್ಶನಗಳಿವೆ. ۱ 

)25-27( ಆಕಾಶ ಮತ್ತು ಭೂಮಿ ಅವನ ಅಪ್ಪಣೆಯಿಂದ ಸ್ಥಾಪಿತವಾಗಿರುವುದು ಅವನ ನಿದರ್ಶನಗಳ 
ಲ್ಲೊಂದಾಗಿದೆ.* ಮುಂದೆ ಅವನು ನಿಮ್ಮನ್ನು ಭೂಮಿಯಿಂದ ಕೂಗಿ ಕರೆದೊಡನೆ ಒಂದೇ ಕರೆಗೆ ನೀವು 
ಥಟ್ಟನೆ ಹೊರಟು ಬರುವಿರಿ*' ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಎಲ್ಲರೂ ಅವನ ದಾಸರು. 


ಅವಶ್ಯಕತೆಗನುಸಾರವಾಗಿರುವುದು ಕೇವಲ ಒಂದು ಆಕಸ್ಮಿಕವಲ್ಲ. ಒಬ್ಬ ಯುಕ್ತಿಪೂರ್ಣನ ಯೋಜನೆ ಪ್ರಕಾರವೇ ಇದು 
ರೂಪುಗೊಂಡಿದೆ. ಇದರಲ್ಲಿ ಒಂದು ಮಹಾಯುಕ್ತಿ, ಔಚಿತ್ಯ ಮತ್ತು ಉದ್ದೇಶವಿರುವುದೂ ಕಂಡು ಬರುತ್ತದೆ. "ಅಲ್ಲಾಹನ 
ಅನುಗ್ರಹವನ್ನು ಅರಸುವುದು” ಎಂಬ ಪದಗಳನ್ನು ಪ್ರಯೋಗಿಸಿ, ನಿದರ್ಶನಗಳ ಇನ್ನೊಂದು ಸರಣಿಯ ಕಡೆಗೆ ಸೂಚನೆ 
ನೀಡಲಾಗಿದೆ. ಮನುಷ್ಯನೊಳಗೆ ಉಪಜೀವನವನ್ನರಸುವ ಅರ್ಹತೆ ಮತ್ತು ಅವನ ಅಸ್ತಿತ್ವದಿಂದ ಹೊರಗೆ ಜೀವನ ನಿರ್ವಹಣೆಯ 
ಸಾಧನಗಳಿರುವುದು ಒಬ್ಬನೇ ಕರುಣಾಮಯಿಯಾದ ಪ್ರಭುವಿನ ಅಸ್ತಿತ್ವವನ್ನು ತೋರಿಸುತ್ತದೆ. 

34. ಅರ್ಥಾತ್‌- ಅದರ ಗುಡುಗು ಮತ್ತು ಮಿಂಚಿನಿಂದ ಮಳೆ ಬರುವುದು, ಬೆಳೆ ಬೆಳೆಯುವುದು ಎಂಬ ಅಶೆಯೂ 
ಉಂಟಾಗುತ್ತದೆ. ಅದರ ಜೊತೆಗೇ ಸಿಡಿಲೆರಗಿ ಅಥವಾ 08 ಮಳೆ ಬಂದು ಇದ್ದುದೆಲ್ಲವೂ ಕೊಚ್ಚಿ ಹೋಗಬಹುದೆಂಬ 
ಭಯವೂ ಕಾಡುತ್ತದೆ: 

35. ಇದು ಒಂದೆಡೆ ಮರಣಾನಂತರ ಜೀವನದ ಕಡೆಗೆ ಬೊಟ್ಟು ಮಾಡುತ್ತಿದ್ದರೆ, ಇನ್ನೊಂದೆಡೆ ಅಲ್ಲಾಹನಿದ್ದಾನೆ. ಭೂಮಿ- 
ಆಕಾಶಗಳ ವ್ಯವಸ್ಥೆ ಮಾಡುವವನು ಒಬ್ಬನೇ ದೇವನೆಂಬುದಕ್ಕೂ ಆಧಾರ ಕೊಡುತ್ತದೆ. ಭೂಮಿಯಲ್ಲಿ ಬದುಕುವ ಅಸಂಖ್ಯಾತ 
ಸೃಷ್ಟಿಗಳ ಆಹಾರವು ಭೂಮಿಯಲ್ಲಿ ಬೆಳೆಯುವ ಬೆಳೆಯನ್ನು ಹೊಂದಿಕೊಂಡಿದೆ. ಈ ಬೆಳೆಯು ಮಣ್ಣಿನ ಗುಣವನ್ನು ಅವಲಂಬಿಸಿದೆ. 
ಈ ಗುಣವು ಕಾರ್ಯರೂಪಕ್ಕೆ ಬರಬೇಕಾದರೆ ಮಳೆ ಬೇಕು. ಈ ಮಳೆಯು ಸೂರ್ಯನ ಉಷ್ಣತೆಯನ್ನೂ ಯತುಗಳನ್ನೂ 
ವಾತಾವರಣದ ಶೀತೋಷ್ಣಗಳನ್ನೂ ಮಾರುತಗಳ ಬೀಸುವಿಕೆಯನ್ನೂ ಅವಲಂಬಿಸಿದೆ. ಭೂಮಿಯಿಂದ ಆಕಾಶದ ವರೆಗಿರುವ ಈ 


ಎಲ್ಲ ವಿವಿಧ ವಸ್ತುಗಳ ನಡುವೆ ಈ ಸಂಬಂಧ ಸಾಂಗತ್ಯಗಳು ಸ್ಥಾಪಿಸಲ್ಪಡುವುದು, ಇವೆಲ್ಲವೂ ಅಸಂಖ್ಯಾತ ಹಾಗೂ ವೈವಿಧ್ಯ, 


ಪೂರ್ಣ ಔಚಿತ್ಯಗಳಿಗಾಗಿಯೂ, ಉದ್ದೇಶಗಳಿಗಾಗಿಯೂ “ಅನುಕೂಲವಾಗಿರುವುದು ಬರಿಯ ಕಾಕತಾಳೀಯವಾಗಿರಲು ಸಾಧ್ಯವೇ? 
ಇದು ಒಬ್ಬ ಮಹಾಶಿಲ್ಸಿಯ ಚಾತುರ್ಯ, ಅವನ ಯೋಜನೆ ಮತ್ತು ಅವನ ಪ್ರಬಲ ವ್ಯವಸ್ಥೆಯ ಹೊರತಾಗಿ ಆಗಿ ಬಿಟ್ಟಿರುವುದೇ? 
ಇದು ಭೂಮಿ, ಸೂರ್ಯ, ವಾಯು, ನೀರು, ಉಷ್ಣತೆ, ಶೈತ್ಯ ಮತ್ತು ಭೂಮಿಯಲ್ಲಿರುವ ಅಸಂಖ್ಯಾತ ಸ್ಟ ಗಳ ನ 
ಪಾಲಕನೂ ಒಬ್ಬನೇ ಆಗಿದ್ದಾನೆಂಬುದಕ್ಕೆ ಪುರಾವೆಯಲ್ಲ; ಷಿ 

36. ಅರ್ಥಾತ್‌- ಅವು ಅವನ ಆಜ್ಞೆಯಿಂದ ಒಮ್ಮೆ ಅಸ್ತಿತ್ವಕ್ಕೆ ಬಂದಿರುವುದು ಮಾತ್ರವಲ್ಲ, ನಿರಂತರವಾಗಿ ಉಳಿದಿರುವುದೂ 
ಅದರೊಳೆಗೆ ಒಂದು ಬೃಹತ್‌ ಕಾರ್ಯಗಾರವು ಸದಾ ಚಲನೆಯಲ್ಲಿರುವುದೂ ಅವನ ಆಜ್ಞೆಯಿಂದಾಗಿದೆ. ಒಂದು ಕ್ಷಣ ಮಾತ್ರಕ್ಕಾದರೂ 
ಅವನ ಅಪ್ಪಣೆ ಅವುಗಳನ್ನು ಸುಸ್ಥಿತಿಯಲ್ಲಿರಿಸದೆ ಹೋದರೆ ಅಖಿಲ ವಿಶ್ವವೇ ಸಂಪೂರ್ಣ ಅಸ್ತವ್ಯಸ್ತವಾಗಿ ಬಿಡುವುದು. 

37. ಅರ್ಥಾತ್‌. ವಿಶ್ವದ ಸೃಷ್ಟಿಕರ್ತನೂ ವ್ಯವಸ್ಥಾಪಕನೂ ಆದವನಿಗೆ ನಿಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸುವುದೇನೂ 


ದೊಡ್ಡ ಕೆಲಸವಲ್ಲ. ಲೋಕಾರಂಭದಿಂದ ಇಂದಿನ ವರೆಗೆ ಈ ಲೋಕದಲ್ಲಿ ಹುಟ್ಟಿದ್ದ ಮಾನವರೂ ಇನ್ನು ಮುಂದೆ ಹುಟ್ಟಿಲಿರುವ' 


: 


ಮಾನವರೂ ಎಲ್ಲರೂ ಒಟ್ಟಾಗಿ ಭೂಮಿಯ. ಮೂಲೆ ಮೂಲೆಗಳಿಂದ ಎದ್ದು ಬರಲು,.ಅವನ ಒಂದು ಕರೆಯೇ ಸಾಕು.. 


ಕಾಂಡ-21 


342 ಕುರ್‌ಆನ್‌ ವ್ಯಾಖ್ಯಾನ 


ےج 


ERS hi D SCG ای‎ 256 F 


کل 
سے ಲ್‌‏ و ہو ج 2 ہے سو ےس ہے Ee‏ و (MP‏ 
NL ALS UES og KHALI‏ 
خی سج ح٣‏ ےھ 4 w‏ سس و tT‏ د۔ WHEE‏ 
ENA SIE ORNATE) ರ‏ 
یم yo‏ سی سظ۶ یھ ANY ANAT EEN AC‏ 
AF‏ 45 سوا SAMOS EKITS SIE‏ 
بیع سو رص رے سس ہہ کے وس ےک و ک سے وو BL‏ ساس ہے 
لو OS ATI EE SAB eS‏ 
Bu A PA SA‏ 
I a SCALES A‏ 
“ಎಲ್ಲರೂ ಅವನ ಆಜ್ಞಾಧೀನರೇ ಆಗಿರುತ್ತಾರೆ. ಸೃಷ್ಟಿಯ ಆರಂಭ ಮಾಡುವವನೂ ಅವನೇ ಮತ್ತು ಅದರ‏ 
ಪುನರಾವರ್ತನೆ ಮಾಡುವವನೂ ಅವನೇ. ಇದು ಅವನಿಗೆ ಅತ್ಯಂತ ಸುಲಭವಾದುದು.3 ಭೂಮಿ-ಆಕಾಶಗಳಲ್ಲಿ‏ 
ಅವನ ಗುಣವು ಸರ್ವಶ್ರೇಷ್ಮವಾಗಿದ್ದು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.‏ 
ಅವನು ನಿಮಗೆ” ನಿಮ್ಮಿಂದಲೇ ಒಂದು ಉಪಮೆ ಕೊಡುತ್ತಾನೆ. ನಿಮ್ಮ ಸ್ವಾಧೀನವಿರುವ ನಿಮ್ಮ‏ )28-29( 
ಗುಲಾಮರಲ್ಲಿ ಕೆಲವರು ನಾವು ನಿಮಗೆ ನೀಡಿರುವ ಸಂಪತ್ತಿನಲ್ಲಿ ನಿಮ್ಮೊಂದಿಗೆ ಸರಿಸಮಾನ ಪಾಲುದಾರರಾಗಿ‏ 
'ದ್ಲಾರೆಯೇ ಮತ್ತು ನೀವು ನಿಮ್ಮ ಸರಿಸಾಟಿಯಾಗಿರುವವರನ್ನು ಹೆದರುವಂತೆಯೇ ಅವರನ್ನೂ ಹೆದರುತ್ತೀರಾ? -‏ 
ಈ ರೀತಿಯಲ್ಲಿ ನಾವು ವಿವೇಕವನ್ನು ಬಳಸುವವರಿಗಾಗಿ ನಮ್ಮ ಸೂಕ್ತಗಳನ್ನು ವಿಶದವಾಗಿ ವಿವರಿಸುತ್ತೇವೆ. ಆದರೆ‏ 


ಈ ಅಕ್ರಮಿಗಳು ಏನೂ ಅರ್ಥ ಮಾಡಿಕೊಳ್ಳದೆ ತಮ್ಮ ಊಹನೆಗಳನ್ನು ಅನುಸರಿಸುತ್ತಿದ್ದಾರೆ. ಅಲ್ಲಾಹನೇ ದಾರಿಗೆಡಿಸಿ. 
ಬಿಟ್ಟವನಿಗೆ" ಮಾರ್ಗದರ್ಶನ ನೀಡುವವನು ಇನ್ನಾರಿದ್ದಾನೆ? ಇಂತಹವರಿಗೆ ಯಾರೂ ಸಹಾಯಕನಾಗಲಾರ. 


“(NE 


38. ಅರ್ಥಾತ್‌- ಪ್ರಥಮ ಬಾರಿಗೆ ಸೃಷ್ಟಿಸುವುದು ಅವನಿಗೆ ಕಷ್ಟವಾಗಿರಲಿಲ್ಲವೆಂದಾದರೆ ಪುನಃ ಸೃಷ್ಟಿಸುವುದು ಅವನಿಗೆ 
ಕೆಷ್ಟಕರವಾಗಿ ಬಿಡುವುದೆಂದು ನೀವು ಭಾವಿಸಿಕೊಂಡುದು ಹೇಗೆ? ಒಮ್ಮೆ ಒಂದು ವಸ್ತುವನ್ನು ಮಾಡಿದವನಿಗೆ ಅದೇ ವಸ್ತುವನ್ನು 
ಪುನಃ ಮಾಡಲು ಮುಂಚಿಗಿಂತ ಎಷ್ಟೋ ಸುಲಭವಾಗಿರಬೇಕಾದುದು ಸಹಜ. 

39. ಇಲ್ಲಿಯ ವರೆಗೆ ತೌಹೀದ್‌ (ಏಕದೇವತ್ಸ) ಮತ್ತು ಆಖಿರತ್‌(ಪರಲೋಕುನ ವಿವರಗಳು ಒಟ್ಟೊಟ್ಟಿಗೆ ಮುಂದುವರಿಯುತ್ತಿತ್ತು. 
ಇದರಲ್ಲಿ ಗಮನಿಸಲಿಕ್ಕಾಗಿ ಕೊಟ್ಟಿರುವ ನಿದರ್ಶನಗಳಲ್ಲಿ ತೌಹೀದ್‌ನ ಪುರಾವೆಗಳೂ ಇವೆ ಮತ್ತು ಆ ಪುರಾವೆಗಳೇ ಪರಲೋಕ 
ಜೀವನವು ಆಸಂಭವವಲ್ಲ; ವೆಂಬುದನ್ನೊ ಸಾಬೀತುಪಡಿಸುತ್ತದೆ. ಇದಾದ ಬಳಿಕ ಶುದ್ದ ತೌಹೀದ್‌ನ ಕುರಿತು ಮಾತು ಆರಂಭವಾಗುತ್ತಿದೆ. 
. 40. ಬಹುದೇವ ವಿಶ್ವಾಸಿಗಳು ಭೂಮಿ-ಆಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ ವಸ್ತುಗಳ ಸೃಷ್ಟಿಕರ್ತನೂ ಪಾಲಕ 
ಪ್ರಭುವೂ ಅಲ್ಲಾಹನೇ ಆಗಿರುವನೆಂಬುದನ್ನು - ಒಪ್ಪಿಕೊಂಡ ಬಳಿಕವೂ ಅವನ ಸೃಷ್ಟಿಗಳಲ್ಲಿ ಕೆಲವನ್ನು ಅವನ ಗುಣ ವಿಶೇಷ 
ಗಳಲ್ಲೂ, ಅಧಿಕಾರಗಳಲ್ಲೂ ಅವನ ಸಹಭಾಗಿಗಳನ್ನಾಗಿ ಮಾಡುತ್ತಿದ್ದರು. ಅಲ್ಲಾಹನು ಈ ಸೂಕ್ತದಲ್ಲಿ ಇದೇ ದೇವ ಸಹಭಾಗಿತ್ವ 
ವನ್ನು -ಖಂಡಿಸುತ್ತಿದ್ದಾನೆ. ಈ ಉದಾಹರಣೆಯ ಇಂಗಿತವೇನೆಂದರೆ- ದೇವದತ್ತವಾದ ಸಂಪತ್ತಿನಲ್ಲಿ ಸಂಯೋಗವಶಾಶ್‌ ನಿಮ್ಮ 
ದಾಸರು ನಿಮ್ಮ ಸಹಭಾಗಿಗಳಾಗಿರಲು ಸಾಧ್ಯವಿಲ್ಲ. .ಆದರೆ ನೀವು ದೇವಸೃಪ್ಟಿಯಾಗಿರುವ ಈ ವಿಶ್ವದಲ್ಲಿ ದೇವಸ್ಯೃಷ್ಟಿಯಾಗಿರುವ 
ಸೃಷ್ಟಿಗಳನ್ನೇ ಅವನ' ದೇವತ್ವದಲ್ಲಿ ಭಾಗಿಗಳನ್ನಾಗಿ ಮಾಡುವ ದಾಂಧಲೆಯನ್ನೆಬ್ಬಿಸುತ್ತಿರುವಿರಲ್ಲಾ! ಇಂತಹ ಮೂರ್ಯತನದ 
ಮಾತುಗಳನ್ನು ಯೋಚಿಸುವಾಗ ನಿಮ್ಮ ಬುದ್ದಿ ಎಲ್ಲಿ ಕೆಟ್ಟಿತು? (ಹೆಚ್ಚಿನ ವಿವರಣೆಗೆ ಸೂರಃ ಅನ್ನಹ್ನ್‌ನ ಟಿಪ್ಪಣಿ دہ‎ ನೋಡಿರಿ) 

41. ಅರ್ಥಾತ್‌: ಉಪದೇಶ ಮಾಡಿದಾಗಲೂ ತಿಳಿದುಕೊಂಡು ವರ್ತಿಸಲು ಸಿದ್ದರಾಗದವರ ಬುದ್ಧಿಗೆ ಅಲ್ಲಾಹನ ಶಾಪ 
ವೆರಗುತ್ತದೆ.. ಅನಂತರ ಸಹಜ ಬುದ್ದಿಯುಳ್ಳವನೊಬ್ಬನಿಗೆ ಸತ್ಯವನ್ನು ತಲಪಲು ಸಹಾಯ ಮಾಡುವಂತಹ ವಿಷಯವೇ ಆ 


ಕಾಂಡ-21 


30. ಅರ್ರೊಮ್‌ 343 


- ڈو ال 33 اس لق انی ذٰلِكَ 
رق SEIT ED UA‏ 1ر 25ء 


(30-32) ಆದುದರಿಂದ" (ಸಂದೇಶವಾಹಕರೇ ಮತ್ತವರ ಅನುಯಾಯಿಗಳೇ) ನೀವು ಏಕನಿಷ್ಠೆ 
ಯಿಂದ ನಿಮ್ಮ ಮುಖವನ್ನು ಈ ಧರ್ಮದ ಕಡೆ ಕೇಂದ್ರೀಕರಿಸಿರಿ* ಅಲ್ಲಾಹನು ಮಾನವನನ್ನು 
ಸೃಷ್ಟಿಸಿದ ಪ್ರಕೃತಿಯಲ್ಲೇ ಸ್ಥಿರವಾಗಿರಿ.* ಅಲ್ಲಾಹನು ಮಾಡಿದ ರಚನೆಯನ್ನು ಬದಲಾಯಿಸಲಾಗದು.* 
ಇದುವೇ ಸತ್ಯ ಮತ್ತು ಸರಿಯಾದ ಧರ್ಮವಾಗಿದೆ." ಆದರೆ ಹೆಚ್ಚಿನವರು ಅರಿಯುವುದಿಲ್ಲ. ಅಲ್ಲಾಹನೆಡೆಗೆ 
ಮರಳುತ್ತ ಮತ್ತು ಅವನನ್ನು ಭಯಪಡುತ್ತ* (ಇದರಲ್ಲೇ ಸ್ಥಿರವಾಗಿರಿಿ. ಹಾಗೂ ನಮಾರುನ್ನು 


ಹಟಮಾರಿ ಹಾಗೂ ಅಜ್ಞಾನ ಪ್ರಿಯನನ್ನು ಇನ್ನಷ್ಟು ಪಥಭ್ರಪ್ಟತೆಗೆ ದೂಡುತ್ತಲೇ ಹೋಗುತ್ತದೆ. ಇದನ್ನೇ 'ದಾರಿಗೆಡಿಸುವುದು' 
ಎಂಬ ಪದ ಪ್ರಯೋಗಿಸಿ ಹೇಳಲಾಗಿದೆ. ಪಥಬಭ್ರಷ್ಟತೆಯನ್ನು ಮೆಚ್ಚುವವನು ಪಥಬಭ್ರಷ್ಟನಾಗುವುದನ್ನೇ ಬಯಸಿದಾಗ ಅಲ್ಲಾಹನು 
ಅವನಿಗಾಗಿ ದಾರಿಗೆಡಿಸುವ ಹಾಗೂ ದಿನೇ ದಿನೇ ದೂರ ದೂರಕ್ಕೆ ಒಯ್ಕುವಂತಹ ಸಾಧನಗಳನ್ನು ಉಂಟು ಮಾಡುತ್ತಿರುತ್ತಾನೆ. 

42. ಈ ವಿಶ್ವದ ಸೃಷ್ಟಿಕರ್ತನೂ, ಮಾಲಕನೂ ಏಕಮಾತ್ರ ಅಲ್ಲಾಹನ ಹೊರತು ಬೇರಾರೂ ಇಲ್ಲವೆಂಬ ನಿಜಸ್ಥಿತಿಯು 
ಪ್ರಕಟವಾಗಿ ಬಿಟ್ಟ ಬಳಿಕ ನಿಮ್ಮ ವರ್ತನೆ ಹೀಗಿರಬೇಕು ಎಂಬ ಅರ್ಥದಲ್ಲೇ ಈ 'ಆದುದರಿಂದ' ಎಂಬ ಪದ ಪ್ರಯೋಗವಾಗಿದೆ. 

43. ಈ ಧರ್ಮ ಎಂದರೆ, ಕುರ್‌ಆನ್‌ ಪ್ರತಿಪಾದಿಸುವ ಧರ್ಮ. ಇದರಲ್ಲಿ ದಾಸ್ಯ ಉಪಾಸನೆ ಮತ್ತು ಅನುಸರಣೆಗೆ 
ಹಕ್ಕುಳ್ಳವನು ಯಾವ ಸಹಭಾಗಿಯೂ ಇಲ್ಲದ ಏಕಮಾತ್ರ ಅಲ್ಲಾಹನ ಹೊರತು مات‎ ಇಲ್ಲ. 

44. "ಏಕನಿಷ್ಠೆಯಿಂದ ನಿಮ್ಮ ಮುಖವನ್ನು ಇದರೆ ಕಡೆ ಕೇಂದ್ರೀಕರಿಸಿರಿ" ಎಂದರೆ- ಬೇರಾವ ಕಡೆಗೂ ತಿರುಗಬೇಡರಿ. 
وا‎ ಈ ಮಾರ್ಗವನ್ನು ಸ್ವೀಕರಸಿಕೊಂಡೆ ಬಳಿಕ ಬೇರಾವ ಮಾರ್ಗದ ಕಡೆಗೂ ನೀವು ಗಮನಿಸಬಾರದು. 

45. ಅರ್ಥಾತ್‌- ಸಕಲ ಮಾನವರೂ ಅವರನ್ನು ಉಂಟು ಮಾಡಿದವನಾಗಲೀ, ಪಾಲಕ ಪ್ರಭುವಾಗಲಿ, ಆರಾಧ್ಯನಾಗಲಿ, 
ನೈಜ ಅನುಸರಣಾರ್ಹನಾಗಲಿ ಅಲ್ಲಾಹನ ಹೊರತು ಬೇರಾರೂ ಇಲ್ಲವೆಂಬ ಪ್ರಕೃತಿಯಲ್ಲಿ ಸೃಷ್ಟಿಸಲ್ಪಟ್ಟಿರುತ್ತಾರೆ. ಇದೇ ಪ್ರಕೃತಿಯಲ್ಲಿ 
ನೀವು ಸ್ಥಿರವಾಗಿರಬೇಕು. ಈ ವಿಷಯವನ್ನು ಅನೇಕ ಹದೀಸ್‌ಗಳಲ್ಲಿ ಪ್ರವಾದಿವರೈರು(ಸ) ವಿಶದೀಕರಿಸಿರುತ್ತಾರೆ. ಉದಾ: ಬುಖಾರಿ 
ಮತ್ತು ಮುಸ್ಲಿಮ್‌ನಲ್ಲಿ ಹೀಗಿದೆ- "ಹುಟ್ಟುವ ಪ್ರತಿಯೊಂದು ಶಿಶುವೂ ಮೂಲತಃ ಮಾನವ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಅನಂತರ 
ಅದನ್ನು ಕ್ರೈಸ್ತ ಯಹೂದಿ ಅಥವಾ ಮಜೂಸಿಯನ್ನಾಗಿ ಮಾಡಿಬಿಡುವುದು ಅದರ ತಂದೆತಾಯಿಗಳು. ಇದರ ಉದಾಹರಣೆ 

"| ಹೇಗಿರುವುದೆಂದರೆ ಪ್ರತಿಯೊಂದು ಪ್ರಾಣಿಯ ಹೊಟ್ಟೆಯಿಂದ ಸಂಪೂರ್ಣ ಮರಿಯೇ ಹೊರ ಬರುತ್ತದೆ. ಯಾವ ಮರಿಯೂ 
ಕೊಯ್ದ $ವಿಯೊಂದಿಗೆ ಬರುವುದಿಲ್ಲ. ಅನಂತರ ಬಹುದೇವ ವಿಶ್ವಾಸಿಗಳು ತಮ್ಮ ಭ್ರಾಮಕ ಅಜ್ಞಾನದಿಂದಾಗಿ ಅದರ ಕಿವಿಯನ್ನು 
ಕೊಯ್ಕುತ್ತಾರೆ" ಎಂದು ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ. 

46. ಅರ್ಥಾತ್‌- ಅಲ್ಲಾಹನು ಮಾನವನನ್ನು ತನ್ನ ದಾಸನನ್ನಾಗಿ ಮಾಡಿರುತ್ತಾನೆ. ಆತನನ್ನು ತನ್ನ ದಾಸ್ಕಾರಾಧನೆಗಾಗಿಯೇ 
ಸೃಷ್ಟಿಸಿದ್ದಾನೆ. ಈ ರಚನೆಯನ್ನು ಯಾರಿಂದಲೂ ಬದಲಿಸಲಾಗದು. ಮಾನವನು ದಾಸರಿಂದ ದಾಸೇತರನಾಗಲೂ ಸಾಧ್ಯವಿಲ್ಲ. 
ದೇವೇತರರನ್ನು ದೇವರನ್ನಾಗಿ ಮಾಡಿಕೊಳ್ಳುವುದರಿಂದ ಅವರು ನಿಜಕ್ಕೂ ದೇವರಾಗಲೂ ಸಾಧ್ಯವಿಲ್ಲ. ಮಾನವನು ಎಷ್ಟೇ 
ಸಂಖ್ಯೆಯಲ್ಲಿ ಆರಾಧ್ಯ! ದನ್ನು ಮಾಡಿಕೊಂಡರೂ ಅವನು ಒಂದು جا‎ ಕಾಲಕ್ಕೂ ಏಕದೇವನ ಹೊರತು ಇತರ ಯಾರ 
ದಾಸನೂ ಆಗಿರುವುದಿಲ್ಲ. ವೆಂಬುದು ಒಂದು ವಾಸ್ತವಿಕತೆ. ಇದನ್ನು ಹೀಗೂ ಅನುವಾದಿಸಬಹುದು- "ಅಲ್ಲಾಹನಿಂದ ಮಾಡಲಾದ 
ರಚನೆಯಲ್ಲಿ ಬದಲಾವಣಿ ಮಾಡಬಾರದು ಅರ್ಥಾತ್‌- ಅಲ್ಲಾಹನು ಮಾನವನನ್ನು ಯಾವ ಪ್ರಕೃತಿಯಲ್ಲಿ ಸೃಷ್ಟಿಸಿರುವನೋ 
ಅದನ್ನು ಕೆಡಿಸುವುದಾಗಲೀ, ವಿರೂಪಗೊಳಿಸುವುದಾಗಲೀ - ಸಲ್ಲದು. 

41. ಅರ್ಥಾತ್‌- ಸಹಜ ಪ್ರಕೃತಿಯಲ್ಲಿ ಸ್ಥಿರವಾಗಿರುವುದೇ ನೇರ ಮತ್ತು ಸರಿಯಾದ ಮಾರ್ಗ. 

48. ಅಲ್ಲಾಹನ ಕಡೆಗೆ ಮರಳುವುದು" ಎಂದರೆ- ಸ್ವಾತಂತ್ರ್ಯ ಮತ್ತು ನಿರಂಕುಶತ್ವದ ನೀತಿಯನ್ನು ಅನುಸರಿಸಿದವನು ಅಥವಾ 
ಇತರರ ದಾಸ್ಕ-ಆರಾಧನೆಯನ್ನು ಸ್ವೀಕರಿಸಿ ತನ್ನ ನೈಜ ಪ್ರಭುವಿಗೆ ದ್ರೋಹ ಮಾಡಿದವನು ತನ್ನ ಈ ವರ್ತನೆಯನ್ನು ಕೈ ಬಿಡುವುದು 
ಮತ್ತು ಅವನು ಯಾರ ಸೈಜ ದಾಸನಾಗಿ ಜನಿ ನಿಸಿದ್ದನೋ ಆ ಏಕದೇವನ ದಾಸ್ಯ. ಆರಾಧನೆಯ ಕಡೆಗೆ ಮರಳುವುದು. 

4). ಅರ್ಥಾತ್‌- ನೀವು ಅಲ್ಲಾಹನಿಗೆ 1 ಸ್ವಚ್ಛಂದತೆಯ ನೀತಿಯನ್ನು ಅನುಸರಿಸಿದರೆ ಅಥವಾ ಅವನ ಹೊರತು: 
ಇತರ ಯಾರಬಾದರೂ ದಾಸ್ಯ ಆರಾಧನೆ ಮಾಡಿದರೆ. ಈ ದ್ರೋಹ ಮತ್ತು ಬಂಡಾಯಕ್ಕಾಗಿ ಕಠಿಣ چھ‎ ಅನುಭವಿಸಲೇ 
ಬೇಕಾಗುವುದು ಎಂಬ ಭಯ ನಿಮಗಿರಬೇಕು. 


344 ಕುರ್‌ಆನ್‌ ವ್ಯಾಖ್ಯಾನ 


5S oo SEN SN 
HSE من ثے 72 ادا‎ Gy ge BCs اڑا‎ 


عم 


sr تج ہز‎ ys EMT > >> ہے‎ ರ್‌ 

UGH PU] ಸ ನ‏ حمَة ادا برق نا 

ور کے ہے وی نے ہاور سس وی ے سے سے و کوٹ 2٠۷.‏ 

پرلھم by ESE‏ تھی SEE‏ تعلمون ا اَترَءا 

سس مھ ھ وسر دک te [fv‏ 2 می سی 

SE GB ×۵ ی4 بل‎ SE LIEGE UL SL 
-| ಸಂಸ್ಥಾಪಿಸಿರಿ' ಮತ್ತು ತಮ್ಮ ತಮ್ಮ ಧರ್ಮವನ್ನು ಭಿನ್ನವಾಗಿರಿಸಿಕೊಂಡ ಹಾಗೂ ಪಂಗಡಗಳಾಗಿ ವಿಂಗಡಿತ 
ರಾಗಿರುವ ಬಹುದೇವ ವಿಶ್ವಾಸಿಗಳಲ್ಲಾಗಬೇಡಿರಿ. ಪ್ರತಿಯೊಂದು ಪಂಗಡವೂ ತನ್ನ ಬಳಿ ಏನಿದೆಯೋ 

ಅದರಲ್ಲೇ ತಲ್ಲೀನವಾಗಿದೆ." - 

(33-35) ಜನರಿಗೇನಾದರೂ ಕಷ್ಟ ಬಂದಾಗ ಅವರು ತೆಮ್ಮ ಪ್ರಭುವಿನ ಕಡೆಗೆ ಮರಳಿ ಅವನನ್ನು 
ಪ್ರಾರ್ಥಿಸುತ್ತಾರೆ. ತರುವಾಯ ಅವನು ಅವರಿಗೆ ತನ್ನ ಕರುಣೆಯ ರಸಾಸ್ಟಾದನ ಮಾಡಿಸಿದಾಗ ಹಠಾತ್ತನೆ ಅವರಲ್ಲಿ 
ಕೆಲವರು ನಾವು ಮಾಡಿದ ಉಪಕಾರಕ್ಕೆ ಕೃತಪ್ಲುತೆ ತೋರಿಸಲಿಕ್ಕಾಗಿ ಶಿರ್ಕ್‌ ಮಾಡ ತೊಡಗುತ್ತಾರೆ. ಸರಿ, ಸುಖ" 


-| ಪಟ್ಟುಕೊಳ್ಳಿರಿ. ಸದ್ಯದಲ್ಲೇ ನಿಮಗೆ ತಿಳಿದೀತು. ಇವರು ಮಾಡುತ್ತಿರುವ ಶಿರ್ಕ್‌ ಸತ್ಯವೆಂಬ ಬಗೆಗೆ ಸಾಕ್ಸ್ಯ 
ನೀಡುವಂತಹ ಯಾವುದಾದರೂ ಪುರಾವೆಯನ್ನು ನಾವು ಇವರ ಮೇಲೆ ಅವತೀರ್ಣಗೊಳಿಸಿದ್ದು೦ಟೇ? 


50. ಅಲ್ಲಾಹನ ಕಡೆಗೆ ಮರಳುವುದೂ ಅವನ ಕ್ರೋಧವನ್ನು ಭಯಪಡುವುದೂ ಮನಸ್ಸಿಗೆ ಸಂಬಂಧಿಸಿದ ಕ್ರಿಯೆಗಳಾಗಿವೆ. 
ಮನಸ್ಸಿನ ಈ ಸ್ಥಿತಿಯು ಪ್ರಕಟವಾಗಬೇಕಿದ್ದರೆ ಮತ್ತು ಅದು ಸುಭದ್ರಗೊಳ್ಳಬೇಕಿದ್ದರೆ, ಆ ವ್ಯಕ್ತಿ ನಿಜಕ್ಕೂ ಏಕಮಾತ್ರ ಅಲ್ಲಾಹನ 
ಕಡೆಗೆ ಮರಳಿದ್ದಾನೆಂದು ಇತರರ ಬಾಹ್ಯ ದೃಷ್ಟಿಗೂ ಗೋಚರವಾಗುವಂತಹ ದೈಹಿಕ ಕರ್ಮದ ಅಗತ್ಯವಿದೆ. ಅವನು ಈ ಮರಳುವಿಕೆ 
ಹಾಗೂ ಧರ್ಮನಿಷ್ಮೆಯ ಸ್ಥಿತಿಗೆ ಒಂದು ಪ್ರಾಯೋಗಿಕ ಅಭ್ಯಾಸದ ಮೂಲಕ ನಿರಂತರ ತನ್ನ ಚಿತ್ತದಲ್ಲೂ ವೃದ್ಧಿ ಸಿಗುವಂತೆ ಮಾಡಬೇಕು, 
ಇದಕ್ಕಾಗಿಯೇ ಅಲ್ಲಾಹನು ಆ ಮಾನಸಿಕ ಬದಲಾವಣೆಯ ಆಜ್ಜೆ ಕೊಟ್ಟಿ ಮರುಕ್ಷಣದಲ್ಲೇ ಈ ದೈಹಿಕ ಕರ್ಮ ಅರ್ಥಾತ್‌- ನಮಾುನ 
ಸಂಸ್ಥಾಪನೆಯ ಅಪ್ಪಣೆ ಕೊಡುತ್ತಾನೆ. ಏಕೆಂದರೆ, ಅಲ್ಲಾಹನ ಕಡೆಗೆ ಮರಳುವುದೆನ್ನೂ ಅವನ ಭಯವನ್ನೂ ಬಲಗೊಳಿಸಲಿಕ್ಕಾಗಿ 
| ದಿನಂಪ್ರತಿ ಐದು ಹೊತ್ತು ತಪ್ಪದೆ ನಮಾರಖ್‌ ಮಾಡುವುದಕ್ಕಿಂತ ಹೆಚ್ಚಿನ ಪರಿಣಾಮಕಾರೀ ಕರ್ಮ ಬೇರಾವುದೂ ಇಲ್ಲ. 

51. ಮಾನವ ವರ್ಗದ ಮೂಲಧರ್ಮ ಮೇಲೆ ಹೇಳಲಾಗಿರುವ ಸಹಜ ಧರ್ಮವೆಂಬುದರ ಕಡೆಗೆ ಸೂಚನೆಯಿದು. ಬರಿಯ 
ಊಹೆ ಮತ್ತು ಗುಮಾನಿಯ ಆಧಾರದಲ್ಲಿ ಒಂದು ಮತ ತತ್ವವನ್ನು ಸೃಪ್ಟಿಸಿಕೊ೦ಡವರು ಭಾವಿಸಿರುವಂತೆ, ಈ ಧರ್ಮವು ಬಹುದೇವ 
"| ವಿಶ್ವಾಸಿ ಮತಗಳಿಂದ ಕ್ರಮೇಣ ಪ್ರಗತಿ ಹೊಂದುತ್ತ ಏಕದೇವತ್ವಕ್ಕೆ ತಲಪಿರುವ ಧರ್ಮವಲ್ಲ. ಈ ಪೃಥ್ವಿಯಲ್ಲಿ ಕಂಡು ಬರುತ್ತಿರುವ 
ಎಲ್ಲ ಮತಗಳೂ ಆ ಮೂಲಧರ್ಮವನ್ನು ಕೆಡಿಸಿಕೊ೦ಡುದರಿಂದ ಉಂಟಾಗಿರುವಂತಹ ಮತಗಳಾಗಿರುತ್ತವೆ. ಬೇರೆ ಬೇರೆ ಜನರು 
ನೈಸರ್ಗಿಕ ವಾಸ್ತ್ರವಿಕತೆಗಳಿಗೆ ತಮ್ಮ ತಮ್ಮ ಕಲ್ಪಿತ ಶೋಧನೆಗಳನ್ನು ಸೇರಿಸಿಕೊಂಡು ತಮ್ಮ ಪ್ರತ್ಯೇಕ ಮತವನ್ನು ಮಾಡಿಕೊಂಡುದರಿಂದ 
ಈ ಕೇಡುಂಚಾಯಿತು. ಪ್ರತಿಯೊಬ್ಬನೂ ಮೂಲ ವಾಸ್ತವಿಕತೆಯ ಬದಲು ಅದಕ್ಕೆ ಸೇರಿಸಲಾದ ಹೆಚ್ಚುವರಿ ಅಂಶಗಳಿಗೆ ಮಾರು 
.| ಹೋದನು. ಇದರಿಂದಾಗಿ ಅವನು ಇತರರಿಂದ ಬೇರ್ಪಟ್ಟು ಒಂದು ಪ್ರತ್ಯೇಕ ಪಂಗಡದನನಾದನು. 

52. ಅವರ ಹೃದಯಾಂತರಾಳದಲ್ಲಿ ಏಕದೇವತ್ಸದ ಸಾಕ್ಷ್ಯ ಇದೆಯೆಂಬುದಕ್ಕೆ ಇದು ಆಧಾರವಾಗಿರುತ್ತದೆ. ಎಲ್ಲಾ ಆಶೆಗಳು 
ಮುರಿದಾಗ- ಅವರ ಹೃದಯವು ಒಳೆಗಿಂದ ತಾನಾಗಿಯೇ- ನೈಜ ಪ್ರಭುತ್ವವು ವಿಶ್ವದೊಡೆಯನದ್ದೇ ಆಗಿದೆ ಮತ್ತು ಅವನ 
ಸಹಾಯದಿಂದ ಮಾತ್ರ ತಮಗೊದಗಿರುವ ಗಂಡಾಂತರ ನೀಗಬಲ್ಲುದು ಎಂದು ಕೂಗುತ್ತದೆ. 

53. ಅರ್ಥಾತ್‌- ಅನಂತರ ಇತರ ಆರಾಧ್ಯರುಗಳ' ಹರಕೆ ಕಾಣಿಕೆಗಳು ಆರಂಭಗೊಳ್ಳುತ್ತವೆ ಮತ್ತು ಈ ಗಂಡಾಂತರ 
ಇಂತಹವರ ಮೂಲಕ ಅಥವಾ ಇಂತಹ ಕ್ಷೇತ್ರದ ಮಹಿಮೆಯಿಂದ ದೂರವಾಯಿತೆಂದು ಹೇಳಲಾರಂಭವಾಗುತ್ತದೆ. 
೫ನ ಎನ ಅರ್ಧಾತ್‌- ಸಂಕಷ್ಟಗಳನ್ನು ಅಲ್ಲಾಹ್‌ ದೂರೀಕರಿಸುವುದಲ್ಲವೆಂದೂ ಇಂತಿಂತಹ ಮಹಾಪುರುಷರು ದೂರೀಕರಿಸು 

ತ್ತಾರೆಂದೂ ಇವರು ಯಾವ ಆಧಾರದಲ್ಲಿ ಹೇಳುತ್ತಿದ್ದಾರೆ? ಸಹಜ ಬುದ್ಧಿಯು ಇದನ್ನು ಒಪ್ಪುವುದೇ? ಅಥವಾ ನಾನು ನನ್ನ 


5:08-21 


30. . ಅರ್ರೂಮ್‌ 345 


KA دڑھ سب‎ ESN 
١ ತ 2 ನ 


سے سے 


مس 7 5 7 


ಖಿ 57 
ಹ وه‎ ಹಸ لن‎ 

(36-39) ನಾವು ಜನರಿಗೆ WE ಸವಿಯುಣಿಸಿದಾಗ ಅವರು ಅದರಿಂದ ಹಿಗ್ಗಿ AR ರೆ ಮತ್ತು 
ಅವರ ಸ್ವಯಂಕೃತ ದುಷ್ಟತ್ಯಗಳಿಂದಾಗಿ ಅವರ ಮೇಲೇನಾದರೂ ಕಷ್ಟ ಬಂದಾಗ ಕೂಡಲೇ ಅವರು 
ನಿರಾಶರಾಗುತ್ತಾರೆ.5 ಅಲ್ಲಾಹನೇ ತಾನಿಚ್ಛಿಸಿದವರಿಗೆ ಜೀವನಾಧಾರ ವಿಸ್ಸತಗೊಳಿಸುತ್ತಾನೆ ಮತ್ತು 
(ತಾನಿಚ್ಛಿಸಿದವರಿಗೆ) ಸಂಕುಚಿತಗೊಳಿಸುತ್ತಾನೆಂಬುದನ್ನು ಇವರು ನೋಡುತ್ತಿಲ್ಲವೇ? ಇದರಲ್ಲಿ ಸತ್ಯವಿಶ್ವಾಸಿಗಳಿಗೆ 
ಅನೇಕ ದೃಷ್ಟಾಂತಗಳಿವೆ. ಆದುದರಿಂದ (ಸತ್ಯವಿಶ್ವಾಸಿಯೇ) ಸಂಬಂಧಿಕನಿಗೆ ಅವನ ಹಕ್ಕನ್ನು ಕೊಡು 
ಮತ್ತು ದರಿದ್ರನಿಗೂ ಪ್ರಯಾಣಿಕನಿಗೂ (ಅವನವನ ಹಕ್ಕನ್ನು ಕೊಡು್ಸ' ಅಲ್ಲಾಹನ ಸಂಪ್ರೀತಿಯನ್ನು 


ದೇವತ್ವದ ಅಧಿಕಾರಗಳನ್ನೆಲ್ಲ ಆ ಮಹಾಪುರುಪರಿಗೆ ಕೊಟ್ಟು ಬಿಟ್ಟಿದ್ದೇನೆಂದೂ, ಇನ್ನು ಮುಂದೆ ನಿಮ್ಮ ಕೆಲಸಗಳನ್ನೆಲ್ಲ ಇವರು 
ಮಾಡುವರೆಂದೂ ಅಲ್ಲಾಹನು ಹೇಳಿರುವಂತಹ ದಿವ್ಯಗ್ರಂಥವೇನಾದರೂ ಇವರ ಬಳಿ ಇದೆಯೇ? 

: 55. ಮೇಲಿನ ಸೂಕ್ತದಲ್ಲಿ ಮಾನವನ ಅಜ್ಞಾನ ಮೂರ್ಬತನೆ ಮತ್ತು ಕೃತಪ್ಲುತೆಯನ್ನು ಖಂಡಿಸಲಾಗಿತ್ತು. ಈ ಸೂಕ್ತದಲ್ಲಿ 
ಅವನ ಅಲ್ಪತನವನ್ನು ಖಂಡಿಸಲಾಗಿದೆ. ಈ ಅಲ್ಪಮಠಿಗೆ ಈ ಲೋಕದಲ್ಲಿ ಒಂದಿಷ್ಟು ಸಂಪತ್ತು, ಬಲ ಅಥವಾ ಗೌರವ ಸಿಕ್ಕಿ 
ಬಿಟ್ಟೊಡನೆ ಇವೆಲ್ಲ ದೇವದತ್ತವಾದವುಗಳೆಂದು ಇವರಿಗೆ ನೆನಪಿರುವುದಿಲ್ಲ. ಅಹಂಭಾವಿಯಾಗಿ, ನನಗೆ ಸಿಕ್ಕಿರುವುದೆಲ್ಲ ಬೇರಾರಿಗೂ 
ದೊರೆತಿಲ್ಲವೆನ್ನುತ್ತಾನೆ. ಈ ತಪ್ಪುಧಾರಣೆಯಿಂದಾಗಿ ಆಹೆಂಕಾರದ ಮದ ತಲೆಗೆ ಅಡರಿ ಹೋಗಿ ಅಲ್ಲಾಹನನ್ನಾಗಲೀ ಜನರನ್ನಾಗಲಿ 
ಗಣನೆಗೇ ತೆಗೆದುಕೊಳ್ಳುವುದಿಲ್ಲ. ದೌರ್ಬಾಗೃವಶಾತ್‌ ಸುಸ್ಲಿತಿ ಹೊರಟು ಬಿಟ್ಟೊಡನೆ ಅವನು ಧೈರ್ಯಗೆಟ್ಟು ಹೋಗುತ್ತಾನೆ ಮತ್ತು 
ಹತಾಶನಾಗಿ ಬಿಡುತ್ತಾನೆ. 

56. ಅರ್ಥಾತ್‌- ಸತ್ಯನಿಷೇಧ ಮತ್ತು ಬಹುದೇವ ವಿಶ್ವಾಸಗಳಿಂದ ಮಾನವನ ಚಾರಿತ್ಯದ ಮೇಲೆ ಎಂತಹ 
ಪರಿಣಾಮವುಂಟಾಗುತ್ತದೆ ಮತ್ತು ಇದಕ್ಕೆ ತದ್ದಿರುದ್ದವಾಗಿ ಅಲ್ಲಾಹನ ಮೇಲಿನ ವಿಶ್ವಾಸದ ನೈತಿಕ ಪರಿಣಾಮಗಳೇನು ಎಂಬ 
ಪಾಠವನ್ನು ಸತ್ಕವಿಶ್ವಾಸಿಗಳು ಇದರಿಂದ ಪಡೆಯಬಹುದು. ಅಲ್ಲಾಹನ ಮೇಲೆ ಹೃತ್ಪೂರ್ವಕ ವಿಶ್ವಾಸವಿರಿಸುವವನು ಎಂದೆಂದಿಗೂ 
ಅಲ್ಲಾಹನನ್ನು ಮರೆತವರು ಬಿದ್ದಿರುವಂತಹ ಅಲ್ಪತನದಲ್ಲಿ ಬೀಳಲಾರನು. ಅವನಿಗೆ ಸಮೃದ್ಧಿಯಾಗಿ ಜೀವನಾಧಾರಗಳು ದೊರೆತರೂ 
ಅಹಂಕಾರ ಪಡದೆ ಕೃತಜ್ಞತೆ ತೋರುವನು. ಬಡತನ ಅಥವಾ ಉಪವಾಸ ಬೀಳುವಂತಹ ಗತಿ ಬಂದಾಗಲೂ ಸಹನೆಯಿಂದಿರುವನು. 
ಪ್ರಾಮಾಣಿಕತೆಯನ್ನೂ ಸ್ವಾಭಿಮಾನವನ್ನೂ ಕೈ ಬಿಡಲಾರನು. ಕೊನೆಯ ಘಳಿಗೆಯ ವರೆಗೂ ಅಲ್ಲಾಹನ ಅನುಗ್ರಹವನ್ನು 
ನಿರೀಕ್ಷಿಸುತ್ತಲೇ ಇರುವನು. ಈ ನೈತಿಕ ಉನ್ನತಿ ಯಾವನೇ ಭೌತಿಕವಾದಿಗಾಗಲಿ, ಬಹುದೇವ ವಿಶ್ವಾಸಿಗಾಗಲಿ ಸಿಗಲಾರದು. 

57. ಸಂಬಂಧಿಕನಿಗೂ ದರಿದ್ರನಿಗೂ ಪ್ರಯಾಣಿಕಿಗೂ ದಾನ ಕೊಡು ಎನ್ನಲಿಲ್ಲ. ಬದಲಾಗಿ ಇದು ಅವನ 
ಹಕ್ಕಾಗಿದ್ದು ಇದನ್ನು ಅವನಿಗೆ ಸಲ್ಲಿಸಲೇಬೇಕು ಎನ್ನಲಾಗಿದೆ. ಕೊಡುವಾಗ ಅವನ ಹಕ್ಕೆಂದೇ ತಿಳಿದುಕೊಂಡು ಕೊಡಬೇಕು. 
ಅವನಿಗೆ ಕೊಡುತ್ತಿರುವಾಗ ಇದು, ನೀನು ಅವನಿಗೆ ಮಾಡುತ್ತಿರುವ ಒಂದು ಉಪಕಾರವೆಂಬ ಭಾವನೆಯೂ ನಿನ್ನ ಮನಸ್ಸಿನಲ್ಲಿ 
ಬರಬಾರದು. ಸಂಪತ್ತಿನ ನೈಜ ಒಡೆಯನು ನಿನಗೆ ಹೆಚ್ಚು ಕೊಟ್ಟಿದ್ದರೆ ಹಾಗೂ ಇತರರಿಗೆ ಕಡಿಮೆ ಕೊಟ್ಟಿದ್ದರೆ ಈ 
ಹೆಚ್ಚಿನ ಸಂಪತ್ತು ಬೇರೆಯವರ ಹಕ್ಕಾಗಿದ್ದು ಇದನ್ನು ನಿನ್ನನ್ನು ಪರೀಕ್ಷಿಸಲಿಕ್ಕಾಗಿ ನಿನ್ನ ಕೈಯಲ್ಲಿ ಕೊಡಲಾಗಿದೆ ಮತ್ತು 

:| ನೀನು ಅವರ ಹಕ್ಕನ್ನು ಅರಿತು ಅವರಿಗೆ ಅದನ್ನು ಮುಟ್ಟಿಸುತ್ತಿಯೋ ಇಲ್ಲವೋ ಎಂದು ನಿನ್ನ ನೈಜ ಮಾಲಿಕನು ನೋಡ 


ಕಾ೦ಡ-21 


346 ಕುರ್‌ಆನ್‌ ವ್ಯಾಖ್ಯಾನ 


0 


ES NYT SAS SEIT‏ ند ال وم اکن 
ಈ ೨‏ وق LAE AMG ಯಿ‏ 2 الپ XE lias‏ 


ಯಸುವವರಿಗೆ ಈ ಕ್ರಮ مو2‎ ಮತ್ತು ಅವರೇ ಯಶಸ್ವಿಗಳಾಗುವವರು. ಜನರ ಸೊತ್ತಿನಲ್ಲಿ 

ಸೇರಿ ವೃದ್ಧಿಯಾಗಬೇಕೆಂದು ನೀವು ಕೊಡುವ ಬಡ್ಡಿಯು ಅಲ್ಲಾಹನ ಬಳಿ ವೃದ್ಧಿಸುವುದಿಲ್ಲ. ನೀವು 
ಅಲ್ಲಾಹನ ಸಂಪ್ರೀತಿ ಬಯಸಿಕೊಡುವ ರುಕಾತ್‌- ಇದನ್ನು ನೀಡುವವರೇ ವಾಸ್ತವದಲ್ಲಿ ತಮ್ಮ ಸಂಪತ್ತನ್ನು 
ವೃದ್ಧಿಸಿಕೊಳ್ಳುತ್ತಾರೆ.5 


ಬಯಸುತ್ತಾನೆಂಬ ಪ್ರಜ್ಞೆಯು ಸದಾ ನಿನ್ನ ಮನಸ್ಸಿನಲ್ಲಿರಬೇಕು. ಈ ದೇವಾದೇಶ ಮತ್ತು ಇದರ ನೈಜ ತಿರುಳಿನ ಬಗ್ಗೆ 
ಯಾರೇ ವಿವೇಚಿಸಿದರೂ ಅವನು ಪವಿತ್ರ ಕುರ್‌ಆನ್‌ ಮಾನವರ ನೈತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ನಿಶ್ಚಯಿಸಿ 
ಕೊಟ್ಟಿರುವ ಮಾರ್ಗಕ್ಕೆ ಒಂದು ಸ್ವತಂತ್ರ ಸಮಾಜ ಮತ್ತು ಒಂದು ಸ್ವತಂತ್ರ ಆರ್ಥಿಕತೆ (Free Economy) ಇರಬೇಕಾದುದು 
ಅತ್ಯಗತ್ಯ ಎಂಬುದನ್ನು ಮನಗಾಣದಿರಲಾರ. 

58. ದರಿದ್ರರ ಪ್ರಯಾಣಿಕರ ಮತ್ತು ಸಂಬಂಧಿಕರ ಹಕ್ಕನ್ನು ಸಂದಾಯ ಮಾಡುವುದರಿಂದ ಮಾತ್ರ ಯಶಸ್ಸು 
ಲಭಿಸುತ್ತದೆಂದು ಇದರ ಅರ್ಥವಲ್ಲ. ಮಾನವರ ಪೈಕಿ ಈ ಹಕ್ಕುಗಳನ್ನು ಗುರುತಿಸದ ಮತ್ತು ಸಂದಾಯ ಮಾಡದವರು 
ಯಶಸ್ಸು ಹೊಂದುವವರಲ್ಲವೆಂದೂ ನಿಷ್ಕಳಂಕ ದೇವ ಸಂಪ್ರೀತಿಗಾಗಿ ಈ ಹಕ್ಕುಗಳನ್ನು ತಿಳಿದು ಸಂದಾಯ ಮಾಡುವವರು 
ಮಾತ್ರ ಯಶಸ್ಸು ಹೊಂದುವವರೆಂದೂ ಹೇಳಲಾಗಿದೆ. 

59. ಇದು ಬಡ್ಡಿಯನ್ನು ಖಂಡಿಸಲು ಅವತೀರ್ಣಗೊಂಡ ಪ್ರಥಮ ಸೂಕ್ತವಾಗಿರುತ್ತದೆ. ಇದರಲ್ಲಿ. ನಾವು ಯಾರಿಗೆ 

| ಈ ಹೆಚ್ಚಿನ ಸಂಪತ್ತನ್ನು ಕೊಡುತ್ತೇವೋ ಅವರ ಸಂಪತ್ತು ವೃದ್ಧಿಯಾಗುವುದೆಂದು ಭಾವಿಸಿ ನೀವು ಬಡ್ಡಿ ಕೊಡುತ್ತೀರಿ. 
ಆದರೆ ವಾಸ್ತವದಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಬಡ್ಡಿಯಿಂದ ಸಂಪತ್ತು ವೃದ್ಧಿಯಾಗುವುದಿಲ್ಲ ಬದಲಾಗಿ ರುಕಾತ್‌ನಿಂದ 
ವೃದ್ಧಿಯಾಗುತ್ತದೆಂದು ಮಾತ್ರ ಇಲ್ಲಿ ಹೇಳಲಾಗಿರುತ್ತದೆ. ಮುಂದೆ ಮದೀನಾದಲ್ಲಿ ಬಡ್ಡಿಯು ನಿಪಿದ್ಧವೆಂಬ ಆಜ್ಞೆ 
ಅವತೀರ್ಣಗೊಂಡಾಗ- "ಅಲ್ಲಾಹನು ಬಡ್ಡಿಯನ್ನು ಅಳಿಸಿ ಬಿಡುತ್ತಾನೆ ಮತ್ತು ದಾನಧರ್ಮಗಳನ್ನು ವೃದ್ಧಿಸುತ್ತಾನೆ" ಎಂಬ 
ಆದೇಶ ಕೊಟ್ಟನು. (ಮುಂದಿನ ಆಜ್ಞೆಗಳನ್ನು ಆಲಿ ಇಮ್ರಾನ್‌ನ 130 ಮತ್ತು ಅಲ್‌ ಬಕರುದ 275ರಿಂದ 281ರ 
ವರೆಗಿನ ಸೂಕ್ತಗಳಲ್ಲಿ ನೋಡಿರಿ) ಈ ಸೂಕ್ತದಲ್ಲಿ ಬಡ್ಡಿಯನ್ನು ಲಘುವಾಗಿ ಖಂಡಿಸಿ ಮುಗಿಸಿದುದೂ, ಅನಂತರ ಅನೇಕ 
ವರ್ಷಗಳ ತರುವಾಯ ಅದರ ನಿಷೇಧವನ್ನು ಘೋಷಿಸಿದುದೂ ಪವಿತ್ರ ಕುರ್‌ಆನಿನ ಒಂದು ವಿಶಿಷ್ಟ ಯುಕ್ತಿಯನ್ನಾಧರಿಸಿದೆ. 
ಯಾವುದನ್ನು ಸ್ವಲ್ಪ ಸಮಯದ ಬಳಿಕ ನಿಷೇಧಿಸಬೇಕಾಗಿದೆಯೋ ಅದಕ್ಕಾಗಿ ಮೊದಲೇ ಮನಸ್ಸುಗಳನ್ನು ಸಿದ್ಧಗೊಳಿಸಲಾ 
ರಂಭಿಸುವುದು ಪವಿತ್ರ ಕುರ್‌ಆನಿನ ಒಂದು ವಿಶಿಷ್ಟ ವಿಧಾನ. ಮದ್ಯದ ವಿಷಯದಲ್ಲಿಯೂ ಪ್ರಥಮತಃ ಅದೊಂದು ಶುದ್ಧ 
ಆಹಾರವಲ್ಲವೆಂದೂ (ಅನ್ನಹ್ನ್‌ 67ನೆಯ ಸೂಕ್ತ) ಅನಂತರ ಅದರ ದೋಷವು ಅದರಿಂದ ಸಿಗುವ ಪ್ರಯೋಜನಕ್ಕಿಂತ 
ಹೆಚ್ಚಿದೆ ಎಂದೂ (ಅಲ್‌ಬಕರಃ 219ನೆಯ ಸೂಕ್ತ) ತರುವಾಯ ಅಮಲೇರಿರುವ ಸಮಯದಲ್ಲಿ ನಮಾರು್‌ನ ಬಳಿ ಸುಳಿಯ 
ಬೇಡಿರೆಂದೂ (ಅನ್ನಿಸಾ 43ನೆಯ ಸೂಕ್ತ) ಇದಾದ ಬಳಿಕ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆಯೆಂದೂ ಸಾರಲಾಯಿತು. 
ಅದೇ ರೀತಿಯಲ್ಲಿ ಇಲ್ಲಿ ಬಡ್ಡಿಯ ವಿಷಯದಲ್ಲಿ ಇದು ಸಂಪತ್ತನ್ನು ಹೆಚ್ಚಿಸುವಂತಹದಲ್ಲ. ನಿಜವಾದ ಹೆಚ್ಚಳ ರುಕಾಶ್‌ನಿಂದ 
ಆಗುತ್ತದೆಯೆಂದು ಮಾತ್ರ ಹೇಳಿ ನಿಲ್ಲಿಸಿ ಬಿಡಲಾಯಿತು. ಇದರ ನಂತರ ಚಕ್ರಬಡ್ಡಿಯನ್ನು ನಿಷೇಧಿಸಲಾಯಿತು. (ಆಲಿ 
ಇಮ್ರಾನ್‌ 130ನೆಯ ಸೂಕ್ತ) ಕಟ್ಟಕಡೆಗೆ ಬಡ್ಡಿಯನ್ನೇ ಸಂಪೂರ್ಣ ನಿಷಿದ್ದವೆಂದು ತೀರ್ಮಾನಿಸಿ ಬಿಡಲಾಯಿತು. (ಅಲ್‌ 
ಬಕರಃ- 275ನೆಯ ಸೂಕ್ತ) 

60. ಈ ವೃದ್ಧಿಗೆ ಮಿಶಿಯೇನೂ ಇಲ್ಲ. ಸಂಕಲ್ಪವು ಎಷ್ಟು ಶುದ್ಧವೂ, ನಿಷ್ಯಳೆಂಕವೂ ಆಗಿರುವುದೋ ಎಷ್ಟು ಭಾವಶುದ್ದಿ 
ಯಿಂದ, ತಾಗ ಬುದ್ದಿಯಿಂದ ಉನ್ನತ ಮಟ್ಟದ ದೇವ ಸಂಪ್ರೀತಿ ಬಯಸುತ್ತಾ ದೇವಮಾರ್ಗದಲ್ಲಿ ಸಂಪತ್ತನ್ನು ವ್ಯಯಿಸ 
ಲಾಗುವುದೋ ಅದೇ ಮಟ್ಟದಲ್ಲಿ ಹೆಚ್ಚೆಚ್ಚು ಪ್ರತಿಫಲ ಸಿಗುವುದು. 


ಕಾಂಡ-21 


30. ಆರ್ರೂಮ್‌ 347 


3 ارک ینا تر با من م ہے‎ 310 
۰ OPTS TESS TOTES 
کے‎ pa ಡಿ ಲಿ وج‎ ter ١ ಧಂ ಹೆ po 
& CRAG SASL G IS شی سی‎ 5 
é 
> » ہو‎ ೫3% ಸ سیر و سر دو رج‎ 
[gS 24 WE G GH 0000 یی‎ 1 
ہر رو سے چو سے وسر ھ چھ ت2 2ھ‎ py 
#5 ES ین‎ s G1 ak ان‎ 29 Hl NPE! 
po کی کے سم‎ Du ರ್‌ 2ھ اھ‎ 
SSNS SET SE من‎ HENLE Tha Jes 
(40-45) ಅಲ್ಲಾಹನೇ! ನಿಮ್ಮನ್ನು ಸೃಷ್ಟಿಸಿದವನು ತರುವಾಯ ನಿಮಗೆ ಜೀವನಾಧಾರ ನೀಡಿದವನು 
ಅನಂತರ ಅವನು ನಿಮಗೆ ಮರಣ ಕೊಡುತ್ತಾನೆ ಮತ್ತೆ ಅವನು ನಿಮ್ಮನ್ನು ಜೀವಂತಗೊಳಿಸುವನು. 
ನೀವು ಮಾಡಿಕೊಂಡಿರುವ ಭಾಗೀದಾರರಲ್ಲಿ ಯಾರಾದರೂ ಈ ಕಾರ್ಯಗಳ ಪೈಕಿ ಯಾವುದನ್ನಾದರೂ 
ಮಾಡುವವರಿದ್ದಾರೆಯೇ?9 ಇವರು ಮಾಡುತ್ತಿರುವ ಶಿರ್ಕ್‌ (ದೇವ ಸಹಭಾಗಿತ್ವ)ನಿಂದ ಅವನು ಪರಮ 
ಪಾವನನೂ ಅತ್ಯುನ್ನತನೂ ಆಗಿರುತ್ತಾನೆ. ಜನರ ಸ್ವಂತ ಕೈಗಳ ದುಡಿಮೆಯಿಂದ ನೆಲ ಜಲಗಳಲ್ಲಿ تمیق‎ 
ಯುಂಟಾಗಿ ಬಿಟ್ಟಿದೆ. ಇದು ಜನರಿಗೆ ಅವರ ಕೆಲವು ಕರ್ಮಗಳ ಸವಿಯನ್ನುಣಿಸಲಿಕ್ಕಾಗಿಯೂ ಅವರು 
ಮರಳಲೂಬಹುದೆಂಬ ನಿರೀಕ್ಸೆಯಿಂದಲೂ (ಆಗಿದೆ). ಸಂದೇಶವಾಹಕರೇ, ಭೂಮಿಯಲ್ಲಿ ಸಂಚರಿಸಿ, 


ಹಿಂದೆ ಗತಿಸಿ ಹೋದವರ ಅಂತಿಮ ಪರಿಣಾಮವೇನಾಗಿದೆ ಎಂಬುದನ್ನು ನೋಡಿರಿ ಎಂದು ಅವರೊಡನೆ 
ಹೇಳಿರಿ. ಅವರಲ್ಲಿ ಹೆಚ್ಚಿನವರು ಬಹುದೇವಾರಾಧಕರಾಗಿದ್ದರು.5 ಆದುದರಿಂದ ನಿವಾರಣೆಯಾಗುವ ಯಾವ 


61. ಇಲ್ಲಿ ಪುನಃ ಸತ್ಯನಿಷೇಧಿಗಳಿಗೂ, ಬಹುದೇವ ವಿಶ್ವಾಸಿಗಳಿಗೂ ಮನದಟ್ಟು ಮಾಡಿಕೊಡಲಿಕ್ಕಾಗಿ ವಾಕ್ಸರಣಿಯು 
ಏಕದೇವ ವಿಶ್ವಾಸ ಮತ್ತು ಪರಲೋಕ ವಿಶ್ವಾಸದ ಕಡೆಗೆ ತಿರುಗುತ್ತದೆ. 

62. ಅರ್ಥಾತ್‌- ಭೂಮಿಯಲ್ಲಿ ನಿಮ್ಮ ಜೀವನಾಧಾರಕ್ಕಾಗಿ ಬೇಕಾದಷ್ಟು ಸಾಧನಾನುಕೂಲತಗಳನ್ನು ಒದಗಿಸಿದನು. 
ಸಂಪತ್ತಿನ ಚಲಾವಣೆಯ ವ್ಯವಸ್ಥೆಯ ಮೂಲಕ ಪ್ರತಿಯೊಬ್ಬನಿಗೂ ಏನಾದರೂ ಪಾಲು ಸಿಗುವಂತೆ ಏರ್ಪಾಡು ಮಾಡಿದನು. 

63. ಅರ್ಥಾತ್‌- ನೀವು ಮಾಡಿಕೊಂಡಿರುವ ದೇವರುಗಳ ಪೈಕಿ ಯಾವುದೂ ಸೃಷ್ಟಿಸುವಂತಹದಲ್ಲ. ಜೀವನಾಧಾರ 
ಕೊಡುವಂತಹದಲ್ಲ, ಜೀವನ ಮತ್ತು ಮರಣ ಅದರ ಕೈಯಲ್ಲಿಲ್ಲ. ಸತ್ತ ಬಳಿಕ ಯಾರನ್ನೂ ಮರಳಿ ಜೀವಂತಗೊಳಿಸುವ 
ಶಕ್ತಿಯನ್ನೂ ಹೊಂದಿಲ್ಲ. ಹೀಗಿರುವಾಗ ನೀವು ಇವುಗಳನ್ನು ಯಾವ ಪುರುಷಾರ್ಥಕ್ಕಾಗಿ ದೇವರನ್ನಾಗಿ ಮಾಡಿಕೊಂಡಿದ್ದೀರಿ? 

64. ಇದು ಪುನಃ ರೋಮ್‌ ಮತ್ತು ಇರಾನ್‌ಗಳ ನಡುವೆ ಬುಗಿಲೆದ್ದಿದ್ದ ಯುದ್ಧದ ಕಡೆಗೆ ಸೂಚನೆ. ಅದು ಸಂಪೂರ್ಣ 
ಮಧ್ಯಪೂರ್ವವನ್ನು ಆವರಿಸಿತ್ತು "ಜನರ ಸ್ವಂತ ಕೈಗಳ ದುಡಿಮೆ" ಎಂದರೆ ಬಹುದೇವ ವಿಶ್ವಾಸ ಅಥವಾ ಭೌತಿಕವಾದವನ್ನು 
ಸ್ವೀಕರಿಸುವುದರಿಂದಲೂ, ಪರಲೋಕ ವಿಶ್ವಾಸವನ್ನು ಕಡೆಗಣಿಸುವುದರಿಂದಲೂ ಅನಿವಾರ್ಯವಾಗಿ ಮಾನವನಲ್ಲಿ ಕೆಂಡು ಬರು 
ವಂತಹ ದುರಾಚಾರ, ಅಕ್ರಮ, ಅತ್ಯಾಚಾರಗಳು. "ಅವರು ಮರಳಲೂ ಬಹುದು” ಎಂಬುದರ ತಾತ್ಪರ್ಯವೇನೆಂದರೆ- 
ಅಲ್ಲಾಹನು ಮಾನವರಿಗೆ ಪರಲೋಕದ ಶಿಕ್ಸೆಗಿಂತ ಮುಂಚೆ ಈ ಲೋಕದಲ್ಲೇ ಅವರ ಸಂಪೂರ್ಣ ಕರ್ಮಗಳಿಗಲ್ಲದಿದ್ದರೂ 
ಕೆಲವು ದುಷ್ಕರ್ಮಗಳ ದುಷ್ಪಲವನ್ನು ತೋರಿಸುತ್ತಾನೆ. ಅವರು ವಾಸ್ತವಿಕತೆಯನ್ನು ತಿಳಿಯುವಂತೆಯೂ ತಮ್ಮ ವಿಚಾರಗಳ 
ತಪ್ಪನ್ನು ಅರಿತುಕೊಂಡು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳು ಮಾನವರ ಮುಂದೆ ಸಾರುತ್ತ ಬಂದಿದ್ದ ಸದ್ವಿಚಾರಗಳನ್ನು 
ಸ್ವೀಕರಿಸುವಂತೆಯೂ ಆಗಲಿಕ್ಕಾಗಿ ಹೀಗೆ ಮಾಡಲಾಗುತ್ತದೆ. ಇವುಗಳನ್ನು ಸ್ವೀಕರಿಸದೆ ಮಾನವ ಕರ್ಮಗಳನ್ನು ಸರಿಯಾದ 
ಬುನಾದಿಯಲ್ಲಿ ನಿಲ್ಲಿಸಲು ಬೇರಾವ ಮಾರ್ಗವೂ ಇಲ್ಲ. ಈ ವಿಷೆಯವು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸ 
ಲ್ಪಟ್ಟಿದೆ. (ಉದಾ: ಸೂರಃ ಅತ್ತೌಬಃ-126, ಅರ್ರಲ್‌ದ್‌-31, ಅಸ್ಪಜ್ಞಃ-21, ಅತ್ತೂರ್‌-47) 

65. ಅಂದರೆ ರೋಮ್‌ ಮತ್ತು ಇರಾನ್‌ಗಳ ನಡುವೆ ನಡೆದ ವಿನಾಶಕಾರೀ ಯುದ್ಧ ಇಂದಿನ ಹೊಸ ದುರಂತವೇನೂ 
ಅಲ್ಲ.. ಇತಿಹಾಸವು ಅದೆಷ್ಟೋ ಮಹಾ ಮಹಾ ಜನಾಂಗಗಳ ವಿನಾಶದ ದಾಖಲೆಗಳಿಂದ ತುಂಬಿದೆ. ಆ ಎಲ್ಲ ಜನಾಂಗಗಳನ್ನು 


ಕಾ೦ಡ-21 


348 ಕುರ್‌ಆನ್‌ ವ್ಯಾಖ್ಯಾನ 


سر ز( سوسر . سے وسر ےہ ہے A‏ و ے سی BN‏ 
یی اللہ بر SSS ESAS‏ کیل BL‏ 


کے ۔ 


7 


PS TEE TSS STN PR] 


CE Sh SG SY I FG AES 
ಸಾಧ್ಯತೆಯೂ ಅಲ್ಲಾಹನ ಕಡೆಯಿಂದ ಇಲ್ಲದಿರುವಂತಹ ಆ ದಿನವು ಬರುವುದಕ್ಕೆ ಮುಂಚಿತವಾಗಿ ನಿಮ್ಮ 
ಮುಖವನ್ನು ಈ ಸತ್ಯಧರ್ಮದ ಕಡೆಗೆ ಸ್ತಿರವಾಗಿರಿಸಿಕೊಳ್ಳಿರಿ. ಅಂದು ಜನರು ಸಿಡಿದು ಪರಸ್ಪರ 
ಬೇರ್ಪಡುವರು. ಯಾರು ಸತ್ಯವನ್ನು ನಿಷೇಧಿಸುವನೋ ಅವನ ನಿಷೇಧದ ಅಪರಾಧ ಅವನ ಮೇಲೆಯೇ 
ಇದೆ.” ಸತ್ಕರ್ಮವೆಸಗಿದವರು ತಮಗಾಗಿಯೇ (ಯಶಸ್ಸಿನ ಮಾರ್ಗವನ್ನು) ಸುಗಮಗೊಳಿಸುತ್ತಿದ್ದಾರೆ. (ಇದು) 
ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಯರ್ಮವೆಸಗಿದವರಿಗೂ ಅಲ್ಲಾಹನು ತನ್ನ ಅನುಗ್ರಹದಿಂದ ಸತ್ಸಲ 
ನೀಡುವಂತಾಗಲು. ನಿಶ್ಚಯವಾಗಿಯೂ ಅವನು ಸತ್ಯನಿಷೇಧಿಗಳನ್ನು ಮೆಚ್ಚುವುದಿಲ್ಲ. 

(46-47) ಸುವಾರ್ತೆ ನೀಡಲು," ನಿಮಗೆ ತನ್ನ ಕೃಪೆಯನ್ನು ಒದಗಿಸಲು, ನಾವೆಗಳು ಅವನ ಆಜ್ಞೆಯಿಂದ 
ಚೆಲಿಸುತ್ತಿರಲು ನೀವು ಅವನ ಅನುಗ್ರಹವನ್ನು ಅರಸಲು” ಮತ್ತು ಅವನಿಗೆ ಕೃತಜ್ಞರಾಗಿರಲು ಅವನು ಮಾರುತ 
ಗಳನ್ನು ಕಳುಹಿಸುವುದು ಅವನ ನಿದರ್ಶನಗಳಲ್ಲಾಗಿದೆ. ನಾವು ನಿಮಗಿಂತ ಮುಂಚೆ ಸಂದೇಶವಾಹಕರನ್ನು ಅವರ 
ಜನಾಂಗದ ಕಡೆಗೆ ರವಾನಿಸಿದೆವು ಮತ್ತು ಅವರು ಅವರ ಮುಂದೆ ಸುವ್ಯಕ್ತ ನಿದರ್ಶನಗಳನ್ನು ತಂದರು.” 


ಯಾವ ಕೆಡುಕುಗಳು ನಾಶ ಮಾಡಿದುವೋ ಅವುಗಳ ಮೂಲ ಶಿರ್ಕ್‌(ಬಹುದೇವಾರಾಧನೆ) ಮಾತ್ರವಾಗಿತ್ತು. ಇಂತಹ ಬಹುದೇವಾ 
ರಾಧನೆಯನ್ನೇ ವರ್ಜಿಸಿರೆಂದು ಇಂದು ನಿಮ್ಮೊಡನೆ ಹೇಳಲಾಗುತ್ತಿದೆ. 

66. ಅಂದರೆ ಸ್ವತಃ ಅಲ್ಲಾಹನೂ ಅದನ್ನು ನಿವಾರಿಸುವುದಿಲ್ಲ, ಅದನ್ನು ನಿವಾರಿಸುವಂತಹ ಉಪಾಯಗಳನ್ನು ಹೂಡಲು 
ಇತರರಿಗೂ ಅವಕಾಶ ನೀಡುವುದಿಲ್ಲ. 

67. ಇದೊಂದು ಸಮಗ್ರ ಮಾತಾಗಿದ್ದು, ಸತ್ಯನಿಷೇಧಿಗೆ ಅವನ ಸತ್ಯನಿಷೇಧದಿಂದಾಗಿ ಉಂಟಾಗಬಹುದಾದಂತಹ ಎಲ್ಲ 
ಕೇಡುಗಳನ್ನು ಇದು ಆವರಿಸಿಕೊಳ್ಳುತ್ತದೆ. ಕೇಡುಗಳ ಸಂಪೂರ್ಣ ಪಟ್ಟಿಯೂ ಇಷ್ಟು ಸಮಗ್ರವಾಗಿರಲಾರದು. 

68. ಅರ್ಥಾತ್‌- ಕೃಪಾವೃಷ್ಟಿಯ ಸುವಾರ್ತೆ ಕೊಡಲಿಕ್ಕಾಗಿ. | 

69. ಇದು ನೌಕಾ ಯಾನಕ್ಕೆ ಸಹಾಯಕವಾಗುವಂತಹೆ ಇನ್ನೊಂದು ವಿಧದ ಮಾರುತಗಳ ಪ್ರಸ್ತಾಪವಾಗಿದೆ. ಪ್ರಾಚೀನ 
ಕಾಲದ ಹಾಯಿದೋಣಿಗಳ ಜಲ ಪ್ರಯಾಣ ಹೆಚ್ಚಾಗಿ ಅನುಕೂಲಕರ ಮಾರುತಗಳನ್ನು ಹೊಂದಿತ್ತು. ಪ್ರತಿಕೂಲ ಮಾರುತಗಳು 
ಅವರಿಗೆ ವಿನಾಶ ಸೂಚಕವಾಗಿರುತ್ತಿದ್ದುವು. ಆದುದರಿಂದ ಮಳೆ ತರುವಂತಹ ಮಾರುತಗಳ ಅನಂತರ ಈ ಮಾರುತಗಳನ್ನು 
ಒಂದು ವಿಶಿಷ್ಟ ಅನುಗ್ರಹದ ರೂಪದಲ್ಲಿ ಪ್ರಸ್ತಾಪಿಸಲಾಗಿದೆ. 

70. ಅರ್ಥಾತ್‌- ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡಲು. 

7). ಅರ್ಥಾತ್‌- ಒಂದು ವಿಧದ ನಿದರ್ಶನಗಳು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹಬ್ಬಿರುವ೦ತಹವುಗಳು. ಇವುಗಳನ್ನು ಮಾನವನು 
ಕಣ ಕಣವೂ ಇದಿರುಗೊಳ್ಳುತ್ತಿರುತ್ತಾನೆ. ಇವುಗಳಲ್ಲಿ ಮೇಲಿನ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವ ಮಾರುತಗಳ ಚೆಲನೆಯ ವ್ಯವಸ್ಥೆಯು 
ಒಂದು. ಎರಡನೆಯ ವಿಧದ ನಿದರ್ಶನಗಳೆಂದರೆ, ಪ್ರವಾದಿಗಳು ಮುಆ್‌ಜಿರಾತ್‌(ಪವಾಡ)ಗಳ ರೂಪದಲ್ಲಿ, ದೇವವಾಣಿಯ 


ಕಾಂಡ-21 


30. ಅರ್ರೂಮ್‌ 349 


سس کے وس سو دی ہے ہھ > > ೫5 ed‏ 
LM WALI ELE SR Go‏ 
Pe : > py 7‏ 2 2 
KA UIE ES Ay‏ کٹ SASL‏ 
ہی سا صعے [a‏ > 2 . ےہ سے سے سو 1 - سر ہے 2 
EL SNE‏ من ps ES 4 SUE qs‏ 
وم سوصحصمو+“۔ سے 7 و سس عو ہےہ ہر سو نی ون یج 
EES A‏ اتا رن ME SAL ASE‏ 

ರ ಛಂ ؛ ےم وھ‎ Poe NNT A» کہرےی‎ 
EME I MSS HN 6A 
سے‎ eT =A Eup Ns EN 
ED NSLS ES FSAI GNESI 
ತೆರುವಾಯ ಅಪರಾಧವೆಸಗಿದವರ” ವಿರುದ್ಧ ನಾವು ಪ್ರತೀಕಾರ ತೀರಿಸಿದೆವು, ಸತ್ಯವಿಶ್ವಾಸಿಗಳಿಗೆ ಸಹಾಯ 
ಮಾಡುವುದು ನಮ್ಮ ಹೊಣೆಯಾಗಿತ್ತು. 

(48-53) ಮಾರುತಗಳನ್ನು ಕಳುಹಿಸುವವನು ಅಲ್ಲಾಹನೇ ಆಗಿರುತ್ತಾನೆ. ಅವು ಮೋಡಗಳನ್ನು 
ಎತ್ತುತ್ತವೆ. ಅನಂತರ ಅವನು ತಾನಿಚ್ಛಿಸುವಂತೆ ಮೋಡಗಳನ್ನು ಆಕಾಶದಲ್ಲಿ ಹರಡುತ್ತಾನೆ. ಅವುಗಳನ್ನು 
ವಿಭಾಗಗಳಾಗಿ ಹಂಚುತ್ತಾನೆ. ಆ ಬಳಿಕ ಮಳೆ ಹನಿಗಳು ಮೋಡದಿಂದ ತೊಟ್ಟಿಕ್ಕುತ್ತ ಸಾಗುವುದನ್ನು 
ತಾವು ನೋಡುತ್ತೀರಿ. ಈ ಮಳೆಯನ್ನು ಅವನು ತನ್ನ ದಾಸರಲ್ಲಿ ತನಗಿಷ್ಟ ಬಂದವರ ಮೇಲೆ ಸುರಿಸಿದಾಗ 
ಅವರು ಒಮ್ಮೆಲೇ ಆನಂದ ತುಂದಿಲರಾಗುತ್ತಾರೆ. ವಸ್ತುತಃ ಅದರ ಅವತರಣಕ್ಕಿಂತ' ಮುಂಚೆ ಅವರು 
ನಿರಾಶರಾಗತೊಡಗಿದ್ದರು. ಅಲ್ಲಾಹನ ಕೃಪೆಯ ಪರಿಣಾಮವನ್ನು ನೋಡಿರಿ. ಸತ್ತು ಬಿದ್ದಿದ್ದ ನೆಲವನ್ನು 
ಅವನು ಹೇಗೆ ಜೀವಂತಗೊಳಿಸಿ ಎಬ್ಬಿಸುತ್ತಾನೆ. ನಿಶ್ಚಯವಾಗಿಯೂ ಅವನು ಮೃತರನ್ನು ಜೀವಂತಗೊಳಿಸು 
ವವನು ಮತ್ತು ಸಕಲ ವಿಷಯಗಳ ಸಾಮರ್ಥ್ಯವೃಳ್ಳವನು. ಅವರು ತಮ್ಮ ಹೊಲಗಳನ್ನು ಹಳದಿಯಾಗಿ 


ರೂಪದಲ್ಲಿ, ತಮ್ಮ. ಅಸಾಧಾರಣ ಪರಿಶುದ್ದ ಚಾರಿತ್ಯದ ರೂಪದಲ್ಲಿ ಮತ್ತು ಮಾನವ ಸಮಾಜದಲ್ಲಿ ತಮ್ಮ ಜ್ವಲಂತ ಪ್ರಭಾವಗಳ 
ರೂಪದಲ್ಲಿ ತಂದವುಗಳು. ಇವೆರಡೂ ವಿಧದ ನಿದರ್ಶನಗಳು ಒಂದೇ ವಾಸ್ತವಿಕತೆಯ ಕಡೆಗೆ ಬೊಟ್ಟು ಮಾಡುತ್ತವೆ. ಅದೇನೆಂದರೆ, 
ಪ್ರವಾದಿಗಳು ಕೊಡುತ್ತಿರುವ ತೌಹೀದ್‌ನ ಬೋಧನೆಯೇ ಸತ್ಯವಾಗಿದೆ. ಅವುಗಳಲ್ಲಿ ಪ್ರತಿಯೊಂದು ನಿದರ್ಶನವು ಇನ್ನೊಂದನ್ನು 
ಸಮರ್ಥಿಸುತ್ತದೆ. ವಿಶ್ವದ ನಿದರ್ಶನಗಳು ಪ್ರವಾದಿಗಳ ಹೇಳಿಕೆಗಳ ಪರವಾಗಿ ಸಾಕ್ಸಿ ಹೇಳುತ್ತವೆ. ಪ್ರವಾದಿಗಳು ತಂದಿರುವ 
ನಿದರ್ಶನಗಳು ವಿಶ್ವ ನಿದರ್ಶನಗಳು ಬೊಟ್ಟು ಮಾಡುವ ವಾಸ್ತವಿಕತೆಗಳನ್ನು ಅನಾವರಣಗೊಳಿಸುತ್ತವೆ. 

72. ಅರ್ಥಾತ್‌- ಇವೆರಡೂ ನಿದರ್ಶನಗಳ ಬಗೆಗೆ ಕುರುಡರಾಗಿ ಏಕದೇವ ವಿಶ್ವಾಸವನ್ನು ನಿರಾಕರಿಸುವುದರಲ್ಲೇ ಸ್ಥಿರವಾಗಿ 
ದ್ಹವರು ಮತ್ತು ಅಲ್ಲಾಹನ ವಿರುದ್ಧ ಬಂಡಾಯವೇಳುತ್ತಲೇ ಸಾಗಿದವರು. 

73. ಇಲ್ಲಿ ಪ್ರವಾದಿತ್ವ ಮತ್ತು ಮಳೆಯನ್ನು ಬೆನ್ನು ಬೆನ್ನಿಗೇ ಪ್ರಸ್ತಾಪಿಸಿರುವ ಶೈಲಿಯಲ್ಲಿ ಇರುವ ಒಂದು ಸ್ವಾರಸ್ಕಕರ 
ಸೂಚನೆ ಏನೆಂದರೆ, ಮಾನವನ ಭೌತಿಕ ಜೀವನಕ್ಕೆ ಮಳೆಯು ಅನುಗ್ರಹವಾಗಿರುವಂತೆಯೇ ಪ್ರವಾದಿಯ ಆಗಮನವು ಅವನ 
ನೈತಿಕ ಜೀವನಕ್ಕೆ ಅನುಗ್ರಹವಾಗಿರುತ್ತದೆ. ಆಕಾಶದಿಂದ ಬೀಳುವ ಮಳೆಯಿಂದ ಸತ್ತು ಬಿದ್ದಿದ್ದ ಭೂಮಿಯು ಹೇಗೆ ಹಠಾತ್ತನೆ 
ಜೀವಂತವಾಗಿ ಏಳುವುದೋ, ಪೈರುಪಚ್ಛೆಗಳು ನಳನಳಿಸುವುವೋ ಅದೇ ರೀತಿ ದಿವ್ಯವಾಣಿಯ ಅವತೀರ್ಣವು ನೈಶಿಕವಾಗಿಯೂ, 
ಆಧ್ಯಾತ್ಮಿಕವಾಗಿಯೂ ಪಾಳು ಬಿದ್ದಿದ್ದ ಜಗತ್ತನ್ನು ಜೀವಂತಗೊಳಿಸುತ್ತದೆ. ಅದರಲ್ಲಿ ಸದ್ಗುಣಗಳ ಮತ್ತು ಸತ್ಕರ್ಮಗಳ 
ಸುಂದರ ತೋಟವು ನಳನಳಿಸಲಾರಂಭಿಸುತ್ತದೆ. ಅಲ್ಲಾಹನ ಕಡೆಯಿಂದ ಈ ಅನುಗ್ರಹವು ಬಂದಾಗ ಸತ್ಯನಿಷೇಧಿಗಳು 
UU 


ಕಾಂಡ-21 


350 ಕುರ್‌ಆನ್‌ ವ್ಯಾಖ್ಯಾನ 


5 SANA SG CEE 4 bs AL GIS 
os Cul ದೆಹ سی 7 26 لوا‎ 


fd 
2 PE a ಸಲ مت الا صہ پر ںا نکیا قب‎ 
۴ یحم ین‎ ea ۵ من وین پایڑتا فھ شیلمون‎ MAS ان‎ 
۸ 
کی 5 ضُع‎ 2 Fe oS ಎ3 
$ WES GAA LEB a 
ಕಾಣುವಂತಹ ಒಂದು وکا‎ ನಾವು ಕಳುಹಿಸಿಬಿಟ್ಟರೆ ಆಗ ಅವರು : 2ر‎ ಬಿಡುತ್ತಾರೆ.” 
(ಪೈಗಂಬರರೇ) ನೀವು ಮೃತರಿಗೆ ಕೇಳಿಸಲಾರಿರಿ,” ಬೆನ್ನು ತಿರುಗಿಸಿ ನಡೆಯುತ್ತಿರುವ ಕಿವುಡರಿಗೂ ನೀವು 
ಕೇಳಿಸಲಾರಿರಿ ಮತ್ತು ನೀವು ಕುರುಡರನ್ನು ಅವರ ಪಥಭ್ರಷ್ಟತೆಯಿಂದ ಮುಕ್ತಗೊಳಿಸಿ ಅವರಿಗೆ ಸನ್ಮಾರ್ಗ 
ದರ್ಶನ ಮಾಡಲಾರಿರಿ.* ನೀವು ನಮ್ಮ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸುವ ಹಾಗೂ ವಿಡೇಯರಾಗು 
ವವರಿಗೆ ಮಾತ್ರ ಕೇಳಿಸಬಲ್ಲಿರಿ. 
(54-57) ದುರ್ಬಲಾವಸ್ಥೆಯಿಂದ ನಿಮ್ಮ ಜನನದ ಆರಂಭವನ್ನು ಮಾಡಿದವನು ಅಲ್ಲಾಹನೇ ತಾನೆ. ಈ 
ದುರ್ಬಲಾವಸ್ಥೆಯ ತರುವಾಯ ಅವನು ನಿಮಗೆ ಶಕ್ತಿ ಪ್ರದಾನ ಮಾಡಿದನು. ಈ ಶಕ್ತಿಯ ನಂತರ ನಿಮ್ಮನ್ನು 


ಕೃತಪ್ಲುತೆ ತೋರುವುದು ಅವರ ದುರದೃಷ್ಟ. ಇದನ್ನು ಅನುಗ್ರಹದ ಸುವಾರ್ತೆಯೆಂದು ಭಾವಿಸುವುದನ್ನು ಬಿಟ್ಟು ಅವರು, 
ಇದು ತಮ್ಮ ಮಟ್ಟಿಗೆ ಮೃತ್ಯು ಸಂದೇಶವೆಂದು ತಿಳಿಯುತ್ತಾರೆ. 

74. ಅರ್ಥಾತ್‌- ಅನುಗ್ರಹದ ಮಳೆಯ ಬಳಿಕ ಹೊಲಗದ್ದೆಗಳು ಸಸ್ಮಶ್ಯಾಮಲಗೊಂಡಾಗೆ ಆ ಹಸಿರು ಬೆಳೆಯನ್ನು ಸುಟ್ಟು 
ಹಾಕಿಬಿಡುವಂತಹ ಅತ್ಯಂತ ಶೀತ ಅಥವಾ ಬಿಸಿಗಾಳಿ ಬೀಸಿ ಬಿಟ್ಟರೆ. 

75. ಅರ್ಥಾತ್‌- ಅವರು ಮತ್ತೆ ಅಲ್ಲಾಹನನ್ನು ಶಪಿಸತೊಡಗುತ್ತಾರೆ. ಅವನೆಂತಹ ಸಂಕಷ್ಟಗಳನ್ನು ನಮ್ಮ ಮೇಲೆ 
ಎರಗಿಸಿಬಿಟ್ಟನೆಂದು ಅವನ ಮೇಲೆ ಅಪವಾದ ಹೊರಿಸುತ್ತಾರೆ. ವಸ್ತುತಃ ಅಲ್ಲಾಹನು ಅವರ ಮೇಲೆ ಅನುಗ್ರಹಗಳ 
ಮಳೆಗರೆದಿದ್ದಾಗ ಅವರು ಕೃತಜ್ಞತೆ ತೋರುವುದರ ಬದಲು ಅದಕ್ಕೆ ಕೃತಪ್ಲುತೆ ತೋರಿದ್ದರು. ಇಲ್ಲಿ ಇನ್ನೊಂದು ವಿಷಯದ 
ಕಡೆಗೆ ಅರ್ಥಗರ್ಭಿತ ಸೂಚನೆಯಿದೆ. ಅದೇನೆಂದರೆ, ದೇವ ಸಂದೇಶವಾಹಕರು ಅನುಗ್ರಹದ ಸಂದೇಶವನ್ನು ತರುವಾಗ 
ಜನರು ಅವರ ಮಾತು ಕೇಳದೆ ಧಿಕ್ಕರಿಸಿ ಬಿಡುತ್ತಾರೆ. ಅವರ ಸತ್ಯ ನಿಷೇಧದ ಶಿಕ್ಸೆಯ ರೂಪದಲ್ಲಿ ಅಲ್ಲಾಹನು ಅವರ 
ಮೇಲೆ ಅಕ್ರಮಿ ಹಾಗೂ ಕ್ರೂರಿಗಳನ್ನು ಹೇರಿದಾಗ ಅವರು ಜನರನ್ನು ಅಕ್ರಮ, ಅತ್ಕಾಚಾರಗಳ ಗಾಣದಲ್ಲಿ ಹಿಂಡುತ್ತಾರೆ 
ಮತ್ತು ಮಾನವತೆಯ ಸತ್ಕವನ್ನು ಧ್ವಂಸಗೊಳಿಸುತ್ತಾರೆ. ಆಗ ಅದೇ ಜನರು ಅಲ್ಲಾಹನನ್ನು ಬಯ್ಯಲಾರಂಭಿಸುತ್ತಾರೆ. ' ಅಯ್ಕೋ 
ಇದೆಂತಹ ಅಕ್ರಮಭರಿತ ಲೋಕವನ್ನು ಮಾಡಿ ಬಿಟ್ಟನಪ್ಪಾ! ಎನ್ನುತ್ತಾರೆ. 

76. ಇಲ್ಲಿ 'ಮೃತರು' ಎಂದರೆ ಅಂತಃಕರಣವು ಮೃತ ಹೊಂದಿದವರು, ನೈಶಿಕತೆಯ ಜೀವ ಕಳೆಯೂ ಉಳಿದಿರದವರು. 
ಮನುಷ್ಯನು ಸತ್ಕವನ್ನು ತಿಳಿಯುವ ಮತ್ತು ಅದನ್ನು ಸ್ವೀಕರಿಸುವಂತೆ ಮಾಡುವ ಅರ್ಹತೆಯನ್ನೇ ನಾಶ ಮಾಡುವಂತಹ 
ಸೃಚಿತ್ರದಾಸ್ಯ ಹಠ ಮತ್ತು ಮೊಂಡುತನವನ್ನು ಹೊಂದಿದವರು. 

77. ಕಿವುಡರೆಂದರೆ- ಎಲ್ಲವನ್ನೂ ಕೇಳಿಯೂ ಏನೂ ಕೇಳದಂತಹ ಬೀಗವನ್ನು ತಮ್ಮ ಹೃದಯಗಳಿಗೆ ಜಡಿದುಕೊಂಡವರು. 
ಇಂತಹವರು ಸತ್ಯಾಹ್ವಾನ ತಮ್ಮ ಕಿವಿಗೆ ಬೀಳಲೇ ಬಾರದೆಂಬ ಪ್ರಯತ್ನವನ್ನೂ ಮಾಡಿದರೆ ಮತ್ತು ಧರ್ಮ ಪ್ರಚಾರಕನು ಕಣ್ಣಿಗೆ 
ಬಿದ್ದೊಡನೆ ಓಟಕ್ಕೀಳತೊಡಗಿದರೆ, ಯಾರಾದರೂ ಅವರ ಕಿವಿಗೆ ಬೀಳಿಸುವುದೇನನ್ನು ಮತ್ತು ಹೇಗೆ? 

78. ಅರ್ಥಾತ್‌ - ಕುರುಡರ ಕೈ ಹಿಡಿದು ಜೀವಮಾನವಿಡೀ ಸನ್ಮಾರ್ಗದಲ್ಲಿ ನಡೆಸುತ್ತಿರುವುದಂತು ಪ್ರವಾದಿಯ ಕೆಲಸವಲ್ಲ. 
ಅವರು ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾತ್ರ ಮಾಡಬಲ್ಲರು. ಅಂತರ್‌ ದೃಷ್ಟಿಯೇ ಒಡೆದು ಹೋದವರಿಗೆ ಹಾಗೂ 
ಪ್ರವಾದಿಯು ತೋರಿಸಲು ಪ್ರಯತ್ನಿಸುತ್ತಿರುವ ದಾರಿಯೇ ಕಾಣದವರಿಗೆ ಮಾರ್ಗದರ್ಶನ ಮಾಡುವುದು ಪ್ರವಾದಿಯ ಕೆಲಸವಲ್ಲ. 


ಕಾಂಡ-21 


30. ' ಅರ್ರೂಮ್‌ 351 


قب یل ما کال" و مو جح ہش ಹ‏ 
PENAL RIC GLE‏ نع 7 GM‏ 
کت رت جو لم wy‏ < 


ಲ್‌) Vs ba Ps‏ ھت AE‏ ال 


ಅಶಕ್ತ ಹಾಗೂ ವೃದ್ಧರನ್ನಾಗಿ ಮಾಡಿದನು. ಅವನು ತಾನಿಚ್ಛಿಸಿದುದನ್ನು ಸೃಷ್ಟಿಸುತ್ತಾನೆ” ಮತ್ತು ಅವನು 
ಸರ್ವಜ್ಞನೂ ಸರ್ವ ಸಮರ್ಥನೂ ಆಗಿರುತ್ತಾನೆ. ಆ ಘಳಿಗೆ ಬಂದಾಗ" ಅಪರಾಧಿಗಳು ನಾವು ಒಂದು 
ಘಳಿಗೆಗಿಂತ ಹೆಚ್ಚು ಕಾಲ ತಂಗಿರಲಿಲ್ಲವೆಂದು ಆಣೆ ಹಾಕುತ್ತ ಹೇಳುವರು." ಅವರು ಲೌಕಿಕ ಜೀವನದಲ್ಲಿ 
ಹೀಗೆಯೇ ಮೋಸ ಹೋಗುತ್ತಿದ್ದರು." ಆದರೆ ಜ್ಞಾನ ಹಾಗೂ ಸತ್ಕವಿಶ್ವಾಸವನ್ನು ಹೊಂದಿದವರು "ದೇವ 
ದಾಖಲೆಯ ಪ್ರಕಾರ ನೀವು ಪುನರುತ್ನಾನ ದಿನದ ವರೆಗೂ ಬಿದ್ದುಕೊಂಡಿದ್ದಿರಿ. ಇದು ಅದೇ ಪುನರುತ್ನಾನ ದಿನ. 
ಆದರೆ ನೀವು ತಿಳಿದಿರಲಿಲ್ಲ" ಎಂದು ಹೇಳುವರು. ಅಂತೂ ಅದು ಅಕ್ರಮಿಗಳಿಗೆ ಅವರ ನೆಪವೇನೂ ಫಲ 
ಕೊಡದ ದಿನವಾಗಿರುವುದು ಮತ್ತು ಅವರೊಡನೆ ಕ್ಷಮಾಯಾಚನೆ ಮಾಡಲಿಕ್ಕೂ ಹೇಳಲಾಗದು. 


79. ಅರ್ಥಾತ್‌- ಬಾಲ್ಕ ಯೌವನ, ಮುಪ್ಪು ಈ ಎಲ್ಲ ಅವಸ್ಥೆಗಳೂ ಅವನಿಂದಲೇ ಸೃಷ್ಟಿಸಲ್ಪಟ್ಟಿರುತ್ತವೆ. ಅವನು 
ನಿಶ್ಚಯಿಸಿರುವ ವಿಧಿಯಂತೆ ತನಗಿಷ್ಟ ಬಂದವರನ್ನು ದುರ್ಬಲನನ್ನಾಗಿಯೂ, ಬಲಶಾಲಿಗಳನ್ನಾಗಿಯೂ ಮಾಡುತ್ತಾನೆ. ತನಗಿಷ್ಟವಿಲ್ಲ 
ದವರನ್ನು ಬಾಲ್ಕದಿಂದ ಯೌವನಾವಸ್ಥೆ ತಲಪಲು ಬಿಡುವುದಿಲ್ಲ. ಯೌವನಾವಸ್ಥೆಯಲ್ಲಿಯೇ ಮೃತ್ಸುವಶನನ್ನಾಗಿ ಮಾಡುತ್ತಾನೆ. 
ತನಗಿಷ್ಟ ಬಂದವರಿಗೆ ದೀರ್ಫಾಯುಸ್ಸನ್ನು ನೀಡಿಯೂ ಆರೋಗ್ಯಶಾಲಿಯನ್ನಾಗಿಡುತ್ತಾನೆ. ಶೋಭಾಯಮಾನ ಯೌವನವನ್ನು 
ಕೊಟ್ಟು ತರುವಾಯ ಮುಪ್ಪನ್ನು ನೀಡಿ ಜಗತ್ತು ಅವನನ್ನು ಕಂಡು ಪಾಠ ಕಲಿಯುವಂತೆ ಹೊರಳಾಡಿಸಿ ಬಿಡುತ್ತಾನೆ. ಮಾನವನು 
ಸ್ವತಃ ಎಷ್ಟೇ ಅಹಂಕಾರದಿಂದಿರಲಿ ಅಲ್ಲಾಹನ ಮಹಿಮೆಯ ಮುಂದೆ ಅವನು ಎಷ್ಟು ದುರ್ಬಲನಾಗಿರುತ್ತಾನೆಂದರೆ, ಅಲ್ಲಾಹನು 
ಅವನನ್ನು ಯಾವ ಅವಸ್ಥೆಗೆ ಒಳಪಡಿಸಿದರೂ, ಅವನು ಆದನ್ನು ಯಾವ ಉಪಾಯದಿಂದಲೂ ಬದಲಾಯಿಸಲು ಶಕ್ತನಲ್ಲ. 

80. ಅರ್ಥಾತ್‌- ಬರಲಿದೆ ಎಂದು ತಿಳಿಸಲಾಗುತ್ತಿರುವ ಪುನರುತ್ನಾನ ದಿನ. 

81. ಅರ್ಥಾತ್‌- ಮರಣದ ಸಮಯದಿಂದ ಪುನರುತ್ಣಾನದ ಆ ಘೌಳಿಗೆಯವರೆಗೆ. ಇವೆರಡು ಘಳಿಗೆಗಳ ನಡುವೆ ಹತ್ತಿಪ್ಪತ್ತು 
ಸಾವಿರ ವರ್ಷಗಳೇ ಕಳೆದಿರಲಿ- ಅವರು ತಾವು ಕೆಲವೇ ತಾಸುಗಳ ಮುಂಚೆ ಮಲಗಿದ್ದೆವೆಂದೂ ಈಗ ಹಠಾತ್ತನೆ ಒಂದು ಅವಘಡವು 
ತಮ್ಮನ್ನು ನಿದ್ದೆಯಿಂದ ಎಬ್ಬಿಸಿತೆಂದೂ ಭಾವಿಸುವರು. 

82. ಅರ್ಥಾತ್‌ - ಇಂತಹ ತಪ್ಪು ಊಹೆಗಳನ್ನೇ ಅವರು ಭೂಲೋಕದಲ್ಲೂ ಇರಿಸಿಕೊಂಡಿದ್ದರು. ಅಲ್ಲೂ ಅವರು 
ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವ ಶಕ್ತಿಯಿಂದ ವಂಚಿತರಾಗಿದ್ದರು. ಆದುದರಿಂದಲೇ ಯಾವ ಪರಲೋಕವೂ ಇಲ್ಲ, ಸತ್ತ 
ಬಳಿಕ ಜೀವನವೇ ಇಲ್ಲ ಮತ್ತು ಯಾವ ದೇವನ ಮುಂದೆಯೂ ಹಾಜರಾಗಿ ಅವನಿಗೆ ಲೆಕ್ಕಾಚಾರ ಕೊಡಬೇಕಾಗಿಲ್ಲ ಎಂದು 
ಹೇಳುತ್ತಿದ್ದರು. 

83. ಇದನ್ನು "ಅವರೊಡನೆ ತಮ್ಮ ಪ್ರಭುವನ್ನು ಮೆಚ್ಚಿಸಿಕೊಳ್ಳಿರೆಂದು ಅಪೇಕ್ಸಿಸಲಾಗದು”" ಎಂದೂ ಅನುವಾದಿಸಬಹುದು. 
ಏಕೆಂದರೆ, ಪಶ್ಚಾತ್ತಾಪ, ಸತ್ಮವಿಶ್ವಾಸ, ಸದಾಚಾರಗಳ ಕಡೆಗೆ ಮರಳುವ ಎಲ್ಲ ಅವಕಾಶಗಳನ್ನೂ ಅವರು ಕಳೆದುಕೊಂಡಿರುವರು. 
ಪರೀಕ್ಷಾವಧಿ ಮುಗಿದು ಫಲಿತಾಂಶ ಹೊರಡುವ ಘಳಿಗೆ ಬಂದು ಬಿಟ್ಟಿದೆ. 


ಕಾಂಡ-21 


352 ಕುರ್‌ಆನ್‌ ವ್ಯಾಖ್ಯಾನ 


0 


سی 


DAS SS CAST NE AEE من‎ 
BOTTA SAE PEN TT 


ہے سر وسر و سر سے سے ہے سے pS‏ 
BOSSI SILLS EASY &‏ 


(58-60) ನಾವು ಈ ಕುರ್‌ಆನಿನಲ್ಲಿ ಜನರಿಗೆ ನಾನಾ ವಿಧವಾಗಿ ಬೋಧಿಸಿದ್ದೇವೆ. ನೀವು ಎಂತಹ 
ನಿದರ್ಶನಗಳನ್ನೇ ತಂದರೂ ಸತ್ಯನಿಷೇಧಿಗಳು ನೀವು ಮಿಥ್ಯದಲ್ಲಿ ಇರುವಿರೆಂದೇ ಹೇಳುವರು. ಹೀಗೆ 
ಅಲ್ಲಾಹ್‌ ಅಜ್ಞಾನಿಗಳ ಹೃದಯಗಳಿಗೆ ಮುದ್ರೆಯೊತ್ತಿಬಿಡುತ್ತಾನೆ. ಆದುದರಿಂದ (ಫೈಗಂಬರರೇ) ತಾಳ್ಮೆ 
ವಹಿಸಿರಿ. ಖಂಡಿತವಾಗಿಯೂ ಅಲ್ಲಾಹನ ವಾಗ್ದಾನ ಸತ್ಯವಾದುದು. ನಂಬಿಕೆ ಇರಿಸದ ಜನರು ಎಷ್ಟು 
ಮಾತ್ರಕ್ಕೂ ನಿಮ್ಮನ್ನು ಲಘುವಾಗಿ ಕಾಣದಿರಲಿ.* 


84. ಮೇಲಿನ 47ನೆಯ ಸೂಕ್ತದಲ್ಲಿ ಗತಿಸಿರುವ ವಾಗ್ದಾನದ ಕಡೆಗೆ ಸೂಚನೆ. ಅಲ್ಲಿ ಅಲ್ಲಾಹನು ತನ್ನ ಕ್ರಮವನ್ನು 
ವಿವರಿಸಿರುತ್ತಾನೆ. ಅದಾವುದೆಂದರೆ- ದೇವಸಂದೇಶವಾಹಕರು ತಂದ ಸುವ್ಯಕ್ತ ಆದೇಶಗಳನ್ನು ಸುಳ್ಳಾಗಿಸುವ, ಲೇವಡಿ ಮಾಡುವ 
ಮತ್ತು ಹಟಮಾರಿತನಬೊಂದಿಗೆ ಅವುಗಳನ್ನು ವಿರೋಧಿಸಿದಂತಹ ಅಪರಾಧಿಗಳ ವಿರುದ್ಧ ಅಲ್ಲಾಹ್‌ ಖಂಡಿತವಾಗಿಯೂ ಪ್ರತೀಕಾರ 
ಪಡೆಯುವನು. ಸತ್ಯವಿಶ್ವಾಸಿಗಳಿಗೆ ಸಹಾಯ ಮಾಡುವುದು ಅಲ್ಲಾಹನ ಬಾಧ್ಯತೆಯಾಗಿದೆ. 

85. ಅರ್ಥಾತ್‌- ನೀವು ಗುಲ್ಲು ಗಲಾಟೆಗಳನ್ನು ಕೇಳಿ ಹೆದರಿ ಬಿಡುತ್ತೀರಿ, ಅವರು ಹೊರಿಸುವ ಸುಳ್ಳಾರೋಪ 
ಗಳಿಂದಾಗಿ ನೀವು ಗಾಬರಿಗೊಂಡಿರುತ್ತೀರಿ, ಅವರ ವ್ಯಂಗ್ಯ, ಲೇವಡಿ ಚುಚ್ಚುಮಾತುಗಳಿಂದಾಗಿ ನೀವು ಧೈರ್ಯಗೆಟ್ಟಿರುತ್ತೀರಿ, 
ಅವರ ಬೆದರಿಕೆಯ ಮಾತುಗಳಿಂದ, ಶಕ್ತಿ ಪ್ರದರ್ಶನಗಳಿಂದ, ಅಕ್ರಮ ಮತ್ತು ಅತ್ಕಾಚಾರಗಳಿಂದ ನೀವು ಭೀತರಾಗಿದ್ದೀರಿ. 
ಅವರು ಒಡ್ಡುವ ಆಶೆ ಆಮಿಷಗಳಿಂದ ನೀವು ಜಾರಿ ಬಿಡುತ್ತೀರಿ ಅಥವಾ ಜನಾಂಗ ಹಿತದ ಹೆಸರಿನಿಂದ ಅವರು 
ಮಾಡುತ್ತಿರುವ ಬಿನ್ನಹಗಳ ಆಧಾರದಲ್ಲಿ ನೀವು ಅವರೊಡನೆ ಸಂಧಾನಕ್ಕೆ ಸಿದ್ಧರಾಗುತ್ತೀರಿ ಎಂಬಂತಹ ದೌರ್ಬಲ್ಯಗಳು 
ನಿಮ್ಮಲ್ಲಿದೆಯೆಂದು ನಿಮ್ಮ ಶತ್ರುಗಳು ಭಾವಿಸದಿರಲಿ. ನೀವು ನಿಮ್ಮ ಉದ್ದೇಶದ ಪ್ರಜ್ಞೆಯಲ್ಲಿ ತುಂಬಾ ಜಾಗೃತವಾಗಿರು 
ವವರು, ಭರವಸೆ ಮತ್ತು ಸತ್ಯವಿಶ್ವಾಸದಲ್ಲಿ ನೀವು ಬಹಳ ಪರಿಪಕ್ಕ ಹೊಂದಿದವರು, ನಿರ್ಧಾರದಲ್ಲಿ ದೃಢಚಿತ್ತರಾಗಿರು 
ಪವರು, ಚಾರಿತ್ಯ್ಯದ ದೃಷ್ಟಿಯಿಂದ ಯಾವ ಬೆದರಿಕೆಗೂ ಮಣಿಯದಷ್ಟು ಪ್ರಬಲರಾಗಿರುವವರು, ಯಾವ ಬೆಲೆಗೂ ಖರೀದಿಸಲಾಗ 
ದವರು, ಯಾಪ ಮೋಸಕ್ಕೂ ಬಲಿಯಾಗದವರು, ಯಾವ ಅಪಾಯ, ಗಂಡಾಂತರ, ಕಷ್ಟನಷ್ಟದಿಂದಲೂ ತಮ್ಮ ಮಾರ್ಗದಿಂದ 
ಕೂದಲೆಳೆಯಷ್ಟು ಸರಿಸಲಾಗದವರು ಮತ್ತು ಧರ್ಮದ ವಿಷಯದಲ್ಲಿ ಯಾವ ಚೌಕಾಸಿಗೂ ಸಿದ್ಧರಾಗದವರೆಂದು ಅವರಿಗೆ 
ಖಚಿತವಾಗಿ ತಿಳಿಯುವಂತಾಗಬೇಕು. ಅಪ್ರತಿಮ ವಾಕ್‌ಶೈಲಿಯಿರು ವಂತಹ ದೇವವಾಣಿಯು ಈ ಕಿರುನುಡಿಯಲ್ಲಿ "ನಂಬಿಕೆ 
ಇರಿಸದ ಜನರು ಎಷ್ಟು ಮಾತ್ರಕ್ಕೂ ನಿಮ್ಮನ್ನು ಲಘುವಾಗಿ ಕಾಣದಿರಲಿ" ಎಂದು ಸಂಕ್ಟೇಪಿಸಿದೆ. 


ಕಾಂಡ-21 


31. ಲುಕ್ಕಾನ್‌ 3583 


ಪರಿಚಯ - 

ಹೆಸರು 

ಈ ಅಧ್ಯಾಯದ ಎರಡನೇ ರುಕೂಲ್‌ನಲ್ಲಿ ಯುಕ್ತಿವಂತ ಲುಕ್ಕಾನರು ತಮ್ಮ ಮಗನಿಗೆ ಕೊಟ್ಟ ಉಪದೇಶಗಳು 
ಉಲ್ಲೇಖವಾಗಿವೆ. ಆದ್ದರಿಂದ ಇದಕ್ಕೆ "ಲುಕ್ಕಾನ್‌' ಎಂದು ಹೆಸರಿಡಲಾಗಿದೆ. 
ಅವತೀರ್ಣ ಕಾಲ 

ಇದರ ವಿಷಯಗಳನ್ನು ಪರಿಶೀಲಿಸಿದಾಗ ಇದು ಇಸ್ಲಾಮೊ ಆಂದೋಲನವನ್ನು ತಡೆಯಲಿಕ್ಕೂ ಅದನ್ನು ಹತ್ತಿಕ್ಕಲಿಕ್ಕೂ 
ಒತ್ತಡ ಬಲಾತ್ಕಾರಗಳು ಆರಂಭವಾಗಿದ್ದರೂ ವಿರೋಧದ ಈ ಬಿರುಗಾಳಿ ಇನ್ನೂ ಉಗ್ರರೂಪ ತಾಳೆದಂತಹ ಕಾಲದಲ್ಲಿ 
ಅವತೀರ್ಣಗೊಂಡಿತ್ತೆಂದು ಭಾಸವಾಗುತ್ತದೆ. ಇದನ್ನು 14 ಮತ್ತು 15ನೆಯ ಸೂಕ್ತಗಳು ಸೂಚಿಸುತ್ತದೆ. ಅಲ್ಲಿ ಹೊಸತಾಗಿ 
ಮುಸ್ಲಿಮರಾಗಿದ್ದ ತರುಣರೊಡನೆ- "ಅಲ್ಲಾಹನ ಹಕ್ಕುಗಳೆ ಬಳಿಕ ಮಾತಾಪಿತರ ಹಕ್ಕುಗಳು ಅತಿ ಹೆಚ್ಚಿನ ಮಹತ್ವ 
ಹೊಂದಿವೆಯಾದರೂ ಅವರು ನಿಮ್ಮನ್ನು ಬಹುದೇವವಿಶ್ವಾಸೀ ಮತಕ್ಕೆ ಮರಳಬೇಕೆಂದು ಒತ್ತಾಯಪಡಿಸಿದರೆ ಅವರ ಈ 
ಮಾತನ್ನು ಎಷ್ಟು ಮಾತ್ರಕ್ಕೂ ಪಾಲಿಸಬಾರದು” ಎಂದು ಹೇಳಲಾಗಿದೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಜನರಿಗೆ ಶಿರ್ಕ್‌ನ(ದೇವ ಸಹಭಾಗಿತ್ವದ) ಅಸಂಬದ್ಧತೆ ಹಾಗೂ ಅನೌಚಿತ್ಮ ಮತ್ತು ತೌಹೀದ್‌ನ 
(ಏಕದೇವ ವಿಶ್ವಾಸದ) ಸತ್ಯತೆ ಹಾಗೂ ಔಚಿತ್ಮಗಳನ್ನು ತಿಳಿಯ ಹೇಳುತ್ತ ಪೂರ್ವಿಕರ ಅಂಧಾನುಕರಣೆಯನ್ನು ತೃಜಿಸಿರೆಂದೂ 
ಪ್ರವಾದಿ ಮುಹಮ್ಮದ್‌ರು(ಸ) ಸರ್ವಲೋಕ ಪಾಲಕನ ಕಡೆಯಿಂದ ಮುಂದಿರಿಸುತ್ತಿರುವ ಶಿಕ್ಷಣವನ್ನು ಬಿಚ್ಚು ಮನಸ್ಸಿನಿಂದ 
ಪರಿಶೀಲಿಸಿರೆಂದೂ ವಿಶ್ವದ ಎಲ್ಲ ಕಡೆಗಳಲ್ಲೂ ಅವರ ಸ್ವಂತ ಅಸ್ತಿತ್ವದಲ್ಲೂ ಈ ಸತ್ಯಕ್ಕೆ ಸುಸ್ಪಷ್ಟ موم‎ ನೀಡುವ 
ಎಂತೆಂತಹ ನಿದರ್ಶನಗಳಿವೆ ಎಂಬುದನ್ನು ಕಣ್ತೆರೆದು ನೋಡಿರೆಂದೂ ಕರೆ ನೀಡಲಾಗಿದೆ. 

ಇದೇ ನಿಟ್ಟಿನಲ್ಲಿ- ಇದು ಈ ಜಗತ್ತಿನಲ್ಲಿ ಅಥವಾ ಸ್ವತಃ ಅರಬ್‌ ದೇಶದಲ್ಲಿ ಮೊದಲ ಬಾರಿಗೆ ಎದ್ದಿರುವ 
ಹೊಸ ಧ್ವನಿಯೇನೂ ಅಲ್ಲ. ಹಿಂದೆಯೂ ہلت‎ ಬುದ್ದಿ, ಯುಕ್ತಿ, ವಿವೇಕಾದಿಗಳನ್ನು ಹೊಂದಿದ್ದವರು ಹ. 
ಮುಹಮ್ಮದ್‌ರು(ಸ) ಹೇಳುತ್ತಿರುವ ಮಾತುಗಳನ್ನೇ ಹೇಳುತ್ತಿದ್ದರು. ನಿಮ್ಮ ಈ ದೇಶದಲ್ಲೇ ಲುಕ್ಕಾನ್‌ ಎಂಬೋರ್ವ 
ಯುಕ್ತಿವಂತ ಗತಿಸಿದ್ದಾರೆ. ಅವರ ಯುಕ್ತಿ ಮತ್ತು ಸುಜ್ಞಾನದ ಕಥೆಗಳು ನಿಮ್ಮಲ್ಲಿ ಪ್ರಸಿದ್ಧವಾಗಿವೆ. ಅವರ ಯುಕ್ತಿ 
ಮತ್ತು ಧೀಮಂತಿಕೆಯನ್ನು ನೀವು ಸ್ವತಃ ಒಪ್ಪಿಕೊಳ್ಳುತ್ತೀರಿ. ಅವರು ಎಂತಹ ವಿಶ್ವಾಸ ಮತ್ತು ಎಂತಹ ಸದಾಚಾರಗಳನ್ನು 
ಬೋಧಿಸುತ್ತಾರೆಂಬುದನ್ನೂ ನೋಡಿಕೊಳ್ಳಿರಿ ಎಂದು ಹೇಳಲಾಗಿದೆ. 


34 ಕುರ್‌ಆನ್‌ ವ್ಯಾಖ್ಯಾನ 


2727 


CINK ALLSS pr 5 ای‎ 258 
ETI A EN وھ‎ ESD ES LD ون‎ 
ES NSLS ايك‎ 3 ಖಿಲ 


. (ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-34 ರುಕೂಲ್‌ಗಳು-4 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) ಅಲಿಫ್‌ ಲಾಮ್ಮಿಮ್‌. ಇವು ಯುಕ್ತಿಪೂರ್ಣ ಗ್ರಂಥದ ಸೂಕ್ತಗಳು.! ಸದ್ಭಕ್ತರಿಗೆ ಮಾರ್ಗ 
ದರ್ಶನವೂ ಅನುಗ್ರಹವೂ ಆಗಿವೆ. ಇವರು ನಮಾರುನ್ನು ಸಂಸ್ಥಾಪಿಸುವವರು ರುಕಾತ್‌ ಕೊಡುವವರು ಮತ್ತು, 


ಪರಲೋಕದ ಮೇಲೆ ವಿಶ್ವಾಸವಿರಿಸುವವರಾಗಿದ್ದಾರೆ.3 ಇವರೇ ತಮ್ಮ ಪ್ರಭುವಿನ ಕಡೆಯಿಂದ ಸನ್ಮಾರ್ಗ 


ಆ 
ದಲ್ಲಿದ್ದಾರೆ ಮತ್ತು ಇವರೇ ಯಶಸ್ಸು ಗಳಿಸುವವರಾಗಿದ್ದಾರೆ.* 


1. ಅರ್ಥಾತ್‌- ಯುಕ್ತಿಯಿಂದ ತುಂಬಿರುವ ಗ್ರಂಥದ ಸೂಕ್ತಗಳು. ಅದರ ಪ್ರತಿಯೊಂದು ನುಡಿಯೂ ಯುಕ್ತಿಪೂರ್ಣವಾಗಿದೆ. 

2. ಅರ್ಥಾತ್‌- ಈ ಸೂಕ್ತಗಳು ಸತ್ಯಮಾರ್ಗವನ್ನು ತೋರಿಸಿ ಕೊಡುವವುಗಳಾಗಿರುತ್ತವೆ ಮತ್ತು ಅಲ್ಲಾಹನ ಕಡೆಯಿಂದ 
ಅನುಗ್ರಹವಾಗಿ ಬಂದಿವೆ. ಆದರೆ ಸತ್ಸ್ಕರ್ಮದ ಮಾರ್ಗವನ್ನು ಅನುಸರಿಸುವವರು ಮತ್ತು ಒಳಿತನ್ನು ಅರಸುತ್ತಲಿರುವವರು ಮಾತ್ರ 
ಈ ಅನುಗ್ರಹ ಮತ್ತು ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯುತ್ತಾರೆ. ಇನ್ನು ದುಷ್ಟರು ಮತ್ತು ಕಿಡಿಗೇಡಿಗಳು ಈ 
ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯಲಾರರು. ಅವರು ಆ ಅನುಗ್ರಹದಲ್ಲಿ ಪಾಲನ್ನು ಪಡೆಯಲಾರರು. 

3. ಮೊದಲು 'ಸದ್ಭಕ್ತರು' ಎಂಬ ಸಾಮಾನ್ಯ ಪದವನ್ನು ಪ್ರಯೋಗಿಸುವ ಮೂಲಕ, ಅವರು ಈ ಗ್ರಂಥವು ತಡೆಯುವ 
ಎಲ್ಲ ಕೇಡುಗಳಿಂದ ದೂರವಿರುವವರು ಮತ್ತು ಈ ಗ್ರಂಥವು ಆದೇಶಿಸುವ ಎಲ್ಲ ಸತ್ಯರ್ಮಗಳನ್ನೆಸಗುವವರಾಗಿದ್ದಾರೆ ಎಂಬುದರ 
ಕಡೆಗೆ ಸೂಚನೆ ನೀಡಲಾಗಿದೆ. ಆ ಬಳಿಕ ಆ 'ಸದ್ಭಕ್ತರ' ಮೂರು ಪ್ರಮುಖ ಗುಣಗಳನ್ನು ಪ್ರಸ್ತಾಪಿಸಲಾಗಿದೆ. ಉಳಿದೆಲ್ಲ ಒಳಿತುಗಳು 
ಈ ಮೂರು ವಸ್ತುಗಳನ್ನೇ ಅವಲಂಬಿಸಿವೆ ಎಂಬುದನ್ನು ವ್ಯಕ್ತಪಡಿಸುವುದೇ ಇದರ ಉದ್ದೇಶ. ಅವರು ನಮಾರು್‌ ಸಂಸ್ಥಾಪಿಸುತ್ತಾರೆ. 
ಇದರಿಂದ ಪರಿಪೂರ್ಣ ದೇವಭಕ್ತಿ ಮತ್ತು ದೇವಭಯದ ಅಭ್ಯಾಸವಾಗಿ ಬಿಡುತ್ತದೆ. ಅವರು ರುಕಾತ್‌ ಕೊಡುತ್ತಾರೆ. ಇದರಿಂದ 
ತ್ಯಾಗ ಮನೋಭಾವವುಂಟಾಗುತ್ತದೆ. ಲೌಕಿಕ ಸಂಪತ್ತಿನ ಮೋಹ ತೊಲಗುತ್ತದೆ. ದೇವ ಸಂಪ್ರೀತಿ ಪ್ರಾಪ್ತಿಯ ಆಕಾಂಕ್ಸೆ ಉದ್ಭವ 
ವಾಗುತ್ತದೆ. ಅವರು ಪರಲೋಕದ ಮೇಲೆ ವಿಶ್ವಾಸ ಮತ್ತು ಭರವಸೆಯನ್ನಿಡುತ್ತಾರೆ. ಇದರಿಂದ ಅವರಲ್ಲಿ ಹೊಣೆಗಾರಿಕೆ ಮತ್ತು 
ಉತ್ತರದಾಯಿತ್ವದ ಭಾವ ಉದ್ಭವವಾಗುತ್ತದೆ. ಈ ಮೂರೂ ಗುಣ ವಿಶೇಷಗಳು ಚಿತ್ತದೊಳಗೆ ಒಂದು ಸಂಪೂರ್ಣ ವೈಚಾರಿಕ 
ಮತ್ತು ನೈತಿಕ ಪ್ರವೃತ್ತಿಯನ್ನುಂಟು ಮಾಡುತ್ತವೆ. ಇದರಿಂದಾಗಿ ಅವರು ಸದಾ ಸತ್ಸರ್ಮಗಳನ್ನೇ ಎಸಗುತ್ತಿರುತ್ತಾರೆ. 

4. ಹೆ. ಮುಹಮ್ಮದ್‌ರೂಸು ಅವರ ಧರ್ಮಾಹ್ವಾನವನ್ನು ಸ್ವೀಕರಿಸುವವರೂ ತಮ್ಮ ಜೀವಮಾನವನ್ನೇ ಹಾಳು ಮಾಡುತ್ತಿ 
ದ್ಲಾರೆಂದು ಮಕ್ಕಾದ ಸತ್ಕನಿಷೇಧಿಗಳು ಭಾವಿಸುತ್ತಿದ್ದರು ಮತ್ತು ಬಹಿರಂಗವಾಗಿ ಹೇಳುತ್ತಲೂ ಇದ್ದರು. ಆದುದರಿಂದ ವಾಸ್ತವದಲ್ಲಿ 
ಯಶಸ್ಥಿಗಳು ಇವರೇ ಎಂದೂ, ಈ ಮಾರ್ಗವನ್ನನುಸರಿಸಲು ನಿರಾಕರಿಸುವವರೇ ಯಶಸ್ಸಿನಿಂದ ವಂಚಿತೆರಾಗುವವರೆಂದೂ 


ಕಾಂಡೆ-21 


31. ಲುಕ್ಕಾನ್‌ 35 


> : کی مرا 7 سھ 7 س یہ 
ML SLIT SS aS Pd AH‏ 


ಕ್ರಾ 
57 ER مو ی۴ ےھ او ےت‎ 7 ಸ 
CAS RE ds AL FE مین نک اذا‎ EF 
(6-9) ಜನರಲ್ಲಿ ಒಬ್ಬನು ಜನರನ್ನು ಅಲ್ಲಾಹನ ಮಾರ್ಗದಿಂದ ಜ್ಞಾನ ರಹಿತವಾಗಿ ದಾರಿ 


ಗೆಡಿಸಲಿಕ್ಕಾಗಿ' ಮತ್ತು ಈ ಮಾರ್ಗದ ಕಡೆಗಿರುವ ಕರೆಯನ್ನು ತೆಮಾಷೆಯಲ್ಲಿ ಹಾರಿಸಿಬಿಡಲಿಕ್ಕಾಗಿ? 
ಮನಮೋಹಕ ವಾಣಿಯನ್ನು? ಖರೀದಿಸಿ ತರುತ್ತಾನೆ. ಇಂತಹವರಿಗೆ ಬಹಳ ಅಪಮಾನಕರ ಯಾತನೆ 


ಬಹಳಷ್ಟು ಒತ್ತು ಕೊಟ್ಟು ಹೇಳಲಾಗಿದೆ. (ಯಶಸ್ಸಿನ ಕುರಿತು ಪವಿತ್ರ ಕುರ್‌ಆನಿನ ಕಲ್ಪನೆಯನ್ನು ತಿಳಿದುಕೊಳ್ಳಲು ಸೂರಃ 
ಯೂನುಸ್‌ನ 23 ಮತ್ತು ಸೂರಃ ಮೂಮಿನೂನ್‌ನ 1ನೆಯ ಟಿಪ್ಪಣಿಯನ್ನೂ ನೋಡಿರಿ) 

5. ಅರ್ಥಾತ್‌- ಇತ್ತ ಅಲ್ಲಾಹನ ಕಡೆಯಿಂದ ಬಂದಿರುವ ಅನುಗ್ರಹ ಮತ್ತು ಮಾರ್ಗದರ್ಶನವಿದೆ. ಅದರಿಂದ ಕೆಲವರು 
ಪ್ರಯೋಜನ ಪಡೆಯುತ್ತಿದ್ದಾರೆ. ಅತ್ತ ಆ ಭಾಗೃ್ಯಶಾಲಿಗಳ ಪಕ್ಕದಲ್ಲೇ ಅಲ್ಲಾಹನ ನಿದರ್ಶನಗಳಿಗೆ ಮತ್ತು ಸೂಕ್ತಗಳಿಗೆ ವಿರುದ್ಧವಾಗಿ 
ಹೀಗೆ ವರ್ತಿಸುವಂತಹ ಹತಭಾಗಿಗಳೂ ಇದ್ದಾರೆ. 

6. 'ಜ್ಞಾನ ರಹಿತವಾಗಿ' ಎಂಬುದರ ಸಂಬಂಧವು 'ಖರೀದಿಸುತ್ತಾನೆ' ಎಂಬುದರೊಂದಿಗೂ ಇರಬಹುದು. 'ದಾರಿಗೆಡಿಸಲಿಕ್ಕಾಗಿ' 
ಎಂಬುದರೊಂದಿಗೂ ಇರಬಹುದು. ಅದರ ಸಂಬಂಧ ಮೊದಲಿನ ನುಡಿಗಟ್ಟಿನೊಂದಿಗಿದೆ ಎಂದು ಭಾವಿಸಿದರೆ- ಆ ಅಜ್ಞಾನಿಯೂ, 
ತಿಳಿಗೆಡಿಯೂ ಆದವನು ಆ ಮನಮೋಹಕ ವಸ್ತುವನ್ನು ಖರೀದಿಸುತ್ತಾನೆ. ತಾನು ಎಷ್ಟು ಅಮೂಲ್ಯ ವಸ್ತುವನ್ನು ಬಿಟ್ಟು 
ಎಂತಹ ಅಪಾಯಕಾರಿ ವಸ್ತುವನ್ನು ಖರೀದಿಸುತ್ತಿದ್ದೇನೆಂದೇ ಅವನು ತಿಳಿಯುವುದಿಲ್ಲ ಎಂದಾಗುತ್ತದೆ. ಅದು ಅನಂತರದ 
ನುಡಿಗಟ್ಟಿಗೆ ಸಂಬಂಧಿಸಿದೆಯೆಂದು ತಿಳಿದುಕೊಂಡರೆ ಅವನು ಜ್ಞಾನರಹಿತನಾಗಿಯೇ ಜನರ ಮಾರ್ಗದರ್ಶನಕ್ಕೆ ಹೊರಟಿದ್ದಾನೆ. 
ಜನತೆಯನ್ನು ಬಾರಿಗೆಡಿಸಲು ಯತ್ನಿಸಿ ಎಷ್ಟು ದೊಡ್ಡ ಗಂಡಾಂತರವನ್ನು ತನ್ನ ತಲೆಯ ಮೇಲೆ ಎತ್ತಿಕೊಳ್ಳುತ್ತಿದ್ದಾನೆಂಬ 
ಬೋಧ ಅವನಿಗಿಲ್ಲ ಎಂದಾಗುತ್ತದೆ. 4 

7. .ہمت‎ ಇವನು ಜನರನ್ನು ಕಥಾಪ್ರಸಂಗ, ಹಾಡುಗಾರಿಕೆ ಮತ್ತು ವಾದ್ಯಮೇಳದಂತಹ ಸಾಂಸ್ಕೃತಿಕ ಚಟುವಟಿಕೆ 
ಗಳಲ್ಲಿ ಮಗ್ಗಗೊಳಿಸಿ ದೇವವಾಕೃಗಳನ್ನು ಅಪಹಾಸ್ಕ ಮಾಡುತ್ತಾನೆ. ಕುರ್‌ಆನಿನ ಈ ಸಂದೇಶವನ್ನು ಹಾಸ್ಕ ವಿನೋದಗಳ ಮೂಲಕ 
ಹಾರಿಸಿ ಬಿಡಬೇಕೆಂಬುದೇ ಅವನ ಪ್ರಯತ್ನ. 

8. ಮೂಲದಲ್ಲಿ "ಲಹ್‌ವಲ್‌ ಹದೀಸ್‌' ಎಂಬ ಪದಗಳಿವೆ. ಅರ್ಥಾತ್‌- ಮಾನವನನ್ನು ತನ್ನೊಳಗೆ ತಲ್ಲೀನಗೊಳಿಸಿ 
ಇತರ ಎಲ್ಲ ವಿಷಯಗಳಿಂದಲೂ ಬೋಧರಹಿತನಾಗಿ ಮಾಡುವ ವಿಷಯ. ಶಬ್ದಕೋಶಾರ್ಥದ ಪ್ರಕಾರ ಈ ಪದಗಳಲ್ಲೇನೂ 
ದೂಷಣೆಯಿಲ್ಲ. ಆದರೆ ಪ್ರಯೋಗದಲ್ಲಿ ಇದು ಕೆಟ್ಟ, ವ್ಯರ್ಥ ಹಾಗೂ ಅಸಂಬದ್ದ ವಿಷಯಗಳಿಗೆ ಮಾತ್ರ 'ಬಳಕೆಯಾಗುತ್ತದೆ. 
ಲಹ್‌ವಲ್‌ ಹದೀಸ್‌(ಮನಮೋಹಕ ವಾಣಿಯನ್ನು 'ಖರೀದಿಸುವುದು' ಎಂದರೆ ಆ ವ್ಯಕ್ತಿ ಸತ್ಯದ ವಾಣಿಯನ್ನು ಬಿಟ್ಟು 
ಮಿಥ್ಮದ ವಾಣಿಯನ್ನು ಅಂಗೀಕರಿಸಿದನು ಎಂದು ಅರ್ಥೈಸಬಹುದು. ಆದರೆ ಇವು ಪರೋಕ್ಷಾರ್ಥಗಳು. ಈ ಮಾಶಿನ ಯಥಾರ್ಥ 
ಅರ್ಥ- ಒಬ್ಬನು ತನ್ನ ಹಣವನ್ನು ಖರ್ಚು ಮಾಡಿ ಯಾವುದಾದರೂ ಅಸಂಬದ್ಧ ವಸ್ತುವನ್ನು ಖರೀದಿಸುವುದು ಎಂದಾಗಿದೆ. 
ಅನೇಕ ಪ್ರವಾದಿ ವಚನಗಳು ಈ ವ್ಯಾಖ್ಯಾನವನ್ನು ಸಮರ್ಥಿಸುತ್ತವೆ. ಇಬ್ನ್‌ ಹಿಶಾಮ್‌ರು ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ರ 
ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ. ಮಕ್ಕಾದ ಸತ್ಯನಿಷೇಧಿಗಳ ತೀವ್ರ ವಿರೋಧದ ಹೊರತಾಗಿಯೂ ಪ್ರವಾದಿವರ್ಯರ(ಸ) 
ಧರ್ಮಾಹ್ವಾನ ಕಾರ್ಯವು ವ್ಯಾಪಿಸುತ್ತಲೇ ಹೋಗುತ್ತಿತ್ತು. ಆಗ ನರ್ಬ್‌ ಬಿನ್‌ ಹಾರಿಸ್‌ ಕುರೈಶರೊಡನೆ-ನೀವು ಈ | 
ವ್ಯಕ್ತಿಯನ್ನು ಹೀಗೆ ಎದುರಿಸಿದರೆ ನಿಮ್ಮ ಕೆಲಸ ಆಗದು. ನಿಲ್ಲಿರಿ, ಇದಕ್ಕೆ ನಾನು ಮದ್ದು ಮಾಡುತ್ತೇನೆ ಎಂದನು. ತರುವಾಯ 
ಅವನು ಮಕ್ಕಾದಿಂದ ಇರಾಕಿಗೆ ಹೋದನು. ಅಲ್ಲಿಂದ ಅರಬೇತರ ಅರಸರ ಹಾಗೂ ರುಸ್ತುಮ್‌ ಮತ್ತು ಇಸ್ಸಂದ್‌ಯಾರ್‌ರ 
ಕಥೆಗಳನ್ನು ತಂದು ಕಥಾಪ್ರಸಂಗ ಕೂಟಗಳನ್ನು ನಡೆಸತೊಡಗಿದನು. ಜನರ ಗಮನವನ್ನು ಕುರ್‌ಅನಿನಿಂದ ಸರಿಸಿ ಅವರನ್ನು ಈ 
ಕಥೆಗಳಲ್ಲಿ ತಲ್ಲೀನಗೊಳಿಸುವುದೇ ಅವನ ಉದ್ದೇಶವಾಗಿತ್ತು. (ಸೀರತ್‌ ಇಬ್ನ್‌ ಹಿಶಾಮ್‌ ಭಾಗ- 1 ಪುಟ: 320-321) ಇದೇ 
ವರದಿಯನ್ನು 'ಅಸ್ಸಾಬುನ್ನುರಖೂಲ್‌'ನಲ್ಲಿ 'ವಾಹಿದೀ'ಯವರು ಕಲ್ಬೀ ಮತ್ತು ಮುಕಾತಲ್‌ರಿಂದ ಉಲ್ಲೇಖಿಸಿದ್ದಾರೆ. ಹ.ಇಬ್ಸ್‌ 
ಅಬ್ಬಾಸ್‌ರು(ರ) . ಈ ಕುರಿತು ಹೆಚ್ಚುವರಿಯಾಗಿ- ನರ್‌ ಪ್ರಸ್ತುತ ಉದ್ದೇಶಕ್ಕಾಗಿ ಹಾಡುಗಾರ್ತಿ ದಾಸಿಯರನ್ನು ಖರೀದಿಸಿದನು . 
ಎಂದು ಸೇರಿಸಿದ್ದಾರೆ. ಹರ್ರುತ್‌ ಮುಹಮ್ಮದ್‌ರ(ಸ) ಮಾತಿಗೆ ಯಾರಾದರೂ ಕಿವಿಗೊಡುತ್ತಾನೆಂದು ಅವನಿಗೆ ಸುದ್ದಿ 
ಸಿಕ್ಕಿದೊಡನೆ ಅವನು ಒಬ್ಬ ದಾಸಿಯನ್ನು ನೇಮಕ ಮಾಡುತ್ತಿದ್ದನು. "ಅವನಿಗೆ ಚೆನ್ನಾಗಿ ಉಣಿಸಿ ಕುಡಿಸಿ ಹಾಡನ್ನು ಹಾಡಿ, 
ಅವನ ಗಮನವನ್ನು ಆ ಕಡೆಯಿಂದ ಸರಿಸಿ ನಿನ್ನ ಕಡೆಗೆ ತಿರುಗುವಂತೆ ಮಾಡು" ಎಂದು ಅವಳೊಡನೆ ಹೇಳುತ್ತಿದ್ದನು. 


ಕಾಂಡ-21 


356 ಕುರ್‌ಆನ್‌ ವ್ಯಾಖ್ಯಾನ 


MESS Gl So یتکاب‎ LEYS 48 ಈ 
EA LA ASE AS EBA UES 
NES BH GA ಧಮ gH ರ 
Fh SEL SUK Sh EL 


ಇದೆ.” ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಲಾದಾಗ ಅವನು ಅವುಗಳನ್ನು ತಾನು ಕೇಳಲೇ 
ಇಲ್ಲವೋ ಎಂಬಂತೆ, ಅವನ ಕಿವಿಗಳು ಕಿವುಡೋ ಎಂಬಂತೆ ದುರಹಂಕಾರದಿಂದ ಮುಖ ತಿರುಗಿಸಿ 
ಬಿಡುತ್ತಾನೆ. ಅವನಿಗೆ ಒಂದು ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿರಿ. ಆದರೆ, ಸತ್ಯವಿಶ್ವಾಸ 
ಸ್ವೀಕರಿಸುವವರಿಗೂ, ಸತ್ಯರ್ಮವೆಸಗುವವರಿಗೂ ಅನುಗ್ರಹಗಳು ತುಂಬಿದ ಸ್ವರ್ಗೋದ್ಯಾನಗಳಿವೆ. 1 
ಅವುಗಳಲ್ಲಿ ಅವರು ಸದಾ ಕಾಲ ವಾಸಿಸುವರು. ಇದು ಅಲ್ಲಾಹನ ದೃಢವಾದ ವಾಗ್ದಾನವಾಗಿದೆ ಮತ್ತು 
ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." 

(10-11) ಅವನು" ನಿಮಗೆ ಕಾಣುವ ಸ್ತಂಭಗಳಿಲ್ಲದೆ ಆಕಾಶಗಳನ್ನು ಸೃಷ್ಟಿಸಿದನು. ಭೂಮಿಯು ನಿಮ್ಮ 
ಸಹಿತ ಉರುಳಿ ಬಿಡದಂತೆ ಅವನು ಅದರಲ್ಲಿ ಪರ್ವತಗಳನ್ನು ನಾಟಿದನು. ಅವನು ಎಲ್ಲ ತರದ ಪ್ರಾಣಿಗಳನ್ನು 


9. ಈ ಶಿಕ್ಷೆ ಅವರ ಅಪರಾಧದ ಸೃರೂಪಕ್ಕನುಸಾರವಾಗಿರುತ್ತದೆ. ಅವರು ದೇವಧರ್ಮವನ್ನೂ, ಅವನ ಸೂಕ್ತಗಳನ್ನೂ, ಅವನ 


ರಸೂಲರನ್ನೂ ಅಪಮಾನಗೊಳಿಸಲಿಚ್ಛಿಸುತ್ತಾರೆ. ಇದಕ್ಕೆ ಪ್ರತಿಯಾಗಿ ಅಲ್ಲಾಹನು ಅವರಿಗೆ ಅಪಮಾನಕರ ಯಾತನೆ ಕೊಡುವನು. 

10. ಅವರಿಗೆ ಸ್ವರ್ಗದ ಅನುಗ್ರಹಗಳಿವೆ ಎನ್ನಲಿಲ್ಲ. ಅವರಿಗೆ ಅನುಗ್ರಹಭರಿತ ಸ್ವರ್ಗೋದ್ಯಾನಗಳಿವೆ ಎನ್ನಲಾಗಿದೆ. ಇದರಿಂದ 
ಅವರ ವಶಕ್ಕೆ ಸಂಪೂರ್ಣ ಸ್ವರ್ಗಗಳನ್ನು ಬಿಟ್ಟುಕೊಡಲಾಗುವುದೆಂದೂ, ಒಬ್ಬ ಯಜಮಾನನು ತನ್ನ ಸ್ವಂತ ತೋಟದಿಂದ ಫಲವನ್ನು 
ಪಡೆಯುವ ರೀತಿಯಲ್ಲೇ ಅವರು ಅವುಗಳಿಂದ ಪ್ರಯೋಜನ ಪಡೆಯುವರೆಂದೂ, ಇದರ ಸ್ವರೂಪವು ಒಬ್ಬನಿಗೆ ಒಂದು ವಸ್ತುವಿನ 
ಮಾಲಕತ್ವ ಕೊಡದೆ ಕೇವಲ ಆದನ್ನು ಬಳಸುವ ಅಧಿಕಾರ ಕೊಡುವಂತೆ ಇರಲಾರದೆಂದೂ ತಾನಾಗಿಯೇ ತಿಳಿಯುತ್ತದೆ. 

11. "ಇದು ಅಲ್ಲಾಹನ ಪ್ರಬಲ ವಾಗ್ದಾನವಾಗಿದೆ" ಎಂದು ಹೇಳಿದ ಬಳಿಕ ಅಲ್ಲಾಹನ ಈ ಎರಡು ಗುಣವಿಶೇಷಗಳನ್ನು 
ಪ್ರಸ್ತಾಪಿಸುವುದರ ಉದ್ದೇಶವೇನೆಂದರೆ- ಈಮಾನ್‌ ಮತ್ತು ಸತ್ಯರ್ಮಗಳ ಪುರಸ್ಕಾರದ ರೂಪದಲ್ಲಿ ಏನೆಲ್ಲ ಕೊಡುವುದಾಗಿ 
ಅಲ್ಲಾಹನು ವಾಗ್ದಾನ ಮಾಡಿರುವನೋ ಅದು ಯಾರಿಗಾದರೂ ಸಿಗದೆ ಇರಬಹುದೆಂಬ ಅಥವಾ ಅರ್ಹರು ವಂಚಿಸಲ್ಪಟ್ಟು 
ಅನರ್ಹರು ಪುರಸ್ಫೃತರಾಗುವಂತಹ ಕುರುಡು ವಿತರಣೆ ನಡೆಯಬಹುದೆಂಬ ಸಾಧ್ಯತೆಗಳನ್ನು ಅಲ್ಲಗಳೆಯುವುದಾಗಿದೆ. 

12. ಮೇಲಿನ ಪೀಠಿಕೆಯ ನುಡಿಗಳ ಬಳಿಕ ಈಗ ಮುಖ್ಯ ಉದ್ದೇಶ- ಅರ್ಥಾತ್‌ ದೇವ ಸಹಭಾಗಿತ್ಯವನ್ನು ಖಂಡಿಸುವ 

| ಮತ್ತು ಏಕದೇವತ್ವದೆಡೆಗೆ ಕರೆಯುವ ಮಾತು ಆರಂಭವಾಗುತ್ತದೆ. 

13. ಮೂಲದಲ್ಲಿ "ನಿಮಗೆ ಕಾಣುವ ಸ್ತಂಭಗಳಿಲ್ಲದ” ಎಂದಿದೆ. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) "ಅವು 
ಸ್ವಂಭಗಳಿಲ್ಲದೆಯೇ ನಿಂತಿರುವುದನ್ನು ನೀವು ಸ್ವತಃ ನೋಡುತ್ತಿದ್ದೀರಿ." 2) "ಅವು ನಿಮಗೆ ಗೋಚರಿಸೆದಂತಹ ಸ್ತಂಭಗಳ ಮೇಲೆ 
ನಿಂತಿವೆ.” ಆಧುನಿಕ ಭೌತಶಾಸ್ತ್ರದ 'ಪ್ರಕಾರ ಇದನ್ನು ಹೀಗೆ ಅರ್ಥೈಸಬಹುದು; ನಭೋಮಂಡಲದಲ್ಲಿರುವ ಅಸಂಖ್ಯಾತ 
ನಕ್ನತ್ತ ತ್ರಗಳೂ ಗ್ರಹಗಳೂ ತಮ್ಮ ತಮ್ಮ ಕಕ್ಕ ಗಳಲ್ಲಿ ಅಗೋಚರ ಆಧಾರಗಳೊಂದಿಗೆ ಸ್ಥಾಪಿಸಲ್ಪಟ್ಟಿವೆ. ಇವುಗಳು ಪರಸ್ಪರ ಮೇಲೆ 
ಬೀಳದಂತೆ ಅಧರಿಸುವಂತಹ ಸರಳುಗಳಿಲ್ಲ. ಕೇವಲ ಗುರುತ್ವಾಕರ್ಷಣ ಶಕ್ತಿಯೊಂದೇ ಇವುಗಳನ್ನು ಆಧರಿಸಿವೆ ಎನ್ನಬಹುದು. 
ಈ ಅರ್ಥ ಇಂದಿನ ಜ್ಞಾನಕ್ಕನುಸಾರವಾಗಿದೆ. ನಾಳೆ ನಮ್ಮ ಜ್ಞಾನ ಮತ್ತಷ್ಟು ವರ್ಧಿಸಿ ಈ ವಿಷಯಕ್ಕೆ ಇನ್ನಷ್ಟು ಒಪ್ಪುವಂತಹ 
ಯಾವುದಾದರೂ ಬೇರೆಯೇ ವಿವರಣೆ ಸಾಧ್ಯವಾಗಲೂ ಬಹುದು. 

14. ವಿವರಣೆಗಾಗಿ ಸೂರಃ ಅನ್ನಹ್ನ್‌ನ 12ನೆಯ ಟಿಪ್ಪಣಿ ನೋಡಿರಿ. 


ಕಾಂಡ-21 


31. ಲುಕ್ಕಾನ್‌ 357 


4 


BTN ما کا‎ GT MEMS تچ‎ 
ج٤‎ SAKE SN SIS IAS SS اللللٹشح‎ 


۰ 
ಭೂಮಿಯಲ್ಲಿ ಹಬ್ಬಿಸಿಬಿಟ್ಟನು. ಆಕಾಶದಿಂದ ನೀರನ್ನು ಸುರಿಸಿದನು ಮತ್ತು ಭೂಮಿಯಲ್ಲಿ ತರತರದ ಉತ್ತಮ 
ವಸ್ತುಗಳನ್ನು ಮೊಳೆಯಿಸಿದನು. ಇದೆಲ್ಲಾ ಅಲ್ಲಾಹನ ಸೃಷ್ಟಿ. ಈಗ ಅವನ ಹೊರತು ಆ.ಇತರರು* ಏನನ್ನು 
ಸೃಷ್ಟಿಸಿದ್ದಾರೆಂಬುದನ್ನು ನನಗೆ ತೋರಿಸಿರಿ. ವಾಸ್ತವದಲ್ಲಿ ಈ ಅಕ್ರಮಿಗಳು ಸುವ್ಯಕ್ತ ಪಥಭ್ರಷ್ಟತೆಗೊಳಗಾಗಿದ್ದಾರೆ.' 
(12) ಲುಕ್ಕಾನರು' ಅಲ್ಲಾಹನಿಗೆ ಕೃತಜ್ಞರಾಗಲೆಂದು* ನಾವು ಅವರಿಗೆ ಯುಕ್ತಿಯನ್ನು ದಯಪಾಲಿಸಿದೆವು. 


15. ಅರ್ಥಾತ್‌- ನೀವು ನಿಮ್ಮ ಆರಾಧ್ಮರನ್ನಾಗಿ ಮಾಡಿಕೊಂಡಂತಹ ವಸ್ತುಗಳು. ۱ 

16. ಅರ್ಥಾತ್‌- ಇವರು ಅಲ್ಲಾಹನ ಹೊರತು ಈ ವಿಶ್ವದಲ್ಲಿ ಇತರರು ಸೃಷ್ಟಿ ಮಾಡಿದಂತಹ ಯಾವುದೇ ವಸ್ತುವನ್ನು 
ತೋರಿಸಲಾರರೆಂದಾದರೆ, ಮತ್ತು ಹಾಗೆ ತೋರಿಸಲು ಅವರಿಗೆ ಸಾಧ್ಯವಿಲ್ಲವೆಂಬುದು ವ್ಯಕ್ತವಾಗಿರುವಾಗ- ಸೃಷ್ಟಿಕರ್ತರಲ್ಲದ 
ವಸ್ತುಗಳನ್ನು ದೇವತ್ವದಲ್ಲಿ ಸಹಭಾಗಿಗಳಾಗಿ ಮಾಡುವ ಇವರ ಕೃತ್ಯವನ್ನು ತಿಳಿಗೇಡಿತನವೆಂದೇ ಹೇಳಬೇಕಾಗುತ್ತದೆ. ಈ 
'ಮೂರ್ಯತನದ ಕೃತ್ಯಕ್ಕೆ ಬೇರೇನೂ ಅರ್ಥ ಕಟ್ಟಲು ಸಾಧ್ಯವಿಲ್ಲ. 

17. 'ಶರ್ಕ್‌(ದೇವಸಹಭಾಗಿತ್ವ)ಅನ್ನು ಖಂಡಿಸಲಿಕ್ಕಾಗಿ ಒಂದು ಪ್ರಬಲವಾದ ಪುರಾವೆಯನ್ನು ಮುಂದಿಟ್ಟ ಬಳಿಕ ಈಗ 
ಅರೇಬಿಯಾದ ಜನತೆಯೊಡನೆ- ಈ ಹಿಂದೆಯೂ ಬುದ್ಧಿವಂತರು ಮತ್ತು ಮೇಧಾವಿಗಳು ಇದೇ ಮಾತನ್ನು ಪ್ರಶಿಪಾದಿಸುತ್ತಿದ್ದರು. 
ನಿಮ್ಮವರೇ ಆದ ಹೆಸರಾಂತ ಲುಕ್ಕಾನ್‌ ಹಕೀಮರೂ ಇಂದಿಗಿಂತ ಎಪ್ಟೋ ಹಿಂದೆ ಹೀಗೆಯೇ ಹೇಳಿದ್ದರು ಎಂದು ತಿಳಿಸ 
ಲಾಗಿದೆ. ಅರಬ್‌ ದೇಶದಾದ್ಮಂತ ಲುಕ್ಕಾನರು ಒಬ್ಬ. ಧೀಮಂತ ತತ್ವಜ್ಞಾನಿಯೆಂದು ಪ್ರಸಿದ್ಧರಾಗಿದ್ದರು. ಇಮ್ರುಲ್‌ ಕೈಸ್‌, ಲಬೀದ್‌, 
ಅಲ್‌ಶಾ, ತರಫಾ ಮೊದಲಾದ ಅಜ್ಞಾನ ಕಾಲದ ಕವಿಗಳ ಕಾವ್ಯಗಳಲ್ಲೂ ಅವರ ಪ್ರಸ್ತಾಪವಿದೆ. ಕೆಲವು ಅರಬ್‌ ವಿದ್ಯಾವಂತರ 
ಬಳಿಯಲ್ಲಿ 'ಲುಕ್ಕಾನರ ಗ್ರಂಥ' ಎಂಬ ಹೆಸರಲ್ಲಿ ಅವರ ವಚನಗಳ ಒಂದು ಸಂಗ್ರಹವೂ ಇತ್ತು. ಐತಿಹಾಸಿಕ ದೃಷ್ಟಿಯಿಂದ 
ಲುಕ್ಕಾನರ ವೃಕ್ತಿತ್ವದ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳು ಕಂಡು ಬರುತ್ತವೆ. ಅಜ್ಞಾನಾಂಧಕಾರದ ಶತಮಾನಗಳಲ್ಲಿ, ಸಂಗ್ರಹಿಸಿಟ್ಟ 
ಇತಿಹಾಸವೇನೂ ಇರಲಿಲ್ಲ. ಆಗ ನೂರಾರು ವರ್ಷಗಳಿಂದ ನಡೆದು ಬಂದಿದ್ದ ಬಾಯ್ದೆರೆ ವರದಿಗಳನ್ನೇ ಅವಲಂಬಿಸಲಾಗುತ್ತಿತ್ತು. 
ಈ ವರದಿಗಳ ಪ್ರಕಾರ ಲುಕ್ಕಾನರನ್ನು ಕೆಲವರು ಆದ್‌ ಜನಾಂಗದ ಒಬ್ಬ ವ್ಯಕ್ತಿ ಮತ್ತು ಯಮನ್‌ನ ಒಬ್ಬ ಅರಸನಾಗಿದ್ದರೆಂದು 
ಹೇಳುತ್ತಾರೆ. ಆದರೆ ಲುಕ್ಕಾನರು ಹಬಶೀ (ಇತಿಯೋಪಿಯಾದ) ಒಬ್ಬ ಗುಲಾಮರಾಗಿದ್ದರೆಂದು ಇಬ್ನ್‌ ಅಬ್ಬಾಸ್‌(ರ) ಹೇಳುತ್ತಾರೆ. 
ಹ. ಅಬೂ ಹುರೈರಾ, ಮುಜಾಹಿದ್‌, ಇಕ್ರಿಮ ಮತ್ತು ಖಾಲಿದುರ್ರಬಕ(ರ) ಅವರೂ ಹೀಗೆಯೇ ಹೇಳುತ್ತಾರೆ. ಅವರು ನೂಬಾದ 
ನಿವಾಸಿಯಾಗಿದ್ದರೆಂದು ಹೆ. ಜಾಬಿರ್‌ ಬಿನ್‌ ಅಬ್ದುಲ್ಲಾ ಅನ್ಸಾರೀ(ರ) ಹೇಳುತ್ತಾರೆ. ಅವರು ಈಜಿಪ್ಟಿನ ಕರಿಜನಾಂಗದವರಾಗಿದ್ದರೆಂದು 
ಸಈದ್‌ ಬಿನ್‌ ಮುಸಯ್ಕಿಬ್‌ರ ಹೇಳಿಕೆ. ಈ ಮೂರು ಅಭಿಪ್ರಾಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇದೆ. ಅರಬರು ಕರಿಯರನ್ನು 
ಆ ಕಾಲದಲ್ಲಿ ಹಬಶೀ ಎನ್ನುತ್ತಿದ್ದರು. ನೂಬಾ ಎಂಬುದು ಈಜಿಪ್ಟಿನ ದಕ್ಷಿಣಕ್ಕೆ ಮತ್ತು ಸುಡಾನಿನ ಉತ್ತರ ದಿಕ್ಕಿಗಿರುವ ಒಂದು 
ಪ್ರದೇಶ. ಆದುದರಿಂದ ಮೂವರೂ ಒಬ್ಬನೇ ವ್ಯಕ್ತಿಯನ್ನು ಮಿಸ್ರೀ (ಈಜಿಪ್ಟಿನವ) ನೂಬಿ. ಮತ್ತು ಹಬಶೀ ಎಂದು ಕರೆದಿದ್ದರೆ 
ಅದು ಬರಿಯ ಶಬ್ದಗಳ ಭಿನ್ನಾಭಿಪ್ರಾಯ ಮಾತ್ರವಾಗುವುದು, ಅರ್ಥದಲ್ಲೇನೂ ವ್ಯತ್ಯಾಸವಿಲ್ಲ. 'ರೌರುಲ್‌ ಅನಫ್‌'ನಲ್ಲಿ ಸುಹೈಲೀ 
ಮತ್ತು 'ಮುರವ್ನಿಜುರ್ಬುಹಬ್‌'ನಲ್ಲಿರುವ ಮಸ್‌ಊದೀ ಹೇಳಿಕೆಯಿಂದ ಸುಡಾನಿನ ಈ ಗುಲಾಮನ ಮಾತುಗಳು ಅರಬರಲ್ಲಿ 
ಹೇಗೆ ಹಬ್ಬಿದವೆಂಬುದರ ಬಗ್ಗೆ ಬೆಳಕು ಬೀಳುತ್ತದೆ. ಇವರಿಬ್ಬರೂ ಆ ವ್ಯಕ್ತಿ ಮೂಲತಃ ನೂಬೀ ಆಗಿದ್ದರೆಂದೂ ಮದ್‌ಯನಿನ 
ಹಾಗೂ ಐಲಾ (ಈಗಿನ ಅಕಾಬಾಖಿದ ನಿವಾಸಿಯಾಗಿದ್ದರೆಂದೂ ಹೇಳುತ್ತಾರೆ. ಈ ಕಾರಣದಿಂದಾಗಿಯೇ ಅವರ ಭಾಷೆ ಅರಬೀ 
ಆಗಿದ್ದು ಅವರ ಯುಕ್ತಿ ವಚನಗಳು ಅರೇಬಿಯಾದಲ್ಲಿ ಪ್ರಚುರವಾದುವು. کے‎ 

18. ಅರ್ಥಾತ್‌- ಮನುಷ್ಕನು ತನ್ನ ಪ್ರಭುವಿನೆದುರು ےج‎ ಮತ್ತು ವಿದ್ರೋಹದ ನಿಲುಮೆ ತಳೆಯುವ ಬದಲು ಅವನಿಗೆ 
ಕೃತಜ್ಜನೂ, ಯಣಿಯೂ ಆಗಿರಬೇಕು ಎಂಬುದು ಅವನಿಗೆ ಅಲ್ಲಾಹನು ದಯಪಾಲಿಸಿರುವ ಈ ಯುಕ್ತಿ, ಜಾಣ್ಮೆ, ಧೀಮಂತಕಿಕೆ 
ಮತ್ತು ಜ್ಞಾನದ ಬೇಡಿಕೆಯಾಗಿದೆ. ಇನ್ನು ಅವನ ಕೃತಜ್ಞತೆಯು ಕೇವಲ ನಾಲಿಗೆಗೆ ಸೀಮಿತವಾಗಿರದೆ ಅವನ ಚಿಂತನೆ, ಮಾತು | 
ಮತ್ತು ಕೃತಿ ಈ ಮೂರೂ ವಿಧಗಳಲ್ಲಿ ಪ್ರಕಟವಾಗಬೇಕು. 


ಕಾಂಡೆ-21 


38 ಕುರ್‌ಆನ್‌ ವ್ಯಾಖ್ಯಾನ 


6 MLE MK ESS ee AILS من‎ 


ತ BY UA NGS 
STI علی ومن‎ El WEE - ووقید ا الاب‎ 


ಕೃತಜ್ಞನ ಕೃತಜ್ಞತೆಯು ಅವನ (ed ಲಾಭದಾಯಕವಾಗಿದೆ ಮತ್ತು ಯಾರಾದರೂ ಧಿಕ್ಕರಿಸಿದರೆ ವಾಸ್ತವದಲ್ಲಿ 
ಅಲ್ಲಾಹ್‌ ನಿರಪೇಕ್ಷನೂ ಸ್ವಯಂ ಸ್ತುತೃ್ಯರ್ಹನೂ ಆಗಿರುತ್ತಾನೆ.” 

(13-15) ಲುಕ್ಕಾನರು ತಮ್ಮ ಪುತ್ರನಿಗೆ ಉಪದೇಶವೀಯುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ ಅವರು, 
"ಮಗನೇ ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಬೇಡ” ನಿಜವಾಗಿಯೂ ಶಿರ್ಕ್‌ ಮಹಾ 
ಅಕ್ರಮವಾಗಿದೆ” ಎಂದರು. ಮಾನವನಿಗೆ ತನ್ನ ಮಾತಾಪಿತರ ಹಕ್ಕನ್ನು ತಿಳಿದುಕೊಳ್ಳಲು ನಾವೇ ತಾಕೀತು 
ಮಾಡಿರುತ್ತೇವೆ. ಅವನ ತಾಯಿಯು ನಿತ್ರಾಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು ತನ್ನ ಗರ್ಭದಲ್ಲಿರಿಸಿದಳು 
ಮತ್ತು ಅವನ ಸ್ತನಪಾನ ಬಿಡುವುದರಲ್ಲಿ ಎರಡು ವರ್ಷಗಳು ತಗಲಿದುವು.* (ಆದುದರಿಂದಲೇ -ನಾವು 


19. ಅರ್ಥಾತ್‌- ಸತ್ಕನಿಷೇಧಿಯ ಧಿಕ್ಕಾರವು ಅವನಿಗೇ ಹಾನಿಕರ. ಅಲ್ಲಾಹನಿಗೆ ಅದರಿಂದೇನೂ ನಷ್ಟವಿಲ್ಲ. ಅವನು موھج‎ 
ಅವನಿಗೆ ಯಾರ ಕೃತಜ್ಞತೆಯೂ ಬೇಕಾಗಿಲ್ಲ. ಯಾರಾದರೂ ಅವನನ್ನು ಹೊಗಳಲಿ ಹೊಗಳದಿರಲಿ ಅವನಂತೂ ಸ್ವಯಂ ಸ್ತುತೃರ್ಹನು. 

20. ಲುಕ್ಕಾನರ ಯುಕ್ತಿಪೂರ್ಣ ಮಾತುಗಳ ಪೈಕಿ ಈ ವಿಶಿಷ್ಟ ಉಪದೇಶವನ್ನು ಇಲ್ಲಿ ಉಲ್ಲೇಖಿಸಲು ಎರಡು 
ಕಾರಣಗಳಿವೆ-1) ಅವರು ಈ ಉಪದೇಶವನ್ನು ತಮ್ಮ ಮಗನಿಗೆ ಕೊಟ್ಟಿದ್ದರು. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಅತಿ ಹೆಚ್ಚು 
ಪ್ರಾಮಾಣಿಕನಾಗಿರುವುದೆಂದರೆ ಅದು ಸ್ವತಃ ತನ್ನ ಮಕ್ಕಳ ವಿಷಯದಲ್ಲಿ ಎಂಬುದು ವ್ಯಕ್ತ, ಆದುದರಿಂದ ಅಲ್ಲಾಹನೊಂದಿಗೆ 
ಯಾರನ್ನೂ ಸಹಭಾಗಿಯಾಗಿ ಮಾಡಬೇಡವೆಂದು ಲುಕ್ಕಾನರು ತಮ್ಮ ಮಗನಿಗೆ ಪ್ರಥಮತಃ ಮಾಡಿದ ಉಪದೇಶವು, ಅವರ 
ದೃಷ್ಟಿಯಲ್ಲಿ 'ಶಿರ್ಕ್‌' (ದೇವ ಸಹಭಾಗಿತ್ವ) ನಿಜಕ್ಕೂ ಅಶಿಕೆಟ್ಟ ಕಾರ್ಯವಾಗಿತ್ತೆಂಬುದಕ್ಕೆ ಸ್ಪಷ್ಟ ಆಧಾರ. 2) ಆ ಕಾಲದಲ್ಲಿ 
ಮಕ್ಕಾದ ಅನೇಕ ಸತ್ಮನಿಷೇಧಿಗಳು ತಮ್ಮ ಮಕ್ಕಳನ್ನು ಬಹುದೇವಾರಾಧಕ ಧರ್ಮಕ್ಕೆ ಅಂಟಿಕೊಂಡಿರಬೇಕೆಂದೂ, ಹ. 
ಮುಹಮ್ಮದ್‌ರ(ಸ) ಏಕದೇವ ಸಂದೇಶದಿಂದ ವಿಮುಖರಾಗಬೇಕೆಂದೂ ಒತ್ತಾಯಪಡಿಸುತ್ತಿದ್ದರು. ಆದುದರಿಂದ, ನಿಮ್ಮ 
ನಾಡಿನ ಸುಪ್ರಸಿದ್ಧ ತತ್ವಜ್ಞಾನಿಯು ತನ್ನ ಮಕ್ಕಳಿಗೆ ದೇವಸಹಭಾಗಿತ್ವವನ್ನು ತೃಜಿಸಬೇಕೆಂಬ ಉಪದೇಶ ಕೊಡುತ್ತ ತನ್ನ ಕರ್ತವ್ಯ 
ಪಾಲನೆ ಮಾಡಿದ್ದರು. ಈಗ ನಿಮ್ಮಂತಹ ಮೂರ್ಬರು ತಮ್ಮ ಮಕ್ಕಳಿಗೆ ಅದೇ ಬಹುದೇವಾರಾಧನೆಗೆ ಅಂಟಿಕೊಂಡಿರಬೇಕೆಂದು 
ಉಪದೇಶಿಸುತ್ತಿರುವುದು ಅವರ ಪಾಲಿಗೆ ನಿಮ್ಮ ಹಿತಾಕಾಂಕ್ಷೆಯೋ ಅಥವಾ ದುರಾಕಾಂಕ್ಷೆಯೋ ಎಂದು ಕೇಳಲಾಗುತ್ತದೆ. 

21. ರಖುಲ್ಮ್‌ನ(ಅಕ್ರಮದ) ಮುಖ್ಯ ಅರ್ಥ ಇತರರ ಹಕ್ಕನ್ನು ಕಸಿಯುವುದು ಮತ್ತು ನ್ಯಾಯಕ್ಕೆ ವಿರುದ್ಧ ಕಾರ್ಯವೆಸಗುವುದು 
ಎಂದಾಗಿದೆ. ಶಿರ್ಕ(ದೇವ ಸಹಭಾಗಿತ್ಸು ಮಹಾ ಅಕ್ರಮವಾಗಿರಲು ಕಾರಣವೇನೆಂದರೆ, ಇದರಲ್ಲಿ ಮನುಷ್ಯನು, ಸೃಷ್ಟಿಕಾರ್ಯ 
ದಲ್ಲಾಗಲಿ ಜೀವನಾಧಾರಗಳನ್ನು ಒದಗಿಸುವ. ಕಾರ್ಯದಲ್ಲಾಗಲಿ, ತಾನು ಈ ಜಗತ್ತಿನಲ್ಲಿ ಅನುಭೋಗಿಸುತ್ತಿರುವ ಯಾವುದೇ 
ಅನುಗ್ರಹವನ್ನು ನೀಡುವುದರಲ್ಲಾಗಲೀ ಯಾವ ಪಾತ್ರವನ್ನೂ ವಹಿಸದವರನ್ನು ತನ್ನ ಸೃಷ್ಟಿಕರ್ತ, ಅನ್ನದಾತ ಮತ್ತು ಅನುಗ್ರಹಿಯಾದ 
ಅಲ್ಲಾಹನಿಗೆ ಸರಿಸಾಟಿಯಾಗಿ ಮಾಡಿ ಬಿಡುತ್ತಾನೆ. ಇದು ಘೋರ ಅನಾಯ ವಾಗಿದ್ದು ಇದಕ್ಕಿಂತ ದೊಡ್ಡ ಅನ್ಮಾಯವನ್ನು 

ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಮನುಷ್ಠನು ಕೇವಲ ತನ್ನನ್ನು ಮಾತ್ರ ಆರಾಧಿಸಬೇಕು ಮತ್ತು ಪೊಜಿಸಬೇಕೆಂಬುದು ಸೃಷ್ಟಿಕರ್ತನ 

ಹಕ್ಕಾಗಿದೆ. ಅದರೆ ಅವನು ಬೇರೆಯವರನ್ನು ಪುಜಿಸಿ, 'ಅವನ 'ಹಕ್ಕನ್ನೂ ಕಸಿದುಕೊಳ್ಳುತ್ತಾನೆ. ಮನುಷ್ಯನು ತನ್ನನ್ನು ತಾನೇ 
ಆಷಮಾನ ಮತ್ತು ಯಾತನೆಗೊಳಪಡಿಸದಿರಬೇಕಾದುದೂ ಅವನ ಸ್ವಂತ ಚಿತ್ತದೆ ಹಕ್ಕು. ಆದರೆ ಅವನು ಸೃಷ್ಟಿ ಕರ್ತನನ್ನು ಬಿಟ್ಟು 
-ಸೃಷ್ಟಿಗಳನ್ನು ಪೂಜಿಸಿ ತನ್ನನ್ನು ತಾನೇ ಅಪಮಾನಕ್ಕೊಳಪಡಿಸಿಕೊಂಡು ದೇವಯಾತನೆಗೆ ಅರ್ಹನಾಗಿ ಮಾಡಿಕೊಳ್ಳುತ್ತಾನೆ. 

22. ಇಲ್ಲಿಂದ ಈ 'ಪಾರಾದ پت‎ ದವರೆಗಿರುವ ಮಾತು ಒಂದು ಉಪ ಮಾತಾಗಿದ್ದು ಅಲ್ಲಾಹನು ಲುಕ್ಕಾನರ 
ಮಾತಿಗೆ ತನ್ನ ಕಡೆಯಿಂದ ನೀಡಿರುವ ಹೆಚ್ಚಿನ ವಿವರಣೆಯಾಗಿದೆ. 

23. ಈ ಮಾತುಗಳಿಂದ ಶಿಶುವಿನ ಸ್ತನಪಾನದ ಕಾಲಾವಧಿ ಎರಡು ವರುಷಗಳೆಂದೂ ಈ ಕಾಲಾವಧಿಯ ನಡುವೆ 
ಒಂದು ಮಗುವು ಒಬ್ಬ ಸ್ತ್ರೀಯ ಮೊಲೆಹಾಲನ್ನು ಕುಡಿದಿದ್ದರೆ "ಸ್ವನಪಾನ ಆಧಾರಿತ ನಿಷೇಧ" ಜಾರಿಗೊಳ್ಳುವುದೆಂದೂ 
ಅನಂತರ ಕುಡಿದಿದ್ದರೆ, ಅದನ್ನು ಪರಿಗಣಿಸಲಾಗದೆಂದೂ ಇಮಾಮ್‌ ಶಾಫಿತ, ಇಮಾಮ್‌ ಅಹ್ಮದ್‌, ಇಮಾಮ್‌ ಅಬೂ 


ಕಾಂಡ-21 


31. ಲುಕ್ಕಾನ್‌ 359 


J 


LEASE NIE و لوان يك اع الم نظ و ان‎ SE 
RAN sl SBS پ4‎ IIL ِنْ‎ 
وی سو‎ RIBS 
TASTES SEF مفقال‎ IG) 
5 ANT OTL A MAG KMS 


ಅವನೊಡನೆ) ನನಗೆ ಕೃತಜ್ಞತೆ ಸಲ್ಲಿಸು ಮತ್ತು ನಿನ್ನ ಮಾತಾಪಿತರಿಗೆ ಕೃತಜ್ಞತೆ ಸಲ್ಲಿಸು. ನೀನು ನನ್ನ ಕಡೆಗೇ 
ಮರಳಬೇಕಾಗಿದೆ (ಎಂದು ಉಪದೇಶಿಸಿದೆವು). ಆದರೆ, ಅವರು ನಿನಗೆ ತಿಳಿಯದುದನ್ನು ನನ್ನೊಂದಿಗೆ ಸಹಭಾಗಿ 
ಯಾಗಿ ಮಾಡಬೇಕೆಂದು ನಿನ್ನ ಮೇಲೆ ಒತ್ತಡ ಹಾಕಿದರೆ ಅವರ ಮಾತನ್ನು ಎಷ್ಟು ಮಾತ್ರಕ್ಕೂ ಕೇಳಬೇಡ. ಈ 
ಲೋಕದಲ್ಲಿ ಅವರೊಂದಿಗೆ ಸದ್ವರ್ತನೆ ಮಾಡುತ್ತಿರು. ಆದರೆ, ಯಾರು ನನ್ನ ಕಡೆಗೆ ಒಲಿದಿರುವನೋ ಅವನ 
ಮಾರ್ಗವನ್ನು ಮಾತ್ರ ಅನುಸರಿಸು. ಮುಂದೆ ನಿಮಗೆಲ್ಲರಿಗೂ ನನ್ನ ಕಡೆಗೇ ಮರಳಲಿಕ್ಕಿದೆ. ಆಗ ನೀವು ಯಾವ 
ತರದ ಕರ್ಮಗಳನ್ನು ಮಾಡುತ್ತಿದ್ದಿರೆಂದು ನಾನು ನಿಮಗೆ ತೋರಿಸುವೆನು.* ۱ 

(16-19) (ಲುಕ್ಕಾನರು ಹೀಗೆಂದಿದ್ದರು' ಮಗನೇ! ಸಾಸಿವೆ ಕಾಳಿನಷ್ಟಿರುವ ಒಂದು ವಸ್ತುವೇ ಇರಲಿ 
ಅದು ಒಂದು ಬಂಡೆಯಲ್ಲಿ ಅಥವಾ ಆಕಾಶಗಳಲ್ಲಿ ಅಥವಾ ಭೂಮಿಯೊಳೆಗೆ ಎಲ್ಲಾದರೂ ಅಡಗಿರಲಿ 
ಅಲ್ಲಾಹನು ಅದನ್ನು ಹೊರ ತರುವನು.* ಅವನು ಸೂಕ್ಸ್ಮದರ್ಶಿ ಮತ್ತು ವಿವರಪೂರ್ಣನಾಗಿರುತ್ತಾನೆ. 


ಯೂಸುಫ್‌ ಮತ್ತು ಇಮಾಮ್‌ ಮುಹಮ್ಮದ್‌(ರ) ಅರ್ಥೈಸಿದ್ದಾರೆ. ಇಮಾಮ್‌ ಮಾಲಿಕ್‌ರಿಂದಲೂ(ರ) ಒಂದು ಹೇಳಿಕೆ 
ಹೀಗೆಯೇ ಇದೆ. ಆದರೆ, ಹ.ಇಮಾಮ್‌ ಅಬೂ ಹನೀಫಾ(ರ) ಹೆಚ್ಚಿನ ಜಾಗರೂಕತೆಗಾಗಿ ಎರಡೂವರೆ ವರ್ಷಗಳನ್ನು 
ನಿಶ್ಚಯಿಸಿದ್ದಾರೆ. ಏಕೆಂದರೆ ಮಗುವಿಗೆ ಎರಡು ವರ್ಷ ಕಾಲ ಮಾತ್ರ ಮೊಲೆ ಹಾಲುಣಿಸಬೇಕೆಂದು ಈ ಸೂಕ್ತದ ಇಂಗಿತವಲ್ಲ. 
ಸೂರಃ ಆಲ್‌ ಬಕರಃದಲ್ಲಿ "ತಮ್ಮ ಶಿಶುಗಳು ಪೂರ್ಣ 2 ನನಾವಧಿಯ ವರೆಗೆ ಹಾಲು ಕುಡಿಯಬೇಕೆಂದು ಪಿತರು 
ಬಯಸಿದರೆ ತಾಯಂದಿರು 'ತಮ್ಮ ಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು” (233ನೆಯ ಸೂಕ್ತಿ) ಎಂದಿದೆ. 
ಗರ್ಭಾವಸ್ಥೆಯ ಕನಿಷ್ಠತಮ ಕಾಲಾವಧಿಯು ಆರು ತಿಂಗಳೆಂದು ಹ. ಇಬ್ಲ್‌ ಅಬ್ಬಾಸ್‌(ರ) ಇದರಿಂದ ಅರ್ಥೈಸಿದ್ದಾರೆ ಮತ್ತು 
ಈ ಬಗ್ಗೆ ವಿದ್ವಾ ೦ಸರು ಅವರೊಂದಿಗೆ ಸಹಮತ ಹೊಂದಿದ್ದಾರೆ. ಏಕೆಂದರೆ ಗರ್ಭದಲ್ಲಿರುವ ಮತ್ತು ಅದರ ಮೊಲೆಹಾಲು 
ಬಿಡುವ ಕಾಲವು ಮೂವತ್ತು ತಿಂಗಳುಗಳಲ್ಲಾಯಿತೆಂದೂ "ಕುರ್‌ಆನಿನಲ್ಲಿ ಬೇರೊಂದು ಕಡೆಯಲ್ಲಿದೆ. (ಸೂರಃ ಅಲ್‌ 
ಅಹ್‌ಕಾಫ್‌ 15ನೆಯ ಸೂಕ್ತ) ಇದು ಕಾನೂನಿನ ಒಂದು ಪ್ರಮುಖ ಅಂಶವಾಗಿದ್ದು ನ್ಯಾಯಬದ್ಧ ಮತ್ತು ಅಕ್ರಮ ಜನನಕ್ಕೆ 
ಸಂಬಂಧಿಸಿದ ಅನೇಕ ವಿವಾದಗಳನ್ನು ತೀರ್ಮಾನಿಸಿ ಬಿಡುತ್ತದೆ. 

24. ಅರ್ಥಾತ್‌- ನನ್ನ ಸಹಭಾಗಿಗಳಲ್ಲ. ವೆಂದು ನಿನಗೆ ತಿಳಿದಿರುವಂತಹವುಗಳು. 

25. ಅರ್ಥಾತ್‌- ಮಕ್ಕ ಳಿಗೂ ಮಾತಾಪಿತರಿಗೂ. 

26. ವಿವರಣೆಗಾಗಿ دیج‎ ಅಂಕಬೂತ್‌ನ 11-12ನೆಯ ಟಿಪ್ಪಣಿಗಳನ್ನು ನೋಡಿರಿ." 

27. ಲುಕ್ಕಾನರ ಇತರ 'ಉಪದೇಶಗಳನ್ನೂ ಇಲ್ಲಿ ಪ್ರಸ್ತಾಪಿಸಿರುವು ವುದರ ಉದ್ದೇಶವು ವಿಶ್ವಾಸಪರ ವಿಷಯಗಳಂತೆಯೇ 
ನೈತಿಕತೆಯ ಕಿರಿತಾಗಿ ಪ್ರವಾದಿವರ್ಯರು(ಸ) ಮುಂದಿಡುತ್ತಿದ್ದ i ಅರಬ್‌ ದೇಶದಲ್ಲಿ ಹೊಸತೇನೂ ಅಲ್ಲವೆಂಬುದನ್ನು 
ತೋರಿಸಿ ಕೊಡುವುದಾಗಿದೆ. 

28. ಅರ್ಥಾತ್‌- ಅಲ್ಲಾಹನ ಜ್ಞಾನದಿಂದಲೂ ಅವನ ಹಿಡಿತದಿಂದಲೂ ಯಾವ ವಸ್ತುವೂ ತಪ್ಪಿ ಹೋಗಲು ಸಾಧ್ಯ ವಿಲ್ಲ. 
(ಅದೆಷ್ಟೇ ದೂರವಿದ್ದರೂ, ಎಷ್ಟೇ ಅಡಗಿದ್ದರೂ ಸರಿಯೇ) ಆದುದರಿಂದ ನೀವು ಎಲ್ಲೂ ಯಾವ ಅವಸ್ಥೆಯಲ್ಲೂ ಅಲ್ಲಾ; ಹನಿಂದ 
ಅಡಗಿರುವಂತಹ ಯಾವ ಪಣ್ಯಕಾರ್ಯವನ್ನಾಗಲಿ ಪಾಪಕಾರ್ಯವನ್ನಾಗಲಿ ಮಾಡಲಾರಿರಿ. ಅವನು ಅವುಗಳನ್ನು ಅರಿತಿರುವುದು 
ಮಾತ್ರವಲ್ಲ ವಿಚಾರಣೆಯ ಸಮಯ ಬಂದಾಗ ನಿಮ್ಮ ಪ್ರತಿಯೊಂದು ಚಲನೆಯ ದಾಖಲೆಯನ್ನು ನಿಮ್ಮ ಮುಂದಿಟ್ಟು ಬಿಡುವನು. 


ಕಾಂಡ-21 


30 ಕುರ್‌ಆನ್‌ ವ್ಯಾಖ್ಯಾನ 


وس _ va Pa‏ و وط Spt‏ یا و 4ےج 
೫ಡಿ DENSE BEET Ese‏ 4 
ہم ಧರ‏ 


IMSS IME یک2 لاقایں‎ ಶ್ರಿ 
ತಡಿಬ من‎ ಹಿ ಸೈಡ್ರಿ ಯಿ نی 8 مختل تخزرلو‎ 


بحب 
1 
& انکر کرات STEAM ESS‏ ال سک ANSE‏ 
ಮಗನೇ, ನಮಾರುನ್ನು ಸಂಸ್ಥಾಪಿಸು. ಒಳಿತಿನ ಆದೇಶ ಕೊಡು, ಕೆಡುಕಿನಿಂದ ತಡೆ ಮತ್ತು ಯಾವ ಕಷ್ಟವೇ‏ 
ಬರಲಿ ಸಹನೆ ವಹಿಸು. ಇವು ಅತಿ ಹೆಚ್ಚು ತಾಕೀತು ಮಾಡಲ್ಪಟ್ಟ ವಿಷಯಗಳು. ಜನರೊಡನೆ ಮುಖ‏ 
ತಿರುಗಿಸಿ ಮಾತಾಡಬೇಡ.3 ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡ, ದುರಭಿಮಾನ ಹಾಗೂ ಅಹಂಕಾರ‏ 
ಪಡುವವನನ್ನು ಅಲ್ಲಾಹನು ಮೆಚ್ಚುವುದಿಲ್ಲ. ನಿನ್ನ ನಡೆಯಲ್ಲಿ ಇತಿಮಿತಿಯನ್ನಿರಿಸು.3 ನಿನ್ನ ಸ್ವರವನ್ನು ಸ್ವಲ್ಪ‏ 
ಎಲ್ಲ ಸ್ವರಗಳಿಗಿಂತ ಕೆಟ್ಟ ಸ್ವರವು ಕತ್ತೆಯ ಸ್ವರವಾಗಿರುತ್ತದೆ.*‏ 378 


29. ಒಳಿತಿನ ಆಜ್ಞೆ ಕೊಡುವ ಮತ್ತು ಕೆಡುಕನ್ನು ತಡೆಯುವ ಕಾರ್ಯವನ್ನು ಯಾರೇ ಮಾಡಲಿ ಅವನು ತರತರದ ವಿರೋಧ 
ಗಳನ್ನೂ ತೊಂದರೆಗಳನ್ನೂ ಅನುಭವಿಸಿಯೇ ತೀರುವನು ಎಂಬುದರ ಕಡೆಗೂ ಇದರಲ್ಲಿ ಒಂದು ಲಘುವಾದ ಸೂಚನೆಯಿದೆ. 

30. ಇದು ಅತ್ಯಂತ ಸಾಹಸಕಾರ್ಯವೆಂದೂ ಅರ್ಥೈಸಬಹುದು. ಜನರನ್ನು ಸಂಸ್ಕರಿಸಲು ಹೊರಡುವುದೂ, ಕಷ್ಟಕಾರ್ಪಣ್ಮ 
ಗಳನ್ನು ಸಹಿಸುವುದೂ ಸಾಹಸಿಗಳಲ್ಲದವರಿಂದ ಸಾಧ್ಯವಲ್ಲ. ಇದಕ್ಕೆ ಎದೆಗಾರಿಕೆ ಬೇಕು. 

31. ಅರಬೀ ಭಾಷೆಯಲ್ಲಿ ಒಂಟೆಯ ಕುತ್ತಿಗೆಗೆ ತಗಲುವ ಒಂದು ರೋಗಕ್ಕೆ 'ಸಲರ್‌' ಎನ್ನುತ್ತಾರೆ. ಇದರಿಂದಾಗಿ ಅದು 
ತನ್ನ ಕುತ್ತಿಗೆಯನ್ನು ಯಾವಾಗಲೂ ಒಂದೇ ಕಡೆಗೆ ತಿರುಗಿಸಿಡುತ್ತದೆ. ಇದರಿಂದಲೇ "ಅವನು ಒಂಟೆಯಂತೆ ತನ್ನ ತಲೆಯನ್ನು 
ತಿರುಗಿಸಿಕೊಂಡಿದ್ದಾನೆ.” ಅರ್ಥಾತ್‌- ಅವನು ಅಹಂಭಾವದಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡಿದ್ದಾನೆಂಬ ಅರ್ಥ ಬರುವ 
ಅರಬೀ ಗಾದೆ ರೂಢಿಯಲ್ಲಿ ಬಂತು. 

32. ಮೂಲ ಪದಗಳು 'ಮುಖ್ತಾಲ್‌' ಮತ್ತು 'ಫಖೂರ್‌'. ತಾನೊಬ್ಬ ಬಹು ದೊಡ್ಡ ವ್ಯಕ್ತಿಯೆಂದು ಭಾವಿಸಿಕೊಳ್ಳುವವನನ್ನು 
'ಮುಖ್ತಾಲ್‌' ಎನ್ನುತ್ತಾರೆ. ತನ್ನ ಹಿರಿತನವನ್ನು ಇತರರಿಗೆ ಪ್ರಕಟಗೊಳಿಸುವವನನ್ನು 'ಫಖೂರ್‌' ಎನ್ನುತ್ತಾರೆ. (ಹೆಚ್ಚಿನ ವಿವರಗಳಿಗೆ 
ಸೂರಃ ಬನೀ ಇಸ್ರಾಈಲ್‌ನ 43ನೆಯ ಟಿಪ್ಪಣಿ ನೋಡಿರಿ) 

33. ಇಲ್ಲಿ ನಿಜವಾಗಿ ಚರ್ಚಾ ವಿಷಯ ನಡಿಗೆಯ ವೇಗ ಅಲ್ಲವೆಂಬುದು ಈ ಮಾತಿನ ಹಿನ್ನೆಲೆ ನೋಡಿದರೆ ತಿಳಿಯುತ್ತದೆ. 
ಮಂದ ನಡಿಗೆ ಅಥವಾ ವೇಗದ ನಡಿಗೆಯಲ್ಲಿ ನೈತಿಕ ಒಳಿತು-ಕೆಡುಕೇನೂ ಅಡಗಿರುವುದಿಲ್ಲ. ವಸ್ತುತಃ ಯಾವ ಮನಸ್ಸಿಶಿಯ 
ಪ್ರಭಾವದಿಂದ ನಡಿಗೆಯಲ್ಲಿ ದರ್ಪ ಅಥವಾ ದುರ್ಬಲತೆ ಪ್ರದರ್ಶಿತವಾಗುತ್ತದೋ ಆ ಮನಸ್ಥಿತಿಯನ್ನು ಸುಧಾರಿಸಲು ಇಲ್ಲಿ 
ಉದ್ದೇಶಿಸಲಾಗಿದೆ. ದೊಡ್ಡಸ್ತಿಕೆಯ ಅಹಂಕಾರ ಮನಸ್ಸಿನೊಳಗಿದ್ದರೆ ಅದು ಖಂಡಿತವಾಗಿಯೂ ಒಂದು ವಿಶಿಷ್ಟ ಬಗೆಯ ನಡಿಗೆಯ 
ರೂಪದಲ್ಲಿ ಪ್ರಕಟವಾಗಿಯೇ ಬಿಡುತ್ತದೆ. ಅದೇ ರೀತಿಯಲ್ಲಿ ನಡಿಗೆಯಲ್ಲಿ ತೋರುವ ದುರ್ಬಲತೆಯೂ ಯಾವುದೋ ಒಂದು 
ಕೆಟ್ಟ ಮಾನಸಿಕ ಸ್ಥಿತಿಯ ಪರಿಣಾಮವಾಗಿರುತ್ತದೆ. ನಿಮ್ಮ ಮನಸ್ಸಿನೊಳಗಿನ ಈ ಸ್ಥಿತಿಗಳನ್ನು ಹೋಗಲಾಡಿಸಿ ಯಾವುದೇ 
ದರ್ಷವಾಗಲಿ, ಠೇಂಕಾರವಾಗಲಿ, ಕ್ಷೀಣತೆಯಾಗಲಿ, ಡಂಬಾಚಾರಿ ಭಕ್ತಿ ಭಾವವಾಗಲಿ, ಅತಿವಿನಯವಾಗಲಿ ಇಲ್ಲದೆ ನೇರವಾಗಿ, 
ಸರಳವಾಗಿ, ಸಭ್ಯವಾಗಿ ಒಬ್ಬ ಸಜ್ಜನ ಮನುಷ್ಯನಂತೆ ನಡೆ ಎನ್ನುವುದೇ ಲುಕ್ಕಾನರ ಈ ಉಪದೇಶದ ಸಾರವಾಗಿರುತ್ತದೆ. (ಹೆಚ್ಚಿನ 
ವಿವರಗಳಿಗಾಗಿ ಸೂರಃ ಅಲ್‌ ಪುರ್ಕಾನ್‌ನ 79ನೆಯ ಟಿಪ್ಪಣಿ ನೋಡಿರಿ) 

34. ಮಾತಾಡುವಾಗ ಯಾವಾಗಲೂ ಮೆಲ್ಲಗೆ ಮಾತಾಡಬೇಕೆಂದೂ, ಯಾವ ಸಂದರ್ಭದಲ್ಲೂ ಗಟ್ಟಿಯಾಗಿ ಮಾತಾಡಲೇ 
ಬಾರದೆಂದೂ ಇದರ ಅರ್ಥವಲ್ಲ. ಕತ್ತೆಯ ಸ್ವರದ ಉದಾಹರಣೆ ಕೊಡುವ ಮೂಲಕ ಎಂತಹ ಧಾಟಿಯಲ್ಲಿ ಮತ್ತು ಎಂತಹ 
ಧ್ವನಿಯೊಂದಿಗೆ ಮಾತಾಡುವುದನ್ನು ತಡೆಯಲು ಉದ್ದೇಶಿಸಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಸ್ವಾಭಾವಿಕವಾಗಿ ಮತ್ತು 
ಅವಶ್ಯಕತೆಗನುಸಾರವಾಗಿ ಸ್ವರದಲ್ಲಿ ಏರಿಳಿತಗಳೂ ಕಾಠಿಣ್ಮ ಮತ್ತು ಮೃದುತ್ವೈಗಳೂ ಇರುವುದು ಸಹಜ. ಉದಾ: ಸಮೂಪ 
ದಲ್ಲಿರುವ ಹಾಗೂ ಕೆಲವೇ ಮಂದಿ ಇರುವ ಕೂಟದಲ್ಲಿ ನೀವು ಮೆಲ್ಲಗೆ ಮಾತಾಡುವಿರಿ. ದೂರದಲ್ಲಿರುವವನೊಡನೆ ಅಥವಾ 
ಹೆಚ್ಚು ಜನರಿರುವ ಗುಂಪಿನೊಡನೆ ಮಾತಾಡುವಾಗ ಅನಿವಾರ್ಯವಾಗಿ ಗಟ್ಟಿಯಾಗಿಯೇ ಮಾತಾಡುವಿರಿ. ಸಂದರ್ಭ ಮತ್ತು 


ಕಾಂಡ-21 


31. ಲುಕ್ಕಾನ್‌ 361 


FGI GAELS KE AI ob تما نی‎ 
NSS مُدی 7لا کاپ‎ eR N50 


pid 
SESE OS CAE SE MAL 
(20-21) ಅಲ್ಲಾಹನು ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲ ವಸ್ತುಗಳನ್ನು ನಿಮಗೆ ಅಧೀನ 
ಗೊಳಿಸಿರುವುದನ್ನೂ3 ತನ್ನ ಪ್ರತ್ಯಕ್ಷ ಹಾಗೂ ರಹಸ್ಯ ಅನುಗ್ರಹಗಳನ್ನು್‌ ನಿಮಗೆ ಪೂರ್ತಿಗೊಳಿಸಿ 
ಕೊಟ್ಟಿರುವುದನ್ನೂ ನೀವು ನೋಡುತ್ತಿಲ್ಲವೇ? ಹೀಗಿದ್ದೂ ಮಾನವರಲ್ಲಿ ಕೆಲವರು ತಮ್ಮ ಬಳಿ ಯಾವುದೇ 
ಜ್ಞಾನವಾಗಲಿ, ಸನ್ಮಾರ್ಗದರ್ಶನವಾಗಲಿ, ಬೆಳಕು ತೋರಿಸುವ ಯಾವುದಾದರೂ ಗ್ರಂಥವಾಗಲಿ' ಇಲ್ಲದೆ” 
ಅಲ್ಲಾಹನ ವಿಷಯದಲ್ಲಿ ಜಗಳಾಡುತ್ತಾರೆ.* ಅಲ್ಲಾಹನು ಅವತೀರ್ಣಗೊಳಿಸಿರುವುದನ್ನು ಅನುಸರಿಸಿ 
ರೆಂದು ಅವರೊಡನೆ ಹೇಳಲಾದಾಗ ಅವರು- "ನಾವು ನಮ್ಮ ಪೂರ್ವಜರನ್ನು ಯಾವುದರಲ್ಲಿ ಕಂಡಿದ್ದೇವೋ 


ಸನ್ನಿವೇಶವನ್ನವಲಂಬಿಸಿ, ಮಾಶಿನ ಧಾಟಿಯಲ್ಲೂ ಇಂತಹದೇ ವ್ಯತ್ಯಾಸಗಳು ಖಂಡಿತ ಉಂಟಾಗುತ್ತವೆ. ಹೊಗಳುವಾಗಿನ 
ಧಾಟಿಯು ನಿಂದಿಸುವ ಧಾಟಿಗಿಂತ, ಮೆಚ್ಚುಗೆಯ ಧಾಟಿಯು ಬೇಸರದ ಧಾಟಿಗಿಂತ ಭಿನ್ನವಾಗಿರಲೇ ಬೇಕಾಗುತ್ತದೆ. ಇದು 
ಯಾವ ರೀತಿಯಲ್ಲೂ ಆಕ್ಲೇಪಾರ್ಹವಲ್ಲ. ಈ ಸಹಜ ವೃತ್ಕಾಸವನ್ನು ಅಳಿಸಿ ಯಾವಾಗಲೂ ಮೃದುವಾದ ಮತ್ತು ತಗ್ಗಿದ 
ಧಾಟಿಯಲ್ಲೇ ಮಾತಾಡಬೇಕನ್ನುವುದು ಲುಕ್ಕಾನರ ಉಪದೇಶದ ಇಂಗಿತವೂ ಆಗಿರಲಿಲ್ಲ. ಅಹಂಕಾರವನ್ನು ಪ್ರದರ್ಶಿಸಲಿಕ್ಕಾಗಿ, 
ಜನರನ್ನು ದಬಾಯಿಸಲಿಕ್ಕಾಗಿ, ಇತರರನ್ನು ಕೀಳಾಗಿಸಲಿಕ್ಕಾಗಿ ಮತ್ತು ಅವರ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಗಂಟಲು 


ಬಿರಿಯುವಂತೆ ಕತ್ತೆಯಂತಹ ಧ್ವನಿಯೊಂದಿಗೆ ಮಾತನಾಡುವುದೇ ನಿಜವಾಗಿ ಆಕ್ಲೇಪಾರ್ಹವಾಗಿದೆ. 

35. ಒಂದು ವಸ್ತುವನ್ನು ಒಬ್ಬನಿಗೆ ಅಧೀನಗೊಳಿಸುವುದಕ್ಕೆ ಎರಡು ಸ್ವರೂಪಗಳಿರಲು ಸಾಧ್ಯ. 1. ಒಂದು ವಸ್ತುವನ್ನು 
ಅವನಿಗೆ ಅಧೀನಗೊಳಿಸಿ, ಅದನ್ನು ತನಗೆ ಬೇಕಾದ ಹಾಗೆ ಅನುಭೋಗಿಸಲು ಮತ್ತು ಉಪಯೋಗಿಸಲು ಅಧಿಕಾರ 
ಕೊಡುವುದು. 2. ಒಂದು ವಸ್ತುವನ್ನು ಅವನಿಗೆ ಉಪಯುಕ್ತವಾಗುವಂತಹ ನಿಯಮಗಳಿಗೆ ಬಿಗಿದು ಅದು ಅವನ ಹಿತಾಸಕ್ತಿಗೆ 
ಪರವಾಗಿ ಸೇವೆ ಸಲ್ಲಿಸುತ್ತಿರುವಂತೆ ಮಾಡುವುದು. ಅಲ್ಲಾಹನು ಭೂಮಿ-ಆಕಾಶಗಳಲ್ಲಿರುವ ಸಕಲ ವಸ್ತುಗಳನ್ನೂ ಮಾನವರಿಗೆ 
ಒಂದೇ ಅರ್ಥದಲ್ಲಿ ನಿಯಂತ್ರಿಸಿ ಕೊಟ್ಟಿರುವುದಲ್ಲ. ಕೆಲವನ್ನು ಒಂದನೆಯ ಅರ್ಥದಲ್ಲೂ ಬೇರೆ ಕೆಲವನ್ನು ಎರಡನೆಯ 
ಅರ್ಥದಲ್ಲೂ ನಿಯಂತ್ರಿಸಿ ಕೊಟ್ಟಿರುತ್ತಾನೆ. ಉದಾ: ವಾಯು, ನೀರು, ಮಣ್ಣು, ಬೆಂಕಿ, ವನಸ್ಸತಿಗಳು ಖನಿಜಗಳು, 
ಪ್ರಾಣಿಗಳು ಮೊದಲಾದ ಹಲವಾರು ವಸ್ತುಗಳು ಒಂದನೆಯ ಅರ್ಥದಲ್ಲೂ, ಸೂರ್ಯ, ಚಂದ್ರ ಮೊದಲಾದವುಗಳು ಎರಡನೆಯ 
ಅರ್ಥದಲ್ಲೂ ನಮ್ಮ ನಿಯಂತ್ರಣಕ್ಕೊಳಗಾಗಿವೆ. 

36. ಪ್ರತೃಕ್ಷ ಅನುಗ್ರಹಗಳೆಂದರೆ ಮನುಷ್ಯನ ಇಂದ್ರಿಯಾನುಭವಕ್ಕೆ ಬರುವಂತಹ ಅಥವಾ ಅವನ ತಿಳುವಳಿಕೆಯಲ್ಲಿರು 
ವಂತಹ ಅನುಗ್ರಹಗಳು. ರಹಸ ಅನುಗ್ರಹಗಳೆಂದರೆ ಮಾನವನು ತಿಳಿಯದಂತಹ ಮತ್ತು ಅವನ ಇಂದ್ರಿಯಾನುಭವಕ್ಕೆ 
ಬಾರದಂತಹವುಗಳು. ಇಂತಹ ಅಸಂಖ್ಯಾತ ವಸ್ತುಗಳು ಮಾನವನ ಶರೀರದಲ್ಲೂ, ಬಾಹ್ಯ ಜಗತ್ತಿನಲ್ಲೂ ಅವನ ಹಿತಕ್ಕಾಗಿ 
ಕಾರ್ಯವೆಸಗುತ್ತಿರುತ್ತವೆ. ಆದರೆ ಸೃಷ್ಟಿಕರ್ತನು ಮಾನವನ ರಕ್ಷಣೆಗಾಗಿ, ಅವನಿಗೆ ಆಹಾರವನ್ನೊದಗಿಸಲಿಕ್ಕಾಗಿ ಅವನ 
ಬೆಳವಣಿಗೆಗಾಗಿ ಮತ್ತು ಅವನ ಯಶಸ್ಸಿಗಾಗಿ ಇಷ್ಟೆಲ್ಲಾ ವಸ್ತುಗಳನ್ನು ಒದಗಿಸಿರುತ್ತಾನೆಂಬುದು ಅವನಿಗೆ ಗೊತ್ತೇ ಇರುವುದಿಲ್ಲ. 

37. ಅರ್ಥಾತ್‌- ನೇರವಾಗಿ ಪರಮಾರ್ಥವನ್ನು ಸ್ವತಃ ಕಂಡುಕೊಳ್ಳತಕ್ಕ ಅಥವಾ ಅನುಭವಿಸತಕ್ಕಂತಹ ಜ್ಞಾನ 
ಸಾಧನವಾಗಲಿ, ತಾನು ಪರಮಾರ್ಥವನ್ನು ಕಂಡುಕೊಂಡು ಇವರಿಗೆ ಅದನ್ನು ತೋರಿಸಿ ಕೊಡತಕ್ಕೆಂತಹ ಒಬ್ಬ ನಾಯಕನ 
ಮಾರ್ಗದರ್ಶನವಾಗಲಿ, ತಮ್ಮ ವಿಶ್ವಾಸಕ್ಕೆ ಆಧಾರವಾಗಿರತಕ್ಕೆಂತಹ ದಿವ್ಯಗ್ರಂಥವಾಗಲಿ ಅವರ ಬಳಿಯಲ್ಲಿಲ್ಲ. 

38. ಅರ್ಥಾತ್‌- ಅಲ್ಲಾಹ್‌ ಇದ್ದಾನೋ ಇಲ್ಲವೋ? ಅಲ್ಲಾಹ್‌ ಒಬ್ಬನೇ ದೇವನೋ ಅಥವಾ ಬೇರೆ ದೇವರೂ ಇದ್ದಾರೋ? 
ಅವನ ಗುಣ ವಿಶೇಷತೆಗಳೇನು? ಅವು ಹೇಗಿವೆ? ಅವನ ಸಂಬಂಧ ತನ್ನ ಸೃಷ್ಟಿಯೊಂದಿಗೆ ಯಾವ ತರದ್ದಿದೆ? ಎಂಬಿತ್ಕಾದಿ 
ಸಮಸ್ಥೆಗಳ ಕುರಿತು ಚರ್ಚಿಸುತ್ತಾರೆ ಮತ್ತು ಜಗಳಾಡುತ್ತಾರೆ. 


ಕಾಂಡ-21 


362 ಕುರ್‌ಆನ್‌ ವ್ಯಾಖ್ಯಾನ 


AMES SNAPS hd 
EMIS GA ENE ba 


ر٠‏ 
ےرہ ےھ کیا AEESB‏ ال کاپ ZAC SSE‏ 

ಅದನ್ನೇ ಅನುಸರಿಸುವೆವು” ಎನ್ನುತ್ತಾರೆ. ಶೈತಾನನು ಅವರನ್ನು ಧಗಧಗಿಸುವ ಅಗ್ನಿಯ ಕಡೆಗೇ ಕರೆಯುತ್ತಿದ್ದರೂ 
ಇವರು ಅವರನ್ನೇ ಅನುಸರಿಸುವರೇ?್‌ 

(22-24) ತನ್ನನ್ನು ಅಲ್ಲಾಹನಿಗೆ ಅರ್ಪಿಸಿಕೊಂಡು ಕಾರ್ಯತಃ ಸತ್ಕರ್ಮಿಯೂ ಆದವನು"! 
ವಾಸ್ತವದಲ್ಲಿ ಭರವಸೆಗೆ ಯೋಗ್ಯವಾದ ಒಂದು ಆಧಾರವನ್ನು ಬಿಗಿ ಹಿಡಿದುಕೊಂಡನು.* ಸಕಲ ವಿಷಯಗಳ 
ಅಂತಿಮ ತೀರ್ಮಾನ ಅಲ್ಲಾಹನ ಕೈಯಲ್ಲೇ ಇದೆ. ಸತ್ಕವನ್ನು ನಿಷೇಧಿಸುವವನ ನಿಷೇಧವು ನಿಮ್ಮನ್ನು 
ವ್ಯಥೆಗೀಡು ಮಾಡದಿರಲಿ. ಅವರಿಗೆ ಮರಳಿ ಬರಬೇಕಾದುದಂತೂ ನಮ್ಮ ಕಡೆಗೇ ಆಗಿದೆ. ಅನಂತರ ಅವರು 
ಏನೆಲ್ಲ ಮಾಡಿ ಬಂದಿರುವರೆಂದು ನಾವು ಅವರಿಗೆ ತೋರಿಸುವೆವು. ನಿಶ್ಚಯವಾಗಿಯೂ ಅಲ್ಲಾಹ್‌ 
ಹೃದಯಗಳೊಳಗೆ ಅವಿತಿರುವ ರಹಸ್ಯಗಳನ್ನೂ ತಿಳಿದಿರುತ್ತಾನೆ. ನಾವು ಅವರಿಗೆ ಸ್ವಲ್ಪ ಕಾಲ ಭೂಮಿಯಲ್ಲಿ 


ಸುಖಪಡುವ ಅವಕಾಶ ನೀಡುತ್ತಿದ್ದೇವೆ. ಆ ಬಳಿಕ ಅವರನ್ನು ವಿವಶರನ್ನಾಗಿ ಮಾಡಿ, ಒಂದು ಕಠಿಣ 
ಯಾತನೆಯ ಕಡೆಗೆ ಎಳೆದೊಯ್ಯುವೆವು. 


39. ಅರ್ಥಾತ್‌- ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕುಟುಂಬದ ಮತ್ತು ಪ್ರತಿಯೊಂದು ಜನಾಂಗದ ಪೂರ್ನಿಕರು 
ಸತ್ಯ ಮಾರ್ಗದಲ್ಲೇ ಇದ್ದರೆಂದು ಹೇಳಲಾಗುವುದಿಲ್ಲ. ಒಂದು ಪದ್ಧತಿಯು ಹಿರಿಯರಿಂದಲೇ ನಡೆದು ಬಂದಿದೆ ಎಂಬುದು 
ಅದು ಸತ್ಯವಾಗಿದೆ ಎಂಬುದಕ್ಕೆ ಆಧಾರವಲ್ಲ. ಪೂರ್ವಿಕರು ಪಥಭ್ರಷ್ಟರಾಗಿದ್ದರೆ ತಾನೂ ಕಣ್ಣುಮುಚ್ಚಿ ಅವರ ಮಾರ್ಗದಲ್ಲೇ 
ನಡೆಯುವೆನೆಂದೂ, ಈ ಮಾರ್ಗವು ಎತ್ತ ಸಾಗುತ್ತಿದೆಯೆಂಬುದನ್ನು ಶೋಧಿಸುವ ಅಗತ್ಯವೇ ಇಲ್ಲವೆಂದೂ ಯಾವ ವಿವೇಕಿಯೂ 
ಭಾವಿಸಲಾರನು. 

40. ಅರ್ಥಾತ್‌- ತನ್ನನ್ನು ಸಂಪೂರ್ಣವಾಗಿ ಅಲ್ಲಾಹನ ದಾಸ್ಯ-ಅನುಸರಣೆಯಲ್ಲಿ ತೊಡಗಿಸಿ ಬಿಡುವುದು. ತನ್ನ 
ಯಾವ ವಸ್ತುವನ್ನೂ ಅವನ ದಾಸ್ಕ-ಅನುಸರಣೆಗೆ ಹೊರತಾಗಿಸದಿರುವುದು. ತನ್ನ ಸಂಪೂರ್ಣ ವ್ಯವಹಾರಗಳನ್ನು ಅಲ್ಲಾಹನ 
ವಶಕ್ಕೆ ಒಪ್ಪಿಸಿ ಬಿಡುವುದು. ಅವನು ನೀಡಿದ ಮಾರ್ಗದರ್ಶನವಸ್ನೇ ಸಂಪೂರ್ಣ ಜೀವನದ ಶಾಸನವನ್ನಾಗಿಸುವುದು. 

41. ಅರ್ಥಾತ್‌- ಅವನು ಮಾತಿನಲ್ಲಂತೂ ತನ್ನನ್ನು ಅಲ್ಲಾಹನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆಂದು ಘೋಷಣೆ ಮಾಡಿ 
ಆ ಬಳಿಕ ಕಾರ್ಯತಃ ಅಲ್ಲಾಹನ ಒಬ್ಬ ವಿಧೇಯ ದಾಸನಿಗೆ ತಕ್ಕುದಾದ ನಿಲುಮೆಯನ್ನು ತಾಳದಿರದೆ ಇರುವವನಾಗಿರಬಾರದು. 

42. ಅರ್ಥಾತ್‌- ತನಗೆ ತಪ್ಪು ಮಾರ್ಗದರ್ಶನ ಸಿಗುವ ಅಪಾಯವೂ ಅವನಿಗಿಲ್ಲ, ದೇವದಾಸ್ಕವನ್ನು ಅಂಗೀಕರಿಸು 
ವುದರಿಂದ ತನ್ನ ಪರಿಣಾಮ ಕೆಟ್ಟು ಹೋಗುವುದೆಂಬ ಭಯವೂ ಇಲ್ಲ. - 

43. ತಾತ್ಸರ್ಯವೇನೆಂದರೆ- ಓ ಪೈಗಂಬರರೇ, ನಿಮ್ಮ ಮಾತುಗಳನ್ನು ನಿರಾಕರಿಸುವವನು ತಾನು , ಇಸ್ಲಾಮನ್ನು 
ಧಿಕ್ಕರಿಸುವ ಮತ್ತು ಸತ್ಯನಿಷೇಧದ ಬಗ್ಗೆ ಹಟ ತೋರಿಸುವ ಮೂಲಕ ನಿಮಗೆ ನಷ್ಟವನ್ನುಂಟು ಮಾಡಿ ಬಿಟ್ಟೆನೆಂದು 
ಭಾವಿಸುತ್ತಾನೆ. ಆದರೆ, ವಾಸ್ತವದಲ್ಲಿ ಅವನು ತನ್ನನ್ನು ತಾನೇ ನಪ್ಪಕ್ಕೊಳಪಡಿಸಿಕೊಂಡಿದ್ದಾನೆ. ಆದುದರಿಂದ ಅವನು ಸತ್ತ 
ಸ್ವೀಕರಿಸದಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ. 


5002-1 


31. ಲುಕ್ಕ್ಮಾನ್‌ 363 


چھ LAT «ಗಿ _ aca‏ \ - ا او سک وریہ 
من خلق VA A SM SE SIS ord‏ 
ಜ್‌‏ ؤو_ ہے 7 ہے کے ہہ ಹಿ ಸಿ‏ 
MISS HA GL MECH‏ مو TAKAGI‏ 
ہے مہ کے we‏ طط پیا ہے ھپ ہم ےھ سم وص گی ಶ್‌‏ 
BM! SL‏ شجرق اٹلا مو الیحَ ر ینک ری بعد Pld‏ 
BAN‏ 3 71+ 0 ے ۲ ,4 
کا نیدث A SIE CE SE MM ELE‏ 
ಆಕಾಶಗಳನ್ನೂ ಭೂಮಿಯನ್ನೂ ಸೃಷ್ಟಿಸಿದವರು ಯಾರು ಎಂದು ನೀವು ಇವರೊಡನೆ‏ )25-28( 
ಕೇಳಿದಾಗ, ಇವರು ಅಲ್ಲಾಹನೆಂದೇ ಹೇಳುವರು. ಅಲ್‌ಹಮ್ಮುಲಿಲ್ಲಾಹ್‌* (ಅಲ್ಲಾಹನಿಗೆ ಸ್ತುತಿ) ಎನ್ನಿರಿ. ಆದರೆ‏ 
ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ. ಅಕಾಶಗಳಲ್ಲೂ ಭೂಮಿಯಲ್ಲೂ ಇರುವುದೆಲ್ಲವೂ ಅಲ್ಲಾಹನದು.*‏ 
ನಿಶ್ಚಯವಾಗಿಯೂ ಅಲ್ಲಾಹ್‌ ನಿರಪೇಕ್ಷನೂ ಸ್ವಯಂ ಸ್ತುತೃರ್ಹನೂ ಆಗಿರುತ್ತಾನೆ.” ಭೂಮಿಯಲ್ಲಿ! ರುವ‏ 
ಮರಗಳೆಲ್ಲ ಲೇಖನಿಗಳಾಗಿ ಮಾರ್ಪಟ್ಟು ಸಾಗರವು (ಮಸಿಯಾಗಿ) ಅದಕ್ಕೆ ಇನ್ನೂ ಸಪ್ತ ಸಾಗರಗಳು‏ 


ಮಸಿಯನ್ನು ಒದಗಿಸಿದರೂ ಅಲ್ಲಾಹನ ವಚನಗಳು (ಬರೆದು) ತೀರಲಾರವು.* ನಿಶ್ಚಯವಾಗಿಯೂ ಅಲ್ಲಾಹ್‌ 
ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ನಿಮ್ಮೆಲ್ಲರನ್ನು ಸೃಷ್ಟಿಸುವುದೂ ಅನಂತರ ಪುನಃ ಜೀವಂತಗೊಳಿಸಿ 


44. ಅರ್ಥಾತ್‌- ಇಷ್ಟನ್ನಾದರೂ ನೀವು ಒಪ್ಪಿಕೊಳ್ಳುತ್ತೀರಲ್ಲಾ! ಇದಕ್ಕಾಗಿ ಅಲ್ಲಾಹನಿಗೆ ಕೃತಜ್ಞತೆಗಳು. ವಸ್ತುಸ್ಥಿತಿ ಇದಾಗಿದ್ದರೆ 
ಪ್ರಶಂಸೆಗಳು ಸರ್ವ ಸಂಪೂರ್ಣವಾಗಿ ಅಲ್ಲಾಹನಿಗೇ ಸಲ್ಲತಕ್ಕದ್ದು. ವಿಶ್ವವನ್ನು ಸೃಷ್ಟಿಸುವ ಕಾರ್ಯದಲ್ಲಿ ಇತರ ವಸ್ತುಗಳು ಯಾವ 
ರೀತಿಯಲ್ಲೂ ಸಹಭಾಗಿಗಳಲ್ಲದಿರುವಾಗ ಅವು ಪ್ರಶಂಸಾರ್ಹವಾಗುವುದಾದರೂ ಹೇಗೆ? 

45, ಅಲ್ಲಾಹನನ್ನು ಸೃಷ್ಟಿಕರ್ತನೆಂದು ನಂಬುವುದರ ಅನಿವಾರ್ಯ ಪರಿಣಾಮಗಳೇನು, ಅದರಿಂದ ನಮ್ಮ ಮೇಲೆ 
ಬರುವ ಬಾಧ್ಯತೆಗಳೇನು ಮತ್ತು ಯಾವ ವಿಷಯಗಳು ಅದಕ್ಕೆ ವಿರುದ್ಧವಾಗಿರುತ್ತವೆ ಎಂಬುದನ್ನೆಲ್ಲಾ ಹೆಚ್ಚಿನವರು ಶಿಳಿದಿರು 
ವುದಿಲ್ಲ. ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಅಲ್ಲಾಹನೊಬ್ಬನೇ ಎಂದು ನಂಬುವವನು ಆರಾಧ್ಯನೂ, ಪಾಲಕನೂ, ಅವನು 
ಮಾತ್ರನೆಂದೂ ದಾಸ್ಯ-ಆರಾಧನೆ ಮತ್ತು ದಾಸ್ಮ ಅನುಸರಣೆಗಳಿಗೆ ಅವನೊಬ್ಬನು ಮಾತ್ರ ಹಕ್ಕುದಾರನೆಂದೂ, ಜಪ ಪ್ರಶಂಸೆಗಳೂ 
ಅವನಿಗೆ ಹೊರತು ಇತರರಿಗೆ ಸಲ್ಲಬಾರದೆಂದೂ ಅವನೊಬ್ಬನ ಹೊರತು ಬೇರಾರನ್ನೂ ಪ್ರಾರ್ಥಿಸಬಾರದೆಂದೂ ತನ್ನ 
ಸೃಷ್ಟಿಗಳಿಗೆ ಶಾಸನಕರ್ತನೂ, ಆಡಳಿತಗಾರನೂ ಅವನ ಹೊರತು ಬೇರಾರೂ ಇರಲು ಸಾಧ್ಯವಿಲ್ಲವೆಂದೂ ಒಪ್ಪಿಕೊಳ್ಳಲೇ 
ಬೇಕಾಗುತ್ತದೆ. ಸೃಷ್ಟಿಸುವವನು ಒಬ್ಬನಾಗಿದ್ದು ಪೂಜಾರ್ಹನು ಇನ್ನೊಬ್ಬನಾಗಿರುವುದು ಸಹಜ ಬುದ್ಧಿಗೆ ಎಟಕದ ಹಾಗೂ 
ವಿರೋಧಾಭಾಸದ ನಿಲುವಾಗಿರುತ್ತದೆ. ಇದನ್ನು ಅಜ್ಞಾನಾಂಧಕಾರದಲ್ಲಿ ಬಿದ್ದಿರುವವನು ಮಾತ್ರ ಒಪ್ಪಬಹುದು. ಅದೇ ರೀತಿಯಲ್ಲಿ 
ಒಬ್ಬನನ್ನು ಸೃಷ್ಟಿಕರ್ತನೆಂದು ನಂಬುವುದೂ, ಅನಂತರ ಇತರರನ್ನು ಇಷ್ಟಾರ್ಥ ಪೂರೈಸುವವರೆಂದೂ, ಸಂಕಟಿಹರರೆಂದೂ 
ತಿಳಿಯುವುದು, ಇತರರ ಮುಂದೆ ತಲೆಬಾಗುವುದು ಹಾಗೂ ಇತರರನ್ನು ಸರ್ವಾಧಿಕಾರಿ, ಒಡೆಯ ಮತ್ತು ಏಕೈಕ ಅನುಸರಣಾರ್ಹ 
ಎಂದು ಬಗೆಯುವುದು ಪರಸ್ಪರ ವೈರುಧ್ಯಗಳಾಗಿವೆ. ಜ್ಞಾನವುಳ್ಳ ಯಾವುದೇ ವ್ಯಕ್ತಿ ಇದನ್ನು ಸ್ವೀಕರಿಸಲಾರನು. 

46. ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಅಲ್ಲಾಹನೆಂಬುದು ಮಾತ್ರ ಪರಮಾರ್ಥವಲ್ಲ. ಭೂಮಿ ಆಕಾಶಗಳಲ್ಲಿ ಕಂಡು 
ಬರುತ್ತಿರುವ ಸಕಲ ವಸ್ತುಗಳ ಏಕೈಕ ಒಡೆಯನೂ ವಾಸ್ತವದಲ್ಲಿ ಅವನೇ ಆಗಿದ್ದಾನೆ. ಅವನು ಈ ವಿಶ್ವವನ್ನು ಸೃಪ್ಪಿಸಿ ಇನ್ನು 
ಇಷ್ಟವಿದ್ದವರು ಬಂದು ಇದರ ಅಥವಾ ಇದರ ಯಾವುದಾದರೊಂದು ಭಾಗದ ಒಡೆಯರಾಗಿ ಬಿಡಲೆಂದು ಇದನ್ನು ಹಾಗೆಯೇ 
ಬಿಟ್ಟು ಬಿಟ್ಟಿಲ್ಲ. ಅವನು ಸ್ವತಃ ತಾನೇ ತನ್ನ ಸೃಷ್ಟಿಯ ಮಾಲಕ. ಈ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವೂ ಅವನ 
ಸೊತ್ತು. ಇಲ್ಲಿ ಅವನ ಹೊರತು ದೇವತ್ವದ ಅಧಿಕಾರ ಹೊಂದಿರುವಂತಹ ಅಸ್ತಿತ್ವ ಬೇರಾವುದೂ ಇಲ್ಲ. 

41. ಇದರ ವಿವರಣೆಯು 19ನೆಯ ಟಿಪ್ಪಣಿಯಲ್ಲಿ ಗತಿಸಿದೆ. 

48. ಅಲ್ಲಾಹನ ವಚನಗಳೆಂದರೆ ಅವನ ಸೃಷ್ಟಿಕಾರ್ಯ, ಅವನ ಸಾಮರ್ಥ ಮತ್ತು ಯುಕ್ತಿಯ ಅದ್ಭುತಗಳು. ಈ 
ವಿಷಯವು ಸ್ವಲ್ಪ ಭಿನ್ನ ಮಾತುಗಳಲ್ಲಿ ಸೂರಃ ಅಲ್‌ ಕಹಫ್‌ನ 109ನೆಯ ಸೂಕ್ತದಲ್ಲಿ ವಿವರಿಸಲ್ಪಟ್ಟಿದೆ. ತೋರಿಕೆಗೆ 
ಇದು ಅತಿಶಯೋಕ್ತಿಯೆಂದು ಯಾರಾದರೂ ಭಾವಿಸಬಹುದು. ಆದರೆ, ನಿಜವಾಗಿ ಇದರಲ್ಲಿ ಸ್ವಲ್ಪವೂ ಅತಿಶಯವಿಲ್ಲವೆಂದು 
ಸ್ವಲ್ಪ ಮಟ್ಟಿಗೆ ವಿವೇಚಿಸಿದಾಗ ತಿಳಿದು ಬರುವುದು. ಈ ಭೂಮಿಯಲ್ಲಿರುವ ಮರಗಳಿಂದ ತಯಾರಿಸಬಹುದಾದಷ್ಟೂ 


ಕಾಂಡ-21 


34 ಕುರ್‌ಆನ್‌ ವ್ಯಾಖ್ಯಾನ 


۰ 3೨3 اص‎ ಹಸ AA ہے ہر ےر‎ 
کی 515 بل 4 تی‎ AR MEW LE 
RCT سے گرا‎ J 
FEES ELS I AL I 
pe pS £ Au} > وسے ہے کس ےہ‎ 
ہت قَاق ما‎ EE ONS اللہ‎ SFE 
ಎಬ್ಬಿಸುವುದೂ (ಅವನ ಮಟ್ಟಿಗೆ) ಕೇವಲ ಒಂದು ಜೀವಿಯ(ನ್ನು ಸೃಷ್ಟಿಸುವ ಮತ್ತು ಪುನಃ ಜೀವಂತ 
ಗೊಳಿಸುವ) ಹಾಗಿದೆ. ನಿಜವಾಗಿಯೂ ಅಲ್ಲಾಹ್‌ ಸರ್ವಶ್ರುತನೂ ಸರ್ವ ವೀಕ್ಷಕನೂ ಆಗಿರುತ್ತಾನೆ.” 
(29- 30) ಅಲ್ಲಾಹ್‌ ಇರುಳನ್ನು ಹಗಲಿನೊಳಗೂ ಹಗಲನ್ನು ಇರುಳಿನೊಳಗೂ ಪೋಣಿಸುತ್ತ 
ತರುವುದನ್ನು ನೀವು ನೋಡುವುದಿಲ್ಲವೇ? ಅವನು ಸೂರ್ಯ ಚಂದ್ರರನ್ನು ನಿಯಂತ್ರಿಸಿಟ್ಟಿರುತ್ತಾನೆ. ಎಲ್ಲವೂ 


ಒಂದು ನಿಶ್ಚಿತ ಕಾಲದ ವರೆಗೆ ಚೆಲಿಸುತ್ತಿರುತ್ತವ್‌! ಮತ್ತು ನೀವು ಮಾಡುತಿ ಶ್ರಿರುವುದೆಲ್ಲವನ್ನೂ ಅಲ್ಲಾಹ್‌ 
ವಿವರವಾಗಿ ತಿಳಿದಿರುತ್ತಾನೆ (ಎಂದು ನಿಮಗೆ ಗೊತ್ತಿಲ್ಲವೇ?) ಇದಕ್ಕೆಲ್ಲಾ ಕಾರಣವೇನೆಂದರೆ ಅಲ್ಲಾಹನೇ 


ಲೇಖನಿಗಳನ್ನು ತಯಾರಿಸಿ ಭೂಮಿಯ ಮೇಲಿರುವ ಸಾಗರಗಳ ಮತ್ತು ಅದೇ ರೀತಿಯ ಇನ್ನೂ ಏಳು ಸಾಗರಗಳಲ್ಲಿರುವಷ್ಟು 
ಮಸಿಯನ್ನು ಒದಗಿಸಿಕೊಂಡರೂ ಅದು ಅಲ್ಲಾಹನ ಮಹಿಮೆ, ಯುಕ್ತಿ ಮತ್ತು ಅವನ ಸೃಷ್ಟಿ ಕಾರ್ಯಗಳೆ ಸಕಲ ಅದ್ಭುತಗಳ 
ನ್ನಂತಿರಲಿ, ವಿಶ್ವದಲ್ಲಿರುವ ಸಕಲ ವಸ್ತುಗಳ ಒಂದು ಪೂರ್ಣ ಪಟ್ಟಿಯನ್ನು ಕೂಡಾ ಬರೆಯಲು ಸಾಕಾಗದು. ಈ 
ಭೂಮಿಯಲ್ಲಿರುವ ವಸ್ತುಗಳನ್ನೇ ಗಣಿಸಲು ಸಾಧ್ಯವಿಲ್ಲ. ಹೀಗಿರುತ್ತಾ ಅನಂತಾನಂತ ವಿಶ್ವದಲ್ಲಿರುವ ಸಕಲ ವಸ್ತುಗಳನ್ನು 
ಬರೆದು ಮುಗಿಸಲು ಹೇಗೆ ತಾನೇ ಸಾಧ್ಯವಾದೀತು? ಯಾವ ದೇವನು ಇಷ್ಟೊಂದು ಬೃಹತ್‌ ವಿಶ್ವವನ್ನು ಅಸ್ತಿತ್ವಕ್ಕೆ ತಂದು 
ಅನಾದಿಕಾಲದಿಂದ ಅನಂತ ಕಾಲದವರೆಗೆ ಅದನ್ನು ಸುವ್ಯವಸ್ಥಿತವಾಗಿ ನಡೆಸುತ್ತಿರುವನೋ ಅವನ ಸಾಮ್ರಾಜ್ಯದಲ್ಲಿ ನೀವು 
ಆರಾಧ್ಯರನ್ನಾಗಿ ಮಾಡಿಟ್ಟುಕೊಂಡಿರುವ ಸಣ್ಣಪುಟ್ಟ ಆಸ್ಪಿತ್ತಗಳಿಗೆ ಇರುವ ಸ್ಥಾನಮಾನವಾದರೂ ಏನು? ಹೀಗಿರುತ್ತಾ ಸೃಷ್ಟಿಗಳ 
ಪೈಕಿ ಯಾರಿಗಾದರೂ ಇಲ್ಲಿಯ ದೇವಾಧಿಕಾರಗಳ ಪೈಕಿ ಒಂದು ಕಿಂಚಿತ್‌ ಪಾಲಾದರೂ ದಕ ಬಹುದೆಂದು ಊಹಿಸಲು 
ಹೇಗೆ ತಾನೆ ಸಾಧ್ಯ? ಎಂದು ಮನವರಿಕೆ ಮಾಡಿಸುವುದೇ دہ‎ ಸ್ತವದಲ್ಲಿ -ಈ ಮಾತಿನ ಉದ್ದೇಶವಾಗಿದೆ. 

49. ಅರ್ಥಾತ್‌- ಅವನು ಏಕಕಾಲದಲ್ಲಿ ಅಖಿಲ ವಿಶ್ವದ ಸ್ವರವನ್ನು ಬೇರೆ ಬೇರೆಯಾಗಿ ಆಲಿಸು. ಸುತ್ತಿದ್ದಾನೆ. ಅವನು 
ಒಂದು ಸ್ವರವನ್ನು ಕೇಳುತ್ತಿರುವಾಗ ಅದು ಅವನ ಶ್ರಮಣವನ್ನು, ಅವನು ಇನ್ನೊಂದು ಸ್ವರವನ್ನು ಕೇಳದಷ್ಟು ತಲ್ಲೀನ 
ಗೊಳಿಸಿ ಬಿಡುವುದಿಲ್ಲ. ಇದೇ ರೇತಿಯಲ್ಲಿ ಅವನು ವಿಶ್ವದ ಸಕಲ ವಸ್ತುಗಳನ್ನು ಏಕಕಾಲದಲ್ಲಿ ವೀಕ್ಷಿಸುತ್ತಲೂ ಇದ್ದಾನೆ. 
ಮಾನವನನ್ನು ಸೃಷ್ಟಿಸುವ ಮತ್ತು ಪುನಃ ಅಸ್ತಿತ್ವಕ್ಕೆ ತರುವ ವಿಷಯವೂ ಹೀಗೆಯೇ ಇದೆ. ಸೃಷ್ಟಿಯ ಆದಿಯಿಂದ ಇಂದಿನ 
ವರೆಗೂ ಎಷ್ಟು ಮಂದಿ ಜನಿಸಿದ್ದಾರೋ, ಇನ್ನು ಪ್ರಳಯ ಕಾಲದ ವರೆಗೂ ಜನಿಸುವರೋ ಅವರೆಲ್ಲರನ್ನೂ ಅವನು 
ಒಂದು ಕಣಾರ್ಧದಲ್ಲಿ ಪುನಃ ಹುಟ್ಟಿಸಬಲ್ಲನು. ಅವನ ಸೃಜನ ಸಾಮರ್ಥ್ಯವು ಒಬ್ಬ ಮನುಷ್ಯನನ್ನು ಉಂಟು ಮಾಡುತ್ತಿರುವಾಗ 

ನ್ನೊಬ್ಬನನ್ನು ಉಂಟು ಮಾಡಲಾಗದಷ್ಟು ಅವನನ್ನು ತಲ್ಲೀನಗೊಳಿಸುವುದಿಲ್ಲ. ಅವನ ಮಟ್ಟಿಗೆ ಒಬ್ಬನನ್ನು ತಯಾರಿಸುವುದೂ, 
ಕೋಟ್ಕಾವಧಿ ಜನರನ್ನು ತಯಾರಿಸುವುದೂ ಒಂದೇ. 

50. ಅರ್ಥಾತ್‌- ರಾತ್ರೆ ಹಗಲುಗಳು ಕ್ರಮಬದ್ಧವಾಗಿ ಬರುತ್ತಿರುವುದು ಸೂರ್ಯ ಚಂದ್ರರು ಒಂದು ನಿಯಮಕ್ಕೆ 
ಬಿಗಿಯಲ್ಪಟ್ಟಿವೆಯೆಂಬುದನ್ನು ಸ್ವಯಂ ಪ್ರಕಟಿಸುತ್ತದೆ. ಇಲ್ಲಿ ಸೂರ್ಯಚಂದ್ರರನ್ನು ಪ್ರಸ್ತಾಪಿಸಿರುವುದು- ಇವೆರಡು ಬಾನಲೋಕ 
ದಲ್ಲಿರುವ ಸುಸ್ಪಷ್ಟ ವಸ್ತುಗಳಾಗಿದ್ದು ಇವುಗಳನ್ನು ಪ್ರಾಚೀನ ಕಾಲದಿಂದಲೂ ಜನರು ದೇವರುಗಳೆಂದು ಭಾವಿಸಿಕೊಂಡು 
ಬಂದಿರುವುದರಿಂದ ಮಾತ್ರ. ಅನ್ಯಥಾ ಇದರ ನಿಜವಾದ ಉದ್ದೇಶ ಅಖಿಲ ವಿಶ್ವವೇ ಅಚಲ ನಿಯಮಗಳಲ್ಲಿ ಬಿಗಿಯಲ್ಪಟ್ಟಿದೆ 
ಯೆಂದು ಹೇಳುವುದಾಗಿರುತ್ತದೆ. 

51. ಅರ್ಥಾತ್‌- ಪ್ರತಿಯೊಂದು ವಸ್ತುವೂ ಅದಕ್ಕೆ ನಿಶ್ಚಯಿಸಲ್ಪಟ್ಟಿರುವ ಆಯುಷ್ಕಾಲದ ವರೆಗೆ ಮಾತ್ರ ಚಲಿಸು اح یت‎ 


ات 


ಸೂರ್ಯನಿರಲಿ, ಜಂಡ್ರನಿರಲಿ ಅಥವಾ ವಿಶ್ವದ ಬೇರೆ ಯಾವುದಾದರೂ ನಕ್ಷ ಸತ್ರ ಅಥವಾ ಗ್ರಹವಾಗಿರಲಿ ಇವುಗಳ ಪೈಕಿ ಯಾವುದೂ 


ಕಾಂಡ-21 


31. ಉಕ್ಕ್ಮಾನ್‌ 365 


4 


٢ SUIS الع ال بے ات‎ MESA من‎ OF 
3B 3 53 

ESET SE SST 
fs AALS ET ہو کے ہے عو سوج‎ Ne 
HAE MNES JE ELE KE IE یل‎ 


چ 


BIL RUA نر‎ NALS GIG 


ಸತ್ಯವಾಗಿದ್ದಾನೆ" ಮತ್ತು ಅವನನ್ನು ಬಿಟ್ಟು ಇವರು ಪ್ರಾರ್ಥಿಸುತ್ತಿರುವ ಇತರ ಎಲ್ಲವೂ ಮಿಥ್ಯವಾಗಿೆ.* 
ಅಲ್ಲಾಹನೇ ಮಹೋನ್ನತ ಹಾಗೂ ಮಹಾನನಾಗಿರುತ್ತಾನೆ.* 

1-32) ನಿಮಗೆ ಕೆಲವು ನಿದರ್ಶನಗಳನ್ನು ತೋರಿಸಿ ಕೊಡಲಿಕ್ಕಾಗಿ ನಾವೆಯು ಸಮುದ್ರದಲ್ಲಿ 
ಅಲ್ಲಾಹನ ಅನುಗ್ರಹದಿಂದ ಚೆಲಿಸುತ್ತಿರುವುದನ್ನು ನೀವು ನೋಡುವುದಿಲ್ಲವೇ?್‌ ವಾಸ್ತವದಲ್ಲಿ ಸಹನ 
ಶೀಲನೂ ಕೃತಜ್ಞನೂ ಆಗಿರುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಅನೇಕ ದೃಷ್ಟಾಂತಗಳಿವೆ.5 (ಸಮುದ್ರದಲ್ಲಿ) 
ಒಂದು ಅಲೆಯು ಇವರ ಮೇಲೆ ಚಪ್ಪರದಂತೆ ಆವರಿಸಿದಾಗ ಇವರು ತಮ್ಮ ಧರ್ಮವನ್ನು ಸಂಪೂರ್ಣವಾಗಿ 
ಅಲ್ಲಾಹನಿಗೇ ಮೊಸಲಾಗಿಸಿ ಅವನನ್ನು ಪ್ರಾರ್ಥಿಸುತ್ತಾರೆ. ತರುವಾಯ ಅವನು ಇವರನ್ನು ರಕ್ಷಿಸಿ ದಡದ 


ಅನಾದಿಯೂ ಅಲ್ಲ, ಅನೆಂತವೂ ಅಲ್ಲ. ಇಂತಹ ನಶ್ವರ ಮತ್ತು ಅಸಹಾಯಕ ವಸ್ತುಗಳು ನಿಮ್ಮ ದೇವರಾಗಿ ಬಿಡುವುದು ಹೇಗೆ 
ಎಂದು ತಿಳಿಸುವುದೇ ಇಲ್ಲಿ ಇದನ್ನು ಪ್ರಸ್ತಾಪಿಸಿರುವುದರ ಉದ್ದೇಶ. 

52. ಅರ್ಥಾತ್‌- ಅವನು ನೈಜ ಹಾಗೂ ಸ್ವತಂತ್ರ ಕರ್ತೃ ಮತ್ತು ಸೃಷ್ಟಿ ಹಾಗೂ ಯೋಜನೆಯ ಎಲ್ಲ ಅಧಿಕಾರಿಗಳ 
ನೈಜ ಮಾಲಕ. 

53. ಅರ್ಥಾತ್‌- ಅವೆಲ್ಲವೂ ನಿಮ್ಮ ಕಪೋಲಕಲ್ಪಿತ ದೇವರುಗಳು. ಇಂತಹವರಿಗೆ ದೇವತ್ವದಲ್ಲಿ ಪಾತ್ರವಿದೆ, ಇಂತಹ 
ಮಹಾಪುರುಷರಿಗೆ ಸಂಕಷ್ಟಗಳನ್ನು ಪರಿಪರಿಸುವ ಮತ್ತು ಇಷ್ಟಾರ್ಥಗಳು ಪೂರೈಸಿ ಕೊಡುವ ಅಧಿಕಾರವಿದೆ ಎಂದು ನೀವು 
ಊಹಿಸಿಕೊಂಡಿರುತ್ತೀರಿ. ವಸ್ತುತಃ ಅವರ ಪೈಕಿ ಯಾರೂ ಏನನ್ನೂ ಮಾಡಲಾರರು. 

54. ಅರ್ಥಾತ್‌- ಸಕಲ ವಸ್ತುಗಳಿಗಿಂತಲೂ ಉನ್ನತನು. ಅವನ ಮುಂದೆ ಎಲ್ಲವೂ ಕ್ಸುಲ್ಲಕ. ಸಕಲ ವಸ್ತುಗಳಿಗಿಂತಲೂ 
ಶ್ರೇಷ್ಠನು. ಅವನ ಮುಂದೆ ಎಲ್ಲವೂ ನಗಣ್ಯ. 

55. ಅರ್ಥಾತ್‌- ಅಧಿಕಾರಗಳೆಲ್ಲವೂ ಸರ್ವ ಸಂಪೂರ್ಣ ಅಲ್ಲಾಹನ ಕೈಯಲ್ಲಿವೆಯೆಂದು ತಿಳಿದು ಬರುವಂತಹ 
ನಿದರ್ಶನಗಳು. ಮಾನವನು ತನ್ನ ಸಮುದ್ರ ಯಾನಕ್ಕಾಗಿ ಎಷ್ಟೇ ಉತ್ತಮ ವ್ಯವಸ್ಥೆಗಳನ್ನು ಮಾಡಿಕೊಂಡರೂ ಸಮುದ್ರದಲ್ಲಿ 
ಅವನಿಗೆ ಮುಂದಾಗುವ ಭೀಕರ ಶಕ್ತಿಗಳ ಮುಂದೆ ಅವನು ಕೇವಲ ತನ್ನ ಸಾಮರ್ಥ್ಯಗಳಿಂದ ಸುರಕ್ಷಿತವಾಗಿ ಪ್ರಯಾಣ ನಡೆಸಲಾರ. 
ಅಲ್ಲಾಹನ ಅನುಗ್ರಹವು ಬೇಕೇ ಬೇಕು. ಇದೇ ರೀತಿಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಕಾಲದಲ್ಲಿ ಮಾನವನು ಎಂತಹ ಕಟು 
ನಾಸ್ತಿಕ ಅಥವಾ ಕೆಟ್ಟಾ ಮುಶ್ರಿಕನಾಗಿದ್ದರೂ ಸಮುದ್ರದಲ್ಲಿ ಬೀಸುವ ಬಿರುಗಾಳಿಯಿಂಬಾಗಿ ಅವನ ನಾವೆ ಮುಳುಗತೊಡಗುವಾಗ 
ನಾಸ್ತಿಕಿಗೂ ದೇವನಿದ್ದಾನೆಂದು ತಿಳಿದು ಬಿಡುತ್ತದೆ. ಮುಶ್ರಿಕನೂ ದೇವನೊಬ್ಬನೇ ಎಂದು ತಿಳಿದು ಬಿಡುತ್ತಾನೆ. 

56. ಅರ್ಥಾತ್‌- ಇವೆರಡು ಗುಣ ವಿಶೇಷಗಳನ್ನು ಹೊಂದಿದವರು ಆ ನಿದರ್ಶನಗಳಿಂದ ಪರಮಾರ್ಥವನ್ನು 
ಗುರುತಿಸಿಕೊಂಡ ಬಳಿಕ ಏಕದೇವತ್ವದ ಪಾಠವನ್ನು ಶಾಶ್ವತವಾಗಿ ಪಡೆದು ಅದರಲ್ಲೇ ಸ್ಥಿರರಾಗಿ ಬಿಡುತ್ತಾರೆ. ಒಂದನೆಯ 
ಗುಣ ವಿಶೇಷವೇನೆಂದರೆ ಅವರು 'ಸಬ್ಬಾರ್‌' (ಅತ್ಯಂತ ಸಹನಶೀಲರು) ಆಗಿರಬೇಕು. ಅವರಲ್ಲಿ ಸ್ಥಿರ ಚಿತ್ತವಿರಬೇಕು, 
ಹಿತ-ಅಹಿತ, ಕಠಿಣ-ಸುಲಭ, ಅನುಕೂಲ-ಪ್ರತಿಕೊಲ ಎಲ್ಲ ಸ್ಲಿತಿಗಳಲ್ಲೂ ಒಂದು ಸದ್ವಿಶ್ವಾಸದಲ್ಲೇ ನೆಲೆ 'ನಿಂತಿರಬೇಕು. 
ಎರಡನೆಯ ಗುಣ ವಿಶೇಷವೇನೆಂದರೆ, ಅವರು 'ಶಕೂರ್‌' (ಅತ್ಯಂತ رھدک‎ ಆಗಿರಬೇಕು, ಕೃತಪ್ಲುರೂ, ಸ್ವಾಮಿದ್ರೋಹಿಗಳೂ 


ಕಾಂಡ-21 


36 ಕುರ್‌ಆನ್‌ ವ್ಯಾಖ್ಯಾನ 


A 


PSE ES SSUES SE 
KEK EAS SE وک کا تو ماع کالہ‎ 


[df 
<M i ال‎ gd A AE IBGE 

ವರೆಗೆ ತಲಪಿಸಿದಾಗ ಅವರಲ್ಲೊಬ್ಬನು ಸುಮಧ್ಯ ನೀಶಿಯನ್ನನುಸರಿಸುತ್ತಾನೆ' ಮತ್ತು ನಮ್ಮ ದೃಷ್ಟಾಂತಗಳನ್ನು 
ನಿಷೇಧಿಸುವುದಿಲ್ಲ. ಆದರೆ ವಿದ್ರೋಹಿ ಮತ್ತು ಕೃತಪ್ನುರು ಇದಕ್ಕೆ ಹೊರತಾಗಿದ್ದಾರೆ.3 

33) ಜನರೇ, ನಿಮ್ಮ ಪ್ರಭುವಿನ ಕ್ರೋಧದಿಂದ ತಪ್ಪಿಸಿಕೊಳ್ಳಿರಿ ಮತ್ತು ಯಾವ ತಂದೆಯೂ ತನ್ನ 
ಮಗನ ಪರವಾಗಿ ಪರಿಹಾರ ಕೊಡದ ಮತ್ತು ಯಾವ ಮಗನೂ ತನ್ನ ತಂದೆಯ ಪರವಾಗಿ ಯಾವುದೇ 
ಪರಿಹಾರ ಕೊಡದ ದಿನವನ್ನು ಭಯಪದಿರಿ.* ನಿಶ್ಚಯವಾಗಿಯೂ ಅಲ್ಲಾಹನ ವಾಗ್ದಾನವ್ರ? ಸತ್ಯವಾಗಿದೆ. 
ಆದುದರಿಂದ ಈ ಲೌಕಿಕ ಜೀವನವು ನಿಮ್ಮನ್ನು ವಂಚನೆಗೊಳಪಡಿಸದಿರಲಿ' ಮತ್ತು ವಂಚಕನು ನಿಮ್ಮನ್ನು 
ಅಲ್ಲಾಹನ ವಿಷಯದಲ್ಲಿ ವಂಚಿಸದಿರಲಿ.? 


ಆಗಿರಬಾರದು. ಅನುಗ್ರಹಗಳ ಬೆಲೆಯರಿತು ಅವುಗಳನ್ನು ದಯಪಾಲಿಸಿದದನ ಕುರಿತು ಶಾಶ್ವತ ಕೃತಜ್ಞತಾ ಭಾವವನ್ನು 
ತಮ್ಮ ಹೃದಯದಲ್ಲಿರಿಸಿಕೊಂಡಿರಬೇಕು. 

57. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ. 'ಇಕ್ತಿಸಾದ್‌' ಪದವನ್ನು ಸನ್ಮಾರ್ಗದ ಅನುಸರಣೆ ಎಂಬ ಅರ್ಥದಲ್ಲಿ 
ತೆಗೆದುಕೊಂಡಾಗ ಇದರ ತಾತ್ತರ್ಯವು- ಆ ಸಮಯ ಕಳೆದುಹೋದ ಬಳಿಕವೂ ಬಿರುಗಾಳಿಯಲ್ಲಿ ಸಿಕ್ಕಿದಾಗ ಸ್ವೀಕರಿಸಿಕೊಂಡ 
ಏಕದೇವ ವಿಶ್ವಾಸದಲ್ಲಿ ಸ್ಥಿರವಾಗಿರುವವರು ಬಹಳ ಕಡಿಮೆ ಸಂಖೆಯಲ್ಲಿರುತ್ತಾರೆ. ಈ ಪಾಠವು ಅವರನ್ನು ಶಾಶ್ವತವಾಗಿ 
ಸನ್ಮಾರ್ಗಗಾಮಿಗಳಾಗಿ ಮಾಡುವುದಿಲ್ಲ ಎಂದಾಗುತ್ತದೆ, 'ಇಕ್ತಿಸಾದ್‌' ಪದವನ್ನು ಸುಮಧ್ಯ ಮತ್ತು ಸಮತೋಲನದ ಅರ್ಥದಲ್ಲಿ 
ತೆಗೆದುಕೊಂಡರೆ ಅದರ ತಾತ್ಸರ್ಯವು- ಅವರ ಪೈಕಿ ಕೆಲವರು ತಮ್ಮ ಶಿರ್ಕ್‌ ಮತ್ತು ನಾಸ್ತಿಕಕೆಯ ವಿಶ್ವಾಸದಲ್ಲಿ, ಈ 
ಅನುಭವವುಂಟಾಗುವುದಕ್ಕೆ ಮುಂಚೆ ಇದ್ದಷ್ಟು ಕಠಿಣರಾಗಿರುವುದಿಲ್ಲವೆಂದಾಗುತ್ತದೆ. ಇನ್ನೊ೦ದು ಅರ್ಥ- ಆ ಸಮಯವು 
ಕಳೆದು ಹೋದ ಬಳಿಕ ಅವರ ಪೈಕಿ ಕೆಲವರಲ್ಲಿ ಆಗ ಉಂಟಾಗಿದ್ದಂತಹ ನಿಷ್ಠೆಯು ತಣ್ಣಗಾಗಿ ಬಿಡುತ್ತದೆ. ಬಹುಶಃ 
ಅಲ್ಲಾಹನು ಇಲ್ಲಿ ದ್ವಂದ್ವಾರ್ಥಗಳುಳ್ಳ ಪದವನ್ನು ಪ್ರಯೋಗಿಸಿ, ಈ ಮೂರೂ ಸ್ಥಿತಿಗಳ ಕಡೆಗೆ ಸೂಚಿಸಲು ಬಯಸಿರಬಹುದು. 

58. ಕೃತಘ್ಲುನಾಗಿರುವವನೇ ವಿದ್ರೋಹಿ. ತನ್ನ ಮೇಲೆ ಎಷ್ಟೇ ಅನುಗ್ರಹಗಳ ಮಳೆ ಸುರಿಸಲಾದರೂ ಆದರ ಉಪಕಾರ 
ಸ್ಮರಿಸದವನೇ ಕೃತಘ್ನ. ಇಂತಹ ಗುಣವಿರುವವರು ಅಪಾಯ ದಾಟಿ ಹೋದ ಕೂಡಲೇ ತಮ್ಮ ನಿಷೇಧ ನೀತಿ, ನಾಸ್ತಿಕತೆ 
ಮತ್ತು ಶಿರ್ಕ್‌ನ ಕಡೆಗೆ ಪುನಃ ಮರಳುತ್ತಾರೆ. ಅವರು ಬಿರುಗಾಳಿಗೆ ಸಿಕ್ಕಿದಾಗ ತಮ್ಮ ಅಂತರಂಗದಲ್ಲೂ, ಬಾಹ್ಮ 
ಜಗತ್ತಿನಲ್ಲೂ ದೇವನಿದ್ದಾನೆ ಮತ್ತು ಅವನು ಏಕಮಾತ್ರನು ಎಂಬುದಕ್ಕೆ ಆಧಾರವಾಗಿ ಕಂಡುಕೊಂಡಿದ್ದ ನಿದರ್ಶನಗಳನ್ನೂ 
ಅವುಗಳ ಕಾರಣದಿಂದಾಗಿಯೇ ಅವರು ಏಕದೇವನನ್ನು ಕೂಗಿದ್ದರೆಂಬುದನ್ನೂ ಮರೆತು ಬಿಡುತ್ತಾರೆ. 

59. ಅರ್ಥಾತ್‌- ಈ ಲೋಕದಲ್ಲಿ ಅತ್ಯಂತ ಸಮೊಪದ ಸಂಬಂಧವು ಮಕ್ಕಳ ಮತ್ತು ಮಾತಾಪಿತರೊಳಗಿನ 
ಸಂಬಂಧವಾಗಿರುತ್ತದೆ. ಅದರೆ ಅಲ್ಲಿನ ಅವಸ್ಥೆಯೇಸು? ಮಗನು ಹಿಡಿಯಲ್ಪಟ್ಟರೆ ತಂದೆಯು ಏನೂ ಮಾಡಲಾರನು. ತಂದೆಗೆ 
ದುರ್ಗತಿ ಬಂದೊದಗಿದರೆ, ಅವನನ್ನು ಬಿಟ್ಟು ನನ್ನನ್ನು ನರಕಕ್ಕೆ ಕಳುಹಿಸಿರೆಂದು ಹೇಳುವ ದೈರ್ಯ ಮಗನಿಗೆ ಬಾರದು. ಈ 
ಸ್ಥಿತಿಯಲ್ಲಿ ಬೇರೆ ಯಾರಾದರೂ ಅಲ್ಲಿ ಯಾವ ವಿಧದಲ್ಲಾದರೂ ಸಹಾಯಕನಾಗುವನೆಂದು ಭಾವಿಸುವುದಾದರೂ ಹೇಗೆ? 

" 60. ಅಲ್ಲಾಹನ ವಾಗ್ದಾನವೆಂದರೆ ಪುನರುತ್ಥಾನ ದಿನ ಬರಲಿದೆ, ಆಗ ಪ್ರತಿಯೊಬ್ಬನೂ ತನ್ನ ಕರ್ಮಗಳ ಬಗ್ಗೆ, 
ವಿಚಾರಣೆಗೊಳೆಗಾಗಲಿಕ್ಕಿದೆಯೆಂಬ ವಾಗ್ದಾನ. 

61. ಈ ಲೌಕಿಕ ಜೀವನವು ಕೇವಲ ಬಾಹ್ಮವನ್ನು ನೋಡುವವರನ್ನು ತರತರದ ತಪ್ಪು ಅಭಿಪ್ರಾಯಗಳಲ್ಲಿ 
ಸಿಲುಕಿಸಿಡುತ್ತದೆ. ಕೆಲವರು ಈ ಜೀವನದ ಅನಂತರ ಇನ್ನೊಂದು ಜೀವನ ಇಲ್ಲವೆಂದು ಭಾವಿಸಿ ಏನೆಲ್ಲ ಮಾಡಲಿದೆಯೋ 


ಕಾಂಡ-21 


367 یودن .31 


کب ھ 8%ಳ‏ 


سوک رو Te‏ کو ےئ رم ص] مم ہے و 
0೨‏ الخِیثو l3*42M 4% ಭೂ‏ ندری نس ئ وا کیب 
۲ 
کی سم ےم م IT‏ کے سح GCA LE‏ 2 
SAFES AMES iG ES GSU‏ غ 
ಆ ಘಳಿಗೆಯ ಜ್ಞಾನ ಅಲ್ಲಾಹನ ಬಳಿಯಲ್ಲೇ ಇದೆ. ಅವನೇ ಮಳೆ ಸುರಿಸುತ್ತಾನೆ. ತಾಯಂದಿರ‏ )34( 
ಗರ್ಭಗಳಲ್ಲಿ ಬೆಳೆಯುತ್ತಿರುವುದೇನೆಂಬುದನ್ನು ಅವನೇ ಬಲ್ಲನು. ಯಾವ ಜೀವಿಯೂ ತಾನು ನಾಳೆ ಏನನ್ನು‏ 


ಗಳಿಸುವೆನು ಎಂಬುದನ್ನು ತಿಳಿದಿರುವುದಿಲ್ಲ ಮತ್ತು ತನಗೆ ಯಾವ ಭೂಭಾಗದಲ್ಲಿ ಮರಣ ಬರುವುದೆಂಬ ಅರಿವೂ 
ಯಾರಿಗೂ ಇಲ್ಲ. ನಿಶ್ಚಯವಾಗಿಯೂ ಅಲ್ಲಾಹನೇ ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 


ಅದನ್ನೆಲ್ಲ ಇಲ್ಲೇ ಮಾಡಿಕೊಳ್ಳೆಬೇಕೆನ್ನುತ್ತಾರೆ. ಕೆಲವರು ತಮ್ಮ ಸಂಪತ್ತು, ಶಕ್ತಿ, ಸಾಮರ್ಥ್ಯಗಳ ಹಾಗೂ ಸಖಿ ಸಾಧನಗಳ 
ಮತ್ತಿನಲ್ಲಿ ಇವೆಲ್ಲವೂ ಶಾಶ್ವತವಾಗಿರುವವುಗಳೆಂದು ಭಾವಿಸುತ್ತಾರೆ. ಕೆಲವರು ನೈತಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳನ್ನು 
ಸಂಪೂರ್ಣ ಮರೆತು ಭೌತಿಕ ಲಾಭಗಳನ್ನೂ ರಸಾಸ್ವಾದನವನ್ನೂ ಮಾತ್ರ ಬಾಳಗುರಿಯನ್ನಾಗಿರಿಸಿಕೊಂಡು 'ಜೀವನ 
ಮಟ್ಟ'ವನ್ನು ವೃದ್ಧಿಸಿ ಕೊಳ್ಳುವುದರ ಹೊರತು ಬೇರಾವ ಉದ್ದೇಶಕ್ಕೂ ಮಹತ್ವ ಕೊಡುವುದಿಲ್ಲ. ಬೇರೆ ಕೆಲವರು ಲೌಕಿಕ 
ಸುಖಿ ಭೋಗಗಳು ಮಾತ್ರ ಸತ್ಕಾಸತೃತೆಗಳ ಮಾನದಂಡವೆಂದು ಭಾವಿಸುತ್ತಾರೆ. ಈ ಲೌಕಿಕ ಸುಖ ಭೋಗಗಳನ್ನೇ ದೇವ 
ಸಂಪ್ರೀತಿಯ ದ್ಯೋತಕವೆಂದು ತಿಳಿಯುತ್ತಾರೆ. ಇಂತಹ ತಪ್ಪು ಧಾರಣೆಗಳೆಲ್ಲವನ್ನೂ ಅಲ್ಲಾಹನು ಈ ಸೂಕ್ತದಲ್ಲಿ 'ಲೌಕಿಕ 
ಜೀವನದ ವಂಚನೆ' ಎಂದಿರುತ್ತಾನೆ. 

62. 'ಅಲ್‌ ಗರೂರ್‌' (ವಂಚಕ) ಎಂದರೆ ಶೈತಾನನೂ ಆಗಬಹುದು, ಮಾನವನ ಸ್ವಂತ ಭ್ರಷ್ಟಚಿತ್ತವೂ 
ಆಗಬಹುದು, ಇತರ ಯಾವುದೇ ವಸ್ತುವೂ ಆಗಬಹುದು. ಮನುಷ್ಠನು ಮುಖ್ಯವಾಗಿ ಯಾವ ಸಾಧನದ ಮೂಲಕ 
ಮೂಲತಃ ವಂಚನೆಗೊಳಪಟ್ಟು ಅದರ ಪ್ರಭಾವದಿಂದಾಗಿ ಅವನ ಜೀವನದ ಗತಿಯು ಸರಿಯಾದ ದಿಕ್ಕನ್ನು ಬಿಟ್ಟು ತಪ್ಪಾದ 
ದಿಕ್ಕಿಗೆ ತಿರುಗಿ ಬಿಟ್ಟಿತೋ ಅದೇ ಅವನ ಪಾಲಿಗೆ ಅಲ್‌ ಗರೂರ್‌ ಆಗಿರುತ್ತದೆ. ಅಲ್ಲಾಹನ ವಿಷಯದಲ್ಲಿ ವಂಚಿಸು 
ವುದರಲ್ಲೂ ವಿವಿಧ ರೂಪಗಳಿವೆ. ಕೆಲವರಿಗೆ ಅವರ 'ವಂಚಕೆ'ನು ದೇವನೆಂಬುದೇ ಇಲ್ಲವೆಂದು ನಂಬಿಸುತ್ತಾನೆ. ಮತ್ತೆ 
ಕೆಲವರಿಗೆ, ದೇವನು ಈ ಭೂಮಿಯನ್ನು ಉಂಟು ಮಾಡಿ ಬೇರೆಲ್ಲೋ ಹೋಗಿ ಬಿಟ್ಟಿದ್ದಾನೆ. ಈಗ ಈ ಭೂಮಿಯು 
ಅವನ ದಾಸರ ವಶದಲ್ಲಿದೆ ಎಂದು ಹೇಳುತ್ತಾನೆ. ಬೇರೆ ಕೆಲವರಿಗೆ- ದೇವನ ಪ್ರೀತಿಗೆ ಪಾತ್ರರಾದವರು ಕೆಲವರಿದ್ದಾರೆ 
ನೀವು ಅವರ ಸಾಮೊಪ್ಯವನ್ನು ಗಳಿಸಿಕೊಂಡರಾಯಿತು. ಅನಂತರ ನೀವು ಇಷ್ಟ ಬಂದಂತೆ ನಡೆಯಬಹುದು. ನಿಮಗೆ ಕ್ಷಮೆ 
ಮತ್ತು ಮೋಕ್ಷ ಖಚಿತ ಎನ್ನುತ್ತಾನೆ. ಇನ್ನು ಕೆಲವರನ್ನು-ಅಲ್ಲಾಹ್‌ ಕೃಮಾದಾನಿಯೂ,ಕರುಣಾನಿಧಿಯೂ ಆಗಿರುತ್ತಾನೆ. 
ನೀವು ಪಾಪಕೃತ್ಯಗಳನ್ನು ಮಾಡುತ್ತಲೇ ಹೋಗಿರಿ. ಅವನು ನಿಮ್ಮನ್ನು ಕ್ಷಮಿಸುತ್ತಲೇ ಇರುವನು ಎಂಬ ತಪ್ಪುಧಾರಣೆಯಲ್ಲಿ 
ಸಿಲುಕಿಸಿಟ್ಟಿರುತ್ತಾನೆ. 

63. ಪುನರುತ್ನಾನ ಹಾಗೂ ಪರಲೋಕ ಜೀವನದ ಪ್ರಸ್ತಾಪವನ್ನು ಕೇಳಿ ಮಕ್ಕಾದ ಸತ್ಮನಿಷೇಧಿಗಳು "ಆ ಗಳಿಗೆಯು 
ಬರುವುದಾದರೂ ಯಾವಾಗ?" ಎಂದು ಪ್ರವಾದಿವರ್ಯರೊಡನೆ(ಸ) ಆಗಾಗ ಕೇಳುತ್ತಿದ್ದ ಪ್ರಶ್ನೆಗೆ ವಸ್ತುತಃ ಈ ಸೂಕ್ತವು 
ಉತ್ತರವಾಗಿರುತ್ತೆದೆ. "ಆ ಗಳಿಗೆಯ ಜ್ಞಾನ ಅಲ್ಲಾಹನ ಬಳಿಯಲ್ಲಿ ಮಾತ್ರವಿದೆ" ಎಂಬ ಪ್ರಥಮ ನುಡಿಯು ಇದಕ್ಕೆ 
ಮುಖ್ಯ ಉತ್ತರ. ಅನಂತರದ ನಾಲ್ಕೂ ನುಡಿಗಳು ಅದಕ್ಕೆ ಆಧಾರವಾಗಿ ಮುಂದಿಡಲ್ಪಟ್ಟಿವೆ. ಆಧಾರದ ಸಾರಾಂಶವೇನೆಂದರೆ- 
ಮಳೆ, ಪತ್ನಿಯ ಗರ್ಭ, ತನ್ನ ನಾಳಿನ ಸ್ಥಿತಿಗತಿಗಳು, ನಾಳಿನ ಕರ್ಮಗಳು ಮತ್ತು ತನ್ನ ಜೀವನ ಕೊನೆಗೊಳ್ಳುವ ಸ್ಥಳ 
ಮುಂತಾದ ತನ್ನ ತೀರಾ ನಿಕಟ ಆಸಕ್ತಿಯ ವಿಷಯಗಳ ಬಗ್ಗೆಯೂ ಮನುಷ್ಯನು ಅಜ್ಞಾನಿಯಾಗಿರುವನು. ಹೀಗಿರುವಾಗ 
ಅವನಿಗೆ ಅಖಿಲ ಜಗತ್ತಿನ ಅಂತ್ಯ ಯಾವಾಗ ಆಗುವುದೆಂಬುದನ್ನು ತಿಳಿಯಲು ಹೇಗೆ ಸಾಧ್ಯ! ಇಲ್ಲಿ ಇನ್ನೊಂದು 
ವಿಷಯವನ್ನೂ ಚೆನ್ನಾಗಿ ತಿಳಿದಿರಬೇಕಾದುದು ಅಗತ್ಯ. ಅದೇನೆಂದರೆ- ಈ ಸೂಕ್ತದಲ್ಲಿ ಅದೃಶ್ಯ ವಿಷಯಗಳ ಪಟ್ಟಿಯನ್ನೇನೂ 
ಕೊಟ್ಟಿರುವುದಿಲ್ಲ. ಮನುಷ್ಯನಿಗೆ ಬಹಳ ಗಾಢವಾದ ಹಾಗೂ ತೀರಾ ನಿಕಟವಾಗಿ ಆಸಕ್ತಿಯಿರುವಂತಹ, ಆದಾಗ್ಯೂ ಅವನು 
ಅಜ್ಜನಾಗಿರುವಂತಹ, ಅವನ ಕಣ್ಣ ಮುಂದೆಯೇ ಇರುವ ಕೆಲವು ವಿಷಯಗಳನ್ನು ಮಾತ್ರ ಇಲ್ಲಿ ಉದಾಹರಣಾರ್ಥವಾಗಿ 
ಕೊಡಲಾಗಿವೆ. (ಈ ಕುರಿತಾದ ಹೆಚ್ಚಿನ ವಿವರಣೆಯನ್ನು ಸೂರಃ ಅನ್ನಮ್ಮ್‌ನ 83ನೆಯ ಟಿಪ್ಪಣಿಯಲ್ಲಿ ನೋಡಬಹುದು.) 


ಕಾಂಡ-21 


38 ಕುರ್‌ಆನ್‌ ವ್ಯಾಖ್ಯಾನ 


32. ಅಸ್ಪಜ್‌ದ: 


ಪರಿಚಯ 


15ನೆಯ ಸೂಕ್ತದಲ್ಲಿ ಸಜ್ಞಾದ(ಸಾಷ್ಟಾಂಗುದ ವಿಷಯ ಬಂದಿದ್ದು ಅದನ್ನೇ ಈ ಅಧ್ಯಾಯದ ಶೀರ್ಷಿಕೆಯಾಗಿ 
ಮಾಡಲಾಗಿದೆ. i 
ಅವತೀರ್ಣ ಕಾಲ 

ಇದರ ಅವತೀರ್ಣ ಕಾಲವು ಮಕ್ಕಾ ಜೀವನದ ಮಧ್ಯಕಾಲವೆಂದೂ, ಅದರಲ್ಲೂ ಮಕ್ಕಾದ ಸತ್ಮನಿಷೇಧಿಗಳ 
ಅತ್ಯಾಚಾರಗಳು ಇನ್ನೂ ಉಗ್ರ ಸ್ವರೂಪವನ್ನು ತಾಳೆದಿದ್ದ ಆರಂಭ ಕಾಲವೆಂದೂ ಇದರ ವಿವರಣಾಶೈಲಿಯಿಂದ 
ಭಾಸವಾಗುತ್ತದೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದ ಮುಖ್ಯ ವಿಷಯವು ತೌಹೀದ್‌(ಏಕದೇವ ವಿಶ್ವಾಸ), ಅಖಿರತ್‌( ಪರಲೋಕ ವಿಶ್ವಾಸ) ಮತ್ತು 
ರಿಸಾಲತ್‌(ಪ್ರವಾದಿತ್ವ) ಕುರಿತು ಜನರ ಸಂದೇಹಗಳನ್ನು ನಿವಾರಿಸುವುದು ಹಾಗೂ ಈ ಮೂರೂ ವಾಸ್ತವಿಕತೆಗಳ ಮೇಲೆ 
ವಿಶ್ವಾಸವಿರಿಸುವಂತೆ ಆಹ್ಸಾನ ನೀಡುವುದಾಗಿದೆ. ಸತ್ಕಾಹ್ಟಾನದ ಈ ಮೂರೂ ಮುಖ್ಯ ವಿಷಯಗಳ ಬಗ್ಗೆ ಮಕ್ಕಾದ 
ಸತ್ಮನಿಷೇಧಿಗಳ ಆಕ್ಸೇಪಗಳಿಗೆ ಉತ್ತರ ಕೊಡುತ್ತಾ ಪ್ರಥಮತಃ ಅವರೊಡನೆ- ಇದು ದೇವವಾಣಿ ಎಂಬುದರಲ್ಲಿ ಎಳ್ಳಷ್ಟೂ 
ಸಂಶಯವಿಲ್ಲ. ಪ್ರವಾದಿತ್ವದ ಕೃಪೆಯಿಂದ ವಂಚಿತರಾಗಿ ಅನಾಸ್ಥೆಯಲ್ಲಿ ಬಿದ್ದಿರುವ ಒಂದು ಜನಾಂಗವನ್ನು ಎಚ್ಚರಿಸಲಿಕ್ಕಾಗಿ 
ಇದನ್ನು ಅವಶೀರ್ಣಗೊಳಿಸಲಾಗಿದೆ. ಇದು ದೇವವತಿಯಿಂದ ಅವತೀರ್ಣಗೊಂಡಿರುವುದು ಸುಸ್ಪಪ್ಪವಾಗಿರುವಾಗ ನೀವಿದನ್ನು 
ಸುಳ್ಳೆಂದು ಹೇಳುವುದಾದರೂ ಹೇಗೆ? ಎಂದು ಕೇಳಲಾಗಿದೆ. 

ಅನಂತರ ಅವರೊಡನೆ. ಈ ಕುರ್‌ಆನ್‌ ನಿಮ್ಮ ಮುಂದಿಡುವ ವಾಸ್ತವಿಕತೆಗಳಲ್ಲಿ ವಿಚಿತ್ರವಾದುದು ಏನಿದೆ 
ಎಂದು ಸ್ವತಃ ನೀವೇ ವಿವೇಚಿಸಿ ಹೇಳಿರಿ. ಆಕಾಶ ಹಾಗೂ ಭೂಮಿಯ ವ್ಯವಸ್ಥೆಯನ್ನು ನೋಡಿರಿ. ಸ್ವತಃ ನಿಮ್ಮ ಸೃಷ್ಟಿ 
ಮತ್ತು ರಚನೆಯ ಬಗ್ಗೆ ವಿಚಾರ ಮಾಡಿರಿ. ಇವೆಲ್ಲವೂ ಈ ಕುರ್‌ಆನಿನಲ್ಲಿ ನಿಮಗೆ ಪಿಳಿಸಲಾಗುತ್ತಿರುವ ಸೆತೈದ ಬಗ್ಗೆ 
اہ‎ ನೀಡುವುದಿಲ್ಲವೆ? ಎಂದು ಕೇಳಲಾಗಿದೆ. 

ಅನಂತರ ಪರಲೋಕದ ಒಂದು ಚಿತ್ರಣವನ್ನು ಮುಂದಿಟ್ಟು, ಸತ್ಯವಿಶ್ವಾಸದ ಸತ್ಸಲವನ್ನೂ, ಸತ್ಯನಿಷೇಧದ 
ದುಷ್ಛರಿಣಾಮಗಳನ್ನೂ ವಿವರಿಸಿ ಜನರು- ಕೆಟ್ಟ ಪರಿಣಾಮವು ಮುಂದೆ ಬರುವುದಕ್ಕೆ ಮುಂಚೆಯೇ ಕುಪುನ್ನು 
(ಸತೈನಿಷೇಧ ನೀತಿಯನ್ನು. ಬಿಟ್ಟು ಬಿಡಬೇಕೆಂದೂ ಕುರ್‌ಆನಿನ ಬೋಧನೆಯನ್ನು ಒಪ್ಪಕೊಂಡು ತಮ್ಮ ಸ್ವಂತ 
ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದೂ ಪ್ರೇರೇಪಿಸಲಾಗಿದೆ. 

ಇದಾದ ಬಳಿಕ- ಅಲ್ಲಾಹನು ಮಾನವನ ಅಪರಾಧಗಳಿಗಾಗಿ ಅವನನ್ನು ಹಠಾತ್ತನೆ ಅಂತಿಮ ಹಾಗೂ ನಿರ್ಣಾಯಕ 
ಯಾತನೆಗೆ ಗುರಿಪಡಿಸುವ ಬದಲು ಅದಕ್ಕೆ ಮುಂಚೆ ಲಘುವಾದ ಹೊಡೆತಗಳನ್ನು ನೀಡಿ ಆ ಮೂಲಕ ಮನುಷ್ಯನು 
ಎಚ್ಚರಗೊಂಡು ಕಣ್ಣೆರೆಯುವಂತೆ ಮಾಡುತ್ತಿರುವುದು ಅವನ ಮಹಾ ಕೈಷೆಯೆಂದು ಹೇಳಲಾಗಿದೆ. 

ಮತ್ತೂ ಮುಂದುವರಿದು- ಈ ಗ್ರಂಥದ ಅವತರಣವೇನೂ ಅಪೂರ್ವ ಘಟನೆಯಲ್ಲ, ಇದಕ್ಕಿಂತ ಮುಂಚೆ ನೀವೆಲ್ಲರೂ 
ತಿಳಿದೇ ಇರುವಂತೆ ಮೂಸಾರಿಗೂ(ಅ) ಗ್ರಂಥ ಅವತೀರ್ಣಗೊಂಡಿತ್ತು. ಆದುದರಿಂದ ಈ ಗ್ರಂಥವೂ ದೇವವಶಿಯಿಂದಲೇ 
ಬಂದಿರುತ್ತದೆ ಎಂಬುದನ್ನು ಖಾತರಿಯಾಗಿ ನಂಬಿರಿ. ಮೂಸಾರ(ಅ) ಕಾಲದಲ್ಲಿ ಏನೆಲ್ಲ ಸಂಭವಿಸಿತ್ತೋ ಅದೆಲ್ಲವೂ ಪುನಃ 
ಸಂಭವಿಸಲಿದೆಯೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಇನ್ನು ಮುಂದೆ ನಾಯಕತ್ವವು ಈ ದೇವಗ್ರಂಥವನ್ನು ನಂಬುವವರಿಗೆ 
ಸಿಗುವುದು. ಇದನ್ನು ಧಿಕ್ಕರಿಸಿದವರಿಗೆ ಸೋಲು ಕಟ್ಟಿಟ್ಟದ್ದು ಎಂದು ಹೇಳಲಾಗಿದೆ. 


32. ಅಸ್ಪಜ್‌ದಃ 369 


ಅನಂತರ ಮಕ್ಕಾದ ಸತ್ಯನಿಷೇಧಿಗಳೊಡನೆ- ನೀವು ನಿಮ್ಮ ವ್ಮಾಪಾರಕ್ಕಾಗಿ ಮಾಡುವ ಪ್ರಯಾಣದ ವೇಳೆ, ವಿನಾಶ 
ಕ್ಕೊಳಗಾಗಿದ್ದ ಗತ ಜನಾಂಗಗಳ ನಾಡುಗಳನ್ನು ಹಾದು ಹೋಗುತ್ತಿರುವಾಗ ಅವರಿಗಾದ ದುರ್ಗತಿಯನ್ನು ನೋಡಿಕೊಳ್ಳಿರಿ. 
ನೀವೂ ಇದೇ ಪರಿಣಾಮವನ್ನು ಇಚ್ಛಿಸುತ್ತೀರಾ? ಕಣ್ಣಾರೆ ಕಂಡೊ ವಂಚಿತೆರಾಗಬೇಡಿರಿ. ಇಂದು ನೀವು, ಸತ್ಯ್ಕವಿಶ್ವಾಸಿಗಳು 
ಸಿಲುಕಿರುವ ಪರಿಸ್ಥಿತಿಯನ್ನು ಕಂಡು, ಇದೊಂದೂ ಇಲ್ಲಿ ನಡೆಯಲಾರದೆಂದು ಭಾವಿಸಿಕೊಂಡಿದ್ದೀರಿ. ಆದರೆ ಇವೆಲ್ಲ 
ನಿಮ್ಮ ತಪ್ಪು ಕಲ್ಪನೆಗಳು. ಇಂದು ಒಂದು ಪ್ರದೇಶವು ಬೆಂಗಾಡಾಗಿ ಬಿದ್ದಿದ್ದರೆ ನಾಳೆಯ ದಿನ ಸುರಿಯುವ ಒಂದೇ 
ಮಳೆಯಿಂದ ಅದರೊಳಗಿರುವ ಮೊಳೆಯುವ ಶಕ್ತಿಯು ಒಮ್ಮೆಲೆ ಉದ್ಭವಿಸಿ ಬರುವುದನ್ನು ನೀವು. ಎಷ್ಟೋ ಬಾರಿ 
ಕಂಡಿಲ್ಲವೆ? ಎನ್ನಲಾಗಿದೆ. 

ಉಪಸಂಹಾರದಲ್ಲಿ ಪ್ರವಾದಿವರ್ಯರನ್ನುಬ್ದೇಶಿಸಿ(ಸು- ಇವರು ನಿಮ್ಮ ಬಾಯಿಯಿಂದ ನಿರ್ಣಾಯಕ ದಿನದ ವಿಷಯ 
ಕೇಳಿ ಅದನ್ನು ಗೇಲಿ ಮಾಡುತ್ತಾರೆ. ನಮ್ಮ ಮತ್ತು ನಿಮ್ಮ ತೀರ್ಮಾನದ ಕಾಲ ಬಂದು ಬಿಟ್ಟ ಬಳಿಕ ನೀವು 
ವಿಶ್ವಾಸವಿಟ್ಟರೂ ಅದು ಫಲಕಾರಿಯಾಗದು. ಆದ್ದರಿಂದ ವಿಶ್ವಾಸವಿರಿಸುವುದಾದರೆ ಈಗಲೇ ಇರಿಸಿರಿ ಎಂದು ಅವರೊಡನೆ 
ಹೇಳಲು ಸೂಚಿಸಲಾಗಿದೆ. ۱ 


370 ಕುರ್‌ಆನ್‌ ವ್ಯಾಖ್ಯಾನ 


کپ چم AL My‏ اَم لن 
پر بن ಪಿತ‏ کو ا اخ ಫಸ ಸ‏ 
SRS EN od EE ot‏ 


32, ಅಸಜ್‌ದು 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-30 ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-3) ಅಲಿಫ್‌ ಲಾಮನ್ಮಿಮ್‌. ಈ ಗ್ರಂಥದ ಅವತೀರ್ಣವು ನಿಸ್ಸಂದೇಹವಾಗಿಯೂ ಸರ್ವಲೋಕಗಳ 
ಪಾಲಕ ಪ್ರಭುವಿನ ಕಡೆಯಿಂದಾಗಿರುತ್ತದೆ.! ಇದನ್ನು? ಈ ವ್ಯಕ್ತಿಯು ಸ್ವತಃ ಸೃಷ್ಟಿಸಿಕೊಂಡಿದ್ದಾನೆಂದು ಇವರು 
ಹೇಳುತ್ತಾರೆಯೇಔ ಅಲ್ಲ; ಇದು ನಿಮ್ಮ ಪ್ರಭುನಿನ ಕಡೆಯಿಂದ ಬಂದ ಸತ್ಯವಾಗಿದೆ. (ಇದು) ನಿಮಗಿಂತ 
ಮುಂಚೆ ಎಚ್ಚರಿಕೆ ನೀಡುವವರಾರೂ ಬಂದಿಲ್ಲದಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ನೀಡಲಿಕ್ಕಾಗಿದೆ. 
ತನ್ಮೂಲಕ ಅವರು ಸನ್ಮಾರ್ಗ ಪಡೆಯಲೂಬಹುದು. 


1. ಪವಿತ್ರ ಕುರ್‌ಆನಿನ ಯಾವುದಾದರೊಂದು ಅಧ್ಯಾಯವನ್ನು "ಈ ಸಂದೇಶವು ಸರ್ವಲೋಕಗಳ ಪಾಲಕ ಪ್ರಭುವಿನ 
ಕಡೆಯಿಂದ ಬರುತ್ತಿದೆ" ಎಂಬ ಅಸಾಧಾರಣವಾದ ಘೋಷಣೆಯೊಂದಿಗೆ ಆರಂಭಿಸುವುದು ಕೇವಲ ಈ ದಿವ್ಯವಾಣಿಯ 
ಮೂಲವನ್ನು ತಿಳಿಸುವ ಉದ್ದೇಶದಿಂದಲ್ಲ. ಅದರಲ್ಲೊಂದು ಬಹುದೊಡ್ಡ ವಾದವೂ ಪಂಥಾಹ್ವಾನವೂ ಒಂದು ಕಠಿಣವಾದ 
ಧಾಟಿಯೂ ಸೇರಿಕೊಂಡಿರುತ್ತದೆ. ಇನ್ನು ಇಲ್ಲಿ ಈ ಗ್ರಂಥವು ಸರ್ವಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣ 
ಗೊಂಡಿರುತ್ತ ದೆಂದು ಮಾತ್ರ ಹೇಳಿ ಮುಗಿಸಲಾಗಿರುವುದಿಲ್ಲ. ಅತ್ಯಂತ ಬಲವಾಗಿ 'ಲಾರೈಬಫೀಹಿ' ಅಂದರೆ ನಿಸ್ಸಂದೇಹ 
ವಾಗಿಯೂ ಇದು مه اوس‎ ಅದು ದೇವವತಿಯಿಂದ ಅವತೀರ್ಣಗೊಂಡದ್ದೆಂಬುದರಲ್ಲಿ ಕಿಂಚಿತ್ತೂ ಸಂಶಯಕ್ಕೆ 
ಎಡೆಯಿಲ್ಲವೆಂದೂ ಹೇಳಲಾಗಿದೆ. ಇಷ್ಟು ಒತ್ತು ಕೊಡುವ ಈ ನುಡಿಯನ್ನು ಕುರ್‌ಆನಿನ ಅವಶೀರ್ಣದ ಹಿಂದಿರುವ 
ಘಟನೆಗಳ ಹಿನ್ನೆಲೆಯಲ್ಲೂ ಸ್ವತಃ ಕುರ್‌ಲನಿನಲ್ಲಿರುವ ವಿಷಯಗಳ ಹಿನ್ನೆಲೆಯಲ್ಲೂ ನೋಡಿದಾಗ ಅದರಲ್ಲಿ ಹೇಳಿಕೆಯ ಜೊತೆ 
ಪುರಾವೆಯೂ ಅಡಕವಾಗಿರುವುದು ತಿಳಿಯುತ್ತದೆ. ಯಾವ ಮಕ್ಕಾದ ನಿವಾಸಿಗಳೆದುರು ಈ ಪಾಠವನ್ನು ಮಂಡಿಸಲಾಗಿತ್ತೋ 
ಅವರ ಪಾಲಿಗಂತೂ ಈ ಪುರಾವೆಯು ಅವ ೈಕ್ಷವಾಗಿರಲಿಲ್ಲ. (ವಿವರಣೆಗಾಗಿ ಸೂರಃ ಯೂನುಸ್‌ನ 21, ಅಲ್‌ ಮೂಮಿನೂನ್‌ನ 
66, ಅಲ್‌ ಪುರ್ಕಾನ್‌ನ 12, ಅಲ್‌ ಕಸಸ್‌ನ 6 ಹಾಗೂ 109ನೆಯ ಟಿಪ್ಪಣಿಗಳನ್ನು ನೋಡಿರಿ) 

2. ಮೇಲಿನ ಪ್ರಾಸ್ತಾವಿಕ ಮಾತಿನ ಬಳಿಕೆ ಪ್ರವಾದಿವರ್ಯರ(ಸ) ದೌತ್ಯದ ಕುರಿತು ಮಕ್ಕಾದ ಬಹುದೇವ ವಿಶ್ವಾಸಿಗಳು 
ಎತ್ತುತ್ತಿದ್ದ ಪ್ರಥಮ ಆಕ್ಷೇಪವನ್ನು ಎತ್ತಿಕೊಳ್ಳಲಾಗಿದೆ. 

'3. ಈ ಗ್ರಂಥವು ದೇವವತಿಯಿಂದ ಅವತೀರ್ಣಗೊಂಡುದೆಂದು ಸಂದೇಹಾತೀತವಾಗಿ ಸಾಬೀತುಪಡಿಸುವ ಎಲ್ಲ ಪುರಾವೆಗಳ 
ಹೊರತಾಗಿಯೂ ಇವರು- ಇದನ್ನು ಹ. ಮುಹಮ್ಮದ್‌ರು(ಸ) ಸ್ವತಃ ರಚಿಸಿಕೊಂಡು ಸುಳ್ಳು ಸುಳ್ಳೇ ಇದನ್ನು ಜಗದೊಡೆಯನಾದ 
ಅಲ್ಲಾಹನ ಮೇಲೆ ಆರೋಪಿಸುತ್ತಿದ್ದಾರೆಂಬ ಶುದ್ಧ ಹಠಮಾರಿತನದ ಮಾತನ್ನು ಆಡುತ್ತಿರುವರೇ? 


ಕಾಂಡೆ-21 


32. ಅಸ್ಪಜ್‌ದಃ 371 


4. ಪ್ರಥಮ ಸೂಕ್ತದಲ್ಲಿ ಸಂದೇಹಾತೀತವಿದು ಎಂದಷ್ಟೇ ಹೇಳಿ, ಕುರ್‌ಆನ್‌ ಬೇವವಾಣಿಯಾಗಿರುವುದೆಂಬ ಬಗ್ಗೆ ಇದಕ್ಕಿಂತ 
ದೊಡ್ಡ ಇನ್ನಾವುದೇ ಪುರಾವೆ ಅಗತ್ಯವಿಲ್ಲವೆಂದು ಪರಿಗಣಿಸಲಾಗಿತ್ತು. ಅದೇ ರೀತಿಯಲ್ಲಿ ಮಕ್ಕಾದ ಸೆತ್ಯನಿಷೇಧಿಗಳ, ಸುಳ್ಳಾರೋಪದ 
ವಿಷಯದಲ್ಲೂ ಈ ಸೂಕ್ತದಲ್ಲಿ "ಇದು ನಿನ್ನ ಪ್ರಭುವಿನ ಕಡೆಯಿಂದ ಬಂದ ಸತ್ಯವಾಗಿದೆ" ಎಂದು ಮಾತ್ರ ಹೇಳಿ ಮುಗಿಸಿ 
ಬಿಡಲಾಗಿದೆ. ಇದಕ್ಕೆ ಕಾರಣ- ನಾವು ಒಂದನೆಯ ಟಿಪ್ಪಣಿಯಲ್ಲಿ ವಿವರಿಸಿದುದೇ ಆಗಿರುತ್ತದೆ. ಈ ಗ್ರಂಥವನ್ನು ಯಾರು' ಯಾವ 
ಪರಿಸರದಲ್ಲಿ ಎಷ್ಟು ಗಂಭೀರವಾಗಿ ಮುಂದಿಡುತ್ತಿದ್ದಾರೆಂಬುದೆಲ್ಲಾ ಶ್ರೋತೃಗಳ ಮುಂದೆ ವ್ಯಕ್ತವಾಗಿತ್ತು. ಈ ಗ್ರಂಥವೂ: ತನ್ನ.|' 
ವಶಿಷ್ಟ ಭಾಷಾ ಶೈಲಿ, ಸಾಹಿತ್ಯ ಮತ್ತು ವಿಷಯ ನಿರೂಪಣೆಗಳೊಂದಿಗೆ ಎಲ್ಲರ ಮುಂದೆ ಮೆರೆಯುತ್ತಿ, ತ್ತು. -ಇದರ- ಪ್ರಭಾವ] 
ಮತ್ತು ಪರಿಣಾಮಗಳನ್ನೂ ಮಕ್ಕಾದ ಆ ಸಮಾಜದವರೆಲ್ಲರೂ ಕಣ್ಣಾರೆ ಕಾಣುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಈ ಗ್ರಂಥವು 
ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನ ಕಡೆಯಿಂದ ಬಂದಿರುವ ಸತ್ಯವಾಗಿದೆ ಎಂಬುದನ್ನು ಖಚಿತವಾಗಿ ಹೇಳಿ 
ಬಿಡುವುದೇ ಸತ್ಯನಿಷೇಧಿಗಳ ಸುಳ್ಳಾರೋಪದ ಖಂಡನೆಗೆ ಸಾಕಾಗಿತ್ತು. ಇದಕ್ಕಾಗಿ ಹೆಚ್ಚಿನ ಆಧಾರವನ್ನು ' ನೀಡುವ ಪ್ರಯತ್ನೆವು 
ಅದನ್ನು ಬಲಗೊಳಿಸುವ ಬದಲು ದುರ್ಬಲಗೊಳಿಸಲು ಕಾರಣವಾಗುತ್ತಿತ್ತು. ಉದಾ: ಹಗಲಿನಲ್ಲಿ ಸೂರ್ಯನು ಪ್ರಕಾಶಿಸುತ್ತಿರುವಾಗೆ 
ಔಟಮಾರಿಯೊಬ್ಬನು ಇದು ಕೆರಾಳ ರಾತ್ರಿಯೆಂದು ಹೇಳಿದರೆ- ಇದಕ್ಕೆ ಉತ್ತರವಾಗಿ “ನೀನು ಇದನ್ನು ರಾತ್ರಿ ಎನ್ನುತ್ತೀಯಾ? | 
| ಹಗಲಿನ ಪ್ರಕಾಶ ಕಣ್ಣ ಮುಂದಿರುವುದು ನಿನಗೆ ತೋರುವುದಿಲ್ಲವೇ?" ಎಂದು ಮಾತ್ರ ಹೇಳುವುದು ಸಾಕಾಗುತ್ತದೆ. ಅನೆಂತರ 
ಹಗಲಿರುವುದನ್ನು ಸಾಬೀತುಪಡಿಸಲಿಕ್ಕಾಗಿ ನೀವು ತರ್ಕೆಬದ್ದ ಆಧಾರಗಳನ್ನು ಎಷ್ಟು ಕೊಡುತ್ತ ಹೋದರೂ ನಿಮ್ಮ ಉತ್ತರಕ್ಕೆ ಹೆಚ್ಚಿನ-| ; 
ಬಲವೇನೂ ಸಿಗಲಾರದು. ನಿಜವಾಗಿ ಅಂತಹ ಪ್ರಯತ್ನದಿಂದ ನಿಮ್ಮ ವಾದದ ಬಲ ಕುಂದುವ ಸಾಧ್ಯತೆಯೇ ಹೆಚ್ಚು. 

5, ಅರ್ಥಾತ್‌- ಇದು ದೇವವತಿಯಿಂದ ಬಂದಿದೆಯೆಂಬುದು ಖಚಿತವಾಗಿರುವಂತೆಯೇ ಇದು ಯುಕ್ತಿಪೂರ್ಣವಾಗಿದೆ ಮತ್ತು 
ಸ್ಪತಃ ನಿಮ್ಮ ಪಾಲಿಗೆ ಅಲ್ಲಾಹನ ಅನುಗ್ರಹವಾಗಿದೆ ಎಂಬುದು ಕೂಡಾ ವ್ಯಕ್ತ ಸತ್ಯವಾಗಿದೆ. ನೂರಾರು ವರ್ಷಗಳಿಂದೀಚೆಗೆ ನಿಮ್ಮ "|. 
ಬಳಿಗೆ ದೇವ ಸಂದೇಶವಾಹಕರಾರೂ ಬರಲಿಲ್ಲವೆಂಬುದು ನಿಮಗೆ ಗೊತ್ತಿದೆ. ನಿಮ್ಮ ಇಡೀ ಜನಾಂಗವೇ ಅಜ್ಞಾನ ಮತ್ತು: ನೈಶಿಕ 
ಅಧಃಪತನಕ್ಕೆ ತುತ್ತಾಗಿದ್ದು ತೀವ್ರವಾಗಿ ಹಿಂದುಳಿದಿರುವುದನ್ನು ನೀವು ಬಲ್ಲಿರಿ. ಇಂತಹ ಸ್ಥಿತಿಯಲ್ಲಿ ನಿಮ್ಮನ್ನು ಜಾಗೃತಗೊಳಿಸಿ 
ನಿಮಗೆ ನೇರ ಮಾರ್ಗವನ್ನು ತೋರಿಸಿ ಕೊಡಲಿಕ್ಕಾಗಿ ನಿಮ್ಮ ನಡುವೆ ಒಬ್ಬ ಸಂದೇಶವಾಹಕನು ಕಳುಹಿಸಲ್ಪಟ್ಟಾಗ ಈ ಕುರಿತು |, 
ನೀವು ಆಶ್ವರ್ಯಪಡುವುದೇಕೆ? ಇದು ನಿಮ್ಮ ಒಂದು ದೊಡ್ಡ ಅವಶೈಕತೆಯಾಗಿದ್ದು ಇದನ್ನು ಅಲ್ಲಾಹನು ಪೂರ್ತಿಗೊಳಿಸಿರುತ್ತಾನೆ. | 
ಇದನ್ನು ಅವನು ನಿಮ್ಮ ಹಿತಕ್ಕಾಗಿಯೇ ಮಾಡಿರುವನು. ಅರಬ್‌ ದೇಶದಲ್ಲಿ ಸತ್ಯಧರ್ಮದ ಪ್ರಕಾಶವು ಪ್ರಥಮತಃ ಹ. ಹೂದ್‌(ಅ) 
ಮತ್ತು ಹ. ಸಾಲಿಹ್‌ರ(ಅ) ಮೂಲಕ ತಲಪಿತ್ತು. ಇವರು ಇತಿಹಾಸ ಪೂರ್ವ ಕಾಲದಲ್ಲಿ ಗಶಿಸಿದ್ದರು. ತರುವಾಯ ಹೆ. ಇಬ್ರಾಹೀಮ್‌ 
ಮತ್ತು ಹ. ಇಸ್ಮಾತಈಲ್‌ರು(ಆ) ಬಂದರು. ಅವರ ಕಾಲವು ಪ್ರವಾದಿವರ್ಯರ(ಸು) ಕಾಲಕ್ಕಿಂತ ಎರಡೂವರೆ ಸಾವಿರ ವರ್ಷಗಳ 
ಹಿಂದಿನದ್ದಾಗಿತ್ತು. ಅವರ ಅನಂತರ ಅರೇಬಿಯಾಕ್ಕೆ ಪ್ರವಾದಿ ಹ. ಮುಹಮ್ಮದ್‌ರಿಗಿಂತ(ಸ) ಮುಂಚೆ ರವಾನಿಸಲ್ಪಟ್ಟ ಕೊನೆಯ ۔‎ 
ಪ್ರವಾದಿ ಹ. ಶುಖಬ್‌(ಅ) ಆಗಿದ್ದರು. ಇವರು ಬಂದೂ ಅಂದಿಗೆ ಸುಮಾರು ಎರಡು ಸಹಸ್ರ ವರ್ಷಗಳು ಕಳೆದಿದ್ದುವು. "ಇದು 
ಬಹಳ ದೀರ್ಫ -ಕಾಲಾವಧಿಯಾಗಿದ್ದು ಈ ಜನಾಂಗಕ್ಕೆ ಎಚ್ಚರಿಕೆ ಕೊಡತಕ್ಕಂತಹವರಾರೂ ಬರಲಿಲ್ಲವೆನ್ನುವುದು ಸಮರ್ಥನೀಯವೇ 
ಆಗಿತ್ತು. ಇದರ ಅರ್ಥ, ಈ ಜನಾಂಗಕ್ಕೆ ಎಚ್ಚರಿಕೆ ಕೊಡುವವರು ಹಿಂದೆಂದೂ ಬಂದೇ ಇರಲಿಲ್ಲವೆಂದಲ್ಲ. ಬಹಳೆ ದೀರ್ಪ. 
ಕಾಲದಿಂದಲೂ " ಈ ಜನಾಂಗಕ್ಕೆ ಎಚ್ಚರಿಕೆ ಕೊಡುವವನೊಬ್ಬನ ಅಗತ್ಯವಿತ್ತು ಎಂದರ್ಥ. ಈ ಸೂಕ್ತವನ್ನೋದುವಾಗ ಸಣ್ಣ 
ಸಂದೇಹವೊಂದು ಉಂಟಾಗುತ್ತದೆ. ಅದೇನೆಂದರೆ ಪ್ರವಾದಿವರ್ಯರಿಗಿಂತ(ಸ) ಮುಂಚೆ ನೂರಾರು ವರ್ಷಗಳ ವರೆಗೂ ಅರಬರಿಗೆ 
ಪ್ರವಾದಿ ಬಾರದಿರುವಾಗ ಆ ಅಜ್ಞಾನ ಕಾಲಾವಧಿಯಲ್ಲಿ ಗತಿಸಿದಂತಹವರ ವಿಚಾರಣೆ ನಡೆಸುವುದು ಯಾವ ಆಧಾರದಲ್ಲಿ? ಸನ್ಮಾರ್ಗ 
ಯಾವುದು ದುರ್ಮಾರ್ಗ ಯಾವುದು ಎಂಬುದು ಅವರಿಗೆ ಗೊತ್ತೇ ಇರಲಿಲ್ಲವಲ್ಲ! ಹೀಗಿರುವಾಗ ಅವರು ಪಥಬ್ರಷ್ಟರಾಗಿದ್ದರೆ 
ಅವರ ಪಥಬ್ರಷ್ಟತೆಗೆ ಅವರನ್ನು ಹೊಣೆಗಾರರಾಗಿ ಮಾಡುವುದಾದರೂ ಹೇಗೆ? ಇದಕ್ಕೆ ಉತ್ತರ ಹೀಗಿದೆ- `ಒಂದು ವೇಳೆ ಆ 
ಅಜ್ಞಾನ ಕಾಲದಲ್ಲಿ ಜನರಿಗೆ ಧರ್ಮದ ವಿವರವಾದ ಜ್ಞಾನ ಲಭ್ಯವಿರಲಿಲ್ಲವೆಂದಾದರೂ ತೌಹೀದ್‌ ಅಥವಾ ಏಕದೇವತ್ವವೇ ನಿಜವಾದ 
ಧರ್ಮವಾಗಿತ್ತೆಂದೂ, ಪ್ರವಾದಿಗಳಾರೂ ವಿಗ್ರಹಾರಾಧನೆಯನ್ನು ಕಲಿಸಿರಲಿಲ್ಲವೆಂದೂ ಆ ಕಾಲದ ಜನರಿಗೂ ತಿಳಿದಿತ್ತು. ಅರಬರಿಗೆ: 
ಅವರ ನಾಡಿಗೆ ಬಂದಿದ್ದ ಪ್ರವಾದಿಗಳಿಂದ ತಲುಪಿದ್ದ ವರದಿಗಳಲ್ಲೂ ಈ ವಾಸ್ತವಿಕತೆಯು ಸುರಕ್ಷಿತವಾಗಿತ್ತು. ಇದನ್ನು ಸಮೊಪದ ا‎ 
ಪ್ರದೇಶಗಳಲ್ಲಿ ಬಂದಿದ್ದ ಪ್ರವಾದಿಗಳಾಗಿದ್ದ ಹ. ಮೂಸಾ, ಹ. ದಾವೂದ್‌, ಹೆ. ಸುಲೈಮಾನ್‌ ಮತ್ತು ಹ. ಈಸಾರ(ಅ) ಶಿಕ್ಷಣಗಳ. |, 
ಮೂಲಕವೂ ಅವರು ತಿಳಿದುಕೊಂಡಿದ್ದರು. ಪ್ರಾಚೀನ ಕಾಲದಲ್ಲಿ ಅರಬರ ಮೂಲಧರ್ಮವು ಇಬ್ರಾಹೀಮರ ಧರ್ಮವಾಗಿತ್ತೆಂಬುದು- 
ಮತ್ತು ಅವರಲ್ಲಿ ವಿಗ್ರಹಾರಾಧನೆಯು ಅಮ್ರ್‌ ಬಿನ್‌ ಲಹಯ್ಸ್‌ ಎ೦ಬವನಿಂದ ಆರಂಭವಾಯಿತೆಂಬುದು ಅರಬರ ಉತಿಹ್ಯಗಳಲ್ಲಿ 


ಕಾಂಡ-21 


372 ಕುರ್‌ಆನ್‌ ಮ್ಯಾಖ್ಯಾನ 


يک آبام UD‏ امکڑڈی AE‏ رم الکن $3 Nido‏ 


(4-9) ۰کم93 2دت‎ ಭೂಮಿಯನ್ನೂ ಅವುಗಳ ನಡುವೆ ಇರುವ ಸಕಲ ವಸ್ತು 02 ಆರು 
ದಿನಗಳಲ್ಲಿ ಸೃಷ್ಟಿಸಿ ಅನಂತರ ವಿಶ್ವಸಿಂಹಾಸನಾರೂಢನಾದವನು? ಅಲ್ಲಾಹನೇ. ಅವನ ಹೊರತು ನಿಮಗೆ 


ಪ್ರಸಿದ್ಧವಾಗಿತ್ತು. ದೇವಸಹಭಾಗಿತ್ಯ ಮತ್ತು ವಿಗ್ರಹಾರಾಧನೆಯು ಇಷ್ಟು ಪ್ರಚಾರದಲ್ಲಿ, ದ್ದರೂ ಶಿರ್ಕ್‌ ಅನ್ನು (ದೇವ ಸಹಭಾಗಿತ್ವವನ್ನು) 
ನಿರಾಕರಿಸುವವರು, ಏಕದೇವತ್ವ; ವನ್ನು ಪ್ರತಿಪಾದಿಸುವವರು ಮತ್ತು ವಿಗ್ರಹಗಳ ಮುಂದೆ Ko ಅರ್ಪಿಸುವುದನ್ನು 
ಬಹಿರಂಗವಾಗಿ ಖಂಡಿಸುವಂತಹವರು ದೇಶದ ನಾನಾ ಭಾಗಗಳಲ್ಲಿ ಆ ಕಾಲದಲ್ಲೂ ಇದ್ದರು. ಹ. ಮುಹಮ್ಮದ್‌ರ(ಸೆ) 
ಅತಿ ಸಮೊಪದ ಕಾಲದಲ್ಲಿ ಕುಸ್ಸ್‌ ಬಿನ್‌ ಸಾಇದತುಲ್‌ ಇಯಾದಿ ಉಮಯ್ಯ .ಬಿನ್‌ کے‎ ಸುವೈದ್‌ ಬಿನ್‌ ಅಮ್ರ್‌ 
ಅಲ್‌ ಮುಸ್ತಲಕೀ, ವಕೀಲ್‌ ಸಲಮಃ ಬಿನ್‌ ರಖುಹೈರುಲ್‌ ಇಯಾದೀ, ಅಮ್ರ್‌ ಬಿನ್‌ ಜುಂದುಬಿಲ್‌ ಜುಹನ್ನ': ಅಬೂ 

ಸ್‌ ಸರ್ಮ ಬಿನ್‌ ಅಬೀ ಅನಸ್‌, ರುದ್‌ ಬಿನ್‌ ಅಮ್‌ ಬಿನ್‌ ನುಫೈಲ್‌, ವರಕಾ ಬಿನ್‌ ನೌಫಲ್‌, ಉಸ್ಮಾನ್‌ ಬಿನ್‌ 
MR من‎ ಉಬೈದುಲ್ಲಾಃ ಬಿನ್‌ ಜಹಶ್‌, ಆಮಿರ್‌ ಬಿನ್‌ ಅರ್ದು; ರ್ಬುಲ್‌ ಅದ್‌ವಾನೀ, ಅಲ್ಲಾಫ್‌ ಬಿನ್‌ ಶಹಾಬುತ್ತಮೊಮೂ, 
ಅಲ್‌ ಮುತಲಮ್ಮಿಸ್‌ ಬಿನ್‌ ಉಮಯ್ಮತುಲ್‌ ಕಿನಾನೀ, مرج‎ ಬಿನ್‌ ಅಬೀ ಸಲ್ಮಾ, ಖಾಲಿದ್‌ ಬಿನ್‌ ಸಿನಾನ್‌ ಬಿನ್‌ 
ಗೈಸುಲ್‌ ಅಬ್‌ಸೀ, ಅಬ್ದುಲ್ಲಾ ಅಲ್‌ ಕುದಾಈ ಮತ್ತಿತರ ಅನೇಕ ಜನರ ವೃತ್ತಾಂತವು ನಮಗೆ ಇತಿಹಾಸದಲ್ಲಿ ಸಿಗುತ್ತದೆ. ಇವರನ್ನು 
'ಹುನಫಾ' ಎಂಬ ಹೆಸರಿನಿಂದ ಸ್ಮರಿಸಲಾಗುತ್ತದೆ. ಇವರೆಲ್ಲರೂ ಏಕದೇವತ್ವವೇ ನೈಜ ಧರ್ಮವೆಂದು ಘಂಟಾಘೋಷವಾಗಿ 
ಸಾರುತ್ತಿದ್ದರು ಮತ್ತು ಬಹುದೇವಾರಾಧಕ ಮತದ ಜೊತೆ ತಮಗೆ ಯಾವ ಸಂಬಂಧವೂ ಇಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತಿದ್ದರು. 
ಇವರ ಮನ ಮಸ್ತಿಷ್ಕಗಳಲ್ಲಿ ಈ ಕಲ್ಪನೆಯು ಗತ ಪ್ರವಾದಿಗಳ ಶಿಕ್ಷಣಗಳ ಪಳೆಯುಳಿಕೆಗಳ ಪ್ರ ಪ್ರಭಾವದಿಂದಲೇ ಉಂಟಾಗಿತ್ತೆಂಬುದು 
ನಿರ್ವಿವಾದ. ಇದು ಮಾತ್ರವಲ್ಲದೆ ಯಮನಿನಲ್ಲಿ ಇತ್ತೀಚೆಗೆ ದೊರೆತ ಕ್ರಿ.ಶ. 5ನೆಯ ಶತಮಾನದ ಅವಶೇಷಗಳಿಂದ- ಅಲ್ಲಿ 
ಆ ಕಾಲದಲ್ಲಿ `ಏಕದೇವತ್ವದ ಮತವೊಂದು ಅಸ್ತಿತ್ವದಲ್ಲಿತ್ತೆಂದೂ وت‎ ಅನುಯಾಯಿಗಳು 'ಅರ್ರಹ್ಮಾನ್‌' (ಪರಮ ದಯಾಳು) 
یت‎ “ರೆಬ್ಬುಸ್ಸಮಾವಾತಿ ವಲ್‌ ಅರ್ಲ್‌' (ಭೂಮಿ-ಆಕಾಶಗಳ ಒಡೆಯ)ನನ್ನೇ ತಮ್ಮ ಏಕೈಕ ಆರಾಧ್ಯನೆಂದು ನಂಬುತ್ತಿದ್ದರೆಂದೂ 
ತಿಳಿದು. ಬರುತ್ತದೆ. ಕ್ರಿ.ಶ: '378ರ ಒಂದು ಶಿಲಾ ಲೇಖನವು ಒಂದು ಆರಾಧನಾಲಯದ ಭಣಗ್ಗಾವಶೇಷದಿಂದ ದೊರೆತಿದೆ. ಅದರಲ್ಲಿ- 
'ಈ ER 'ಇಲಾಹ್‌ ದೂ ಸಮವೀ' ಅರ್ಥಾತ್‌- ಇಲಾಹುಸ್ಸಮಾ (ಆಕಾಶದ ದೇವರು) ಅಥವಾ ರಬ್ಬುಸ್ಸಮಾ (ಆಕಾಶದ 
'ಪ್ರಭುನ ಆರಾಧನೆಗಾಗಿ ನಿರ್ಮಿಸಲ್ಪಟ್ಟಿತು ಎಂದಿದೆ. ಕ್ರಿ.ಶ. 465ರ ಒಂದು ಶಿಲಾ ಲೇಖನದಲ್ಲಿ ಏಕದೇವ ವಿಶ್ವಾಸವನ್ನು ಸ್ಪಷ್ಟವಾಗಿ 
'ಸಮರ್ಥಿಸುವಂತಹ. ವಾಕ್ಕವು ಬರೆಯಲ್ಪಟ್ಟಿದೆ. ಅದೇ ಕಾಲದ ಇನ್ನೊಂದು ಶಿಲಾ ಲೇಖನವು ಒಂದು ಗೋರಿಯ ಮೇಲೆ ಸಿಕ್ಕಿದೆ. 
'ಅದರಲ್ಲೂ ರಹ್ಮಾನನಿಂದ 'ಸಹಾಯ ಯಾಚಿಸುವ ವಾಕ್ಕವಿದೆ. ಇದೇ ರೀತಿಯಲ್ಲಿ ಉತ್ತರ ಅರೇಬಿಯಾದಲ್ಲಿ ಯೂಪ್ರಟಿಸ್‌ ನದಿ 
'ಮತ್ತು ಕಿನ್ನಸರೈನ್‌ಗಳ ನಡುವೆ سج‎ ಎಂಬಲ್ಲಿ ಕ್ರ ಕ್ರಿ.ಶ. 512ರ ಶಿಲಾ ಲೇಖನವೊಂದು ದೊರೆತಿದೆ. ಅದರಲ್ಲಿ"ಬಿಸ್ಮಿಲ್‌ ಇಲಾಹ್‌, 
ಲಾ ಇರ್ದು ಇಲ್ಲಾಲಹೊ, ಲಾ ಶುಕ್ರ :وو کت‎ (ದೇವನಾಮದಿಂದ, ಗೌರವವೆಲ್ಲಾ ಆತನಿಗೇ ಮೂಸೆಲು, ಕೃತಜ್ಞತೆಯಲ್ಲಾ 
ಅವನಿಗೇ : ಮೊಸಲು) ಎಂದು ಬರೆದಿದೆ. ಇವೆಲ್ಲ ವಿಷಯಗಳಿಂದ ತಿಳಿದು ಬರುವುದೇನೆಂದರೆ- ಹ. ಮುಹಮ್ಮದ್‌ರ(ಸು) 
'ಪ್ರವಾದಿತ್ಯಕ್ಕೆ ಕ್ಕೆ ಮುಂಚಿನ ಪ್ರವಾದಿಗಳ ಶಿಕ್ಷಣಗಳ ಪ್ರಭಾವ ಅರೇಬಿಯಾದಿಂದ ಸಂಪುರ್ಣ ಅಳಿದು ಹೋಗಿರಲಿಲ್ಲ, ಕನಿಷ್ಠ ಪಕ್ಕ 
'ನಿಮ್ಮ ದೇವನು ಏಕೈಕ ದೇವನೆಂಬ ವಿಷಯವನ್ನು ಅವರಿಗೆ ನೆನಪಿಸುವಂತಹ ಅನೇಕ ಸಾಧನಗಳು ಆಗ ಇದ್ದುವು. (ಇನ್ನಷ್ಟು 
'ವಿವರಣೆಗಾಗಿ ಸೂರಃ ಅಲ್‌ ಪುಕ್ಕೌನ್‌ನ 84ನೆಯ ಟಿಪ್ಪಣಿಯನ್ನು ನೋಡಿರಿ). 

6. ಇಲ್ಲಿ ಬಹುದೇವ ವಿಶ್ವಾಸಿಗಳು ಹ. ಮುಹಮ ದ್‌ರ(ಸ) ಏಕದೇವತ್ವದ ಸಂದೇಶದ ಕುರಿತು ಮಾಡುತ್ತಿದ್ದ ಇನ್ನೊ೦ದು 
ಆಕ್ಷೇಪವನ್ನು ಎತ್ತಿಕೊಳ್ಳಲಾಗುತ್ತಿದೆ. ಪ್ರವಾದಿವರ್ಯರು(ಸ) ತಮ್ಮ ದೇವತೆಗಳೆ ಮತ್ತು ಪೂರ್ವಜರ ದೇವತ್ವವನ್ನೇ ತಿರಸ್ಕರಿಸು 
ತ್ತಿದ್ದಾರೆ, ಮತ್ತು ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯರಾಗಲಿ, ಕಾರ್ಯ ನಿರ್ವಾಹಕೆರಾಗಲಿ, ಇಷ್ಟಾರ್ಥ ಸಿದ್ದಿಸಿಕೊಡುವವ 
دہ‎ ಪ್ರಾರ್ಥನೆಗಳನ್ನುಲಿಸುವವರಾಗಲಿ ಕಷ್ಟಗಳನ್ನು ನೀಗಿಸುವವರಾಗಲಿ, ಅಧಿಕಾರ ಸಂಪನ್ನ ಒಡೆಯರಾಗಲಿ ಇಲ್ಲವೆಂದು 
ಹೇಳುತ್ತಿದ್ದಾರೆ ಎಂದು ಅವರಿಗೆ ಬಲವಾದ ಆಕ್ಸೇಪವಿತ್ತು. 7 
7. ವಿವರಣೆಗಾಗಿ ಸೂರಃ ಅಲ್‌ ಅಲ್‌ರಾಫ್‌ನ 41, ಯೂನುಸ್‌ನ 4 ಮತ್ತು ಅರ್ರಲ್‌ದ್‌ನ 3ನೆಯ ಟಿಪ್ಪಣಿಗಳನ್ನು ನೋಡಿರಿ. 


ಕಾ೦ಡ-21 


373 51ات .32 


حبہ re‏ حم , وو CS‏ > ج کچھ جئے عو 
MSL MRR ESTE Kl‏ تر نع 
سی ITs AG‏ سا ساوح ط ز ا ]اط UA‏ 
A‏ $0 الف سنا 5 lee CHa‏ 
ےئ یہہ ہو ےک AY Ni BG TE‏ »> 
ಯೆ IY SE 1K 4 EEG \ Gul ಜಂ! Fy‏ 
ಯಾರೂ ರಕ್ಷಕ ಮಿತ್ರನೂ ಇಲ್ಲ. ಅವನ ಮುಂದೆ ಶಿಫಾರಸು ಮಾಡುವವನೂ ಇಲ್ಲ. ಹೀಗಿರುತ್ತ‏ 
ನೀವೇನು ಜಾಗೃತರಾಗಲಾರಿರಾ? ಅವನು ಆಕಾಶದಿಂದ ಭೂಮಿಯವರೆಗೂ, ಲೋಕಾಡಳಿತ ವ್ಯವಸ್ಥೆ ನಡೆಸುತ್ತಾನೆ.‏ 
ಈ ವ್ಯವಸ್ಥೆಯ ವರದಿಯು ನಿಮ್ಮ ಗಣನೆಯ ಪ್ರಕಾರ ಒಂದು ಸಾವಿರ ವರ್ಷವಾಗಿರುವ ಒಂದು ದಿನದಂದು‏ 
ಮೇಲಕ್ಕೆ ಅವನ ಸನ್ನಿಧಿಗೆ ಹೋಗುತ್ತದೆ ಸಕಲ ಪ್ರತ್ಮಕ್ಷಾಪ್ರತ್ಯಕ್ಷಗಳ ಜ್ಞಾನವುಳ್ಳವನು ಅವನೇ."‏ 
ಅವನು ಪ್ರಬಲನೂ'' ಕರುಣಾನಿಧಿಯೂ” ಆಗಿರುತ್ತಾನೆ. ಅವನು ಮಾಡಿರುವುದೆಲ್ಲವನ್ನೂ ಚೆನ್ನಾಗಿಯೇ‏ 


8. ಅರ್ಥಾತ್‌- ನಿಮ್ಮ ನಿಜವಾದ ದೇವನಂತು ಭೂಮಿಅಕಾಶಗಳ ಸೃಷ್ಟಿಕರ್ತನಾಗಿರುತ್ತಾನೆ. ಹೀಗಿರುತ್ತಾ ವಿಶ್ವದ 
ಈ ಬೃಹತ್‌ ಸಾಮ್ರಾಜ್ಯದಲ್ಲಿ ಅವನ ಹೊರತು ಇತರರನ್ನು ಕಾರ್ಯ ನಿರ್ವಾಹಕರೆಂದು ಭಾವಿಸುತ್ತಿರುವ ನೀವು ಅದೆಂತಹ 
ಭ್ರಮೆಗೆ ತುತ್ತಾಗಿದ್ದೀರಿ! (ಈ ಅಖಿಲ ವಿಶ್ವವನ್ನು ಮತ್ತು ಇದರಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಉಂಟು ಮಾಡಿ 
ದವನು ಅಲ್ಲಾಹನಾಗಿರುತ್ತಾನೆ) ಅವನೊಬ್ಬನ ಹೊರತು ಇಲ್ಲಿರುವ ಪ್ರತಿಯೊಂದು ವಸ್ತುವೂ ಸೃಷ್ಟಿಯಾಗಿರುತ್ತದೆ. ಅಲ್ಲಾಹನು 
ಈ ಜಗತ್ತನ್ನು ಸೃಷ್ಟಿ ಮಾಡಿದ ಬಳಿಕ ಎಲ್ಲಾದರೂ "ಹೋಗಿ ಮಂಗಿರುವುದಿಲ್ಲ. ಸ್ವತಃ ಅವನೇ ತನ್ನ. ಈ ಸಾಮ್ರಾಜ್ಯದ 
ಸಿಂಹಾಸನಾರೂಢನೂ ಮಾಲಕನೂ ಆಳುವವನೂ ಪಾಲಕನೂ ಆಗಿರುತ್ತಾನೆ. ಹೀಗಿರುತ್ತ - ಸೃಷ್ಟಿಗಳ ಪೈಕಿ ಕೆಲವನ್ನು ನಮ್ಮ 
ಭಾಗೃವಿದಾತರಂದು ಹೇಳುತ್ತಿರುವ ನಿಮ್ಮ ಬುದ್ಧಿಗೆ ಏನಾಗಿದೆ? ಅಲ್ಲಾಹನು ನಿಮಗೆ. ಸಹಾಯ ಮಾಡದೆ ಹೋದರೆ, 
ನಿಮ್ಮ "ಈ ಸ್ವಯಂಕೃತ ದೇವರುಗಳ ಪೈಕಿ ನಿಮಗೆ ಸಹಾಯ ಮಾಡುವಂತಹ ಶಕ್ತಿ ಯಾರಿಗಿದೆ? ಅಲ್ಲಾಹನು ನಿಮ್ಮನ್ನು 
ಸೆರೆಹಡಿದನೆಂದಾದರೆ' ನಿಮ್ಮನ್ನು ಬಿಡಿಸತಕ್ಕೆ ಶಕ್ತಿ ಇವುಗಳ ಪೈಕಿ ಯಾವುದಕ್ಕಿದೆ? ಅಲ್ಲಾಹನು ಶಿಫಾರಸನ್ನು ನಿರಾಕರಿಸಿ 
ಬಿಟ್ಟರೆ, ತಮ್ಮ ಶಿಫಾರಸನ್ನು ಒಪ್ಪುವಂತೆ ಮಾಡುವ ಶಕ್ತಿ ಹೊಂದಿದವರು ಯಾರಿದ್ದಾರೆ? ನೀವೆಂತಹ ಭ್ರಮಾಲೋಕದಲ್ಲಿ 
ವಿಹರಿಸುತ್ತಿದ್ದೀರಿ? 

9. ಅರ್ಥಾತ್‌- ನಿಮ್ಮ ದೃಷ್ಟಿಯಲ್ಲಿ ಯಾವುದು ಒಂದು ಸಾವಿರ ವರ್ಷಗಳ ಇತಿಹಾಸವೋ, ಅದು ಅಲ್ಲಾಹನ 
ಮಟ್ಟಿಗೆ ಕೇವಲ ಒಂದು ದಿನದ ಕೆಲಸ. "ನಾವು ಈ ಸಂದೇಶವನ್ನು 'ನಿರಂತರ ತಿರಸ್ಕರಿಸುತ್ತಲೇ ಇದ್ದೇವೆ. ಹೀಗೆರುವಾಗ 
ನಮ್ಮನ್ನು ಯಾವ ಘೋರ ಯಾತನೆಯ ಬಗ್ಗೆ ಬೆದರಿಸಲಾಗುತ್ತಿದೆಯೋ ಅದು ಬಂದು ಬಿಡುವುದಿಲ್ಲವೇಕೆ?' ಎಂಬ ಕುರೈಶ್‌ 
ಸತ್ಮನಿಷೇಧಿಗಳ ಆಕ್ಟೇಪ ಮತ್ತು ಸವಾಲಿಗೆ ಉತ್ತರವಾಗಿ ಈ ಮಾತನ್ನು ಹೇಳಲಾಗಿದೆ. ಈ ಉತ್ತರದ ತಾತ್ಸರ್ಯವೇನೆಂದರೆ 
ಮಾನವ ಇತಿಹಾಸದಲ್ಲಿ ದೇವ ತೀರ್ಮಾನಗಳು ಲೌಕಿಕ ಕಾಲಗಣನೆಗಳಿಗನುಸಾರ ನಡೆಯುವುದಲ್ಲ. ಪಥಭ್ರಷ್ಟತೆ ಹಾಗೂ 
ದುಷ್ಕರ್ಮಗಳ ಫಲಿತಾಂಶಗಳು ಕಂಡು ಬರಲು ದಿನ, ಮಾಸ, ವರ್ಷ, ಇತ್ಕಾದಿಗಳಂತಿರಲಿ, ಕೆಲವೊಮ್ಮೆ ಶತಮಾನಗಳ 
ಕಾಲವೂ ھت‎ ಕಾಲವಾಗಿರುವುದಿಲ್ಲ. (ಹೆಚ್ಚಿನ ವಿವರಣೆಗಳಿಗಾಗಿ ಅಧ್ಯಾಯ 'ಅಲ್‌ 288 93 ಮತ್ತು ಸೂರಃ| 
ಮಲರಿಜ್‌ನ. 1ರಿಂದ 5ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ) ۱ 

10. ಅರ್ಥಾತ್‌- ದೇವಚರರಾಗಲಿ, ಜಿನ್ನ್‌ಗಳಾಗಲಿ, ಪ್ರವಾದಿಗಳಾಗಲಿ, ಮಹಾಪುರುಷರಾಗಲಿ, ಸತ್ಪುರುಷರಾಗಲಿ ಇವರ 
ಪೈಕಿ ಯಾರೂ ಸರ್ವವನ್ನೂ ಬಲ್ಲವರಲ್ಲ. ಸರ್ವಜ್ಞನೆಂಬ ಗುಣವಿಶೇಷ ಅಲ್ಲಾಹನಿಗೆ ಮಾತ್ರ ಮೂಸಲು. " ಹಿಂದೆ ಗತಿಸಿದುದೂ 
ಈಗಿರುವುದೂ ಮುಂದೆ ಸಂಭವಿಸಲಿರುವುದೂ ಎಲ್ಲವೂ ಅವನಿಗೆ ಗೊತ್ತು. ۰ 1 4 
. 11. ಅರ್ಥಾತ್‌- ಎಲ್ಲ ವಸ್ತುಗಳಿಗಿಂತಲೂ ಪ್ರಬಲನು. ಅವನ ಸಂಕಲ್ಪಕ್ಕೆ ಅಡ್ಡ ಬರುವಂತಹ ಹಾಗೂ ಅದ್ದು 
ಜಾರಿಗೊಳ್ಳದಂತೆ ಮಾಡುವಂತಹ ಯಾವ ವಸ್ತುವೂ ವಿಶ್ವದಲ್ಲಿಲ್ಲ. ಪ್ರತಿಯೊಂದು ವಸ್ತುವೂ ಅವನಿಗೆ ಶರಣಾಗಿದೆ. ಅವನನ್ನು 
ಎದುರಿಸತಕ್ಕಂತಹ ಬಲವು ಯಾರಿಗೂ ಇಲ್ಲ. ٠ 

12. ಅರ್ಥಾತ್‌- ಇಂತಹ ಪ್ರಾಬಲ್ಕ ಮತ್ತು ಅಜೇಯ ಶಕ್ತಿಯುಳ್ಳೆವನಾಗಿದ್ದರೂ ಅವನು ಅಕ್ರೈಮಿಯಲ್ಲ - ಅವನು ತನ್ನ 
ಸೃಷ್ಟಿಯ ಮೇಲೆ ಅತಂತ ದಯಾಳುವಾಗಿದ್ದಾನೆ. ' ۱ 


ಕಾಂಡ-21 


374 ಕುರ್‌ಆನ್‌ ವ್ಯಾಖ್ಯಾನ 


و ج اےے سس ہہ کچھ = Bu‏ > سے 1 سے 
ಜನಬಲ LAGE BE‏ 4 303 


ಮಾಡಿರುತ್ತಾನೆ. ಅವನು ಮಾನವ ಸೃಷ್ಟಿಯ ಆರಂಭವನ್ನು ಮಣ್ಣಿನ ಗಾರೆಯಿಂದ ಮಾಡಿದನು. ತರುವಾಯ 
ಅವನ ಸಂತತಿಯನ್ನು ತುಚ್ಛವಾದ ನೀರಿನಂತಹ ದ್ರವದಿಂದ ಮುಂದುವರಿಸಿದನು. ತರುವಾಯ ಅದನ್ನು 


13. ಅರ್ಥಾತ್‌- ಈ ಬೃಹತ್‌ ವಿಶ್ವದಲ್ಲಿ ಅವನು ಅಸಂಖ್ಯಾತ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ. ಆದರೆ ಅವುಗಳ ಪೈಕ 
ಯಾವುದೂ ವಿಕೃತವೂ, ಅಪ್ರಸ್ತುತವೂ ಆಗಿಲ್ಲ. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಸೌಂದರ್ಯವಿದೆ. ಪ್ರತಿಯೊಂದು 
'ವಸ್ತುವೂ. ತನ್ನ ಸ್ಥಾನದಲ್ಲಿ ಅಚ್ಚುಕಟ್ಟಾಗಿಯೂ ಸಂತುಲಿತವಾಗಿಯೂ ಇದೆ. ಅವನು ಯಾವ ವಸ್ತುವನ್ನು ಯಾವ ಕಾರ್ಯಕ್ಕಾಗಿ 
ಸೃಷ್ಟಿಸಿರುವನೋ. ಅದಕ್ಕೆ ಅತ್ಯಂತ ಸಮರ್ಪಕ ರೂಪವನ್ನೂ ತಕ್ಕುದಾದ ಗುಣವಿಶೇಷಗಳನ್ನೂ ನೀಡಿದ್ದಾನೆ. ನೋಡಲಿಕ್ಕೆ ಕಣ್ಣುಗಳ 
ಮತ್ತು ಕೇಳಲು ಕಿವಿಗಳ ರಚನೆಯನ್ನು ಎಷ್ಟೊಂದು ಉತ್ತಮ ರೀತಿಯಲ್ಲಿ ಮಾಡಿರುವನೆಂದರೆ- ಇದಕ್ಕಿಂತ ಉತ್ತಮವಾದ 
ರಚನೆಯನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ವಾಯುವನ್ನೂ ನೀರನ್ನೂ ಯಾವ ಉದ್ದೇಶಾರ್ಥವಾಗಿ ಮಾಡಲಾಗಿದೆಯೋ ಅವುಗಳಿಗಾಗಿ 

|; ವಾಯು ಹೇಗಿರಬೇಕೋ ಹಾಗೆಯೇ ಇದೆ; ನೀರು ಹೇಗಿರಬೇಕೋ ಹಾಗೆಯೇ ಇದೆ. ಅಲ್ಲಾಹನು ಮಾಡಿದ ನಕಾಶೆಯಲ್ಲಿ ಯಾವ 
| ದೋಷವನ್ನೂ ನೀವು ತೋರಿಸಲಾರಿರಿ ಮತ್ತು ಅದರಲ್ಲಿ ತಿದ್ದುಪಡಿಯನ್ನೂ ಮಾಡಲಾರಿರಿ: 
` 14. ಅರ್ಥಾತ್‌- ಪ್ರಥಮತಃ ಅವನು ನೇರವಾಗಿ ತನ್ನ ಸೃಜನ ಕ್ರಿಯೆಯಿಂದ (ರಂ €reatiಂn) ಮಾನವನನ್ನು 
| ಸೃಷ್ಟಿಸಿದನು. 'ತರುವಾಯ ಅದೇ ಮಾನವನೊಳಗೆ, ಅವನ ವೀರ್ಯದಿಂದ ಅವನಂತಿರುವ ಮಾನವರು ಹುಟ್ಟುತ್ತ ಹೋಗು 
ವಂತಹ ಸಂತಾನೋತ್ಸೆತ್ತಿಯ ಶಕ್ತಿಯನ್ನು ಇರಿಸಿಬಿಟ್ಟಿನು. ಭೂಮಿಯ ಮೂಲ ವಸ್ತುಗಳನ್ನು ಒಟ್ಟುಗೂಡಿಸಿ ಒಂದು 
ಸೃಜನಾಜ್ಞೆಯ ಮೂಲಕ ಅವುಗಳಲ್ಲಿ ಮನುಷ್ಕನಂತಹ ಅತ್ಯದ್ಭುತ ಸೃಷ್ಟಿ ಅಸ್ತಿತ್ವಕ್ಕೆ ಬರತಕ್ಕಂತಹ ಚೇತನ, ಅಂತಹ ಬೋಧ 
ಮತ್ತು ಪ್ರಜ್ಞೆಯನ್ನು ಉಂಟು ಮಾಡಿ ಬಿಟ್ಟನು. ಇದೊಂದು, ಚಮತ್ಕಾರ. ಮುಂದೆ ಹೆಚ್ಚಿನ ಮನುಷ್ಕರ ಉತ್ಸತ್ತಿಗಾಗಿ ಒಂದು 
ವಿಚಿತ್ರವಾದ ಯಂತ್ರವನ್ನು ಸ್ವಯಂ ಮಾನವ ರಚನೆಯೊಳಗೆ ಇರಿಸಿ ಬಿಟ್ಟಿನು. ಅದರ ಸಂಯೋಜನೆ ಮತ್ತು ಕಾರ್ಯ 
ಕುಶಲತೆಯನ್ನು ಕಂಡರೆ ಬುದ್ದಿ ಬೆರಗಾಗುತ್ತದೆ. ಇದು ಇನ್ನೊಂದು ಚಮತ್ಕಾರ ಈ ಸೂಕ್ತವು ಲೋಕದ ಪ್ರಥಮ 
“| ಮಾನವನು ನೇರವಾಗಿ ಸೃಷ್ಟಿಸಲ್ಪಟ್ಟನೆಂದು ಪ್ರತಿಪಾದಿಸುವಂತಹ ಪವಿತ್ರ ಕುರ್‌ಆನಿನ ಹಲವು ಸೂಕ್ತಗಳಲ್ಲೊಂದಾಗಿದೆ. 
'| ಡಾರ್ವಿನನ ಕಾಲದಿಂದೀಚೆಗೆ ವಿಜ್ಞಾನಿಗಳು ಈ ಕಲ್ಪನೆಯ ಬಗ್ಗೆ ಭಾರೀ ಪ್ರತಿರೋಧ ತೋರಿಸುತ್ತಾ ಬಂದಿದ್ದಾರೆ. ಅವರು 
ಇದನ್ನು ತೀರಾ ತಾತ್ಸಾರದೊಂದಿಗೆ, ಅವೈಜ್ಞಾನಿಕವೆಂದು ತಳ್ಳಿ ಹಾಕುತ್ತಾರೆ. ಆದರೆ ಇವರು ಮಾನವ ಜೀವಾಣು ಆಥವಾ 
ವಿವಿಧ ಪ್ರಾಣಿ ವರ್ಗಗಳ ಜೀವಾಣುಗಳ ನೇರ ಸೃಷ್ಟಿಯ ಕಲ್ಪನೆಯನ್ನು ತಿರಸ್ಕರಿಸಿದರೂ, ಪ್ರಥಮ ಜೀವಾಣುವು ನೇರವಾಗಿ 
ಸೃಖ್ಟಿಸಲ್ಪಟ್ಟಿತ್ಲಂಬ ವಾಸ್ತವಿಕತೆಯಿಂದ ಯಾವ ರೀತಿಯಲ್ಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಈ ಸೃಷ್ಟಿಯನ್ನೂ ಒಪ್ಪದೇ ಹೋದರೆ 
ಜೀವನದ ಆರಂಭ ಬರಿಯ ಒಂದು ಆಕಸ್ಮಿಕ ಘಟನೆಯಿಂದಾಯಿತೆಂಬಂತಹ ಅಸಂಬದ್ಧ ಮಾತನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. 
'| ವಾಸ್ತವದಲ್ಲಿ, ಕೇವಲ ಒಂದು ಜೀವಕೋಶವಿರುವ ಜೀವಿಯಲ್ಲೂ ಅದರ ಜೀವದ ಅತ್ಯಂತ ಸರಳ ಸ್ವರೂಪ ಕೂಡಾ 
ಎಷ್ಟೊಂದು ಸಂಕೀರ್ಣ ಹಾಗೂ .ಸೂಕ್ಕ್ಮ ಯುಕ್ತಿಗಳಿಂದ ಕೂಡಿದೆಯೆಂದರೆ, ಅದನ್ನು ಕೇವಲ ಆಕಸ್ಥಿಕವೊಂದರ 
| ಪೆರಿಣಾಮನೆನ್ನುವುದು- ವಿಕಾಸವಾದದ ಪ್ರತಿಪಾದಕರು ಸೃಷ್ಟಿವಾದಿಗಳ ಮೇಲೆ ಆರೋಪಿಸುವ ಅವೈಜ್ಞಾನಿಕತೆಗಿಂತ ಲಕ್ಷಾವಧಿ 
ಪಾಲು ಹೆಚ್ಚು ಅವೈಜ್ಞಾನಿಕವಾಗಿವೆ. ಮಾನವ ಜೀವದ ಪ್ರಥಮ ಸೂಕ್ಷ್ಮಾಣು ಸೃಷ್ಟಿಕರ್ತನ ನೇರವಾದ ಸೃಷ್ಟಿಯಿಂದುಂಟಾಗಿ 
ತ್ಲೆಂಬುದನ್ನು ಮನುಷ್ಕನು ಒಮ್ಮೆ ಒಪ್ಪಿಕೊಂಡ ಬಳಿಕ ಪ್ರತಿಯೊಂದು ಜೀವಿಯ ಪ್ರಥಮ ವ್ಯಕ್ತಿಯು ಸೃಷ್ಟಿಕರ್ಕನ ಸೃಜನ 
ಕಾರ್ಯದಿಂದಲೇ ಉಂಟಾದುದೆಂಬುದನ್ನೂ ಅನಂತರ ಅದರ ವರಿಶವು ಸಂತಾನಾಭಿವೃದ್ಧಿ (?r0೩tiಂn)ಯ ವಿವಿಧ 
ರೂಪಗಳಲ್ಲಿ ಮುಂದುವರಿಯಿತೆಂಬುದನ್ನೂ ಒಪ್ಪಿಕೊಳ್ಳುವುದಕ್ಕೆ ಅಡ್ಡಿಯೇನಿದೆ? ಇದನ್ನು ಒಪ್ಪಿಕೊಳ್ಳುವುದರಿಂದ ಡಾರ್ನಿನ್‌ 
'| ಸಿದ್ಧಾಂತದ ಧ್ವಜವಾಹಕರ ಸಕಲ 'ವಿಜ್ಞಾನ ಕಾವ್ಯ'ಗಳ ಹೊರತಾಗಿಯೂ ಅವರ ವಿಕಾಸವಾದದಲ್ಲಿ ಬಿಡಿಸಲಾಗದೆ ಉಳಿದಿರು 
ವಂತಹ ಅನೇಕ ಕಗ್ಗಂಟುಗಳನ್ನು ಬಿಡಿಸಲು ಸಾಧ್ಯವಾಗುತ್ತದೆ. (ಹೆಚ್ಚನ ವಿವರಣೆಗಾಗಿ ಸೂರಃ ಅಲ್‌ ಅಲ್‌ರಾಫ್‌; 10, ಅಲ್‌ 
| ಹಿಚ್‌: 17, ಅಲ್‌ ಹಜ್ಜ್‌: 5 ಮತ್ತು ಆಲ್‌ ಮೂಮಿನೂನ್‌: 13ನೆಯ ಟಿಪ್ಪಣಿಗಳನ್ನು ನೋಡಿರಿ) 


ಕಾಂಡ-21 


32. .امت‎ 375 
SINS OES So 
I اکا‎ BMG UE 5 ೫ dE 
pe KANE SASH مع پلکای نوم‎ 


ನಖಶಿಖಾಂತ ಸುರೂಪಗೊಳಿಸಿದನು ಮತ್ತು ಅದರೊಳಗೆ ತನ್ನ 20 ಊದಿದನು. ನಿಮಗೆ 
ಕಿವಿಗಳನ್ನೂ ಕಣ್ಣುಗಳನ್ನೂ ಹೃದಯಗಳನ್ನೂ ಕೊಟ್ಟನು. ನೀವು ಅಲ್ಪವೇ ಕೃತಜ್ಞರಾಗುತ್ತೀರಿ.' 

(10-11) "ನಾವು ಮಣ್ಣು ಪಾಲಾಗಿ ಹೋದ ಬಳಿಕ ಪುನಃ ಹೊಸತಾಗಿ ಸೃಷ್ಟಿಸಲ್ಪಡುತ್ತೇವೆಯೇ?" ಎಂದು 
ಇವರು ಕೇಳುತ್ತಾರೆ. ವಾಸ್ತವದಲ್ಲಿ ಇವರು ತಮ್ಮ ಪ್ರಭುವಿನ ಭೇಟಿಯನ್ನು ನಿರಾಕರಿಸುವವರಾಗಿದ್ದಾರೆ.* ನಿಮ್ಮ 


15. ಅರ್ಥಾತ್‌- ಮನುಷ್ಯನನ್ನು ಒಂದು ಅತ್ಯಂತ ಸೂಕ್ಷಾಣುವಿನ ರೂಪದಿಂದ ವೃದ್ಧಿಗೊಳಿಸಿ ಅದನ್ನು ಪರಿಪೂರ್ಣ 
ಮಾನವನ ರೂಪಕ್ಕೆ ತಲಪಿಸಿದನು ಮತ್ತು ಅವನ ಶರೀರವನ್ನು ಸಕಲ ಅಂಗಾಂಗಗಳ ಸಹಿತ ಸಂಪೂರ್ಣಗೊಳಿಸಿದನು. 

16. ಆತ್ಮವೆಂದರೆ ಒಂದು ಸಜೀವಿಯ ಶರೀರದ ಯಂತ್ರಕ್ಕೆ ಚಲನೆಯನ್ನು ಕೊಡುವಂತಹ ಚೇತನ ಮಾತ್ರವಲ್ಲ- ಇದರ 
ಅರ್ಥವು ವಿಚಾರಶಕ್ತಿ, ಬೋಧ, ಬುದ್ದಿ, ವಿವೇಕ, ತೀರ್ಮಾನ ಮತ್ತು ಅಧಿಕಾರವನ್ನು ಹೊಂದಿರುವಂತಹ ವಿಶಿಷ್ಟ ಸತ್ಯವಾಗಿ 
ರುತ್ತದೆ. ಇದರಿಂದಾಗಿಯೇ ಮಾನವನು ಈ ಭೂಮಿಯಲ್ಲಿ ವಾಸಿಸುವ ಸಕಲ ಜೀವಿಗಳಿಗಿಂತಲೂ ವೈಶಿಷ್ಟ್ಯಪೂರ್ಣವಾದ 
ವ್ಯಕ್ತಿತ್ವವುಳ್ಳ, ಸ್ವಂತಿಕೆಯಿರುವ ಹಾಗೂ ಪ್ರತಿನಿಧಿತ್ಯವನ್ನು ಹೊಂದಿರುವಂತಹ ಸೃಷ್ಟಿಯಾಗಿ ಮೆರೆಯುತ್ತಾನೆ. ಈ ಆತ್ಮವನ್ನು 
ಅಲ್ಲಾಹನು ತನ್ನ ಆತ್ಮವೆಂದು ಹೇಳಿರುವುದು ಒಂದೋ ಅದು ಅವನ ಸೊತ್ತು ಎಂಬ ಧೃಷ್ಟಿಯಿಂದ. ಒಂದು ವಸ್ತುವಿನ 
ಸಂಬಂಧವು ಅದರ ಮಾಲಕನ ಜೊತೆ ಜೋಡಿಸಲ್ಪಟ್ಟಾಗ ಅದು ಆತನ ವಸ್ತು ಎನಿಸಿಕೊಳ್ಳುವಂತೆಯೇ ಮಾನವನ ಆತ್ಮದ 
ಸಂಬಂಧವು ಅದರ ಮಾಲಕನಾದ ಅಲ್ಲಾಹನ ಜೊತೆ ಜೋಡಿಸಲ್ಪಟ್ಟಾಗ ಅದು ಆತನ ಆತ್ಮ ಎನಿಸಿಕೊಳ್ಳುತ್ತದೆ ಅಥವಾ, ಇದರ 
ಅರ್ಥವೇನೆಂದರೆ ಮಾನವನೊಳಗೆ ಸೃಷ್ಟಿಸಲಾಗಿರುವ ಜ್ಞಾನ, ವಿಚಾರ, ಬೋಧ, ಇರಾದೆ, ನಿರ್ಧಾರ, ಅಧಿಕಾರ ಮತ್ತು ಇದೇ 
ರೀತಿಯ ಇತರ ಗುಣವಿಶೇಷಗಳೆಲ್ಲವೂ ಅಲ್ಲಾಹನ ಗುಣವಿಶೇಷಗಳ ಛಾಯೆಗಳಾಗಿವೆ. ಈ ಗುಣಗಳ ಮೂಲ'ಅಲ್ಲಾಹನೇ ಹೊರತು 
ಯಾವುದಾದರೂ ಬೌತಿಕ ಪದಾರ್ಥಗಳ ಸಂಯೋಜನೆಯಲ್ಲ. ಅಲ್ಲಾಹನ ಜ್ಞಾನದಿಂದಲೇ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗಿದೆ. 
ಅವನ ಯುಕ್ತಿಯಿಂದಲೇ ಅವನಿಗೆ ಬುದ್ಧಿಶಕ್ತಿ ಲಭಿಸಿದೆ. ಅಲ್ಲಾಹನ ಅಧಿಕಾರದಿಂದಲೇ ಅವನಿಗೆ ಅಧಿಕಾರ ದೊರೆತಿದೆ. ಈ 
ಗುಣ ವಿಶೇಷಗಳು ಯಾವುದಾದರೂ ಜ್ಞಾನಹೀನ, ಬುದ್ಧಿಹೀನ, ಅಧಿಕಾರಹೀನ ಮೂಲದಿಂದ ಮಾನವನಲ್ಲಿ ಬಂದು ಸೇರಿ 
ಕೊಂಡಿರುವುದಲ್ಲ. (ಹೆಚ್ಚಿನ . ವಿವರಗಳಿಗಾಗಿ ಸೂರಃ ಹಿಜ್ರ್‌ನ 19ನೆಯ ಟಿಪ್ಪಣಿಯನ್ನು ನೋಡಿರಿ.) 

17. ಇದೊಂದು ಅರ್ಥಗರ್ಭಿತ ವಿವರಣಾಶೈಲಿ. ಆತ್ಮವನ್ನು ಊದುವುದಕ್ಕೆ ಮುಂಚಿನ ಮಾನವನನ್ನು ಪ್ರಸ್ತಾಪಿಸು 
ವಾಗಲೆಲ್ಲ 'ಅವನು' ಎಂಬ ಪದಗಳನ್ನು ಪ್ರಯೋಗಿಸಲಾಯಿತು. ಆ ಬಳಿಕ ಆತ್ಮವನ್ನು ಊದಿ ಮುಗಿದಾಗ ಇದೀಗ 
ಅವನೊಡನೆ "ನಿಮಗೆ ಕಿವಿಗಳನ್ನು ಕೊಟ್ಟನು", "ನಿಮಗೆ ಕಣ್ಣುಗಳನ್ನು ಕೊಟ್ಟನು", "ನಿಮಗೆ ಹೃದಯಗಳನ್ನು ಕೊಟ್ಟನು" 
ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಆತ್ಮವನ್ನು ಧರಿಸಿದ ಬಳಿಕ ಮಾತ್ರ ಅವನು ಸಂಬೋಧಿಸಲ್ಪಡಲು ಅರ್ಹನಾದನು. 
ಇಲ್ಲಿ ಕಿವಿ ಮತ್ತು ಕಣ್ಣುಗಳೆಂದರೆ ಮಾನವನು ಜ್ಞಾನವನ್ನು ಗಳಿಸುವಂತಹ ಸಾಧನಗಳು. 

18. ಅರ್ಥಾತ್‌- ಇಷ್ಟು ಗೌರವಾನ್ವಿತ ಮಾನವ ಆತ್ಮವನ್ನು ಇಷ್ಟೊಂದು ಉನ್ನತ ಮಟ್ಟದ ಗುಣವಿಶೇಷತೆಗಳೊಂದಿಗೆ 
ನಿಮಗೆ ದಯಪಾಲಿಸಲಾಗಿರುವುದು ನೀವು ಪ್ರಾಣಿಗಳಂತೆ ಬದುಕಲಿಕ್ಕಾಗಿ ಅಲ್ಲ.- ಒಂದು ಪ್ರಾಣಿ ತನ್ನ ಜೀವನಕ್ಕಾಗಿ 
ರಚಿಸುವಂತಹ ಯೋಜನೆಯನ್ನು ಮಾಡಿಕೊಳ್ಳಲಿಕ್ಕಾಗಿಯೂ ಅಲ್ಲ. 

19. ಈಗ ಇಸ್ಲಾಮಿನ ಮೂರನೆಯ ಮೂಲವಿಶ್ವಾಸ ಅರ್ಥಾತ್‌ ಪರಲೋಕ ವಿಶ್ವಾಸದ ಕುರಿತು ಅವರ ಆಕ್ಸೇಪವನ್ನೆತ್ತಿ 
ಅದಕ್ಕೆ ಉತ್ತರ ಕೊಡಲಾಗುತ್ತಿದೆ. 

20. ವಾಸ್ತವದಲ್ಲಿ ಈ ಆದೇಶದ ಉದ್ದೇಶವು ಅವರ ಆಕ್ಷೇಪದ ಎರಡು ಭಾಗಗಳೂ ಸಂಪೂರ್ಣ ಅಸಂಬದ್ಧವಾಗಿವೆ 
ಎಂಬುದನ್ನು ತೋರಿಸಿಕೊಡುವುದಾಗಿದೆ. "ನಾವು ಮಣ್ಣು ಪಾಲಾಗಿ ಹೋದ ಬಳಿಕ" ಎಂಬ ಮಾತಿನ ಅರ್ಥವಾದರೂ 


ಕಾಂಡ-21 


376 ಕುರ್‌ಆನ್‌ ವ್ಯಾಖ್ಯಾನ 


۱ے کا ڑھ Lt‏ 2 7 3 
زل سپا NES‏ لو کڑی از Me Le SSE AE‏ نیم 


ಮೇಲೆ ನಿಯುಕ್ತನಾಗಿರುವ ಮೃತ್ಯುದೂತನು ನಿಮ್ಮನ್ನು ಸರ್ವಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದು 
ಕೊಳ್ಳುವನು. ತರುವಾಯ ನೀವು ನಿಮ್ಮ ಪ್ರಭುವಿನ ಕಡೆಗೆ ಮರಳಿಸಲ್ಪಡುವಿರಿ ಎಂದು ಇವರೊಡನೆ ಹೇಳಿರಿ. 


ಏನು? ಯಾವುದನ್ನು 'ನಾವು' ಎಂದು ಕರೆಯಲಾಗುತ್ತದೋ ಅದೆಲ್ಲಿ ಮಣ್ಣು ಪಾಲಾಗುತ್ತದೆ? 'ನಾವು' ಎಂಬುದು ಹೊರಟು 
ಹೋದ ತರುವಾಯ ಉಳಿಯುವ ಶರೀರ ಮಾತ್ರ ಮಣ್ಣು ಪಾಲಾಗುತ್ತದೆ. ಆದುದರಿಂದ ಆಕ್ಸೇಪಿಸುವವರ ಆಕ್ಸೇಪದ 
ಪ್ರಥಮ ಪೀಠಿಕೆಯೇ ನಿರಾಧಾರವಾಗಿದೆ. ಈಗ ಅದರ ಇನ್ನೊ೦ದು ಭಾಗವನ್ನು ಅಂದರೆ "ನಾವು ಪುನಃ: ಹೊಸತಾಗಿ 
ಸೃಷ್ಟಿಸಲ್ಪಡುತ್ತೇವೆಯೇ?" ಎಂಬ ಪ್ರಶ್ನೆಯನ್ನು ನೋಡೋಣ. ಈ 'ನಾವು' ಎಂಬುದರ ಈಗಿನ ಜನನ ಹೇಗಾಯಿತೆಂಬ 
ಬಗ್ಗೆ ಅವರು ಸ್ವಲ್ಪವೂ ವಿವೇಚಿಸಲಿಲ್ಲ. ಒಂದಿಷ್ಟು ಮಸಿ, ಒಂದಿಷ್ಟು ಕಬ್ಬಿಣ, ಸ್ನ ಸ್ವಲ್ಪ ಸುಣ್ಣ ಮತ್ತು ಇಂತಹದೇ ಇತರ 
ಪದಾರ್ಥಗಳೆಲ್ಲ ಒಟ್ಟು ಸೇರಿದಾಗ ನಿರ್ಮಾಣವಾದ ಮಣ್ಣಿನ ಆಕೃತಿಯಲ್ಲಿ ಈ 'ನಾವು' ವಿರಾಜಮಾನವಾಯಿತು. ಆ 
ಮಣ್ಣಿನ ಆಕೃಶಿಯಿಂದ ಈ 'ನಾವು' ಎಂಬುದು ಹೊರಟು ಬಿಟ್ಟಾಗ ಅದರ ನಿರ್ಮಾಣಕ್ಕಾಗಿ ಭೂಮಿಯ ನಾನಾ ಭಾಗಗಳಿಂದ 
ಒದಗಿಸಲಾಗಿದ್ದ ಭಾಗಗಳಿಲ್ಲವೂ ಅದೇ ಭೂಮಿಗೆ ಮರಳುತ್ತವೆ. ಈ 'ನಾವು' ಎಂಬುದಕ್ಕೆ ಈ ಮನೆಯನ್ನು ಮೊದಲ 
ಬಾರಿಗೆ ಮಾಡಿಕೊಟ್ಟವನು ಇದೇ ಸಾಮಗ್ರಿಗಳನ್ನು ಉಪಯೋಗಿಸಿ ಅದೇ ಮನೆಯನ್ನು ಕಟ್ಟಿ ಅದನ್ನು ಪುನಃ ಅದರಲ್ಲಿ 
ನೆಲೆಗೊಳಿಸಲಾರನೇ? ಇದು ಕಿಂಚಿತ್‌ ಬುದ್ಧಿಯನ್ನು ಪ್ರಯೋಗಿಸಿದಾಗ ತಾನಾಗಿಯೇ ಆ ಮಾನವನಿಗೆ ತಿಳಿದು ಬರುವ 
ವಿಷಯ, ಆದರೆ ಅವನೇಕೆ ತನ್ನ ಬುದ್ಧಿಶಕ್ತಿಯನ್ನು ಈ ಕಡೆಗೆ ಹೋಗಲು ಬಿಡುವುದಿಲ್ಲ? ನಡುವಿನ ಎಲ್ಲ ಚರ್ಚೆಗಳನ್ನು 
| ಬಿಟ್ಟು ಅಲ್ಲಾಹನು ಮುಂದಿನ ನುಡಿಯಲ್ಲಿ ಇದೇ ಪ್ರಶ್ನೆಗೆ ಉತ್ತರವಾಗಿ "ವಾಸ್ತವದಲ್ಲಿ ಇವರು ತಮ್ಮ ಪ್ರಭುವಿನ 
ಭೇಟಿಯನ್ನು ನಿರಾಕರಿಸುವವರಾಗಿದ್ದಾರೆ” ಎನ್ನುತ್ತಾನೆ. ಅರ್ಥಾತ್‌- ನಾವು ಈ ಭೂಮಿಯಲ್ಲಿ ನಿರಂಕುಶವಾಗಿ ಮೆರೆಯಬೇಕು. 
ನಮ್ಮ ಕೃತ್ಯಗಳ ವಿಚಾರಣೆ ನಡೆದು ಅವುಗಳಿಗೆ ಉತ್ತರ ಕೊಡಬೇಕಾಗುವಂತಾಗಬಾರದು ಎಂಬ ಇವರ ಇಚ್ಛೆಯೇ ಇವರನ್ನು 
ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳದಂತೆ ತಡೆಯುತ್ತಿದೆ. 

21. ಅರ್ಥಾತ್‌- ನಿಮ್ಮ ಈ 'ನಾವು' ಎಂಬುದು ಮಣ್ಣುಪಾಲಾಗಿ ಹೋಗಲಾರದು. ಅದರ ಕರ್ಮಾವಧಿ ಮುಗಿದೊಡನೆ 
ಅಲ್ಲಾಹನ ಮೃತ್ಯುದೂತನು ಬರುವನು. ಅದನ್ನು ಶರೀರದಿಂದ ಬೇರ್ಪಡಿಸಿ ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದು 
: ಕೊಳ್ಳುವನು. ಈ ಸಂಕ್ಷಿಪ್ತ ಸೂಕ್ತದಲ್ಲಿ ಅನೇಕ ವಾಸ್ತವಿಕತೆಗಳ ಮೇಲೆ ಬೆಳಕು ಬೀರಲಾಗಿದೆ. را‎ ಚಲಿಸುತ್ತಿರುವ ಒಂದು 
ಗಡಿಯಾರದ ಚಾವಿ ಮುಗಿದೊಡನೆ ಹಠಾತ್ತನೆ ಅದು ನಿಂತು ಬಿಡುವ ರೀತಿಯಲ್ಲಿ ಮರಣ ಬರುವುದಲ್ಲ. ಈ ಕಾರ್ಯಕ್ಕಾಗಿ 
ಅಲ್ಲಾಹನು ಒಬ್ಬ ದೇವಚರನನ್ನೇ ನೇಮಕ ಮಾಡಿರುತ್ತಾನೆ. ಅವನು ಬಂದು, ಒಬ್ಬ ಸರಕಾರಿ ಅವಮೊನನು (cial 
ಔೀಂಳೀಃ) ಬಂದು ಸೊತ್ತನ್ನು ವಶಪಡಿಸಿಕೊಳ್ಳುವ ರೀತಿಯಲ್ಲಿಯೇ ಕ್ರಮ ಪ್ರಕಾರ ಆತ್ಮವನ್ನು ವಶಪಡಿಸಿಕೊಳ್ಳುವನು. 2) 
ಮರಣದಿಂದ ಮಾನವನು ಅಳಿದು ಹೋಗುವುದಿಲ್ಲ. ಅವನ ಆತ್ಮವು ದೇಹದಿಂದ ಹೊರಟು ಉಳಿದಿರುತ್ತದೆ. جو‎ 
ದೂತನು ನಿಮ್ಮನ್ನು سم سیت‎ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವನು" ಎಂಬ ಮಾತು ಇದಕ್ಕೆ ಆಧಾರವಾಗಿದೆ. 
ಏಕೆಂದರೆ ಅಳಿದು ಹೋದ ಯಾವ ವಸ್ತೆವನ್ನೂ ಹಿಡಿತದಲ್ಲಿ ತೆಗೆದುಕೊಳ್ಳಲಾಗುವುದಿಲ್ಲ. 3) ಇದರಿಂದ ತಿಳಿಯುವ 
ಇನ್ನೊ೦ದು ವಿಷಯವೇನೆಂದರೆ ಮರಣದ ವೇಳೆ ವಶಕ್ಕೆ ತೆಗೆದುಕೊಳ್ಳೆಲಾಗುವ ವಸ್ತುವು ಮಾನವನ ಜೈವಿಕ ಅಸ್ತಿತ್ವ(Biological 
॥)ವಲ್ಲ. ಅದು 'ನಾನು' 'ನಾವು' ಮತ್ತು 'ನೀನು' ಎಂಬ ಪದಗಳಿಂದ ಕರೆಯಲಾಗುವ 'ಅಹಂ'(ಔ£ಂ) ಆಗಿರುತ್ತದೆ. ಈ 
'ಅಹಂ' ಭೂಲೋಕದಲ್ಲಿ ಕರ್ಮವೆಸಗಿ ಯಾವ ತರದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೋ ಅದನ್ನು ಇದ್ದಕ್ಕಿದ್ದಂತೆ ಅದರ 
ಗುಣ ವಿಶೇಷಗಳಲ್ಲಿ ಕಿಂಚಿತ್ತೂ ಹೆಚ್ಚು ಕಡಿಮೆ ಮಾಡದೆ ಅಖಂಡವಾಗಿ (ಗ) ಹೊರತೆಗೆದು ಬಿಡಲಾಗುತ್ತದೆ. ಇದೇ 
ವಸ್ತುವನ್ನು ಮರಣಾನಂತರ ಅದರ ಪ್ರಭುವಿನ ಕಡೆಗೆ ಮರಳಿಸಲಾಗುತ್ತದೆ. ಅದಕ್ಕೇ ಪರಲೋಕದಲ್ಲಿ ಹೊಸ ಜನ್ಮವನ್ನೂ 
ಹೊಸ ಶರೀರವನ್ನೂ ಕೊಡಲಾಗುವುದು. ಅದರ ಮೇಲೆಯೇ ವ್ಯಾಜ್ಯ ಹೂಡಲಾಗುವುದು. ಅದರಿಂದಲೇ ಲೆಕ್ಕಾಚಾರ 
ಪಡೆಯಲಾಗುವುದು ಮತ್ತು ಅದುವೇ ಸತ್ಸಲ ಅಥವಾ ಶಿಕ್ಲೆಯನ್ನನುಭವಿಸಬೇಕಾಗುವುದು. 


ಕಾಂಡ-21 


377 تہ مرزعت .32 


Gs S50 ML SS US Ey Ua 
لاعلق جمئم مؾ‎ AEC مقار‎ ಹ ೫ $55 
ಹಬಳಡು ಸಹ ಸುವ ಡಹ ಟು الہک‎ 
رکا‎ GG EL eS AE ہنا‎ IE) IC 555 
£ ESS BS PES NL SE GS 


(12-14) ಈ ಅಪರಾಧಿಗಳು ತಲೆ ಬಾಗಿಸಿ ತ ಪ್ರಭುವಿನ ಮುಂದೆ ನಿಂತಿರುವ ಸಂದರ್ಭವನ್ನು 


ಆ 


ನೀವು ನೋಡುತ್ತಿದ್ದರೆ! (ಆಗ ಇವರು) "ನಮ್ಮ ಪ್ರಭೂ, ನಾವು ಚೆನ್ನಾಗಿ ನೋಡಿಕೊಂಡೆವು ಮತ್ತು 
ಕೇಳಿದೆವು. ಇನ್ನು ನಮ್ಮನ್ನು ಸತ್ಯರ್ಮವೆಸಗಲಿಕ್ಕಾಗಿ ಮರಳಿ ಕಳುಹಿಸಿ ಬಿಡು. ಈಗ ನಮಗೆ ಖಾತ್ರಿಯಾಗಿ 
ತಿಳಿಯಿತು" (ಎನ್ನುತ್ತಿರುವರು) "ನಾವಿಚ್ಛಿಸುತ್ತಿದ್ದರೆ ಮೊದಲೇ ಪ್ರತಿಯೊಂದು ಜೀವಕ್ಕೂ .ಅದರ ಮಾರ್ಗದರ್ಶನ 
ನೀಡಿ ಬಿಡುತ್ತಿದ್ದೆವು. ಆದರೆ ನಾನು ನರಕವನ್ನು ಜಿನ್ಸ್‌ಗಳಿಂದಲೂ ಮಾನವರಿಂದಲೂ ತುಂಬಿ ಬಿಡುವೆನೆಂದು 
ಹೇಳಿದ್ದ ನನ್ನ ಮಾತು ಸರಿಯಾಯಿತು. ಅದುದರಿಂದ ಈಗ ನೀವು ಇಂದಿನ ಭೇಟಿಯನ್ನು ಮರೆತು 
ಬಿಟ್ಟುದರ ರುಚಿಯನ್ನು ಸವಿಯಿರಿ ನಾವೂ ಈಗ ನಿಮ್ಮನ್ನು ಮರೆತು ಬಿಟ್ಟಿದ್ದೇವೆ. ನಿಮ್ಮ ದುಷ್ಛುತ್ಯಗಳ 


ಫಲವಾಗಿ ಶಾಶ್ವತ ಯಾತನೆಯ ರುಚಿಯನ್ನು ಸವಿಯಿರಿ” (ಎಂದು "ಉುತ್ತರ ಕೊಡಲಾಗುವುದು). 
(15-20) ನಮ್ಮ ಸೂಕ್ತಗಳನ್ನು ಓದಿ ಹೇಳಿ ಉಪದೇಶಿಸಿದಾಗ ಸಾಷ್ಟಾಂಗವೆರಗುವವರೂ ತಮ್ಮ 
ಪ್ರಭುವಿನ ಸ್ತುತಿಯೊಂದಿಗೆ ಅವನನ್ನು ಜಪಿಸುವವರೂ ಅಹಂಕಾರ ಪ್ರಕಟಿಸದವರೂ ನಮ್ಮ ಸೂಕ್ತಗಳ 


22. ಈಗ ಈ ಮಾನವನ 'ಅಹಂ' ತನ್ನ ಪ್ರಭುವಿನ ಕಡೆಗೆ ಮರಳಿ ತನ್ನ ಲೆಕ್ಕಾಚಾರ ಕೊಡಲಿಕ್ಕಾಗಿ ಅವನ ಸನ್ನಿಧಾನದಲ್ಲಿ 
ನಿಲ್ಲುವ ದೃಶ್ಯವನ್ನು ಚಿತ್ರಿಸಲಾಗುತ್ತಿದೆ. 

23. ಅರ್ಥಾತ್‌- ಹೀಗೆ ವಸ್ತುಸ್ಥಿತಿಯ ಪ್ರತ್ಯಕ್ಷ ದರ್ಶನ ಮತ್ತು ಅನುಭವ ಮಾಡಿಸಿಯೇ ಜನರಿಗೆ ಮಾರ್ಗದರ್ಶನ 
ಮಾಡುವುದು ನಮ್ಮ ಉದಡ್ದೇಶವಾಗಿರುತ್ತಿದ್ದರೆ, ಇಂತಹ ಮಾರ್ಗದರ್ಶನವನ್ನು ನಾವು ನಿಮಗೆ ಮೊದಲೇ ನೀಡಿ ಬಿಡುತ್ತಿದ್ದೆವು. 
ಆದರೆ ನಾವು ವಸ್ತುಸ್ಥಿತಿಯನ್ನು ಕಣ್ಮರೆ ಮಾಡಿ, ನೀವು ನಿಮ್ಮ ಮತ್ತು ಹೊರ ಜಗತ್ತಿನ ನಿದರ್ಶನಗಳ ಹಾಗೂ ನಮ್ಮಿಂದ 
ಅವತೀರ್ಣಗೊಂಡ ಸೂಕ್ತಗಳ ಬಗ್ಗೆ ವಿವೇಚಿಸಿ, ನನ್ನನ್ನು ಗುರುತಿಸಿಕೊಳ್ಳುತ್ತೀರೋ ಇಲ್ಲವೋ ಎಂಬುದನ್ನು ಪರೀಕ್ಸಿ; ಸಲಿಚ್ಛಿಸಿದ್ದೆವು. 
ಈ ಪರೀಕ್ಷೆಯಲ್ಲಿ ನೀವು ಸೋತಶಿರುವಿರಿ. ಈಗ ಪುನಃ ಇದೇ ಪರೀಕ್ಷೆಯನ್ನು ಆರಂಭಿಸುವುದರಿಂದೇನು ಫಲ? (ಇನ್ನಷ್ಟು 
ವಿವರಣೆಗಾಗಿ ಅಧ್ಯಾಯ ಅಲ್‌ ಬಕರ: 228, ಅಲ್‌ ಅನ್‌ಆಮ್‌: 6, ಯೂನುಸ್‌: 26 ಮತ್ತು ಅಲ್‌ ಮೂಮಿನೂನ್‌ನ: 
91ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

"24 ಇದು, ಅಲ್ಲಾಹನು ಹ.ಆದಮ್‌ರ(ಅ) ಸೃಷ್ಟಿಯ ವೇಳೆ ಇಬ್ಬೀಸನನ್ನು ಅಭಿಸಂಬೋಧಿಸಿ ಹೇಳಿದ ಮಾತುಗಳೆ 
ಕಡೆಗೆ ಸೂಚನೆ. ಸೂರಃ ಸ್ವಾದ್‌ನ ಕೊನೆಯ ರುಕೂಲ್‌ನಲ್ಲಿ ಅಂದಿನ ಸಂಪೂರ್ಣ ವೃತ್ತಾಂತವಿಜೆ. "ಯಕ್ಷರಿಂದಲೂ 
ಮಾನವರಿಂದಲೂ ನರಕವನ್ನು ತುಂಬಿಸಿ ಬಿಡುವೆನು” ಎಂಬುದರ ತಾತ್ಸರ್ಯ, ಶೈತಾನರೂ ಶೈತಾನರ ಅನುಯಾಯಿಗಳಾದ 
ಮಾನವರೂ ಒಟ್ಟಾಗಿ ನರಕದಲ್ಲಿ ಬೀಳುವರು ಎಂದಾಗಿದೆ. 

25. ಅರ್ಥಾತ್‌- ಲೌಕಿಕ ಸುಖಭೋಗಗಳಲ್ಲಿ ಮೈಮರೆತು ನಮಗೆ ನಮ್ಮ. ಪ್ರಭುವಿನ ಮುಂದೆ ಎಂದಾದರೂ 
ಹಾಜರಾಗಲಿಕ್ಕಿದೆ ಎಂಬುದನ್ನೂ ನೀವು ಸಂಪೂರ್ಣ ಮರೆಿದ್ದಿರಿ. 


ಕಾಂಡ-21 


378 ಕುರ್‌ಆನ್‌ ವ್ಯಾಖ್ಯಾನ 


ಏ' 


2 سای‎ BIG حم‎ 33523) <p 
ESI وق‎ AD CPL EN PA SEE 
LT SONATE SS po 2 


تم 


6G‏ لاح مڑینا کمن کای SEE‏ رکٹ کا لوت 


ಮೇಲೆ ವಿಶ್ವಾಸವಿರಿಸುತ್ತಾರೆ. ಅವರ ಬೆನ್ನುಗಳು ಹಾಸಿಗೆಗಳನ್ನು ಬಿಟ್ಟಿರುತ್ತವೆ. ತಮ್ಮ ಪ್ರಭುವನ್ನು ಭಯ 
ಹಾಗೂ ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸುತ್ತಾರೆ.” ನಾವು ಅವರಿಗೆ ದಯಪಾಲಿಸಿರುವ ಜೀವನಾಧಾರದಿಂದ 
ಖರ್ಚು ಮಾಡುತ್ತಾರೆ. ಮುಂದೆ ಅವರ ಕರ್ಮಗಳಿಗೆ ಪ್ರತಿಫಲವಾಗಿ ಅವರ ಕಣ್ಮನಗಳನ್ನು ತಣಿಸುವಂತಹ 
ಯಾವ ಸತ್ಸಲಗಳನ್ನು ಅವರಿಗಾಗಿ ಬಚ್ಚಿಡಲಾಗಿದೆಯೋ ಅದರ ಅರಿವು ಯಾವ ಜೀವಿಗೂ وہ‎ 7 
ಸತ್ಯೆವಿಶ್ವಾಸಿಯಾದವನು ಕರ್ಮಬ್ರಷ್ಟನ೦ತಾಗಿರಲು ಎಂದಾದರೂ ಸಾಧ್ಯವಿದೆಯೆ” ಇವರಿಬ್ಬರೂ ಸರಿ 


26. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಮನಸ್ಸಿನ ಅಹಂಕಾರವು ಅವರನ್ನು ಸತ್ಯಸ್ಟೀಕಾರದಿಂದ ಮತ್ತು ತಮ್ಮ ಪ್ರಭುವಿನ 
ದಾಸ್ಕಾನುಸರಣೆಯಿಂದ ತಡೆಯುವುದಿಲ್ಲ. " 

27. ಅರ್ಥಾತ್‌- ರಾತ್ರಿ ಕಾಲವನ್ನು ಸುಖಭೋಗಗಳಲ್ಲಿ ಕಳೆಯುವ ಬದಲು ಅವರು ತಮ್ಮ ಪ್ರಭುವನ್ನು 
ಆರಾಧಿಸುತ್ತಾರೆ. ಅವರ ಸ್ಥಿತಿಯು ಹಗಲಿನ ದಣಿವನ್ನು ನಿವಾರಿಸಲಿಕ್ಕಾಗಿ ರಾತ್ರಿ ಕಾಲದಲ್ಲಿ ಸಂಗೀತ, ನೃತ್ಯ, ಮದ್ಯಪಾನ, 
ವಿವಿಧ ವಿನೋದಾವಳಿಗಳು ಬೇಕಾಗುವಂತಹ ಲೋಕಾರಾಧಕರಂತಿರುವುದಿಲ್ಲ. ಇದರ ಬದಲು ಅವರು ಹಗಲಿಡೀ ತಮ್ಮ 
ಕರ್ತವ್ಯಗಳನ್ನು ಮುಗಿಸಿದ ಬಳಿಕ ಇರುಳಲ್ಲಿ ಪುನಃ ತಮ್ಮ ಪ್ರಭುವಿನ ಮುಂದೆ ನಿಲ್ಲುತ್ತಾರೆ. ಅವನ ಸ್ಮರಣೆಯಲ್ಲಿ 

ರಾತ್ರಿಗಳನ್ನು ಕಳೆಯುತ್ತಾರೆ. ಅವನ ಭಯದಿಂದ ನಡುಗುತ್ತಿರುತ್ತಾರೆ. ತಮ್ಮ ಸಕಲ ಆಶೆ ಆಕಾಂಕ್ಸೆ ظا‎ ಅವನೊಡನೆಯೇ 
ಬೇಡುತ್ತಾರೆ. ಬೆನ್ನುಗಳು ಹಾಸಿಗೆಗಳನ್ನು ಬಿಟ್ಟಿರುತ್ತವೆ ಎಂಬುದರ ಅರ್ಥ ಅವರು ಮಲಗುವುದೇ ಇಲ್ಲವೆಂದಲ್ಲ. ಅವರು 
ರಾತ್ರಿ ಕಾಲದ ಒಂದು ಭಾಗವನ್ನು ದೇವಾರಾಧನೆಯಲ್ಲಿ ಕಳೆಯುತ್ತಾರೆ ಎಂದಾಗಿದೆ. 

28. ರಿರ್ಬಾ(ಜೀವನಾಧಾರ) ಎಂದರೆ ಹಲಾಲ್‌ ರಿಯ್ಬಾ(ಧರ್ಮಬದ್ಧ ಜೀವನಾಧಾರ) ಎಂದರ್ಥ. ಹರಾಮ್‌!(ನಿಪಿದ್ದ) 
ಸೊತ್ತನ್ನು ಅಲ್ಲಾಹ್‌ ತಾನು ನೀಡಿದ دہ‎ ಎನ್ನುವುದಿಲ್ಲ. ಆದುದರಿಂದ ಈ ಸೂಕ್ತದ ಅರ್ಥವೇನೆಂದರೆ, ಹೆಚ್ಚಾಗಲಿ 
ಕಡಿಮೆಯಾಗಲಿ ನಾವು ದಯಪಾಲಿಸಿದ ಶುದ್ಧ ಜೀವನಾಧಾರದಿಂದಲೇ ಅವರು ಖರ್ಚು ಮಾಡುತ್ತಾರೆ. ಇದನ್ನು ಮೂರಿ, ತಮ್ಮ 
ಖರ್ಚುಗಳನ್ನು ಪೂರೈಸಲಿಕ್ಕಾಗಿ ಅವರು ಹರಾಮ್‌ ಸೊತ್ತಿಗೆ ಕೈ ಹಾಕುವುದಿಲ್ಲ. 

29. ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ ಮತ್ತು ಮುಸ್ನದ್‌ ಅಹ್ಮದ್‌ಗಳಲ್ಲಿ ವಿವಿಧ ರೂಪಗಳಲ್ಲಿ ಹ.ಅಬೂ ಹುರೈರಾರ(ರ) 
ಈ ವರದಿಯನ್ನು ಹೀಗೆ ಉಲ್ಲೇಖಿಸಲಾಗಿದೆ; "ನಾನು ನನ್ನ ಸಜ್ಜನ ದಾಸರಿಗಾಗಿ ಎಂದೂ ಯಾವ ಕಣ್ಣೂ ನೋಡಿರದಂತಹ, 
ಯಾವ ಕಿವಿಯೂ ಕೇಳಿರದಂತಹ, ಯಾವ ಮನುಷ್ಯನೂ ಊಹಿಸಿರದಂತಹ ವಸ್ತು ್ರುಗಳನ್ನು ಸಿದ್ದಪಡಿಸಿಟ್ಟಿರುತ್ತೇನೆಂದು ಅಲ್ಲಾಹ್‌ 
ಹೇಳುತ್ತಾನೆ.” ಇದೇ ವಿಷಯವನ್ನು ಕೆಲವೇ ಶಬ್ದಗಳ ಬದಲಾವಣೆಯೊಂದಿಗೆ ಹ. ಅಬೂ ಸಈದ್‌ ಖುದ್ರಿ, ಹಮುಗೀರಾ ಬಿನ್‌ 
ಶುಲ್‌ಬಃ ಮತ್ತು ಹೆ. ಸಹ್ಹ್‌ ಬಿನ್‌ ಸಅದ್‌ ಸಾಣದಿಯವರೂ(ರ) ಪ್ರವಾದಿವರ್ಯರಿಂದ(ಸ) ವರದಿ ಮಾಡಿದ್ದು ಅದನ್ನು 
ಮುಸ್ಲಿಮ್‌, ಅಹ್ಮದ್‌, ಇಬ್ನ್‌ ಜರೀರ್‌ ಮತ್ತು ಶಿರ್ಮಿದಿ ಇವರು ಸರಿಯಾದ ಆಧಾರಗಳ ಸಹಿತ ಉಲ್ಲೇಖಿಸಿರುತ್ತಾರೆ. 

30. ಇಲ್ಲಿ ಮೂಮಿನ್‌(ಸತ್ಮವಿಶ್ವಾಸಿ) ಮತ್ತು ಫಾಸಿಕ್‌(ಕರ್ಮಭ್ರಷ್ಟ) ಎಂಬ ಎರಡು ಪರಸ್ಪರ ವಿರುದ್ಧ ಪಾರಿಭಾಷಿಕಗಳು 
ಪ್ರಯೋಗಿಸಲ್ಪಟ್ಟಿವೆ. ಮೂಮಿನ್‌ ಎಂದರೆ ಅಲ್ಲಾಹನನ್ನು ತನ್ನ ಏಕೈಕ ಪ್ರಭು ಹಾಗೂ ಆರಾಧ್ಯನೆಂದು ನಂಬಿ, ಅಲ್ಲಾಹನು 
ತನ್ನ ಸಂದೇಶವಾಹಕರ ಮೂಲಕ ಕಳುಹಿಸಿದ ಕಾನೂನನ್ನು ಅನುಸರಿಸುವವನು. ಇದಕ್ಕೆ ವೃತಿರಿಕ್ಷವಾಗಿ ಫಾಸಿಕ್‌ ಎಂದರೆ, ಫಿಸ್ಕ್‌ 
(ಅರ್ಥಾತ್‌ ಅನುಸರಣೆಯಿಂದ ಹೊರಬರುವ ಅಥವಾ ಬಂಡಾಯದ, ನಿರಂಕುಶತ್ವ್ಯದ ಮತ್ತು ದೇವೇತರರ ಅನುಸರಣೆಯ) 
ನೀತಿಯನ್ನು ಕೈಗೊ೦ಡವನು. 


ಕಾಂಡ-21 


379 باج رت .32 


HAL 4 LSS EE AE cy E35 

5೬% Gil‏ تا ری و 32 سم LICE SAU‏ ا ان EE‏ ونیا 2 ونھا Gs‏ و 

SAE یہ‎ Se pe A} 

Ga‏ الال FSET AS IN ND SB‏ اس 
کن 3 بات 7 2 )2 غرض تھا اکا من TA‏ 


ಸಮಾನರಾಗಲಾರರು.3 ಸತ್ಯವಿಶ್ವಾಸವನ್ನಿರಿಸಿದವರಿಗಾಗಿ ಮತ್ತು ಸತ್ಯರ್ಮವೆಸಗಿದವರಿಗಾಗಿ ಅವರ ಸತ್ಕರ್ಮ 
ಗಳ ಪ್ರತಿಫಲವಾಗಿ ಆತಿಥ್ಯ ರೂಪದಲ್ಲಿ ಸ್ಪರ್ಗೋದ್ಯಾನಗಳೆ ವಸತಿಗಳಿವೆ? ಮತ್ತು ಕರ್ಮಬ್ರಷ್ಟ ನೀತಿ 
ಕೈಗೊಂಡವರ ವಾಸಸ್ಥಾನವು ۸ ಯಾಗಿದೆ. ಅವರು ಅಲ್ಲಿಂದ ಹೊರ ಹೊರಡಲಿಚ್ಛಿ ಸಿದಾಗಲೆಲ್ಲ 
ಅದರೊಳಕ್ಕೇ ತಳ್ಳಲ್ಪಡುವರು ಮತ್ತು ನೀವು ಸುಳ್ಳಾಗಿಸುತ್ತಿದ್ದ ಅದೇ ನರಕಾಗ್ಲಿಯ ರುಚಿಯನ್ನು ಸವಿಯಿ 
ರೆಂದು ಅವರೊಡನೆ ಹೇಳಲಾಗುವುದು. 

(21-25) ಇವರು (ತಮ್ಮ ಬಂಡಾಯ ನೀತಿಯಿಂದ) ಹಿಂಜರಿಯಬಹುದೆಂದು ನಾವು ಇವರಿಗೆ ಆ 
ಮಹಾ ಯಾತನೆಗೆ ಮುಂಚೆ ಈ ಲೋಕದಲ್ಲೇ (ಒಂದಲ್ಲೊಂದು ಚಿಕ್ಕ ಪುಟ್ಟ) ಯಾತನೆಯ ರುಚಿಯನ್ನು 
ಸವಿಸುತ್ತಲೇ ಇರುವೆವು. ತನ್ನ ಪ್ರಭುವಿನ ನಿದರ್ಶನಗಳ ಮೂಲಕ ಉಪದೇಶ ನೀಡಲಾದ ಬಳಿಕವೂ 


31. ಅರ್ಥಾತ್‌- ಇಷಲೋಕದಲ್ಲೂ ಅವರ ಆಚಾರ-ವಿಚಾರಗಳ ರೀತಿಯು ಸಮಾನ ಸ್ವರೂಪದ್ದಾಗಿರಲು ಸಾಧ್ಯವಿಲ್ಲ. 
ಫರಲೋಕದಲ್ಲೂ ಅವರೊಂದಿಗೆ ಅಲ್ಲಾಹನ ವ್ಯವಹಾರ ಒಂದೇ ರೀತಿಯಲ್ಲಾಗಿರಲು ಸ್‌ ಸಾಧ್ಯವಿಲ್ಲ. 

32. ಅರ್ಥಾತ್‌- ಆ ಸ್ವರ್ಗಗಳು ಕೇವಲ ವಿಹಾರ ಸ್ಥಳೆಗಳಾಗಿರಲಾರವು. ಸ್ವರ್ಗಗಳೇ ಅವರ ನಿವಾಸಗಳಾಗಿದ್ದು ಅದರಲ್ಲೇ 
ಅವರು ಸದಾಕಾಲ ವಾಸಿಸಿರುವರು. 

33. "ಅದಾಬಿಲ್‌ ಅಕ್ಸರ್‌"(ಮಹಾ ಯಾತನೆ) ಎಂದರೆ ಪರಲೋಕ ಯಾತನೆ. ಇದನ್ನು ಕುಫ್ರ್‌(ಸತ್ಮನಿಷೇಧ) ಮತ್ತು ಫಿಸ್ಕ್‌ 
(ಕರ್ಮಭ್ರಷ್ಟತೆಗಳೆ ಫಲವಾಗಿ ಕೊಡಲಾಗುವುದು. ಇದಕ್ಕೆ ಪ್ರತಿಯಾಗಿ "ಅದಾಬಿಲ್‌ ಅದ್‌ನಾ"(ಚಿಕ್ಕ ಪುಟ್ಟ ಯಾತನೆ) ಎಂಬ 
ಪದ ಪ್ರಯೋಗವಾಗಿದ್ದು, ಇದರ ಅರ್ಥ ಈ ಲೋಕದಲ್ಲೇ ಮಾನವನಿಗೆ ಸಿಗುವ ವಿಪತ್ತುಗಳು ಮತ್ತು ಸಂಕಷ್ಟಗಳು ಎಂದಾಗಿದೆ. 
.] ಉದಾ: ವ್ಯಕ್ತಿಗಳ ಜೀವನದಲ್ಲಿ ಎದುರಾಗುವ ಕಠಿಣ ಕಾಯಿಲೆಗಳು, ತಮ್ಮ ಸಮೊಪದ ಹಾಗೂ ಪ್ರೀತಿಯ ಬಂಧುಗಳ ಮರಣ, 
ಭೀಕರ ಅಪಘಾತಗಳು, ನಷ್ಟಗಳು, ಪರಾಜಯಗಳು ಇತ್ಕಾದಿ ಮತ್ತು ಸಾಮೂಹಿಕ ಜೀವನದಲ್ಲಿ ಎದುರಾಗುವ ಚಂಡಮಾರುತಗಳು, 
ಭೂಕಂಪಗಳು, ಮಹಾಪೂರಗಳು, ಭೀಕರ ರೋಗಗಳು, ಕ್ಷಾಮ, ಗಲಭೆಗಳು, ಯುದ್ಧಗಳು ಮತ್ತು ಇದೇ ತರಹದ ಸಾವಿರಾರು, 
'| ಲಕ್ಷಾಂತರ, ಕೋಟ್ಕಾಂತರ ಮಾನವರನ್ನು ಬಾಧಿಸುವಂತಹ ಇತರ ಅನೇಕ ವಿಪತ್ತುಗಳು. ಮಹಾಯಾತನೆಗೆ ಗುರಿಯಾಗುವುದಕ್ಕೆ 
ಮುಂಚೆಯೇ ಜನರು ಜಾಗೃತರಾಗಬೇಕು ಮತ್ತು ಯಾವ ರೀತಿಯ ವಿಚಾರ ಆಚಾರಗಳಿಂದಾಗಿ ಅವರು ಅಂತಿಮವಾಗಿ ಮಹಾ 
| ಯಾತನೆಯನ್ನು ಅನುಭವಿಸಬೇಕಾಗಿ ಬರುವುದೋ ಅವುಗಳಿಂದ ಜನರು ಮೊದಲೇ ದೂರವಿರುವಂತಾಗಬೇಕು ಎಂಬುದೇ ಈ 
ಆಪತ್ತುಗಳನ್ನು ಕಳುಹಿಸುವುದರ ಉದ್ದೇಶವೆಂದು ತಿಳಿಸಲಾಗಿದೆ. ಬೇರೆ ಮಾತುಗಳಲ್ಲಿ ಇದರ ತಾತ್ಸರ್ಯವೇನೆಂದರೆ- ಈ 
ಲೋಕದಲ್ಲಿ ಮಾನವನ ಜೀವನ ನೌಕೆಯು ನಿರ್ವಿಪ್ನಾವಾಗಿ ಸಾಗುವ ರೀತಿಯಲ್ಲಿ ಅಲ್ಲಾಹನು ಮಾನವನನ್ನು ಸುಸ್ಲಿತಿಯಲ್ಲೇ 
| ಇರಿಸಿರುವುದಿಲ್ಲ. ಆದುದರಿಂದ ಅವನಿಗೆ ಹಾನಿಯುಂಟು ಮಾಡತಕ್ಕಂತಹ ಶಕ್ತಿ ಯಾವುದೂ ಇಲ್ಲಃ ವೆಂಬ ತಪ್ಪು ಕಲ್ಪನೆಯುಂಟಾಗಲಿಕ್ಕೆ 

ಅವಕಾಶವಿಲ್ಲ. ಆಲ್ಲಾಹನು ಕಾಲಕಾಲಕ್ಕೆ ವ್ಯಕ್ತಿಗಳ ಮೇಲೂ ಜನಾಂಗಗಳ ಮೇಲೂ ರಾಷ್ಟ್ರಗಳ ನ ಅವರಿಗೆ ಅವರ 


ಕಾಂಡೆ-21 


380 ಕುರ್‌ಆನ್‌ ವ್ಯಾಖ್ಯಾನ 


سر سے ہے سم 22 وص و !سے کھج > Bu‏ پہ سے PY Ar‏ 
ولقد LS‏ موسی الب کا مان خر 4B SPENCE‏ 
ಅವುಗಳಿಂದ ವಿಮುಖನಾಗುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು? ಇಂತಹ ಅಪರಾಧಿಗಳಿಂದ‏ 


ನಾವು ಪ್ರತೀಕಾರ ಪಡೆದೇ ತೀರುವೆವು. ನಾವು ಇದಕ್ಕೆ ಮುಂಚೆ ಮೂಸಾರಿಗೆ(ಅ) ಗ್ರಂಥ ನೀಡಿದ್ದೇವೆ. 
ಆದುದರಿಂದ ಅದೇ ವಸ್ತು ಸಿಗುವಾಗ ನಿಮಗೇನೂ ಸಂಶಯ ಉಂಟಾಗಬಾರದು. ಆ ಗ್ರಂಥವನ್ನು 


ಅಸಹಾಯಕತೆಯನ್ನು ನೆನಪಿಗೆ ತರುವಂತಹ ಹಾಗೂ ಅವರ ಅದೃಷ್ಟಗಳನ್ನು ನಿಯಂತ್ರಿಸ ತಕ್ಕಂತಹ ಒಂದು ಶಕ್ತಿ ಇದೆ. ಸಕಲ 
ಶಕ್ತಿಗಳನ್ನೂ ನಿಮಗೆ ಬಿಟ್ಟುಕೊಟ್ಟಿರುವುದಿಲ್ಲ. ನಿಜವಾದ ಶಕ್ತಿ ಆ ಸರ್ವಶಕ್ತನ ವಶದಲ್ಲೇ ಇದೆ. ಅವನ ಕಡೆಯಿಂದ ಯಾವುದಾದ 
ರೊಂದು ವಿಪತ್ತು ನಿಮ್ಮ ಮೇಲೆ ಎರಗಿದಾಗ ನಿಮ್ಮ ಪ್ರಯತ್ನಗಳಿಂದ ಅದನ್ನು ನಿವಾರಿಸಲಾಗುವುದಿಲ್ಲ. ಯಾವ ಜಿನ್ನ್‌ನಿಂದಲೂ 
ಆತ್ಮದಿಂದಲೂ, ದೇವಿ ದೇವತೆಗಳಿಂದಲೂ ಪ್ರವಾದಿ ಅಥವಾ ಮಹಾ ಪುರುಷರಿಂದಲೂ ಬೇಡಿ ಅದನ್ನು ನಿವಾರಿಸಲಿಕ್ಕೂ 
ಸಾಧ್ಯವಿಲ್ಲವೆಂದು ತಿಳಿಯಪಡಿಸುವಂತಹ ವಿಪತ್ತು; ಗಳನ್ನು ಕಳುಹಿಸುತ್ತಿರುತ್ತಾನೆ. ಈ ದೃಷ್ಟಿಯಿಂದ ನೋಡುವಾಗ ಈ ವಿಪತ್ತುಗಳು 
ಬರಿಯ ವಿಷತ್ತುಗಳಲ್ಲ. ಅವು ಮಾನವನಿಗೆ ವಸ್ತುಸ್ಲಿಶಿಯನ್ನು ತಿಳಿಸಲಿಕ್ಕಾಗಿ ಮತ್ತು ಅವನ ತಪ್ಪು ಕಲ್ಪನೆಗಳನ್ನು ನಿವಾರಿಸಲಿಕ್ಕಾಗಿ 
ಕೊಡುವ ಎಚ್ಚರಿಕೆಗಳಾಗಿವೆ. ಇವುಗಳಿಂದ ಪಾಠ ಕಲಿತು ಮನುಷ್ಠನು ಈ ಲೋಕದಲ್ಲೇ ತನ್ನ ವಿಶ್ವಾಸ ಮತ್ತು ಕರ್ಮಗಳನ್ನು 
ಸರಿಪಡಿಸಿಕೊಂಡರೆ ಪರಲೋಕದ ಮಹಾ ಯಾತನೆಯನ್ನು ಕಾಣುವ ಸಂದರ್ಭ ಬರಲಾರದು. 

34. "ಪ್ರಭುವಿನ ನಿದರ್ಶನಗಳು" ಎಂಬ ಪದ ಅತೃಂತ ಸಮಗ್ರವಾಗಿದ್ದು ಅದರೊಳಗೆ ಎಲ್ಲ ವಿಧದ ನಿದರ್ಶನಗಳೂ 
ಸೇರಿ ಬಿಡುತ್ತವೆ. ಪವಿತ್ರ ಕುರ್‌ಆನಿನ ಸಂಪೂರ್ಣ ವಿವರಣೆಗಳನ್ನು ಗಮನಿಸಿದಾಗ ಈ ನಿದರ್ಶನಗಳು ಈ ಕೆಳಗಿನ ಆರು 
ವಿಧಗಳಾಗಿವೆ ಎಂದು ತಿಳಿಯುತ್ತದೆ- 1) ಭೂಮಿಯಿಂದ ಆಕಾಶದ ವರೆಗಿರುವ ಪ್ರತಿಯೊಂದು ವಸ್ತುವಿನಲ್ಲಿ ಮತ್ತು ವಿಶ್ವದ 
ಸಮಗ್ರ ವ್ಯವಸ್ಥೆಯಲ್ಲಿ ಕಾಣುವಂತಹ ಕುರುಹುಗಳು. 2) ಸ್ವತಃ ಮಾನವನ ಸೃಷ್ಟಿ ಅವನ ನಿರ್ಮಾಣ ಮತ್ತು ಅಜನ 
ಅಸ್ತಿತ್ವದಲ್ಲಿರುವ ಕುರುಹುಗಳು. 3) ಮಾನವನ ಮಾನಸಿಕ ಸ್ವಿತಿಯಲ್ಲಿ- ಅವನ ಅಪ್ರಜ್ಞೆ ಮತ್ತು ಸುಪ್ತಪ್ರಜ್ಞೆಗಳಲ್ಲಿ ಮತ್ತು 
ಅವನ ನೈತಿಕ ಕಲ್ಪನೆಗಳಲ್ಲಿ ಕಂಡು ಬರುವ ಕುರುಹುಗಳು. 4) ಮಾನವ, ಇತಿಹಾಸದ ನಿರಂತರ ಘಟನೆಗಳಲ್ಲಿ ತೋರುವ 
ಕುರುಹುಗಳು. 5) ಮಾನವನ ಮೇಲೆ ಭೂಮಿ ಹಾಗೂ ಬಾನಲೋಕದಿಂದ ಎರಗುತ್ತಿರುವ ಆಪತ್ತುಗಳಲ್ಲಿರುವ ಕುರುಹುಗಳು. 
6) ಇವುಗಳ ಬಳಿಕ ಮೇಲಿನ ಕುರುಹುಗಳೆಲ್ಲ ಯಾವ ವಾಸ್ತವಿಕತೆಗಳ ಕಡೆಗೆ ಬೊಟ್ಟು ಮಾಡುತ್ತವೋ ಅವುಗಳನ್ನು ತಿಳಿಯ 
ಪಡಿಸಲಿಕ್ಕಾಗಿ ಅಲ್ಲಾಹನು ಪ್ರವಾದಿಗಳ ಮೂಲಕ ಕಳುಹಿಸಿರುವ ನಿದರ್ಶನಗಳು. ಈ ನಿದರ್ಶನಗಳೆಲ್ಲವೂ ಸಂಪೂರ್ಣ 
ಸಾಮರಸ್ಕದೊಂದಿಗೂ ಉನ್ನತ ಉದ್ದೇಶದೊಂದಿಗೂ-ನೀನು ದೇವರಹಿತನಲ್ಲ, ಅನೇಕ ದೇವರುಗಳೂ ನಿನಗಿಲ್ಲ. ನಿನ್ನ ದೇವನು 
ಏಕಮಾತ್ರನು ಅವನ ದಾಸ್ಕ-ಆರಾಧನೆ ಮತ್ತು ದಾಸ್ಕಾನುಸರಣೆಯ ಹೊರತು ಬೇರಾವ ಮಾರ್ಗವೂ ನಿನ್ನ ಪಾಲಿಗೆ ಸರಿಯಾದುದಲ್ಲ. | 
ನಿನ್ನನ್ನು ಈ ಲೋಕದಲ್ಲಿ ಸ್ವತಂತ್ರನಾಗಿಯೂ ನಿರಂಕುಶನಾಗಿಯೂ ಹೊಣೆರಹಿತನಾಗಿಯೂ ಮಾಡಿ ಬಿಟ್ಟಿರುವುದಿಲ್ಲ. ಜೀವನ 
ಕರ್ಮಗಳನ್ನು ಮುಗಿಸಿದ ಬಳಿಕ ನಿನಗೆ ನಿನ್ನೊಡೆಯನ ಮುಂದೆ ಹಾಜರಾಗಿ ವಿಚಾರಣೆಗೊಳಗಾಗಬೇಕಾಗಿದೆ ಎಂದು 
ಮಾನವನಿಗೆ ತಿಳಿಸುತ್ತಿವೆ. ಮಾನವನಿಗೆ ಇಷ್ಟೆಲ್ಲ ವಿವಿಧ ವಿಧಾನಗಳ ಮೂಲಕ ಬೋಧಿಸಿಯೂ ಅವನಿಗೆ ಉಪದೇಶ 
ಕೊಡಲಿಕ್ಕಾಗಿ ಇಂತಹ ನಾನಾ ನಿದರ್ಶನಗಳನ್ನು ಒದಗಿಸಿಯೂ ಅವನು ಈ ಎಲ್ಲ ನಿದರ್ಶನಗಳ ಕಡೆಗೆ ಕಣ್ಣೆತ್ತಿ ನೋಡದಿದ್ದರೆ 
ಅವನಂತಹ ಅಕೃಮಿ ಇನ್ನಾರೂ ಇರಲು ಸಾಧ್ಯವಿಲ್ಲ, ಅವನು ತನ್ನ ನೈಜ ಒಡೆಯನ ಮುಂದೆ ಹಾಜರಾದಾಗ ತನ್ನ ಬಂಡಾಯ 
ನೀತಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. 

35. ಮೇಲ್ನೋಟಕ್ಕೆ ಈ ಮಾತು ಪ್ರವಾದಿ ಮುಹಮ್ಮದ್‌ರೊಡನೆ(ಸ) ಹೇಳಿದಂತಿದೆ. ಆದರೆ ವಾಸ್ತವದಲ್ಲಿ ಇದು ಮಕ್ಕಾದ 
ಸತ್ಯನಿಷೇಧಿಗಳನ್ನುದ್ದೇಶಿಸಿ ಹೇಳಿದುದಾಗಿದೆ. ಇಲ್ಲಿಂದ ಮಾತಿನ ದಿಕ್ಕು ಈ ಅಧ್ಯಾಯದ ಆರಂಭದಲ್ಲಿ (೧ ಮತ್ತು 3ನೆಯ ಸೂಕ್ತ) 
ಹೇಳಿರುವ ವಿಷಯದ ಕಡೆಗೆ ತಿರುಗುತ್ತದೆ. ಈ ನಿಟ್ಟಿನಲ್ಲಿ ಹೇಳಲಾಗಿರುವ ಮೊದಲನೆಯ ವಿಷಯವೇನೆಂದರೆ- "ಪೈಗಂಬರರೇ, 
ಈ ತಿಳಿಗೇಡಿಗಳು ನಿಮ್ಮ ಮೇಲೆ ದೇವವಾಣಿ ಅವತೀರ್ಣಗೊಳ್ಳುವುದನ್ನು ಅಸಂಭವವೆಂದು ಭಾವಿಸುತ್ತಾರೆ. ಆದರೆ ಒಬ್ಬ. ದಾಸನ 
ಮೇಲೆ ದೇವವತಿಯಿಂದ ಗ್ರಂಥ ಅವತೀರ್ಣಗೊಳ್ಳುವ ವಿಷಯವೇನೂ ಹೊಸತಲ್ಲ. ಇದಕ್ಕೆ ಮುಂಚೆ ಅನೇಕ ಪ್ರವಾದಿಗಳಿಗೆ ' 


NSE NSS 


ಕಾಂಡ-21 


32. ಅಸ್ಪಜ್‌ದಃ 381 


EBLE EL SUE TL USE 


HVE AIS SLR OS SEIS GL 


ಈ Co ಕಾ ky 


ಅದ್ರ وذ‎ ರಿ ತುವ ಸಂಯಮ 


ہے4 qT i z‏ ےس سوے وو صرہ 

6355 NS BEES eI GCG 
ನಾವು ಬನೀ ಇಸ್ರಾಈಲರಿಗೆ ಸನ್ಮಾರ್ಗದರ್ಶಕವಾಗಿ ಮಾಡಿದ್ದೆವು. ಅವರು ತಾಳ್ಮೆವಹಿಸಿದಾಗ ಮತ್ತು 
ನಮ್ಮ ಸೂಕ್ತಗಳನ್ನು ನಂಬುತ್ತಿದ್ದಾಗ ನಾವು ಅವರೊಳಗಿಂದ ನಮ್ಮ ಆಜ್ಞೆಯಿಂದ ಮಾರ್ಗದರ್ಶನ 
ಮಾಡುತ್ತಿದ್ದಂತಹ ಮುಂದಾಳುಗಳನ್ನು ಎಬ್ಬಿಸಿದೆವು.* (ಬನೀ ಇಸ್ರಾಈಲರು) ಪರಸ್ಪರ ಭಿನ್ನಾಭಿಪ್ರಾಯ 
ತಾಳುತ್ತಾ ಬಂದಿರುವ ವಿಷಯಗಳ ತೀರ್ಮಾನವನ್ನು ಖಂಡಿತವಾಗಿಯೂ ನಿಮ್ಮ ಪ್ರಭುವೇ ಪುನರುತ್ನಾನ 

ದಿನ ಮಾಡುವನು.* 

(26-30) ಇವರಿಗಿಂತ ಮುಂಚೆ ನಾವೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. ಅವರು ವಾಸಿಸುತ್ತಿದ್ದ 
ಸ್ಥಳಗಳಲ್ಲಿ ಈಗ ಇವರು ಸಂಚರಿಸುತ್ತಾರೆ. (ಈ ಐತಿಹಾಸಿಕ ಘಟನೆಗಳಿಂದ) ಇವರಿಗೇನೂ ಮಾರ್ಗದರ್ಶನ 
ಸಿಗಲಿಲ್ಲವೇ?” ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ. ಇವರಿಗೆ ಕೇಳಿಸುವುದಿಲ್ಲವೇ? ನಾವು ಒಂದು ಬಂಜರು 


ಗ್ರಂಥಗಳು ಅವತೀರ್ಣಗೊಂಡಿವೆ. ಅವುಗಳ ಪೈಕಿ ಹ. ಮೂಸಾರಿಗೆ(ಅ) ಅವತೀರ್ಣಗೊಂಡ ಗ್ರಂಥವು ಅತ್ಯಂತ ಪ್ರಸಿದ್ಧವಾದುದು. 
ಅದೇ ರೀತಿಯ ಒಂದು ಗ್ರಂಥವನ್ನು ಇಂದು ನಿಮಗೆ ಕೊಡಲಾಗಿದೆ. ಹೀಗಿರುವಾಗ ಇದರಲ್ಲಿ ಸಂಶಯ ತಾಳತಕ್ಕಂತಹ ಹೊಸ 
ವಿಷಯವಾದರೂ ಏನಿದೆ?" 

36. ಅರ್ಥಾತ್‌- ಆ ಗ್ರಂಥವನ್ನು ಬನೀ ಇಸ್ರಾಈಲರಿಗೆ ಮಾರ್ಗದರ್ಶನದ ಸಾಧನವಾಗಿ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ 
ಈ ಗ್ರಂಥವನ್ನು ನಿಮಗೆ ಮಾರ್ಗದರ್ಶನದ ಸಾಧನವಾಗಿ ಮಾಡಲಾಗಿದೆ. ಈ ಆದೇಶದ ಸಂಪೂರ್ಣ ತಾತ್ಸರ್ಯವನ್ನು ತಿಳಿದು 
ಕೊಳ್ಳಲು ಈಜಿಪ್ಟಿನಲ್ಲಿ ಬನೀ ಇಸ್ರಾಈಲರ ಮರ್ದಿತಾವಸ್ಥೆಯಿಂದ ಮೊದಲ್ಗೊಂಡು, ಹ. ಮೂಸಾರ(ಅ) ಸಂದೇಶದ ಮೂಲಕ 
ಅವರಿಗೆ ದೊರೆತ ಸ್ವಾತಂತ್ರ್ಯ, ಗೌರವಸ್ಥಾನ ಮತ್ತು ಸತ್ಕೀರ್ತಿಯ ವರೆಗಿನ ಇತಿಹಾಸವನ್ನು ಮುಂದಿರಿಸಿಕೊಳ್ಳಬೇಕು. 

37. ಅರ್ಥಾತ್‌- ಈ ಗ್ರಂಥವು ಬನೀ ಇಸ್ರಾಈಲರನ್ನು ಯಾವ ಉನ್ನತ ಮಟ್ಟಕ್ಕೆ ಮುಟ್ಟಿಸಿತ್ತೋ ಅದಕ್ಕೆಲ್ಲ ಅವರು 
ಅಲ್ಲಾಹನ ನಿದರ್ಶನಗಳ ಮೇಲೆ ಇಟ್ಟಿದ್ದ ಅಚಲ ನಂಬಿಕೆ ಮತ್ತು ದೇವಾಜ್ಞೆಗಳನ್ನು ಪಾಲಿಸುವುದರಲ್ಲಿ ಅವರು ತೋರಿದ್ದ ಅಚಲ 
ಸಹನೆ ಹಾಗೂ ಸ್ಕೈರ್ಯವೇ ಕಾರಣವಾಗಿತ್ತು. ಬನೀ ಇಸ್ರಾತಃಲರಲ್ಲೂ ನಾಯಕತ್ವ ಲಭಿಸಿದುದು ದೇವಗ್ರಂಥವನ್ನು ನಿಷ್ಮಾಪೂರ್ವಕ 
ಅನುಸರಿಸುತ್ತಿದ್ದವರಿಗೆ ಮಾತ್ರ. ದೇವಗ್ರಂಥದ ಅನುಸರಣೆಯು ಹೇಗೆ ಬನೀ ಇಸ್ರಾಈಲರೊಳಗೆ ಅದೃಷ್ಟದ ಶೀರ್ಮಾನವನ್ನು 
ಮಾಡಿ ಬಿಟ್ಟಿತ್ರೋ (ಹಾಗೆಯೇ ಈ ಗ್ರಂಥದ ಅವತೀರ್ಣವು ನಿಮ್ಮ ನಡುವೆಯೂ ಅದೃಷ್ಟದ ತೀರ್ಮಾನವನ್ನು ಮಾಡಿ 
ಬಿಡುವುದೆಂದು ಮಕ್ಕಾದ ಸತ್ಮನಿಷೇಧಿಗಳಿಗೆ ಎಚ್ಚರಿಸುವುದೇ ಇದರ ಉದ್ದೇಶವಾಗಿದೆ. 

38. ಬನೀ ಇಸ್ರಾಈಲರು ಕ್ರಮೇಣ ಸಿಲುಕಿದ್ದ ಭಿನ್ನಾಭಿಪ್ರಾಯಗಳ ಮತ್ತು ಗುಂಪುಗಾರಿಕೆಗಳ ಕಡೆಗೆ ಸೂಚನೆಯಿದು. ಇದರ 
ಪರಿಣಾಮವು ವ್ಯಕ್ತವಾಗಿದೆ. ಬನೀ ಇಸ್ರಾಈಲರು ಅಪಮಾನ ಮತ್ತು ದುರ್ದೆಶೆಯಲ್ಲಿ ಬಿದ್ದಿರುವುದನ್ನು ಇಡೀ ಜಗತ್ತೇ ನೋಡುತ್ತಿದೆ. 
ಜಗತ್ತು ಅರಿಯದಂತಹ ಪರಿಣಾಮ ಇನ್ನೊಂದಿದೆ. ಅದು ಪರಲೋಕದಲ್ಲಿ ಪ್ರಕಟವಾಗುವುದು. 

39. ಅರ್ಥಾತ್‌- ದೇವಸಂದೇಶವಾಹಕರು ಯಾವ ಜನಾಂಗಕ್ಕೆ ಕಳುಹಿಸಲ್ಪಟ್ಟರೋ ಆ ಜನಾಂಗದ ಅದೃಷ್ಟವು ಅದು ತನ್ನ 
ಪ್ರವಾದಿಯೊಂದಿಗೆ ತೋರಿದ ವರ್ತನೆ ಮತ್ತು ವ್ಯವಹಾರವನ್ನು ಹೊಂದಿಕೊಂಡಿತ್ತು. ಪ್ರವಾದಿಯನ್ನು ಸುಳ್ಳಾಗಿಸಿದ ಬಳಿಕ ಯಾವ 
ಜನಾಂಗವೂ ಬಾಳಲಿಲ್ಲ. ಇತಿಹಾಸದ ಈ ನಿರಂತರ ಅನುಭವದಿಂದ ಇವರು ಏನೂ ಪಾಠ ಕಲಿಯಲಿಲ್ಲವೇ? 


ಕಾಂಡ-21 


382 ಕುರ್‌ಆನ್‌ ವ್ಯಾಖ್ಯಾನ 


ಹಸ ور‎ 32d BM 3 He) 
Pe 2 2 7 ٰ Kk 
ees 9 یور ال را حسم‎ 


سجوو ہ عَتْھبر 5 ps)‏ کی ಜಂ‏ 


ಭೂಭಾಗದ ಕಡೆಗೆ ನೀರನ್ನು ಹರಿಸಿ ತರುವುದನ್ನೂ ತರುವಾಯ ಅದೇ ನೆಲದಿಂದ ಇವರ ಜಾನುವಾರುಗಳಿಗೆ 
ಮೇವು ಸಿಗುವ ಹಾಗೂ ಇವರು ಸ್ವತಃ ಉಣ್ಣುವಂತಹ ಬೆಳೆಯನ್ನು ಬೆಳೆಸುತ್ತಿರುವ ದೃಶ್ಯವನ್ನೂ ಇವರೆಂದೂ 
ಕಂಡಿಲ್ಲವೇ? ಇವರಿಗೇನೂ ತೋಚುವುದಿಲ್ಲವೇ? "ನೀವು ಸತ್ಯವಾದಿಯಾಗಿದ್ದರೆ, ಈ ತೀರ್ಮಾನ ಆಗುವುದು 
ಯಾವಾಗ?” ಎಂದು ಇವರು ಕೇಳುತ್ತಾರೆ." "ತೀರ್ಪಿನ ದಿನ ವಿಶ್ವಾಸವಿರಿಸುವುದರಿಂದ ಸತ್ಕನಿಷೇಧಿಗಳಿಗೆ 
ಏನೂ ಪ್ರಯೋಜನವಾಗದು. ಆ ಬಳಿಕ ಅವರಿಗೆ ಸ್ವಲ್ಪವೂ ಕಾಲಾವಕಾಶ ಸಿಗದು” ಎಂದು ಇವರೊಡನೆ 
ಹೇಳಿರಿ.“ ಸರಿ; ಇವರನ್ನು ಇವರಷ್ಟಕ್ಕೆ ಬಿಟ್ಟು ಬಿಡಿರಿ ಮತ್ತು ಕಾಯುತ್ತಲಿರಿ. ಇವರೂ ಕಾಯುತ್ತಿದ್ದಾರೆ. 


40. ವಿಷಯಾನುಬಂಧವನ್ನು ಮುಂದಿಟ್ಟುಕೊಂಡಾಗ ತಿಳಿದು ಬರುವುದೇನೆಂದರೆ- ಕುರ್‌ಆನಿನಲ್ಲಿ ಸಾಮಾನ್ಯವಾಗಿ 
ಇರುವ ರೀತಿಯಲ್ಲಿ ಈ ಪ್ರಸ್ತಾಪವನ್ನು ಇಲ್ಲಿ ಮರಣಾನಂತರ ಜೀವನಕ್ಕೆ ಆಧಾರ ಕೊಡಲಿಕ್ಕಾಗಿ ಎತ್ತಿರುವುದಲ್ಲ. ಈ 
ವಾಕ್ಸರಣಿಯಲ್ಲಿ ಇದನ್ನು ಒಂದು ಬೇರೆಯೇ ಉದ್ದೇಶಕ್ಕಾಗಿ ಹೇಳಲಾಗಿದೆ. ಒಂದು ಬಂಜರು ನೆಲವನ್ನು ಕಂಡಾಗ ಇದೂ 
ಎಂದಾದರೂ ಬೆಳೆ ಬೆಳೆದು ನಳನಳಿಸುವುದೆಂದು ಮನುಷ್ಯನು ನಿರೀಕ್ಷಿಸಲಾರನು. ಆದರೆ ಅಲ್ಲಾಹನು ಕಳುಹಿಸಿದ ಒಂದು 
ಮಳೆಯು ಅದರ ಬಣ್ಣವನ್ನು ಬದಲಾಯಿಸಿ ಬಿಡುತ್ತದೆ. ಇದೇ ರೀತಿಯಲ್ಲಿ ممعہ‎ ಸೆಂದೇಶದ ಈ ಕರೆಯು ಈಗ 
ನಿಮಗೆ ವ್ಯರ್ಥ ವಿಷಯವಾಗಿರುವಂತೆ ತೋರುತ್ತದೆ. ಆದರೆ ಅಲ್ಲಾಹನ ಮಹಿಮೆಯು ಅದಕ್ಕೆ ಕಳೆ ಕೊಡಲಿದೆ. ಆಗ 
ನೀವು ದಂಗು ಬಡಿದಂತಾಗುವಿರಿ ಎಂಬ ವಿಷಯದ ಕಡೆಗೆ ಇಲ್ಲಿ ಅರ್ಥಗರ್ಭಿತವಾಗಿ ಬೊಟ್ಟು ಮಾಡಲಾಗಿದೆ. 

41. ಅರ್ಥಾತ್‌- ಕೊನೆಗೆ ಅಲ್ಲಾಹನ ಸಹಾಯ ಬರುವುದು ಮತ್ತು ನಮ್ಮನ್ನು ಸುಳ್ಳಾಗಿಸುವವರ ಮೇಲೆ ಅವನ ಕ್ರೋಧ 
ವೆರಗುವುದು ಎಂದು ನೀವು ಹೇಳುತ್ತಿರುವಿರಲ್ಲ! ಆ ಸಮಯ ಬರುವುದು ಯಾವಾಗ? ನಮ್ಮ ಮತ್ತು ನಿಮ್ಮ ನಡುವೆ ತೀರ್ಮಾನ 
ವಾಗುವುದು ಯಾವಾಗ? 

42. ಅರ್ಥಾತ್‌- ನೀವು ಚಡಪಡಿಸಬೇಕಾದಂತಹ ವಿಷಯ ಇದರಲ್ಲೇನಿದೆ? ಅಲ್ಲಾಹನ ಯಾತನೆ ಬಂದೆರಗಿ ಬಿಟ್ಟರೆ ಮತ್ತೆ 
ನಿಮಗೆ ಚೇತರಿಸಲು ಸಮಯವೇ ಎಲ್ಲಿ ಸಿಗಲಿದೆ? ಯಾತನೆ ಬಂದೆರಗುವುದಕ್ಕೆ ಮುಂಚೆ ನಿಮಗೆ ಸಿಕ್ಕಿರುವಂತಹ ಕಾಲಾವಧಿಯ 
ಬೆಲೆಯನ್ನು ಅರಿಯಿರಿ. ಯಾತನೆಯನ್ನು ಕಂಡ ಬಳಿಕ ನೀವು ಸತ್ಯವಿಶ್ವಾಸ ಸ್ವೀಕಾರ ಮಾಡಿದುದರಿಂದೇನೂ ಫಲ ಸಿಗದು. 


ಕಾಂಡ-21 


33. ಆಲ್‌ ಅಹ್‌ರಾಬ್‌ 383 


33. ಅಲ್‌ ಅಹ್‌ರಾಬ್‌ 


ಪರಿಚಯ 


ಇದನ್ನು 20ನೆಯ ಸೂಕ್ತದಲ್ಲಿರುವ "ಯಹ್ಸಬೂನಲ್‌ ಅಹ್‌ರಾಬ ಲಮ್‌ ಯದ್‌ಹಬೂ' ಎಂಬ ವಾಕ್ಯದಿಂದ 
ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣಕಾಲ 

ಈ ಅಧ್ಯಾಯದ ವಿಷಯಗಳು ಮೂರು ಮುಖ್ಯ ಘಟನೆಗಳಿಗೆ ಸಂಬಂಧಿಸಿವೆ. ಒಂದನೆಯದು ಹಿ.ಶ. 5ರ ಶವ್ವಾಲ್‌ 
ತಿಂಗಳಲ್ಲಿ ನಡೆದ 'ಅಹ್‌ರುಾಬ್‌' ಯುದ್ಧ. ಎರಡನೆಯದು ಹಿ.ಶ. 5ರ ದುಲ್‌ಕಳದ್‌ ತಿಂಗಳಲ್ಲಿ ನಡೆದ 'ಬನೀ ಕುರೈರುಾ' 
ಯುದ್ಧೆ. ಮೂರನೆಯದು ಅದೇ ವರ್ಷ ದುಲ್‌ಕಅದ್‌ ತಿಂಗಳಲ್ಲಿ ಪ್ರವಾದಿವರ್ಯರು(ಷ) ಹ.ರ್ಳುನಬ್‌ರೊಂದಿಗೆ(ರ) 
ಮಾಡಿಕೊಂಡ ವಿವಾಹ. ಈ ಐತಿಹಾಸಿಕ ಘಟನೆಗಳಿಂದಾಗಿ ಈ ಅಧ್ಯಾಯದ ಅವತೀರ್ಣ ಕಾಲವು ಖಚಿತವಾಗಿ ತಿಳಿಯುತ್ತದೆ. 
ಈ ಘಟನೆಗಳೇ ಈ ಅಧ್ಯಾಯದ ಐತಿಹಾಸಿಕ ಹಿನ್ನೆಲೆಯೂ ಆಗಿವೆ. 
ಸಾಮಾಜಿಕ ಸುಧಾರಣೆಗಳು 

ಉಹುದ್‌ ಮತ್ತು ಅಹ್‌ರುಾಬ್‌ ಯುದ್ಧಗಳೆ ನಡುವಿನ ಎರಡು ವರ್ಷಗಳೆ ಕಾಲಾವಧಿಯು ಪ್ರವಾದಿವರ್ಯರು(ಸು) 
ಮತ್ತು ಅವರ ಸಂಗಾತಿಗಳಿಗೆ ಒಂದು ದಿನ ಕೂಡಾ ಶಾಂತಿ ಸಮಾಧಾನದಿಂದ ಇರಲಿಕ್ಕಾಗದ ಗೊಂದಲಮಯ ಅವಧಿ 
ಯಾಗಿತ್ತು. ಆದರೆ ಈ ಅವಧಿಯಲ್ಲಿ ಮುಸ್ಲಿಮ್‌ ಸಮಾಜದ ನಿರ್ಮಾಣ ಮತ್ತು ಜೀವನದ ಎಲ್ಲ ರಂಗಗಳಲ್ಲೂ 
ಸುಧಾರಣಾ ಕಾರ್ಯಗಳು ಭರದಿಂದ ಸಾಗುತ್ತಿದ್ದುವು. ಮುಸ್ಲಿಮರ ವಿವಾಹ ಹಾಗೂ ವಿವಾಹ ವಿಚ್ಛೇದನಾ ನಿಯಮಗಳು 
ಅಧಿಕಾಂಶ ಪೂರ್ಣಗೊಂಡದ್ದು ಆ ಕಾಲದಲ್ಲೇ ಆಗಿತ್ತು. ವಾರೀಸು ಹಕ್ಕಿನ ಕಾನೂನೂ ಸಿದ್ದವಾಯಿತು. ಮದ ಮತ್ತು 
ಜೂಜು ನಿಷೇಧಗೊಂಡವು. ಪರ್ದಾ ನಿಯಮಕ್ಕೆ ಸಂಬಂಧಿಸಿದ ಆಜ್ಞೆಗಳು ಅವತೀರ್ಣಗೊಳ್ಳಲು ಆರಂಭವಾದುವು. ಆರ್ಥಿಕ 
ಹಾಗೂ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದ ಇತರ ಅನೇಕ ಹೊಸ ನಿಯಮಗಳೂ ಜಾರಿಗೆ ಬಂದುವು. 
ಚರ್ಚಾ ವಿಷಯಗಳು 

ಈ ಅಧ್ಯಾಯವು ಒಮ್ಮೆಲೇ ಅವತೀರ್ಣಗೊಂಡ ಒಂದು ಉಪನ್ಮಾಸವಲ್ಲ. ಇದು ವಿವಿಧ ಅಜ್ಞೆಗಳು ಆದೇಶಗಳು ಮತ್ತು 
ಉಪನ್ಯಾಸಗಳನ್ನು ಒಳಗೊಂಡಿದೆ. ಇದರಲ್ಲಿ ಈ ಕೆಳಗಿನ ಮುಖ್ಯ ವಿಷಯಗಳು ಎದ್ದು ತೋರುತ್ತವೆ- 

1 ಪ್ರಥಮ ರುಕೂಲ್‌ ಅಹ್‌ರುಾಬ್‌ ಯುದ್ಧೆಕ್ಕಿಂತ ಸ್ವಲ್ಪ ಮುಂಚೆ ಅವತೀರ್ಣಗೊಂಡದ್ದೆಂದು ತಿಳಿಯುತ್ತದೆ. 
ಇದು ಅವಶೀರ್ಣಗೊಂಡ ಕಾಲದಲ್ಲಿ ಹ.ರ್ಳುನಬ್‌ರಿಗೆರು ಹ.ರ್ಳುದ್‌(ರು ತಲಾಕ್‌ ಕೊಚ್ಟಿದ್ದೆರೆಂದೂ ಭಾಸವಾಗುತ್ತದೆ. 
ಪ್ರವಾದಿವರ್ಯರು(ಸ) ದತ್ತು ಸ್ವೀಕಾರ ಪದ್ಧತಿಯ ಬಗ್ಗೆ ಅಜ್ಞಾನ ಕಾಲದಲ್ಲಿದ್ದ ವಿಭಾವನೆಗಳನ್ನು ಅಳಿಸಲಿಕ್ಕಾಗಿ 
ಹ.ರ್ಸುನಬ್‌ರನ್ನುರ) ಸ್ವತಃ ಎವಾಹ ಮಾಡಿಕೊಳ್ಳಬೇಕೆಂದು ಭಾವಿಸಿದ್ದರು. ಆದರೆ, ಹೀಗೆ ಮಾಡಿಬಿಟ್ಟಾಗ ಇಸ್ಲಾಮಿನ 
ಏರುದ್ಧ ಗೊಂದಲಗಳನ್ನು ಎಬ್ಬಿಸಲುದ್ಭುಕ್ತರಾಗಿರುವ ಕಪಟ ವಿಶ್ವಾಸಿಗಳಿಗೂ ಯಹೂದಿಯರಿಗೂ ಮುಶ್ರಿಕರಿಗೂ ಒಂದು 
ದೊಡ್ಡ ಗ್ರಾಸವೇ ಸಿಕ್ಕಿದಂತಾಗಿ ಬಿಡುವುದೆಂದೂ ಚಿಂತಿಸುತ್ತಿದ್ದರು. 

2) ಎರಡನೆಯ ಮತ್ತು ಮೂರನೆಯ ರುಕೂಲ್‌ಗಳಲ್ಲಿ ಆಹ್‌ರುಖಾಬ್‌ ಮತ್ತು ಬನೀ ಕುರೈರಖಾ ಯುದ್ಧಗಳ ವಿಮರ್ಶೆ 
ಮಾಡಲಾಗಿದೆ. ಇವೆರಡೂ ರುಕೂಲ್‌ಗಳು ಆ ಯುದ್ಧಗಳ ಅನಂತರ ಅವತೀರ್ಣಗೊಂಡವು ಎಂಬುದಕ್ಕೆ ಇದು ಸ್ಪಷ್ಟ 
ನಿದರ್ಶನವಾಗಿದೆ. 

3) ನಾಲ್ಕನೆಯ ರುಕೂಲ್‌ನ ಆರಂಭದಿಂದ 35ನೆಯ ಸೂಕ್ತದ ವರೆಗಿನ ಉಪನ್ಮಾಸವು ಎರಡು ವಿಷಯಗಳನ್ನು 
ಒಳಗೊಂಡಿವೆ. ಮೊದಲ ಭಾಗದಲ್ಲಿ ಆಗಿನ ಬಡತನ ಹಾಗೂ ತುಟ್ಟಿಯ ಕಾಲದಲ್ಲಿ ತಾಳ್ಮೆಗೆಡುತ್ತಿದ್ದ ಪ್ರವಾದಿವರ್ಯರ(ಸ) 
ಪೆಶ್ಚಿಯರಿಗೆ- 'ನೀವು ಇಹಲೋಕ ಹಾಗೂ ಅದರ ಸುಖಾಡಂಬರಗಳು' ಮತ್ತು 'ಅಲ್ಲಾಹ್‌, ರಸೂಲ್‌ ಹಾಗೂ ಪರಲೋಕ" 
ಇವುಗಳ ಖೈಕಿ ಯಾವುದಾದರೂ ಒಂದನ್ನು ಆಯ್ದುಕೊಳ್ಳಿರಿ ಎಂಬ ಸೂಚನೆ ಕೊಡಲಾಗಿದೆ. ಎರಡನೆಯ ಭಾಗದಲ್ಲಿ ಸಾಮಾಜಿಕ 


384 ಕುರ್‌ಆನ್‌ ವ್ಯಾಖ್ಯಾನ 


ಸುಧಾರಣೆಗಳ ಪ್ರಥಮ ಹೆಜ್ಜೆಯ ರೂಪದಲ್ಲಿ- ಪ್ರವಾದಿವರ್ಯರಣ) ಪತ್ನಿಯರೊಡನೆ- ನೀವು ಅಜ್ಞಾನಜನ್ಯ ಸೌಂದರ್ಯ 
ಪ್ರದರ್ಶನದಿಂದ ದೂರವಿರಬೇಕು. ಸೌಜನ್ಯದೊಂದಿಗೆ ನಿಮ್ಮ ಮನೆಗಳಲ್ಲಿರಬೇಕು, ಪರಪುರುಷರೊಡನೆ ಮಾತಾಡುವಾಗ ಬಹಳ 
ಎಚ್ಚರಿಕೆ ವಹಿಸಬೇಕು ಎಂಬ ಆದೇಶಗಳನ್ನು ನೀಡಲಾಗಿದೆ. ಇದು ಪರ್ದಾ ನಿಯಮದ ಅಜ್ಞೆಗಳ ಆರಂಭವಾಗಿತ್ತು. 

4) 36ರಿಂದ 48ರ ವರೆಗಿನ ಸೂಕ್ತಗಳಲ್ಲಿ ಹೆ.ಯ್ಳುನಬರೊಂದಿಗ(ರ) ಪ್ರವಾದಿವರ್ಯರ(ು ವಿವಾಹಕ್ಕೆ ಸಂಬಂಧಿಸಿದ 
ವಿಷಯಗಳಿವೆ. ಇಲ್ಲಿ ಈ ವಿವಾಹಕ್ಕೆ ಸಂಬಂಧಿಸಿ ವಿರೋಧಿಗಳ ಎಲ್ಲ ಆಕ್ಲೇಷಗಳಿಗೆ ಉತ್ತರ ಕೊಡಲಾಗಿದೆ. 

5) 49ನೇ ಸೂಕ್ತದಲ್ಲಿ ತಲಾಕಿನ ಕಾನೂನಿನ ಒಂದು ನಿಬಂಧನೆಯನ್ನು ವಿವರಿಸಲಾಗಿದೆ. ಇದೊಂದು ಒಂಟಿ ಸೂಕ್ತ 
ವಾಗಿದ್ದು ಪ್ರಾಯಶಃ ಇವೇ ಘಟನೆಗಳ ದಿಸೆಯಲ್ಲಿ ಯಾವುದೋ ಸಂದರ್ಭದಲ್ಲಿ ಅವತೀರ್ಣಗೊಂಡಿತ್ತು. 

6) 50-52 ಸೂಕ್ತಗಳಲ್ಲಿ ಪ್ರವಾದಿವರ್ಯರಿಗಾಗಿ(ಸು ವಿವಾಹದ ಪ್ರತ್ನೇಕ ನಿಯಮವನ್ನು ವಿವರಿಸಲಾಗಿದೆ. 

7 53-55 ಸೂಕ್ತಗಳಲ್ಲಿ ಸಾಮಾಜಿಕ ಸುಧಾರಣೆಯ ಎರಡನೆಯ ಹೆಜ್ಜೆಯನ್ನಿಡಲಾಗಿದೆ. ಇದು ಈ ಕೆಳಗಿನ 
ಆಜ್ಞೆಗಳನ್ನೊಳಗೊಂಡಿದೆ- . 

ಪ್ರವಾದಿವರ್ಯರ(ಸ) ಮನೆಗಳಿಗೆ ಪರಪುರುಷರು ಬರುವುದಕ್ಕೆ ನಿರ್ಬಂಧ, ಸಂದರ್ಶನ ಮತ್ತು ಸತ್ಕಾರದ ನಿಯಮ, 
ಪ್ರವಾದಿವರ್ಯರ(ಸ) ಪತ್ನಿಯರು ಇತರ ಮುಸ್ಲಿಮರಿಗೆ ಅವರ ಹೆತ್ತೆ ತಾಯಂದಿರಂತೆಯೇ ಹರಾಮ್‌ ಆಗಿರುತ್ತಾರೆ ಎಂಬ 
ಆಜ್ಞೆಗಳು. 

8) 56-57 ಸೂಕ್ತಗಳಲ್ಲಿ ಪ್ರವಾದಿವರ್ಯರಷ) ವಿವಾಹ ಮತ್ತು ಅವರ ಕುಟುಂಬ ಜೀವನಕ್ಕೆ ಸಂಬಂಧಿಸಿ 
ಆಡಲಾಗುತ್ತಿದ್ದ ಪಿಸು ಮಾತುಗಳ ಬಗ್ಗೆ ಬಲವಾದ ಎಚ್ಚರಿಕೆ ನೀಡಲಾಗಿದೆ. 

9) 59ನೇ ಸೂಕ್ತದಲ್ಲಿ ಸಾಮಾಜಿಕ ಸುಧಾರಣೆಯ ಮೂರನೆಯ ಹೆಚ್ಚೆಯನ್ನಿಡಲಾಗಿದೆ. ಅದರಲ್ಲಿ ಎಲ್ಲ ಮುಸ್ಲಿಮ್‌ 
ಸ್ತ್ರೀಯರಿಗೆ, ಮನೆಯಿಂದ ಹೊರಗೆ ಹೋಗುವಾಗ ಚಾದರಗಳಿಂದ ತಮ್ಮನ್ನು ಮುಚ್ಚಿಕೊಂಡು ಮುಖಪರದೆ ಹಾಕಿಕೊಂಡು 
ಹೋಗಬೇಕೆಂದು ಆದೇಶ ನೀಡಲಾಗಿದೆ. 

ಇದಾದ ಬಳಿಕ ಅಧ್ಯಾಯದ ಅಂತ್ಯದ ವರೆಗೆ ಕಪಟವಿಶ್ವಾಸಿಗಳೂ ದುಷ್ಟರೂ ನಡೆಸುತ್ತಿದ್ದ ಸುಳ್ಳು ವದಂತಿಗಳನ್ನು 
ಹಬ್ಬಿಸುವ ಅಭಿಯಾನ(Whispering Campaign) ವಿರುದ್ಧ ಉಗ್ರ ಎಚ್ಚರಿಕೆ ನೀಡಲಾಗಿದೆ. 


38. ಅಲ್‌ ಅಹ್‌ರಾಬ್‌ P 385 


ky HA 27 ؾ اللہ ولا اہ و‎ 
SLE ASG ARTA 
BSA جَعل‎ LoS sb الو گئی‎ FG BS 


33. "ಅಲ್‌ ಅಹ್‌ರಾಬ್‌ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-73 ರುಕೂಲ್‌ಗಳು-9 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಪೈಗಂಬರರೇ! ಅಲ್ಲಾಹನನ್ನು ಭಯಪಡಿರಿ ಮತ್ತು ಸತ್ಯನಿಷೇಧಿಗಳ ಹಾಗೂ ಕಪಟವಿಶ್ವಾಸಿಗಳ 
ಅನುಸರಣೆ ಮಾಡಬೇಡಿರಿ. ವಾಸ್ತವದಲ್ಲಿ ಸರ್ವಜ್ನನೂ ಯುಕ್ತಿಪೂರ್ಣನೂ ಅಲ್ಲಾಹನೇ ಆಗಿರುತ್ತಾನೆ.? 


ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ನೀಡಲಾಗುತ್ತಿರುವ ಬೋಧನೆಯನ್ನು ಅನುಸರಿಸಿರಿ. ಅಲ್ಲಾಹನು, 
ನೀವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದ ಅರಿವುಳ್ಳವನಾಗಿದ್ದಾನೆ? ಮತ್ತು ಅಲ್ಲಾಹನ ಮೇಲೆಯೇ 
ಭರವಸೆಯನ್ನಿಡಿರಿ. ಕಾರ್ಯ ನಿರ್ವಾಹಕನಾಗಲು ಅಲ್ಲಾಹನೇ ಸಾಕು." 


1. ಈ ಸೂಕ್ತಗಳು ಹ.ರದ್‌ರವರು(ರು ಹೆ.ರುನಬ್‌ರಿಗ(ರು ತಲಾಕ್‌ ಕೊಟ್ಟ ಬಳಿಕ ಅವಶೀರ್ಣಗೊಂಡವು. ದತ್ತು 
ಸೆಂಬಂಧಗಳ ವಿಷಯದಲ್ಲಿ ಅಜ್ಞಾನ ಕಾಲದ ರೂಢಿ ಮತ್ತು ಮೂಢನಂಬಿಕೆಗಳನ್ನು ಕಿತ್ತೊಗೆಯಲು ಇದೇ ತಕ್ಕ ಸಮಯವೆಂದು 
ಆಗ ಹ. ಮುಹಮ್ಮದ್‌ರು(ಸು ಕಂಡುಕೊಂಡಿದ್ದರು ಮತ್ತು ಅಲ್ಲಾಹನ ಸೂಚನೆಯೂ ಇದೇ ಆಗಿದ್ದಿತು. ಈಗ ಪ್ರವಾದಿ[ 

'ರ್ಯರು(ಸ) ಸ್ವತಃ ಮುಂದಾಗಿ ತಮ್ಮ ದತ್ತು ಪುತ್ರ (ರ್ಳುದ್‌)ನ ವಿಚ್ಛೇದಿತೆಯೊಂದಿಗೆ ವಿವಾಹ ಮಾಡಿಕೊಂಡು ಈ ರೂಢಿಯನ್ನು 
ಸಂಪೂರ್ಣ ಮುರಿದು ಹೋಗುವಂತೆ ಮಾಡಬೇಕಿತ್ತು. ಆದರೆ ಇದರಿಂದ ಸೆತ್ಕನಿಷೇಧಿಗಳಿಗೂ ಕಷಟವಿಶ್ವಾಸಿಗಿಗೂ ತಮ್ಮ 
ವಿರುದ್ಧ ಕುಪ್ರಚಾರ ನಡೆಸಲು ಒಂದು ಪ್ರಬಲ ಆಯುಧ ಕೈ ಸೇರುವುದು ಮತ್ತು ಇದರಿಂದ ಇಸ್ಲಾಮಿಗೆ ತಾನಿಯುಂಚಾಗವೆ 
ದೆಂಬ' ಭಯದಿಂದ ಪ್ರವಾದಿವರ್ಯರು(ಸ) ಮುಂದಡಿಯಿಡಲು ಆಳುಕುತ್ತಿದ್ದರು. 

2. ಇದರ ಇಂಗಿತವೇನೆಂದರೆ, ನಮ್ಮ ಧರ್ಮದ ಬಗ್ಗೆ ಯಾವುದು ಹಿತ ಮತ್ತು ಯಾವುದು ಅಹಿತವೆಂಬುದನ್ನು 
ಚೆನ್ನಾಗಿ ಬಲ್ಲವರು ನಾವು. ಯಾವಾಗ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಕೆಲಸ ಮಾಡುವುದು ಅನುಚಿತ 
ವೆಂಬುದು ನಮಗೆ ತಿಳಿದಿದೆ. ಆದುದರಿಂದ ನೀವು ಸೆತ್ಯನಿಷೇಧಿಗಳ ಮತ್ತು ಕಪಟವಿಶ್ವಾಸಿಗಳ ಇಚ್ಛೆಯಂತೆ ಕಾರ್ಯವೆಸಗಬೇಡಿರಿ; 
ನಮ್ಮಿಚ್ಛೆಯಂತೆ ವರ್ತಿಸಿರಿ. ಭಯಪಡಲು ಅರ್ಹರು ನಾವು ಸತ್ಯನಿಷೇಧಿಗಳೂ ಕಪಟವಿಶ್ವಾಸಿಗಳೂ ಭಯಪಡಲು ಅರ್ಹರಲ್ಲ. 

3. ಈ ಮಾತು ಪ್ರವಾದಿವರ್ಯರನ್ನೂ(ಸ) ಮುಸ್ಲಿಮರನ್ನೂ ಇಸ್ಲಾಮಿನ ವಿರೋಧಿಗಳನ್ನೂ ಉದ್ದೇಶಿಸಿ ಹೇಳ 
"ಲಾಗಿದೆ. ತಾತ್ಸರ್ಯವೇನೆಂದರೆ- ಈ ದೇವಾಜ್ಞೆಯ ವಿಷಯದಲ್ಲಿ ಯಾರ ವರ್ತನೆಯು ಹೇಗಿರುವುದಬೋ ಅದನ್ನು ಅಲ್ಲಾಹ್‌ 
ತಿಳಿಯದಿರಲಾರನು. ಆದುದರಿಂದ ಅಂಜಬೇಕಾದ ಅಗತ್ಯವೇ ಇಲ್ಲ. ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕನುಸಾರ ಎಂತಹ 
ಸೆತ್ಸಲ' ಅಥವಾ ಶಿಕ್ಲೆಗೆ ಅರ್ಹನಾಗಿರುವನೋ ಅದು ಅವನಿಗೆ ಸಿಕ್ಕಿಯೇ ತೀರುವುದು. 

4. ನಿಮಗೆ ವಹಿಸಿಕೊಡಲಾಗಿರುವ ಕರ್ತವ್ಯವನ್ನು ಅಲ್ಲಾಹನ ಮೇಲೆ ಭರವಸೆಯನ್ನಿಟ್ಟು ನೆರವೇರಿಸುತ್ತಲೇ ಹೋಗಿರಿ. ಇಡೀ 
ಜಗತ್ತೇ ವಿರೋಧಿಸಿದರೂ ಲೆಕ್ಕಿಸಬೇಕಾಗಿಲ್ಲ. ದಾಸನು ತನ್ನ ವ್ಯವಹಾರಗಳನ್ನು ಅರ್ಪಿಸುವುದಕ್ಕೆ ಅಲ್ಲಾಹನೇ ಸಾಕು ಅವನು 


ಕಾಂಡ-21 


386 ಕುರ್‌ಆನ್‌ ವ್ಯಾಖ್ಯಾನ 


NG دوے‎ 2 eS کے کل‎ Abr nr IK 
NT ESS SNES 

z 2 ہے ہے و۶‎ Xin Tor 1 pT سج‎ 
BAERS NS NSS EIS 
DAA SNE TC: کے سط رد دولو‎ 
FES OM EIA اه‎ LEILA 6S 
ZL 2s. 9 We. ہو سر کس‎ PF یو‎ ಹ کے ےی ہے کے‎ 
Ey ALE CAKES NG REG AE 

۸ ಶಾ 

(4-5) ಅಲ್ಲಾಹ್‌ ಯಾವ ಮನುಷ್ಯನ ಶರೀರದೊಳಗೂ ಎರಡು ಹೃದಯಗಳನ್ನಿರಿಸಿಲ್ಲ.5 ನೀವು 
'ರುಹಾರ್‌' ಮಾಡುವ ನಿಮ್ಮ ಪತ್ನಿಯರನ್ನು ಅವನು ನಿಮ್ಮ ತಾಯಂದಿರನ್ನಾಗಿ ಮಾಡಲೂ ಇಲ್ಲಕ ಮತ್ತು 
ಅವನು ನಿಮ್ಮ ದತ್ತು ಪುತ್ರರನ್ನು ನಿಮ್ಮ ಸ್ವಂತ ಪುತ್ರರನ್ನಾಗಿ ಮಾಡಿರುವುದೂ "وہ‎ ಇವೆಲ್ಲ ನೀವು 
ನಿಮ್ಮ ಬಾಯಿಯಿಂದ ಹೊರಡಿಸಿ ಬಿಡುವ ಮಾತುಗಳು. ಆದರೆ ಅಲ್ಲಾಹನು ಕೇವಲ ಯಥಾರ್ಥವಾದುದನ್ನೇ 
ಹೇಳುತ್ತಾನೆ. ಅವನೇ ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ನೀಡುತ್ತಾನೆ. ದತ್ತು ಮಕ್ಕಳನ್ನು ಅವರ 
ಪಿತರಿಗೆ ಸಂಬಂಧಿಸಿ ಕರೆಯಿರಿ. ಇದು ಅಲ್ಲಾಹನ ಬಳಿ ಹೆಚ್ಚು ನ್ಯಾಯೋಚಿತವಾದ ವಿಷಯವಾಗಿದೆ" 
ಮತ್ತು ನಿಮಗೆ ಅವರ ಪಿತರು ಯಾರೆಂದು ತಿಳಿದಿರದಿದ್ದರೆ ಅವರು ನಿಮ್ಮ ಧರ್ಮ ಸಹೋದರರು 
ಮತ್ತು ಮಿತ್ರರಾಗಿರುತ್ತಾರೆ? ನೀವು ತಿಳಿಯದೆ ಹೇಳಿ ಬಿಟ್ಟ ಮಾತಿಗಾಗಿ ನಿಮ್ಮ ಮೇಲೇನೂ ದೋಷವಿಲ್ಲ. 


ಮಾರ್ಗದರ್ಶನಕ್ಕೂ ಸಾಕು. ಸಹಾಯಕ್ಕೊ ಸಾಕು. ಅವನ ಮಾರ್ಗದರ್ಶನದಂತೆ ಕಾರ್ಯವೆಸಗುವವನು ಎಂದೂ ದುಷ್ಪರಿಣಾಮವನ್ನು 
ಕಾಣಲಾರನು ಎಂದು ಈ ಮಾತಿನಲ್ಲಿ ಪ್ರವಾದಿವರ್ಯರಿಗೆ(ಸ) ಆದೇಶಿಸಲಾಗುತ್ತಿದೆ. 

5. ಅರ್ಥಾತ್‌- ಒಬ್ಬನು ಏಕಕಾಲದಲ್ಲಿ ಸತ್ಯವಿಶ್ವಾಸಿ ಮತ್ತು ಕೆಪಟ ವಿಶ್ವಾಸಿ ಸತ್ಯವಾದಿ ಮತ್ತು ಸುಳ್ಳುಗಾರ 
ಎರಡೂ ಆಗಿರಲಾರನು. ಒಂದು ಹೃದಯದಲ್ಲಿ ನಿಷ್ಠೆಯೂ ಇನ್ನೊಂದರಲ್ಲಿ ನಿರ್ಭಯತೆಯೂ ಇರಲು ಅವನ ಎದೆಯಲ್ಲಿ 
ಎರಡು ಹೈದಯಗಳಿಲ್ಲ. ಆದುದರಿಂದ ಮಾನವನ ನೆಲೆಯು ಒಮ್ಮೆಗೇ ಒಂದೇ ಆಗಿರಲು ಸಾಧ್ಯ. ಅವನು ಒಂದೋ 
ವಿಶ್ವಾಸಿಯಾಗಿರಬಹುದು ಇಲ್ಲವೇ ಕಪಟಿಯಾಗಿರಬಹುದು. ಮುಸ್ಲಿಮನಾಗಿರಬಹುದು ಅಥವಾ ಕಾಫಿರನಾಗಿರಬಹುದು. ಎರಡೂ 
ಆಗಿರಲು ಸಾಧ್ಯವಿಲ್ಲ. 

6. 'ರುಹಾರ್‌' ಎಂಬುದು ಅರಬರ ಒಂದು ವಿಶಿಷ್ಟ ಪಾರಿಭಾಷಿಕ. ಪ್ರಾಚೀನ ಕಾಲದಲ್ಲಿ ಅರಬರು ಪತ್ನಿಯೊಂದಿಗೆ 
ಜಗಳಾಡುತ್ತಿರುವಾಗ "ನಿನ್ನ ಬೆನ್ನು ನನ್ನ ಪಾಲಿಗೆ ನನ್ನ ಮಾತೆಯ ಬೆನ್ನಿನಂತೆ' ಎಂದು ಹೇಳಿಬಿಡುತ್ತಿದ್ದರು. ಈ ಮಾತು ಬಾಯಿ 
ಯಿಂದ ಹೊರಟು ಬಿಟ್ಟ ಬಳಿಕ ಅವನ ಪತ್ನಿಯು ಅವನಿಗೆ ನಿಷಿದ್ದ ಎಂದು ಭಾವಿಸಲಾಗುತ್ತಿತ್ತು. ಇದರ ಕುರಿತು ಅಲ್ಲಾಹನು- 
ಪತ್ನಿಯನ್ನು ತಾಯಿಯೆನ್ನುವುದರಿಂದ ಅಥವಾ ತಾಯಿಗೆ ಹೋಲಿಸುವುದರಿಂದ ಅವಳು ತಾಯಿಯಾಗಿ ಬಿಡುವುದಿಲ್ಲ- ಎನ್ನುತ್ತಾನೆ. 

7. ಇದು ಉದ್ದೇಶಿತ ಮುಖ್ಯ ವಿಷಯ. ಈ ವಿಷಯವನ್ನು ಮನವರಿಕೆ ಮಾಡಿಸಲಿಕ್ಕಾಗಿಯೇ ಮೇಲಿನ ಎರಡು ನುಡಿ 
ಗಳನ್ನು ಆಧಾರವಾಗಿ ಹೇಳಲಾಗಿದೆ. 

8. ಈ ಆಜ್ಞೆಯನ್ನು ಪಾಲಿಸಲಿಕ್ಕಾಗಿ ಮಾಡಲಾದ ಮೊದಲ ಸುಧಾರಣೆ ಏನೆಂದರೆ. ಪ್ರವಾದಿವರ್ಯರ(ಸ) ದತ್ತು ಪುತ್ರರಾಗಿದ್ದ 
ಹ.ರ್ಳುದ್‌ರನ್ನು ರುದ್‌ ಬಿನ್‌ ಮುಹಮ್ಮದ್‌ ಎಂದು ಕರೆಯುವುದು ಬಿಟ್ಟು ಅವರ ನಿಜವಾದ ತಂದೆಗೆ ಸಂಬಂಧಿಸಿ ರುದ್‌ 
ಬಿನ್‌ ಹಾರಿಸ್‌ ಎಂದು ಕರೆಯಲಾರಂಭಿಸಲಾಯಿತು. (ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ) ಮಾತ್ರವಲ್ಲದೆ, ಈ ಸೂಕ್ತದ 
ಅವತೀರ್ಣದ ಬಳಿಕ್ಕೆ ಯಾರೂ ತನ್ನ ಪಿತೃತ್ವವನ್ನು ತನ್ನ ನೈಜ ತಂದೆಯ ಹೊರತು ಬೇರಾರಿಗಾದರೂ ಜೋಡಿಸುವುದನ್ನು 
ನಿಷೇಧಿಸಲಾಯಿತು. (ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌) 

9. ಅರ್ಥಾತ್‌- ಇಂತಹ ಸಂದರ್ಭದಲ್ಲೂ ತನ್ನ ವಂಶವನ್ನು ವೃಥಾ ಇನ್ನೊಬ್ಬನಿಗೆ ಸಂಬಂಧಿಸುವುದು ಸರಿಯಲ್ಲ. 


0 


ಕಾ೦ಡ-21 


33. ಅಲ್‌ ಆಹ್‌ರಾಬ್‌ 387 


SENSES LIE A و لین ما مث نز کا‎ 
BEL INSEE sei Kb 

SEE IT gs Gb ರೆ ಹಿ 
HE ASE DANES نی ایب‎ 33 68° ಛಡ 


ಆದರೂ ನೀವು ಉದ್ದೇಶಪೂರ್ವಕವಾಗಿ ಹೇಳಿದ ಮಾತಿನ ಬಗ್ಗೆ ಖಂಡಿತ ದೋವಪನವಿದೆ.*” ಅಲ್ಲಾಹ್‌ 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ." 

(6 ನಿಶ್ವಯವಾಗಿಯೂ ಪ್ರವಾದಿಯು ಸತ್ಯವಿಶ್ವಾಸಿಗಳಿಗೆ ಅವರ ಸ್ವಂತ ಅಸ್ತಿತ್ವಕ್ಕಿಂತಲೂ 
ಪ್ರಧಾನರಾಗಿದ್ದಾರೆ"? ಮತ್ತು ಪ್ರವಾದಿಯ ಪತ್ನಿಯರು ಅವರ ಮಾತೆಯರಾಗಿದ್ದಾರೆ. ಆದರೆ ದೇವಗ್ರಂಥದ 
ದೃಷ್ಟಿಯಿಂದ ಸಾಮಾನ್ಯ ಸತ್ಯವಿಶ್ವಾಸಿಗಳು ಹಾಗೂ ಮುಹಾಜಿರರಿಗಿಂತಲೂ ಸಂಬಂಧಿಕರು ಪರಸ್ಪರರ 
ಪಾಲಿಗೆ ಅಧಿಕ ಹಕ್ಕುದಾರರಾಗಿದ್ದಾರೆ. ಆದರೆ, ತಮ್ಮ ಮಿತ್ರರೊಂದಿಗೆ ನೀವೇನಾದರೂ ಒಳಿತು 
(ಮಾಡಲಿಚ್ಛಿಸುತ್ತೀರಾದರೆ) ಮಾಡಬಹುದು. ಈ ಆಜ್ಞೆಯು ದೇವ ಗ್ರಂಥದಲ್ಲಿ ಬರೆದಿದೆ. 


10. ತಾತ್ಸರ್ಯವೇನೆಂದರೆ, ಯಾರನ್ನಾದರೂ ಪ್ರೀತಿಯಿಂದ 'ಮಗ' ಎಂದು ಕರೆಯುವುದರಲ್ಲಿ ದೋಷನಿಲ್ಲ. ಇದೇ 
ರೀತಿಯಲ್ಲಿ ತಾಯಿ, ಮಗಳು, ಸೋದರಿ, ಸೋದರ ಮೊದಲಾದ ಪದಗಳನ್ನು ಶಿಷ್ಟಾಚಾರಕ್ಕಾಗಿ ಪ್ರಯೋಗಿಸುವುದೂ ತಪ್ಪಲ್ಲ. 
ಆದರೆ ಯಾರನ್ನು ಈ ರೀತಿ ಮಗ ಅಥವಾ ಮಗಳು ಎಂದು ಕರೆಯಲಾಗುತ್ತದೋ ಅವರಿಗೆ ನಿಜಾರ್ಥದಲ್ಲಿ ಈ ಸಂಬಂಧಗಳಿಗೆ 
ಇರುವ ಸ್ಥಾನಮಾನವನ್ನೇ ಕೊಟ್ಟು ಬಿಡುವುದು ಖಂಡಿತ ಆಕ್ಷೇಪಾರ್ಹ ಹಾಗೂ ದೋಷವಾಗಿದೆ. 

11. ಈ ನಿಟ್ಟಿನಲ್ಲಿ ಇದಕ್ಕೆ ಮುಂಚೆ ಸಂಭವಿಸಿಹೋದ ತಪ್ಪುಗಳನ್ನು ಅಲ್ಲಾಹನು ಕ್ಷಮಿಸಿದನೆಂದು ಇದರ ಒಂದರ. 
ಇನ್ನೊ೦ದರ್ಥವೇನೆಂದರೆ, ತನ್ನ ಬಾಹ್ಮ ರೂಪದಲ್ಲಿ ನಿಷಿದ್ಧವಾಗಿರುವ ಒಂದು ಕೃತ್ಯವನ್ನು ಉದ್ದೇಶಿಸದೆ ಎಸಗಲಾಗಿದ್ದರೆ ಮತ್ತು 
ಅದನ್ನೆಸಗುವಾಗ ನಿಷಿದ್ದ ಕಾರ್ಯವೆಸಗುವ ಸಂಕಲ್ಪ ಕೂಡಾ ಇರದಿದ್ದರೆ ಅಲ್ಲಾಹನು ಕೇವಲ ಆ ಕರ್ಮದ ಬಾಹ್ಮ ಸ್ವರೂಪವನ್ನು 
ಮಾತ್ರ ಪರಿಗಣಿಸಿ, ಅದನ್ನೆಸಗಿದವರಿಗೆ ಶಿಕ್ಷೆ ಕೊಡಲಾರನು. 

12. ಅರ್ಥಾತ್‌- ಪ್ರವಾದಿವರ್ಯರ(ಸು ಮತ್ತು ಮುಸ್ಲಿಮರ ನಡುವಿನ ಪರಸ್ಪರ ಸಂಬಂಧವು ಇತರ ಮಾನವ 
ಸಂಬಂಧಗಳಿಗಿಂತ ಉನ್ನತವಾದ ಒಂದು ವಿಶಿಷ್ಟ ಸಂಬಂಧವಾಗಿದೆ. ಮುಸ್ಲಿಮರ ವಿಷಯದಲ್ಲಿ ಪ್ರವಾದಿವರ್ಯರು(ಸ) ಅವರ 
ಮಾತಾಪಿತರಿಗಿಂತಲೂ ಅಧಿಕ ದಯಾಳುವೂ ವಾತ್ಸಲ್ಕಮಯಿಯೂ ಆಗಿರುತ್ತಾರೆ; ಮುಸ್ಲಿಮರ ಸ್ವಂತಕ್ಕಿಂತಲೂ ಹೆಚ್ಚಿನ 
ಹಿತಚಿಂತಕರಾಗಿರುತ್ತಾರೆ. ವಸ್ತುಸ್ಥಿತಿ ಹೀಗಿರುವಾಗ- ಮುಸ್ಲಿಮರು ಪ್ರವಾದಿವರ್ಯರನ್ನು(ಸ) ತಮ್ಮ ಮಾತಾಪಿತರಿಗಿಂತಲೂ ತಮ್ಮ 
ಮಕ್ಕಳಿಗಿಂತಲೂ ಸ್ವತಃ ತಮಗಿಂತಲೂ ಹೆಚ್ಚು ಪ್ರೀತಿಸಬೇಕಾದುದು ಅವರ ಬಾಧ್ಯತೆಯಾಗಿದೆ. ಇದನ್ನೇ ಪ್ರವಾದಿವರ್ಯರು(ಸ) 
ಹೀಗೆ ಹೇಳಿರುತ್ತಾರೆ, "ನಾನು ನಿಮ್ಮ ಪೈಕಿ ಯಾವನಿಗೇ ಆದರೂ ಅವನ ತಂದೆ, ತಾಯಿ, ಮಕ್ಕಳು ಮತ್ತು ಸಕಲ ಮಾನವರಿಗಿಂತ 
ಹೆಚ್ಚು ಪ್ರೀತಿಯವನಾಗುವ ತನಕ ಅವನು ಸತ್ಮವಿಶ್ವಾಸಿಯಾಗಲಾರ.” (ಬುಖಾರಿ, ಮುಸ್ಲಿಮ್‌) 

13. ಮೇಲೆ ಪ್ರಸ್ತಾಪಿಸಲಾಗಿರುವ ವೈಶಿಷ್ಟ್ಯದ ಆಧಾರದಲ್ಲಿ ಪ್ರವಾದಿವರ್ಯರ(ಸ) ಇನ್ನೊಂದು ವಿಶೇಷತೆಯೇನೆಂದರೆ, ಅವರ 
ಪತ್ನಿಯರು ಮುಸ್ಲಿಮರ ಪಾಲಿಗೆ ತಮ್ಮ ಹೆತ್ತ ತಾಯಂದಿರು ಹರಾಮ್‌ ಆಗಿರುವಂತೆಯೇ ಹರಾಮ್‌ ಆಗಿರುತ್ತಾರೆ. ಇಲ್ಲಿ 
ಪ್ರವಾದಿವರ್ಯರ(ಸ) ಪತ್ನಿಯರನ್ನು ಗೌರವಿಸಬೇಕಾದುದು ಮುಸ್ಲಿಮರ ಮೇಲೆ ಕಡ್ಡಾಯವೆಂಬ ಹಾಗೂ ಅವರೊಂದಿಗೆ ಯಾವ 
ಮುಸ್ಲಿಮರ ವಿವಾಹವೂ ಸಲ್ಲದೆಂಬ ನೆಲೆಯಲ್ಲಿ ಮಾತ್ರ ಅವರು ಮುಸ್ಲಿಮರ ಮಾತೆಯರಾಗಿರುತ್ತಾರೆ. ಮಿಕ್ಕುಳಿದ ವಿಷಯಗಳಲ್ಲಿ 
ಅವರು ಮಾತೆಯರಂತಲ್ಲವೆ೦ಬುದನ್ನೂ ಈ ನಿಟ್ಟಿನಲ್ಲಿ ತಿಳಿದಿರಬೇಕು. ۱ 

14. ಪ್ರವಾದಿವರ್ಯರಿಗೆ(ಸು ಸಂಬಂಧಿಸಿದಂತೆ, ಆವರ ಜೊತೆ ಮುಸ್ಲಿಮರಿಗಿರುವ ಸಂಬಂಧದ ಸ್ವರೂಪ ಇತರೆಲ್ಲ 
ಸಂಬಂಧಗಳಿಗಿಂತ ಭಿನ್ನವಾಗಿದೆ. ಆದರೆ ಮುಸ್ಲಿಮ್‌ ಜನಸಾಮಾನ್ಯರ ನಡುವಣ ಪೆರಸ್ಟರ ಸಂಬಂಧದ ಬಗ್ಗೆ 


ಕಾಂಡ-21 


388 ಕುರ್‌ಆನ್‌ ವ್ಯಾಖ್ಯಾನ 


Wc $3 


pe 3 
ಹಿರಿ 53 ೨3 MEE SPINS 7 
ಯವ Fb EES bl 


(7-9) ಮತ್ತು سم‎ ನಾವು ಎಲ್ಲ ಪ್ರವಾದಿಗಳಿಂದ ಪಡೆದಿರುವ ಕರಾರನ್ನು ನೆನಪಿಡಿರಿ. 
ನಿಮ್ಮಿಂದಲೂ ನೂಹ್‌, ಇಬ್ರಾಹೀಮ್‌, ಮೂಸಾ ಮತ್ತು ಮರ್ಯಮರ ಪುತ್ರ ಈಸಾರಿಂದಲೂ- 
ಎಲ್ಲರಿಂದಲೂ ನಾವು ಬಲವಾದ ಕರಾರನ್ನು ಪಡೆದಿರುತ್ತೇವೆ. (ಇದು, ಅವರ ಪ್ರಭು) ಸತ್ಮಸಂಧರಿಂದ 
ಅವರ ಸತ್ಯಸಂಧತೆಯ ಕುರಿತು ಪ್ರಶ್ನಿಸಲಿಕ್ಕಾಗಿ (ಆಗಿರುತ್ತದೆ)” ಮತ್ತು ಸತ್ಯ್ಕನಿಷೇಧಿಗಳಿಗಾಗಿ ಅವನು 
ವೇದನಾಯುಕ್ತ್ಕ ಯಾತನೆಯನ್ನು ಸಿದ್ದಪಡಿಸಿಯೇ ಇಟ್ಟಿದ್ದಾನೆ." 


کوک 


(ಸಾಮಾನ್ಮ ದಾನ, ಕಡ್ಡಾಯ ದಾನ, ವಾರೀಸು ಹಕ್ಕು ಇತ್ಯಾದಿಗಳ ವಿಷಯಗಳಲ್ಲಿ) ಸಾಮಾನ್ಯರಿಗೆ ಹೋಲಿಸಿದರೆ ಸಂಬಂಧಿಕರ 
ಹಕ್ಕುಗಳು ಪರಸ್ಪರರ ಪಾಲಿಗೆ ಹೆಚ್ಚು ಪ್ರಾಶಸ್ಥಕ್ಕೆ ಅರ್ಹವಾಗಿರುತ್ತವೆ ಎಂಬ ನಿಯಮವನ್ನು ಆಧರಿಸಿದೆ. ಈ ದೇವಾಜ್ಞೆ 
ಯಿಂದಾಗಿ ಹಿಜ್ರತಿನ ಬಳಿಕ ಮುಹಾಜಿರರ ಮತ್ತು ಅನ್ಸಾರರ ನಡುವೆ ಸಾಹೋದರ್ಯವುಂಟು ಮಾಡುವುದರೊಂದಿಗೆ 
ಆರಂಭವಾಗಿದ್ದ- ಕೇವಲ ಧಾರ್ಮಿಕ ಸಾಹೋದರ್ಯದ ಸಂಬಂಧದ ಆಧಾರದಲ್ಲಿ ಮುಹಾಜಿರ್‌ ಮತ್ತು ಅನ್ಸಾರ್‌ಗಳು 
ಪರಸ್ಪರರ ಸೊತ್ತಿಗೆ ಪಾರೀಸುದಾರರಾಗಿ ಬಿಡುವಂತಹ ಪದ್ಧತಿಯೂ ರದ್ದಾಯಿತು. ವಾರೀಸು "ಹಕ್ಕು ಸಂತಾನ ಸಂಬಂಧದ 
ಆಧಾರದಲ್ಲಿ ವಿತರಣೆಯಾಗುವುದೆಂದು ಅಲ್ಲಾಹ್‌ ಸ್ಪಷ್ಟವಾಗಿ ಹೇಳಿರುತ್ತಾನೆ. ಆದರೆ ಒಬ್ಬನು ಕಾಣಿಕೆ ಉಡುಗೊರೆ ಅಥವಾ 
ಉಯಿಲಿನ ಮೂಲಕ ತನ್ನ ಯಾರಾದರೂ ಧಾರ್ಮಿಕ ಬಂಧುವಿಗೆ ಸಹಾಯ ಮಾಡಬಯಸಿದರೆ ಹಾಗೆ ಮಾಡಬಹುದು. 

15. ಎಲ್ಲ ಪ್ರವಾದಿಗಳಿಂದ ಅಲ್ಲಾಹನು ಬಲವಾದ ವಾಗ್ದಾನವನ್ನು ಪಡೆದಿರುವಂತೆಯೇ ನಿಮ್ಮಿಂದಲೂ ಪಡೆದಿರುವ 
ನೆಂದೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದೂ ಅವನು ಪ್ರವಾದಿವರ್ಯರಿಗೇಸು ಈ ಸೂಕ್ತದಲ್ಲಿ ನೆನಪಿಸುತ್ತಾನೆ. ಈ 
ಕರಾರು ಯಾವುದು? ಮೇಲಿನಿಂದಲೇ ಬಂದಿರುವ ವಾಕ್ಸರಣಿಯನ್ನು ವಿವೇಚಿಸಿದಾಗ- ಪ್ರವಾದಿಯು ಅಲ್ಲಾಹನ ಪ್ರತಿಯೊಂದು 
ಆಜ್ಞೆಯನ್ನು ಅನುಸರಿಸಬೇಕು ಮತ್ತು ಬೇರೆಯವರು ಅದನ್ನು ಅನುಸರಿಸುವಂತೆ ಮಾಡಬೇಕು, ಅಲ್ಲಾಹನ ಆಜ್ಞೆಗಳನ್ನು 
ಇದ್ದಕ್ಕಿದ್ದಂತೆ ತಲಪಿಸಬೇಕು. ಅವುಗಳನ್ನು ಕಾರ್ಯತಃ ಜಾರಿಗೊಳಿಸುವಂತೆ ಪ್ರಯತ್ನಿಸುವುದರಲ್ಲಿ ಸ್ವಲ್ಪವೂ ಉದಾಸೀನತೆ 
ತೋರಬಾರದು ಎಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಪವಿತ್ರ ಕುರ್‌ಆನಿನಲ್ಲಿ ಈ ಕರಾರಿನ ಪ್ರಸ್ತಾಪ ಅನೇಕ ಕಡೆಗಳಲ್ಲಿ 
ಬಂದಿದೆ. ಉದಾ: ಸೂರಃ ಅಲ್‌ ಬಕರ: 83, ಅಲಿ ಇಮ್ರಾನ್‌: 187, ಅಲ್‌ ಮಾಇದಃ: 7, ಅಲ್‌ ಆಅಲ್‌ರಾಫ್‌: 169- 
171 ಮತ್ತು ಅಶ್ಯೂರಾದ 13ನೆಯ ಸೂಕ್ತಗಳು. ಈ ಕರಾರನ್ನು ಅಲ್ಲಾಹನು ಈ ವಿಷಯಾನುಬಂಧದಲ್ಲಿ ನೆನಪಿಸಲು 
ಕಾರಣವೇನೆಂದರೆ- ಪ್ರವಾದಿವರ್ಯರು(ಸ) ತಮ್ಮ ಶತ್ರುಗಳು ಸಂತೋಷಪಡುವರೆಂಬ ಭಯದಿಂದ ದತ್ತು ಸಂಬಂಧದ 
ಕುರಿತಾಗಿದ್ದ ಅಜ್ಞಾನಜನ್ನ ರೂಢಿಯನ್ನು ಮುರಿಯಲು ಅಳುಕುತ್ತಿದ್ದರು. ತನ್ನಿಮಿತ್ತ ಅಲ್ಲಾಹನು ಪ್ರವಾದಿವರ್ಯರೊಡನೆ(ಸು- 
ನೀವು ನಮ್ಮಿಂದ ನೇಮಕಗೊಂಡ ಪೈಗಂಬರರು, ಎಲ್ಲ ಪ್ರವಾದಿಗಳೆಂತೆಯೇ- ನಾವು ಯಾವ ಅಪ್ಪಣೆಯನ್ನು ಕೊಟ್ಟರೂ 
ಅದನ್ನು ಸ್ವತಃ ಪಾಲಿಸುವ ಮತ್ತು ಇತರರಿಗೆ ಅದನ್ನು ಪಾಲಿಸಲು ಅಪ್ಪಣೆ ಕೊಡುವ ಕರಾರನ್ನು ನೀವೂ ನಮ್ಮೊಡನೆ 
ಮಾಡಿರುತ್ತೀರಿ. ಆದುದರಿಂದ ನೀವು ಯಾರ ಚುಚ್ಚು ಮಾತುಗಳಿಗೂ ಲೇವಡಿಗಳಿಗೂ ಬೆಲೆ ಕೊಡಬೇಡಿರಿ. ನಾವು ನಿಮಗೆ 
"ವಹಿಸಿ ಕೊಟ್ಟ ಕರ್ತವ್ಯವನ್ನು ನಿಸಂಕೋಚದಾಗಿ ಸೆರವೇರಿಸಿರಿ ಎಂದು ಹೇಳುತ್ತಾನೆ. 

. 16. ಅರ್ಥಾತ್‌- ಅಲ್ಲಾಹನು ಕರಾರನ್ನು ಮಾತ್ರೆ ಪಡೆದು ಸುಮ್ಮನಾಗಿ ಬಿಡಲಿಲ್ಲ. ಆ ಕರಾರನ್ನು ಎಷ್ಟರಮಟ್ಟಿಗೆ, ಪಾಲಿಸೆ 
ಲಾಗಿದೆಯೆಂಬ ವಿಚಾರಣೆಯನ್ನೂ ನಡೆಸಲಿದ್ದಾನೆ. ಅಲ್ಲಾಹನೊಡನೆ ಮಾಡಿದ ಕರಾರನ್ನು ನಿಷ್ಕಾಪೂರ್ವಕ ನೆರವೇರಿಸಿದವರು 
ಮಾತ್ರ ವಚನಪಾಲಕರೆನಿಸುವರು. 

' 17. ಈ ರುಕೂಲ್‌ನಲ್ಲಿ ಅಡಕವಾಗಿರುವ ವಿಷ ಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಇದನ್ನು ಇದೇ ಅಧಾ ಯದ 
36ರಿಂದ 41ರ ವರೆಗಿನ ಸೂಕ್ತಗಳೊಂದಿಗೆ ಸೇರಿಸಿ ಓದಬೇಕು. 


ಕಾಂಡ-21 


33. ಅಲ್‌ ಅಹ್‌ರುಾಬ್‌ 389 

t 

CE SURE I KT MLS NS GE d 
7بت‎ SSSA 
ID SNES 55 Ks I ِن‎ ಮ 
Ys! تھا‎ REESE A CSS 
ಹಕ GI UE ಹ 
BARN یکو تب‎ SRS 1a TIE 56 Is 


(9-11) ಸತ್ಯವಿಶ್ವಾಸಿಗಳೇ ಅಲ್ಲಾಹನು(ಇದೀಗ) ನಿಮಗೆ ಮಾಡಿರುವ ಉಪಕಾರವನ್ನು ಸ್ಮರಿಸಿರಿ. 
ನಿಮ್ಮ ಮೇಲೆ ಸೈನ್ಯಗಳು ಏರಿ ಬಂದಾಗ ನಾವು ಅವರ ಮೇಲೆ ಒಂದು ಬಲವಾದ ಬಿರುಗಾಳಿಯನ್ನು 
ಕಳುಹಿಸಿದೆವು ಮತ್ತು ನಿಮಗೆ ಕಾಣಿಸದಂತಹ ಸೈನ್ಯಗಳನ್ನು ರವಾನಿಸಿದೆವು.” ನೀವು ಆಗ ಮಾಡುತ್ತಿದ್ದು 
ದನ್ನೆಲ್ಲ ಅಲ್ಲಾಹ್‌ ನೋಡುತ್ತಿದ್ದನು. ಶತ್ರುಗಳು ಮೇಲಿಂದಲೂ ಕೆಳೆಗಿಂದಲೂ ನಿಮ್ಮ ಮೇಲೆ ಏರಿ 
ಬಂದಾಗ ಭಯದಿಂದ ಕಣ್ಣುಗಳು ನಿಶ್ಚಲಗೊಂಡಾಗ, ಹೃದಯಗಳು ಬಾಯಿಗೆ ಬಂದಾಗ ಮತ್ತು 


ನೀವು ಅಲ್ಲಾಹನ ವಿಷಯದಲ್ಲಿ ತರತರದ ಗುಮಾನಿಗಳನ್ನಿರಿಸಲು ತೊಡಗಿದಾಗ, ಸತ್ಯವಿಶ್ವಾಪಿಗಳು ಚೆನ್ನಾಗಿ 
ಪರೀಕ್ಷಿಸಲ್ಪಟ್ಟರು ಮತ್ತು ತೀವ್ರವಾಗಿ ನಡುಗಿಸಲ್ಪಟ್ಟರು.” 

(12-15) ಕಪಟವಿಶ್ವಾಸಿಗಳೂ ಹೃದಯಗಳಲ್ಲಿ ರೋಗವಿದ್ದವರೂ - ಅಲ್ಲಾಹ್‌ ಮತ್ತು ಅವನ ಪ್ರವಾದಿ 
ನಮ್ಮೊಡನೆ ಮಾಡಿದ್ದ ವಾಗ್ದಾನಗಳೆಲ್ಲಾ ವಂಚನೆಯೇ ವಿನಾ ಇನ್ನೇನೂ ಅಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತಿದ್ದ 
ಸಂದರ್ಭವನ್ನು ಸ್ಮರಿಸಿರಿ. ಅವರಲ್ಲೊಂದು ತಂಡವು, "ಯಸ್ರಿಬ್‌ನವರೇ, ನಿಮಗಿನ್ನು ನಿಲ್ಲುವ ಅವಕಾಶವೇನೂ 


18. ಇಲ್ಲಿಂದ ಮೂರನೆಯ ರುಕೂಲ್‌ನ ಕೊನೆಯ ವರೆಗೆ ಅಹ್‌ರಾಬ್‌ ಮತ್ತು ಬನೂ ಕುರೈರಾಃ ಯುದ್ಧಗಳ 
ಪ್ರಸ್ತಾಪವಿದೆ. ಇವುಗಳನ್ನು ಓದುವಾಗ ಇವೆರಡೂ ಯುದ್ಧಗಳ ವಿವರಗಳು ಗಮನದಲ್ಲಿರಬೇಕು. 

19. ಈ ಬಿರುಗಾಳಿಯು ಶತ್ರು ಸೇನೆಗಳು ಮದೀನಾದ ಮೇಲೆ ದಂಡೆತ್ತಿ ಬಂದೊಡನೆಯೇ ಎದ್ದುದಲ್ಲ. ನಿಜವಾಗಿ 
ಅದು, ಮುತ್ತಿಗೆ ಆರಂಭವಾಗಿ ಸುಮಾರು ಒಂದು ತಿಂಗಳು ಕಳೆದಾಗ ಬಂತು. "ಕಣ್ಣಿಗೆ ಕಾಣಿಸದೆಂತಹ ಸೈನ್ಯಗಳು" ಎಂದರೆ 
ಅಲ್ಲಾಹನ ಸೂಚನೆಯಂತೆ ಮಾನವರ ವ್ಯವಹಾರಗಳಲ್ಲಿ ಸೆಕ್ರಿಯವಾಗಿ ಕಾರ್ಯವೆಸಗುವಂತಪ ಅದೃಶ್ಮ ಶಕ್ತಿಗಳು. ಜನರಿಗೆ 
ಅದರ ಅರಿವೇ ಆಗುವುದಿಲ್ಲ. ಈ ಶಕ್ತಿಗಳು ದೇವಚರರ ಅಧೀನದಲ್ಲಿ ಕಾರ್ಯವೆಸಗುತ್ತವೆ. ಅದುದರಿಂದ 'ಸೈನ್ಯಗಳು' ಎಂದರೆ 
ದೇವಚರರೆಂದೂ ಆಗಬಹುದು. ಇಲ್ಲಿ ದೇವಚರರ ಸೇನೆಗಳನ್ನು ಕಳುಹಿಸಲಾಗಿತ್ತೆಂದು ಸ್ಪಷ್ಟವಾಗಿ ಹೇಳಿಲ್ಲ. 

20. ಇದರ ಒಂದರ್ಥ- ಪ್ರತಿಯೊಂದು ಕಡೆಯಿಂದಲೂ ಏರಿ ಬಂದರೆಂದೂ ಆಗಬಹುದು. ಇನ್ನೊಂದರ್ಥ- ನಜ್ಜ್‌ ಮತ್ತು 
ಖೈಬರ್‌ ಕಡೆಗಳಿಂದ ಏರಿಬಂದವರು ಮೇಲಿನಿಂದ ಬಂದರು. ಮಕ್ಕಾದಿಂದ ಬಂದವರು ಕೆಳಗಿನಿಂದ ಬಂದರೆಂದೂ ಆಗಬಹುದು. 

21. ಇಲ್ಲಿ ಸತ್ಯವಿಶ್ವಾಸಿಗಳೆಂದರೆ ತಮ್ಮನ್ನು ಪ್ರವಾದಿವರ್ಯರ(ಸೆ ಅನುಯಾಯಿಗಳಲ್ಲಿ ಸೇರಿಸಿಕೊಂಡಿದ್ದವರೆಲ್ಲರೂ 
ಆಗಿರುತ್ತಾರೆ. ಅವರಲ್ಲಿ ನೈಜ ಸತ್ಯವಿಶ್ವಾಸಿಗಳೂ ಇದ್ದರು ಕಪಟವಿಶ್ವಾಸಿಗಳೂ ಇದ್ದರು. ಈ ಸೂಕ್ತಗಳಲ್ಲಿ ಅಲ್ಲಾಹನು ಮುಸ್ಲಿಮರ 
ಗುಂಪನ್ನು "ಸಮಗ್ರವಾಗಿ ಪ್ರಸ್ತಾಪಿಸಿದ್ದಾನೆ. ಅನಂತರ ಮೂರು ಪಾರಾಗಳಲ್ಲಿ ಕಪಟವಿಶ್ವಾಸಿಗಳ ನಡವಳಿಕೆಯನ್ನು ವಿಮರ್ಶಿಸ 
ಲಾಗಿದೆ. ಅನಂತರ ಕೊನೆಯ ಎರಡು ಪಾರಾಗಳು ಪ್ರವಾದಿವರ್ಯರ(ಸ) ಮತ್ತು ನಿಷ್ಠಾವಂತ ಸತ್ಯವಿಶ್ವಾಸಿಗಳ ಕುರಿತಾಗಿವೆ. 

22. ಅರ್ಥಾತ್‌- ಸತ್ಮವಿಶ್ವಾಸಿಗಳಿಗೆ ಅಲ್ಲಾಹನ ಸಮರ್ಥನೆ ಮತ್ತು ಸಹಾಯ ಲಭಿಸುವುದು ಮತ್ತು ಅಂತಿಮವಾಗಿ ا‎ 
ವಿಜಯ ದೊರೆಯುವುದೆಂಬ ವಾಗ್ದಾನ. ; 


ಕಾಂಡ-21 


390 ಕುರ್‌ಆನ್‌ ವ್ಯಾಖ್ಯಾನ 


Me ریکتان کرزٹ یغھ اک بزح کی‎  اتلرنات‎ 
AE GS rg 2s Sel yy ಹಃ 2 
من‎ Wb BETS IG EELS GS Sa 


(oT 


NEES SNES اط‎ GE SESS INOS 
سن 7- کا‎ SNS 5 ال‎ 2+70 hf yd Reig) 


ಇಲ್ಲ, ಮರಳಿ ಹೋಗಿರಿ" ಎಂದು ಹೇಳಿದಾಗ ಮತ್ತು ಅವರ ಒಂದು ಕೂಟವು, "ನಮ್ಮ ಮನೆಗಳು 
ಅಪಾಯಕ್ಕೊಳಗಾಗಿವೆ" ಎನ್ನುತ್ತ ತಮ್ಮ ಪ್ರವಾದಿಯಿಂದ ಅನುಮತಿ ಕೇಳತೊಡಗಿದಾಗ,* ಅವು ನಿಜವಾಗಿ 
ಅಪಾಯದಲ್ಲಿರಲಿಲ್ಲ. ವಾಸ್ತವದಲ್ಲಿ ಅವರು (ರಣರಂಗದಿಂದ) ಪರಾರಿಯಾಗಲು ಇಚ್ಛಿಸುತ್ತಿದ್ದರು. ಪಟ್ಟಣದ 
ಸುತ್ತಮುತ್ತಲಿಂದ ಶತ್ರುಗಳು ನುಗ್ಗಿ ಬರುತ್ತಿದ್ದರೆ ಮತ್ತು ಆ ವೇಳೆ ಇವರಿಗೆ ಪಿತೂರಿಯ ಕರೆ ನೀಡಲಾಗುತ್ತಿದ್ದರೆ೫ 
ಇವರು ಅದರಲ್ಲಿ ಬೀಳುತ್ತಿದ್ದರು ಮತ್ತು ಪಿತೂರಿಯಲ್ಲಿ ಪಾಲ್ಗೊಳ್ಳಲು ಇವರಿಗೆ ಸ್ವಲ್ಪವೂ. ಅಳುಕುಂಟಾಗುಕ್ತಿ 
ರಲಿಲ್ಲ. ತಾವು ಬೆನ್ನು ತೋರಿಸಲಿಕ್ಕಿಲ್ಲವೆಂದು ಇದಕ್ಕೆ ಮುಂಚೆ ಇವರು ಅಲ್ಲಾಹನೊಡನೆ ಕರಾರು ಮಾಡಿದ್ದರು 
ಮತ್ತು ಅಲ್ಲಾಹನೊಂದಿಗೆ ಮಾಡಿದ ಕರಾರಿನ ವಿಚಾರಣೆ ನಡೆದೇ ತೀರಲಿಕ್ಕಿತ್ತು.” 
(16-17) ಪೈಗಂಬರರ ಇವರೊಡನೆ ಹೇಳಿರಿ- "ನೀವು ಮರಣ ಅಥವಾ ಹತ್ಯೆಯನ್ನು ಹೆದರಿ 
ಓಡುವುದಿದ್ದರೆ ನಿಮ್ಮ ಈ ಪಲಾಯನವು ನಿಮಗೇನೂ ಫಲಕಾರಿಯಾಗದು. ಆ ಬಳಿಕ ನಿಮಗೆ ಜೀವನದ 


23. ಈ ಮಾತಿಗೆ ಎರಡರ್ಥಗಳಿವೆ. ಬಾಹ್ಕಾರ್ಥವೇನೆಂದರೆ- ಕಂದಕೆದ ಮುಂದೆ ಸತ್ಮನಿಷೇಧಿಗಳಿಗೆದುರು ನಿಲ್ಲುವ 
ಸಂದರ್ಭವೇನೂ ಇಲ್ಲ. ಪಟ್ಟಣದ ಕಡೆಗೆ ಮರಳಿರಿ. ಇನ್ನು ಇದರ ಆಂತರಿಕ ಅರ್ಥ- ಇಸ್ಲಾಮಿನಲ್ಲಿ ನಿಲ್ಲುವ ಸಂದರ್ಭವೇನೂ 
ಇಲ್ಲ, ಇನ್ನು ಅಖಿಲ ಅರಬ್‌ ದೇಶದ ಶತ್ರುತ್ಸವನ್ನು ಗಳಿಸಿ ನಾವು ನಮ್ಮ ಮೇಲೆ ತಂದುಕೊಂಡಿರುವ ಗಂಡಾಂತರದಿಂದ 
ಪಾರಾಗಲಿಕ್ಕಾಗಿ ನಮ್ಮ ಪೂರ್ವಿಕರ ಮತಕ್ಕೆ ಮರಳಬೇಕು ಎಂದಾಗಿದೆ. 

24. ಅರ್ಥಾತ್‌- ಬನೀ ಕುರೈರಾ ಗೋತ್ರದವರೂ ಆಕ್ರಮಣಕಾರರೊಂದಿಗೆ ಸೇರಿದಾಗ ಆ ಕಪಟವಿಶ್ಚಾಸಿಗಳಿಗೆ 
ಪ್ರವಾದಿವರ್ಯರ(ಸು) ಸೈನ್ಯದಿಂದ ಓಡಿಹೋಗಲು ಒಂದು ಒಳ್ಳೆಯ ನೆಪ ಸಿಕ್ಕಿತು. ಈಗ ನಮ್ಮ ಸ್ವಂತ ಮನೆಗಳೇ ಅಪಾಯಕ್ಕೆ 
ತುತ್ತಾಗಿವೆ. ಆದುದರಿಂದ ಅಲ್ಲಿ ಹೋಗಿ ನಮ್ಮ ಮಕ್ಕಳು ಮರಿಗಳ ರಕ್ಸಣೆ ಮಾಡಲು ಅವಕಾಶ ಕೊಡಬೇಕೆಂದು ಹೇಳಿ ಅವರು 
ವಿನಾಯಿತಿ ಕೇಳಲಾರಂಬಿಸಿದರು. 

25. ಅರ್ಥಾತ್‌- ಆ ಅಪಾಯದಿಂದ ಪಾರಾಗುವ ವ್ಯವಸ್ಥೆಯನ್ನು ಪ್ರವಾದಿವರ್ಯರು(ಸು ಮಾಡಿದ್ದರು. ಈ ವ್ಯವಸ್ಥೆಯೂ 
ಆತ್ಮರಕ್ಸಣೆಗಾಗಿ ಮಾಡಿಕೊಂಡಿದ್ದ ಸಮಗ್ರ ಯೋಜನೆಗಳ ಒಂದು ಭಾಗವಾಗಿತ್ತು. ಸೇನಾ ನಾಯಕನ ನೆಲೆಯಲ್ಲಿ ಪ್ರವಾದಿ 
ವರ್ಯರು(ಸ) ಆ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದ್ದರು. ಹೀಗಿರುವಾಗ, ಅವರ ನೆಪಗಳನ್ನು ಸಮರ್ಥಿಸಲು, ಅಂತಹ 
ಆಕಸ್ಮಿಕ ಅಪಾಯವೇನೂ ಮುಂದಾಗಿರಲಿಲ್ಲ. 

26. ಅರ್ಥಾತ್‌- ಗೆಲುವನ್ನು ಪಡೆದ ಸತ್ಯನಿಷೇಧಿಗಳು ನಗರವನ್ನು ಪ್ರವೇಶಿಸಿ ಈ ಕಪಟವಿಶ್ವಾಸಿಗಳಿಗೆ- ಬನ್ನಿರಿ ನಮ್ಮೊಡನೆ 
ಸೇರಿಕೊಂಡು ಮುಸ್ಲಿಮರನ್ನು ಸೆಂಹರಿಸಿರಿ ಎಂದು ಕರೆ ಕೊಡುತ್ತಿದ್ದರು. 

27. ಅರ್ಥಾತ್‌- ಉಹುದ್‌ ಯುದ್ಧದಲ್ಲಿ ಅವರು ದೌರ್ಬಲ್ಕ ತೋರಿದ್ದರು. ಆ ಬಳಿಕ ಆ ಕುರಿತು ಪಶ್ಚಾತ್ತಾಪ 
ಮತ್ತು ನಾಚಿಕೆಯನ್ನು ಪ್ರಕಟಿಸ್ಸಿ ಇನ್ನು ಮುಂದೆ ಸತ್ತ ಪರೀಕ್ಷೆಯ ಸಂದರ್ಭವೆಂದಾದರೂ ಮುಂದಾದರೆ ನಾವು ನಮ್ಮ 
ಈ ಅಪರಾಧಕ್ಕೆ ತಕ್ಕ ಪರಿಹಾರ ಮಾಡುವೆವು ಎಂದು ಅವರು ಮಾತು ಕೊಟ್ಟಿದ್ದರು. ಆದರೆ, ಅಲ್ಲಾಹನನ್ನು ಬರಿಯ 


ಕಾಂಡ-21 


33. ಅಲ್‌ ಅಹ್‌ರಾಬ್‌ 391 


5" 7: ಬಹಿ; ANE] £32 sf) pS 2 پا ےب‎ 
6 IS SALS Vs 5 | ِ سرت‎ pe 
7 2 7 


Bed 5‏ ںی [Os‏ 1 ےت 
SACs spa AL AN‏ سکڈوکٹر A‏ 


ಸುಖವನ್ನು ಅನುಭವಿಸಲು ಅಲ್ಪಕಾಲ ಮಾತ್ರವೇ ಅವಕಾಶ ಸಿಗುವುದು." ಇವರೊಡನೆ ಹೇಳಿರಿ, "ಅಲ್ಲಾಹ್‌ 
ನಿಮಗೆ ಹಾನಿಯುಂಟು ಮಾಡಲಿಚ್ಛಿಸಿದರೆ ನಿಮ್ಮನ್ನು ಅವನಿಂದ ರಕ್ಷಿಸುವವನಾರು? ಅವನು ನಿಮ್ಮ ಮೇಲೆ 
ಕರುಣೆ ತೋರ ಬಯಸಿದರೆ, ಅವನ ಕೃಪೆಯನ್ನು ತಡೆಯುವವನಾರು? ಅಲ್ಲಾಹನಿಗೆದುರು ಇವರು ಯಾವ 
ರಕ್ಷಕ ಮಿತ್ರನನ್ನೂ ಸಹಾಯಕನನ್ನೂ ಪಡೆಯಲಾರರು." 

(18-20) ನಿಮ್ಮಲ್ಲಿ (ಯುದ್ಧ ಕಾರ್ಯದಲ್ಲಿ) ತಡೆಗಳನ್ನು ಉಂಟು ಮಾಡುವವರನ್ನು ಅಲ್ಲಾಹ್‌ 
ಚೆನ್ನಾಗಿ ಬಲ್ಲನು. ಅವರು ತಮ್ಮ ಸಹೋದರರೊಡನೆ, 'ನಮ್ಮ ಕಡೆಗೆ ಬನ್ನಿರಿ' ಎನ್ನುತ್ತಾರೆ. ಅವರು 
ಯುದ್ದದಲ್ಲಿ ಭಾಗವಹಿಸುವುದಿದ್ದರೂ ಬರೇ ನಾಮ ಮಾತ್ರಕ್ಕೆ. ಅವರು ನಿಮಗೆ ಸಹಕಾರ ಕೊಡುವುದರಲ್ಲಿ 


ಮಹಾ ಜಿಪುಣರು.* ಅಪಾಯದ ಸಂದರ್ಭ ಬಂದಾಗ ಅವರು ಸಾಯುವವನಿಗೆ ಮೂರ್ಛೆ ಬರುವಂತೆ 
ಕಣ್ಣು ಗೊಂಬೆಗಳನ್ನು ತಿರುಗಿಸುತ್ತ ನಿಮ್ಮ ಕಡೆಗೆ ನೋಡುತ್ತಾರೆ. ಆದರೆ ಅಪಾಯ ನೀಗಿದ ಬಳಿಕ 
ಅದೇ ಜನರು ಲಾಭಗಳ ದುರಾಸೆಯಿಂದ ಹರಿತವಾದ ನಾಲಗೆಯೊಂದಿಗೆ ನಿಮ್ಮನ್ನು ಸ್ವಾಗತಿಸಲು ಬಂದು 


ಸವಿ ಮಾತುಗಳಿಂದ ಮೋಸಗೊಳಿಸಲು ಸಾಧ್ಯವಿಲ್ಲ. ಯಾರೇ ಆಗಲಿ ಅವನ ಮುಂದೆ ಒಂದು ಕರಾರು ಮಾಡಿಕೊಂಡರೆ, 
ಅದು ಸತ್ಯವೋ, ಸುಳ್ಳೋ ಎಂಬುದನ್ನು ವ್ಯಕ್ತಗೊಳಿಸಲಿಕ್ಕಾಗಿ ಅವನು ಅಂತಹವನ ಮುಂದೆ ಸತ್ವೆಪರೀಕ್ಷೆಯ ಸನ್ನಿವೇಶಗಳನ್ನು 
ಖಂಡಿತ ತಂದೊಡ್ಡುತ್ತಾನೆ. ಅದುದರಿಂದ ಉಹುದ್‌ ಯುದ್ಧದ ಎರಡೇ ವರ್ಷಗಳ ನಂತರ ಅವನು ಅದಕ್ಕಿಂತಲೂ 
ದೊಡ್ಡ ಗಂಡಾಂತರವನ್ನು ಮುಂದೆ ತಂದನು. ತನ್ಮೂಲಕ ಜನರು ಅವನೊಂದಿಗೆ ಮಾಡಿದ ಕರಾರು ಎಷ್ಟರ ಮಟ್ಟಿಗೆ 
ಪ್ರಾಮಾಣಿಕವಾಗಿತ್ತೆಂಬುದನ್ನು ಪರೀಕ್ಸಿಸಿ ಕಂಡುಕೊಂಡನು. 

28. ಅರ್ಥಾತ್‌- ಈ ಪಲಾಯನದಿಂದ ನಿಮ್ಮ ಆಯುಷ್ಯವೇನೂ ಹೆಚ್ಚಾಗಲಾರದು. ಇದರ ಫಲವಾಗಿ ನೀವು ಪ್ರಳಯ 
ಕಾಲದ ವರೆಗೂ ಬದುಕಿ ಭೂಮಿಯ ಸಂಪತ್ತನ್ನು ಗಳಿಸಲಾರಿರಿ. ಓಡಿ ಹೋಗಿ ಬದುಕಿದರೂ ಹೆಚ್ಚೆಂದರೆ ಕೆಲವು ವರ್ಷಗಳ 
ವರೆಗೆ ಮಾತ್ರ. ಭೂಮಿಯಲ್ಲಿ ಸುಖಿಸುವುದಿದ್ದರೂ ನಿಮಗಾಗಿ ವಿಧಿಸಿರುವಷ್ಟು ಸುಖವನ್ನು ಮಾತ್ರ ಅನುಭವಿಸಲು ಸಾಧ್ಯ. 

2. ಅರ್ಥಾತ್‌- ಆ ಪೈಗಂಬರರನ್ನು ಬಿಟ್ಟುಬಿಡಿ ನೀವು ಧರ್ಮವಿಶ್ವಾಸ ಸತ್ಯ ಸಂಧತೆಗಳ ಗುಂಗಿನಲ್ಲೇಕೆ 
ಬಿದ್ದಿರುತ್ತೀರಿ? ನಿಮ್ಮನ್ನು ನೀವೇ ಅಪಾಯಗಳಿಗೆ ತುತ್ತಾಗಿಸಿಕೊಳ್ಳುವುದರ ಬದಲು ನಾವು ಕೈಗೊಂಡಿರುವ ಕ್ಲೇಮಕರ | 
ಧೋರಣೆಯನ್ನು ಅನುಸರಿಸಿರಿ. ۱ 

30. ಅರ್ಥಾತ್‌- ಅವರು ತಮ್ಮ ಪರಿಶ್ರಮ, ಸಮಯ, ಯೋಚನೆ, ಸಂಪತ್ತುಗಳಲ್ಲಿ ಯಾವುದನ್ನೂ ನೈಜ ಸತ್ಯ ವಿಶ್ವಾಸಿಗಳು ' 
ತಮ್ಮ ಸರ್ವಸ್ಪವನ್ನೂ ತೊಡಗಿಸುವ ಈ ಮಾರ್ಗದಲ್ಲಿ ಸ್ವಯಂ ಪ್ರೇರಣೆಯಿಂದ ತೊಡಗಿಸಲು ಸಾಧ್ಯವಿಲ್ಲ. ಹೋರಾಡುವುದು 
ಮತ್ತು ಗಂಡಾಂತರಗಳನ್ನು ಎದುರಿಸುವುದಂತು ದೊಡ್ಡ ವಿಷಯ. ಅವರು ಯಾವ ಕೆಲಸದಲ್ಲೂ. ಬಿಚ್ಚು ಮನಸ್ಸಿನೊಂದಿಗೆ |, 


ಸತ್ಯವಿಶ್ವಾಸಿಗಳಿಗೆ ಸಹಕಾರ ಕೊಡಲು ಸಿದ್ಧರಿಲ್ಲ. ۱ 


ಕಾಂಡ-21 


392 ಕುರ್‌ಆನ್‌ ವ್ಯಾಖ್ಯಾನ 


0 یبا "و انت‎ pi J 4 [Ore 
Re AES SG EMG TIF 
2 FES رر‎ 
CE BENGE ERS ککز اللہ‎ NS MES 


ಬಿಡುತ್ತಾರೆ.*' ಅವರು ಎಷ್ಟು ಮಾತ್ರಕ್ಕೂ ಸತ್ಯವಿಶ್ವಾಸವನ್ನು ಸ್ವೀಕರಿಸಲಿಲ್ಲ. ಆದುದರಿಂದಲೇ ಅಲ್ಲಾಹ್‌ 
ಅವರ ಎಲ್ಲ ಕರ್ಮಗಳನ್ನೂ ನಿರರ್ಥಕಗೊಳಿಸಿ ಬಿಟ್ಟನು. ಹೀಗೆ ಮಾಡುವುದು ಅಲ್ಲಾಹನಿಗೆ ಬಹಳ 
ಸುಲಭ. ಆಕ್ರಮಣಕಾರರು ಇನ್ನೂ ಹೋಗಿಲ್ಲವೆಂದು ಇವರು ಭಾವಿಸುತ್ತಾರೆ ಮತ್ತು ಅವರು ಪುನಃ 
ಆಕ್ರಮಣ ನಡೆಸಿ ಬಿಟ್ಟರೆ, ಆ ಸಂದರ್ಭದಲ್ಲಿ ಮರುಭೂಮಿಯಲ್ಲಿ ಎಲ್ಲಾದರೂ ಹಳ್ಳಿಗರ ನಡುವೆ ಇದ್ದು 
ಕೊಂಡು ಅಲ್ಲಿಂದಲೇ ನಿಮ್ಮ ಸ್ಥಿತಿಗತಿಗಳನ್ನು ' ವಿಚಾರಿಸಿಕೊಂಡು ಇರಬಹುದೆಂದು ಅವರಿಗೆ ಅನಿಸುತ್ತದೆ. 
ಒಂದು ವೇಳೆ ಅವರು ನಿಮ್ಮ ನಡುವಿನಲ್ಲಿದ್ದರೂ ಯುದ್ಧದಲ್ಲಿ ಅತ್ಕಲ್ಪವೇ ಭಾಗವಹಿಸುವರು. 

(21-24) ನಿಶ್ಚಯವಾಗಿಯೂ ಅಲ್ಲಾಹನ ಸಂದೇಶವಾಹಕರಲ್ಲಿ ನಿಮಗಾಗಿ ಒಂದು ಅತ್ಯುತ್ತಮ 


ಮಾದರಿ ಇತ್ತು. (ಇದು) ಅಲ್ಲಾಹ್‌ ಹಾಗೂ ಅಂತಿಮ ದಿನವನ್ನು ನಿರೀಕ್ಸಿಸುವವನಿಗೆ ಮತ್ತು ಅಲ್ಲಾ )್ಲಹನನ್ನು 


31. ಅರ್ಥಕೋಶದ, ಪ್ರಕಾರ ಈ ಸೂಕ್ತಕ್ಕೆ ಎರಡು ಅರ್ಥಗಳಿವೆ- 1 ನೀವು ಯುದ್ಧದಲ್ಲಿ ' ಜಯಶೀಲರಾಗಿ 
ಮರಳಿದಾಗ ಅವರು ಬಹಳ ಆದರದಿಂದ ನಿಮ್ಮನ್ನು ಸ್ವಾಗತಿಸುತ್ತಾರೆ. ನಾವೂ ಮಹಾ ವಿಶ್ವಾಸಿಗಳು. ಈ ಕಾರ್ಯವನ್ನು 
ಯಶಸ್ವಿಗೊಳಿಸುವುದರಲ್ಲಿ ನಮ್ಮದೂ ಪಾಲಿದೆ. ಆದುದರಿಂದ ನಾವೂ ಸಮರಾರ್ಜಿತ ಸೊತ್ತಿಗೆ ಹಕ್ಕುದಾರರು ಎಂಬಿತ್ಕಾದಿ 
ಮಾತುಗಳ ಮೂಲಕ ಅವರು ತಮ್ಮ ಹಕ್ಕು ಸ್ಥಾಪನೆ ಮಾಡಲು ಯತ್ನಿಸುತ್ತಾರೆ. 2) ಜಯ ಲಭಿಸಿದರೆ ಸಮರಾರ್ಜಿತ 
ಸೊತ್ತನ್ನು ವಿತರಣೆ ಮಾಡುವಾಗ ಇವರು ತಮ್ಮ ವಾಕ್ಸಾಮರ್ಥ್ಯವನ್ನು ತೋರಿಸುತ್ತ, ನಾವೂ ಕಷ್ಟಪಟ್ಟಿದ್ದೇವೆ. ಎಲ್ಲ; ವನ್ನೂ 
ನೀವೇ ದೋಚಿ ಕೊಂಡೊಯ್ಯುವಂತಿಲ್ಲ. ನಮ್ಮ ಪಾಲೂ ಬರಲಿ ಎನ್ನುತ್ತಾರೆ. ಮ 

32. ಅರ್ಥಾತ್‌- ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ಅವರು ತೋರಿಕೆಗೆ ಏನಾದರೂ ಸತ್ಯರ್ಮಗಳನ್ನೆಸಗಿದ್ದರೂ ಅವೆಲ್ಲವನ್ನೂ 
ಅಲ್ಲಾಹನು ಅಸಿಂಧುಗೊಳಿಸಿಬಿಡುವನು ಮತ್ತು ಅವುಗಳಿಗೆ ಯಾವ ಪ್ರಶಿಫಲವನ್ನೂ ಕೊಡಲಾರನು. ಏಕೆಂದರೆ ಅಲ್ಲಾಹನ ಬಳಿ 
ತೀರ್ಮಾನವು ಬಾಹ್ಮರೂಪದ ಮೇಲೆ ಆಗುವುದಲ್ಲ. ಆ ಬಾಹರೂಪದ ತಳದಲ್ಲಿ ಸತ್ಯವಿಶ್ವಾಸ ಮತ್ತು ನಿಷ್ಠೆ- ಇದೆಯೋ ಎಂದು 
ನೋಡಿ ತೀರ್ಮಾನವಾಗುತ್ತದೆ. ಇವುಗಳು ಸ್ವಲ್ಪವೂ ಇಲ್ಲದೇ ಹೋದರೆ, ತೋರಿಕೆಯ ಕರ್ಮಗಳು ಅರ್ಥಹೀನವಾಗಿರುತ್ತವೆ. 
ಮಾನವನ ನಿಷ್ಮೆಗಳು ಯಾವ ಕಡೆಗಿದೆಯೋ ಅದನ್ನು ಹೊಂದಿಕೊಂಡು ತೀರ್ಮಾನವಾಗುತ್ತದೆ. ಅಲ್ಲಾಹ್‌ ಮತ್ತು ಅವನ ಧರ್ಮದ 
ಬಗ್ಗೆ ನಿಷ್ಠೆ ಇಲ್ಲದಿರುವಲ್ಲಿ ವಿಶ್ವಾಸದ ಕರಾರು, ಆರಾಧನೆ ಮತ್ತಿತರ ಸತ್ಯರ್ಮಗಳೆಗೆ' ಏನೂ ಬೆಲೆಯಿಲ್ಲ. 

33. ಅರ್ಥಾತ್‌- ಅವರ ಕರ್ಮಗಳು ಭಾರವನ್ನೂ ಬೆಲೆಯನ್ನೂ ಕಳೆದುಕೊಂಡಿರುವುದರಿಂದ ಅವುಗಳನ್ನು ಅಳಿಸುವುದು 
ಅಲ್ಲಾಹನಿಗೇನೂ ತ್ರಾಸದಾಯಕವಲ್ಲ. ಅವನನ್ನು ತಡೆಯುವಂತಹ ಶಕ್ತಿಯೂ ಇವರಲ್ಲಿಲ್ಲ. 

34. ಇದನ್ನು "ಅತ್ಕುತ್ತಮ ಮಾದರಿಯಾಗಿದೆ" ಎಂದೂ ಅನುವಾದಿಸಬಹುದು. ಪ್ರವಾದಿವರ್ಯರ(ಸು) ನಡವಳಿಕೆಯನ್ನು 
ಇಲ್ಲಿ ಮಾದರಿಯಾಗಿ ತೋರಿಸಿರುವುದರ ಉದ್ದೇಶ- ಅಹ್‌ರಾಬ್‌ ಯುದ್ದದ ವೇಳೆ ಸ್ವಾರ್ಥ ಹಿತಾಸಕ್ತಿಗಳ ಚಿಂತನೆಗೊಳಪಟ್ಟು 
ವರ್ತಿಸಿದವರಿಗೆ “ಪಾಠ ಕಲಿಸುವುದಾಗಿತ್ತು. ಅವರೊಡನೆ- ನೀವು و‎ ೈವಿಶ್ವಾಸಿಗಳೆಂದೂ ರಸೂಲರ ಅನುಯಾಯಿಗಳೆಂದೂ 
ಸಾರಿದವರಾಗಿದ್ದಿರಿ ಯಾವ ರಸೂಲರ ಅನುಯಾಯಿಗಳಲ್ಲಿ ನೀವು ಸೇರಿದ್ದಿರೀ ಅವರ ವರ್ತನೆ ಈ ಸಂದರ್ಭದಲ್ಲಿ 


ಕಾಂಡ-21 


33. ಅಲ್‌ ಅಹ್‌ರಾಬ್‌ 393 


455s fh 27 SMEG LA FE 


RS UTA LBL Oe A SES EY 
ಬಹಳವಾಗಿ ಸ್ಮರಿಸುವವನಿಗೆ3 ನಿಜವಾದ ಸತ ہیی‎ ಆಕ್ರಮಣಕಾರಿ ಸೇನೆಗಳನ್ನು ಕಂಡಾಗ, "ಅಲ್ಲಾಹ್‌ 
ಮತ್ತು ಪೈಗಂಬರರು ನಮಗೆ ವಾಗ್ದಾನ ಮಾಡಿದ್ದುದು ಇದನ್ನೇ. ಅಲ್ಲಾಹ್‌ ಮತ್ತು ಅವನ ಸಂದೇಶ 
ವಾಹಕರ ಮಾತು ನಿಜವಾಗಿತ್ತು" ಎಂದು ಉದ್ದರಿಸಿದರು. ಈ ಘಟನೆಯು ಅವರ ವಿಶ್ವಾಸವನ್ನೂ ಅವರ 
ಸಮರ್ಪಣಾಭಾವವನ್ನೂ ಇನ್ನಷ್ಟು ವರ್ಧಿಸಿಬಿಟ್ಟಿತು.* ಅಲ್ಲಾಹನೊಡನೆ ಮಾಡಿದ ಕರಾರನ್ನು ನಿಜವೆಂದು 


ಹೇಗಿತ್ತೆಂಬುದನ್ನು ನೋಡಬೇಕಾದುದು ನಿಮ್ಮ ಕರ್ತವ್ಯವಾಗಿತ್ತು. ಪ್ರವಾದಿವರ್ಯರು(ಸು ಯಾವ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕಾಗಿ 
ಬೇರೆಯವರಿಗೆ ಹೇಳುತ್ತಿದ್ದರೋ ಅದನ್ನು ಸಹಿಸುವುದರಲ್ಲಿ ಎಲ್ಲರೊಂದಿಗೆ ತಾವೊ- ಸಹಭಾಗಿಯಾಗಿದ್ದೆರು. ಮಾತ್ರವಲ್ಲ 
ಬೇರೆಯವರಿಗಿಂತ ಹೆಚ್ಚೇ ಪಾಲ್ಗೊಂಡರು. ಇದು ಸಂದರ್ಭಕ್ಕನುಸಾರವಾಗಿ ಈ ಸೂಕ್ತದ ಅರ್ಥ. 'ಆದರೆ ಇದರ ಪದಗಳು 
ಸಾರ್ವತ್ರಿಕವಾಗಿದ್ದು ಇದನ್ನು ಇಷ್ಟಕ್ಕೇ ಪರಿಮಿತಗೊಳಿಸಲಾಗದು. ಈ ದೃಷ್ಟಿಯಲ್ಲಿ ಮಾತ್ರ ರಸೂಲರ ಜೀವನವು ಮುಸ್ಲಿಮರಿಗೆ 
ಮಾದರಿಯೆಂದು ಅಲ್ಲಾಹ್‌ ಹೇಳಿರುವುದಿಲ್ಲ. ಸರ್ವ ರೀತಿಗಳಿಂದಲೂ ಅದನ್ನು ಮಾದರಿಯೆಂದಿದ್ದಾನೆ. ಆದುದರಿಂದ ಈ ಸೂಕ್ತ 
ಪ್ರಕಾರ ಮುಸ್ಲಿಮರು ಪ್ರತಿಯೊಂದು' ವಿಷಯದಲ್ಲೂ. ಪ್ರವಾದಿವರ್ಯರ(ಸು ಜೀವನವನ್ನು ತಮಗೆ ಮಾದರಿ ಜೀವನವೆಂದು 
ತಿಳಿದುಕೊಳ್ಳಬೇಕು ಮತ್ತು ಅದರಂತೆ ತಮ್ಮ ಶೀಲ ಚಾರಿತ್ರ್ಯಗಳನ್ನು ರೂಪಿಸಿಕೊಳ್ಳಬೇಕು. h 

35. ಅರ್ಥಾತ್‌- ಅಲ್ಲಾಹನನ್ನು" ಮರೆತವನಿಗೆ ಈ ಜೀವನವು ಮಾದರಿಯಲ್ಲ. ಅಲ್ಲಾಹನನ್ನು ಅತಿ ಹೆಚ್ಚಾಗಿ ಸ್ಮರಿಸುತ್ತಿರು 
ವವನಿಗೆ ಇದು ನಿಜಕ್ಕೂ ಮಾದರಿಯಾಗಿದೆ. ಅದೇ ರೀತಿಯಲ್ಲಿ ಅಲ್ಲಾಹನ ಮೇಲೆ ಯಾವ ಆಸೆಯನ್ನೂ ಇರಿಸದ ಹಾಗೂ ಪರಲೋಕ 
ಜೀವನ ಬರಲಿರುವ ನಿರೀಕ್ಷೆಯನ್ನೇ ಇರಿಸದಂತಹವನಿಗೂ ಇದು ಮಾದರಿಯಲ್ಲ. ಆದರೆ, ಅಲ್ಲಾಹನ ಅನುಗ್ರಹ ಮತ್ತು ಅವನ 
ಕೊಡುಗೆಗಳನ್ನು ಆಶಿಸುವ ಹಾಗೂ ನಾಳೆ ಪರಲೋಕವೆಂಬುದಿದೆಯೆಂಬ ಭಾವನೆಯನ್ನಿರಿಸುವವನಿಗೆ ಇದು. ನಿಜಕ್ಕೂ 
ಮಾದರಿಯಾಗಿರುತ್ತದೆ. 

36. ಪ್ರವಾದಿವರ್ಯರ(ಸ) ಮಾದರಿಯ ಕಡೆಗೆ ಗಮನ ಸೆಳೆದ ಬಳಿಕ ಸತ್ಯವಿಶ್ವಾಸದ ಸುಳ್ಳು ಘೋಷಣೆ ಮಾಡುವವರ 
ಮತ್ತು ನಿಷ್ಠಾಪೂರ್ವಕವಾಗಿ ರಸೂಲರನ್ನು ಅನುಸರಿಸುವವರ ನಡತೆಗಳ ನಡುವಣ ವ್ಯತ್ಕಾಸವನ್ನು ಸ್ಪಷ್ಟವಾಗಿ ತೋರಿಸಿಕೊಡುವ 
ಸಲುವಾಗಿ ಸಹಾಬಿಗಳ(ರ) ವರ್ತನೆಯನ್ನು " ಮಾದರಿಯಾಗಿ ತೋರಿಸುತ್ತಿದ್ದಾನೆ. 

37. ಕಪಟವಿಶ್ವಾಸಿಗಳೂ ಹೃದಯಗಳಲ್ಲಿ ರೋಗವಿದ್ದವರೂ ಹತ್ತು ಹನ್ನೆರಡು ಸಾವಿರ ಸೈನಿಕರಿರುವ ಸೇನೆಯು 
ಮುಂದಿನಿಂದಲೂ ಬನೀ ಕುರೈರಾ ಗೋತ್ರದವರು ಹಿಂದಿನಿಂದಲೂ ಧಾಳಿ ಮಾಡುವುದನ್ನು ಕಂಡು, "ಅಲ್ಲಾಹ್‌ ಮತ್ತು 
ರಸೂಲರು ನಮ್ಮೊಡನೆ ಮಾಡಿದ್ದ ವಾಗ್ದಾನಗಳೆಲ್ಲ ಸುಳ್ಳು ಮತ್ತು ವಂಚನೆಯಾಯಿತು" ಎಂದು ಕೊಗತೊಡಗಿದರೆಂದು 
12ನೆಯ ಸೂಕ್ತದಲ್ಲಿ ಹೇಳಲಾಗಿತ್ತು. ಈಗ ಹೇಳಲಾಗುತ್ತಿರುವುದೇನೆಂದರೆ- ಅಲ್ಲಾಹ್‌ ಮತ್ತು ರಸೂಲರ ವಾಗ್ದಾನಗಳೆ 
ಒಂದು ಅರ್ಥವು ಸತ್ಯವಿಶ್ವಾಸದ ಸುಳ್ಳು ಘೋಷಣೆ ಮಾಡಿದವರು ತಿಳಿದುಕೊಂಡ ಅರ್ಥವಾಗಿತ್ತು. ಅದರ ಇನ್ನೊಂದು 
ಅರ್ಥವು ನಿಷ್ಠಾವಂತ ಸತ್ಯವಿಶ್ವಾಸಿಗಳು ತಿಳಿದುಕೊಂಡ ಅರ್ಥವಾಗಿತ್ತು. ಅಪಾಯಗಳು ಒಂದರ ನಂತರ ಒಂದರಂತೆ 
ಉಕ್ಕೇರಿ ಬರುತ್ತಿರುವಾಗ ಅವರಿಗೂ ಅಲ್ಲಾಹನ و لہ‎ ನೆನಪಾಯಿತು. ಆದರೆ ಅವರಿಗೆ ನೆನಪಾದುದು, ಸತ್ಯವಿಶ್ವಾಸ 
ಸ್ವೀಕಾರ ಮಾಡಿದ ಮರುಕ್ಷಣದಲ್ಲೇ ಒಂದು ಬೆರಳನ್ನು ಅಲುಗಾಡಿಸದೆ ನೀವು ಭೂಮಿಯ ಪ್ರಭುಗಳಾಗುವಿರಿ ದೇವಚರರು 
ಬಂದು ನಿಮಗೆ ಕಿರೀಟಧಾರಣೆ ಮಾಡಿಸುವರು ಎಂಬ ಅರ್ಥದ ವಾಗ್ದಾನವಲ್ಲ. ಬದಲಾಗಿ ಅವರಿಗೆ ನೆನಪಾದುದು- 
ನೀವು ಅತ್ಯಂತ್ಸ ಕಠಿಣ ಪರೀಕ್ಷಾ ಘಟ್ಟಗಳನ್ನು ದಾಟಿಹೋಗಬೇಕಾದೀತು. ಕಷ್ಟ ಕಾರ್ಪಣ್ಯ ಗಳ ಪರ್ವತವೇ ನಿಮ್ಮ ಮೇಲೆ 
ಬೀಳುವುದು. ದೊಡ್ಡದೊಡ್ಡ ಬಲಿದಾನಗಳನ್ನು; ಕೊಡಬೇಕಾದೀತು. ಇವೆಲ್ಲ ಮುಗಿದ ಬಳಿಕ ನಿಮ್ಮ ಮೇಲೆ ಅಲ್ಲಾಹನ 
ಅನುಗ್ರಹ ಆಗುವುದು. ನಿಮಗೆ ಇಹಪರಗಳ ಯಶಸ್ಸುಗಳು ನೀಡಲ್ಪಡುವುವು- ಎಂಬ ವಾಗ್ದಾನ. ಈ ವಾಗ್ದಾನ ಅಲ್ಲಾಹನು 
ತನ್ನ ಸತ್ಯವಿಶ್ವಾಸೀ ದಾಸರಿಗೆ ಕೊಟ್ಟಿರುತ್ತಾನೆ. (ನೋಡಿರಿ: ಅಲ್‌ ಬಕರ- 214, ಅಲ್‌ ಅಂಕಬೂತ್‌: 2-3) 

38. ಅರ್ಥಾತ್‌- ಆ ಗಂಡಾಂತರಗಳ ಪ್ರವಾಹವನ್ನು ಕಂಡಾಗ ಅವರ ಈಮಾನ್‌ ಅಲುಗಾಡುವ ಬದಲು ಇನ್ನಷ್ಟು 
ಗಟ್ಟಿಯಾಯಿತು. ಅಲ್ಲಾಹನ ಅನುಸರಣೆಯಿಂದ ಓಡಿಹೋಗುವ ಬದಲು, ಅವರು ಇನ್ನಷ್ಟು ಭರವಸೆ ಮತ್ತು ಪ್ರಶಾಂತಿಯೊಂದಿಗೆ 


ಕಾಂಡ-21 


394 ಕುರ್‌ಆನ್‌ ವ್ಯಾಖ್ಯಾನ 


تن تڑی 4S‏ یجن تَا ما لوا GTS‏ 4 
کو سڑہ سے 


MIE LST ان‎ LS بصت تو‎ ub 
BRE IES si CE ال الزئ‎ Sh VBE GE 


ಸಾಧಿಸಿ ತೋರಿಸಿದವರು ಸತ್ಯವಿಶ್ವಾಸ ಸ್ಟೀಕಾರ ಮಾಡಿದವರಲ್ಲಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪ್ರತಿಜ್ಞೆಯನ್ನು 
ಪೂರ್ಣಗೊಳಿಸಿದರು. ಇನ್ನು ಕೆಲವರು ಸಮಯ ಕಾಯುತ್ತಿದ್ದಾರೆ.* ಅವರು ತಮ್ಮ ನಿಲುಮೆಯಲ್ಲಿ ಏನೂ 
ಬದಲಾವಣೆ ಮಾಡಲಿಲ್ಲ. ಅಲ್ಲಾಹ್‌ ಸತ್ಕಸಂಧರಿಗೆ ಅವರ ಸತ್ಯಸಂಧತೆಯ ಸತ್ಸಲ ನೀಡುವಂತಾಗಲಿಕ್ಕೂ 
ತಾನಿಚ್ಛಿಸಿದರೆ ಕಪಟ ವಿಶ್ವಾಸಿಗಳನ್ನು ಶಿಕ್ಷಿಸಲಿಕ್ಕೂ ಅಥನಾ ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಲಿಕ್ಕೂ 
(ಹೀಗೆಲ್ಲ ಆಯಿತು). ನಿಶ್ಚೆಯವಾಗಿಯೂ ಅಲ್ಲಾಹ್‌ ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ತಮ್ಮ ಸರ್ವಸ್ಥವನ್ನೂ ಅಲ್ಲಾಹನಿಗೆ ಅರ್ಪಿಸಲು ಸಿದ್ಧರಾದರು. ಈಮಾನ್‌ ಮತ್ತು ಸಮರ್ಷಣಾಭಾವವು ವಸ್ತುತಃ ಒಂದು 
'ಮಾನಸಿಕೆ ಸ್ಥಿತಿಯಾಗಿದ್ದು ಅದು ಧರ್ಮದ ಪ್ರತಿಯೊಂದು ಆಜ್ಞೆ ಮತ್ತು ಬೇಡಿಕೆಯ ಸಂದರ್ಭದಲ್ಲೂ ಪರೀಕ್ಷೆಗೊಳಗಾಗುತ್ತಿ 
ರುತ್ತದೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿದಿರಬೇಕು. ಈ ಲೋಕದ ಜೀವನದಲ್ಲಿ ಧರ್ಮವು ಏನನ್ನಾದರೂ ಆದೇಶಿಸುವ 
ಅಥವಾ ಯಾವುದನ್ನಾದರೂ ತಡೆಯುವಂತಹ ಸಂದರ್ಭಗಳು ಅಥವಾ ಸ್ವಂತ ಶರೀರ, ಸಂಪತ್ತು, ಸಮಯ, ಪರಿಶ್ರಮ, 
ಚಿತ್ತಾಕಾಂಕ್ಸೆಗಳ ತ್ಯಾಗವನ್ನು ಆಪೇಕ್ಸಿಸುವಂತಹ ಸಂದರ್ಭಗಳು ಹೆಜ್ಜೆ ಹೆಜ್ಜೆಗೂ ಮನುಷ್ಕ್ಠನ ಮುಂದೆ ಬರುತ್ತವೆ. ಇಂತಹ 
ಸಂದರ್ಭಗಳಲ್ಲಿ ಅನುಸರಣೆಯಿಂದ ವಿಮುಖನಾಗುವವನ ಈಮಾನ್‌ ಮತ್ತು ಸಮರ್ಪಣಾ ಭಾವದಲ್ಲಿ ಕಡಿತವುಂಟಾಗುತ್ತದೆ. 
ಆಜ್ಞೆಯ ಮುಂದೆ ಶಿರಬಾಗುವವನ ಈಮಾನ್‌ ಮತ್ತು ಸಮರ್ಪಣಾಭಾವದಲ್ಲಿ ವೃದ್ಧಿಯುಂಟಾಗುತ್ತದೆ. ಆರಂಭದಲ್ಲಿ 
ಮನುಷ್ಯನು ಕೇವಲ ಕಲಿಮಾ (ಪವಿತ್ರ ವಚನ) ಪಠಿಸಿ ಇಸ್ಲಾಮನ್ನು ಸ್ವೀಕರಿಸುವುದರಿಂದ ಮೂಮಿನ್‌ ಮತ್ತು ಮುಸ್ಲಿಮನಾಗುವ 
ನಾದರೂ ಇದೇನೂ ಒಂದೇ ಸ್ಥಿತಿಯಲ್ಲಿರತಕ್ಕಂತಹ ನಿಶ್ಚಲ ಮತ್ತು ಜಡ ವಸ್ತುವಲ್ಲ. ಇದರಲ್ಲಿ ಅವನತಿ ಮತ್ತು ಪ್ರಗತಿ 
ಇವೆರಡೂ ಸಾಧ್ಯವಿದೆ. ನಿಷ್ಠೆ ಮತ್ತು ಅನುಸರಣೆಯಲ್ಲಿ ಕೊರತೆಯು ಅದರ ಅವನಶಿಗೆ ಕಾರಣವಾಗುತ್ತದೆ. ಹೀಗೆ 
ಮುಂದುವರಿಯುತ್ತಾ ಹೋದರೆ ಒಬ್ಬನು ಹಿಂದೆ ಸರಿಯುತ್ತ ಈಮಾನಿನ ಆತ್ಯಂತ ಕೊನೆಯ ಮೇರೆಗೆ ತಲಪಿ ಬಿಡುತ್ತಾನೆ. 
ಅಲ್ಲಿಂದ ಇನ್ನು ಒಂದು ಕೂದಲೆಳೆಯಷ್ಟಾದರೂ ಮತ್ತೆ ಕೆಳಸರಿದರೆ ಅವನು ಮೂಮಿನನಾಗಿರುವ ಬದಲಿಗೆ ಮುನಾಫಿಕನಾಗಿ 
ಬಿಡುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ನಿಷ್ಠೆಯು ಎಷ್ಟು ಹೆಚ್ಚುವುದೋ ಅನುಸರಣೆಯು ಎಷ್ಟು ಪರಿಪೂರ್ಣವಾಗುವುದೋ ಸತ್ಯ 
ಧರ್ಮೋತ್ಥಾನದ ಕಳಕಳಿ ಎಷ್ಟು ವೃದ್ಧಿಸುವುದೋ ಈಮಾನ್‌ ಸಹ ಅದೇ ಪ್ರಮಾಣದಲ್ಲಿ ವೃದ್ಧಿಸುತ್ತಲೇ ಹೋಗುತ್ತದೆ. 
ಕೊನೆಗೆ ಮನುಷ್ಯನು ಸಿದ್ದೀಕಿಯತ್‌ (ಪರಮ ಸತ್ಯಸಂಧತೆ)ನ ಸ್ಥಾನವನ್ನೂ ತಲಪಿಬಿಡುತ್ತಾನೆ. ಆದರೆ ಈ ಏರಿಳಿತಗಳು ನೈತಿಕ 
ಮಟ್ಟಗಳಲ್ಲಿದ್ದು ಅದರ ಲೆಕ್ಕಾಚಾರವನ್ನು ಅಲ್ಲಾಹನ ಹೊರತು ಬೇರಾರಿಂದಲೂ ಇಡಲು ಸಾಧ್ಯವಿಲ್ಲ. ದಾಸರ ದೃಷ್ಟಿಯಲ್ಲಿ 
ಪ್ರತಿಯೊಬ್ಬನು ಇಸ್ಲಾಮಿನೊಳಗೆ ಪ್ರವೇಶಿಸುವಾಗ ಮಾಡಿಕೊಂಡ ಕರಾರು ಮಾತ್ರ ಈಮಾನ್‌ ಆಗಿರುತ್ತದೆ. ಅದರಲ್ಲಿ ಅವನು 
ಸ್ಥಿರವಾಗಿರುವ ವರೆಗೂ ಅವನು ಮುಸ್ಲಿಮನೆನಿಸುವನು. ಒಬ್ಬನ ವಿಷಯದಲ್ಲಿ ಅವನು ಅರ್ಧ ಮುಸ್ಲಿಮ್‌ ಯಾ ಕಾಲು 
ಮುಸ್ಲಿಮ್‌ ಅಥವಾ ಇವನು ದ್ವಿಗುಣ ಮುಸ್ಲಿಮ್‌ ತ್ರಿಗುಣ ಮುಸ್ಲಿಮನೆನ್ನಲು ಸಾಧ್ಯವಿಲ್ಲ. ಇದೇ ರೀತಿಯಲ್ಲಿ ಕಾನೂನಿನ 
ಪ್ರಕಾರ ಎಲ್ಲ ಮುಸ್ಲಿಮ್‌ ಹಕ್ಕುಗಳೂ ಸಮಾನವಾಗಿರುತ್ತವೆ. ಒಬ್ಬನನ್ನು ಹೆಚ್ಚಿನ ಮೂಮಿನನೆಂದು ಹೇಳಿ ಅವನಿಗೆ ಹೆಚ್ಚಿನ 
ಹಕ್ಕು ಕೊಡಬೇಕೆಂದೂ ಇನ್ನೊಬ್ಬನಿಗೆ ಕಡಿಮೆ ಮೂಮಿನನೆಂದು ಹೇಳಿ ಅವನಿಗೆ ಕಡಿಮೆ ಹಕ್ಕೆಂದೂ ತೀರ್ಮಾನಿಸಲಾಗದು. ಈ 
ದೃಷ್ಟಿಯಿಂದ ಈಮಾನಿನ ವೃದ್ಧಿಕ್ಷಯಗಳ ಪ್ರಶ್ನೆಯೇ ಉಂಟಾಗುವುದಿಲ್ಲ. ಇದೇ ಅರ್ಥದಲ್ಲಿ ಇಮಾಮ್‌ ಅಬೂ ಹನೀಫಾರು(ರ) 
"ಈಮಾನ್‌ ವೃದ್ಧಿಕ್ಷೆಯಗೊಳ್ಳುವುದಿಲ್ಲ" ಎಂದಿರುತ್ತಾರೆ. 

39. ಅರ್ಥಾತ್‌- ಕೆಲವರು ದೇವ ಮಾರ್ಗದಲ್ಲಿ ಪ್ರಾಣವನ್ನು ಅರ್ಪಿಸಿಬಿಟ್ಟಿದ್ದಾರೆ. ಇನ್ನು ಕೆಲವರು ಸಮಯ ಬಂದರೆ 
ಈ ಧರ್ಮಕ್ಕಾಗಿ ತಮ್ಮ ರಕ್ತದ ಕಾಣಿಕೆಯನ್ನು ಅರ್ಪಿಸಲು ಸಿದ್ಧರಾಗಿದ್ದಾರೆ. 


ಕಾಂಡ-21 


33. ಅಲ್‌ ಅಹ್‌ರುಾಬ್‌ 395 


BE QM FSS کیا‎ SPN A 
ಕ ರ SS SEC من‎ SiS 
ILA NAS A LAS قرَیْقا ہے اورک‎ ES 
OLLI EAN ناد اکا‎ 12 5 FACES GIS 
br ds SAAS G5 MSN SIE 
iS EN الک‎ ۶ ISS MO EE jek 


(25-27) ಅಲ್ಲಾಹನು ಸತ್ಮನಿಷೇಧಕರ ಮುಖ ತಿರುಗಿಸಿ ಬಿಟ್ಟನು. ಅವರು ಏನೂ ಪ್ರಯೋಜನ 
ಪಡೆಯದೆ ತಮ್ಮ ಹೃದಯ ಬೇಗುದಿಯೊಂದಿಗೆ ಹಾಗೆಯೇ ಮರಳಿ ಹೋದರು. ಸತ್ಯವಿಶ್ವಾಸಿಗಳ 
ಕಡೆಯಿಂದ ಯುದ್ದ ಮಾಡಲು ಅಲ್ಲಾಹನೇ ಸಾಕಾದನು. ಅಲ್ಲಾಹ್‌ ಪ್ರಬಲನೂ ಅಜೇಯನೂ ಆಗಿರುತ್ತಾನೆ. 
ಗ್ರಂಥದವರಲ್ಲಿ ಈ ಆಕ್ರಮಣಕಾರರಿಗೆ ನೆರವಾದವರನ್ನು* ಅಲ್ಲಾಹ್‌ ಅವರ ಕೋಟೆಗಳಿಂದ ಇಳಿಸಿ 
ತಂದನು ಮತ್ತು ಅವರ ಹೃದಯಗಳಲ್ಲಿ ಎಂತಹ ಭೀತಿಯನ್ನಿರಿಸಿಬಿಟ್ಟನೆಂದರೆ, ಅವರ ಒಂದು ಗುಂಪನ್ನು 


ನೀವು ವಧಿಸುತ್ತಿರುವಿರಿ ಮತ್ತು ಇನ್ನೊಂದು ಗುಂಪನ್ನು ಸೆರೆ ಹಿಡಿಯುತ್ತಿರುವಿರಿ. ಅವನು ನಿಮ್ಮನ್ನು 
ಅವರ ಭೂಮಿಯ, ಅವರ ಮನೆಗಳ ಮತ್ತು ಅವರ ಸಂಪತ್ತಿನ ಉತ್ತರಾಧಿಕಾರಿಗಳಾಗಿ ಮಾಡಿ ಬಿಟ್ಟನು. 
ನೀವೆಂದೂ ಕಾಲಿಟ್ಟಿರದ ಪ್ರದೇಶವನ್ನು ಅವನು ನಿಮಗೆ ಕೊಟ್ಟನು. ಅಲ್ಲಾಹನು ಸಕಲ ವಿಷಯಗಳ 
ಸಾಮರ್ಥ್ಯವುಳ್ಳವನು. 

(28-29) ಪೈಗಂಬರರೇ್‌' ನಿಮ್ಮ ಪತ್ನಿಯರೊಡನೆ ಹೇಳಿರಿ- "ನೀವು ಈ ಲೋಕ ಮತ್ತು ಇದರ 
ವೈಭವಗಳನ್ನು ಇಚ್ಛಿಸುತ್ತೀರಾದರೆ, ಬನ್ನಿರಿ. ನಾನು ನಿಮಗೇನಾದರೂ ಕೊಡಿಸಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ 
ಬೀಳ್ಕೊಡುತ್ತೇನೆ ಮತ್ತು ನೀವು ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಪರಲೋಕದ ಬೀಡನ್ನು 


40. ಅರ್ಥಾತ್‌- ಬನೀ ಕುರೈರುೂ ಗೋತ್ರದ ಯಹೊದಿಯರು. 

41. ಇಲ್ಲಿಂದ 35ರ ವರೆಗಿನ ಸೂಕ್ತಗಳು ಅಹ್‌ರುಾಬ್‌ ಮತ್ತು ಬನೀ ಕುರೈರಾ ಯುದ್ಧಗಳ ಸಮೊಪ 'ಕಾಲದಲ್ಲಿ 
ಅವತೀರ್ಣಗೊಂಡಿದ್ದುವು. ಸಹೀ ಮುಸ್ಲಿಮ್‌ನಲ್ಲಿ ಆ ಕಾಲದ ಘಟನೆಯನ್ನು ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾರು(ರು ಹೀಗೆ 
ವಿವರಿಸುತ್ತಾರೆ. ಒಂದು ದಿನ ಹ. ಅಬೂಬಕರ್‌(ರ) ಮತ್ತು ಉಮರ್‌(ರ) ಪ್ರವಾದಿವರ್ಯರ(ಸ) ಬಳಿಗೆ ಹೋದರು. ಪ್ರವಾದಿ 
ವರ್ಯರ(ಸ) ಪತ್ನಿಯರು ಅವರ ಸುತ್ತಲೂ ಕುಳಿತಿರುವುದನ್ನು ಕಂಡರು. ಪ್ರವಾದಿವರ್ಯರು(ಸ) ಮೌನವಾಗಿದ್ದರು. ಅವರು 
ಹ.ಉಮರ್‌ರೊಡನೆ(ರು- “ಇವರು ನನ್ನ ಸುತ್ತಲೂ ಕುಳಿತಿರುವುದನ್ನು ನೀವು ಕಾಣುತ್ತೀರಿ. ಇವರು ನನ್ನಿಂದ ಖರ್ಚಿಗಾಗಿ ಹಣ 
ಕೇಳುತ್ತಿದ್ದಾರೆ” ಎಂದರು. ಆಗ ಅವರಿಬ್ಬರೂ ತಮ್ಮ ತಮ್ಮ ಪುತ್ರಿಯರನ್ನು ಗದರಿಸುತ್ತ “ನೀವು ಪ್ರವಾದಿವರ್ಯರಿಗೆ(ಸ) ತೊಂದರೆ 
ಕೊಡುತ್ತೀರಾ. ಅವರ ಬಳಿ ಇಲ್ಲದನ್ನು ಅವರಿಂದ ಕೇಳುತ್ತೀರಾ?” ಎಂದರು. ಇದರಿಂದ ಆ ಕಾಲದಲ್ಲಿ ಪ್ರವಾದಿವರ್ಯರು(ಸ) 
ಎಂತಹ ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದರು. ಸತ್ಕನಿಷೇಧ ಮತ್ತು ಇಸ್ಲಾಮಿನ ನಡುವಿನ, ಅತ್ಮಂತ ಕಠಿಣ ಸಂಘರ್ಷದ ಕಾಲದಲ್ಲಿ, 
ಖರ್ಚಿಗಾಗಿ ಪತ್ನಿಯರ ಈ ಬೇಡಿಕೆಗಳು ಅವರ ಮೇಲೆ ಎಂತಹ ಪರಿಣಾಮವನ್ನುಂಟು ಮಾಡಿರಬಹುದೆಂಬುದು ತಿಳಿದುಬರುತ್ತದೆ. 


ಕಾಂಡ-21 


396 . ಕುರ್‌ಆನ್‌ ವ್ಯಾಖ್ಯಾನ 


1 Fk س تین‎ A Kb sik ಸ್ರ 
LA A 93 “is AG ULL ಹಪ 


pr ps من بن ری اہ ے‫‎ 
ಹ کا‎ ಜಲು 5ء مولم رک‎ ಹಹ ಟಿಯು 
ಇಚ್ಛಿಸುತ್ತೀರಾದರೆ, ನಿಮ್ಮಲ್ಲಿ ಸಜ್ಞನರಾ ಗಿರವಿ ಅಲ್ಲಾಹ್‌ ದೊಡ್ಡ ಸತ್ಸಲವನ್ನು سج‎ ಗೊಳಿಸಿಟ್ಟಿರುತ್ತಾ 


ಲ 


ನೆಂಬುದನ್ನು ٭ وف‎ 
(30-31) ಪೈಗಂಬರರ ಪತ್ನಿಯರೇ, ನಿಮ್ಮಲ್ಲಿ ವ್ಯಕ್ತವಾದ ಅಶ್ಲೀಲ ಕಾರ್ಯವೆಸಗುವವಳಿಗೆ ಇಮ್ಮಡಿ 
ಯಾತನೆ ಕೊಡಲಾಗುವುದು. ಇದು ಅಲ್ಲಾಹನಿಗೆ ಅತಿ ಸುಲಭವಾದ ಕೆಲಸ. ಅದಲ್ಲದೆ ಅಲ್ಲಾಹ್‌ ಮತ್ತು 


42. ಈ ಸೂಕ್ತ ಅವಶೀರ್ಣಗೊಳ್ಳುವ ಸಮಯ ಪ್ರವಾದಿವರ್ಯರಿಗೆ(ಸ) ನಾಲ್ವರು ಪತ್ನಿಯರಿದ್ದರು. ಹೆ.ಸೌದಃ, ಹೆ.ಆಯಿಶ, 
وس‎ ಮತ್ತು ಹ. ಉಮ್ಮು ಸಲ್‌ಮಃ(ರ). ಈ ಸೂಕ್ತ ಅವಶೀರ್ಣಗೊಂಡಾಗ ಪ್ರವಾದಿವರ್ಯರು(ಸ) ಪ್ರಥಮತಃ ಹ. 
ಆಯಿಶಾರೊಡನೆ(ರ), "ನಿಮ್ಮೊಡನೆ ನಾನೊಂದು ವಿಷಯ ಹೇಳುತ್ತೇನೆ.- ಉತ್ತರ ಕೊಡಲು ಅವಸರ ಮಾಡಬಾರದು. ನಿನ್ನ 
ಮಾತಾಪಿತರ ಅಭಿಪ್ರಾಯವನ್ನೂ ಕೇಳಿಕೋ. ಅನಂತರ ನಿರ್ಧಾರಕ್ಕೆ ಬಾ” ಎಂದರು. ಅನಂತರ ಪ್ರವಾದಿವರ್ಯರು(ಸ) ಅಲ್ಲಾಹನ 
ಆಜ್ಞೆಯನ್ನು ತಿಳಿಸಿದರು ಮತ್ತು ಅವರಿಗೆ ಈ ಸೂಕ್ತವನ್ನು ಓದಿ ಹೇಳಿದರು. ಅದಕ್ಕೆ ಅವರು- "ಏನು; ನಾನು ಈ ವಿಷಯದಲ್ಲಿ 
ನನ್ನ ಮಾತಾಪಿತರನ್ನು ಕೇಳಬೇಕೇ? ನಾನಂತು ಅಲ್ಲಾಹನನ್ನೂ ರಸೂಲರನ್ನೂ ಪರಲೋಕ ಗೇಹವನ್ನೂ ಬಯಸ ಸುತ್ತೇನೆ” ಎಂದರು. 
ತರುವಾಯ ಪ್ರವಾದಿವರ್ಯರು(ಸ) ಇತರ ಪತ್ನಿಯರ ಪೈಕಿ ಪ್ರತಿಯೊಬ್ಬರಲ್ಲಿಗೆ ಹೋಗಿ ಹೀಗೆಯೇ ಹೇಳಿದರು. ಎಲ್ಲರೂ 
'ಹ.ಆಯಿಶಾರು(ರ) ಕೊಟ್ಟ ಉತ್ತರವನ್ನೇ ಕೊಟ್ಟರು. (ಮುಸ್ನದ್‌ ಅಹ್ಮದ್‌, ಮುಸ್ಲಿಮ್‌, ನಸಾಈ) ಇದನ್ನು ಪಾರಿಭಾಷಿಕವಾಗಿ 
'ತಖ್‌ಯೀರ್‌ ' ಎನ್ನುತ್ತಾರೆ. ಅರ್ಥಾತ್‌- ಪತಿಯೊಂದಿಗೆ ವಾಸಿಸುವ ಅಥವಾ ಬೇರ್ಪಡುವ ವಿಷಯದಲ್ಲಿ ಸ್ವತಃ ಯಾವುದಾದರೊಂದು 
ತೀರ್ಮಾನ ಕೈಗೊಳ್ಳಲು ಪತ್ನಿಗೆ ಅಧಿಕಾರ ಕೊಡುವುದು. ಈ ತಖ್‌ಯೀರ್‌ ಪ್ರವಾದಿವರ್ಯರಿಗೆ(ಸ' ಕಡ್ಡಾಯ(ವಾಜಿಬ್‌) ಆಗಿತ್ತು. 
ಏಕೆಂದರೆ, ಅಲ್ಲಾಹನು ಅವರಿಗೆ ಇದರ ಅಪ್ಪಣೆ ಕೊಟ್ಟಿದ್ದನು. ಪ್ರವಾದಿವರ್ಯರ(ಸು ಪತ್ನಿಯರ ಪೈಕಿ ಯಾರಾದರೂ ಬೇರ್ಪಡುವ 
ತೀರ್ಮಾನ ಕೈಗೊಳ್ಳುತ್ತಿದ್ದರೂ ತಾವಾಗಿ ಬೇರ್ಪಡುತ್ತಿರಲಿಲ್ಲ. ಪ್ರವಾದಿವರ್ಯರು) ಬಿಟ್ಟರೆ ಮಾತ್ರ ಬೇರ್ಪಡುತ್ತಿದ್ದರು. "ನಾನು 
ನಿಮಗೇನಾದರೂ ' ಒಂದಿಷ್ಟನ್ನು ಕೊಟ್ಟು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡುತ್ತೇನೆ" ಎಂಬ ಮಾಶಿನಿಂದಲೇ ಇದು 
ಸ್ಪಷ್ಟವಾಗುತ್ತದೆ. ಆದರೆ, ಅಂತಹ ಸಂದರ್ಭದಲ್ಲಿ ಅವರನ್ನು ಬಿಡುವುದು ಪ್ರವಾದಿವರ್ಯರ() ಮೇಲೆ ನಿರ್ಬಂಧವಾಗಿತ್ತು. 
ಏಕೆಂದರೆ ಪ್ರವಾದಿಯೆಂಬ ನೆಲೆಯಲ್ಲಿ ತಮ್ಮ ಮಾಕಿಗೆ ತಪ್ಪುವುದು ಅವರ ಸ್ಥಾನಕ್ಕೆ ಯೋಗ್ಯವಾಗಿರಲಿಲ್ಲ. ಅತ್ತ ಅಲ್ಲಾಹನನ್ನೂ 
ರಸೂಲರನ್ನೂ ಪರಲೋಕ ಗೃಹವನ್ನೂ ಮೆಚ್ಚಿದಂತಹ ಪತ್ನಿಯರಿಗೆ ತಲಾಕ್‌ ಕೊಡುವ ಅಧಿಕಾರ ಪ್ರವಾದಿವರ್ಯರಿಗೆ(ಸು 
ಇಲ್ಲ ದಾಯಿತೆಂಬುದೂ ಸೂಕ್ತದ ಇಂಗಿತವೆಂದೂ ತಿಳಿದುಬರುತ್ತದೆ. ಏಕೆಂದರೆ 'ತಖ್‌ಯೀರ್‌'ನ ಎರಡೇ ಮುಖಗಳಿದ್ದುವು. ಈ 
ಲೋಕವನ್ನು. ಇಚ್ಛಿಸುವುದಿದ್ದರೆ ನಿಮ್ಮನ್ನು ಬೇರ್ಪಡಿಸಲಾಗುವುದೆಂಬುದು ಒಂದು ಮುಖ. ಅಲ್ಲಾಹ್‌, ರೂಲ್‌ ಮತ್ತು ಪರಲೋಕ 
ಗೃಹವನ್ನು ಬಯಸುವುದಿದ್ದರೆ ನಿಮ್ಮನ್ನು ಬೇರ್ಪಡಿಸಲಾಗದು. ಎಂಬುದು ಇನ್ನೊಂದು ಮುಖ. ಇವೆರಡರ ಪೈಕಿ ಯಾವುದನ್ನೇ 
ಒಬ್ಬ ಮಹಿಳೆಯು ಸ್ವೀಕರಿಸಿಕೊಳ್ಳುತ್ತಿದ್ದರೆ ಅವರ ಹಾಲಿಗೆ ಇನ್ನೊಂದು ಮುಖವು ತಾನಾಗಿಯೇ ನಿಷೇಧಗೊಳ್ಳು ತ್ತಿತ್ತು. 

43. ಇದರ ಅರ್ಥ ಪ್ರವಾದಿವರ್ಯರ(ಪ) ಪತ್ನಿಯರಿಂದ ಯಾವುದಾದರೂ ಅಶ್ಲೀಲ ವರ್ತನೆಯ ಆಶಂಕೆಯಿತ್ತೆಂದು ಖಂಡಿತ 
ಅಲ್ಲ, ಇಸ್ಲಾಮ ಸಮಾಜದಲ್ಲಿ ಅವರ ಸ್ಥಾನವು 'ಎಷ್ಟು ಉನ್ನತ ಮಟ್ಟಿದ್ದಾಗಿತ್ತೋ ಅದೇ ಪ್ರಕಾರ ಅವರ' ಹೊಣೆಗಾರಿಕೆಗಳೂ 
ಅತ್ಯ لاہ‎ 'ಕರಿಣವಾಗಿವೆ. ಆದುದರಿಂದ ಅವರ ನೈತಿಕ ವರ್ತನೆ ಅತ್ಮ 8م‎ ಪರಿಶುದ್ಧ: ಬಾಗಿರಬೇಕಿಂಬ ವಿಷಯವನ್ನು ಅವರಿಗೆ 
ಮನವರಿಕೆ ಮಾಡಿ ಕೊಡುವುದೇ ಇದರ ಉದ್ದೇಶ." 

೬. ಅರ್ಥಾತ್‌- ಪ್ರವಾದಿಯ ಪಶ್ನಿಯರಾಗಿರುವ ವಿಷಯ ನಿಮ್ಮನ್ನು ಅಲ್ಲಾ ಹನ ಹಿಡಿತದಿಂದ ತಪ್ಪಿಸುವುದು ಅಥವಾ 
ನಿಮ್ಮ ಸ್ಥಾನ ಎಷ್ಟರಮಟ್ಟಿಗೆ ಉನ್ನತವಾದುದೆಂದರೆ ಅದರಿಂದಾಗಿ ಅಲ್ಲಾ; ಹನಿಗೆ ನಿಮ್ಮನ್ನು ಶಿಕ್ಷಿಸಲು ಕಷ್ಟ ಸಾಧ್ಯವಾಗುವುದು- 
ಎಂಬಂತಹ ಭ್ರಮೆಯಲ್ಲಿ ನೀವಿರಬಾರದು. ' 


*ಣಲ್ಲಿಂದ 22ನೇ ಕಾಂಡ ಆರಂಭ 


33. ಅಲ್‌ ಅಹ್‌ರಾಬ್‌ 397 


ap A کے کے‎ SAUCE ا1 سے‎ 
الیکا ان‎ SWE ಈಶ ಯೆ Hed Nad 5 و انتا لھا‎ 
کے‎ UE KT ےوہ و سے اس کہہے ہک و ہے‎ ai 
SF BF SAE 3 GM AES J فلا صمح‎ KI 
ಅವನ ಸಂದೇಶವಾಹಕರ. ಅನುಸರಣೆ ಮಾಡುವವಳಿಗೆ ಮತ್ತು ಸತ್ಯರ್ಮವೆಸಗುವವಳಿಗೆ ನಾವು ಇಮ್ಮಡಿ 
ಸತ್ಸಲವನ್ನೀಯುವೆವು.* ನಾವು ಅವಳಿಗಾಗಿ ಗೌರವಪೂರ್ಣ ಜೀವನಾಧಾರವನ್ನು ಸಿದ್ದಗೊಳಿಸಿಟ್ಟಿದ್ದೇವೆ. 
(32-34) ಪೈಗಂಬರರ ಪಶ್ಲಿಯರೇ, ನೀವು ಸಾಮಾನ್ಯ ಸ್ತ್ರೀಯರಂತಲ್ಲ.* ನೀವು ಅಲ್ಲಾಹನನ್ನು 
ಭಯಪಡುವವರಾಗಿದ್ದರೆ ಮಾನಸಿಕ ಕೇಡಿಗೊಳಗಾದ ವ್ಯಕ್ತಿಯು ಪ್ರಲೋಭನಕ್ಕೊಳಗಾಗಿ ಬಿಡುವ 
ರೀತಿಯಲ್ಲಿ ಮೋಹಕ ದನಿಯಲ್ಲಿ ಮಾತಾಡಬೇಡಿರಿ ನಿಖರವಾಗಿ ಮಾತಾಡಿರಿ."” ನಿಮ್ಮ ಮನೆಗಳಲ್ಲೇ 


45. ಪಾಪಕಾರ್ಯಕ್ಕಾಗಿ ಇಮ್ಮಡಿ ಯಾತನೆ ಮತ್ತು ಸತ್ಕರ್ಮಕ್ಕಾಗಿ ಇಮ್ಮಡಿ ಸತ್ಸಲಕ್ಕೆ ಕಾರಣವೇನೆಂದರೆ. ಅಲ್ಲಾಹನು 
ಮಾನವ ಸಮಾಜದಲ್ಲಿ ಯಾವುದಾದರೂ ಉನ್ನತ ಸ್ಥಾನಗಳನ್ನು ಪ್ರದಾನ ಮಾಡಿದಂತಹವರು ಹೆಚ್ಚಾಗಿ ಜನರ ನಾಯಕರಾಗುತ್ತಾರೆ. 
ಜನ ಸಾಮಾನ್ಯರಲ್ಲಿ ಹೆಚ್ಚಿನವರು ಒಳಿತಿನಲ್ಲೂ ಕೆಡುಕಿನಲ್ಲೂ ಅವರ ಅನುಸರಣೆಯನ್ನೇ ಮಾಡುತ್ತಾರೆ. ಆದುದರಿಂದ ಅವರು 
ಪಾಪಕಾರ್ಯವೆಸಗುವಾಗ ತಮ್ಮ ಪಾಪದ ಶಿಕ್ಸೆಯೊಂದಿಗೆ ಇತರರ ಪಾಪಗಳ ಶಿಕ್ಷೆಯನ್ನು ಪಡೆಯುತ್ತಾರೆ. ಅವರು ಸತ್ಯರ್ಮವೆಸಗಿದರೆ 
ಅವರಿಗೆ ತಮ್ಮ ಪುಣ್ಯ ಕಾರ್ಯಗಳ ಸತ್ಸಲದೊಂದಿಗೆ ಇತರರಿಗೆ ಸನ್ಮಾರ್ಗವನ್ನು ತೋರಿಸಿ ಕೊಟ್ಟುದರ ಸತ್ಸಲವೂ ಸಿಗುತ್ತದೆ. 

46. ಇಲ್ಲಿಂದ ಪ್ಯಾರಾದ ಕೊನೆಯ ವರೆಗಿನ ಸೂಕ್ತಗಳು ಇಸ್ಲಾಮಿನಲ್ಲಿ ಪರ್ದಾದ ಆದೇಶಗಳ ಆರಂಭದ ಸೂಕ್ತಗಳಾಗಿವೆ. 
ಈ ಸೂಕ್ತಗಳಲ್ಲಿ ಪ್ರವಾದಿವರ್ಯರ(ಸ) ಪಶ್ನಿಯರನ್ನು ಸಂಬೋಧಿಸಲಾಗಿದೆ. ಆದರೆ ಸಕಲ' ಮುಸ್ಲಿಮರ ಮನೆಗಳಲ್ಲಿ ಈ 
ಸುಧಾರಣೆಗಳನ್ನು ಜಾರಿಗೆ ತರಬೇಕೆಂಬುದೇ ಉದ್ದೇಶ. ಪ್ರವಾದಿವರ್ಯರ(ಸ) ಮನೆಯಿಂದ ಈ ಪರಿಶುದ್ಧ ಜೀವನ ಕ್ರಮದ 
ಆರಂಭವಾದರೆ, ಇತರ ಎಲ್ಲ ಮುಸ್ಲಿಮ್‌ನ ಮನೆತನಗಳಲ್ಲಿ ಸ್ತ್ರೀಯರು ಸ್ಪತಃ ಅದನ್ನು ಅನುಕರಿಸುವರೆಂಬುದೇ ಪ್ರವಾದಿವರ್ಯರ(ಸ) 
ಪತ್ನಿಯರನ್ನು ಸಂಬೋಧಿಸಿರುವುದರ ಉದ್ದೇಶ. ಏಕೆಂದರೆ ಈ ಮನೆಯೇ ಅವರಿಗೆ ಒಂದು ಮಾದರಿಯಾಗಿತ್ತು. ಈ 
ಸೂಕ್ತಗಳಲ್ಲಿ ಪ್ರವಾದಿವರ್ಯರ(ಸ) ಪತ್ನಿಯರನ್ನು ಸಂಬೋಧಿಸಿರುವುದರಿಂದ ಈ ಆಜ್ಞೆಗಳು ಅವರಿಗೆ ಮಾತ್ರ ಅನ್ವಯಿಸುವುದೆ೦ಬ 
ವಾದವನ್ನು ಕೆಲವರು ಹೂಡುತ್ತಾರೆ. ಆದರೆ, ಈ ಸೂಕ್ತಗಳಲ್ಲಿ ಮುಂದೆ ಏನು ಹೇಳಲಾಗಿದೆಯೆಂಬುದನ್ನು ಓದಿ. ನೋಡಿರಿ. 
ಪ್ರವಾದಿವರ್ಯರ(ಸು ಪತ್ನಿಯರಿಗೆ ಮಾತ್ರ ಅನ್ವಯವಾಗುತ್ತಿದ್ದು ಉಳಿದ ಮುಸ್ಲಿಮ್‌ 'ಸ್ಟ್ರೀಯರಿಗೆ ಅನ್ಸಯವಾಗದ ವಿಷಯ 
ಯಾವುದಿದೆ? ಪ್ರವಾದಿವರ್ಯರ(ಸ) ಪತ್ನಿಯರು ಮಾತ್ರ ನಿರ್ಮಲವಾಗಿರಬೇಕು, ಅವರು ಮಾತ್ರ ಅಲ್ಲಾಹ್‌ ಮತ್ತು ರಸೂಲರನ್ನು 
ಅನುಸರಿಸಬೇಕು, ಅವರು ಮಾತ್ರ ನಮಾರಖ್‌ ಮಾಡಬೇಕು ಮತ್ತು ರುಕಾತ್‌ ಕೊಡಬೇಕು ಎಂದು ಅಲ್ಲಾಹನ 
ಇಂಗಿತವಾಗಿದ್ದಿರಬಹುದೇ? ಹಾಗಲ್ಲದಿದ್ದರೆ, ಮನೆಗಳೊಳಗೆ ನೆಮ್ಮದಿಯಿಂದಿರ ಬೇಕೆಂದೂ ಅಜ್ಞಾನ ಕಾಲದಂತಹ ಸೌಂದರ್ಯ 
ಪ್ರದರ್ಶನದಿಂದ ದೂರವಿರಬೇಕೆಂದೂ ಪರಪುರುಷರೊಡನೆ ಮೋಹಕೆ ದನಿಯಲ್ಲಿ ಮಾತಾಡಬಾರದೆಂದೂ ಕೊಟ್ಟ ಅಜ್ಞೆಗಳು 
ಅವರಿಗೆ ಮಾತ್ರ ಅನ್ವಯವಾಗುವುದು ಹೇಗೆ? ಇತರ ಮುಸ್ಲಿಮ್‌ ಸ್ತ್ರೀಯರು ಆ ಆಚ್ಜೆಗಳಿಂದ ಹೊರಶಾಗುವುದು ಹೇಗೆ? ಒಂದೇ 
ವಾಕ್ಸರಣಿಯಲ್ಲಿರುವ ಸಮಗ್ರ ಆದೇಶಗಳಿಂದ ಕೆಲವನ್ನು ಕೆಲವರಿಗೆ ಮಾತ್ರವೆಂದೂ ಇನ್ನು ಕೆಲವನ್ನು ಎಲ್ಲರಿಗೂ ಎಂದೂ 
ನಿರ್ಧರಿಸತಕ್ಕ , ನ್ಯಾಯೋಚಿತವಾದ ಆಧಾರವೇನಾದರೂ ಇದೆಯೇ? ಇನ್ನು 'ನೀವು ಸಾಮಾನ್ಯ ಸ್ತ್ರೀಯರಂತಲ್ಲ' ಎಂಬ ಮಾತು. 
ಇದರಿಂದಲೂ- ಸಾಮಾನ್ಮ ಸ್ತ್ರೀಯರು ಸಾವಿರ ಸಿಂಗಾರ ಮಾಡಿಕೊಂಡು ತಿರುಗಾಡಬೇಕು. ಪರಪುರುಷರೊಂದಿಗೆ ಆಕರ್ಷಕ 
ಮಾತುಗಳನ್ನಾಡುತ್ತಿರಬೇಕು. ಆದರೆ ನೀವು ಮಾತ್ರ ಈ ರೀತಿ ಇರಬಾರದು ಎಂಬ ಅರ್ಥ ಬರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ 
ಈ ವಾಕ್‌ಶೈಲಿಯು ಸುಮಾರು ಈ ರೀತಿಯಲ್ಲಿದೆ- ಒಬ್ಬ ಯೋಗ್ಯ ಮನುಷ್ಯನು ತನ್ನ ಮಗನೊಡನೆ, 'ನೀನು ಬೀದಿಯ 
ಹುಡುಗರಂತಲ್ಲ, ನೀನು ಬಯ್ಯಬಾರದು' ಎಂದು ಹೇಳಿದರೆ ಅವನು ತನ್ನ ಮಗನು ಬಯ್ಯುವುದನ್ನು ಮಾತ್ರ: ಮೆಚ್ಚುವುದಿಲ್ಲ. 
ಇತರ ಮಕ್ಕೆಳಲ್ಲಿ ಆ ದುರಭ್ಯಾಸವಿರು ವುದರಲ್ಲಿ ಅವನಿಗೆ ಅಕ್ಷೇಪವಿಲ್ಲವೆಂದು ಯಾವ ವಿವೇಕಿಯೂ ಅರ್ಥೈಸಲಾರ. 

47. ಅರ್ಥಾತ್‌- ಅಗತ್ಮ ಬಿದ್ದಾಗ ಪರಪುರುಷರೊಡನೆ ಮಾತಾಡುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ 
ಸ್ತ್ರೀಯ ಧಾಟಿ ಮತ್ತು ಮಾತಾಡುವ ರೀತಿ ಹೇಗಿರಬೇಕೆಂದರೆ ಅವಳಿಂದ ಬೇರೇನನ್ನಾದರೂ ಪ್ರತೀಕ್ಷಿಸಬಹುದೆಂಬ ಭಾವನೆ ಆ 
ಪುರುಷನಲ್ಲಿ ಸ್ವಲ್ಪವೂ ಉಂಟಾಗಬಾರದು. ಅವಳ ಧ್ವನಿಯಲ್ಲಿ ವಯ್ಯಾರವಿರಬಾರದು. ಮಾತಿನಲ್ಲಿ: ಚಂಚಲತೆಯಾಗಲಿ ಕೃತಕ 
ಮಾಧುರ್ಯವಾಗಲಿ ಇರಬಾರದು. 


ಕಾಂಡ-22 


398 - ಕುರ್‌ಆನ್‌ ಮ್ಯಾಖ್ಯಾನ 


ಶಸ abd SE ISN س-‎ NT مَعروْتا‎ 
رح‎ ba DENS 
ಥಿ کا‎ SSE SES Tid es pds 


ಇದ್ದುಕೊಳ್ಳಿರಿ.* ಗತ ಅಜ್ಞಾನ ಕಾಲದಂತಹ ಸೌಂದರ್ಯ ಪ್ರದರ್ಶನ ಮಾಡುತ್ತ ತಿರುಗಾಡಬೇಡಿರಿ.* 
ನಮಾರುನ್ನು ಸಂಸ್ಥಾಪಿಸಿರಿ, ರುಕಾತ್‌ ಕೊಡಿರಿ ಅಲ್ಲಾಹ್‌ ಮತ್ತು ಅವನ ರಸೂಲನ್ನು ಅನುಸರಿಸಿರಿ. 
ರಸೂಲರ ಮನೆಯವರಾದ ನಿಮ್ಮಿಂದ ಮಾಲಿನ್ಮವನ್ನು ದೂರೀಕರಿಸಿ ನಿಮ್ಮನ್ನು ಸಂಪೂರ್ಣವಾಗಿ 


48. ಇದರಲ್ಲಿ 'ಕರ್‌ನ' ಎಂಬ ಪದ ಪ್ರಯೋಗವಾಗಿದೆ. ಕೆಲವು ನಿಘಂಟುಕಾರರು ಇದರ ಮೂಲ 'ಕರಾರ್‌' ಎಂದೂ 
ಮತ್ತೆ ಕೆಲವರು 'ವಕಾರ್‌' ಎಂದೂ ಹೇಳಿದ್ದಾರೆ. 'ಕರಾರ್‌' ಎಂದು ತೆಗೆದುಕೊಂಡರೆ ಇದರ ಅರ್ಥ 'ನೆಲಸು', 'ಇದ್ದುಕೋ" 
ಎಂದಾಗುತ್ತದೆ. 'ವಕಾರ್‌' ಎಂದು ತೆಗೆದುಕೊಂಡಾಗ ಇದರ ಅರ್ಥ 'ನೆಮ್ಮದಿಯಿಂದಿರು', 'ಶಾಂತಿಯಿಂದಿರು' ಎಂದಾಗುತ್ತದೆ. 
ಎರಡೂ ರೂಪಗಳಿಂದ ಸಿಗುವ ತಾತ್ಸರ್ಯವೇನೆಂದರೆ- ಸ್ತ್ರೀಯ ಮುಖ್ಯ ಕಾರ್ಯಕ್ಸೇತ್ರ ಅವಳ ಮನೆಯಾಗಿರುತ್ತದೆ. ಅವಳು 
ಅದೇ ಕ್ಷೇತ್ರದೊಳಗಿದ್ದುಕೊಂಡು ನೆಮ್ಮದಿಯಿಂದ ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಿರಬೇಕು. ಅತಿ ಅಗತ್ಮಬಿದ್ದಾಗ ಮಾತ್ರ 
ಮನೆಯಿಂದ ಹೊರಗೆ ಹೊರಡಬೇಕು. ಪವಿತ್ರ ಕುರ್‌ಆನಿನ ಆದೇಶಪು ಇಷ್ಟು ಸ್ಪಷ್ಟವಾಗಿರುವಾಗ, ಅದಿರುತ್ತ ಮುಸ್ಲಿಮ್‌ 
ಸ್ತ್ರೀಯರಿಗೆ ಕೌನ್ಸಿಲುಗಳ, ಪಾರ್ಲಿಮೆಂಟುಗಳ ಸದಸ್ಯರಾಗಲಿಕ್ಕೂ ಮನೆಯಿಂದ ಹೊರಗೆ ಸಾಮಾಜಿಕ ಚಟುವಟಿಕೆಗಳಿಗಾಗಿ 
ಡಾಟಿ ನಡೆಸುತ್ತಿರಲಿಕ್ಕೂ ಸರಕಾರಿ ಕಛೇರಿಗಳಲ್ಲಿ ಪುರುಷರ ಸಂಗಡ ಕೆಲಸ ಮಾಡಲಿಕ್ಕೂ ಕಾಲೇಜುಗಳಲ್ಲಿ ಹುಡುಗರ ಸಂಗಡ 
ಶಿಕ್ಷಣ ಪಡೆಯಲಿಕ್ಕೂ ಪುರುಷರ ಆಸ್ಪತ್ರೆಗಳಲ್ಲಿ ದಾದಿಗಳಾಗಲಿಕ್ಕೂ ವಿಮಾನಗಳಲ್ಲೂ ರೈಲು ಕಾರುಗಳಲ್ಲೂ 'ಪರಿಚಾರಿಕೆ'ಗಳಾಗಿ 

ಸ ಮಾಡಲಿಕ್ಕೂ ಆಸ್ಪದವೇ ಇರುವುದಿಲ್ಲ. 

49. ಈ ಸೂಕ್ತದಲ್ಲಿ ಎರಡು ಪ್ರಮುಖ ಪದಗಳು ಪ್ರಯೋಗಿಸಲ್ಪಟ್ಟಿವೆ. ಸೂಕ್ತದ ಅರ್ಥ ತಿಳಿಯಲಿಕ್ಕಾಗಿ ಅವುಗಳ ಅರ್ಥ 
ತಿಳಿದಿರಬೇಕಾದುದು ಅಗತ್ಯ- 1) ತಬರ್ರುಜ್‌. 2) ಜಾಹಿಲಿಯ್ಕತುಲ್‌ಊಲಾ. 'ತಬರ್ರುಜ್‌'ನ ಅರ್ಥ ಆರಬೀ ಭಾಷೆಯಲ್ಲಿ 
'ಪ್ರಕಟವಾಗುವುದು', 'ಎದ್ದು ತೋರುವುದು", 'ತೆರೆದು ಮುಂದೆ ಬರುವುದು' ಎಂದಾಗುತ್ತದೆ. ಸ್ತ್ರೀಯ ಮಟ್ಟಿಗೆ 'ತಬರ್ರುಜ್‌' ಪದ 
ಪ್ರಯೋಗಿಸಿದಾಗ ಮೂರು ಅರ್ಥಗಳು ಬರುತ್ತವೆ- 1) ಅವಳು ತನ್ನ ಮುಖ ಮತ್ತು ದೇಹ ಸೌಂದರ್ಯವನ್ನು ಜನರಿಗೆ 
ತೋರಿಸುವುದು. 2) ಅವಳು ತನ್ನ ಉಡುಪು ಮತ್ತು ಆಭರಣಗಳ ಸೊಬಗನ್ನು ಇತರರ ಮುಂದೆ ಬಹಿರಂಗಗೊಳಿಸುವುದು. 
3) ತನ್ನ ನಡಿಗೆಯಿಂದಲೂ ಥಳಕು, ಒನಪು-ಒಯ್ಕಾರಗಳಿಂದಲೂ ತನ್ನನ್ನು ತಾನೇ ಪ್ರದರ್ಶಿಸಿಕೊಳ್ಳುವುದು. ದೊಡ್ಡ ದೊಡ್ಡ 
ನಿಘಂಟುಕಾರರು ಮತ್ತು ಹಿರಿಯ ವ್ಯಾಖ್ಯಾನಕಾರರು ಈ ಪದವನ್ನು ಇದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. 'ಜಾಹಿಲಿಯ್ಕತ್‌' 
ಎಂಬ ಪದವು ಕುರ್‌ಆನಿನ ಈ ಸಂದರ್ಭದ ಹೊರತು ಇತರ ಮೂರು ಕಡೆಗಳಲ್ಲಿ ಪ್ರಯೋಗವಾಗಿದೆ- 1) ಆಲಿ ಇಮ್ರಾನಿನ 
154ನೆಯ ಸೂಕ್ತದಲ್ಲಿ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಲು ಹಿಂಜರಿಯುವವರ ಕುರಿತು ಅವರು ಅಲ್ಲಾಹನ ಬಗ್ಗೆ 
ಸತ್ಯಕ್ಕೆ ವಿರುದ್ಧವಾದ ಜಾಹಿಲಿಯ್ಕತ್‌(ಅಜ್ಞಾನ)ನ೦ತಹ ಗುಮಾನಿಯನ್ನಿರಿಸುತ್ತಾರೆ ಎನ್ನಲಾಗಿದೆ- 2) ಸೂರಃ ಮಾಣದಃದ 50ನೆಯ 
ಸೊಕ್ತೆದಲ್ಲಿ-ದೇವಶಾಸನದ ಬದಲಿಗೆ ಬೇರಾವುದಾದರೂ ಕಾನೂನಿನ ಪ್ರಕಾರ ತಮ್ಮ ವ್ಯಾಜ್ಯಗಳನ್ನು ತೀರ್ಮಾನಿಸಿಕೊಳ್ಳುವವರ 
ಕುರಿತು- "ಅವರು ಜಾಹಿಲಿಯ್ಕತ್‌(ಅಜ್ಞಾನದ)ನ ತೀರ್ಮಾನವನ್ನು ಇಷ್ಟಪಡುತ್ತಾರೆಯೇ" ಎನ್ನಲಾಗಿದೆ- 3) ಸೂರಃ ಫತಹ್‌ನ 26ನೆಯ 
ಸೂಕ್ತದಲ್ಲಿ ಮಕ್ಕಾದ ಸತ್ಮನಿಷೇಧಿಗಳ ವರ್ತನೆಯನ್ನು 'ಹಮಿಯ್ಕತುಲ್‌ ಜಾಹಿಲಿಯ್ಕಃ' ಎಂಬ ಪದ ಪ್ರಯೋಗಿಸಿ, ಅವರು ಬರಿಯ 
ಪಕ್ಸಪಾತ ಮತ್ತು ಹಟಸಾಧನೆಯ ನಿಮಿತ್ತ ಮುಸ್ಲಿಮರಿಗೆ ಉಮ್ರಾ ಮಾಡಲು ಬಿಡಲಿಲ್ಲವೆನ್ನಲಾಗಿದೆ. ಹದೀಸಿನಲ್ಲಿ ಹೀಗಿದೆ- ಒಮ್ಮೆ 
ಹ.ಆಬುದ್ದರ್‌ದಾ ಒಬ್ಬನೊಡನೆ ಜಗಳಾಡುವಾಗ ಅವನ ತಾಯಿಗೆ ಬೈದರು. ಪ್ರವಾದಿವರ್ಯರು(ಸ) ಇದನ್ನು ಕೇಳಿ "ನಿಮ್ಮಲ್ಲಿ 
ಇನ್ನೂ ಜಾಹಿಲಿಯ್ಕತ್‌ ಉಳಿದಿದೆ" ಎಂದರು. ಇನ್ನೊಂದು ಹದೀಸ್‌ನಲ್ಲಿ ಪ್ರವಾದಿವರ್ಯರು(ಸ) ಹೀಗೆ ಹೇಳಿರುತ್ತಾರೆ- ಮೂರು 
ಕಾರ್ಯಗಳು ಜಾಹಿಲಿಯ್ಕತ್‌ನವುಗಳಾಗಿರುತ್ತವೆ- 1) ಇತರರ ಹುಟ್ಟಿನ ಬಗ್ಗೆ ದೋಷಾರೋಪ ಮಾಡುವುದು. 2) مر‎ 
ಚಲನೆಯಿಂದ ಶಕುನ ಪಡೆಯುವುದು 3) ಮೃತರಿಗಾಗಿ ರೋದಿಸುವುದು. ಇವೆಲ್ಲ ಪ್ರಯೋಗಗಳಿಂದ ಸ್ಪಷ್ಟವಾಗುವುದೇನೆಂದರೆ 


ಕಾಂಡ-22 


33. ಅಲ್‌ ಅಹ್‌ರಾಬ್‌ 399 


ಇಸ್ಲಾಮೊ ಸಂಸ್ಕೃತಿ ಮತ್ತು ಶಿಷ್ಟಾಚಾರಗಳ, ಇಸ್ಲಾಮೊ ಶೀಲ ಚಾರಿತ್ರ್ಯಗಳ, ممعہ‎ ಮನೋವೃತ್ತಿಯ ವಿರುದ್ಧವಾಗಿರುವ 
ವರ್ತನೆಗಳನ್ನೆಲ್ಲ ಇಸ್ಲಾಮೊ ಪಾರಿಭಾಷಿಕದಲ್ಲಿ 'ಜಾಹಿಲಿಯ್ಕತ್‌' ಎನ್ನಲಾಗುತ್ತದೆ. 'ಜಾಹಿಲಿಯ್ಕತುಲ್‌ ಊಲಾ' ಎಂದರೆ, ಇಸ್ಲಾಮಿ 
ಗಿಂತ ಮುಂಚೆ ಅರಬರಲ್ಲೂ ಇತರ ಭೂಭಾಗಗಳ ಜನರಲ್ಲೂ ಇದ್ದ ಕೆಡುಕುಗಳು. ಈ ವಿವರಣೆಯಿಂದ ಸ್ಪಷ್ಟವಾಗುವುದೇ 
ನೆಂದರೆ- ಸ್ತ್ರೀಯರು ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸುತ್ತಾ ಮನೆಗಳಿಂದ ಹೊರಬರುವುದನ್ನು ಅಲ್ಲಾಹ್‌ ತಡೆಯಲಿಚ್ಛಿಸುತ್ತಾನೆ. 
ನೀವು ನಿಮ್ಮ ಮನೆಗಳೊಳಗೇ ಇರಿ. ಏಕೆಂದರೆ ನಿಮ್ಮ ಮುಖ್ಯ ಕೆಲಸಕಾರ್ಯಗಳೆಲ್ಲವೂ ಮನೆಗಳೊಳಗೇ ಇವೆಯೇ ಏನಾ 
ಹೊರಗಿಲ್ಲ ಎಂದು ಅವರಿಗೆ ಆದೇಶಿಸುತ್ತಾನೆ. ಒಂದು ವೇಳೆ ಅನಿವಾರ್ಯವಾಗಿ ಹೊರಗೆ ಬರಲೇಬೇಕಾಗಿ ಬಂದಾಗ ಗತ ಅಜ್ಞಾನ 
ಕಾಲದಲ್ಲಿ ಸ್ತ್ರೀಯರು ಹೊರಗೆ ಬರುತ್ತಿದ್ದ ರೀತಿಯಲ್ಲಿ ಬರಬೇಡಿರೆಂದೂ ಹೇಳುತ್ತಾನೆ. 

50. ಇಲ್ಲಿ 'ಅಹ್ಲುಬೈತ್‌'(ರಸೂಲರ ಮನೆಯವರು) ಎಂದರೆ ಪ್ರವಾದಿವರ್ಯರ(ಸು) ಪತ್ನಿಯರೆಂದು ವಿಷಯಾನುಬಂಧದಿಂದ 
ತಿಳಿದುಬರುತ್ತದೆ. ಹೇಗೆಂದರೆ- ಅಭಿಸಂಬೋಧನೆಯ ಆರಂಭವು "ಯಾ ನಿಸಾಅನ್ನಬಿಯ್ಕಿ” (ಓ ಪೈಗಂಬರರ ಪಶ್ನಿಯರೆಲ ಎಂಬ 
ಪದಗಳಿಂದಾಗಿದೆ. ಮುಂದಿನ ಮತ್ತು ಹಿಂದಿನ ಸಂಪೂರ್ಣ ಉಪನ್ಮಾಸವನ್ನು, ಅವರನ್ನುದ್ದೇಶಿಸಿಯೇ ನೀಡಲಾಗಿದೆ. ಇದಲ್ಲದೆ- 
ಅರಬೀ ಭಾಷೆಯಲ್ಲಿ 'ಅಹ್ಲುಬೈತ್‌' ಎಂಬ ಪದವು ನಾವು 'ಮನೆಯವರು' ಎಂದು ಹೇಳುವ ಅರ್ಥದಲ್ಲಿಯೇ ಪ್ರಯೋಗವಾಗುತ್ತದೆ. 
ಇದರ ಅರ್ಥ ವ್ಯಾಪ್ತಿಯೊಳಗೆ ಪತ್ನಿ ಮತ್ತು ಮಕ್ಕಳೂ ಸೇರುತ್ತಾರೆ. ಪತ್ನಿಯನ್ನು ಹೊರತು ಪಡಿಸಿ ಯಾರೂ 'ಮನೆಯವರು' 
ಎಂಬ ಪದ ಪ್ರಯೋಗಿಸುವುದಿಲ್ಲ. ಪವಿತ್ರ ಕುರ್‌ಆನಿನಲ್ಲೂ ಈ ಸ್ಥಳೆದಲ್ಲಲ್ಲದೆ ಬೇರೆ ಎರಡು ಸ್ಥಳಗಳಲ್ಲಿಯೂ ಈ ಪದ 
ಪ್ರಯೋಗವಾಗಿದೆ. ಅವೆರಡು ಕಡೆಗಳಲ್ಲಿಯೂ ಇದರ ಅರ್ಥದಲ್ಲಿ ಪತ್ನಿಯು ಸೇರಿರುವುದು ಮಾತ್ರವಲ್ಲ ಅವಳಿಗೆ ಆದ್ಮತೆಯಿದೆ. 
(ಸೂರಃ ಹೂದ್‌ನ 73 ಮತ್ತು ಅಲ್‌ ಕಸಸ್‌ನ 12ನೆಯ ಸೂಕ್ತಗಳನ್ನು ನೋಡಿರಿ) ನುಡಿಗಟ್ಟು, ಕುರ್‌ಆನಿನ ಪ್ರಯೋಗಗಳು 
ಮತ್ತು ಈ ಸೂಕ್ತದ ವಿಷಯಾನುಬಂಧ- ಇವೆಲ್ಲವುಗಳಿಂದಲೂ رچھے'‎ ಬೈತ್‌'ನಲ್ಲಿ ಪ್ರವಾದಿವರ್ಯರಃಸ) ಪೆತ್ಲಿಯರೂ ಅವರ 
ಮಕ್ಕಳೂ ಸೇರುತ್ತಾರೆಂಬುದು ಸ್ಪಷ್ಟವಾಗುತ್ತದೆ. ನಿಜವಾಗಿ ಮೂಲತಃ ಪಶ್ನಿಯರೇ ಅಭಿಸಂಬೋಧಿತರಾಗಿದ್ದು, ಶಬ್ಲಾರ್ಥದ 
ವ್ಯಾಪ್ತಿಯ ದೃಷ್ಟಿಯಿಂದ ಮಾತ್ರ ಮಕ್ಕಳು ಇದರಲ್ಲಿ ಸೇರಿಕೊಳ್ಳುತ್ತಾರೆ. ಈ ಆಧಾರದಲ್ಲೇ ಈ ಸೂಕ್ತದಲ್ಲಿ 'ಅಹ್ಲುಬೈತ್‌' ಎಂದರೆ 
ಪ್ರವಾದಿವರ್ಯರ(ಸ) ಪತ್ನಿಯರು ಎಂದು ಹ.ಇಬ್ಲ್‌ ಅಬ್ಬಾಸ್‌, ಉರ್‌ವಃ ಬಿನ್‌ ರುಬೈರ್‌ ಮತ್ತು ಇಕ್ರಿಮಸರ) ಹೇಳಿದ್ದಾರೆ. 

51. ಮೂಲದಲ್ಲಿ 'ವದ್‌ಕುರ್‌ನ' ಪದ ಪ್ರಯೋಗವಾಗಿದೆ. ಇದಕ್ಕೆ ಎರಡು ಅರ್ಥಗಳಿವೆ. 'ನೆನಪಿಡಿರಿ' ಮತ್ತು 'ಏವರಿಸಿರಿ" 
ಒಂದನೆಯ ಅರ್ಥದ ಪ್ರಕಾರ- ಓ ಪ್ರವಾದಿಯ ಪಶ್ನಿಯರೇ, ನಿಮ್ಮ ಮನೆಗಳು ಅಖಿಲ ಜಗತ್ತಿಗೆ ದೇವನ ಸೂಕ್ತಗಳು, ಯುಕ್ತಿ 
ಮತ್ತು ಧೀಮಂತಿಕೆಯ ಶಿಕ್ಷಣ ಕೊಡುವ ಕೇಂದ್ರಗಳೆಂಬುದನ್ನು ಮತ್ತು ಇದರಿಂದಾಗಿ ನಿಮ್ಮ ಹೊಣೆಗುರಿಕೆಗಳು ಹೆಚ್ಚು: ಕಠಿಣ 
ಸ್ವರೂಪದ್ದಾಗಿವೆ ಎಂಬುದನ್ನು ನೀವು ಮರೆಯಬಾರದು ಎಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ- ಪ್ರವಾದಿಯ ಪಶ್ನಿಯರೇ, 
ನೀವು ಕೇಳಿದುದನ್ನೂ ಕಂಡದ್ದನ್ನೂ ಜನರಿಗೆ ವಿವರಿಸಿ ಹೇಳುತ್ತಲಿರಿ. ಏಕೆಂದರೆ ಪ್ರವಾದಿವರ್ಯರೊಂದಿಗೆ(ಸ) ಸದಾ 
ವಾಸಿಸುತ್ತಿರುವುದರಿಂದ, ನಿಮ್ಮ ಹೊರತು ಬೇರೆ ಯಾರ ಮುಖಾಂತರವೂ ಜನರ ತಿಳುವಳಿಕೆಗೆ ಬರಲು ಸಾಧ್ಯವಿರದಂತಹ ಜ್ಞಾನವು 
ನಿಮಗೆ ಸಿಗುತ್ತಿರುವುದು ಎಂದಾಗುತ್ತದೆ. ಈ ಸೂಕ್ತದಲ್ಲಿ ಎರಡು ವಿಷೆಯಗಳ ಪ್ರಸ್ತಾಪವಿದೆ-1) ಆಯಾತುಲ್ಲಾಹ್‌ (ಅಲ್ಲಾಹನ 
ಸೂಕ್ತಗಳು) 2) ಹಿಕ್ಕತ್‌(ಯುಕ್ತಿ) 'ಅಯಾತುಲ್ಲಾಹ್‌' ಎಂದರೆ ದೇವಗ್ರಂಥದ ಸೂಕ್ತಗಳೇ ಆಗಿರುತ್ತವೆ. ಆದರೆ 'ಹಿಕ್ಕತ್‌' ಎಂಬ 
ಪದವು ವಿಶಾಲಾರ್ಥವುಳ್ಳದ್ದಾಗಿದೆ. ಇದರಲ್ಲಿ ಪ್ರವಾದಿವರ್ಯರು(ಸ) ಜನರಿಗೆ ಬೋಧಿಸುತ್ತಿದ್ದ ಎಲ್ಲಾ ಯುಕ್ತಿಪೂರ್ಣ ಮಾತುಗಳೂ 
ಸೇರುತ್ತವೆ. ಈ ಪದವು ದೇವಗ್ರಂಥದ ಶಿಕ್ಷಣಗಳಿಗೂ ಅನ್ವಯಿಸಬಹುದು. ಆದರೆ, ಅವುಗಳೊಂದಿಗೆ ಮಾತ್ರ ಸಂಬಂಧಿಸಲು 
ಆಧಾರವೇನೂ ಇಲ್ಲ. ಕುರ್‌ಆನಿನ ಸೂಕ್ತಗಳನ್ನು ಓದಿ ಹೇಳುವುದರ ಜೊತೆಗೆ ಪ್ರವಾದಿವರ್ಯರು(ಸು ತಮ್ಮ ಪವಿತ್ರ ಚರ್ಯೆ 
ಮತ್ತು ಅದೇಶಗಳ ಮೂಲಕ ಕೊಡುತ್ತಿದ್ದ ಯುಕ್ತಿಯ ಶಿಕ್ಷಣವೂ ಇದರಲ್ಲಿ ಸೇರಿದೆ. 

52. ಅಲ್ಲಾಹ್‌ 'ಲತೀಫ್‌'(ಸೂಕ್ಸ್ಮಜ್ಞನು) ಅರ್ಥಾತ್‌- ಅತ್ಯಂತ ಸೂಕ್ಷ್ಮ ವಿಷಯಗಳೂ ಅವನಿಗೆ ತಿಳಿದು ಬಿಡುತ್ತವೆ. 
ಅವನಿಂದ ಯಾವುದೂ ಅಡಗಿರಲು ಸಾಧ್ಯವಿಲ್ಲ. 


ಕಾಂಡ-22 


400 ಕುರ್‌ಆನ್‌ ವ್ಯಾಖ್ಯಾನ 


BUS chs ls SEIS BIS eS 
ES sists GE SG CSS hb 


(35) ನಿಶ್ಚಯವಾಗಿಯೂ ಮುಸ್ಲಿಮರೂ ಸತ್ಯವಿಶ್ವಾಸಿಗಳೂೊ ಆಜ್ಞಾಪಾಲಕರೂ್‌ ಸತ್ಯಸಂಧರೂ್‌' 
ಸಹನಶೀಲರೂ್‌್‌ ವಿನಮ್ರರೂ್‌ ದಾನಶೀಲರೂ್‌ ಉಪವಾಸ ವೃತವನ್ನಾಚರಿಸುವವರೂ' ತಮ್ಮ ಗುಪ್ತಾಂಗಗಳ 


53. ಹಿಂದಿನ ಪಾರಾ ಮುಗಿದ ಕೂಡಲೇ ಈ ವಿಷಯವನ್ನು ಹೇಳುವ ಮೂಲಕ- ಮೇಲೆ ಪ್ರವಾದಿವರ್ಯರ(ಸ) ಪತ್ನಿಯರಿಗೆ 
ಕೊಟ್ಟ ಆದೇಶವು ಅವರಿಗಾಗಿ ಮಾತ್ರವಲ್ಲ ಮುಸ್ಲಿಮ್‌ ಸಮಾಜವು ಆ ಆದೇಶಗಳ ಪ್ರಕಾರವೇ ತಮ್ಮ ಚಾರಿತ್ರ್ಯದ ಸುಧಾರಣೆಯನ್ನು 
ಮಾಡಿಕೊಳ್ಳಬೇಕೆಂದು ಅರ್ಥಗರ್ಭಿತವಾಗಿ ಸೂಚಿಸೆಲಾಗಿದೆ. 

54. ಅರ್ಥಾತ್‌- ಇಸ್ಲಾಮನ್ನು ತಮ್ಮ ಜೀವನ ಕ್ರಮವೆಂಬ ನೆಲೆಯಲ್ಲಿ ಸ್ವೀಕರಿಸಿಕೊಂಡವರು ಮತ್ತು ಅದರ 
ಅನುಸರಣೆಯಲ್ಲೇ ತಮ್ಮ ಜೀವನವನ್ನು ಸಾಗಿಸುವೆವೆಂದು ನಿರ್ಧರಿಸಿಕೊಂಡವರು. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಇಸ್ಲಾಮ್‌ 
ನೀಡಿರುವ ವಿಚಾರ ಮತ್ತು ಆಚಾರ ಕ್ರಮಗಳಿಗೆ ವಿರುದ್ಧವಾಗಿ ಯಾವುದೇ ಪ್ರತಿರೋಧ ಪ್ರಕಟಿಸದೆ ಅದರ ಅನುಸರಣಾ 
ಮಾರ್ಗವನ್ನೇ ಸ್ವೀಕರಿಸಿಕೊ೦ಡವರು. 

55. ಅರ್ಥಾತ್‌- ಕೇವಲ ಆಡಂಬರದ ಅನುಸರಣೆ ಮಾಡುವವರಲ್ಲ. ಇಸ್ಲಾಮಿನ ಮಾರ್ಗದರ್ಶನವನ್ನೇ ಹಾರ್ದಿಕವಾಗಿ 
ಸತ್ಯವೆಂದು ಒಪ್ಪಿಕೊಳ್ಳುವವರು. ಕುರ್‌ಆನ್‌ ಮತ್ತು ಹ.ಮುಹಮ್ಮದ್‌ರು(ಸು ತೋರಿಸಿ ಕೊಟ್ಟಿರುವ ಮಾರ್ಗವೇ ನೇರ ಮತ್ತು 
ಸರಿಯಾದ ಮಾರ್ಗವೆಂದೂ ಅದರ ಅನುಸರಣೆಯಲ್ಲಿ ನಮಗೆ ಯಶಸ್ಸಿದೆಯೆಂದೂ ಖಚಿತವಾದ ವಿಶ್ವಾಸವಿರುವವರು. 

56. ಅರ್ಥಾತ್‌- ಅವರು ನಂಬಿ ಸುಮ್ಮನೆ ಕೂತಿರುವವರೂ ಅಲ್ಲ. ಕಾರ್ಯತಃ ಅನುಸರಿಸುವವರಾಗಿರುತ್ತಾರೆ. 
ಪ್ರಾಮಾಣಿಕವಾಗಿ ಅಲ್ಲಾಹ್‌ ಮತ್ತು ಅವನ ರಸೂಲರು ಆಜ್ಞಾಪಿಸಿರುವುದನ್ನೇ ಸತ್ಯವೆಂದು ನಂಬಿಕೊಂಡು ಕಾರ್ಯತಃ ಅದಕ್ಕೆ 
ವಿರುದ್ಧ ನಡೆಯುವವರೂ ಅಲ್ಲಾಹ್‌ ಮತ್ತು ಅವನ ರಸೂಲರು ವಿರೋಧಿಸಿರುವುದನ್ನೆಲ್ಲ ವೈಚಾರಿಕವಾಗಿ ಕೆಟ್ಟದೆಂದೇ 
ಭಾವಿಸಿದರೂ ತಮ್ಮ ಕರ್ಮ ಜೀವನದಲ್ಲಿ ಅವನ್ನೇ ಮಾಡುತ್ತಲೂ ಇರುವವರಲ್ಲ. 

57. ಅರ್ಥಾತ್‌- ಮಾಠಿನಲ್ಲೂ ಸತ್ಮವಾದಿಗಳು ವ್ಯವಹಾರದಲ್ಲೂ ಪ್ರಾಮಾಣಿಕರು, ಸುಳ್ಳು, ಮೋಸಗಾರಿಕೆ, ವಂಚನೆ. 
ದುರುದ್ದೇಶ, ಕುಟಿಲತೆ ಮೊದಲಾದವುಗಳು ಅವರ ಜೀವನದಲ್ಲಿ ಕಂಡುಬರುವುದಿಲ್ಲ. ಅವರ ಅಂತರಂಗವು ಸರಿಯೆನ್ನುವುದನ್ನೇ 
ಅವರ ನಾಲಗೆಗಳೂ ಹೇಳುತ್ತವೆ. ಪ್ರಾಮಾಣಿಕವಾಗಿ, ಸರಿಯೆಂದು ತೋರುವ ಕೆಲಸಗಳನ್ನು ಮಾತ್ರ ಅವರು ಮಾಡುತ್ತಾರೆ. 
ಯಾರೊಂದಿಗೇ ಆಗಲಿ, ಅವರು ಪ್ರಾಮಾಣಿಕತೆಯೊಂದಿಗೇ ವರ್ತಿಸುತ್ತಾರೆ. 

58. ಅರ್ಥಾತ್‌- ಅಲ್ಲಾಹ್‌ ಮತ್ತು ರಸೂಲರು ತೋರಿಸಿ ಕೊಟ್ಟ ನೇರ ಮಾರ್ಗದಲ್ಲಿ ನಡೆಯುವಾಗಲೂ ದೇವಧರ್ಮವನ್ನು 
ಸಂಸ್ಥಾಪಿಸುವ ಕಾರ್ಯವೆಸಗುವಾಗಲೂ ಎಷ್ಟೇ ಅಪಾಯಗಳೂ, ಕಷ್ಟ ಕಾರ್ಪಣ್ಮಗಳೂ ಗಂಡಾಂತರಗಳೂ ಎದುರಾದರೂ ಎಷ್ಟು 
ನಷ್ಟವನ್ನು ಅನುಭವಿಸಬೇಕಾಗಿ ಬಂದರೂ ಅವುಗಳನ್ನೆಲ್ಲಾ ಸಂಪೂರ್ಣ ಸ್ಲೈರ್ಯದೊಂದಿಗೆ ಎದುರಿಸುವರು. ಅವರನ್ನು ಯಾವ 
ಭಯವೂ ಯಾವ ಆಮಿಷವೂ ಬಭ್ರಷ್ಟಚಿತ್ತ್ರದ ಯಾವ ಆಗ್ರಹವೂ ನೇರ ಮಾರ್ಗದಿಂದ ತಪ್ಪಿಸಲು ಸಾಧ್ಯವಿಲ್ಲ. 

59. ಅರ್ಥಾತ್‌- ಅವರು ಅಹಂಕಾರ, ಅಹಂಭಾವ ಅಥವಾ ಗರ್ವಗಳಿಂದ ವಿರಹಿತರಾಗಿರುತ್ತಾರೆ. ನಾವು ದಾಸರು, 
ದಾಸ್ಕವನ್ನು ಮೊರಿ ನಮ್ಮ ಯಾವ ನೆಲೆಯೂ ಇಲ್ಲವೆಂಬ ವಾಸ್ತವಿಕತೆಯನ್ನು ಸಂಪೂರ್ಣ ಬೋಧದೊಂದಿಗೆ ಅವರು 
ತಿಳಿದಿರುತ್ತಾರೆ. ಆದುದರಿಂದ ತಮ್ಮ ತನುಮನಗಳೊಂದಿಗೆ ಅಲ್ಲಾಹನ ಮುಂದೆ ಬಾಗಿರುತ್ತಾರೆ. ಅವರಲ್ಲಿ ಅಲ್ಲಾಹನ ಭಯವು 
ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಇದರಿಂದಾಗಿ ದೇವಭಯ ವಿರಹಿತರಾದವರಲ್ಲಿರುವಂತಹ ಅಹಂಭಾವ ಅವರಲ್ಲಿರುವುದಿಲ್ಲ. ಇಲ್ಲಿ 
ದೇವ ಭಯವೆಂಬ ಈ ಸಾಮಾನ್ಯ ನೀತಿಯೊಂದಿಗೆ ನಿರ್ದಿಷ್ಟವಾಗಿರುವ 'ಖುಶೂಲ್‌'ಬಕಾಗ್ರತೆ ಎಂದರೆ ನಮಾರು್‌ 
ಆಗಿರುತ್ತದೆಂದು ಮಾತಿನ ಅನುಕ್ರಮವನ್ನು ಗಮನಿಸಿದರೆ ತಿಳಿದುಬರುತ್ತದೆ. ಏಕೆಂದರೆ ಇದರ ಅನಂತರವೇ ದಾನಧರ್ಮ ಮತ್ತು 
ಉಪವಾಸ ವ್ರತದ ಪ್ರಸ್ತಾಪವಿದೆ. 

60. ನಿರ್ಬಂಧದಾನ (ರುಕಾತ್‌)ವನ್ನು ಮಾತ್ರ ಕೊಡುವವರೆಂದು ಇದರ ಅರ್ಥವಲ್ಲ. ಇತರ ದಾನಗಳೊ ಇದರಲ್ಲಿ ಸೇರಿವೆ. 
ಅಲ್ಲಾಹನ ಮಾರ್ಗದಲ್ಲಿ ಮನಬಿಚ್ಚಿ ತಮ್ಮ ಸಂಪತ್ತನ್ನು ವ್ಯಯಿಸುವವರು ಎಂದರ್ಥ. 

61. ಇದರಲ್ಲಿ 8 ಮತ್ತು ಐಚ್ಛಿಕ ಉಪವಾಸ ವ್ರತಗಳೆರಡೂ ಸೇರಿವೆ. 


ಕಾಂಡ-22 


33. ಅಲ್‌ ಅಹ್‌ರುಾಬ್‌ 401 


cb 522 الَخْفطیحَ‎ 7 gs ALIS يِ‎ 

sg 5را‎ ES TS KS MSS 

و ما کات لان EAA 4S BALES‏ 
TE‏ می و 453 5 ضل BENS‏ 


ಮಾಡಿಕೊಳ್ಳುವವರೂ್‌ ಅಲ್ಲಾಹನನ್ನು ಅತ್ಮಧಿಕವಾಗಿ ಸ್ಮರಿಸುವವರೂ* ಆದ ಎಲ್ಲಾ ಪುರುಷರು ಮತ್ತು‏ سو 
ಸ್ತ್ರೀಯರಿಗೆ ಅಲ್ಲಾಹನು ಕ್ಷಮೆ ಮತ್ತು ಅತಿ ದೊಡ್ಡ ಸತ್ವಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ.”‏ 

(36) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ಯಾವುದಾದರೊಂದು ವಿಷಯದ ತೀರ್ಮಾನ 
ಮಾಡಿಬಿಟ್ಟರೆ ಆ ವಿಷಯದಲ್ಲಿ ಸ್ವತಃ ತೀರ್ಮಾನ ಕೈಗೊಳ್ಳುವ ಹಕ್ಕು (ಸತ್ಯವಿಶ್ವಾಸಿಗಳಾದ) ಯಾವ ಸ್ತೀ 
ಪುರುಷರಿಗೂ ಇಲ್ಲ. ಯಾರಾದರೂ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಆಜ್ಜೋಲ್ಲಂಘನೆ ಮಾಡಿದರೆ, 
ಅವನು ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿ ಬಿದ್ದುಬಿಟ್ಟನು.5 § 


62. ಇದರಲ್ಲಿ ಎರಡು ಅಭಿಪ್ರಾಯಗಳು ಸೇರಿವೆ. ಅವರು ವ್ಯಭಿಚಾರದಿಂದ ದೂರವಿರುತ್ತಾರೆಂಬುದು ಒಂದು. ಅವರು 
ನಗ್ನತೆ ಮತ್ತು ಅಶ್ಲೀಲತೆಯನ್ನು ವರ್ಜಿಸುತ್ತಾರೆಂಬುದು ಇನ್ನೊಂದು. 

63. ಅಲ್ಲಾಹನನ್ನು ಅತ್ಮಧಿಕವಾಗಿ ಸ್ಮರಿಸುವುದೆಂದರೆ- ಪ್ರತಿಕ್ಷಣದಲ್ಲೂ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ 
ಒಂದಲ್ಲೊಂದು ರೀತಿಯಲ್ಲಿ ಅಲ್ಲಾಹನ ಹೆಸರು ಬರುತ್ತಿರುವುದು. ಒಬ್ಬನ ಹೃದಯದಲ್ಲಿ ಅಲ್ಲಾಹನ ಧ್ಯಾನವೇ ನೆಲೆಸಿರ 
ದಿದ್ದರೆ ಹೀಗಾಗಲು ಸಾಧ್ಯವೇ ಇಲ್ಲ. ಇದು ವಸ್ತುತಃ ಇಸ್ಲಾಮೊ ಜೀವನದ ಜೀವಾಳ. ಇತರ ಉಪಾಸನೆಗಳಿಗೆಲ್ಲ ನಿಶ್ಚಿತ 
ಸಮಯವಿದೆ. ಒಬ್ಬನು ಅವುಗಳನ್ನು ನೆರವೇರಿಸಿದ ಬಳಿಕ ಮುಕ್ತನಾಗುತ್ತಾನೆ. ಆದರೆ ಈ ಆರಾಧನೆಯು ಯಾವಾಗಲೂ 
ಜಾರಿಯಲ್ಲಿರುತ್ತದೆ. ಇದೇ ಮಾನವ ಜೀವನದ ಸಂಬಂಧವನ್ನು ಅಲ್ಲಾಹ್‌ ಮತ್ತು ಅವನ ದಾಸ್ಕದೊಂದಿಗೆ ಜೋಡಿಸಿಡುತ್ತದೆ. 
ಆರಾಧನೆ ಮತ್ತು ಇತರ ಧಾರ್ಮಿಕ ಕರ್ಮಗಳಲ್ಲೂ ಜೀವಕೆಳೆಯುಂಟಾಗುವುದು ಇದರಿಂದಲೇ. ಮನುಷ್ಯನ ಮನಸ್ಸು 
ನಿರ್ದಿಷ್ಟ ಕರ್ಮಗಳನ್ನೆಸಗುವಾಗ ಮಾತ್ರವಲ್ಲ ಎಲ್ಲ ಸಮಯಗಳೆಲ್ಲೂ ಅಲ್ಲಾಹನ ಮುಂದೆ ವಾಲಿರಬೇಕು ಮತ್ತು ಅವನ 
ನಾಲಗೆ ಸದಾ ಅಲ್ಲಾಹನನ್ನು ಜಪಿಸುತ್ತಿರಬೇಕು. 

64. ಅಲ್ಲಾಹನ ದೃಷ್ಟಿಯಲ್ಲಿ ನೈಜ ಬೆಲೆ ಯಾವ ಗುಣವಿಶೇಷಗಳಿಗಿರುವುದೆಂಬುದನ್ನು ಈ ಸೂಕ್ತದಲ್ಲಿ ತೋರಿಸಿ 
ಬಿಡಲಾಗಿದೆ. ಇವು ಇಸ್ನಮಿನ ಮೂಲ ವಿಧಿಗಳು(Basic Values) ಆಗಿದ್ದು ಇವುಗಳನ್ನು ಒಂದೇ ಮಾತಿನಲ್ಲಿ ಸಂಕ್ಲೇಪಿಸಲಾಗಿದೆ. 
ಈ ವಿಧಿಗಳ ಬಗ್ಗೆ ಸ್ತ್ರೀ ಪುರುಷರ ನಡುವೆ ಯಾವ ಭೇದವೂ ಇಲ್ಲ. ಎರಡು ವರ್ಗಗಳ ಕಾರ್ಯಕ್ಷೇತ್ರಗಳೇನೋ ಭಿನ್ನವಾಗಿವೆ. 
ಪುರುಷರು ಮಾನವ ಜೀವನದ ಕೆಲವು ಕ್ಲೇತ್ರಗಳಲ್ಲೂ ಸ್ತ್ರೀಯರು ಇತರ ಕೆಲವು ಕ್ಷೇತ್ರಗಳಲ್ಲೂ ದುಡಿಯಬೇಕಾಗಿದೆ. ಆದರೆ 
ಈ ಗುಣವಿಶೇಷಗಳು ಸ್ತ್ರೀಯರಲ್ಲೂ ಪುರುಷರಲ್ಲೂ ಏಕಪ್ರಕಾರವಾಗಿದ್ದರೆ ಅಲ್ಲಾಹನ ಬಳಿ ಅವೆರಡು ವರ್ಗಗಳ ಸ್ಥಾನಗಳೂ 
ಸಮಾನವಾಗಿರುತ್ತವೆ ಮತ್ತು ಅವರಿಗೆ ಸಮಾನ ಪ್ರತಿಫಲವೂ ಇರುವುದು. ಒಬ್ಬಳು ಅಡುಗೆ ಮನೆಯ ಹೊಣೆ ವಹಿಸಿದ್ದ. ಳು. 
ಇನ್ನೊಬ್ಬನು ಖಿಲಾಪತ್ತಿನ ಪೀಠದಲ್ಲಿ ಕುಳಿತು ಧರ್ಮಶಾಸ್ತ್ರದ ವಿಧಿಗಳನ್ನು ಜಾರಿಗೊಳಿಸಿದನು. ಒಬ್ಬಳು ಮಕ್ಕಳ ಪಾಲನೆ ಪೋಷಣೆ 
ಮಾಡಿದಳು. ಇನ್ನೊಬ್ಬನು ರಣರಂಗಕ್ಕೆ ಹೋಗಿ ಅಲ್ಲಾಹ್‌ ಮತ್ತು ಅವನ ಧರ್ಮೋತ್ನ್ಥಾನಕ್ಕಾಗಿ ಪ್ರಾಣದ ಹಂಗು ತೊರೆದು 
ಹೋರಾಡಿದನು ಎಂಬ ದೃಷ್ಟಿಯಲ್ಲಿ ಅವರ ಸ್ಥಾನ ಮತ್ತು ಪ್ರತಿಫಲದಲ್ಲಿ ಏನೂ ವ್ಯತ್ಕಾಸವಿರಲಾರದು. - 

65. ಇಲ್ಲಿಂದ ಹೆ.ರುನಬ್‌ರೊಂದಿಗೆ(ರ) ಪ್ರವಾದಿವರ್ಯರ(ಸ) ವಿವಾಹಕ್ಕೆ ಸಂಬಂಧಿಸಿ ಅವತೀರ್ಣಗೊಂಡಿದ್ದ ಸೂಕ್ತಗಳು 
ಆರಂಭವಾಗುತ್ತವೆ. 

66. ಈ ಸೂಕ್ತವು ಪ್ರವಾದಿವರ್ಯರು(ಸು ಹೆ.ರುನಬ್‌ರನ್ನು(ರ) ಹ.ರ್ಳುದ್‌ರಿಗ(ರು ವಿವಾಹ ಮಾಡಿ ತರಲಿಕ್ಕಾಗಿ 
ವಿವಾಹ ಸಂದೇಶವನ್ನು ಕೊಟ್ಟಿದ್ದು ಹೆ.ರ್ಳುನಬ್‌ರೂ(ರ) ಅವರ ಸಂಬಂಧಿಕರೂ ಅದನ್ನು ನಿರಾಕರಿಸಿದ್ದ ಕಾಲದಲ್ಲಿ 


ಕಾಂಡ-22, 


402 ಕುರ್‌ಆನ್‌ ವ್ಯಾಖ್ಯಾನ 


خی جع ವಸಿ‏ 5 مر سے مر ہے سے 5 سے سوج ಅಲ್‌‏ ”س۴ سے و ور سے سس سے 

AS AE ALT A CAG AE و اذ تقو لن انت اد‎ 

A ہ) او و سر سے کسر‎ EE ಡೆ 

اتق الله و GEES AL ASG GB‏ و الله اِحَقٌ 

(37-39) ಪೈಗಂಬರರ ಅಲ್ಲಾಹನೂ ನೀವೂ ಯಾರಿಗೆ ಉಪಕಾರ ಮಾಡಿದ್ದಿರೋ ಆ ವ್ಯಕ್ತಿ 
ಯೊಡನೆ" ನೀವು, "ನಿನ್ನ ಪತ್ನಿಯನ್ನು ಬಿಡಬೇಡ ಮತ್ತು ಅಲ್ಲಾಹನನ್ನು ಭಯಪಡು" ಎಂದು ಹೇಳುತ್ತ 2 
ಸಂದರ್ಭವನ್ನು . ಸ್ಮರಿಸಿರಿ” ಆ ವೇಳೆ ಅಲ್ಲಾಹ್‌ ಬಹಿರಂಗಗೊಳಿಸಲು ಇಚ್ಛಿಸಿದ್ದ ವಿಷಯವನ್ನು ನೀವು 
ನಿಮ್ಮ ಹೃದಯದೊಳಗೆ ಬಚ್ಚಟ್ಟಿದ್ದಿರಿ ನೀವು ಜನರನ್ನು ಹೆದರುತ್ತಿದ್ದಿರಿ ನಿಜವಾಗಿ ಭಯಪಡಲು 


ಅವತೀರ್ಣಗೊಂಡಿತ್ತೆಂದು ಹೆ.ಇಬ್ಲ್‌ ಅಬ್ಬಾಸ್‌(ರು ಮೊದಲಾದವರು ಹೇಳುತ್ತಾರೆ. ಇಷ್ಟು ಉನ್ನತ ಮನೆತನದ ಹುಡುಗಿಯನ್ನು 
ಒಬ್ಬ ಬಿಡುಗಡೆಗೊಳಿಸಲ್ಪಟ್ಟಿದ್ದ ಗುಲಾಮನಿಗಾಗಿ ಕೇಳುತ್ತಿರುವ ವಿಷೆಯದಲ್ಲಿ ಅವರು ತುಂಬಾ ಅಸಂತುಷ್ಟರಾಗಿದ್ದರು. ಆಗೆ 
ಈ ಸೂಕ್ತವು ಅವಶೀರ್ಣಗೊಂಡಿತು. ಇದನ್ನು ಕೇಳಿದೊಡನೆ ಹ.ರ್ಳುನಬ್‌(ರ) ಮತ್ತು ಅವರ ಕುಟುಂಬದವರೆಲ್ಲರೂ 
ನಿರಾತಂಕವಾಗಿ ಇದಕ್ಕೆ ಒಪ್ಪಕೊಂಡರು. 

67. ಇಲ್ಲಿಂದ 48ರ ವರೆಗಿನ ಸೂಕ್ತಗಳು ಅವತೀರ್ಣಗೊಂಡಾಗ ಪ್ರವಾದಿವರ್ಯರು(ಸು) ಹ.ರ್ಳುನಬ್‌ರನ್ನು(ರ) ವಿವಾಹ 
ವಾಗಿದ್ದರು. ಕಪಟವಿಶ್ವಾಸಿಗಳೂ ಯಹೂದಿಯರೂ ಬಹುದೇವ ವಿಶ್ವಾಸಿಗಳೂ ಪ್ರವಾದಿವರ್ಯರ(ಸ) ವಿರುದ್ಧ ಅಪಪ್ರಚಾರದ 
ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದ್ದರು. ಮುಸ್ಲಿಮರನ್ನು ಧರ್ಮವಿರೋಧಿಗಳ ಕುಪ್ರಚಾರಗಳ ದುಪ್ಪಭಾವದಿಂದ ರಕ್ಷಿಸುವುದೂ 
ಅವರು ಹೆಬ್ಬಿಸಿದ್ದ ಸಂಶಯಗಳಿಂದ ಕಾಪಾಡುವುದೂ ಅಲ್ಲಾಹನ ಈ ಆದೇಶಗಳ ಮುಖ್ಮ ಉದ್ದೇಶವಾಗಿತ್ತು. 

k 68. ಆ ವ್ಯಕ್ತಿಯೆಂದರೆ ಹ.ರ್ಳುದ್‌ ಬಿನ್‌ ಹಾರಿಸ್‌(ರ) ಮುಂದೆ ಇದನ್ನು ಸ್ಪಷ್ಟಪಡಿಸಲಾಗಿದೆ. ಅವರಿಗೆ ಅಲ್ಲಾಹನು 
ಮಾಡಿದ ಉಪಕಾರ ಯಾವುದು ಮತ್ತು ಪ್ರವಾದಿವರ್ಯರು(ಸ) ಮಾಡಿದ ಉಪಕಾರ ಯಾವುದು ಎಂಬುದನ್ನು ತಿಳಿಯಲಿಕ್ಕಾಗಿ 
ಅವರ ಸಂಕ್ಷಿಪ್ತ ಕಥೆಯನ್ನು ಇಲ್ಲಿ ಹೇಳಿಬಿಡುವುದು ಅಗತ್ಯವೆನಿಸುತ್ತದೆ. ಇವರು ಬಸ್ತುತಃ ಕಲ್ಸ್‌ ಗೋತ್ರದ ಹಾರಿಸ್‌ ಬಿನ್‌ 
ಶರಾಹೀಲ್‌ ಎಂಬವರ ಪುತ್ರರಾಗಿದ್ದರು. ಇಪರಿಗೆ ಎಂಟು ವರ್ಷ ಪ್ರಾಯವಾಗಿದ್ದಾಗ ಬನೀ ಕೈನ್‌ ಬಿನ್‌ ಜಸರ್‌ನವರ ಆಕ್ರಮಣ 
ವೊಂದರಲ್ಲಿ ಇವರು ಗುಲಾಮರಾಗಿ ಮಾಡಲ್ಪಟ್ಟರು. ಅವರು ತಾಯಿಫ್‌ನ ಬಳಿ 'ಉಕಾರು್‌'ನ ಸಂತೆಗೆ ಒಯ್ದು ಇವರನ್ನು 
ಮಾರಿಬಿಟ್ಟರು. ಖರೀದಿಸಿದವರು ಹ.ಖದೀಜಾರ(ರ) ಭ್ರಾತೃಜ ಹಕೀಮ್‌ ಬಿನ್‌ ಹಿರಭಾಮ್‌ ಎಂಬವರಾಗಿದ್ದರು. ಅವರು ಮಕ್ಕಾ 
ಪಟ್ಟಣಕ್ಕೆ ತಂದು ತನ್ನ ಸೋದರತ್ತೆ ಹೆ.ಖದೀಚಾರಿಗೆ(ರ) ಕಾಣಿಕೆಯಾಗಿ ಕೊಟ್ಟರು. ಹ.ಖದೀಜಾರ(ರ) ವಿವಾಹವು ಪ್ರವಾದಿವರ್ಯ 
ರೊಂದಿಗ(ಸ) ಆದಾಗ ಅವರು ಹ.ರುದ್‌ರನ್ನು(ರ) ಅಲ್ಲಿ ಕಂಡರು. ಇವರ ನಡತೆ ಮತ್ತು ವರ್ತನೆಗಳನ್ನು ಮೆಚ್ಚಿ ಇವರನ್ನು 
ಹೆ. ಖದೀಜಾರಿಂದ(ರ) ತಾನೇ ಪಡೆದುಕೊಂಡರು. ಆಗ ಹ.ರ್ಳುದ್‌ರ ಪ್ರಾಯ 15 ವರ್ಷವಾಗಿತ್ತು. ಕೆಲವು ಕಾಲದ ತರುವಾಯ 
ತನ್ನ ಮಗನು ಮಕ್ಕಾದಲ್ಲಿದ್ದಾನೆಂದು ಹೆ.ಯ್ಳುದ್‌ರ(ರ) ತಂದೆ ಮತ್ತು ಚಿಕ್ಕಪ್ಪನಿಗೆ ಸುದ್ದಿ ಸಿಕ್ಕಿತು. ಅವರು ಮಗನನ್ನು ಹುಡುಕುತ್ತ 
ಪ್ರವಾದಿವರ್ಯರ(ಸ) ಬಳಿಗೆ ತಲಪಿ, ತಾವು ಕೇಳಿದಷ್ಟು ಪರಿಹಾರ ಧನವನ್ನು ಕೊಡುತ್ತೇವೆ ನಮ್ಮ ಮಗನನ್ನು ನಮಗೆ 
ಕೊಡಬೇಕೆಂದು ಕೇಳಿಕೊಂಡರು. ಆದರೆ, ಹ.ರ್ಕುದ್‌ರು(ರು ಪ್ರವಾದಿವರ್ಯರನ್ನುಸು ಬಿಟ್ಟುಹೋಗಲು ಎಷ್ಟು ಮಾತ್ರಕ್ಕೂ 
ಸಿದ್ಧರಾಗಲಿಲ್ಲ. ಪ್ರವಾದಿವರ್ಯರು(ಸ) ಆಗಲೇ ಅವರನ್ನು ಬಿಡುಗಡೆಗೊಳಿಸಿಬಿಟ್ಟರು. ಹರಮಿಗೆ ಹೋಗಿ ಕುರೈಶ್‌ ಸಾರ್ವಜನಿಕರ 
ಮುಂದೆ, "ಇಂದಿನಿಂದ ರುದ್‌ ನನ್ನ ಮಗ. ಅವನು ನನ್ನ ಮತ್ತು ನಾನು ಅವನ ವಾರೀಸುದಾರರಾಗಿರುವೆವು. ನೀವೆಲ್ಲರೂ 
ಸಾಕ್ಷಿಗಳಾಗಿರಬೇಕು” ಎಂದರು. ಅಂದಿನಿಂದ ಜನರು ಅವರನ್ನು ರುದ್‌ ಬಿನ್‌ ಮುಹಮ್ಮದ್‌ ಎನ್ನತೊಡಗಿದರು. ಹಿ.ಶೆ. 4ರಲ್ಲಿ 
ಪ್ರವಾದಿವರ್ಯರು(ಸ) ತಮ್ಮ ಸೋದರತ್ತೆಯ ಮಗಳಾದ ಹ.ರುನಬ್‌ರೊಂದಿಗೆ(ರ) ಅವರ ವಿವಾಹ ಮಾಡಿಬಿಟ್ಟರು. ತಮ್ಮ 
ಕೈಯಿಂದಲೇ ಅವರಿಗೆ ಮಹರ್‌ ಪಾವತಿ ಮಾಡಿದರು. ಗೃಹಜೀವನ ನಡೆಸಲು ಬೇಕಾದ ಅಗತ್ಯವುಳ್ಳ ಸಾಮಾನುಗಳನ್ನೂ ಕೊಟ್ಟರು. 
"ಅಲ್ಲಾಹನೂ ನೀವೂ ಯಾರಿಗೆ ಉಪಕಾರ ಮಾಡಿದ್ದಿರೋ ಆ ವ್ಯಕ್ತಿ” ಎಂಬ ಮಾತುಗಳು ಸೂಚಿಸಿರುವುದು ಇದನ್ನೇ. 

69. ತಾನು ಶ್ರೇಷ್ಠ ಕುಲದವಳಿಂಬ ಭಾವನೆಯ ನಿಮಿತ್ತ ಹ.ರ್ಳೊನಬ್‌ರ(ರು ಮತ್ತು ಹೆ.ರ್ಳುದ್‌ರ(ರ) ನಡುವೆ ವಿರಸ 
ವುಂಟಾಗಿದ್ದ ಕಾಲದ ಮಾತಿದು. ಅವರು ಆಗಾಗ ಪ್ರವಾದಿವರ್ಯರ(ಸ) ಬಳಿಗೆ ಬಂದು, ನಾನು ಅವಳಿಗೆ ತಲಾಕ್‌ ಕೊಡಲಿಚ್ಛಿಸು 
ತ್ತೇನೆಂದು ಹೇಳುತ್ತಿದ್ದರು. 


. ಕಾಂಡ-22 


33. ಅಲ್‌ ಅಹ್‌ರಾಬ್‌ 403 


Acs TEC os IT ےر کا‎ LT 
ANN 33 | > kG 633 تا‎ A285 Gj 
pa po >i KT pT کرے ہے سو‎ 
HESS So ES pil 8 od 
SOTA, An, وڈ سم سر سے کک ہے ھ ہہ‎ ۱ 
MET SSE GFE ولا ما‎ i 
sys NDI ےسی‎ NNT NG CANE > ہک وس سے کی‎ 
SL معداوراة الوب‎ ES M1063 0S خلوا وِن‎ aS 
ಅಲ್ಲಾಹ್‌ ಅಧಿಕ ಹಕ್ಕುದಾರನಾಗಿದ್ದಾನೆ." ತರುವಾಯ ರುದ್‌ ಅವಳಿಂದ ತನ್ನ ಅಪೇಕ್ಟೆಯನ್ನು ಪೂರ್ತಿ 
ಗೊಳಿಸಿಕೊಂಡ ಬಳಿಕ ನಾವು ಅವಳ ವಿವಾಹವನ್ನು ನಿಮ್ಮೊಂದಿಗೆ ಮಾಡಿದೆವು.” (ಇದು) ದತ್ತು ಪುತ್ರರು 
ತಮ್ಮ ಪತ್ನಿಯರೊಂದಿಗೆ ತಮ್ಮ ಅಪೇಕ್ಸೆ ಪೂರ್ತಿಗೊಳಿಸಿಕೊಂಡ ಬಳಿಕ ಅವರ (ಏಚ್ಛೇದಿತೆಯರ) ವಿಷಯ 
ದಲ್ಲಿ ಸತ್ಮವಿಶ್ವಾಸಿಗಳಿಗೆ ಯಾವುದೇ ಅಡಚಣೆ ಇಲ್ಲದಂತಾಗಲಿಕ್ಕಾಗಿ (ಆಗಿದೆ). ಅಲ್ಲಾಹನ ಆಜ್ಞೆಯಂತು 
ಜಾರಿಗೆ ಬಂದೇ ತೀರಬೇಕಿತ್ತು. ಅಲ್ಲಾಹನು ಪ್ರವಾದಿಗಾಗಿ ನಿಶ್ಚಯಿಸಿ ಬಿಟ್ಟಿರುವಂತಹ ಕಾರ್ಯದಲ್ಲಿ 
ಪ್ರವಾದಿಗೆ ಯಾವ ಅಡಚಣೆಯೂ “وہ‎ ಅಲ್ಲಾಹನ ಇದೇ ನಿಯಮವು ಹಿಂದೆ ಗತಿಸಿ ಹೋಗಿದ್ದ 
ಪ್ರವಾದಿಗಳ ವಿಷಯದಲ್ಲೂ ಜಾರಿಯಲ್ಲಿತ್ತು. ಅಲ್ಲಾಹನ ಆಜ್ಞೆಯು ಒಂದು ಖಚಿತವಾಗಿ ನಿರ್ಧರಿಸಿದ 


۰۰ 


70. ಈ ವಾಕ್ಕವನ್ನು ಇದೇ ಅಧ್ಯಾಯದ 1,2,3 ಮತ್ತು 7ನೆಯ ಸೂಕ್ತಗಳೊಂದಿಗೆ ಓದಿದಾಗ ಸ್ಪಷ್ಟವಾಗಿ ಶಿಳಿಯುವುದೇ 
ನೆಂದರೆ. ಹೆ.ಯ್ಸುದ್‌ ಮತ್ತು ಅವರ ಪತ್ನಿಯ ನಡುವೆ ವಿರಸವು ಹೆಚ್ಚುತ್ತ ಬರುತ್ತಿದ್ದ ಕಾಲದಲ್ಲೇ- ಹ.ರುದ್‌ರು(ರ) ತಮ್ಮ 
ಪತ್ನಿಗೆ ತಲಾಕ್‌ ಕೊಟ್ಟರೆ ನೀವು ಆ ಮಹಿಳೆಯನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಅಲ್ಲಾಹನು ಹ.ಮುಹಮ್ಮದ್‌ರಿಗೆ(ಸ) 
ಸೂಚನೆ ಕೊಟ್ಟಿದ್ದನು. ಆದರೆ ಅಂದಿನ ಆರಬ್‌ ಸಮಾಜದಲ್ಲಿ ದತ್ತುಪುತ್ರನ ಬಿಟ್ಟ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳುವುದರ 
ಅರ್ಥವೇನಾಗುತ್ತದೆಂಬುದು ಪ್ರವಾದಿವರ್ಯರಿಗೆ(ಸ) ತಿಳಿದಿತ್ತು. ಆದುದರಿಂದ ಈ ಕಠಿಣ ಸತ್ವಪರೀಕ್ಸೆಗೊಳಗಾಗಲು ಪ್ರವಾದಿ 
ವರ್ಯರು(ಸ) ಅಳುಕುತ್ತಿದ್ದರು. ಆದುದರಿಂದಲೇ ಹ.ರ್ಳುದ್‌ರು(ರ) ತಾವು ತಮ್ಮ ಪತ್ನಿಗೆ ತಲಾಕ್‌ ಕೊಡುವ ಇರಾದೆಯನ್ನು 
ಪ್ರಕಟಸಿದಾಗ ಪ್ರವಾದಿವರ್ಯರು(ಸ)- ಅಲ್ಲಾಹನನ್ನು ಭಯಪದಡಿರಿ. ನಿಮ್ಮ ಪತ್ನಿಗೆ ತಲಾಕ್‌ ಕೊಡಬೇಡಿರಿ ಎಂದು ಹೇಳಿದರು. 
ಆದರೆ, ಅಲ್ಲಾಹನು ತನ್ನ ಪ್ರವಾದಿಯನ್ನು ವಿಧಿಯ ತೀರ್ಮಾನಕ್ಕೆ ಶಿರಬಾಗುವಂತಹ ದೃಢ ಸಂಕಲ್ಪದ ಉನ್ನತ ಮಟ್ಟದಲ್ಲಿ 
ಕಾಣಲು ಬಯಸುತ್ತಿದ್ದನು. ಈ ದೃಷ್ಟಿಯಿಂದ, ಪ್ರವಾದಿವರ್ಯರು(ಸ) ತಮ್ಮನ್ನು ಅಪಕೀರ್ತಿಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ 
ಹ.ರುದ್‌ರನ್ನು(ರ) ಉದ್ದೇಶಪೂರ್ವಕವಾಗಿ ತಲಾಕ್‌ ಕೊಡದಂತೆ ತಡೆದುದು ಅಲ್ಲಾಹನಿಗೆ ಮೆಚ್ಚುಗೆಯಾಗಲಿಲ್ಲ. ಅಲ್ಲಾಹನು 
ಒಂದು ಮಹತ್ಕಾರ್ಯವನ್ನು ಅವರಿಂದ ಮಾಡಿಸಲು ಬಯಸಿದ್ದನು. "ನೀವು ಜನರನ್ನು ಭಯಪಡುತ್ತಿದ್ದಿರಿ. ನಿಜವಾಗಿ ಭಯ 
ಪಡಲು ಅಲ್ಲಾಹ್‌ ಅಧಿಕ ಹಕ್ಕುದಾರನಾಗಿದ್ದಾನೆ" ಎಂಬ ಮಾತು ಸ್ಪಷ್ಟವಾಗಿ ಇದನ್ನೇ ಸೂಚಿಸುತ್ತದೆ. 

71. ಅರ್ಥಾತ್‌- ಹ.ರುದ್‌ರು(ರ) ತಮ್ಮ ಪತ್ನಿಗೆ ತಲಾಕ್‌ ಕೊಡಬೇಕೆಂದು ಇಚ್ಛಿಸುತ್ತಿದ್ದುದನ್ನು ಅವರು ನೆರವೇರಿಸಿದರು. 
ಅನಂತರ ಅವರ ವಿಚ್ಛೇದಿತ ಪತ್ನಿಯೊಂದಿಗೆ ಯಾವ ಸಂಬಂಧವೂ ಉಳಿಯಲಿಲ್ಲ. ಬೇರೆ ಮಾತಿಸಲ್ಲಿ- ಅವರ ಇದ್ದತ್‌ 
ಅವಧಿಯೂ ಪೂರ್ಣಗೊಂಡಿತು. 

72. ಈ ವಿವಾಹವನ್ನು ಪ್ರವಾದಿವರ್ಯರು(ಸ) ಅಲ್ಲಾಹನ | ಆಜ್ಞೆಯ ಪ್ರಕಾರ ಮಾಡಿಕೊಂಡುದೇ ವಿನಾ ತಮ್ಮ ಸ್ವಂತ 
ಅಪೇಕ್ಸೆ ಪ್ರಕಾರ ಮಾಡಿಕೊಂಡುದಲ್ಲವೆಂಬುದನ್ನು ಈ ಮಾತು ವಿಶದೀಕೆರಿಸುತ್ತದೆ. 

73. ಅಲ್ಲಾಹನು ಈ ಕಾರ್ಯವನ್ನು ಒಂದು ಅತಿ ಆಗತೆದ ಹಾಗೂ ಮಹತ್ತಾದ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಪ್ರವಾದಿ 
ವರ್ಯರಿಂದ(ಸ) ಮಾಡಿಸಿದನು. ಇದು ಬೇರಾವ ಉಪಾಯದಿಂದಲೂ ಪೂರ್ಣಗೊಳ್ಳುತ್ತಿರಲಿಲ್ಲ. ದೇವ ಸಂದೇಶವಾಹಕರು ಸ್ವತಃ 
ಮುಂದೆ ಬಂದು ದತ್ತು ಪುತ್ರ ಸಂಬಂಧದ ವಿಷಯದಲ್ಲಿ ಅರಬರಲ್ಲಿದ್ದ ಮೂಢನಂಬಿಕೆ ಮತ್ತು ರೂಢಿಗಳನ್ನು ಮುರಿಯುವುದರ 
ಹೊರತು ಬೇರಾವ ಉಪಾಯವೂ ಇರಲಿಲ್ಲ. 

74. ಇಂತಹ ವಿವಾಹವು ಇತರ ಮುಸ್ಲಿಮರಿಗೆ ನಿಪಿದ್ದವಲ್ಲದ, ಧರ್ಮಸಮ್ಮತ ಕಾರ್ಯ ಮಾತ್ರವಾಗಿರುತ್ತದೆಂದೂ ಹೆ. 
ಮುಹಮ್ಮದ್‌ರಿಗೆ) ಇದು ಅಲ್ಲಾಹನು ವಿಧಿಸಿದ ಒಂದು ಕಡ್ಡಾಯ ಕರ್ಮವಾಗಿತ್ತೆಂದೂ ಈ ಮಾತುಗಳಿಂದ ಸ್ಪಷ್ಟವಾಗಿ 
ತಿಳಿದುಬರುತ್ತದೆ. 


ಕಾಂಡ-22 


404 ಕುರ್‌ಆನ್‌ ವ್ಯಾಖ್ಯಾನ 


SSA الد کل‎ ST SESS CESS 


سس 


MEE SINGS SI ನ 7‏ وََات Fe‏ 
ಶಿ‏ _ 7 سے Ps‏ چ ٦‏ ۲ 
بج کات اللة یع ES‏ علیمات پادھا الب امنوا اد ٹروا الله BESS‏ 


4 
ತೀರ್ಪಾಗಿರುತ್ತದೆ.್‌' ಅಲ್ಲಾಹನ ಸಂದೇಶಗಳನ್ನು ತಲುಪಿಸುವ ಅವನನ್ನೇ ಭಯಪಡುವ ಮತ್ತು ಒಬ್ಬ 
ದೇವನ ಹೊರತು ಯಾರನ್ನೂ ಭಯಪಡದವರಿಗೆ (ಇರುವ, ಅಲ್ಲಾಹನ ನಿಯಮವಿದು) ಮತ್ತು ವಿಜಾರಣೆ 
ನಡೆಸಲು ಅಲ್ಲಾಹನೇ ಸಾಕು.” 

(40) (ಜನರೇ) ಮುಹಮ್ಮದ್‌(ಸ) ನಿಮ್ಮ ಪುರುಷರ ಪೈಕಿ ಯಾರದೇ ತಂದೆಯಲ್ಲ. ವಾಸ್ತವದಲ್ಲಿ 
ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳಲ್ಲಿ ಕೊನೆಯವರಾಗಿರುತ್ತಾರೆ. ಅಲ್ಲಾಹ್‌ ಸಕಲ 
ವಸ್ತುಗಳ ಪರಿಜ್ಞಾನವುಳ್ಳವನು.”' 


75. ಅರ್ಥಾತ್‌- ಪ್ರವಾದಿಗಳಿಗೆ ಅಲ್ಲಾಹನ ಕಡೆಯಿಂದ ಯಾವುದೇ ಆಜ್ಞೆ ಬಂದರೂ ಅದರಂತೆ ಕಾರ್ಯವೆಸೆಗುವುದು 
ಅವರ ಮೇಲೆ ಉಲ್ಲಂಘಸಲಾಗದ ಕಡ್ಡಾಯ ಕರ್ಮವಾಗಿರುತ್ತದೆ. ಇದರಿಂದ ಪಲಾಯನ ಮಾಡಲು ಸಾಧ್ಯವೇ ಇಲ್ಲ. 

76. ಮೂಲದಲ್ಲಿ 'ವ مہ‎ ಬಿಲ್ಲಾಹಿ ಹಸೀಬಾ' ಎಂದಿದೆ. ಇದಕ್ಕೆ ಎರಡು ಅರ್ಥಗಳಿವೆ- ಸಕಲ ಭಯ ಮತ್ತು 
ಅಪಾಯಗಳೆದುರು ಅಲ್ಲಾಹನೇ ಸಾಕೆಂಬುದು ಒಂದು. ವಿಚಾರಣೆ ನೆಡೆಸಲು ಅಲ್ಲಾಹನೇ ಸಾಕು. ಅವನ ವಿಚಾರಣೆಯ ಹೊರತು 
ಬೇರಾರ ವಿಚಾರಣೆಗೂ ಹೆದರಬೇಕಾಗಿಲ್ಲವೆಂಬುದು ಇನ್ನೊಂದು. 

77. ವಿರೋಧಿಗಳು ಪ್ರವಾದಿವರ್ಯರ(ಸ) ಈ ವಿವಾಹದ ವಿರುದ್ದ ಎತ್ತುತ್ತಿದ್ದ ಎಲ್ಲ ಆಕ್ಷೇಪಗಳ ಬೇರುಗಳೆನ್ನೂ ಈ 
ಮಾತಿನ ಮೂಲಕ ಕಿತ್ತು ಹಾಕಿ ಬಿಡಲಾಗಿದೆ. ಅವರ ಪ್ರಪ್ರಥಮ ಆಕ್ಟೇಪವು ಪ್ರವಾದಿವರ್ಯರು(ಸ) ತಮ್ಮ ಸೊಸೆಯನ್ನು ವಿವಾಹ 
ವಾದರೆಂಬುದು."ಮುಹಮ್ಮದ್‌ರು(ಸು ನಿಮ್ಮ ಪುರುಷರ ಪೈಕಿ ಯಾರ ತಂದೆಯೂ ಅಲ್ಲ" ಎಂದು ಇದಕ್ಕೆ ಉತ್ತರವಾಗಿ 
ಹೇಳಲಾಯಿತು. ಅರ್ಥಾತ್‌- ಯಾರ ವಿಚ್ಛೇದಿತ ಪತ್ನಿಯನ್ನು ವಿವಾಹ ಮಾಡಿಕೊಂಡರೋ ಅವನು ಮಗನೇ ಆಗಿಲ್ಲದಿರುವಾಗ ಅವನ 
ವಿಚ್ಛೇದಿತೆಯು ನಿಪಿದ್ಧಳಾಗುವುದು ಹೇಗೆ? ಎರಡನೆಯ ಆಕ್ಟೇಪ- ದತ್ತು ಪುತ್ರನು ನೈಜ ಪುತ್ರನಲ್ಲದಿದ್ದರೂ ಅವನು ಬಿಟ್ಟ 
ಮಹಿಳೆಯನ್ನು ವಿವಾಹವಾಗುವ ಅಗತ್ಯವಾದರೂ ಏನಿತ್ತು? ಎಂಬುದು. ಇದಕ್ಕೆ ಉತ್ತರವಾಗಿ "ವಾಸ್ತವದಲ್ಲಿ ಅವರು ಅಲ್ಲಾಹನ 
ಸಂದೇಶವಾಹಕರು” ಎನ್ನಲಾಯಿತು. ಅರ್ಥಾತ್‌- ನಿಮ್ಮ ಕಂದಾಚಾರಗಳು ಯಾವ ಧರ್ಮಸಮ್ಮತ ವಿಷಯವನ್ನು ವೃಥಾ ನಿಷಿದ್ದ 
ಗೊಳಿಸಿದ್ದುವೋ ಅದರ ಬಗ್ಗೆ ಇರುವ ಎಲ್ಲ ಪಕ್ಷಪಾತಗಳನ್ನೂ ತೊಡೆದು ಹಾಕಿ, ಅದು ಧರ್ಮಸೆಮ್ಮತವಾಗಿದೆ ಎಂಬುದರ 
ಬಗ್ಗೆ ಯಾವ ಸಂಶಯಕ್ಕೊ ಆಸ್ಪದವಿರದ ರೀತಿಯಲ್ಲಿ ಮಾಡಿಬಿಡುವ ಕರ್ತವ್ಯವು ಒಬ್ಬ ದೇವ ಸಂದೇಶವಾಹಕನೆಂಬ ನೆಲೆಯಲ್ಲಿ 
ಅವರ ಮೇಲೆ ಕಡ್ಡಾಯವಾಗಿರುತ್ತದೆ. ಅನಂತರ ಇನ್ನಷ್ಟು ಒತ್ತು ನೀಡಲಿಕ್ಕಾಗಿ- "ಪ್ರವಾದಿಗಳಲ್ಲಿ ಕೊನೆಯವರಾಗಿರುತ್ತಾರೆ” 
ಎನ್ನಲಾಗಿದೆ. ಅರ್ಥಾತ್‌- ಇವರ ಕಾಲದಲ್ಲಿ ಕಾನೂನು ಮತ್ತು ಸಾಮಾಜಿಕ ಸುಧಾರಣಾ ಕಾರ್ಯಗಳ ಪೈಕಿ ಯಾವುದಾದರೂ 

| ಆಗಡೆ ಉಳಿದು ಹೋದರೆ, ಅನಂತರ ಬರುವ ಪ್ರವಾದಿಯು ಆದನ್ನು ಭರ್ತಿಗೊಳಿಸುವ ಅವಕಾಶವೂ ಉಳಿದಿರುವುದಿಲ್ಲ. ಏಕೆಂದರೆ, 
ಇವರ ತರುವಾಯ ರಸೂಲರಂತಿರಲಿ ಒಬ್ಬ ನಬೀ ಕೂಡ ಬರುವವರಿಲ್ಲ. ಆದುದರಿಂದ ಈ ಅಜ್ಞಾನಜನ್ಮ ಕಂದಾಚಾರವನ್ನು 
ತೊಡೆದು ಹಾಕುವ ಕಾರ್ಯವನ್ನು ಸ್ವತಃ ಮಾಡಿ ಹೋಗಬೇಕಾದುದು ಅವರ ಮೇಲೆ ಅತ್ಮಗತ್ಯವಾಗಿ ಬಿಟ್ಟಿತು. ಇದಾದ ಬಳಿಕ 
ಇನ್ನಷ್ಟು ಒತ್ತು ಕೊಡುತ್ತ- "ಅಲ್ಲಾಹ್‌ ಸಕಲ ವಸ್ತುಗಳ ಪರಿಜ್ಞಾನವುಳ್ಳವನು” ಎನ್ನಲಾಗಿದೆ. ಅರ್ಥಾತ್‌- ಈಗ ಹ.ಮುಹಮ್ಮದ್‌ರ(ಸ) 
ಕೈಯಿಂದಲೇ ಈ ಅಜ್ಞಾನಜನ್ಮ ಕಂದಾಜಾರವನ್ನು ತೊಡೆದು ಹಾಕುವ ಅಗತ್ಯವೇನು? ಹಾಗೆ ಮಾಡದಿರುವುದರಿಂದ ದೋಷವೇನು? 
٦ ಎಂಬುದು ಅಲ್ಲಾಹನಿಗೆ ಚೆನ್ನಾಗಿ ತಿಳಿದಿದೆ. ಇನ್ನು ಮುಂದೆ ಅವನ ಕಡೆಯಿಂದ ಪ್ರವಾದಿ ಯಾರೂ ಬರಲಿರುವುದಿಲ್ಲ. ಆದುದರಿಂದ 
ತನ್ನ ಅಂತಿಮ ಪ್ರವಾದಿಯ ಮೂಲಕವೇ ಈ ದುಷ್ಪ ಪದ್ಧಶಿಯನ್ನು ಮುಗಿಸದಿದ್ದರೆ ಇನ್ನು ಮುಂದೆ ಇದು ಇಡೀ ಮುಸ್ಲಿಮ್‌ 
ಜಗತ್ತಿ ನಿಂದಲೇ ಅಳಿದುಹೋಗುವಂತೆ ಇದನ್ನು ಮುರಿದು ಹಾಕುವಂತಹ ವ್ಯಕ್ತಿ ಇರಲಾರನೆಂಬುದನ್ನು ಅಲ್ಲಾಹ್‌ ಬಲ್ಲವನಾಗಿದ್ದಾನೆ. 


ಕಾಂಡ-22 


33. ಅಲ್‌ ಅಹ್‌ರುಾಬ್‌ 405 


PAS Pio FC ID ر ہے ک8"‎ ಬದ 

SKANK KL 5S ol Ae RES 

sp rh ١ NM‏ ک٠‏ وج مہ ೫‏ ج یئ TL‏ سر اع 

ag el OEE SA 

کو 2 po‏ سس Ci PAT‏ کے بی سح LACE‏ 

SES AE ATG ANGELS اع لغ جا‎ 
(41-44) ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಬಹಳವಾಗಿ ಸ್ಮರಿಸಿರಿ ಮತ್ತು ಬೆಳಗು ಬೈಗುಗಳಲ್ಲಿ 
ಅವನ ಗುಣಗಾನ ಮಾಡುತ್ತಲಿರಿ.* ಅವನೇ ನಿಮ್ಮ ಮೇಲೆ ಕೃಪೆ 'ತೋರುವವನು ಮತ್ತು ಅವನು 
ನಿಮ್ಮನ್ನು ಅಂಧಕಾರಗಳಿಂದ ಪ್ರಕಾಶದ ಕಡೆಗೆ ತರುವಂತೆ ಅವನ ದೇವಚರರು ನಿಮಗಾಗಿ ಕೃಪಾ ಪ್ರಾರ್ಥನೆ 
ಮಾಡುತ್ತಾರೆ. ಅವನು ಸತ್ಯವಿಶ್ವಾಸಿಗಳ ಮೇಲೆ ತುಂಬಾ ಕರುಣೆಯುಳ್ಳವನು.” ಅವನನ್ನು ಅವರು ಭೇಟಿ 
ಯಾಗುವ ದಿನ ಅವರನ್ನು 'ಸಲಾಮ್‌'ನೊಂದಿಗೆ ಸ್ವಾಗತಿಸಲಾಗುವುದು' ಮತ್ತು ಅಲ್ಲಾಹನು ಅವರಿಗಾಗಿ 

ಅತ್ಯಂತ ಗೌರವಪೂರ್ಣ ಸತ್ಸಲವನ್ನು ಸಿದ್ಧಗೊಳಿಸಿಟ್ಟಿದ್ದಾನೆ. 

(45-48) ಪೈಗಂಬರರೇಕ' ನಾವು ನಿಮ್ಮನ್ನು ಸಾಕ್ಸಿದಾರರಾಗಿಯೂ್‌” ಸುವಾರ್ತೆ ಮತ್ತು ಎಚ್ಚರಿಕೆ 


78. ಶತ್ರುಗಳ ಕಡೆಯಿಂದ ದೇವ ಸಂದೇಶವಾಹಕರ ಮೇಲೆ ಮೂದಲಿಕೆಗಳ ಮಳೆಗರೆಯುತ್ತಿರುವಾಗ ಇತರ ದಿನಗಳಿ 
ಗಿಂತಲೂ ಹೆಚ್ಚಾಗಿ ಅಲ್ಲಾಹನನ್ನು ಸ್ಮರಿಸುತ್ತಿರಬೇಕೆಂದು ಮುಸ್ಲಿಮರಿಗೆ ಉಪದೇಶಿಸುವುದೇ ಇದರ ಉದ್ದೇಶ. ಬೆಳಗು ಬೈಗು 
ಗಳಲ್ಲಿ ಜಪಿಸುತ್ತಿರುವುದೆಂದರೆ ಸದಾ ಜಪಿಸುತ್ತಿರುವುದಾಗಿದೆ. 

79. ಅಲ್ಲಾಹನ ರಸೂಲರಿಂದಾಗಿ ನಿಮ್ಮ ಮೇಲಾಗಿರುವ ಅನುಗ್ರಹದ ಕಾರಣದಿಂದಾಗಿಯೇ ಈ ಸತ್ಯನಿಷೇಧಿಗಳೂ ಕಪಟ 
ವಿಶ್ವಾಸಿಗಳೂ ನಿಮ್ಮ ಮೇಲೆ ಉರಿಕಾರುತ್ತಿರುವುದು ಎಂಬುದನ್ನು ಮುಸ್ಲಿಮರಿಗೆ ತಿಳಿಸುವುದೇ ಇದರ ಉದ್ದೇಶ. ನಿಮಗೆ 
ಸತ್ಯವಿಶ್ವಾಸದ ಮಹಾಸಂಪತ್ತೂ ನೈತಿಕ ಶ್ರೇಷ್ಠತೆಯೂ ಅವರ ಮೂಲಕವೇ ಸಿಕ್ಕಿತು. ಹೀಗಿರುವಾಗ ಅಲ್ಲಾಹನ ಅನುಗ್ರಹದಿಂದ 
ವಂಚಿತರಾಗಿ ಬಿಡತಕ್ಕಂತಹ ಯಾವ ಕಾರ್ಯವನ್ನೂ ನೀವು ಮಾಡಬಾರದು. 'ಸಲಾತ್‌' ಎಂಬ ಪದವು 'ಅಲಾ' ಎಂಬ 
ಸಮುಚ್ಚಯಾವ್ಯಯದೊಂದಿಗೆ ಅಲ್ಲಾಹನ ಕಡೆಯಿಂದ ದಾಸರ ಪರವಾಗಿ ಪ್ರಯೋಗವಾದರೆ, ಅದರ ಅರ್ಥವು ಕೃಪೆ, ದಯೆ, 
ಒಲವು ಎಂದಾಗುತ್ತದೆ. ದೇವಚರರ ಕಡೆಯಿಂದ ಮಾನವರ ಪರವಾಗಿ ಪ್ರಯೋಗವಾದರೆ- ಅದರ ಅರ್ಥವು ಕೃಪೆಗಾಗಿ 
ಪ್ರಾರ್ಥನೆಯಾಗಿರುತ್ತದೆ. 

80. ಮೂಲದಲ್ಲಿ "ತಹಿಯೃತುಹುಮ್‌ ಯೌಮ ಯಲ್‌ಕೌನಹು ಸಲಾಮುನ್‌” (ಅವನನ್ನು ಭೇಟಿಯಾಗುವ ದಿನ ಅವರ 
ಸ್ವಾಗತವು ಸಲಾಮ್‌ನೊಂದಿಗಾಗಿರುವುದು) ಎಂದಿದೆ. ಇದಕ್ಕೆ ಮೂರು ಅರ್ಥಗಳಿರಬಹುದು- 1) ಸೂರಃ ಯಾಸೀನ್‌ನಲ್ಲಿ 
'ಸಲಾಮುನ್‌ ಕೌಲಮ್ಮಿ ರ್ರಬ್ಬಿರ್ರಹೀಮ್‌” (ಸೂಕ್ತ-58) ಎಂದಿರುವಂತೆ ಅಲ್ಲಾಹನು ಸ್ವತಃ ಅಸ್ಸಲಾಮು ಅಲೈಕುಮ್‌ ಎನ್ನುತ್ತ 
ಸ್ವಾಗತಿಸುವನು. 2) ಸೂರಃ ಅನ್ನಹ್ನ್‌ (32ನೆಯ ಸೂಕ್ತ)ನಲ್ಲಿರುವಂತೆ ದೇವಚರರು ಅವರಿಗೆ ಸಲಾಮ್‌ ಹೇಳುವರು. 3) ಸೂರಃ 
ಯೂನುಸ್‌ (10ನೆಯ ಸೂಕ್ತ)ನಲ್ಲಿರುವಂತೆ ಅವರು ಸ್ವತಃ ಪರಸ್ಪರ ಸಲಾಮ್‌ ಹೇಳುವರು. 

81. ತಾತ್ಸರ್ಯವೇನೆಂದರೆ- ನಿಮಗೆ (ಪ್ರವಾದಿವರ್ಯರಿಗ(ಸು) ನಾವು ಕೆಲವು ಉನ್ನತ ಸ್ಥಾನಗಳನ್ನು ಪ್ರದಾನ 
ಮಾಡಿದ್ದೇವೆ. ಈ ವಿರೋಧಿಗಳು ನಿಮ್ಮ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿ ನಿಮಗೇನೂ ಹಾನಿಯುಂಟು ಮಾಡಲಾರರು. 
ಏಕೆಂದರೆ ನಿಮ್ಮ ಸ್ಥಾನಮಾನಗಳು ಎಷ್ಟೋ ಉನ್ನತವಾಗಿವೆ. ಆದುದರಿಂದ ನೀವು ಅವರ ಕಿರುಕುಳಗಳಿಂದ ಬೇಸರ 
ಗೊಳ್ಳಬೇಡಿರಿ. ಅವರ ಅಪಪ್ರಚಾರಗಳಿಗೆ ಕಿಂಚಿತ್ತೂ ಬೆಲೆಕೊಡಬೇಡಿರಿ. ತಮ್ಮ ಹುದ್ದೆಯ ಕರ್ತವ್ಯಗಳನ್ನು ನೆರವೇರಿಸುತ್ತಲಿರ 
ಮತ್ತು ಅವರನ್ನು ಇಷ್ಟಬಂದಂತೆ ಒದರುತ್ತಿರಲು ಬಿಟ್ಟು ಬಿಡಿರಿ. 

82. ಪ್ರವಾದಿಯನ್ನು ಸಾಕ್ಸಿಯನ್ನಾಗಿ ಮಾಡುವ ವಿಷಯವು ಬಹಳೆ ವಿಶಾಲಾರ್ಥವೃಳ್ಳೆದ್ದಾಗಿದೆ. ಇದರಲ್ಲಿ ಮೂರು ಸಾಕ್ಸಿಗಳು 
ಸೇರಿವೆ- رز‎ ಬಾಯ್ದೆರೆ ಸಾಕ್ಲಿ. ಅರ್ಥಾತ್‌- ಅಲ್ಲಾಹನ ಧರ್ಮವು ಯಾವ ಪರಮಾರ್ಥಗಳನ್ನೂ ಸಿದ್ಧಾಂತಗಳನ್ನೂ ಆಧರಿಸಿವೆಯೋ 
ಅಪುಗಳು ಸತ್ಯವೆಂಬ ಬಗ್ಗೆ ಪ್ರವಾದಿಯೂ ಸಾಕ್ಷಿಯಾಗಿ ನಿಲ್ಲುವುದು ಮತ್ತು ಅದೇ ಸತ್ಯವೆಂದೂ ಅದಕ್ಕೆ ವಿರುದ್ಧವಾಗಿರುವುದೆಲ್ಲವೂ 
ಮಿಥ್ಮವೆಂದೂ ಜಗತ್ತಿಗೆ ಸುಸ್ಪಷ್ಟವಾಗಿ ಹೇಳುವುದು. 2) ಪ್ರಾಯೋಗಿಕ(ಕಾರ್ಯರೂಪದ) ಸಾಕ್ಸಿ. ಅರ್ಥಾತ್‌- ಪ್ರವಾದಿಯು 


ಕಾಂಡ-22 


406 ಕುರ್‌ಆನ್‌ ವ್ಯಾಖ್ಯಾನ 


dh JESSE‏ پا ڈیم SBLELSANE C5‏ را 


ಖಯ 


اص 


BIS Gulls A GEKA الو‎ SE 
عکی اید کی یت !32 ا ا سم ےر‎ B53 
EE RT 


ನೀಡುವವರಾಗಿಯೂಳ್‌ ಅಲ್ಲಾಹನ ಅನುಮತಿಯಿಂದ ಅವನ ಕಡೆಗೆ ಕರೆ ನೀಡುವವರಾಗಿಯೂಳ್‌ 
ಪ್ರಕಾಶಮಯ ಜ್ಯೋತಿಯಾಗಿಯೂ ಮಾಡಿ ಕಳುಹಿಸಿರುತ್ತೇವೆ. ಅಲ್ಲಾಹನ ಕಡೆಯಿಂದ ಅವರಿಗಾಗಿ ಮಹಾ 
ಅನುಗ್ರಹವಿದೆ ಎಂಬ ಸುವಾರ್ತೆಯನ್ನು ಸತ್ಯವಿಶ್ವಾಸಿಗಳಿಗೆ ತಿಳಿಸಿ ಬಿಡಿರಿ ಮತ್ತು ಸತ್ಯನಿಷೇಧಿಗಳಿಗೂ 
ಕಪಟ ವಿಶ್ವಾಸಿಗಳಿಗೂ ಎಷ್ಟು ಮಾತ್ರಕ್ಕೂ ಮಣಿಯದಿರಿ. ಅವರ ಕಿರುಕುಳಗಳನ್ನು ಕಡೆಗಣಿಸಿರಿ. ೪ 
ಅಲ್ಲಾಹನ ಮೇಲೆ ಭರವಸೆ ಇಡಿರಿ. ಮನುಷ್ಯನು ತನ್ನ ವ್ಯವಹಾರಗಳನ್ನು ಒಪ್ಪಿಸಲು ಅಲ್ಲಾಹನೇ ಸಾಕು. 

(49) ಸತ್ಯವಿಶ್ವಾಸಿಗಳೇ ನೀವು ಸತ್ಯವಿಶ್ವಾಸಿನಿಯರೊಂದಿಗೆ ನಿಕಾಹ್‌ ಮಾಡಿ ಅವರನ್ನು ಮುಟ್ಟುವುದಕ್ಕೆ 
ಮುಂಚೆ ತಲಾಕ್‌ ಕೊಟ್ಟು ಬಿಟ್ಟರೆ ನಿಮ್ಮ ಕಡೆಯಿಂದ ಅವರ ಮೇಲೆ ಯಾವುದೇ ಇದ್ದತ್‌ ಪೂರ್ಣಗೊಳ್ಳ 


ಯಾವುದನ್ನು ಜಗತ್ತಿನ ಮುಂದೆ ಇರಿಸಲು ತಂದಿರುವರೋ ಆ ಆಚಾರವನ್ನು ಅವರು ಕಾರ್ಯತಃ ಮಾಡಿ ತೋರಿಸುವುದು. 
ಪ್ರವಾದಿಯು ಎಷ್ಟರ ಮಟ್ಟಿಗೆ ಆ ಶಿಕ್ಷಣದ ಪ್ರತಿರೂಪವಾಗಿರಬೇಕೆಂದರೆ- ಅವರು ಜಗತ್ತಿಗೆ ಯಾವ ಧರ್ಮದ ಕರೆ 
ನೀಡುತ್ತಿರುವರೋ, ಅವರು ಯಾವ ಮಾದರಿಯ ಮಾನವರನ್ನು ರೂಪಿಸ ಸಲಿಚ್ಛಿಸುತ್ತಾರೋ, ಯಾವ ಚಾರಿತ್ರ್ಯವನ್ನು ಅವರಲ್ಲಿ 
ಉಂಟು ಮಾಡಲು ಬಯಸುತ್ತಾರೋ, ಯಾವ ಜೀವನ ವ್ಯವಸ್ಥೆಯನ್ನು ಸಂಸ್ಥಾಪಿಸಲು ಇಚ್ಛಿಸುತ್ತಾರೋ ಅದನ್ನು ಪ್ರತಿಯೊಬ್ಬನೂ 
ಅವರನ್ನು ಕಂಡೇ ತಿಳಿದುಕೊಳ್ಳುವಂತಾಗಬೇಕು. 3) ಪರಲೋಕದ ہیدہ‎ ಅರ್ಥಾತ್‌- ಪ್ರವಾದಿಯು ತನಗೆ ವಹಿಸಿಕೊಡಲಾಗಿದ್ದ 
ಸಂದೇಶವನ್ನು ತಾನು ಚಾಚೂ ತಪ್ಪದೆ ಜನರಿಗೆ ತಲಪಿಸಿದ್ದೇನೆಂದೂ, ಅವರ ಮುಂದೆ ಮಾತು ಕೃತಿಗಳಿಂದ ಸತ್ಯವನ್ನು 
ವಿಶದೀಕರಿಸಲು ತಾನು ಸ್ವಲ್ಪವೂ ಲೋಪ ತೋರಲಿಲ್ಲವೆಂದೂ ಪರಲೋಕದಲ್ಲಿ وھد‎ ಹೇಳುವುದು. ಈ ಸಾಕ್ಷಿಯ ಪ್ರಕಾರವೇ 
ವಿಶ್ವಾಸಿಗಳು ಯಾವ ಸತ್ಸಲಕ್ಕೆ ಮತ್ತು ಅವಿಶ್ವಾಸಿಗಳು ಯಾವ ಶಿಕ್ಲೆಗೆ ಅರ್ಹರೆಂಬ ತೀರ್ಮಾನ ಮಾಡಲಾಗುವುದು. 

83. ಒಬ್ಬನು ತಾನಾಗಿ ಸತ್ಯವಿಶ್ವಾಸ ಮತ್ತು ಸದಾಚಾರಗಳಿಗಾಗಿ ಉತ್ತಮ ಪರಿಣಾಮದ ಸುವಾರ್ತೆ ಕೊಡುವುದೂ 
-| ಸತೃನಿಷೇಧ ಮತ್ತು ದುಷ್ಕರ್ಮಗಳ ದುಷ್ಪರಿಣಾಗಳಿಗಾಗಿ ಎಚ್ಚರಿಕೆ ಕೊಡುವುದು `ಒಂದು ವಿಷಯ ಮತ್ತು ಅಲ್ಲಾಹನ 
ಕಡೆಯಿಂದ ಸುವಾರ್ತೆ ಕೊಡುವವನಾಗಿಯೂ ಎಚ್ಚರಿಕೆ ಕೊಡುವವನಾಗಿಯೂ ಕಳುಹಿಸಲ್ಪಡುವುದು ಇನ್ನೊಂದು ವಿಷಯ. 
ಇಲ್ಲಿ ಈ ವ್ಯತ್ಕಾಸವನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಅಲ್ಲಾಹನ ಕಡೆಯಿಂದ ಈ ಹುದ್ದೆಗೆ ನೇಮಕಗೊಂಡವನು 
ತನ್ನ ಸುವಾರ್ತೆ ಮತ್ತು ಎಚ್ಚರಿಕೆಯ ಬೆನ್ನಲ್ಲಿ. ಒಂದು ಅಧಿಕಾರವನ್ನಿರಿಸಿಕೊಂಡಿರುತ್ತಾನೆ. ಅದುದರಿಂದ ಅವನ ಸುವಾರ್ತೆಗಳೂ 

ಎಚ್ಚರಿಕೆಗಳೂ ಶಾಸನವಾಗುತ್ತವೆ. ಈ ನೆಲೆಯು ನೇಮಕವಾಗದವನ ಸುವಾರ್ತೆ ಮತ್ತು ಎಚ್ಚರಿಕೆಗಳಿಗೆ ಇರುವುದಿಲ್ಲ. 

84. ಇಲ್ಲಿಯೂ ಒಬ್ಬ ಸಾಮಾನ್ಮ ಧರ್ಮಪ್ರಚಾರಕನ ಪ್ರಚಾರ ಕಾರ್ಯ ಮತ್ತು ಪ್ರವಾದಿಯ ಧರ್ಮಪ್ರಚಾರ ಕಾರ್ಯಗ್ನ್ಗಳ 
ನೆಡುವೆ ಮೇಲೆ ಸೂಚಿಸಿದ ವ್ಯತ್ಯಾಸವೇ ಇದೆ. : ۳ ۲ 

84. (ಅ) ಅರ್ಥಾತ್‌- ಈ ವಿವಾಹದ ಕುರಿತು ಮಾಡುತ್ತಿರುವ ಟೀಕೆಗಳನ್ನು "- 

85. ಇಲ್ಲಿ ನಿಕಾಹ್‌ ಎಂಬ ಪದವನ್ನು ಬರಿಯ ವಿವಾಹಕ್ಕೆ ಮಾತ್ರ ಅನ್ವಯಗೊಳಿಸಲಾಗಿದೆ. "ಅರಬೀ ಭಾಷೆಯಲ್ಲಿ ನಿಕಾಹ್‌ನ 
ಅರ್ಥವೇನೆಂಬುದರ ಬಗ್ಗೆ ನಿಘಂಟುಕಾರರೊಳಗೆ ತುಂಬಾ ಭಿನ್ನಾಭಿಪ್ರಾಯವುಂಟಾಗಿದೆ. ات‎ ಮತ್ತು ಸುನ್ನತ್‌ ಪ್ರಕಾರ 
ನಿಕಾಹ್‌ ಎಂಬುದು ಒಂದು ಪಾರಿಭಾಷಿಕ ಪದ. ಅವುಗಳ ದೃಷ್ಟಿಯಲ್ಲಿ ಇದರ ಅರ್ಥವು ಬರಿಯ 'ಎವಾಹ ಬಂಧನ `ಅಥವಾ 
ವಿವಾಹ ನಂತರದ ಸಂಸರ್ಗ. 


1 


x 


ಕಾಂಡ-22 


33. ಅಲ್‌ ಅಹ್‌ರಾಬ್‌ 407 


cbs Gas CS LS ಹ 
ಪಿರ ما ملک تپ‎ ಹಥ زوا‎ 
ಬೇಕೆಂದಿಲ್ಲ. ಆದುದರಿಂದ ಏನಾದರೂ ಸಂಭಾವನೆ ಕೊಡಿರಿ ಮತ್ತು ಉತ್ತಮ ರೀತಿಯಿಂದ ಬೀಳ್ಕೊಡಿರಿ.* 


(50-52) ಪೈಗಂಬರರೇ, ನೀವು ಮಹ್‌ ಕೊಟ್ಟಿರುವಂತಹ ನಿಮ್ಮ ಪಶ್ನಿಯರನ್ನೂ?' ಅಲ್ಲಾಹನಿಂದ 
ಪ್ರದಾನವಾಗಿರುವ ದಾಸಿಯರ ಪೈಕಿ ನಿಮ್ಮ ಸ್ವಾಧೀನತೆಗೆ ಬಂದಿರುವವರನ್ನೂ ನಿಮ್ಮ ಜೊತೆ ಹಿಜ್ರತ್‌ 


86. ಇದೊಂದು ಒಂಟಿ ಸೂಕ್ತ. ಪ್ರಾಯಶಃ ಇದು ಅದೇ ಕಾಲದಲ್ಲಿ ತಲಾಕಿನ ಸಮಸೆಯುಂಟಾದಾಗ ಅವತೀರ್ಣಗೊಂಡಿತ್ತು. 
ಆದುದರಿಂದ ಹಿಂದಿನ ವಾಕ್ಸರಣಿ ಮತ್ತು ಅನಂತರದ ವಾಕ್ಟರಣಿಗಳ ನಡುವೆ ಇದನ್ನು ಇರಿಸಲಾಗಿದೆ. ಈ ಸೂಕ್ತದಿಂದ ಹೊರಡುವ 
ಕಾನೂನುಪರ ಆಜ್ಞೆಗಳ ಸಾರಾಂಶ ಹೀಗಿದೆ- 1) ಸೂಕ್ತದಲ್ಲಿ 'ಸತ್ಯವಿಶ್ವಾಸಿನಿಯರೊಂದಿಗೆ' ಎಂದು ಪ್ರಯೋಗವಾಗಿದೆ. ಆದರೆ, 
ಇದೇ ವಿಧಿ 'ಕಿತಾಬಿಯ್ಕಾತ್‌'. (ಗ್ರಂಥದವರ ಸ್ತ್ರೀಯರು)ರ ವಿಷಯದಲ್ಲೂ ಅನ್ವಯವಾಗುತ್ತದೆಂಬುದರ ಬಗ್ಗೆ ಎಲ್ಲ ವಿದ್ವಾಂಸರು 
ಏಕಾಭಿಪ್ರಾಯ ಹೊಂದಿದ್ದಾರೆ. 2) 'ಮುಟ್ಟುವುದು' ಅಥವಾ 'ಸ್ಪರ್ಶಿಸುವುದು' ಎಂಬ ಪದವು ಇಲ್ಲಿ ಪರೋಕ್ಸವಾಗಿ ಸಂಭೋಗಕ್ಕೆ 
ಪ್ರಯೋಗಿಸಲಾಗಿದೆ." (ಕರ್ಮಶಾಸ್ತ್ರಜ್ಞರ ದೃಷ್ಟಿಯಲ್ಲಿ ಜಾಗರೂಕತೆಗಾಗಿ ಏಕಾಂತದಲ್ಲಿ ಪರಸ್ಪರ ಮಿಲನವೂ ಸಂಭೋಗದ 
ವಿಧಿಯಲ್ಲಿ ಸೇರುವುದು) 3) ಏಕಾಂತದಲ್ಲಿ ಪರಸ್ಪರ ಮಿಲನಕ್ಕಿಂತ ಮುಂಚೆ ತಲಾಕ್‌ ಆಗಿಬಿಟ್ಟಾಗ ಇದ್ದತ್‌ ರದ್ದಾಗುವುದೆಂದರೆ 
ಈ ಸ್ಥಿತಿಯಲ್ಲಿ ಪುರುಪನಿಗೆ ಮರಳಿ ಸ್ವೀಕರಿಸುವ ಹಕ್ಕು ಇಲ್ಲದಾಗುವುದು ಎಂದರ್ಥ. 4 'ಮಾಲಕುಮ್‌ ಅಲೈಹಿನ್ನ ಮಿನ್‌ 
ಇದ್ದತಿನ್‌' ಎಂಬ ಪದಗಳು ಇದ್ದತ್‌ ಸ್ತ್ರೀಯ ಮೇಲೆ ಪುರುಷನ ಹಕ್ಕು ಎಂಬುದಕ್ಕೆ ಆಧಾರವಾಗಿದೆ. ಅದರೆ ಇದು ಕೇವಲ ಪುರುಷನ 
ಹಕ್ಕು ಮಾತ್ರ ಅಲ್ಲ. ವಸ್ತುತಃ ಇದರಲ್ಲಿ ಇನ್ನೂ ಎರಡು ಹಕ್ಕುಗಳು ಸೇರಿವೆ. ಒಂದು ಮಕ್ಕಳ ಹಕ್ಕು ಇನ್ನೊಂದು ಅಲ್ಲಾಹನ 
ಹಕ್ಕು ಅಥವಾ ಧರ್ಮಶಾಸ್ತ್ರದ ಹಕ್ಕು: 5) 'ಫ ಮತ್ತಿಊಹುನ್ನ ವ ಸರ್ರಿಹೂಹುನ್ನ ಸರಾಹನ್‌ ಜಮೂಲಾ' (ಅವರಿಗೇನಾದರೂ 
ಸಂಭಾವನೆ ಕೊಡಿರಿ ಮತ್ತು ಉತ್ತಮ ರೀತಿಯಿಂದ ಬೀಳ್ಕೊಡಿರಿ) ಈ ವಿಧಿಯ ಉದ್ದೇಶವನ್ನು ಎರಡು ವಿಧಿಗಳ ಪೈಕಿ ಯಾವುದಾದರೂ 
ಒಂದು ರೀತಿಯಲ್ಲಿ ಪೂರ್ತಿಗೊಳಿಸಬೇಕಾಗುವುದು. ನಿಕಾಹ್‌ ವೇಳೆ ಮಹ್ವ್‌ ನಿಶ್ಚಯಿಸಲಾಗಿದ್ದರೆ, ಅನಂತರ ಏಕಾಂತದ ಮಿಲನ 
ಕ್ಕಿಂತ ಮುಂಚೆ ತಲಾಕ್‌ ಕೊಟ್ಟರೆ ಅರ್ಧ ಮಹ್ರ್‌ ಕೊಡುವುದು ಕಡ್ಡಾಯವಾಗುವುದು. ಇದು ಸೂರಃ ಅಲ್‌ ಬಕರಃದ 237ನೇ 
ಸೂಕ್ತದಲ್ಲಿ ವಿವರಿಸಲ್ಪಟ್ಟಿದೆ. ಈ ಕಡ್ಡಾಯ ಮೊತ್ತಕ್ಕಿಂತ ಹೆಚ್ಚು ಕೊಡಬೇಕೆಂಬ ನಿರ್ಬಂಧವಿಲ್ಲದಿದ್ದರೂ ಕೊಡುವುದು 
ಉತ್ತಮವಾಗಿದೆ. ಆದರೆ, ನಿಕಾಹ್‌ ವೇಳೆ ಮಹರ್‌ ನಿಶ್ಚಯಿಸಲ್ಪಡದಿದ್ದರೆ ಸ್ತ್ರೀಗೆ ಏನಾದರೂ ಕೊಟ್ಟು ಬೀಳ್ಕೊಡುವುದು ವಾಜಿಬ್‌ 
ಆಗಿದೆ. 'ಏನನ್ನಾದರೂ' ಎಂಬುದು ವ್ಯಕ್ತಿಯ ಸ್ಥಿತಿ ಹಾಗೂ ಶಕ್ಕಾನುಸಾರವಾಗಿರಬೇಕು. ಇದನ್ನು ಸೂರಃ ಅಲ್‌ ಬಕರಃದ 236ನೇ 
ಸೂಕ್ತದಲ್ಲಿ ಆದೇಶಿಸಲಾಗಿದೆ. 'ಮುತ್‌ಅಃ ತಲಾಕ್‌' ಕೊಡುವುದು ಮಹರ್‌ ನಿಶ್ಚಯವಾಗಿದ್ದರೂ ಆಗದಿದ್ದರೂ ಕಡ್ಡಾಯವಾಗಿದೆಯೆಂದು 
ವಿದ್ವಾಂಸರ ಒಂದು ಪಂಗಡ ಅಭಿಪ್ರಾಯ ಪಡುತ್ತದೆ. ಇಸ್ಲಾಮೀ ಕರ್ಮಶಾಸ್ತ್ರದ ಪಾರಿಭಾಷಿಕದಲ್ಲಿ ತಲಾಕ್‌ ಕೊಟ್ಟು 
ಬೀಳ್ಕೊಡುವಾಗ ಸ್ತ್ರೀಗೆ ಕೊಡುವ ಸೊತ್ತಿಗೆ 'ಮುತ್‌ಅಃ ತಲಾಕ್‌' ಎನ್ನುತ್ತಾರೆ. 6) ಉತ್ತಮ ರೀತಿಯಿಂದ ಬೀಳ್ಕೊಡುವಾಗ ಸ್ರೀಗೆ 
ಏನನ್ನಾದರೂ ಕೊಡಬೇಕಾದುದು ಮಾತ್ರವಲ್ಲ, ಯಾವುದೇ ಮೂದಲಿಕೆ, ನಿಂದನೆಗಳಿಲ್ಲದೆ ಸಭ್ಯತೆಯೊಂದಿಗೆ ಬೇರ್ಪಡಬೇಕೆಂಬುದೂ 
ಸೇರಿದೆ. ತಲಾಕನ್ನು ಜಾರಿಗೊಳಿಸುವುದನ್ನು ಯಾವುದಾದರೂ ನ್ಯಾಯಾಲಯ ಅಥವಾ ಪಂಚಾಯತಿಗೆ ವಹಿಸಿಕೊಡುವುದು 
ದೇವಧರ್ಮಶಾಸ್ತ್ರದ ಕಾರ್ಯನೀತಿಗೆ ವಿರುದ್ಧವಾಗಿದೆ ಎಂದು ಕುರ್‌ಆನಿನ ಈ ಆದೇಶದಿಂದ ಸ್ಪಷ್ಟವಾಗುತ್ತದೆ. ಏಕೆಂದರೆ, ಈ 
ರೀತಿಯಲ್ಲಾದರೆ ಉತ್ತಮ ರೀತಿಯಿಂದ ಬೀಳ್ಕೊಡಲು ಸಾಧ್ಯವೇ ಇಲ್ಲ. ಪುರುಷನು ಬಯಸದಿದ್ದರೂ ನಿಂದನೆ, ಮೂದಲಿಕೆ ಮತ್ತು 
ಅಪಮಾನ ಆಗಿಯೇ ತೀರುತ್ತದೆ. ಮಾತ್ರವಲ್ಲ ಸೂಕ್ತಗಳಲ್ಲಿ ಬಳಸಲಾಗಿರುವ ಪದಗಳಲ್ಲೂ, ಪುರುಷನ ತಲಾಕ್‌ ಕೊಡುವ ಹಕ್ಕನ್ನು 
ಯಾವುದಾದರೂ ಪಂಚಾಯತು ಅಥವಾ ನ್ಯಾಯಾಲಯದ ಅನುಮತಿಗೆ ಅಧೀನಗೊಳಿಸಲು ಯಾವುದೇ ಅವಕಾಶ ನೀಡಲಾಗಿಲ್ಲ. 

87. ಬೇರೆಯವರಿಗೆ ಏಕಕಾಲದಲ್ಲಿ ನಾಲ್ವರಿಗಿಂತ ಹೆಚ್ಚು ಪಶ್ನಿಯರನ್ನಿರಿಸಿಕೊಳ್ಳುವುದು ನಿಪಿದ್ದವೆಂದು ಹ. ಮುಹಮ್ಮದ್‌ರು(ಸು) 
ಸಾರುತ್ತಾರೆ. ಆದರೆ ಈಗ ಸ್ವತಃ ಐದನೆಯವಳನ್ನು ವಿವಾಹ ಮಾಡಿಕೊಂಡದ್ದು ಹೇಗೆ? ಎನ್ನುತ್ತಿದ್ದ ವಿರೋಧಿಗಳ ಆಕ್ಟೇಪಕ್ಕೆ 
ವಾಸ್ತವದಲ್ಲಿ ಇದು ಉತ್ತರವಾಗಿರುತ್ತದೆ. ಪ್ರವಾದಿವರ್ಯರು(ಸು ಹ. ರುನಬ್‌ರನ್ನು(ರ). ವಿವಾಹವಾಗುವುದಕ್ಕೆ ಮುಂಚೆ 
ಹ.ಆಯಿಶಾ, ಹ.ಸೌದ್ತ ಹ.ಹಫ್ಸಾ ಮತ್ತು ಹ.ಉಮ್ಮುಸಲ್ಮಾ(ರ) ಎ೦ಬ ನಾಲ್ವರು ಪತ್ನಿಯರಿದ್ದರೆಂಬುದನ್ನು ತಿಳಿದಿರಬೇಕು. 
ಈ ಉತ್ತರದ ತಾತ್ಸರ್ಯವೇನೆಂದರೆ- ಸಾಮಾನ್ಯ ಮುಸ್ಲಿ ಮರಿಗೆ ನಾಲ್ವರ ಗರಿಷ್ಠ ಮಿತಿಯ ನಿರ್ಬಂಧವನ್ನಿರಿಸುವವರೂ ನಾವೇ 


ಕಾಂಡ-22 


408 ಕುರ್‌ಆನ್‌ ವ್ಯಾಖ್ಯಾನ 


ہے 2 ص سس )۱ سے سے 8 13 pa Rd‏ 
بج يك ES‏ خَالِكَ دب EE‏ ال مَاجرتَ ಈ‏ 


سے _ سے 


[EL ان‎ ಹಿ لت اك آراد اك‎ ILS ان‎ ಹ 


Fe 58 SEES ما‎ Ciel من ؛زن‎ A LE 
ASE حرج کان‎ A لکیلا لن‎ AIL 
ಮಾಡಿರುವ ' (ವಲಸೆ ಬಂದಿರುವ) ನಿಮ್ಮ ತಂದೆಯ ಸಹೋದರ-ಸಹೋದರಿಯರ ಮ್ತು ತಾಯಿಯ 
ಸಹೋದರ-ಸಹೋದರಿಯರ ಪುತ್ರಿಯರನ್ನೂ ನಾವು ನಿಮಗೆ ಧರ್ಮ ಸಮ್ಮ ತಗೊಳಿಸಿರುತ್ತೇವೆ. ತನ್ನನ್ನು 
ತಾನೇ ಪ್ರವಾದಿಗೆ 'ಹಬಳ ರೂಪದಲ್ಲಿ (ಕೊಡುಗೆಯಾಗಿ) ಕೊಟ್ಟಿದ್ದು, ಪ್ರವಾದಿಯು ಅವಳನ್ನು ತನ್ನ 
ನಿಕಾಹ್‌ನಲ್ಲಿ ಸ್ವೀಕರಿಸಲು ಒಪ್ಪಿಕೊಂಡರೆ, ಅಂತಹ ಸತ್ಯವಿಶ್ವಾಸಿನಿಯರನ್ನೂ ನಾವು ನಿಮಗಾಗಿ ಹಲಾಲ್‌ 
(ಧರ್ಮ ಸಮ್ಮತುಗೊಳಿಸಿರುತ್ತೇವೆ.* ಈ ಅನುಮತಿಯು ನಿಮಗಾಗಿ ಮಾತ್ರವಿದೆ, ಬೇರೆ ಸತ್ಯವಿಶ್ವಾಸಿಗಳಿಗೆ 
ಇಲ್ಲ. ನಾವು ಸಾಮಾನ್ಮ ಸತ್ಯವಿಶ್ವಾಸಿಗಳ ಮೇಲೆ ಅವರ ಪತ್ನಿಯರ ಹಾಗೂ ದಾಸಿಯರ ವಿಷಯದಲ್ಲಿ 
ಯಾವ ಮಿತಿಗಳನ್ನು ಹೇರಿರುತ್ತೇವೆ ಎಂಬುದು ನಮಗೆ ಗೊತ್ತಿದೆ. ನಿಮ್ಮ ಮೇಲೆ ಯಾವ ಜಟಿಲತೆಯೂ 
ಇರದಂತಾಗಲು (ನಾವು ನಿಮ ನ್ನು ಈ ಮಿತಿ ಮೇರೆಗಳಿಂದ ಮುಕ ಕ್ರಗೊಳಿಸಿದ್ದೇವೆ.” ಅಲ್ಲಾಹ್‌ 


ಮತ್ತು ಸಮ್ಮ ಪ್ರವಾದಿಯನ್ನು ಈ ನಿರ್ಬಂಧದಿಂದ ಹೊರತುಪಡಿಸುವವರೂ ನಾವೇ. ಆ ನಿರ್ಬಂಧವನ್ನಿರಿಸಲು ನಮಗೆ ಅಧಿಕಾರ 
ವಿದ್ದರೆ ಈ ವಿನಾಯಿತಿಯನ್ನು ಕೊಡಲು ನಮಗೇಕೆ ಅಧಿಕಾರವಿಲ್ಲ? ಈ ಉತ್ತರವು ಸತ್ಕನಿಷೇಧಿಗಳನ್ನೂ ಕಪಟವಿಶ್ವಾಸಿಗಳನ್ನೂ 
ತೃಪ್ತಿಪಡಿಸಲಿಕ್ಕಾಗಿರುವುದಲ್ಲ. ಇಸ್ಲಾಮಿನ ವಿರೋಧಿಗಳು ಮುಸ್ಲಿಮರ ಹೃದಯಗಳಲ್ಲಿ ದುಷ ಕ್ರೀರಣೆಗಳನ್ನುಂಟು ಮಾಡುತ್ತಿದ್ದರು. 
ಅಂತಹ ಮುಸ್ಲಿಮರನ್ನು ಸಮಾಧಾನ ಪಡಿಸಲಿಕ್ಕಾಗಿ ಈ ಉತ್ತರ ನೀಡಲಾಗಿದೆ. 

88. ಐದನೆಯ ಪಶ್ನಿಯನ್ನು ಹೆಲಾಲ್‌ಗೊಳಿಸುವುದರೊಂದಿಗೆ ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ಇನ್ನೂ ಕೆಲವು 
ವಿಧದ ಸ್ರೀಯರೊಂದಿಗೂ ವಿವಾಹ ಮಾಡಿಕೊಳ್ಳಲು ಅನುಮತಿ ಕೊಟ್ಟನು- 1) ಅಲ್ಲಾಹನು ನೀಡಿದಂತಹ ದಾಸಿಯರಲ್ಲಿ 
ಅವರ ಸ್ವಾಧೀನಕ್ಕೆ ಬಂದವರು. 2) ಪ್ರವಾದಿಯರ ಪಿತೃ ಸಹೋದರ, ಮಾವಂದಿರ, ಮಾತೃ ಸಹೋದರಿಯರ ಮತ್ತು 
ಸೋದರತ್ತೆಯಂದಿರ ಪುತ್ರಿಯರ ಪೈಕಿ ಹಿಜ್ರತ್‌ನಲ್ಲಿ ಸಹಕರಿಸಿದವರು. ಅರ್ಥಾಶ್‌- ಇಸ್ಲಾಮಿಗಾಗಿ ದೇವಮಾರ್ಗದಲ್ಲಿ ಹಿಜ್ರತ್‌ 
ಮಾಡಿದವರು. ಸಂಬಂಧಿಕರಾದ ಮುಹಾಜಿರ್‌ ಮಹಿಳೆಯರ ಪೈಕಿಯೂ ಇಷ್ಟಬಂದವರನ್ನು ವಿವಾಹ ಮಾಡಿಕೊಳ್ಳುವ ಅಧಿಕಾರ 
ಪ್ರವಾದಿವರ್ಯರಿಗೆ(ಸು ನೀಡಲಾಯಿತು. 3) ತನ್ನನ್ನು ತಾನೇ ಪ್ರವಾದಿವರ್ಯರಿಗೆ(ಸ) ಹಿಬಾ(ದಾನ) ಮಾಡಿಕೊಂಡ ಸತ್ಯವಿಶ್ವಾಸಿನಿ. 
ಅರ್ಥಾತ್‌- ಮಹರ್‌ ರಹಿತವಾಗಿ ಪ್ರವಾದಿವರ್ಯರನ್ನುಸ) ವಿವಾಹವಾಗಲು ಸಿದ್ಧರಾಗಿದ್ದು ಪ್ರವಾದಿವರ್ಯರು(ಸು) ಅವರನ್ನು 
ಸ್ವೀಕರಿಸಬಯಸಿದರೆ, ಅಂತಹ ಸ್ತ್ರೀಯರನ್ನು ವಿವಾಹವಾಗುವುದು. 

89. ಈ ಮಾತಿನ ಸಂಬಂಧವು ಇದರ ಸಮೊಪದ ನುಡಿಯೊಂದಿಗೆ ಇದೆಯೆಂದಾದರೆ ಅರ್ಥವಾಗುವುದೇನೆಂದರೆ- 
ಇತರ ಮುಸ್ಲಿಮರಿಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡ ಮಹಿಳೆಯರನ್ನು ಮಹರ್‌ ಇಲ್ಲದೆ ವಿವಾಹವಾಗುವುದು ಧರ್ಮ 
ಸಮ್ಮತವಲ್ಲ. ಇದರ ಸಂಬಂಧವು ಮೇಲಿನ ಸಂಪೂರ್ಣ ವಿಷಯದೊಂದಿಗೆ ಇದೆಯೆಂದಾದರೆ ಅರ್ಥವಾಗುವುದೇ ನೆಂದರೆ- 
| ನಾಲ್ಪರಿಗಿಂತ ಹೆಚ್ಚು ಮರದಿ ಸ್ತ್ರೀಯರನ್ನು ವಿವಾಹವಾಗುವ ವಿನಾಯಿತಿಯೂ ಪ್ರವಾದಿಯರ್ವರಿಗೆ(ಸ) ಮಾತ್ರ ವಿರುತ್ತದೆ. 
ಮುಸ್ಲಿಮ್‌ ಜನಸಾಮಾನ್ಯರಿಗಲ್ಲ. ಕೆಲವು ಆಜ್ಞೆಗಳು ಪ್ರವಾದಿಯವರ್ಯರಿಗೆ(ಸ) ಮಾತ್ರ ಕಾದಿರಿಸಲ್ಪಟ್ಟಿವೆಯೆಂದೂ ಅವುಗಳಲ್ಲಿ 
ಸಮುದಾಯದ ಇತರರು ಸೇರುವುದಿಲ್ಲವೆಂದೂ ಈ ಸೂಕ್ತದಿಂದ ತಿಳಿಯುತ್ತದೆ. ಕುರ್‌ಆನ್‌ ಮತ್ತು ಸುನ್ನತ್‌ಗಳನ್ನು 
ಪರಿಶೀಲಿಸುವಾಗ ಇಂತಹ ಅನೇಕ ಆದೇಶಗಳ ಸುಳಿವು ಸಿಗುತ್ತದೆ. 

90. ಪ್ರವಾದಿವರ್ಯರನ್ನು(ಸ) ಸಾಮಾನ್ಯ' ನಿಯಮಗಳಿಂದ ವಿರಹಿತಗೊಳಿಸಿದುದರ ಔಚಿತ್ಯ ಇದಾಗಿರುತ್ತದೆ. 'ಜಟಿಲತೆ 
ಇರಬಾರದು'`” ಎಂಬುದರ ಅರ್ಥವನ್ನು ತಿಳಿಯಲಿಕ್ಕಾಗಿ ಒಂದು ಕಡೆ ಅಲ್ಲಾಹನು ಅವರ ಮೇಲೆ ಹೊರಿಸಿರುವ೦ತಹ ಬೃಹತ್‌ 


ಕಾಂಡ-22 


33. ಅಲ್‌ ಅಹ್‌ರಾಬ್‌ 409 


ಹು کن‎ BES SIE خی من‎ 


ಢೂ ಹಯ ಅಧರ ಹಿಮದ ನಡ 
ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಿಮ್ಮ ಪತ್ನಿಯರ ಪೈಕಿ ನಿಮಗೆ ಇಷ್ಟವಿದ್ದವರನ್ನು 
ನಿಮ್ಮಿಂದ ದೂರವಿರಿಸಲಿಕ್ಕೂ ನಿಮಗೆ ಇಷ್ಟ ಬಂದವರನ್ನು ಜೊತೆ ಇಟ್ಟುಕೊಳ್ಳಲಿಕ್ಕೂ ದೂರವಿರಿಸಿದ 
ಬಳಿಕ ನಿಮಗೆ ಇಷ್ಟವಿದ್ದವರನ್ನು ನಿಮ್ಮ ಬಳಿಗೆ ಕರೆಸಿಕೊಳ್ಳೆಲಿಕ್ಕೂ ನಿಮಗೆ ಅಧಿಕಾರ ಕೊಡಲಾಗುತ್ತದೆ. 
ಈ ವಿಷಯದಲ್ಲಿ ನಿಮಗೇನೂ ಆತಂಕವಿಲ್ಲ. ಇದರಿಂದ ಅವರ ಕಣ್ಣುಗಳು ತಣಿದಿರುವುದೆಂದೂ ಅವರು 


ಬೇಸರಿಸಲಾರರೆಂದೂ ನಿರೀಕ್ಷೆ ಇದೆ ಮತ್ತು ನೀವು ಅವರಿಗೆ ಕೊಟ್ಟುದರಲ್ಲಿ ಅವರೆಲ್ಲರೂ ತೃಪ್ತಿ 


ಕಾರ್ಯಗಳ ಹೊಣೆಗಾರಿಕೆಗಳನ್ನು ನೋಡಬೇಕು. ಇನ್ನೊಂದು ಕಡೆ ಇಷ್ಟು ಮಹತ್ತಾದ ಕಾರ್ಯಗಳನ್ನು ಅವರಿಗೆ ವಹಿಸಿಕೊಟ್ಟಾಗಿನ 
ಪರಿಸ್ಥಿತಿಯನ್ನು ನೋಡಬೇಕು. ಇಸ್ಲಾಮೊ ದೃಷ್ಟಿಯಿಂದ ಮಾತ್ರವೇ ಅಲ್ಲ, ಇತರ ಸಾಂಸ್ಕೃತಿಕ ಮತ್ತು ನಾಗರಿಕತೆಯ ದೃಷ್ಟಿ 
ಯಿಂದಲೂ ಸಂಪೂರ್ಣ ಅಸಂಸ್ಕೃತ ಮತ್ತು ತಿಳಿಗೇಡಿ ಜನಾಂಗವನ್ನು ಜೀವನದ ಪ್ರತಿಯೊಂದು ರಂಗದಲ್ಲೂ ಶಿಕ್ಷಣ ಮತ್ತು 
ತರಬೇತಿ ಕೊಟ್ಟು ಒಂದು ಅತ್ಯುನ್ನತ ಮಟ್ಟದ ನಾಗರಿಕ, ಸುಸಂಸ್ಕೃತ ಮತ್ತು ದೋಷರಹಿತ ಜನಾಂಗವನ್ನಾಗಿ ರೂಪಿಸುವ 
ಹೊಣೆಯನ್ನು ಪ್ರವಾದಿವರ್ಯರ(ಸ) ಮೇಲೆ ಹೊರಿಸಲಾಗಿತ್ತು. ಈ ಉದ್ದೇಶಕ್ಕಾಗಿ ಕೇವಲ ಪುರುಷರನ್ನು ಮಾತ್ರ ತರಬೇತಿ ಕೊಟ್ಟು 
ತಿದ್ದುವುದು ಸಾಕಾಗಿರಲಿಲ್ಲ. ಸ್ತ್ರೀಯರ ತರಬೇತಿಯ ಅಗತ್ಯವೂ ಅಷ್ಟೇ ಮಹತ್ವದ್ದಾಗಿತ್ತು. ಇದನ್ನು ಸಾಧಿಸಬೇಕಾದರೆ, ಅವರು 
ಬೇರೆಬೇರೆ ಪ್ರಾಯದ ಮತ್ತು ಮಾನಸಿಕ ಅರ್ಹತೆಗಳನ್ನು ಹೊಂದಿದ ಅನೇಕ ಮಹಿಳೆಯರನ್ನು ವಿವಾಹವಾಗಿ, ಅವರಿಗೆ ಸ್ವತಃ 
ಶಿಕ್ಷಣ ಮತ್ತು ತರಬೇತಿ ಕೊಟ್ಟು ತನ್ನ ಸಹಾಯಕ್ಕಾಗಿ ಸಿದ್ಧಗೊಳಿಸಬೇಕಿತ್ತು. ಅವರಿಂದ ಪಟ್ಟಣವಾಸಿಗಳು ಹಳ್ಳಿಗರು ಎಳೆಪ್ರಾಯ 
ದವರು ನಡುಹರೆಯದವರು ವೃದ್ಧೆಯರು ಮುಂತಾದ ಎಲ್ಲ ವರ್ಗದವರಿಗೂ ಧರ್ಮವನ್ನು ಕಲಿಸುವ ನೈಶಿಕ ಹಾಗೂ ಸಾಂಸ್ಕೃತಿಕ 
ನವಸಿದ್ಧಾಂತಗಳನ್ನು ಬೋಧಿಸಿ ಅವರಿಗೆ ತರಬೇತಿ ಕೊಡುವ ಸೇವೆಯನ್ನು ಮಾಡಿಸಲು ಸಾಧ್ಯವಿತ್ತು. ಇದಲ್ಲದೆ ಗತ ಅಜ್ಞಾನಜನ್ಮ 
ಜೀವನ ಪದ್ಧತಿಯನ್ನು ಅಳಿಸಿ, ಅದರ ಸ್ಥಾನದಲ್ಲಿ ಇಸ್ಲಾಮ ಜೀವನ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ಹೊಣೆಗಾರಿಕೆಯೂ ಪ್ರವಾದಿ 
ವರ್ಯರ(ಸ) ಮೇಲಿತ್ತು. ಈ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗಿ ಅಜ್ಞಾನಜನ್ಮ ಜೀವನ ಪದ್ಧಶಿಯ ಧ್ವಜವಾಹಕರೊಂದಿಗೆ ಹೋರಾಟ 
ಅನಿವಾರ್ಯವಾಗಿತ್ತು. ಈ ಘರ್ಷಣೆಯು ವಿವಿಧ ಗೋತ್ರಗಳು ತಮ್ಮ ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳನ್ನು ರೂಢಿಸಿಕೊಂಡಿದ್ದ 
ನಾಡಿನಲ್ಲಿ ನಡೆಯಬೇಕಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅವರು ಇತರ ಉಪಾಯಗಳೊಂದಿಗೆ ಬೇರೆ ಬೇರೆ ಮನೆತನಗಳೊಂದಿಗೆ 
ವಿವಾಹ ಸಂಬಂಧಗಳನ್ನು ಮಾಡಿಕೊಂಡು ಅನೇಕ ಸ್ನೇಹಗಳನ್ನು ಬಲಪಡಿಸಬೇಕಾಗಿತ್ತು ಮತ್ತು ಅನೇಕ ದ್ವೇಷಗಳನ್ನು ಅಳಿಸ 
ಬೇಕಾಗಿತ್ತು. ಪ್ರವಾದಿವರ್ಯರು(ಸ) ಆಯ್ಕೆ ಮಾಡಿಕೊಂಡ ಮಹಿಳೆಯರ ವೈಯಕ್ತಿಕ ಗುಣವಿಶೇಷಗಳ ಹೊರತಾಗಿ, ಹೆಚ್ಚು ಕಡಿಮೆ 
ಈ ಔಚಿತ್ಯಗಳೂ ಅವರನ್ನು ವಿವಾಹವಾಗುವುದರಲ್ಲಿ ಸೇರಿಕೊಂಡಿದ್ದುವು. ಹ. ಆಯಿಶಾ ಮತ್ತು ಹ.ಹಫ್ಸರೊಂದಿಗೆ(ರು ವಿವಾಹ 
ಮಾಡಿಕೊಂಡು ಪ್ರವಾದಿವರ್ಯರು(ಸು ಹ.ಅಬೂಬಕರ್‌ ಮತ್ತು ಹ.ೇಉಮರ್‌ರೊಂದಿಗಿದ್ದ(ರ) ಸಂಬಂಧವನ್ನು ಇನ್ನಷ್ಟು ಗಾಢ 
ಮತ್ತು ಬಲಪಡಿಸಿಕೊಂಡರು. ಹ.ಉಮ್ಮುಸಲ್ಮಾರ(ರ) ಮನೆತನವು ಅಬೂ ಜಹಲ್‌ ಮತ್ತು ಹ.ಖಾಲಿದ್‌ ಬಿನ್‌ ವಲೀದ್‌ 
ರೊಂದಿಗೆ) ಸಂಬಂಧ ಹೊಂದಿತ್ತು. ಹೇಉಮ್ಮು ಹಬೀಬಾರು(ರು ಅಬೂ ಸುಫಿಯಾನ್‌ರ(ರ) ಮಗಳಾಗಿದ್ದರು. ಈ ವಿವಾಹಗಳು 
ಆ ಮನೆತನಗಳ ಹಗೆತನವನ್ನು ಹೆಚ್ಚಿನಂಶ ಮುರಿದು ಬಿಟ್ಟಿದ್ದುವು. ಹೆಚ್ಚೇಕೆ, ಹ. ಉಮ್ಮುಹಬೀಬಾರ(ರ) ವಿವಾಹವು ಪ್ರವಾದಿ 
ವರ್ಯರೊಂದಿಗೆ(ರ) ಆದ ಬಳಿಕ ಅಬೂ ಸುಫಿಯಾನ್‌ ಸಹ ಪ್ರವಾದಿವರ್ಯರನ್ನು(ಸ) ಎದುರಿಸಲು ಬರಲಿಲ್ಲ. ಹ. ಸಫಿಯಾ 
ಹ. ಜುವೈರಿಯಾ ಮತ್ತು ಹ. ರೈಹಾನ(ರು ಯಹೂದೀ ಮನೆತನದವರಾಗಿದ್ದರು. ಪ್ರವಾದಿವರ್ಯರು(ರ) ಅವರನ್ನು ಬಿಡುಗಡೆ 
ಗೊಳಿಸಿ ವಿವಾಹ ಮಾಡಿಕೊಂಡಾಗ ಅವರ ವಿರುದ್ಧ ಯಹೂದಿಯರ ಚಟುವಟಿಕೆಗಳು ಕಡಿಮೆಯಾದುವು. ಆ ಕಾಲದ ಅರಬೀ 
ಸಂಪ್ರದಾಯ ಪ್ರಕಾರ ಯಾವುದಾದರೊಂದು ಗೋತ್ರದವಳನ್ನು ಒಬ್ಬನು ವಿವಾಹ ಮಾಡಿಕೊಂಡರೆ, ಅವನು ಹುಡುಗಿಯ 
ಕುಟುಂಬದ, ಮಾತ್ರವಲ್ಲ ಇಡೀ ಗೋತ್ರದ ಅಳಿಯನೆನಿಸುತ್ತಿದ್ದನು. ಅಳಿಯನೊಂದಿಗೆ ಜಗಳ ಮಾಡುವುದು ಅವರಿಗೆ ಅಪಮಾನಕರ 
ವಾಗಿತ್ತು. ಸಮಾಜದ ಸುಧಾರಣೆಯನ್ನು ಸಕ್ರಿಯವಾಗಿ ಮಾಡುವುದೂ ಅದರಲ್ಲಿರುವ ಅಜ್ಞಾನಜನ್ಮ ಕಂದಾಚಾರಗಳನ್ನು 


ಕಾಂಡ-22 


40 ಕುರ್‌ಆನ್‌ ವ್ಯಾಖ್ಯಾನ 


SAS CA SEK GL AS 5S 
ATS pli یوق من‎ IG INS bs IY A dx 


ಪಟ್ಟುಕೊಂಡಿರುವರು.”' ನಿಮ್ಮ ಹೃದಯಗಳಲ್ಲಿ ಇರುವುದೆಲ್ಲವನ್ನೂ ಅಲ್ಲಾಹ್‌ ಅರಿಯುತ್ತಾನೆ ಮತ್ತು 
ಅಲ್ಲಾಹ್‌ ಸರ್ವಜ್ಜನೂ ಸಹನಶೀಲನೂ ಆಗಿರುತ್ತಾನೆ. ಇನ್ನು ಮುಂದೆ ನಿಮಗೆ ಇತರ ಸ್ತ್ರೀಯರು 
: ಹಲಾಲ್‌(ಧರ್ಮಸಮ್ಮತ) ಆಗಿರುವುದಿಲ್ಲ. ಇತರ ಪತ್ನಿಯರನ್ನು ಅವರ ಸೌಂದರ್ಯವು ನಿಮಗೆ ಎಷ್ಟೇ 


ಮುರಿಯುವುದೂ ಪ್ರವಾದಿವರ್ಯರಿಗೆ(ಸ) ವಹಿಸಿಕೊಡಲಾಗಿದ್ದ ಕರ್ತವೈಗಳಲ್ಲಿ ಸೇರಿತ್ತು. ಒಂದು ವಿವಾಹ: ಹವನ್ನು ಈ ಉದ್ದೇಶ 
ಕ್ಕಾಗಿಯೂ ಮಾಡಿಕೊಳ್ಳಬೇಕಾಯಿತು. ಇದರ ಕೂಲಂಕಷ ವಿವರಣೆಯು ಇದೇ ಸೂರಃ ಅಹ್‌ರಾಬ್‌ನಲ್ಲಿದೆ. ಈ ಔಚಿತ್ಯಗಳಿಗಾಗಿ, 
ಪ್ರವಾದಿವರ್ಯರಿಗೆ(ಸು ವಿವಾಹ ಮಾಡಿಕೊಳ್ಳುವ ವಿಷಯದಲ್ಲಿ ಕಟ್ಟುನಿಟ್ಟು ಇಲ್ಲದೆ, ತಮಗೆ ವಹಿಸಿಕೊಡಲಾಗಿದ್ದ ಮಹಾ ಕಾರ್ಯ 
ನಿರ್ವಹಣೆಯ ಅವಶ್ಯಕತೆಗನುಸಾರ ಆಗತ್ಕವಿದ್ದಷ್ಟು ವಿವಾಹ ಮಾಡಿಕೊಳ್ಳಲು ಮುಕ್ತ ಅವಕಾಶ ಬೇಕಿತ್ತು. ಈ ವಿವರಣೆಯಿಂದ 
ಬಹುಪಶ್ನಿತ್ವವು ಕೆಲವು ನಿರ್ದಿಷ್ಟವಾದ ಖಾಸಗಿ ಆವಶ್ಯಕತೆಗಳಿಗಾಗಿ ಮಾತ್ರ ಅಗತ್ಯವೆಂದೂ ಅವುಗಳ ಹೊರತು ಬೇರಾವ 
ಉದ್ದೇಶಕ್ಕಾಗಿಯೂ ಅದರ ಉಪಯೋಗ ಧರ್ಮಸಮ್ಮತವಲ್ಲವೆಂದೂ ಹೇಳುವವರ ಮಾತು ತಪ್ಪೆಂದು ವ್ಯಕ್ತವಾಗುತ್ತಿದೆ. 
91. ಈ ಸೂಕ್ತದ ಉದ್ದೇಶವು ಪ್ರವಾದಿವರ್ಯರಿಗೇಸ) ಸಂಪೂರ್ಣ ಪ್ರಶಾಂತಿಯೊಂದಿಗೆ ಕಾರ್ಯವೆಸಗಲಾಗುವಂತೆ 
ಅವರನ್ನು ಅವರ ಗೃಹ ಜೀವನದ ತೊಡಕುಗಳಿಂದ ಬಿಡುಗಡೆಗೊಳಿಸುವುದಾಗಿತ್ತು. ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ಅವರು 
ತಮ್ಮ ಯಾವ ಪತ್ನಿಯೊಂದಿಗೇ ಆಗಲಿ ಹೇಗೆ ಬೇಕಾದರೂ ವರ್ಶಿಸಬಹುದೆಂಬ ಅಧಿಕಾರ ಕೊಟ್ಟಾಗ ಸತ್ಯ ೈವಿಶ್ವಾಸಿನಿ ಮಹಿಳೆಯರು 
ಪ್ರವಾದಿವರ್ಯರಿಗೆ(ಸ) ತೊಂದರೆ ಕೊಡುವ ಅಥವಾ ಪರಸ್ಪರ ಪೈಪೋಟಿ ಹಾಗೂ ದ್ವೇಷಪೂರ್ಣ ಜಗಳ ನಡೆಸುವ, ನಡೆಸಿ 
ಅವರನ್ನು ಪೇಚಿಗೆ ಸಿಲುಕಿಸುವ ಸಾಧ್ಯತೆಯೇ ಇಲ್ಲದಾಯಿತು. ಆದರೆ, ಪ್ರವಾದಿವರ್ಯರು(ಸ) ಅಲ್ಲಾಹನಿಂದ ಈ ಅಧಿಕಾರ ಪಡೆದು 
ಕೊಂಡ ಬಳಿಕವೂ ತಮ್ಮ ಪತ್ನಿಯರೊಂದಿಗೆ ಸಂಪೂರ್ಣ ನ್ಯಾಯದೊಂದಿಗೆ ವರ್ತಿಸುತ್ತಿದ್ದರು. ಯಾರಿಗೂ ಯಾರ ಮೇಲೂ 
ಪ್ರುಶಸ್ತ್ಯ ಕೊಡುತ್ತಿರಲಿಲ್ಲ. ಅಲ್ಲಾಹನು ತನ್ನ ಪ್ರವಾದಿಯವರಿಗೆಸ) ಅನುಚಿತ ರಿಯಾಯಿತಿ ಕೊಟ್ಟಿದ್ದನೆಂದೂ ಅವರ ಪತ್ನಿಯರ 
ಹಕ್ಕುಗಳನ್ನು ಕಸಿದುಕೊಂಡಿದ್ದನೆಂದೂ ಯಾರೂ ಅಪಗ್ರಹಿಕೆಗೊಳೆಗಾಗಬಾರದು. ವಸ್ತುತಃ ಅಲ್ಲಾಹನು ಯಾವ ಉನ್ನತ ಉದ್ದೇಶ 
ಗಳಿಗಾಗಿ ಪತ್ನಿಯರ ಸಂಖ್ಯೆಯ ಕುರಿತ ಸಾಮಾನ್ಮ ನಿಯಮದಿಂದ ಪ್ರವಾದಿವರ್ಯರನ್ನು(ಸ) ವಿರಹಿತಪಡಿಸಿದ್ದನೋ ಅವುಗಳ 
ಪ್ರಕಾರವೇ ಅವರಿಗೆ ಗೃಹ ಜೀವನದಲ್ಲಿ ಪ್ರಶಾಂತಿಯನ್ನೊದಗಿಸಬೇಕಾದುದೂ ಅತ್ಯಗತ್ಯವಾಗಿತ್ತು. ಅವರಿಗೆ ತೊಂದರೆಯುಂಟು 
ಮಾಡುವಂತಹ ಅಂಶಗಳನ್ನು ತೊಡೆದು ಹಾಕಬೇಕಾಗಿತ್ತು. ಪ್ರವಾದಿವರ್ಯರಂತಹ(ಸ) ಅತ್ಯಂತ ಮಹಾನ್‌ ವ್ಯಕ್ತಿಯ رت‎ 
ಪ್ರಾಪ್ರವಾದುದೂ ತನ್ಮೂಲಕ ಸತ್ಯ ಧರ್ಮಾಹ್ವಾನ ಮತ್ತು ಜನಸುಧಾರಣೆಯ ಮಹತ್ಕಾರ್ಯಗಳಲ್ಲಿ ಅವರಿಗೆ ಸಹಕಾರಿಗಳಾಗುವ 
ಸೌಭಾಗ್ಯ ಲಭಿಸಿದುದೂ ಒಂದು ದೊಡ್ಡ ಗೌರವದ ವಿಷಯವಾಗಿತ್ತು. ಈ ಉದ್ದೇಶಕ್ಕಾಗಿ ಪ್ರವಾದಿವರ್ಯರು(ಸ) ಅನುಪಮ 
ತ್ಯಾಗ ಬಲಿದಾನಗಳನ್ನರ್ಪಿಸುತ್ತಿದ್ದಲತೆಯೇ ಹಾಗೂ ಎಲ್ಲ ಸಹಾಬಿಗಳೂ(ರ) ತಮ್ಮ ಶಕ್ಯಾನುಸಾರ ತ್ಯಾಗ ಬಲಿದಾನಗಳನ್ನು ನೀಡುತ್ತಿ 
ದ್ಹಂತೆಯೇ ತಾವು ಕೂಡಾ ತ್ಯಾಗಶೀಲರಾಗಿರಬೇಕಾದುದು ಪ್ರವಾದಿ ಪತ್ನಿಯರ ಕರ್ತವ್ಯವಾಗಿತ್ತು. ಆದುದರಿಂದ ಅಲ್ಲಾಹನ ಈ 
ತೀರ್ಮಾನವನ್ನು ಪ್ರವಾದಿವರ್ಯರ(ಸ) ಪತ್ನಿಯರೆಲ್ಲರೂ ಸಸಂತೋಷ ಒಪ್ಪಿಕೊಂಡರು. 
شر ہت‎ ಅಲ್ಲಾಹನ ಆಜ್ಞೆ ಬಂದ "ಮೇಲೆ ಅವರು ಖಿನ್ನರಾದರೆ ಅಲ್ಲಾಹನ ಹಿಡಿತದಿಂದ ತಪ್ಪಲಾರರು ಎಂದು 
'ಪ್ರವಾದಿವರ್ಯರ(ಸು ಪತ್ನಿಯರಿಗೆ ಇದು ಎಚ್ಚರಿಕೆಯಾಗಿರುತ್ತದೆ. ಪ್ರವಾದಿವರ್ಯರ(ಸ) ದಾಂಪತ್ಯ ಜೀವನದ ಬಗ್ಗೆ ಯಾವುದೇ 
ತರದ ತಪ್ಪುಗುಮಾನಿಯನ್ನಿರಿಸಬಾರದೆಂದು ಬೇರೆಯವರಿಗೂ ಅದೇ ರೀತಿಯಲ್ಲಿ ಎಚ್ಚರಿಸಲಾಗಿದೆ. ಹಾಗೆ ತಪ್ಪು ಗುಮಾನಿಯನ್ನಿ 
ರಿಸಿದರೆ ಇದು ಅಲ್ಲಾಜೆನಿಂದ ಅಡಗಿರಲಾರದು. ಇದರೊಂದಿಗೇ, ಇಂತಹ ಅನುಮಾನಗಳೇನಾದರೂ ಬಂದು ಬಿಟ್ಟರೂ 
ಅವುಗಳನ್ನು ಮನಸ್ಸಿನಿಂದ ತೊಡೆದು ಹಾಕುವುದರಿಂದ ಅಲ್ಲಾಹನಿಂದ ಕೃಮೆಯ ನಿರೀಕ್ಸೆಯಿದೆಯೆಂಬುದನ್ನು ತಿಳಿಸಲಿಕ್ಕಾಗಿ 
ಅಲ್ಲಾಹನ ಗುಣವಿಶೇಷಗಳಲ್ಲೊಂದಾಗಿರುವ ಸಹನಶೀಲತೆಯನ್ನೂ ಪ್ರಸ್ತಾಪಿಸಲಾಗಿದೆ. 


ಕಾಂಡ-22 


33. ಅಲ್‌ ಅಹ್‌ರಖಾಬ್‌ 411 


Gh USE ہل‎ EMSS SS ECS حسم‎ 


BASEN لوا ہیوت التین الا ات‎ SY iG 
کچ ان ھی ک7‎ 56 AL hk ولک 3 3 6 إ5‎ ೩4 


ಮೆಚ್ಚುಗೆಯಾಗಿದ್ದರೂ (ಇವರ ಸ್ಥಾನದಲ್ಲಿ) ತರುವ ಅನುಮತಿ ಇಲ್ಲ.” ಆದರೆ ದಾಸಿಯರನ್ನು ತರಲು 
ಅನುಮತಿ ಇದೆ.” ಅಲ್ಲಾಹ್‌ ಸಕಲ ವಸ್ತುಗಳ ಮೇಲ್ವಿಚಾರಕನಾಗಿರುತ್ತಾನೆ. 

(53-54) ' ಸತ್ಮವಿಶ್ವಾಸಿಗಳೆ, ಪ್ರವಾದಿಯ ಮನೆಗಳೊಳಗೆ ಅನುಮತಿಯಿಲ್ಲದೆ ಪ್ರವೇಶಿಸಬೇಡಿರಿ. 
ಊಟದ ಸಮಯವನ್ನು ಕಾದುಕೊಂಡಿರಲೂ ಬೇಡಿರಿ. ನಿಮ್ಮನ್ನು ಊಟಕ್ಕೆ ಕರೆದರೆ ಖಂಡಿತ ಹೋಗಿರಿ.5 


93. ಈ ಆದೇಶಕ್ಕೆ ಎರಡರ್ಥಗಳಿವೆ- 1) ಮೇಲೆ 50ನೆಯ ಸೂಕ್ತದಲ್ಲಿ ಪ್ರವಾದಿವರ್ಯರಿಗೆ(ಸ)ು ಹಲಾಲ್‌ ಆಗಿರುವ 
ಸ್ತೀಯರ ಹೊರತು ಇನ್ನು ಬೇರಾವ ಸ್ತ್ರೀಯೂ ಹಲಾಲ್‌ ಆಗಿರುವುದಿಲ್ಲ. 2) ಯಾವ ಕಷ್ಪಕಾರ್ಪಣ್ಯಗಳಲ್ಲೂ 
ಪ್ರವಾದಿವರ್ಯರ(ಸ) ಕೈಬಿಡಲಾರೆವೆಂದೂ ಪರಲೋಕಕ್ಕಾಗಿ ಈ ಲೌಕಿಕ ಜೀವನದ ಸುಖವನ್ನು ತ್ಯಾಗ ಮಾಡುವೆವೆಂದೂ 
ತಮ್ಮೊಂದಿಗೆ ಪ್ರವಾದಿವರ್ಯರು(ಸ) ಹೇಗೆ ವರ್ತಿಸಿದರೂ ತೆಮಗೆ ಸಂತೋಷವೇ ಎಂದು ಒಪ್ಪಿಕೊಂಡಿರುವಾಗ ಅವರ 
ಪೈಕಿ ಯಾರಿಗಾದರೂ ತಲಾಕ್‌ ಕೊಟ್ಟು ಅವರ ಸ್ಥಾನದಲ್ಲಿ ಇನ್ನೊಬ್ಬಳನ್ನು ವಿವಾಹವಾಗುವುದೂ ಪ್ರವಾದಿವರ್ಯರಿಗೆಸು) 
ಹಲಾಲ್‌ ಆಗಿರುವುದಿಲ್ಲ. 

94. ನಿಕಾಹ್‌ ಮಾಡಿ ತರಲಾದ ಪತ್ಲಿಯರೊಡನೆ ಅಲ್ಲದೆ ವಶಕ್ಕೆ ಬಂದ ದಾಸಿಯರೊಂದಿಗೂ ಸಂಭೋಗಕ್ಕೆ 

ಅನುಮತಿಯಿದೆ ಎಂದೂ ಅವರ ಸಂಖ್ಯೈಗೇನೂ ಮಿತಿಯಿರುವುದಿಲ್ಲವೆಂದೂ ಈ ಸೂಕ್ತವು ವಿವರಿಸುತ್ತದೆ. ಇದರ ವಿವರಣೆಯು 
ಸೂರಃ ಅನ್ನಿಸಾ: 3, ಸೂರಃ ಮೂಮಿನೂನ್‌: 6 ಮತ್ತು ಸೂರಃ ಮಲರಿಜ್‌ನ: 30ನೆಯ ಸೂಕ್ತಗಳಲ್ಲೂ ಇದೆ. ಈ 
ಸೂಕ್ತಗಳಲ್ಲಿ ವಶಕ್ಕೆ ಬಂದ ದಾಸಿಯರನ್ನು ವಿವಾಹಿತ ಪತ್ನಿಯರ ಬದಲು ಒಂದು ಪ್ರತ್ಕೇಕ ನೆಲೆಯಲ್ಲಿ ವಿವರಿಸಲಾಗಿದೆ. 
ಅವರೊಂದಿಗೆ ದಾಂಪತ್ಯ ಸಂಬಂಧವನ್ನು ಧರ್ಮಸಮ್ಮ ತಗೊಳಿಸಲಾಗಿದೆ. ಇದಲ್ಲದೆ, ಸೂರಃ ಅನ್ನಿಸಾದ 3ನೆಯ ಸೂಕ್ತವು 
ವಿವಾಹಿತ ಪತ್ನಿಯರ ' ಸಂಖ್ಯೆಯನ್ನು ನಾಲ್ಕರ ಮಿಶಿಯೊಳಗಿರಿಸಿದೆ. ಆದರೆ ಇಲ್ಲಾಗಲಿ ಇತರ ಸೂಕ್ತಗಳಲ್ಲಾಗಲಿ ಅಲ್ಲಾಹನು 
ವಶಕ್ಕೆ ಬಂದ ದಾಸಿಯರ ಸಂಖ್ಯೆಯನ್ನು ಎಲ್ಲೂ ಮಿತಿಗೊಳಿಸಿಲ್ಲ. ಆದರೆ ದೇವ ಧರ್ಮಶಾಸ್ತ್ರವು ಅಸಂಖ್ಯಾತ ದಾಸಿಯರನ್ನು 
ಖರೀದಿಸಿ ಕಾಮುಕ ಭೋಗ ವಿಲಾಸ ಜೀವನವನ್ನು ನಡೆಸಲು ಧವನಿಕರಿಗೆ ಅವಕಾಶ ಕೊಟ್ಟಿದೆಯೆಂದು ಇದರ ಅರ್ಥವಲ್ಲ. 
ಇದು ವಿಷಯಾಸಕ್ತರು ಈ ಕಾನೂನಿನಿಂದ ಪಡೆದ ಒಂದು ಅನುಚಿತ ಲಾಭವಾಗಿರುತ್ತದೆ. ಕಾನೂನನ್ನು ಮಾನವರ ಸೌಲಭ್ಯಕ್ಕಾಗಿ 
ರಚಿಸಲಾಗಿದೆಯೇ ವಿನಾ ಅದರಿಂದ ಅನುಚಿತ ಲಾಭ ಪಡೆಯಲಿಕ್ಕಾಗಿ ಅಲ್ಲ. 
, 95. ಇದು ಸುಮಾರು ಒಂದು ವರ್ಷದ ಬಳಿಕೆ ಸೂರಃ ಅನ್ನೂರ್‌ನ "27ನೇ ಸೂಕ್ತದಲ್ಲಿ ನೀಡಲಾದ ಸಾರ್ವತ್ರಿಕ ಆದೇಶಕ್ಕೆ 
ಇರುವ ಪೀಠಿಕೆಯಾಗಿದೆ. ಪ್ರಾಚೀನ ಕಾಲದ ಅರಬರು ಹಿಂದು ಮುಂದು ನೋಡದೆ ಒಬ್ಬರು ಇನ್ನೊಬ್ಬರ ಮನೆಯೊಳಗೆ 
ಹೋಗಿಬಿಡುತ್ತಿದ್ದರು. ಈ ಅಜ್ಞಾನಜನ್ಮ ಪದ್ದತಿಯು ಅನೇಕ ತರದ ಕೆಡುಕುಗಳಿಗೆ ಕಾರಣವಾಗುತ್ತಿತ್ತು. ಆದುದರಿಂದ ಮೊದಲು 
| ಪ್ರವಾದಿವರ್ಯರ(ಸ)ು ಮನೆಗಳೊಳಗೆ ಅತ್ಯಂತ ಸಮೊಪದ ಬಂಧುವಾಗಲಿ ಮಿತ್ರನೇ ಆಗಿರಲಿ ಯಾರೂ ಅನುಮತಿ ಪಡೆಯದೆ 
ಪ್ರವೇಶಿಸಬಾರದೆಂಬ ನಿಯಮವನ್ನು ನಿಶ್ಚಯಿಸಲಾಯಿತು. ತರುವಾಯ ಅನ್ನೂರ್‌ ಅಧ್ಯಾಯದಲ್ಲಿ ಈ ನಿಯಮವನ್ನು ಎಲ್ಲಾ 
ಮುಸ್ಲಿಮ್‌ ಮನೆಗಳಲ್ಲೂ ಜಾರಿಗೆ ತರುವಂತೆ ಸಾರ್ವತ್ರಿಕ ಅಪ್ಪಣೆ ನೀಡಲಾಯಿತು. 

96. ಇದು ಈ ಸರಣಿಯ ಎರಡನೇ ಆಜ್ಞೆ ಇದರ ಅರ್ಥವೇನೆಂದರೆ ಮನೆಯವನು ಊಟಕ್ಕೆ ಕರೆದರೆ ಮಾತ್ರ 
ಅವನಲ್ಲಿಗೆ ಊಟಕ್ಕೆ ಹೋಗಬೇಕು. ಈ ಆಜ್ಞೆಯು ಪ್ರವಾದಿವರ್ಯರ(ಸ) ಮನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು 
ಮುಸ್ಲಿಮರ ಮನೆಗಳಲ್ಲಿ ಸಾಮಾನ್ಮ ಶಿಷ್ಟಾಚಾರದ ರೂಪದಲ್ಲಿ ಆಚರಣೆಗೆ ಬರಬೇಕೆಂಬ ಉದ್ದೇಶದಿಂದಲೇ ಈ ಮಾದರೀ 
ಮನೆಯಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಯಿತು. ಸ್ಥಾ 


ಕಾಂಡ-22 


412 ಕುರ್‌ಆನ್‌ ವ್ಯಾಖ್ಯಾನ 
555 MES ٗ٘مصس‎ [od 
[ACH م متاعا معلی‎ MEL (513 
35s ph ےت یوما‎ 


ಆದರೆ ಊಟ ಮಾಡಿಯಾದೊಡನೆ ಚದರಿ ಬಿಡಿರಿ ಮಾತಾಡುತ್ತ ಕುಳಿತಿರಬೇಡಿರಿ.” ನಿಮ್ಮ ಈ ವರ್ತನೆಗಳು 
ಪ್ರವಾದಿಗೆ ತೊಂದರೆ ಕೊಡುತ್ತಿವೆ. ಆದರೆ ಅವರು ಸಂಕೋಚದಿಂದ ಏನೂ ಹೇಳುವುದಿಲ್ಲ ಮತ್ತು 
' ಅಲ್ಲಾಹ್‌ ಸತೈಸಂಗತಿಯನ್ನು ಹೇಳಲು ನಾಚುವುದಿಲ್ಲ. ಪ್ರವಾದಿಯವರ ಪತ್ನಿಯರಿಂದ ನಿಮಗೇನಾದರೂ 
"ವಸ್ತುವನ್ನು ಕೇಳಬೇಕಾಗಿದ್ದರೆ ತೆರೆಯ ಹಿಂದಿನಿಂದ ಕೇಳಿ ಪಡಕೊಳ್ಳಿರಿ. ಇದು ನಿಮ್ಮ ಹಾಗೂ ಅವರ 
ಹೃದಯಗಳ ಶುದ್ಧಿಗೆ ಹೆಚ್ಚು ಸೂಕ್ತವಾದ ಕ್ರಮವಾಗಿದೆ. ಅಲ್ಲಾಹನ ಸಂದೇಶವಾಹಕರಿಗೆ ಕೀಟಲೆ 


97. ಇದು ಇನ್ನೊಂದು ದುರಭ್ಯಾಸದ ಸುಧಾರಣೆ. ಊಟಕ್ಕೆ ಕರೆಯಲಾದಾಗ ಕೆಲವರು ಬೇರೆಯವರಲ್ಲಿಗೆ ಹೋಗಿ 
ಊಟವಾದ ಬಳಿಕ ಧರಣಿ ಹೂಡಿ ಕುಳಿತವರಂತೆ ಅಲ್ಲೇ ಕುಳಿತು ಪಟ್ಟಾಂಗ ಹೊಡೆಯಲಾರಂಭಿಸುತ್ತಾರೆ. ಅದು 
ಮುಗಿಯುವುದೇ ಇಲ್ಲ. ಅಸಂಸ್ಕೃತ ಜನರು ಈ ದುರಭ್ಯಾಸದ ಮೂಲಕ ಪ್ರವಾದಿವರ್ಯರಿಗೂ(ಸ) ಕಾಟ ಕೊಡುತ್ತಿದ್ದರು. 
ಅವರು ತಮ್ಮ ಉನ್ನತ ಮಟ್ಟದ ಚಾರಿತ್ರ್ಯದಿಂದಾಗಿ ಅದನ್ನು ಸೆಹಿಸಿಕೊಳ್ಳುತ್ತಿದ್ದರು. ಕೊನೆಗೆ ಅಲ್ಲಾಹನು ಈ ದುರಭ್ಯಾಸದ 
ಬಗ್ಗೆ ಜನರನ್ನು ಎಚ್ಚರಿಸಬೇಕಾದುದು ಅನಿವಾರ್ಯವಾಯಿತು. 

98. ಹಿಜಾಬ್‌(ಪರ್ದಾ)ನ ಸೂಕ್ತವೆನ್ನುವುದು ಇದನ್ನೇ. ಬುಖಾರಿಯಲ್ಲಿ ಹ.ಅನಸ್‌ ಬಿನ್‌ ಮಾಲಿಕ್‌ರ(ರು ಒಂದು 
ವರದಿ ಹೀಗಿದೆ- ಈ ಸೂಕ್ತದ ಅವತೀರ್ಣಕ್ಕೆ ಮುಂಚೆ ಹೆ.ಉಮರ್‌ರು(ರು ಅನೇಕ ಬಾರಿ ಪ್ರವಾದಿವರ್ಯರನ್ನು(ಸ) 
ಭೇಟಿಯಾಗಿ- ದೇವ ಸಂದೇಶವಾಹಕರೇ, ತಮ್ಮಲ್ಲಿಗೆ ಒಳ್ಳೆಯವರೂ ಕೆಟ್ಟವರೂ ಎಲ್ಲ ತರದ ಜನರೂ ಬರುತ್ತಾರೆ. ತಾವು 
ತಮ್ಮ ಪತ್ನಿಯರಿಗೆ ಪರ್ದಾದ ಅಪ್ಪಣೆ ಕೊಡುತ್ತಿದ್ದರೆ ಒಳ್ಳೆಯದಿತ್ತು ಎಂದರು. ಇನ್ನೊಂದು ವರದಿಯಲ್ಲಿ ಹೀಗಿದೆ- 
ಒಮ್ಮೆ ಹ. ಉಮರ್‌ರು(ರು ಪ್ರವಾದಿಯವರ ಪತ್ನಿಯರೊಂದಿಗೆ ಹೀಗೆಂದರು- ನಿಮ್ಮ ಬಗ್ಗೆ ನನ್ನ ಮಾತನ್ನು ಒಪ್ಪಿಕೊಂಡರೆ 
ನನ್ನ ದೃಷ್ಟಿಗಳು ಎಂದೂ ನಿಮ್ಮನ್ನು ನೋಡಲಾರವು. ಆದರೆ ಪ್ರವಾದಿವರ್ಯರು(ಸ) ಶಾಸನ ರಚನೆಯಲ್ಲಿ ಸ್ವತಂತ್ರ 
ರಾಗಿರಲಿಲ್ಲ. ಆದುದರಿಂದ ದೇವಾಜ್ಞೆಯನ್ನು ನಿರೀಕ್ಷಿಸುತ್ತಿದ್ದರು. ಕೊನೆಗೆ ಮುಪ್ರಿಮ್‌ (ವಿವಾಹ ಸಂಬಂಧವು ಶಾಶ್ವತವಾಗಿ 
ನಿಷಿದ್ಧವಾಗಿರುವ) ಪುರುಷರ ವಿನಾ (ಮುಂದೆ 55ನೇ ಸೂಕ್ತದಲ್ಲಿ ಬರಲಿದೆ) ಬೇರಾವ ಪುರುಷನೂ ಪ್ರವಾದಿವರ್ಯರಸು 
ಮನೆಗೆ ಬರಬಾರದೆಂದೂ ಮಹಿಳೆಯರೊಡನೆ ಅನಿವಾರ್ಯವಾಗಿ ಮಾತಾಡಲೇ ಬೇಕಾಗಿ ಬಂದಾಗ ಪರದೆಯ ಹಿಂದಿನಿಂದ 
ಮಾತಾಡಬೇಕೆಂದೂ ಆಜ್ಞೆ ಬಂತು. ಈ ಆಜ್ಞೆ ಬಂದ ತರುವಾಯ ಪ್ರವಾದಿವರ್ಯರ(ಸ) ಮನೆಗಳ ಬಾಗಿಲಲ್ಲಿ ಪರದೆಗಳನ್ನು 
ತೂಗು ಹಾಕಲಾಯಿತು. ಪ್ರವಾದಿವರ್ಯರ(ಸ) ಮನೆಯು ಸಕಲ ಮುಸ್ಲಿಮರಿಗೆ ಮಾದರೀ ಮನೆಯಾಗಿತ್ತು. ಆದುದರಿಂದ 
ಎಲ್ಲ ಮನೆಗಳ ಮುಂದೆಯೂ ಪರದೆಗಳು ತೂಗಾಡತೊಡಗಿದುವು. "ಸ್ತ್ರೀಯರ ಮತ್ತು ಪುರುಷರ ಹೃದಯಗಳನ್ನು 
ಶುದ್ಧವಾಗಿಡಲಿಬ್ಛಿಸುವವರು ಈ ಪದ್ಧತಿಯನ್ನನುಸರಿಸಬೇಕು” ಎಂಬ ಈ ಸೂಕ್ತದ ಕೊನೆಯ ಮಾತು ಸ್ವತಃ ಇದನ್ನು 
ಸೂಚಿಸುತ್ತದೆ. ಯಾವ ಗ್ರಂಥವು ಪುರುಷರನ್ನು ಸ್ತ್ರೀಯರೊಂದಿಗೆ ಮುಖಾಮುಖಿಯಾಗಿ ಮಾತನಾಡುವುದನ್ನು ತಡೆದು ಪರದೆಯ 
ಹಿಂದಿನಿಂದ ಮಾತಾಡುವುದನ್ನು "ನಿಮ್ಮ ಮತ್ತು ಅವರ ಹೃದಯ ಶುದ್ದಿಗೆ ಈ ಪದ್ದಶಿಯು ಹೆಚ್ಚು ಸೂಕ್ತವಾಗಿದೆ" 
ಎಂದು ಹೇಳುತ್ತದೋ ಅದರಲ್ಲಿ ಸ್ತ್ರೀ ಪುರುಷರ ಸಮ್ಮಿಶ್ರ ಸಭೆಗಳು, ಸಹಶಿಕ್ಷಣ, ಸಂಘ ಸಂಸ್ಥೆಗಳು, ಕಛೇರಿಗಳಲ್ಲಿ 
ಸ್ತೀ ಪುರುಷರ ಮುಕ್ತ ಮಿಲನವು ಸಂಪೂರ್ಣ ಧರ್ಮಸಮ್ಮತವೆಂದೂ ಇದರಿಂದ ಹೃದಯ ಶುದ್ಧಿಯಲ್ಲೇನೂ 
ವ್ಯತ್ಮಾಸವುಂಟಾಗುವುದಿಲ್ಲವೆಂದೂ ಹೇಳುವಂತಹ ನವೀನ ಸಿದ್ಧಾಂತಕ್ಕೆ ಅವಕಾಶವೆಲ್ಲಿದೆಯೆಂಬುದನ್ನು ಕಣ್ಣುಳ್ಳವನು ಸ್ವತಃ 
ನೋಡಬಲ್ಲನು. ಒಬ್ಬನಿಗೆ ಕುರ್‌ಆನನ್ನು ಅನುಸರಿಸುವ ಮನಸ್ಸೇ ಇಲ್ಲದಿದ್ದರೆ ಅಂತಹವನು ಅದನ್ನು ವಿರೋಧಿಸುವುದೂ 


ಕಾಂಡ-22 


33. ಅಲ್‌ ಅಹ್‌ರಾಬ್‌ 413 


SSA ENS S85 SEIS Gli 


PAT ಗ ಡ್‌‏ 2 > ۔ 
لأ آبتاء SF‏ لا ےلِوقٗ ولا ما GISELE‏ ال 


ام 


ಕೊಡುವುದು ನಿಮಗೆ ಎಷ್ಟು ಮಾತ್ರಕ್ಕೂ ಸೂಕ್ತವಲ್ಲ. ಅವರ ಕಾಲಾನಂತರ ಅವರ ಪತ್ನಿಯರೊಂದಿಗೆ 
ವಿವಾಹ ಮಾಡಿಕೊಳ್ಳುವುದೂ ಎಂದೆಂದಿಗೂ ನಿಮಗೆ ಧರ್ಮಸಮ್ಮತವಾದುದಲ್ಲ.'* ಇದು ಅಲ್ಲಾಹನ 
ಬಳಿ ಮಹಾ ಪಾಪಕಾರ್ಯ. ನೀವು ಯಾವುದನ್ನಾದರೂ ಪ್ರಕಟ ಗೊಳಿಸಿದರೂ ಬಚ್ಚಿಟ್ಟರೂ ಅಲ್ಲಾಹ್‌ 
ಪ್ರತಿಯೊಂದು ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾಸವಿರುವವನಾಗಿರುತ್ತಾನೆ. "! 

(55) ಪ್ರವಾದಿಯವರ ಪತ್ನಿಯರ ಮನೆಗಳಿಗೆ ಅವರ ತೆಂದೆಯಂದಿರಾಗಲಿ, ಪುತ್ರರಾಗಲಿ, ಸಹೋದರ 
ರಾಗಲಿ, ಸೋದರ ಪುತ್ರರಾಗಲಿ, ಸೋದರಿ ಪುತ್ರರಾಗಲ್ಲಿ,"? ಅವರ ಒಡನಾಟದ ಸ್ತ್ರೀಯರಾಗಲಿ,' ಅವರ 


ಸರಿ ಅವನು ತಾನು ಅದನ್ನು ಅನುಸರಿಸಲು. ತಯಾರಿಲ್ಲವೆಂದು ಸ್ಪಷ್ಟವಾಗಿ ಹೇಳಿಬಿಡಬಹುದು. ಆದರೆ ಕುರ್‌ಆನಿನ ಸ್ಪಷ್ಟ 
ಆಜ್ಞೆಗಳನ್ನು ಉಲ್ಲಂಘಿಸುತ್ತಲೂ ಅದರೊಂದಿಗೆ ಇದು ನಾನು ಕಂಡುಕೊಂಡ ಇಸ್ಲಾಮಿನ ಸಿದ್ಧಾಂತ ಎಂದು ದಿಟ್ಟತನದಿಂದ 
ಹೇಳುತ್ತಲೂ ಇರುವುದು ಅತ್ಕಂತ ನಾಚಿಕೆಗೇಡು. ಕುರ್‌ಆನ್‌ ಮತ್ತು ಸುನ್ನತ್‌ಗಳ ಹೊರಗೆ ಬೇರೆಲ್ಲಿಯಾದರೂ ಇವರಿಗೆ 
ಸಿಗುವುದು ಇಸ್ಲಾಮಿನ ಸಿದ್ಧಾಂತವಾಗುವುದಾದರೂ ಹೇಗೆ? 

99. ಇದು ಆ ಕಾಲದಲ್ಲಿ ಪ್ರವಾದಿವರ್ಯರ(ಸ) ವಿರುದ್ಧ ಹೊರಿಸಲಾಗುತ್ತಿದ್ದ ಆರೋಪಗಳ ಕಡೆಗೆ ಸೂಚನೆ. ಇದರಲ್ಲಿ 
ಸತ್ಮನಿಷೇಧಿ ಮತ್ತು ಕಪಟವಿಶ್ವಾಸಿಗಳೊಂದಿಗೆ ಕೆಲವು ಮಂದಿ ದುರ್ಬಲ ವಿಶ್ವಾಸದ ಮುಸ್ಲಿಮರೂ ಸೇರಿಕೊಂಡಿದ್ದರು. 

100. ಪ್ರವಾದಿವರ್ಯರ(ಸ) ಪತ್ನಿಯರು ಸತ್ಯವಿಶ್ವಾಹಿಗಳೆ ಮಾಸೆಯರು ಎಂದು ಅಧ್ಯಾಯದ ಆರಂಭದಲ್ಲಿ ಹೇಳಿರುವುದರೆ, 
ವಿವರಣೆ ಇದಾಗಿರುತ್ತದೆ. 

101. ಅರ್ಥಾತ್‌- ಪ್ರವಾದಿವರ್ಯರ(ಸ) ವಿರುದ್ಧವಾಗಲಿ ಅಥವಾ ಅವರ ಪತ್ನಿಯರ ವಿಷಯದಲ್ಲಾಗಲಿ ಯಾರಾದರೂ 

ಕೆಟ್ಟ ಭಾವನೆಯನ್ನು ಮನಸ್ಸಿನಲ್ಲಿಚ್ಛುಕೊಂಡರೆ ಅದು ಅಲ್ಲಾಹನಿಂದ ಮರೆಯಾಗಿರದು. ಅಂತಹವರು ಖಂಡಿತವಾಗಿಯೂ 
ಅವನಿಂದ ಶಿಕ್ಷೆ ಪಡೆಯುವರು. 
ا‎ 102. ವಿವರಣೆಗಾಗಿ ಸೂರಃ ನೂರ್‌ನ 38ರಿಂದ 42ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ. ಈ ನಿಟ್ಟಿನಲ್ಲಿ ಅಲ್ಲಾಮಾ 
ಆಲೂಸೀಯವರ ವಿವರಣೆಯೂ ಗಮನಾರ್ಹವಾಗಿದೆ. ಅದು ಹೀಗಿದೆ- ಸಹೋದರ, ಸೋದರ ಮತ್ತು ಸೋದರೀ ಪುತ್ರರ 
ವಿಧಿಯಲ್ಲಿ ಒಬ್ಬ ಮಹಿಳೆಗೆ ವಿವಾಹ ನಿಷಿದ್ದವಾದ ಎಲ್ಲ ಸಂಬಂಧಿಕರೂ ಸೇರುತ್ತಾರೆ. ಅದು ಕುಟುಂಬ ಸಂಬಂಧವಾಗಿರಲಿ 
ಮೊಲೆ ಹಾಲುಂಡ ಸಂಬಂಧವಾಗಿರಲಿ. ಈ ಪಟ್ಟಿಯಲ್ಲಿ کے‎ ಸಹೋದರ ಮತ್ತು ಸೋದರ ಮಾವನ ಪ್ರಸ್ತಾಪವಿಲ್ಲ. 
ಏಕೆಂದರೆ ಅವರು ಸ್ತ್ರೀಗೆ ಮಾತಾಪಿತರ ಸ್ಥಾನದವರಾಗಿರುತ್ತಾರೆ. ಅಥವಾ ಸೋದರಿ ಮತ್ತು ಸೋದರ ಪುತ್ರರ ಪ್ರಸ್ತಾಪ 
ಬಂದ ಅನಂತರ ಅವರ ಪ್ರಸ್ತಾಪದ ಅಗತ್ಮವಿಲ್ಲದಿರುವುದರಿಂದಲೂ ಆಗಿರಬಹುದು. ಏಕೆಂದರೆ ಸೋದರಿ ಮತ್ತು ಸೋದರ 
ಪುತ್ರರಿಂದ ಪರ್ದಾ ಮಾಡಬೇಕಾದ ಅಗತ್ಯವಿಲ್ಲ. ಇದಕ್ಕೆ ಕಾರಣ ಪಿತ ಸಹೋದರ ಮತ್ತು ಸೋದರ ಮಾವಂದಿರಿಂದ 
ಪರ್ದಾ ಮಾಡುವ ಆಗತ್ಯವಿಲ್ಲದಿರುವುದಾಗಿರುತ್ತದೆ. (ರೂಹುಲ್‌ ಮಲನಿ) 

103. ವಿವರಣೆಗಾಗಿ ಸೂರಃ ನೂರ್‌ನ 4ನೆಯ ಟಿಪ್ಪಣಿ ನೋಡಿರಿ. 


ಕಾಂಡೆ-22 


414 ಕುರ್‌ಆನ್‌ ವ್ಯಾಖ್ಯಾನ 


Po ےرا ہو سس ح سی ےس سے ہے‎ NN 
صلی‎ ೫೨ ಹಿ 5 الله‎ Isl کی‎ FEE MS 
27+7 pod ےط کے وس اما 2 کا‎ ಇ 
صلوا لی وس یتوم کن انت ؤنون‎ ACNE 
ಗುಲಾಮರಾಗಿ, *“ ಬರುವುದರಲ್ಲಿ ದೋಷವಿಲ್ಲ. (ಸ್ತ್ರೀಯರೇ) ನೀವು ಅಲ್ಲಾ ಹನ ಆಜ್ಞೋಲ್ಲಂಘುನೆಯಿಂದ 

ದೂರವಿರಬೇಕು. ಅಲ್ಲಾಹ್‌ ಸಕಲ ವಸ್ತುಗಳೆ ಬಗ್ಗೆ: ಸಾಕ್ಟಿಯಾಗಿದ್ದಾನೆ. 5 
(56) ನಿಶ್ಚಯವಾಗಿಯೂ ಅಲ್ಲಾಹ್‌ ಮತ್ತು ಅವನ ಮಲಕ್‌ಗಳು (ದೇವಚರರು) ಪ್ರವಾದಿಯವರಿಗೆ 


'ಸಲಾತ್‌' (ಸ್ವಸ್ತಿ ವಚನ) ಹೇಳುತ್ತಾರೆ. '* ಸತ್ಯವಿಶ್ವಾಸಿಗಳೇ, ನೀವೂ ಅವರ ಮೇಲೆ ಸಲಾತ್‌ ಮತ್ತು ಸಲಾಮ್‌ 
(ಅಭಿವಂದನೆ) ಸಲ್ಲಿಸುತ್ತಲಿರಿ. 07 


104. ವಿವರಣೆಗಾಗಿ ಸೂರಃ ನೂರ್‌ನ 4ನೆಯ ಟಿಪ್ಪಣಿ ನೋಡಿರಿ. 

105. ಈ ಆದೇಶದ ತಾತ್ಸರ್ಯವೇನೆಂದರೆ- ಈ ನಿರ್ಣಾಯಕ ಆಜ್ಞೆ ಬಂದ ಬಳಿಕ ಈ ವಿನಾಯಿತಿ ಪಡೆದಿರುವ ಸಂಬಂಧಿಕರ 
ಪರಿಧಿಯಿಂದ ಹೊರಗಿರುವ ವ್ಯಕ್ತಿಗೆ ಮನೆಯೊಳಗೆ ಮುಕ್ತ ಪ್ರವೇಶಕ್ಕೆ ಅನುಮತಿ ಕೊಡಲಾಗದು. 

106. ಅಲ್ಲಾಹನು ಪ್ರವಾದಿಗೆ ಸಲಾತ್‌ ಹೇಳುವುದರ ತಾತ್ತರ್ಯವೇನೆಂದರೆ- ಅವನು ಅವರ ಮೇಲೆ ಅತ್ಯಂತ 
ಕರುಣೆಯುಳ್ಳವನಾಗಿದ್ದಾನೆ. ಅವರನ್ನು ಪ್ರಶಂಸಿಸುತ್ತಾನೆ. ಅವರ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿಯನ್ನು ದಯಪಾಲಿಸುತ್ತಾನೆ | ಅವರ 
ನಾಮವನ್ನು ಉನ್ನತಗೊಳಿಸುತ್ತಾನೆ. ಅವರ ಮೇಲೆ ತನ್ನ ಕೃಪಾವೃಷ್ಟಿಯನ್ನು ಇಳಿಸುತ್ತಾನೆ. ದೇವಚರರು ಅವರ ಮೇಲೆ ಸಲಾತ್‌ 
ಹೇಳುವುದರ 'ತಾತ್ಸರ್ಯವೇನೆಂದರೆ- ಅವರು ಪ್ರವಾದಿವರ್ಯರನ್ನು(ಸು ಅಮಿತವಾಗಿ ಪ್ರೀತಿಸುತ್ತಾರೆ. ಅವರಿಗೆ ಉನ್ನತೋನ್ನತ 
ಸ್ಥಾನವನ್ನು ದಯಪಾಲಿಸೆಂದೂ 'ಮಕಾಮುಮಹ್ಮೊದ್‌" (ಪ್ರಶಂಸಾರ್ಹ ಸ್ಥಾನ)ುವನ್ನು ಅವರಿಗೆ ನೀಡೆಂದೂ ಅವರ ಧರ್ಮವನ್ನು 
ಉತ್ಲಾನಗೊಳಿಸೆಂದೂ ಅವರ ಪರವಾಗಿ ಪ್ರಾರ್ಥಿಸುತ್ತಿರುತ್ತಾರೆ. ವಿಷಯಾನುಬಂಧವನ್ನು ಗಮನಿಸುವಾಗ ಸ್ಪಷ್ಟವಾಗಿ ತಿಳಿದು 
ಬರುವುದೇನೆಂದರೆ- ಸತ್ಯನಿಷೇಧಿಗಳೂ ಬಹುದೇವ ವಿಶ್ವಾಸಿಗಳೂ ಕಪಟವಿಶ್ವಾಸಿಗಳೂ ನನ್ನ ಪ್ರವಾದಿಯನ್ನು ಕೀಳಾಗಿಸಲಿಕ್ಕಾಗಿಯೂ 
ನಿಂದಿಸಲಿಕ್ಕಾಗಿಯೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೆಗೆ ಅವರೇ ಸೋತು ಹೋಗುವರು. ಏಕೆಂದರೆ ನಾನು ಅವರ ಮೇಲೆ 
ಕರುಣೆಯುಳ್ಳೆವನಾಗಿರುತ್ತೇನೆ. ಯಾವ ದೇವಚರರ ಮೂಲಕ ಅಖಿಲ ವಿಶ್ವದ ವವಸ್ಥೆ ನಡೆಸಲಾಗುತ್ತಿದೆಯೋ ಅವರೆಲ್ಲರೂ ಅವರ 
ಬೆಂಬಲಿಗರೂ ಅವರನ್ನು ಪ್ರಶಂಸಿಸುವವರೂ ಆಗಿರುತ್ತಾರೆಂದು ಅಲ್ಲಾಹನು ಜಗತ್ತಿಗೆ ತೋರಿಸಿರುತ್ತಾನೆ. 

107. ಬೇರೆ ಮಾತಿನಲ್ಲಿ ಇದರ ಅರ್ಥವೇನೆಂದರೆ. ಹೆ.ಮುಹಮ್ಮದ್‌ರಿಂದಾಗಿ(ಸು ಸನ್ಮಾರ್ಗ ಪ್ರಾಪ್ತವಾಗಿರುವ 
ಜನರೇ, ನೀವು ಅವರ ಬೆಲೆಯನ್ನು ಅರಿಯಿರಿ. ಅವರ ಮಹತ್ತಾದ ಉಪಕಾರದ ಯಣವನ್ನು ಸಲ್ಲಿಸಿರಿ ಅವರ ಉಪಕಾರಗಳ 
ಇಯುಣವನ್ನು ಸಲ್ಲಿಸಬೇಕಾದರೆ, ಒಳಿತುಗಳೇ ಮೂರ್ತೀಭವಿಸಿದಂತಿರುವ ಅವರ ವಿರುದ್ಧ ವಿರೋಧಿಗಳು, ಎಷ್ಟು ದ್ವೇಷ 
ಇರಿಸಿಕೊಂಡಿರುವರೆಸೀ ಅಷ ಷ್ಟು ಮಾತ್ರವಲ್ಲ, ಅದಕ್ಕಿಂತಲೂ ಹೆಚ್ಚು ನೀವು ಅವರನ್ನು ಪ್ರೀತಿಸಿರಿ ವಿರೋಧಿಗಳು ಎಷ್ಟರ 
ಮಟ್ಟಿಗೆ ಅವರ ಅಹಿತವನ್ನು ಬಯಸುವರೋ ಅಷ್ಟೇ ಅಲ್ಲ ಅದಕ್ಕಿಂತಲೂ ಬಹಳಷ್ಟು ಹೆಚ್ಚು ನೀವು ಅವರ ಹಿತ 
ಚಿಂತಕರಾಗಿರಿ. ಅವರ ಪರವಾಗಿ ದೇವಚರರು ರಾತ್ರಿ ಹಗಲೂ ಮಾಡುತ್ತಿರುವ ಪ್ರಾರ್ಥನೆಯನ್ನೇ ನೀವೂ ಮಾಡಿರಿ ಈ 
ಸೂಕ್ತದಲ್ಲಿ ಮುಸ್ಲಿಮರಿಗೆ ಎರಡು ವಿಷಯಗಳ ಆಜ್ಞೆ ಕೊಡಲಾಗಿದೆ- 1) ಸಲ್ಲೂ ಅಲೈಹಿ 2) ಸಲ್ಲಿಮೂ ತಸ್‌ಲೀಮಾ. 
'ಸಲ್ಲೂ ಅಲೈಹಿ' ಎಂಬುದರ ಅರ್ಥ- ನೀವು ಅವರಿಗೆ ಮರುಳಾಗಬೇಡಿರಿ. ಅವರನ್ನು ಪ್ರಶಂಸಿಸಿರಿ ಮತ್ತು ಅವರಿಗಾಗಿ 
ಪ್ರುರ್ಥಿಸಿರಿ ಎಂದಾಗಿದೆ. 'ಸಲ್ಲಿಮೂ ತಸ್ಲೀಮಾ' ಎನ್ನುವುದರ ಅರ್ಥವೇನೆಂದರೆ- ನೀವು ಅವರ ಪರವಾಗಿ ಸಂಪೂರ್ಣ 
ಶಾಂತಿಯ ದುಆ ಮಾಡಿರಿ ಎಂಬುದು ಒಂದು. ನೀವು ಸಂಪೂರ್ಣವಾಗಿ ತನಮುಮನಗಳಿಂದ ಅವರಿಗೆ ಸಹಕಾರ ನೀಡಿರಿ 
ಎಂಬುದು ಇನ್ನೊಂದು. ಈ ಆಜ್ಞೆ ಅವಶೀರ್ಣಗೊಂಡಾಗ ಅನೇಕ ಮಂದಿ ಸಹಾಬಿಗಳು(ರ) ಪ್ರವಾದಿವರ್ಯರೊಡನೆ(ಸು, 
"ದೇವ ಸಂದೇಶವಾಹಕರೇ, ತಾವು ನಮಗೆ ಸಲಾಮ್‌ ಹೇಳುವ ಕ್ರಮವನ್ನು ಕಲಿಸಿ ಕೊಟ್ಟಿರುತ್ತೀರಿ” (ಅರ್ಥಾತ್‌- 
ನಮಾಮಿುನಲ್ಲಿ"ಅಸ್ಸಲಾಮು ಅಲೈಕ ಆಯ್ಕುಹನ್ನಬಿಯ್ಕು ವರಹ್ಮತುಲ್ಲಾಹ ವ ಬರಕಾತುಹೂ" ಅನ್ನುವುದು. ಮತ್ತು 
ಭೇಟಿಯಾಗುವಾಗ "ಅಸ್ಸಲಾಮು ಅಲೈಕ ಯಾರಸೂಲಲ್ಲಾಹ್‌" ಎನ್ನುವುದು) ಆದರೆ ತಮಗೆ ಸ್ವಲಾತ್‌ ಕಳುಹಿಸುವ ಕ್ರಮ 


ಕಾಂಡ-22 


33. ಅಲ್‌ ಅಹ್‌ರಾಬ್‌ | 415 


ہے و کہ اھ م HN‏ > 
اش روآ SEA‏ بی SG‏ و اع لعل ابا نان 
L‏ 


EE کن‎ RTC SS hE SEE yl 
& 
ےم‎ SHS SYS ینا لھا لت‎ SEG 
۲ 


pd 
2 کت‎ 


By وی > ےص‎ po =a 
BEN AST ان 6 بن‎ 
(57-58) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರಿಗೆ ಕೀಟಲೆ ಕೊಡುವವರನ್ನು ಅಲ್ಲಾಹ್‌ ಈ 
ಲೋಕದಲ್ಲೂ ಪರಲೋಕದಲ್ಲೂ ಶಪಿಸಿರುತ್ತಾನೆ ಮತ್ತು ಅವರಿಗಾಗಿ ಅಪಮಾನಕಾರಕ ಯಾತನೆಯನ್ನು 
ಸಿದ್ಧಗೊಳಿಸಿಟ್ಟಿರುತ್ತಾನೆ.'ಕ ಸತ್ಯವಿಶ್ವಾಸಿಗಳಿಗೂ ಸತ್ಯವಿಶ್ವಾಸಿನಿಯರಿಗೂ ವಿನಾಕಾರಣ ಕೀಟಲೆ ಕೊಡುವವರು 
ಒಂದು ಆತಿ ದೊಡ್ಡೆ ಸುಳ್ಳಾರೋಪ'” ಹಾಗೂ ಸುವ್ಯಕ್ತ ಪಾಪದ ಹೊರೆಯನ್ನು ಹೊತ್ತುಕೊಂಡರು. 
(59) ಪೈಗಂಬರರೇ, ತಮ್ಮ ಪತ್ನಿಯರೊಡನೆಯೂ ಪುತ್ರಿಯರೊಡನೆಯೂ ಸತ್ಯವಿಶ್ವಾಸಿನಿಯರೊಡನೆಯೂ 
ತಮ್ಮ ಮೇಲೆ ತಮ್ಮ ಚಾದರಗಳ ಸೆರಗನ್ನು ಇಳಿಸಿಕೊಳ್ಳಬೇಕೆಂದು ಹೇಳಿಬಿಡಿರಿ.!? ಅವರು ಗುರುಶಿಸಲ್ಪಡು 


ಹೇಗೆ?" ಎಂದು ಕೇಳಿದರು. ಇದಕ್ಕೆ ಉತ್ತರವಾಗಿ ಪ್ರವಾದಿವರ್ಯರು(ಸ) ಅನೇಕರಿಗೆ ಹಲವಾರು ಸಂದರ್ಭಗಳಲ್ಲಿ ಕಲಿಸಿಕೊಟ್ಟ 
ದರೂದ್‌ (ಸ್ವಲಾತ್‌)ಗಳನ್ನು (ಹದೀಸ್‌ ಗ್ರಂಥಗಳಿಂದ ತಿಳಿದುಕೊಳ್ಳಬಹುದು) ಇವೆಲ್ಲ ಸ್ವಲಾತ್‌ಗಳಲ್ಲಿ 'ಪದಗಳ ಭಿನ್ನತೆ 
ಗಳಿದ್ದರೂ ಅವು ಅರ್ಥಗಳಲ್ಲಿ ಏಕ ಪ್ರಕಾರವಾಗಿರುತ್ತವೆ. 

108. ಅಲ್ಲಾಹನಿಗೆ ಕೀಟಲೆ ಕೊಡುವ ಎರಡು ವಿಧಗಳಿವೆ- رر‎ ಅವನ ಆಜ್ಞೋಲ್ಲಂಘನೆ ಮಾಡುವುದು, ಅವನಿಗೆ 
ವಿರುದ್ಧವಾಗಿ, ಸತ್ಯನಿಷೇಧ, ದೇವಸಹಭಾಗಿತ್ತ ಮತ್ತು ನಾಸ್ತಿಕತೆಗಳನ್ನು ಕೈಗೊಳ್ಳುವುದು. ಅವನು ನಿಷೇಧಿಸಿರುವವುಗಳನ್ನು 
ಹಲಾಲ್‌ಗೊಳಿಸುವುದು. 2) ಅವನ ಸಂದೇಶವಾಹಕರಿಗೆ ತೊಂದರೆ ಕೊಡುವುದು. ಏಕೆಂದರೆ, ದೇವ ಸಂದೇಶವಾಹಕರ 
ಅನುಸರಣೆಯು ದೇವಾನುಸರಣೆಯಾಗಿರುತ್ತದೆ. ಅದೇ ರೀತಿಯಲ್ಲಿ ಅವರನ್ನು ನಿಂದಿಸುವುದು, ಅಲ್ಲಾಹನನ್ನು ನಿಂದಿಸುವುದು, 
ರಸೂಲರನ್ನು ದ್ವೇಷಿಸುವುದು ಅಲ್ಲಾಹನನ್ನು ದ್ವೇಷಿಸುವುದು ಮತ್ತು ಅವರ ಆಜ್ಞೋಲ್ಲಂಫನೆ ಅಲ್ಲಾಹನ 
ಆಜ್ಞೋಲ್ಲಂಘನೆಯಾಗಿರುತ್ತದೆ. ) 

109. ಈ ಸೂಕ್ತವು 'ಬುಹ್ತಾನ್‌' ಅಥವಾ ಸುಳ್ಳಾರೋಪದ ನಿಶ್ಚಿತ ಅರ್ಥವನ್ನು ತಿಳಿಸುತ್ತದೆ. ಅರ್ಥಾತ್‌- ಮನುಷ್ಯನಲ್ಲಿಲ್ಲದ 
ದೋಷವನ್ನು ಅಥವಾ ಮಾಡದ ಅಪರಾಧವನ್ನು ಅವನ ಮೇಲೆ ಹೊರಿಸುವುದು. ಪ್ರಬಾದಿವರ್ಯರೂ(ಸ) ಇದನ್ನು ವಿವರಿಸಿ 
ಹೇಳಿರುತ್ತಾರೆ. ಅಬೂ ದಾವೂದ್‌ ಮತ್ತು ತಿರ್ಮಿದಿಗಳ ವರದಿ ಹೀಗಿದೆ- ಪ್ರವಾದಿವರ್ಯರೊಡನೆ(ಸ) 'ಗೀಬತ್‌' ಅಥವಾ 
ಹಿಂದಾಡುವುದೆಂದರೇನು? ಎಂದು ಕೇಳಿದಾಗ: "ನೀನು ನಿನ್ನ ಸ್ವಂತ ಸಹೋದರನ ಕುರಿತು ಅವನಿಗೆ ಬೇಸರವಾಗುವ ರೀತಿಯಲ್ಲಿ 
ಮಾತಾಡುವುದು" ಎಂದರು. ಆಗ- "ನನ್ನ ಸಹೋದರನಲ್ಲಿ ಆ ದೋಪವಿರುವುದಾದರೆ?' ಎಂದು ಪ್ರಶ್ಲಿಸಲಾಯಿತು. ಆಗ - 
"ಅವನಲ್ಲಿ ಆ ದೋಷವು ಇದ್ದರೆ ನೀನು ಅವನ (ಗೀಬತ್‌) ಹಿಂದಾಡಿದೆ. ಅದು ಅವನಲ್ಲಿಲ್ಲದಿದ್ದರೆ ನೀನು ಅವನ ಮೇಲೆ 
(ಬುಹ್ತಾನ್‌) ಸುಳ್ಳಾರೋಪ ಹೊರಿಸಿದೆ”" ಎಂದರು. ಇದೊಂದು ಪರಲೋಕದಲ್ಲಿ ಶಿಕ್ಷೆ ಸಿಗುವಂತಹ ನೈಶಿಕ ಪಾಪ ಮಾತ್ರವಲ್ಲ- 
ಇಸ್ಲಾಮೊ ರಾಷ್ಟ್ರದಲ್ಲಿ ಸುಳ್ಳಾರೋಪ ಹೊರಿಸುವುದು ಶಿಕ್ಷಾರ್ಹ ಅಪರಾಧವೂ ಆಗಿದೆ. 

110. ಮೂಲದಲ್ಲಿ "ಯುದ್‌ನೀನ ಅಲೈಹಿನ್ನ ಮಿನ್‌ ಜಲಾಬೀಬಿಹಿನ್ನ" ಎಂದಿದೆ. ಅರಬೀ ಭಾಷೆಯಲ್ಲಿ ದೊಡ್ಡ 
ಚಾದರವನ್ನು ಜಿಲ್‌ಬಾಬ್‌ ಎನ್ನುತ್ತಾರೆ. 'ಇದ್‌ನಾಲ್‌' ಎಂಬುದರ ಸರಿಯಾದ ಅರ್ಥ 'ಸುತ್ತಿಕೊಳ್ಳುವುದು' ಎಂದಾಗಿದೆ. ಆದರೆ 
ಅದರೊಂದಿಗೆ 'ಅಲಾ' ಎಂಬ ಸಮುಚ್ಛಯ ಬಂದಾಗ 'ಇರ್‌ಖಾಲ್‌' ಅರ್ಥಾತ್‌ ಮೇಲಿನಿಂದ ತೂಗಾಡಿಸುವುದು ಎಂಬ 
ಅರ್ಥವುಂಟಾಗುತ್ತದೆ. ಈಗಿನ ಕಾಲದ ಕೆಲವು ಅನುವಾದಕರು ಮತ್ತು ವ್ಯಾಖ್ಯಾನಕಾರರು ಪಾಪ್ಚಿಮಾತ್ಯರ ರಸಿಕತೆಗೆ ಮನಸೋತು 
ಹೇಗಾದರೂ ಮಾಡಿ ಮುಖವನ್ನು ಮರೆಸುವ ಆಜ್ಜೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಈ ಪದವನ್ನು 'ಸುತ್ತಿಕೊಳ್ಳುವುದು' ಎಂದು 
ಅನುವಾದಿಸುತ್ತಾರೆ. ಆದರೆ ಇವರು ಹೇಳಲಿಚ್ಛಿಸಿದುದೇ ಅಲ್ಲಾಹನ ಇಂಗಿತವೂ ಆಗಿರುತ್ತಿದ್ದರೆ, 'ಯುದ್‌ನೀನ ಇಲೈಹಿನ್ನ' ಎಂದು 


ಕಾಂಡೆ-22 


ےہ 


dN AN ALT aS الله عَنُورا‎ SE 
7 ಕ್‌ ids TT ಳಿ ಢ್‌ 
GARISH A ENS رط‎ 


aA 


ಚಿ 


ವಂತಾಗಲಿಕ್ಕೂ ಸತಾಯಿಸಲ್ಪಡದಿರಲಿಕ್ಕೂ ಇದು ಹೆಚ್ಚು ಸೂಕ್ತವಾದ ವಿಧಾನ." ಅಲ್ಲಾಹ್‌ ಅತ್ಯಂತ 
ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(60-62) ಕಪಟವಿಶ್ವಾಸಿಗಳೂ ಹೃದಯದಲ್ಲಿ ಕೇಡುಳ್ಳವರೂ' ಮದೀನಾದಲ್ಲಿ ಉದ್ರೇಕಕಾರಿ ವದಂತಿ 
ಗಳನ್ನು ಹಬ್ಬಿಸುವವರೂ"" ತಮ್ಮ ದುಷೃತ್ಯಗಳನ್ನು ಬಿಡದಿದ್ದರೆ ನಾವು ಅವರ ವಿರುದ್ಧ ಕಾರ್ಯಾಚರಣೆಗಾಗಿ 


ಹೇಳುತ್ತಿದ್ದನು. ಅರಬೀ ಭಾಷೆಯನ್ನು ಬಲ್ಲವರಾರು 'ಯುದ್‌ನೀನ ಅಲೈೆಹಿನ್ನ' ಎಂಬುದರ ಅರ್ಥವು ಕೇವಲ ಸುತ್ತಿಕೊಳ್ಳುವುದು 
ಎಂದು ಒಪ್ಪಿಕೊಳ್ಳಲಾರರು. ಇಷ್ಟೇ ಅಲ್ಲ- 'ಮಿನ್‌ ಜಲಾಬೀಬಿಹಿನ್ನ' ಎಂಬ ಪದವು ಈ ಅರ್ಥ ಪಡೆಯಲು ಇನ್ನಷ್ಟು ಹೆಚ್ಚು 
ತಡೆಯನ್ನುಂಟು ಮಾಡುತ್ತದೆ. ಇಲ್ಲಿ 'ಮಿನ್‌' ಎಂಬುದು ಬೇರ್ಪಡಲಿಕ್ಕಾಗಿ ಆಗಿರುತ್ತದೆ. ಅರ್ಥಾತ್‌- ಚಾದರದ ಒಂದು ಭಾಗ 
ಎಂಬುದು ಸಿದ್ಧ. ಸುತ್ತುವಾಗ ಸಂಪೂರ್ಣ ಚಾದರವನ್ನು ಸುತ್ತಲಾಗುವುದು ಅದರ ಒಂದು ಭಾಗವನ್ನಲ್ಲವೆಂಬುದೂ ಸಿದ್ಧ. 
ಆದುದರಿಂದ ಸೂಕ್ತದ ಸ್ಪಷ್ಟ ಅರ್ಥವೇನೆಂದರೆ- ಸ್ತ್ರೀಯರು ತಮ್ಮ ಚಾದರವನ್ನು ಚೆನ್ನಾಗಿ ಹೊದೆದುಕೊಂಡು ಅದರ ಒಂದು 
ಭಾಗವನ್ನು ಅಥವಾ ಒಂದು ಸೆರಗನ್ನು ತಮ್ಮ ಮೇಲ್ಭಾಗದಿಂದ ನೇತಾಡಿಸಿಕೊಳ್ಳಬೇಕು. ಇದನ್ನು ಸಾಮಾನ್ಮ ಭಾಷೆಯಲ್ಲಿ ಮುಖ 
ಪರದೆ ಹಾಕುವುದೆನ್ನುತ್ತಾರೆ. ಇದೇ ಅರ್ಥವನ್ನು ಪ್ರವಾದಿ ಕಾಲದ ಸಮೂಪದ ಪ್ರತಿಷ್ಠಿತ ವ್ಯಾಖ್ಯಾನಕಾರರೂ می عہ‎ ಇತಿಹಾಸದಲ್ಲಿ 
ಗತಿಸಿದ ಸಹಾಬಿಗಳ ಮತ್ತು ತಾಬಈನ್‌ರ ಕಾಲದ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರೂ ಏಕಾಭಿಪ್ರಾಯದೊಂದಿಗೆ ಹೇಳುತ್ತಾರೆ. 
ಈ ಸೂಕ್ತದಿಂದ ಹೊರಡುವ ಇನ್ನೊಂದು ಪರೋಕ್ಷ ವಿಷಯ ಯಾವುದೆಂದರೆ- ಪ್ರವಾದಿವರ್ಯರಿಗೆ(ಸ) ಅನೇಕ ಪುತ್ರಿಯರು 
ಇರುವುದು ಸಾಬೀತಾಗುತ್ತದೆ. ಏಕೆಂದರೆ, ಅಲ್ಲಾಹನು 'ಪೈಗಂಬರರೇ, ನಿಮ್ಮ ಧರ್ಮಪತ್ನಿಯರೊಡನೆಯೂ ಪುಶ್ರಿಯರೊಡನೆಯೂ 
ಹೇಳಿರಿ' ಎಂಬ ಪದಗಳನ್ನು ಪ್ರಯೋಗಿಸಿರುತ್ತಾನೆ. ಇವು, ಹಿಂದು ಮುಂದೆ ನೋಡದೆ ಪ್ರವಾದಿವರ್ಯರಿಗೆ(ಸ) ಹ.ಫಾತಿಮಾ(ರ) 
ಒಬ್ಬಳೇ ಮಗಳಿದ್ದುದೆಂದೂ ಇತರ ಪುತ್ರಿಯರು ಅವರ ಸ್ವಂತ ಪುಶ್ರಿಯರಲ್ಲವೆಂದೂ, ಇವರ ಪತ್ನಿಯರು ಇವರಲ್ಲಿಗೆ ತಂದಿದ್ದ 
ತಮ್ಮ ಮುಂಚಿನ ಪತಿಯರಿಂದ ಜನಿಸಿದ ಪುತ್ರಿಯರೆಂದೂ ಹೇಳುವವರ ಮಾತನ್ನು ಸಂಪೂರ್ಣವಾಗಿ ಖಂಡಿಸುತ್ತವೆ. 

111. 'ಗುರುತಿಸಲ್ಪಡುವುದು' ಎಂದರೆ- ಅವರನ್ನು ಈ ಸಾದಾ ಮತ್ತು ಲಜ್ಞಾಪೂರ್ಣ ಉಡುಪಿನಲ್ಲಿ ಕಂಡು ನೋಡುವವರೆಲ್ಲರೂ 
ಅವರು ಕುಲೀನೆಯರೂ, ಗರಶಿಯರೂ ಆಗಿರುವರೆಂದೂ, ಸ್ವಚ್ಛಂದವಾಗಿ ತಿರುಗಾಡುವವರಲ್ಲವೆಂದೂ ಭಾವಿಸಿ, ದುಷ್ಕರ್ಮಿಗಳು 
ತಮ್ಮ ಮನಸ್ಸಿನಲ್ಲಿ ದುರುದ್ದೇಶಗಳನ್ನು ಬೆಳೆಸಿಕೊಳ್ಳಲಾರರು. 'ಸತಾಯಿಸಲ್ಪಡಲಿಕ್ಕಿಲ್ಲ'ವೆಂದರೆ ಅವರನ್ನು ಛೇಡಿಸಲಾರರು 
ಎಂದಾಗಿರುತ್ತದೆ. 
| 112. ಅರ್ಥಾತ್‌- ಹಿಂದೆ ಅಜ್ಞಾನಾವಸ್ಥೆಯಲ್ಲಿ ಮಾಡಲಾಗುತ್ತಿದ್ದ ಪಾಪಗಳನ್ನು ಅಲ್ಲಾಹನು ತನ್ನ ಕೈಪೆಯಿಂದ ಕ್ಷಮಿಸಿ 
ಬಿಡುವನು. ಈಗ ಸುಸ್ಪಷ್ಟ ಮಾರ್ಗದರ್ಶನ ಸಿಕ್ಕಿದ ಮೇಲೆ ನೀವು ನಿಮ್ಮ ಕರ್ಮಗಳನ್ನು ತಿದ್ದಿಕೊ೦ಡರೆ ಮತ್ತು ಉದ್ದೇಶಪೂರ್ವಕವಾಗಿ 
ಅದನ್ನು ಉಲ್ಲಂಘಸದಿದ್ದರೆ ಮಾತ್ರ ಈ ಕ್ಷಮೆ ಸಿಗುವುದು. i 

113. "ಹೃದಯದ ಕೇಡು' ಎಂದರೆ ಇಲ್ಲಿ ಎರಡು ತರದ ಕೇಡುಗಳಿವೆ- 1) ಒಬ್ಬನು ತನ್ನನ್ನು ಮುಸ್ಲಿಮರಲ್ಲಿ ಗಣಿಸಿಕೊಂಡ 
ಬಳಿಕವೂ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಕೇಡು ಬಗೆಯುವುದು. 2) ಒಬ್ಬನು ದುರುದ್ದೇಶ, ದುರ್ನಡತೆ, ಅಪರಾಧಿ 
ಮನೋವೃತ್ತಿಗಳಿಗೊಳಗಾಗುವುದು ಮತ್ತು ಅದರ ಕೆಟ್ಟ ಒಲವುಗಳು ಅವನ ವರ್ತನೆಗಳಲ್ಲಿ ಎದ್ದು ತೋರುವುದು. 

114. ಎಂದರೆ, ಮುಸ್ಲಿಮರಲ್ಲಿ ಗಾಬರಿಯನ್ನುಂಟು ಮಾಡುವ ಮತ್ತು ಅವರನ್ನು ದೈರ್ಯಗುಂದಿಸುವ ಉದ್ದೇಶದಿಂದ 
"ಅಲ್ಲಿ ಮುಸ್ಲಿಮರಿಗೆ ಸೋಲುಂಟಾಯಿತ್ತು" "ಅಲ್ಲಿ ಮುಸ್ಲಿಮರ ವಿರುದ್ಧ ದೊಡ್ಡ ಬಲ ಸಂಗ್ರಹವಾಗುತ್ತಲಿದೆ,” “ಸದ್ಯದಲ್ಲೇ 
ಮದೀನಾದ ಮೇಲೆ ಹಠಾತ್ತನೆ ಧಾಳಿ ನಡೆಯಲಿಜೆ”' ಎಂಬಂತಹ ಸುದ್ದಿಗಳನ್ನು ಆಗಾಗ ಮದೀನಾದಲ್ಲಿ ಹಬ್ಬಿಸುತ್ತಿದ್ದರು. 
ಇದರೊಂದಿಗೆ ಪ್ರವಾದಿವರ್ಯರ(ಸ) ಹಾಗೂ ಮುಸ್ಲಿಮ್‌ ಸಜ್ಜನರ ಕುರಿತು ತರತರದ ಕಟ್ಟುಕತೆಗಳನ್ನು ಕಟ್ಟಿ ಪ್ರಚಾರ ಮಾಡಿ 
ಜನಸಾಮಾನ್ಯರಲ್ಲಿ ಕೆಟ್ಟಿ ಗುಮಾನಿಯುಂಟಾಗಲಿಕ್ಕೂ ಮುಸ್ಲಿಮರ ನೈತಿಕ ಪ್ರಭಾವಕ್ಕೆ ನಷ್ಟವುಂಟು ಮಾಡಲಿಕ್ಕೂ ಪ್ರಯತ್ನಿಸುವುದೂ 


ಅವರ ಒಂದು ನೆಚ್ಚಿನ ಚಟುವಟಿಕೆಯಾಗಿತ್ತು. 


ಕಾಂಡ-22 


33. ಅಲ್‌ ಅಹ್‌ರುಾಬ್‌ 417 


ےر خی مہ 


CORLEY الا‎ 


٠ [4 
SESE 
SS CWS 5 
ಮುದ اقار‎ pe ಡಾ 
CESS EL CE ES IE اویل ۵و‎ CTs الہ‎ 
ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುವೆವು. ಅನಂತರ ಅವರು ಈ ನಗರದಲ್ಲಿ ನಿಮ್ಮ ಜೊತೆ ಇರುವುದು ಕಷ್ಟ 
ಸಾಧ್ಯ. ಅವರ ಮೇಲೆ ಎಲ್ಲ ಕಡೆಗಳಿಂದಲೂ ಛೀಮಾರಿ ಬೀಳುತ್ತಿ ರುವುದು. ಅವರು ಕಂಡ ಕಂಡಲ್ಲಿ 
ಸೆರೆ ಹಿಡಿಯಲ್ಪಡುವರು ಮತ್ತು ھ3“‎ ಣ್ಯವಾಗಿ ಕೊಲ್ಲಲ್ಪಡುವರು. ಇದು ಇಂತಹವರ ವಿಷಯದಲ್ಲಿ 
ಹಿಂದಿನಿಂದಲೂ ನಡೆದು ಬಂದಿರುವ ಅಲ್ಲಾಹನ ನಿಯಮವಾಗಿದೆ ಮತ್ತು ನೀವು ಅಲ್ಲಾಹನ ನಿಯಮದಲ್ಲಿ 
ಯಾವ ಬದಲಾವಣೆಯನ್ನೂ ಕಾಣಲಾರಿರಿ.!! 

(63-68) ಪ್ರಳೆಯ ಕಾಲದ ಘಳಿಗೆ ಯಾವಾಗ ಬರುವುದೆಂದು ಜನರು ನಿಮ್ಮೊ ಡನೆ ಕೇಳುತ್ತಾರೆ. ಅದರ 
ಜ್ಞಾನವಿರುವುದು ಅಲ್ಲಾಹನಿಗೆ ಮಾತ್ರ ಎಂದು ಹೇಳಿರಿ. ಅದು ಬಹಳ `ಸಮೊಪದಲ್ಲೇ ಇರಬಹುದು ನಿಮಗೇನು 
ಗೊತ್ತು, ಹೇಗಿದ್ದರೂ ಅಲ್ಲಾಹನು ಸತ್ಯನಿಷೇಧಕರನ್ನು ಶಪಿಸಿದ್ದಾನೆ ಮತ್ತು ಅವರಿಗಾಗಿ .ಧಗ ۵2 
ನರಕಾಗ್ನಿಯನ್ನು ಸಿದ್ದಪಡಿಸಿ ಇಟ್ಟಿರುತ್ತಾನೆಂಬುದು ಖಚಿತ. ಅವರು ಅದರಲ್ಲಿ” ಶಾಶ್ವತವಾಗಿ ಉಳಿಯುವರು. 
ಅವರು ಯಾವ ಮಿತ್ರನನ್ನೂ ಸಹಕಾರಿಯನ್ನೂ ಪಡೆಯಲಾರರು. ' ಅವರ ಮುಖಗಳು ನರಕಾಗ್ನಿಯಲ್ಲಿ 
ಹೊರಳಾಡಿಸಲ್ಪಡುವ ದಿನ ಅವರು, "ಅಯ್ಯೋ! ನಾವು ಅಲ್ಲಾಹ್‌ ಮತ್ತು ಪೈಗಂಬರರ ಅನುಸರಣೆ 
ಮಾಡುತ್ತಿದ್ದರೆ!" ಎನ್ನುವರು. ಮತ್ತೂ ಮುಂದುವರಿದು, "ನಮ್ಮ ಪ್ರಭೂ! ನಾವು ನಮ್ಮ ಸರದಾರರನ್ನು ಹಾಗೂ 
"115. ಅರ್ಥಾತ್‌- ಒಂದು ಇಸ್ಲಾಮೊ ,ಸಮಾಜ ಮತ್ತು ರಾಷ್ಟ್ರದಲ್ಲಿ ಇಂತಹ ಪಿತೂರಿಕೋರರಿಗೆ ಬೆಳೆಯಲು ಅವಕಾಶ 
ಕೊಡದಿರುವುದು ದೇವ ಧರ್ಮಶಾಸ್ತ್ರದ ಒಂದು ಶಾಶ್ವತ ವಿಧಿಯಾಗಿರುತ್ತದೆ. ಸಮಾಜ ಮತ್ತು ರಾಷ್ಟ್ರದ ವ್ಯವಸ್ಥೆಯು ದೇವ 
ಧರ್ಮಶಾಸ್ತ್ರದ ಪ್ರಕಾರ ಸ್ಥಾಪನೆಯಾದಾಗಲೆಲ್ಲ ಇಂತಹವರಿಗೆ ತಮ್ಮ ನಡವಳಿಕೆಯನ್ನು. ಬದಲಾಯಿಸಿಕೊಳ್ಳಲು ಎಚ್ಚರಿಕೆ 
ಕೊಡಲಾಗುವುದು. ಅವರು ಅದನ್ನು ತ್ಮಜಿಸದಿದ್ದರೆ ಬಲಪ್ರಯೋಗಿಸಿ ಅವರ -ಮೂಲೋತ್ಸಾಟನೆಗೊಳಿಸಲಾಗುವುದು. 

116. ಸತ್ಮನಿಷೇಧಿಗಳೂ ಕಪಟವಿಶ್ವಾಸಿಗಳೂ ಪ್ರವಾದಿವರ್ಯರೊಡನೆ(ಸ) ಸಾಮಾನ್ಮವಾಗಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದರು. 

' ಇದರಿಂದ ಅವರ ಉದ್ದೇಶವು ಜ್ಞಾನಾರ್ಜನೆಯಾಗಿರಲಿಲ್ಲ. ಅವರು ಇದನ್ನು ಮನರಂಜನೆಗಾಗಿ ಮತ್ತು ಲೇವಡಿ ಮಾಡಲಿಕ್ಕಾಗಿ 
ಕೇಳುತ್ತಿದ್ದರು. ವಾಸ್ತವದಲ್ಲಿ ಅವರಿಗೆ ಪುನರುತ್ನಾನ ಸಂಭವಿಸುವ ನಂಬಿಕೆ ಇರಲಿಲ್ಲ, ಅದನ್ನು ಬರಿಯ ಒಂದು ಬೆದರಿಕೆ ಎಂದ್ದು 
ತಿಳಿಯುತ್ತಿದ್ದರು. ಅವರು ಪ್ರಳಯ ಸಂಭವಿಸುವ ' ದೆನಾಂಕವನ್ನು ಕೇಳುತ್ತಿದ್ದುದು. ಅದು. ಬರುವುದಕ್ಕೆ `ಮುಂಚೆ ತಮ್ಮ 
ವೃವಹಾರಗಳನ್ನು ಸರಿಪಡಿಸಿಕೊಳ್ಳುವ ಇರಾದೆಯಿಂದಾಗಿರಲಿಲ್ಲ. ಅವರ ಮುಖ್ಯ ಉದ್ದೇಶವೇನಾಗಿತ್ತೆಂದರೆ- 'ಮುಹಮ್ಮದರೇ(ಸ) 
ನಾವು ನಿಮ್ಮನ್ನು ಕೀಳಾಗಿಸಲಿಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೇವೆ. ಆದರೆ ನಿಮ್ಮಿಂದ ಈ, ತನಕವೂ ನಮಗೆ- ಯಾವ ನಷ್ಟವನ್ನೂ 


ಮಾಡಲಿಕ್ಕಾಗಲಿಲ್ಲ. ನಮ್ಮ ವಿಚಾರಣೆ ನಡೆಸಿ ನಮಗೆ ಶಿಕ್ಷೆ ಕೊಡುವಂತಹ.ಆ ಪುನರುತ್ಥಾನ ಬರುವುದಾದರೂ ಯಾವಾಗ? ಎಂದು 
ಹೇಳಬಾರದೇ' ಎನ್ನುವುದು. | k ' 


ಕಾಂಡ-22 


418 ಕುರ್‌ಆನ್‌ ವ್ಯಾಖ್ಯಾನ 


ٌَ رتا اتی پھر پت یس تم اعت کاڈ ا 
5H, Ba 5G CE SE SE Gd‏ 
wig Rid, 07‏ و By IF‏ 
pe ಗರ್‌ MENA‏ 
dels ks FATES bebe NF 6‏ 


0. ಅನುಸರಿಸಿದೆವು. ' ಅವರು” “ನಮ್ಮನ್ನು: ದಾರಿಗೆಡಿಸಿ ಬಿಟ್ಟರು, ನಮ್ಮ' ಪ್ರಭೂ! ಅವರಿಗೆ ಇಮ್ಮಡಿ 


ಯಾತನೆ. ಕೊಡು ಮತ್ತು ಅವರನ್ನು کت 8ر1 حدت‎ ಎಂದೂ ಹೇಳುವರು," 
(69-71) 28 سی یح‎ ನೀವು ಮೂಸಾರಿಗೆ ಕೀಟಲೆ ಕೊಟ್ಟವರಂತೆ ಆಗಬೇಡಿರಿ. ತರುವಾಯ ಅಲ್ಲಾಹನು 
ಆ ಜನರು ಸೃಷ್ಟಿಸಿದ ಮಾತುಗಳಿಂದ ಅವರನ್ನು (ಮೂಸಾರನ್ನು) ಮುಕ್ತಗೊಳಿಸಿದನು. ಅವರು ಅಲ್ಲಾಹನ ಬಳಿ 
: ಗೌರವಾನ್ಸಿತರಾಗಿದ್ದರು. 119 اور‎ ೈವಿಶ್ವಾಸಿಗಳೇ, - ಅಲ್ಲಾಹನನ್ನು ಭಯಪಡಿರಿ ಮತ್ತು ಸರಿಯಾದ ಮಾತನ್ನೇ ಹೇಳಿರಿ. 
:] ಅಲ್ಲಾಹ್‌ ನಿಮ್ಮ ಕರ್ಮಗಳನ್ನು ಸರಿಪಡಿಸುವನು ಮತ್ತು ನಿಮ್ಮ ಅಪರಾಧಗಳನ್ನು 5 ಮಿಸುವನು. ಯಾರು 
ಅಲ್ಲಾಹ್‌: ಮತ್ತು ಅವನ 'ಸರಿದೇಶವಾಹಕರ ಅನುಸರಣೆ ಮಾಡಿದನೋ ಅವನು ಮಹಾ ಯಶಸ್ಸನ್ನು ಪಡೆದನು. 
(72:73), , ನಾವು ಈ:-ಅಮಾನತ್ತನ್ನು ಆಕಾಶಗಳ, , ಭೂಮಿಯ ಮತ್ತು ಪರ್ವತಗಳ ಮುಂದಿರಿಸಿದೆವು. 


117. -ಈ ವಿಷಯವನ್ನು ಪವಿತ್ರ ಕುರ್‌ಆನಿನಲ್ಲಿ ಅನೇಕ: ಕಡೆ. ವಿವರಿಸಲಾಗಿದೆ. ಉದಾ: ಸೂರಃ ಅಲ್‌ರಾಫ್‌:187, 
ಅನ್ನಾಯಿಆತ್‌: 42-46, ಸಬಾ; 3-5, ಅಲ್‌ ಮುಲ್ಫ್‌: 24-27, ಅಲ್‌ ಮುತಪ್ಪಿಫೀನ್‌: 10-17, ಅಲ್‌ ಹಿಜ್‌: 23; ಅಲ್‌. 
ಫುರ್ಕಾನ್‌; 27-29, ಹಾಮೊಮ್‌ ಸಜ್ಜ: 26-29 ಸೂಕ್ತಗಳನ್ನು ನೋಡಿರಿ. 

118. ಫವಿತ್ರ ಕುರ್‌ಆನಿನಲ್ಲಿ 'ಸತ್ಯವಿಶ್ವಾಸಿಗಳೇ" ಎಂದು ಕೆಲವೆಡೆ ನಿಷ್ಕಾವಂತ ಸತ್ಯ ವಿಶ್ವಾ; ಸಿಗಳನ್ನೂ ಕೆಲವು ಕಡೆ 

.8 ವಿಶ್ವಾಸಿಗಳೂ' ಕಪಟವಿಶ್ವಾ ಸಿಗಳೂ ದುರ್ಬಲ ವಿಶ್ವಾ ಸಿಗಳೂ ಒಳಗೊಂಡಿರುವ ಮುಸ್ಲಿಮರ ಸಮಗ್ರ ಕೊಟವನ್ನೂ ಬೇರೆ ಕೆಲವು 
ಕಡೆ ಅಪ್ಪಟ  ಕಮೂವಿಶ್ಯಾಸಿಗಳನ್ನೂ ಸಂಬೋದಧಿಸಲಾಗಿರುತ್ತದೆ. ಕಪಟವಿಶ್ವಾಸಿಗಳನ್ನೂ ದುರ್ಬಲ 01 "ಅಲ್ಲದೀನ 
ಆಮನೂ" (ಸತ್ತ ೈನಿಶ್ವಾಸಿಗಳು) "ಎಂದು ಸಂಬೋಧಿಸಿರುವುದು ಅವರಿಗೆ ನಾಚಿಕೆಯನ್ನು ಲಟುಮಾಡುವ ಉದ್ದೆ ಸ್ಲೇಶದಿಂದಾಗಿರುತ್ತದೆ. 
ನೀವು 'ಸತ ಸೈವಿಶ್ವಾಸಿಗಳೆಂದು ಸಾರಿಕೊಳ್ಳುತ್ತೀರಿ. ಆದರೆ ನಿಮ್ಮ ವರ್ತನೆಗಳ ಅವಸ್ಥೆ ಹೀಗೆ ಎನ್ನುವ ಅರ್ಥದಲ್ಲಿ. ಪ್ರತಿಯೊಂದು 

"| ಕಡೆಯಲ್ಲೂ ವಿಷಯಾನುಬಂಧವನ್ನು ಗಮನಿಸುವಾಗ ಎಲ್ಲಿ"ಅಲ್ಲದೀನ ಆಮನೂ"” ಎಂದು ಯಾರನ್ನು. ಕರೆಯಲಾಗಿದೆಯೆಂಬುದು 
ಸುಲಭವಾಗಿ ತಿಳಿದುಬರುತ್ತದೆ. ಇಲ್ಲಿ. ಅಭಿಸೆಂಬೋಧಿತರು ಎಲ್ಲ ಮುಸ್ಲಿಮರೆಂಬುದನ್ನು ವಾಕ್ಸಶಣಿಯು 280 ತೋರಿಸಿಕೊಡುತ್ತದೆ. 

119.. ಬೇರೆ. ಮಾತುಗಳಲ್ಲಿ ಇದರ. ಅರ್ಥಪೇನೆಂದರೆ- "ಸತ, ೈವಿಶ್ವಾಸಿಗಳೇ, ನೀವು" ಯಹೊದಿಯರಂತೆ ವರ್ತಿಸಬೇಡಿರಿ, 

' | ನಿಮ್ಮ ಪ್ರವಾದಿವರ್ಯರೊಂದಿಗೆ(ಸ) ನಿಮ್ಮ ನಡವಳಿಕೆಯು ಹ.ಮೂಸಾರೊಂದಿಗೆ(ಅ) ಬನೀ ಇಸ್ರಾಈಲರ ನಡುವಳಿಕೆಯಂತಿರಬಾರದು.": 
} ಹ.ಮೂಸಾರು(ಅ) ಬನೀಃ : ಇಪ್ರಾಈಲರ ಅತ್ಯ ೦ತ ಹಿರಿಯ ಉಪಕಾರಿಯೆಂದು ಅವರು ಸೈತ ಒಪ್ಪಿಕೊಳ್ಳುತ್ತಾರೆ. ಆ ಜನಾಂಗವು 

, | ಉನ್ನತ . ಸ್ಥಾನ್ನ ಪ್ರಾಪ್ತ ಮಾಡಿಕೊಂಡಿದ್ದುದು. ಅವರಿಂದಾಗಿಯೇ. 'ಅನ್ಯಥಾ ಈಜಿಪ್ಪಿನಲ್ಲಿ ಅವರೆ ಗತಿಯು ಭಾರತದ 
ಶೂಡ್ರರಿಗಿಂತಲೂ ಕೀಳಾಗಿಬಿಡುತ್ತಿತ್ತು. ಆದರೆ ಸಾಲತಹ ಮಹಾ 'ಅಶ್ರಯದಾತರೊಂದಿಗೆ ಆ اہ‎ 22 ಹೇಗಿತ್ತೆ ೦ಬುದನ್ನು 
ಅಂದಾಜಿಸಲು ಬೈಬಲ್ಲಿನ' ಕೆಳಗೆ ಕಾಣಿಸಿದ ಸ್ಥಾನಗಳನ್ನು ಗಮನಿಸಿದರೆ ಸಾಹ." 

" ವಿಮೋಚಿನ ಕಾಂಡ'5 20-21:14: 11- 12; 16: 2-3517:3-4, ಅರಣ್ಯ ಕಾಂಡ 11: 1-15; 14: 1-10-16; 20: 1-5 

'ಪೆವಿತ್ರ ಕುರ್‌ಆನ್‌ ಓನೀ ಇಸ್ರಾಈಲರ ಸ್ವಾಮಿದ್ರೋಹದ ಕಡೆಗೆ ಸೂಚನೆ ನೀಡುತ್ತ .ಮುಸ್ಲಿಮರೊಡನೆ- ನೀವು 
ಧಾ ದ್‌ರೊಂದಿಗೆ(ಸ)ು" ಹೀಗೆ .ವರ್ತಿಸಬೇಡಿರಿ. " ಅನ್ಮಥಾ ಯಹೂದಿಯರು ಕಂಡುಕೊಂಡ- ಹಾಗೂ' ಕಾಣುತ್ತಿರುವ 
ದುರ್ಗತಿಯನ್ನು "ಅನುಭವಿಸಲು ಸಿದ್ಧರಾಗಿರಿ: 2220 ಎಚ್ಚೆರಿಸುತ್ತಿದೆ. سی‎ » 


5 ra - -ಕಾಂಡ-22 


33. ಅಲ್‌ ಅಹ್‌ರಾಬ್‌ 419 


CFE SF SESS SEIS GES I KG 
5 SS As ss امة لیلح‎ SIE 


:و 

7 -» Bp ۰ 

EES OE MES AS APNE § 

ಆಗ . ಅವು ಅದನ್ನು ಎತ್ತಿಕೊಳ್ಳಲು ಸಿದ್ಧವಾಗಲಿಲ್ಲ ಮತ್ತು ಅದರಿಂದ _ಭ್ಲೀತರಾದವು: - ಅದರೆ, ಮಾನವನು' 

ಅದನ್ನು ಎತ್ತಿಕೊಂಡನು. ನಿಶ್ಚಯವಾಗಿಯೂ ಅವನು ದೊಡ್ಡ ಅಕ್ರಮಿಯೂ ತಿಳಿಗೆಡಿಯೂ ಆಗಿರುತ್ತಾನೆ... 

(ಈ ಅಮಾನತ್ತಿನ ಹೊರೆಯನ್ನು ಹೊತ್ತುದರ ಪರಿಣಾಮವೇನೆಂದರೆ) ಇದು, ಅಲ್ಲಾಹನು- ಕಪಟವಿಶ್ವಾಸಿ 

ಗಳಿಗೂ “ಕಪಟವಿಶ್ವಾಸಿನಿಯರಿಗೂ ಬಹುದೇವಾರಾಧಕರಾದ ಪುರುಷರಿಗೂ ಸ್ತ್ರೀಯರಿಗೂ ಶಿಕ್ಲೆ ಕೊಡುವಂತಾ 

ಗಲು ಮತ್ತು ಸತ್ಯವಿಶ್ವಾಸಿಗಳಾದ ಪುರುಷರು ಮತ್ತು ಸ್ತ್ರೀಯರ ಪಶ್ಚಾತ್ತಾಪವನ್ನು” ಅಲ್ಲಾಹನು ಸ್ವೀಕರಿಸು 
ವಂತಾಗಲು. ಅಲ್ಲಾಹ್‌ ಅತಂತ ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” 7 


120. ಇಲ್ಲಿ 'ಅಮಾನತ್‌'ನ ಅರ್ಥವು ಕುರ್‌ಆನಿನ ದೃಷ್ಟಿಯಲ್ಲಿ ಮಾನವನಿಗೆ ಭೂಮಿಯಲ್ಲಿ ದಯಪಾಲಿಸಲಾಗಿರುವ' 
'ವಿಲಾಫತ್‌'(ಪ್ರತಿನಿಧಿ ಸ್ನಾನ) ಆಗಿರುತ್ತದೆ. (ಬಿಲಾಫತ್‌ನ ಕುರಿತು ವಿವರಣೆಯನ್ನು ಸೊರಃ ಅಲ್‌ ಬಕರಃದ 38ನೇ ಟಿಪ್ಪಣಿಯಲ್ಲಿ ನೋಡಿರಿ) 
ಈ ಅಮಾನತ್‌ ಎಷ್ಟು ಮಹತ್ವಪೊರ್ಣವೂ ಘನವಾದುದ್ದೂ ಆಗಿದೆ ಎಂಬುದರ ವಿಭಾವನೆಯನ್ನುರಿಟು ಮಾಡಲಿಕ್ಕಾಗಿ ಅಲ್ಲಾಹನು ತೋರಿಸಿ 
ಕೊಟ್ಟಿರುವುದೇನೆಂದರೆ- ಭೂಮಿ-ಆಕಾಶಗಳು ಇಷ್ಟು ಪ್ರತಾಪವನ್ನು ಪಡೆದವುಗಳಾದರೂ, ಪರ್ವತಗಳು ಇಷ್ಟು ಗಾತ್ರವನ್ನೂ ಸ್ಥಿರತೆಯನ್ನೂ 
ಗಾಂಭೀರ್ಯವನ್ನೂ ಹೊಂದಿದವುಗಳಾಗಿದ್ದರೂ ಈ ಅಮಾನತ್ತನ್ನು ಎತ್ತುವ ಸಾಹಸ ಅವುಗಳಿಗೆ ಇರಲಿಲ್ಲ. ಆದರೆ ದುರ್ಬಲ 
| ಅಡಿಪಾಯವನ್ನು ಹೊಂದಿರುವ ಮಾನವನು ತನ್ನ ಕ್ಷೀಣ ಜೀವದ ಮೇಲೆ ಈ ಭಾರೀ ಹೊರೆಯನ್ನು ಎತ್ತಿಕೊಂಡಿರುತ್ತಾನೆ. ಈ ಅಮಾನತಿನ 
ಹೊರೆಯನ್ನು ಹೊರಲಿಕ್ಕಾಗಿ ಭೂಮಿ-ಆಕಾಶಗಳ ಮುಂದಿಡುವುದು, ಅವುಗಳು ಅದನ್ನು ಹೊರಲು ನಿರಾಕರಿಸುವುದು ಮತ್ತು ಹೆದರುವುದು 
ಶಬ್ದಕೋಶಾರ್ಥದಲ್ಲೂ ಇರಬಹುದು ಮತ್ತು ರೂಪಕಾಲಂಕರವಾಗಿಯೂ ಇರಬಹುದು. ಅಲ್ಲಾಹನಿಗೆ ತನ್ನೆ ಸೃಷ್ಟಿಗಳೊಂದಿಗಿರುವ 


ನಮ್ಮ ದೃಷ್ಟಿಯಲ್ಲಿ ಮೂಕರೂ ಕಿವುಡರೂ ನಿರ್ಜೀವಿಗಳೂ ಆಗಿರುತ್ತವೆ. ಅವು ಅಲ್ಲಾಹನೊಡನೆಯೂ ಹಾಗೆಯೇ ಇರಲೇ'ಬೇಕಾಗಿಲ್ಲ. 
ಆಡುದರಿಂದ ಈ ಮಹಾ ಹೊರೆಯನ್ನು ಅಲ್ಲಾಹನು ನಿಜಕ್ಕೂ' ಅವರ ಮುಂದಿಟ್ಟಿರಬಹುದು. ಅವುಗಳು ಅದನ್ನು ನೋಡಿ 
ನಡುಗಿಬಿಟ್ಟಿರಬಹುದು. ಅದನ್ನು ಎತ್ತುವ ಸಾಹಸ ಮಾಡದಿರಬಹುದು. ಅದೇ ರೀತಿಯಲ್ಲಿ ನಮ್ಮ ಈಗಿನ ಜೀವನಕ್ಕಿಂತ ಮೊದಲು ಸಕಲ, 
ಮಾನವ ವರ್ಗಕ್ಕೆ ಅಲ್ಲಾಹನು ಬೇರಾವುದಾದರೂ ತರದ ಅಸ್ತಿತ್ವವನ್ನು ನೀಡಿ ತನ್ನ ಮುಂದೆ ಹಾಜರುಪಡಿಸಿರಲೂಬಹುದು. ಆಗ ಅದು 
ಈ ಅಧಿಕಾರ ಸ್ವಾಮ್ಮಗಳನ್ನು ವಹಿಸಿಕೊಳ್ಳಲು ಸ್ವತಃ ಆಸಕ್ತಿ ತೋರಿಸಿರಲೂಬಹುದು. ಇದನ್ನು ಅಸಂಭವವೆಂದು ಹೇಳೆಲು ನಮ್ಮ ಬಳಿಯಲ್ಲಿ, 
;| ಆಧಾರವೇನೂ ಇಲ್ಲ. ಆದರೆ, ಅಲ್ಲಾಹನು ಈ ಮಾತನ್ನು ಉದಾಹರಣಾ ರೂಪದಲ್ಲಿ ಮಾತ್ರ ಹೇಳಿದ್ದು ಈ ವಿಷಯದ ಬಗ್ಗೆ ಅಸಾಧಾರಣ 
ಮಹತ್ವದ ವಿಭಾವನೆಯನ್ನುಂಟು ಮಾಡಲಿಕ್ಕಾಗಿ ಅಂತಹ ಚಿತ್ರವನ್ನು ಮುಂದೆ ತಂದು- ಒಂದು ಕಡೆ ಭೂಮಿ-ಆಕಾಶಗಳೂ' 
ಹಿಮಾಲಯದಂತಹ ಪರ್ವತಗಳೂ ನಿಂತಿರುತ್ತವೆ. ಇತ್ತ ಐದಾರಡಿ ಎತ್ತರದ ಮನುಷ್ಯನೂ ನಿಂತಿದ್ದಾನೆ. ಅಲ್ಲಾಹನು ಎಲ್ಲರ ಮುಂದೆ 
"ನಿಮ್ಮ ಪೈಕಿ ನನ್ನ ಈ ಅಮಾನತನ್ನು ಎತ್ತಿಕೊಳ್ಳೆಲಿಕ್ಕೂ ನನ್ನ ಖಿಲಾಫತ್‌ನ ಪರೀಕ್ಷಾ ಗೃಹದೊಳಗೆ ಬರಲಿಕ್ಕೂ ಯಾರು ಸಿದ್ದೆರಿದ್ದೀರಿ” ಎಂದ್ದು 
ಕೇಳುತ್ತಾನೆ. ಇದನ್ನು ಕೇಳಿ ಬೃಹತ್‌ ಗಾತ್ರವನ್ನು ಹೊಂದಿರುವಂತಹ ಸೃಷ್ಟಿಗಳೆಲ್ಲವೂ ಒಂದರ ಹಿಂದೊಂದರಂತೆ ಮೊಣಕಾಲೂರಿ ಈ 
ಪರೀಕ್ಸೆಗೊಳಗಾಗುವ ವಿಷಯದಲ್ಲಿ ತಮ್ಮನ್ನು ಕ್ಷಮಿಸಬೇಕು ಎಂದು ಭಿನ್ನವಸುತ್ತವೆ. ಕೊನೆಗೆ ಈ ಒಂದು برقت‎ ಅಸ್ನಿಪಂಜರವನ್ನು 
ಹೊಂದಿದ ಮಾನವನು ಮುಂದೆ ಬಂದು, "ನನ್ನ ಪಾಲಕ ಪ್ರಭೂ, ನಾನು ಈ ಪರೀಕ್ಷೆ ಎದುರಿಸಲು ಸಿದ್ಧನಿದ್ದೇನೆ. ಈ ಪರೀಕ್ಸೆಯಲ್ಲಿ ತೇರ್ಗಡೆ ' 
ಹೊಂದಿ, ನಿನ್ನ ಸಾಮ್ರಾಜ್ಯದ ಅತ್ಕುನ್ನತ ಹುಬ್ಬೆ ಸಿಗುವ ನಿರೀಕ್ಷೆಯ ಆಧಾರದಲ್ಲಿ ಆ ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದತೆಯಲ್ಲಿ ಅಡಗಿರುವ 
ಅಪಾಯಗಳನ್ನು ಸಹಿಸುವೆನು" - ಎಂದು ಹೇಳಿರುವಂತಹ ಸನ್ನಿವೇಶ ಉಂಟಾಗಿರಲೂ ಸಾಧ್ಯವಿದೆ. ಮಾನವನು ಈ ಚಿತ್ರವನ್ನು ತನ್ನ ಕಲ್ಪನಾ 
ದೃಷ್ಟಿಯ ಮುಂದೆ ತಂದುಕೊಂಡೇ ಅವನು ವಿಶ್ವದಲ್ಲಿ ಎಂತಹ ಸಂಕೀರ್ಣ ಸ್ಥಾನದಲ್ಲಿ ನಿಂತಿರುತ್ತಾನೆಂಬುದನ್ನು ಅಂದಾಜಿಸಿಕೊಳ್ಳಬಲ್ಲನು- 
ಹೀಗಿದ್ದು ಈ ಪರೀಕ್ಷಾ ಭವನದಲ್ಲಿ ನಿಶ್ಚಿಂತನಾಗಿರುವವನನ್ನೂ ಅವನು ಎಷ್ಟು ದೊಡ್ಡ ಹೊಣೆಯ ಹೊರೆಯನ್ನು ಹೊತ್ತಿರುತ್ತಾನೆಂಬುದರ 
ಭಾವನೆಯನ್ನೂ ಇರಿಸಿಕೊಳ್ಳದವನನ್ನೂ ಅಲ್ಲಾಹನು ಈ ಸೂಕ್ತದಲ್ಲಿ 'ರುಲೂಮ್‌ ಮತ್ತು ಜಹೊಲ್‌' (ಅಕ್ರಮಿಯೂ ತಿಳಿಗೇಡಿಯೂ) 
ಎಂದಿದ್ದಾನೆ. ಅವನು ತಿಳಿಗೇಡಿ. ಏಕೆಂದರೆ ಅವನು ಇಷ್ಟು ದೊಡ್ಡೆ ಹೊರೆಯನ್ನು ಹೊತ್ತುಕೊಂಡಿದ್ದೂ ಅದರ ಹೊಣೆಯನ್ನು 
ಅರಿಯುವುದಿಲ್ಲ. ಅವನು ಅಕ್ರಮಿ. ಏಕೆಂದರೆ, ದ್ರೋಹವೆಸಗಿ, ತನ್ನ ಮೇಲೆ ತಾನೇ ಅಕ್ರಮವೆಸಗಿಕೊಳ್ಳುತ್ತಿದ್ದಾನೆ. 


ಕಾಂಡ-22 


” “| ಯಥಾರ್ಥ ಸಂಬಂಧವನ್ನು ನಾವು ಅರಿಯಲಾರೆವು ಮತ್ತು ಅರ್ಥ ಮಾಡಿಕೊಳ್ಳಲಾರೆವು. ಭೂಮಿ, ಸೂರ್ಯ, ಚೆಂದ್ರ, ಪರ್ವತ ಇವೆಲ್ಲ 


420 : ಕುರ್‌ಆನ್‌ ವ್ಯಾಖ್ಯಾನ 


ಹೆಸರು 7 
15ನೆಯ ಸೊಕ್ತದಲ್ಲಿರುವ "ಲಕ್‌ ಕಾನ ಲಿಸಬಇನ್‌ ಫೀ ಮಸ್ಕನಿಹಿಮ್‌ ಆಯಃ" ಎಂಬ ವಾಕ್ಕದಿಂದ ಆಯ್ಕೆಯಾಗಿದೆ. 
'ಸಬಾ'ದ ಪ್ರಸ್ತಾಪವಿರುವ ಒಂದು ಅಧ್ಯಾಯ ಎಂದರ್ಥ. 


ಅವತೀರ್ಣ ಕಾಲ ' - 
ಇದರ ಸರಿಯಾದ ಅವತೀರ್ಣಕಾಲವು ವಿಶ್ವಸ್ತ ವರದಿಗಳಿಂದೇನೂ ತಿಳಿದು ಬರುವುದಿಲ್ಲ. "ಆದರೆ ಅದು ಮಕ್ಕಾ 
ಜೀವನದ ಮಧ್ಯಕಾಲ ಅಥವಾ ಆರಂಭಕಾಲವೆಂದು ಇದರ ವಿವರಣಾ ಶೈಲಿಯಿಂದ ಭಾಸವಾಗುತ್ತದೆ. ಮಧ್ಯಕಾಲವಾಗಿದ್ದರೆ 
ಬಹುಶಃ ಹಿಂಸೆ ಅತ್ಕಾಚಾರಗಳಿನ್ನೂ ಕಾವೇರದಿದ್ದಂತಹ ಆರಂಭ ಕಾಲವಾಗಿತ್ತು. 
ಚರ್ಚಾ ವಿಷಯ ۹ 
ಈ ಅಧ್ಯಾಯದಲ್ಲಿ -ಏಕದೇವತ್ವ, ಪರಲೋಕ ವಿಶ್ವಾಸ ಹಾಗೂ ಪ್ರವಾದಿವರ್ಯರು(ಸು ಸ್ವತಃ ತನ್ನ ಪ್ರವಾದಿತ್ವದ 
ಕಡೆಗೆ ನೀಡುತ್ತಿದ್ದ ಅಹ್ಟಾನದ ಬಗ್ಗೆ: ಸತ್ಯನಿಷೇಧಿಗಳು ವ್ಯಂಗ್ಯೋಕ್ತಿ, ಅಣಕ, ಸುಳ್ಳಾರೋಪಗಳ ರೂಪದಲ್ಲಿ ತೋರುತ್ತಿದ್ದ 
ಆಅಕ್ಷೇಪಗಳಿಗೆ ಉತ್ತರ ಕೊಡಲಾಗಿದೆ. ಕೆಲವು ಕಡೆ ಆ ಆಕ್ಷೇಪಗಳನ್ನು ಉಲ್ಲೇಖಿಸಿಯೇ ಉತ್ತರ ಕೊಡಲಾಗಿದೆ. ಇನ್ನು 
ಕೆಲವು ಕಡೆ ಉತ್ತರವು ಯಾವ ಆಕ್ಲೇಪಕ್ಕೆಂದು ತಾನಾಗಿಯೇ ತಿಳಿಯುವಂತಿದೆ. ಹೆಚ್ಚಿನ ಉತ್ತರಗಳೆಲ್ಲವೂ ಉಪದೇಶ 
`ಮರುಸ್ಮರಣೆ : ಮತ್ತು ಆಧಾರ ರೂಪದಲ್ಲಿವೆ. ಕೆಲವೆಡೆ ಸತ್ಕನಿಷೇಧಿಗಳಿಗೆ ಅವರ ಹಟಮಾರಿತನದ ದುಷ್ಪರಿಣಾಮದ 
ಬಗ್ಗೆ ಎಚ್ಚರಿಕೆ ನೀಡಿದ್ದೂ ಇದೆ. ನಿಮ್ಮ ಮುಂದೆ ಎರಡು ಐತಿಹಾಸಿಕ ದೃಷ್ಟಾಂತಗಳು ಇವೆಯೆಂದು ತೋರಿಸಿಕೊಡಲಿಕ್ಕಾಗಿ 
ಹ.ದಾವೂದ್‌, ಹ.ಸುಲೈಮಾನ್‌(ಅ) ಮತ್ತು ಸಬಾದವರ ವೃತ್ತಾಂತವನ್ನು ವಿವರಿಸಲಾಗಿರುತ್ತದೆ. ಇವೆರಡೂ ಉದಾಹರಣೆ 
ಗಳನ್ನು ಮುಂದಿಟ್ಟು ಏಕದೇವ ಹಾಗೂ ಪರಲೋಕ ವಿಶ್ವಾಸಗಳನ್ನಿರಿಸಿಕೊಂಡು ಕೃತಜ್ಞತಾಭಾವದೊಂದಿಗೆ ನಡೆಸುವ ಜೀವನ 
ಉತ್ತಮವೋ, ದೇವ ಸಹಭಾಗಿತ್ವ, ಸತ್ಯನಿಷೇಧ, ಪರಲೋಕ ನಿರಾಕರಣೆ ಮತ್ತು ಲೋಕ-ಆರಾಧನೆಯ ಆಧಾರದಲ್ಲಿ 
|. ನಡೆಸುವ" ಜೀವನ ಉತ್ತಮವೋ ಎಂಬುದನ್ನು ನೀವೇ ನಿರ್ಣಯಿಸಿಕೊಳ್ಳಿರಿ- ಎನ್ನಲಾಗಿದೆ. 


34. ಸಬಾ 421 


Corns 

AVS Md AC AS RNAS 

305 3 7ہو‎ gS 
34, ಸಬಾ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-54 ರುಕೂಲ್‌ಗಳು-6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಸರ್ವ ಪ್ರಶಂಸೆಗಳೂ ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು. ವಸ್ತುವಿನ ಒಣೆಯನಾಗಿರುವ 
ಅಲ್ಲಾಹನಿಗೆ ಮೊಸಲು' ಮತ್ತು ಪರಲೋಕದಲ್ಲೂ ಪ್ರಶಂಸೆಗಳು ಅವನಿಗೇ ' ಇದೆ? ಅವನು ವಿವೇಕ 


ಪೂರ್ಣನೂ ವಿಷರಪೂರ್ಣನೂ ಆಗಿರುತ್ತಾನೆ.3. ಭೂಮಿಯೊಳಗೆ ಹೋಗುವ ಹಾಗೂ ಅದರೊಳಗಿಂದ ಹೊರ 
ಬರುವ ಮತ್ತು ಆಕಾಶದಿಂದ ಇಳಿಯುವ ಹಾಗೂ ಅದರ ಮೇಲೇರುವ ಸಕಲವನ್ನೂ' ಅವನು ಬಲ್ಲವ 
ನಾಗಿರುತ್ತಾನೆ. ಅವನು ಕರುಣಾನಿಧಿಯೂ ಕ್ಲಮಾಶೀಲನೂ ಆಗಿರುತ್ತಾನೆ. 


1. 'ಹಮ್ಮ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ 'ಪ್ರಶಂಸೆ' ಮತ್ತು 'ಕೃತಜ್ಞತೆ' ಇವೆರಡೂ ಅರ್ಥಗಳಲ್ಲಿ 
ಪ್ರಯೋಗವಾಗುತ್ತದೆ. ಇಲ್ಲಿಯೂ ಇದಕ್ಕೆ ಎರಡೂ ಅರ್ಥಗಳಿವೆ. ಅಲ್ಲಾಹನು ಅಖಿಲ ವಿಶ್ವದ ಮತ್ತು ಅದರಲ್ಲಿರುವ 
ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವಾಗ ಈ : ವಿಶ್ವದಲ್ಲಿ ಸೌಂದರ್ಯ, ಕೌಶಲ್ಯ ಯುಕ್ತಿ ಮಹಿಮೆ ನೈಪುಣ್ಯ, 
ದಕ್ಸೆತೆಗಳು ಯಾವ ರೂಪದಲ್ಲೇ . ಕೆಂಡುಬರಲಿ ಅದು ಪ್ರಶಂಸಾರ್ಹವಾಗಿದೆ. ಈ ವಿಶ್ವದಲ್ಲಿ ವಾಸಿಸುವವನು ಯಾವ 
ವಸ್ತುವಿನಿಂದಲೇ ಆಗಿರಲಿ ಯಾವ ರೂಪದಲ್ಲೇ ಆಗಿರಲಿ ಪಡೆಯುವ ಸನಾ ಅಥವಾ ಆನಂದ. ಮತ್ತು: ಸವಿಗಾಗಿ 
ಅಲ್ಲಾಹನಿಗೇ . ಕೃತಜ್ಞನಾಗಿರಬೇಕಾಗಿದೆ. 

2. ಈ ಜಗತ್ತಿನಲ್ಲಿರುವ ಸಕಲ ಸಂಪತ್ತುಗಳೂ ಅವನ ದಾನವಾಗಿರುವಂತೆಯೇ ಪರಲೋಕದಲ್ಲೂ ಅವನ ಖಜಾನೆ 
ಗಳಿಂದ ಅವನು ಕೊಡುವುದರಿಂದಲೇ ಲಭಿಸುವುವು. ಆದುದರಿಂದ ಅಲ್ಲೂ ಅವನೇ ಪ್ರಶಂಸೆಗೆ ಮತ್ತು ಕೃತಜ್ಞತೆಗೆ ಅರ್ಹನು. 

3. ಅವನ ಸಕಲ ಕಾರ್ಯಗಳೂ ಪರಿಪೂರ್ಣ ಮಟ್ಟದ ಯುಕ್ತಿ .ಮತ್ತು ವಿವೇಕಗಳನ್ನು ಆಧರಿಸಿವೆ. ಅವನು 
ಮಾಡುವುದೆಲ್ಲವೂ ಸರಿಯೇ. ಅವನ ಪ್ರತಿಯೊಂದು ಸೃಷ್ಟಿಯೂ ಎಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ, ಅದರ ಅವಶ್ಯಕತೆಗಳೇನು, 
ಅದರ ಪಾಲಿಗೆ ಯಾವುದು ಉಚಿತ, ಅದು ಇಷ್ಟರ ವರೆಗೆ ಏನು ಮಾಡಿದೆ ಇನ್ನು ಏನು ಮಾಡಲಿದೆ ಅಥವಾ ಸಂಭವಿಸಲಿದೆ 
ಎಂಬ ಪರಿಪೂರ್ಣ -ಜ್ಞಾನ ಅವನಿಗೆ ಇದೆ. ಅವನು ತಾನು ಉಂಟು ಮಾಡಿದ ಜಗತ್ತಿನ ಕುರಿತು ಬೋಧ ರಹಿತನಲ್ಲ. 
ಅವನಿಗೆ ಪ್ರತಿಯೊಂದು ಪರಮಾಣುವಿನ ಸ್ಥಿತಿಯೂ ಸಂಪೂರ್ಣವಾಗಿ ತಿಳಿದಿದೆ. 

” 4. ಅರ್ಥಾತ್‌- ಅವನ ಸಾಮ್ರಾಜ್ಯದಲ್ಲಿ ವ್ಯಕ್ತಿಯಾಗಲಿ ಜನಸಮೂಹವಾಗಲಿ ಅವನ ವಿರುದ್ಧ ಬಂಡಾಯವೆದ್ದರೂ ಅವರನ್ನು 
ಹಿಡಿಯದಿರುವುದು ಈ ಜಗತ್ತು ಕುರುಡು ನಗರಿಯೂ ಅಲ್ಲಾಹನು ಕುರುಡ ರಾಜನೂ ಆಗಿರುವುದರಿಂದಲ್ಲ. ಇದಕ್ಕೆ ಕಾರಣ 


ಕಾಂಡ-22 


422 oo ಕುರ್‌ಆನ್‌ ವ್ಯಾಖ್ಯಾನ 


Ee بلک کاو‎ 37 We Nerd VSG i قال‎ 


لا من مسر حن مال SG SINGS‏ اتی سے > 
لک IS‏ اکر للا کپ GEE‏ لم EN‏ 3 عَیلوا 
الفیدنت'” ارک لم CHU EEL ALS SE‏ 


(3-6) Rd ಪುನರುತ್ನಾನದ' ಘಳಿಗೆ. ಬರುವುದಿಲ್ಲ ವಲ್ಲ ವಂದು ಸತ್ಯನಿಷೇಧಿಗಳು ಹೇಳುತ್ತಾರೆ. 
ಹೇಳಿರಿ- "ಪರೋಕ್ಸ ಜ್ಞಾನಿಯಾದ ನನ್ನ ಪ್ರಭುವಿನಾಣೆಗೂ ಅದು ನಿಮ್ಮ ಮೇಲೆ ಬಂದೇ ತೀರುವುದು." ಆಕಾಶ, 
ಗಳಲ್ಲಾಗಲಿ, ಭೂಮಿಯಲ್ಲಾಗಲಿ, ಅಣು ಮಾತ್ರದಷ್ಟು ವಸ್ತುವೂ ಅವನಿಂದ ಅಡಗಿರುವುದಿಲ್ಲ. ಅಣುವಿಗಿಂತ 
ದೊಡ್ಡದೂ ಇಲ್ಲ ಅದಕ್ಕಿಂತ ಚಿಕ್ಕದೂ ಇಲ್ಲ. .ಎಲ್ಲವೂ ಒಂದು' ಸುಸ್ಪಷ್ಟ ಗ್ರಂಥದಲ್ಲಿ ಲಿಖಿತವಿದೆ."' ಈ | 
ಪುನರುತ್ಥಾನ ದಿನವು ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರಿಗೂ ಸತ್ಯರ್ಮಗಳನ್ನೆಸಗಿದವರಿಗೂ ಪ್ರತಿಫಲ ನೀಡಲಿಕ್ಕಾಗಿ 
ಬರುವುದು. ಅವರಿಗಾಗಿ مھ‎ ಸನ್ಮಾನ್ನ ಜೀವನಾಧಾರವೂ ಇವೆ. ನಮ್ಮ ಸೂಕ್ತಗಳನ್ನು ಕೀಳಾಗಿಸಲು 


' ಅಲ್ಲಾಹ್‌ ಕರುಣಾನಿಧಿ ಮತ್ತು ಸ್ನಮತೇಲನಗಿಡೆವುಡ್‌ ಆಗಿದೆ. ಪಾಪಿ ಮತ್ತು ಅಪರಾಧಿಯಿಂದ ತಪ್ಪು ಸಂಭವಿಸಿದೊಡನೆ 
'ಅವನನ್ನು ಹಿಡಿಯುವುದೂ. ಅವನ ಆಹಾರವನ್ನು ತಡೆಯುವುದೂ ಆವನ ದೇಹವನ್ನು ವಿರೂಪಗೊಳಿಸುವುದೂ' ಅವನನ್ನು ತಕ್ಷಣ 
'ನಾಶಗೊಳಿಸುವುದೂ ಅವನಿಗೆ ಸಾಧ್ಯವಿರುವ ಕಾರ್ಯಗೆಳೇ ಆಗಿವೆ, ಆದರೆ ಅವನು ಹಾಗೆ ಮಾಡುವುದಿಲ್ಲ. ಇದು : ಅವನ 
ಕರುಣಾಫಲ. ಸರ್ಪಶಕ್ತನಾಗಿದ್ದರೂ * 'ಅಜ್ಞೋಲ್ಲಂಘಕ ದಾಸರನ್ನು ಸಡಿಲು ಬಿಡುತ್ತಾನೆ. ನೇರ ಮಾರ್ಗಕ್ಕೆ "ಬರಲು .ಅವಕಾಶ 
(ಕೊಡುತ್ತಾನೆ. ಸರಿದಾರಿಗೆ ಬಂದರೆ ಕೃಮಿಸಿಬಿಡುತ್ತಾನೆ. ۰ 7. 

5. ಅವರು ಈ ಮಾತನ್ನು” ಚೇಷ್ಟೆ "ಮತ್ತು ಲೇವಡಿ ಮಾಡುತ್ತ ಹೇಳುತ್ತಿದ್ದರು. ಈ ಸ ಸಾಹೆಬರು 
ಬಹುದಿನಗಳಿಂದ ಪುನರುತ್ಗಾನ ಬರಲಿರುವ ಸುಡ ಹೇಳುತ್ತಿದ್ದಾರೆ." ಅದು ಬರುತ್ತ ಬರುತ್ತ ಎಲ್ಲಿ ನಿ೦ತು ಬಿಟ್ಟಿತೆಂದು زا‎ 
ಗೊತ್ತಿಲ್ಲ. ನಾವು: ಇವರನ್ನು ಇಷ್ಟೆಲ್ಲ ಸುಳ್ಳಾಗಿಸಿದೆವು; ಅಸಭ್ಯ ರೀತಿಯಿಂದ. 207 ಅಪಹಾಸ್ಕ ಡಿಬಿ: 
"ಆದರೆ ಆ ಪುನರುತ್ನಾನ ಬರುವುದೇ, ಇಲ್ಲವೆಂದಾಗಿತ್ತು ಅವರ" ಮಾತಿನ ಅರ್ಥ. 

“6. ಪ್ರಭುವಿನಾಣೆ. ` ಹಾಕುತ್ತೆ. 'ಅವನಿಗೆ 'ಪರೋಕ್ಸ'- ಜ್ಞಾನಿ'ಯ ಗುಣ ವಿಶೇಷವನ್ನು ಪ್ರಯೋಗಿಸಿರುವುದರಿಂದ ಸಿಗುವ 
'ಸೂಚನೆಯೇನೆಂದರೆ.- ಪುನರುತ್ಣಾನ ۔‎ ಬರುವುದಂತು “ಖಚಿತ... ಆದರೆ `ಅದು ' ಬರುವ. “ಸಮಯವು ಪರೋಕ್ಷ ಜ್ಞಾನಿಯಾದ 
"ಅಲ್ಲಾಹನಿಗೆ: ಹೊರತು ಇನ್ನಾರಿಗೂ... ತಿಳಿದಿಲ್ಲ. ۔‎ ಇದೇ" - ವಿಷಯವು ۔‎ ಪವಿತ್ರ ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ | 
ರೀತಿಗಳಲ್ಲಿ: ಏವರಿಸಲ್ಪಟ್ಟಿದೆ.. ವಿವರಣೆಗಾಗಿ ಸೂರಃ ಅಲ್‌ರಾಫ್‌: 187, ತಾಹಾ: 15, ಲುಕ್ಕಾನ್‌: 34, . ಅಹ್‌ರಾಬ್‌: 63, 
`ಅಲ್‌. ಮುಲ್ಕ್‌; 25-26. ಮತ್ತು' ಅನ್ನಾದಿಆತ್‌:- :42ರಿಂದ 4ನೆಯ ಸೂಕ್ತಗಳನ್ನು” ನೋಡಿರಿ." 

7 ಪುನರುತ್ತಾನ ಬರಲು ಸಾಧ್ಯವಿದೆಯೆಂಬುದಕ್ಕಿರುವ ಆಧಾರಗಳಲ್ಲಿ ಇದೊಂದು, ಮುಂದೆ 7ನೆಯ ಸೂಕ್ತದಲ್ಲಿ: 
ಬಂದಿರುವಂತಹ ಪರಲೋಕ" .ಧಿಕ್ಕಾರಿಗಳು ಮರಣಾನಂತರದ "ಜೀವನವು ಬುದ್ದಿಗೆ ಅತೀತವಾದುದೆಂದು ಹೇಳಲು ಕೊಡುತ್ತಿದ್ದ 
'ಕಾರಣಗಳಲ್ಲೋಂದು ا‎ ಎಲ್ಲ ಮಾನವರೂ ಸತ್ತು ಮಣ್ಣಿನಲ್ಲಿ ಬೆರೆತು ಹೋಗಿ ಅವರ ಪ್ರತಿಯೊಂದು 
ಕಣವೂ ಚದರಿಹೋದ: ಬಳಿಕೆ. ಈ. ಅಸಂಖ್ಯಾತ ಘಟಕಾಂಶಗಳು 'ಪುನಃ' ಒಟ್ಟು ಸೇರುವುದು ಹೇಗೆ?" ಅವುಗಳನ್ನು ಒಟ್ಟುಗೂಡಿಸಿ |' 
'ನಮ್ಮ ' ಇದೇ "ಶರೀರದೊಂದಿಗೆ ನಾವು ಪುನಃ ಸೃಷ್ಟಿಸಲ್ಪಡುವುದು' 'ಹೇಗೆ? 'ಈ' ಸಂಶಯವನ್ನು ನಿವಾರಿಸಲಿಕ್ಕಾಗಿ- ಎಲ್ಲೆಲ್ಲೋ | 
ಹೋಗಿದ್ದ ಪ್ರತಿಯೊಂದು ಕಣವೂ ಅಲ್ಲಾಹನ “ದಾಖಲೆಯಲ್ಲಿ ಸೇರಿಯೇ ಇದೆ. -ಯಾವ ವಸ್ತು کھ‎ ಹೋಗಿದೆಯೆಂಬುದು 
"ಅಲ್ಲಾಹನಿಗೆ ಗೊತ್ತಿದೆ..- ಅವನು ' ಪುನಃ 'ಸೃಷ್ಟಿಸಲಿಚ್ಛಿಸುವಾಗ ಪ್ರತಿಯೊಬ್ಬ ಮಾನವನ ಘಟಕಾಂಶಗಳನ್ನು ಒಟ್ಟುಗೂಡಿಸಿ 
'ತೆರಲು ಅವನಿಗೇನೂ - 'ಕಷ್ಟುವಾಗದು" ಎಂದು لمات‎ ' 4 


- ಕಾಂಡ-22 


34. ಸಬಾ ‘ 423 


5 ڈ.-- کے جن ہس سے کر سو pS‏ > 
ಪಿ‏ عَدَابٌ Pel TMP FS [೮‏ انل 


(ca 


Saw Ss NE PEA ASO 
5 BMY NREL SKE 5S Goh 
CANNOT Eu BES JE لن‎ 


ಪ್ರಮಿಸಿದವರಿಗೆ ಅತಿ ನಿಕೃಷ್ಟ ತರದ ವೇದನಾತ್ಮಕ ಯಾತನೆ ಇದೆ." ಫೈಗಂಬರರೇ, ನಿಮ್ಮ ಪ್ರಭುವಿನ ವತಿಯಿಂದ 
ನಿಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟಿರುವುದೆಲ್ಲಾ" ಪರಮ ಸತ್ಯ ವೆಂದೂ ಪ್ರಬಲನೂ ಪ್ರಶಂಸಾರ್ಹನೂ ಆದ 
ಅಲ್ಲಾಹನ ಮಾರ್ಗವನ್ನು ಅದು ತೋರಿಸುತ್ತದೆಂದೂ ಜ್ಞಾನ ನೀಡಲ್ಪಟ್ಟಿವರು ಚೆನ್ನಾಗಿ ತಿಳಿದಿರುತ್ತಾರೆ. 
(7-9) "ನಿಮ್ಮ ದೇಹದ ಪ್ರತಿಯೊಂದು ಕಣವೂ ಚೆಲ್ಲಾಪಿಲ್ಲಿಯಾಗಿ ಹೋಗಿ ಬಿಟ್ಟ ಬಳಿಕ ನೀವು ಪುನಃ 
ಹೊಸತಾಗಿ ಸೃಷ್ಟಿಸೆಲ್ಪಡುವಿರೆಂಬ ಸುದ್ದಿಯನ್ನು ತಿಳಿಸುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ನಿಮಗೆ ತೋರಿಸಿ 
"ಕೊಡಲೇ? ಇವನು ಅಲ್ಲಾಹನ ಹೆಸರಿನಿಂದ ಸುಳ್ಳನ್ನು ಸೃಷ್ಟಿಸುತ್ತಾನೋ ಅಥವಾ ಇವನಿಗೆ ಹುಚ್ಚು ಹಿಡಿದಿದೆಯೋ 
ಎಂಬುದು ತಿಳಿಯದು" ಎಂದು ಸೆತ್ಯನಿಷೇಧಿಗಳು ಜನರೊಡನೆ ಹೇಳುತ್ತಾರೆ.” ಹಾಗಲ್ಲ, ವಾಸ್ತವದಲ್ಲಿ 


8. ಮೇಲೆ ಪುನರುತ್ಥಾನವು ಸಾಧ್ಯವೆಂಬುದಕ್ಕೆ ಆಧಾರವಿತ್ತು ಮತ್ತು ಇದು ಪುನರುತ್ನಾನ ಅನಿವಾರ್ಯವೆಂಬುದಕ್ಕೆ ಆಧಾರ. 
ತಾತ್ತರ್ಯವೇನೆಂದರೆ- ಅಕ್ರಮಿಗಳಿಗೆ ಅವರ ಅಕ್ರಮದ, ಸಜ್ಜನರಿಗೆ ಅವರ ಪುಣ್ಯದ دع‎ ಕೊಡಬೇಕಾದಂತಹ ಒಂದು ಕಾಲ 


'ಬರಲೇಬೇಕು. ಸತ್ಯರ್ಮವೆಸಗಿದವನಿಗೆ ಪುರಸ್ಕಾರ ಸಿಗಬೇಕು, ದುಷ್ಪತ್ಯಃ ಗಳನ್ನೆಸಗಿದವನಿಗೆ ٹھ‎ ಸಿಗಲೇ ಬೇಕೆಂದು ಬುದ್ದಿಶಕ್ತಿಯೂ 
ಒಪ್ಪುತ್ತದೆ ಮತ್ತು ಇದು ನ್ಯಾಯೋಚಿತವೂ ಆಗಿದೆ. ಈ ಫಸ ಪ್ರಸಕ್ತೆ. ಜೀವನದಲ್ಲಿ ಪ್ರತಿಯೊಬ್ಬ ಪಾಪಿಗೆ ಅನನ ಪಾಪ |: 
ಕೃತ್ಯಗಳ ಶಿಕ್ಷೆಯಾಗಲಿ ಪ್ರತಿಯೊಬ್ಬ ಸಜ್ಜ ನನಿಗೆ ಅವನ ಪುಣ್ಯ ಕಾರ್ಯಗಳ ಸತ್ವಃ ಲವಾಗಲಿ ಸಂಪೂರ್ಣವಾಗಿ ಸಿಗುವುದಿಲ್ಲ: ವೆಂಬುದನ್ನು 
ನೀವ ನೋಡುತ್ತಿದ್ದಿರಿ. ಅಷ್ಟೇ ಅಲ್ಲ, "ಕೆಲವೊಮ್ಮೆ ಪುಣ್ಯಕಾರ್ಯ ಮತ್ತು "ಪಾಪಕಾರ್ಯಗಳಿಗೆ ತದ್ವಿರುದ್ದ ಪ್ರತಿಫಲ ಸಿಗುತ್ತಿರು |. 
ವುದನ್ನೂ ನಾವು ನೋಡುತ್ತಿದ್ದೇವೆ. ಹೀಗಿರುವಾಗ ಬುದ್ಧಿಶಕ್ತಿ ಮತ್ತು ನ್ಯಾಯದ ಈ ನೈಜ ಬೇಡಿಕೆ ಎಂದಾದರೂ ಪೂರ್ತಿಗೊಳ್ಳಲೇ 
ಬೇಕೆಂಬುದನ್ನು ಒಪ್ಪಿಕೊಳ್ಳಲೇ ಬೇಕಾಗುವುದು. ಪುನರುತ್ಥಾನ ಮತ್ತು ಪರಲೋಕವೆಂಬುದು ಅದೇ ಕಾಲದ ಹೆಸರು. ಅದು 
ಸಂಭವಿಸುವುದು ಬುದ್ದಿಶಕ್ತಿ ಮತ್ತು. ನ್ಯಾಯಕ್ಕೆ ವಿರುದ್ಧವಾದುದಲ್ಲ ಅದು ಸಂಭವಿಸಿರುವುದು ಬುದ್ದಿಶಕ್ತಿ ಮತ್ತು ನ್ಯಾಯಕ್ಕೆ 
ವಿರುದ್ಧವಾಗಿದೆ. ಈ ನಿಟ್ಟಿನಲ್ಲಿ ಇನ್ನೊಂದು ರಹಸ ವೂ ಮೇಲಿನ ಸೂಕ್ತೆದಿಂದ ಬಯಲಾಗುತ್ತದೆ." ಅದರಲ್ಲಿ ಸತ್ಯ ವಿಶ್ವಾಸ ಮತ್ತು 
ಸದಾಚಾರದ ಫಲವು "ಕ್ಷಮೆ ಮತ್ತು ಸನ್ಮಾನ್ನ ಜೀವನಾಧಾರವೆರಿದು ಹೇಳಲಾಗಿದೆ. . ದೇವಧರ್ಮವನ್ನು: ಕೀಳಾಗಿಸಲಿಕ್ಕಾಗಿ 
'ಡ್ರೇಷಭರಿತವಾಗಿ ಹೋರಾಡುವನರಗ ಅತ್ಯಂತ ಕೆಟ್ಟ ಯಾತನೆಯಿದೆ. ಇದರಿಂದ ಸ್ಪಷ್ಟವಾಗುವುದೇನೆ೦ದರೆ مت‎ 
ಸತ್ಕವಿಶ್ವಾಸಿಗೆ ಸನ್ಮಾನ್ಯ ಜೀವನಾಧಾರ" ಸಿಗದೇ ಹೋದರೂ ಅವನು ಅಲ್ಲಾಹನ ಕ್ಷಮಾದಾನದಿಂದ ವಂಚಿತನಾಗಲಾರನು. 
,ಸೆತ್ಯನಿಷೇಧಿಯಾಗಿದ್ದರೂ `ಸತ್ಯಧರ್ಮದ ವಿರುದ್ಧ ದ್ವೇಷದಿಂದ ವರ್ತಿಸದವನು ಯಾತನೆಯಂದೆ ತಪ್ಪಿಹೋಗಲಾರನಾದರೂ |. 
ಅವನಿಗೆ ಆತ್ಮರಿತ ನಿಕೃಷ್ಟ ಮಟ್ಟದ ಯಾತನೆ ಇಲ್ಲವೆಂದೂ ಇದರಿಂದ ತಿಳಿಯುತ್ತದೆ. 

9. ಅರ್ಥಾತ್‌- ಈ 'ವೈರಿಗಳು ನೀವು ಮುಂದಿಟ್ಟ ಸತ್ಯವನ್ನು ಮಿಥ್ಮವೆಂದು ಸಾಬೀತುಪಡಿಸಲು ಎಷ್ಟೇ ಶ್ರಮ ಪಟ್ಟರೂ 
ಅದು ಫುಲಕಾರಿಯಾಗಲಾರದು. ಏಕೆಂದರೆ ಈ ಮಾತುಗಳ ಅವರು ಅಜ್ಞಾನಿಗಳನ್ನು ಮೋಸಗೊಳಿಸಬಹುದು ಆದರೆ 
"ಜ್ಞಾನಿಗಳು ಅವರ ಜಾಲದಲ್ಲಿ ಬೀಳಲಾರರು. - 

10. ಪ್ರವಾದಿವರ್ಯರು(ಸ) ಸುಳ್ಳುಗಾರರೆಂದು ಸಾಬೀತುಪಡಿಸಲು ಜನಸಾಮಾನ್ನ ರಿಂದ ಸಾಧ್ಯ ವಾಗದೆಂಬುದನ್ನು ಕುರೈಶ್‌ 
ಸರದಾರರು ಚೆನ್ನಾಗಿ ತಿಳಿದಿದ್ದರು. ಏಕೆಂದರೆ ಅಖಿಲ ಜನಾಂಗವೇ ಅವರನ್ನು ಸತ್ಯವಾದಿಯೆಂದು ತಿಳಿದಿತ್ತು. ಜೀವಮಾನದಲ್ಲಿ 
ಒಮ್ಮೆಯೂ ಅವರ ಬಾಯಿಯಿಂದ ಸುಳ್ಳು ಮಾತು ಹೊರಟಿರುವುದನ್ನು ಯಾರೂ ಕೇಳಿರಲಿಲ್ಲ. ಆದುದರಿಂದ, ಅವರು ಜನರ 
ಮುಂದೆ ತಮ್ಮ ಅಪವಾದವನ್ನು ಬೇರೆ ರೂಪದಲ್ಲಿ ಹೊರಿಸುತ್ತಿದ್ದರು. ಈ ವ್ಯಕ್ತಿಯು ಮರಣಾನಂತರ ಜೀವನದಂತಹ ಅಸಂಭವ 
ಮಾತನ್ನು ಹೇಳಬೇಕಾದರೆ ಅವನು ಹೇಳುತ್ತಿರುವುದು ಸುಳ್ಳಾ! ಗಿರಬೇಕು ಇಲ್ಲವೆ ಟಿ ತಲೆ ಕೆಟ್ಟುಹೋಗಿರಬೇಕು. ಹುಚ್ಚನ್ನು ವುದೂ |. 


44 ಕುರ್‌ಆನ್‌ جج‎ 


KUL ios HIS STIG Se GE 


صہ۔ی سے 


۔ سو ص بے 


SE HN GLAS ES آر أوظ‎ 


ಪರಲೋಕವನ್ನು ನಂಬದವರು ಯಾತನೆಗೊಳಗಾಗುವರು, ಮತ್ತು ಅವರೇ ಅತ್ಯಂತ ಪಥಭ್ರಷ್ಟರು. ಇವರನ್ನು 
ಮುಂದಿನಿಂದಲೂ ಹಿಂದಿನಿಂದಲೂ ಸುತ್ತುವರಿದುಕೊಂಡಿರುವ ಭೂಮಿ-ಆಕಾಶಗಳನ್ನು ಇವರೆಂದೂ ಕೆಂಡಿಲ್ಲವೇ? 
ನಾವಿಷ್ಟಪಟ್ಟರೆ ಇವರನ್ನು ಭೂಮಿಯಲ್ಲಿ ಹುಗಿದು ಬಿಡುವೆವು ಅಥವಾ ಆಕಾಶದ ಕೆಲವು ತುಂಡುಗಳನ್ನು ಇವರ 
ಮೇಲೆ ಬೀಳಿಸಿ ಬಿಡುವೆವು.? ವಾಸ್ತವದಲ್ಲಿ ಪಶ್ಚಾತ್ತಾಪಪಟ್ಟು ಅಲ್ಲಾಹನ ಕಡೆಗೆ ಮರಳುವಂತಹ ಪ್ರತಿಯೊಬ್ಬ 
ದಾಸನಿಗೂ ಇದರಲ್ಲೊಂದು ನಿದರ್ಶನವಿದೆ.3 


ಸುಳ್ಳನೆನ್ನುವಷ್ಟೆ ತಲೆಬುಡವಿಲ್ಲದ ಮಾತಾಗಿತ್ತು. ಏಕೆಂದರೆ ಅತ್ಯುನ್ನತ ಮಟ್ಟದ ಧೀಮಂತ ವ್ಯಕ್ತಿಯನ್ನು ಒಬ್ಬ ಹುಚ್ಚನು ಮಾತ್ರ 
ಹಚ್ಚನೆನ್ನಬಲ್ಲನು. ಅನ್ಯಥಾ ಕಣ್ಣಾರೆ ಕಂಡೂ ಸಜೀವ ನೊಣವನ್ನು ನುಂಗುವುದಾದರೂ ಹೇಗೆ? ಆದುದರಿಂದಲೇ ಅಲ್ಲಾಹನು: 
ಇಂತಹ ಅಸಂಬದ್ಧ ಮಾತಿಗೆ ಬೆಲೆಯನ್ನೇ ಕೊಡದೆ ಮರಣಾನಂತರ ಜೀವನದ ಬಗ್ಗೆ ಅವರು ತೋರುವ ಕೌತುಕದ ವಿಷಯ 
ಇಲ್ಲಿ ಪ್ರಸ್ತಾಪಿಸಿರುತ್ತಾನೆ. 

11. ಇದು ಅವರ ಮಾತಿಗೆ ಪ್ರಥಮ ಉತ್ತರ. ತಾತ್ತರ್ಯವೇನೆಂದರೆ- ತಿಳಿಗೇಡಿಗಳೇ, ನಿಮಗೆ ನಿಮ್ಮ ವಸ್ತುಸ್ಥಿತಿಯನ್ನು |, 
ತೋರಿಸಿಕೊಡುವವನ ಮಾತನ್ನು ಒಪ್ಪುವುದನ್ನು ಬಿಟ್ಟು ನೀವು ನೇರವಾಗಿ ನರಕದ ಮಾರ್ಗದಲ್ಲಿ ಧಾವಿಸುತ್ತಿದ್ದೀರಿ. ನಿಮ್ಮನ್ನು 
ರಕ್ಷಿಸಬೇಕೆಂಬ ಚಿಂತೆಯಲ್ಲಿರುವವನನ್ನು ಹುಚ್ಚನೆನ್ನುತ್ತೀರಿ. ವಾಸ್ತವದಲ್ಲಿ ನಿಮ್ಮ ತಲೆ ಕೆಟ್ಟು ಹೋಗಿದೆ. 

12. ಇದು ಅವರ ಮಾತಿಗೆ ಎರಡನೆಯ ಉತ್ತರ. ಈ ಉತ್ತರವನ್ನು ಅರ್ಥಮಾಡಿಕೊಳ್ಳಲು ತಿಳಿದಿರಬೇಕಾದುದೇನೆಂದರೆ- 
ಸತ್ಯನಿಷೇಧಿಗಳು ಪರಲೋಕ ಜೀವನವನ್ನು ನಿರಾಕರಿಸಲಿಕ್ಕಿದ್ದ ಹರಣಗಳಲ್ಲಿ ಮೂರು ಮುಖ್ಯವಾಗಿದ್ದುವು-. 1) ಅಲ್ಲಾಹನ 
ವಿಚಾರಣೆಯನ್ನು ಅವರು ನಂಬಲು ಸಿದ್ಧರಿರಲಿಲ್ಲ. 2) ಪುನರುತ್ನಾನವನ್ನೂ ಹೊಸ ಎಶ್ವ ನಿರ್ಮಾಣವನ್ನೂ ಅವರು 
ಅಸಂಭವವೆಂದು ತಿಳಿಯುತ್ತಿದ್ದರು. 3) ಮನುಷ್ಯನು ಸತ್ತು ಹೋದ ಬಳಿಕ ಸಶರೀರವಾಗಿಯೂ ಸಜೀವವಾಗಿಯೂ ಪುನಃ ಎದ್ದು 
ಬರುವುದು ಅವರ ದೃಷ್ಟಿಯಲ್ಲಿ ಅಸ೦ಭವವಾಗಿತ್ತು. ಮೇಲಿನ ಉತ್ತರವು ಈ ಮೂರಕ್ಕೂ ಅನ್ವಯಿಸುತ್ತಿದ್ದು ಅದರ ವಿವರ 
ಹೀಗಿದೆ- 1) ಈ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವೂ ತನ್ನನ್ನು ಒಬ್ಬ ಸರ್ವಶಕ್ತನು ಸಂಪೂರ್ಣ ಯುಕ್ತಿಪೂರ್ಣವಾಗಿ 
ಉಂಟುಮಾಡಿದನೆಂಬುದಕ್ಕೆ ಸ್ವಯಂ ಸಾಕ್ಷಿಯಾಗಿದೆ. ಇಂತಹ ಯುಕ್ತಿಪೂರ್ಣ ವ್ಯವಸ್ಥೆ ಇರುವಲ್ಲಿ ಬುದ್ಧಿಶಕ್ತಿಯನ್ನೂ 
ವಿವೇಚನಾಶಕ್ತಿಯನ್ನೂ ಕರ್ಮಸ್ವಾತಂತ್ರ್ಯವನ್ನೂ ಯಾರಿಗಾದರೂ ಕೊಟ್ಟಿ ಬಳಿಕ ಅವನನ್ನು ಹೊಣೆಗೇಡಿಯೂ ವಿಚಾರಣೆಯಿಲ್ಲದೆಯೂ 
ಬಿಟ್ಟುಬಿಡಲಾಗುವುದೆಂಬ ವಿಷಯವು ಅಸಂಬದ್ಧವಾದುದು. 2) ಈ ವ್ಯವಸ್ಥೆಯನ್ನು ಕಣ್ಣೆರೆದು ನೋಡುವವನಿಗೆ ಪುನರುತ್ನಾನ 
ಸಂಭವಿಸಲು ಏನೂ ಕಷ್ಟವಿಲ್ಲವೆಂಬುದು ಚೆನ್ನಾಗಿ ತಿಳಿಯುವುದು. ಭೂಮಿ- ಆಕಾಶಗಳು ಯಾವ ಬಂಧನಗಳಲ್ಲಿ ಬಿಗಿಯಲ್ಪಟ್ಟಿವೆಯೋ 
ಅವುಗಳಲ್ಲಿ ಕಿಂಚಿತ್ತೂ ಏರುಪೇರಾಗಿ ಬಿಟ್ಟರೂ ಹಠಾತ್ತನೆ ಪ್ರಳಯ ಸಂಭವಿಸುವುದು. ಇಂದು ಈ ವಿಶ್ವವನ್ನು ಯಾರು 
ಉಂಟುಮಾಡಿಟ್ಟಿರುವನೋ ಅವನು ಇನ್ನೊಂದು ವಿಶ್ವವನ್ನೂ ಉಂಟುಮಾಡಬಲ್ಲನೆಂಬುದಕ್ಕೂ ಈ ವೈವಸ್ಥೆಯೇ ಸಾಕ್ಸಿ. 
3) ಮೃತರಾದ ಮಾನವರನ್ನು ಪುನಃ ಸೃಷ್ಟಿಸುವುದು ಅವನ ಶಕ್ತಿಗೆ ಮೂರಿದ್ದೆಂದು ನೀವು ತಿಳಿಯಬೇಕಾದರೆ ಭೂಮಿ - ಆಕಾಶಗಳ 
ಸೃಷ್ಟಿಕರ್ತನನ್ನು ಏನೆಂದು ಶಿಳಿದುಕೊಂಡಿದ್ದೀರಿ? ಸತ್ತವರ ಶರೀರಗಳು ಛಿನ್ನವಿಚ್ಛಿನ್ನವಾಗಿ ಯಾವ ರೂಪದಲ್ಲೇ ಆಗಲಿ ಎಲ್ಲೇ 
ಆಗಲಿ ಹರಡಿ ಹೋಗಿಬಿಟ್ಟರೂ ಅವುಗಳೆಲ್ಲವೂ ಭೂಮಿ-ಆಕಾಶಗಳ ಮೇರೆಗಳೊಳಗೆ ಇರುವುವಷ್ಟೆ. ಆ ಕಣಗಳು ಮಣ್ಣಿನಲ್ಲಾಗಲಿ, 
ಜಲದಲ್ಲಾಗಲಿ, ವಾಯುವಿನಲ್ಲಾಗಲಿ ಎಲ್ಲಿಯೇ ಇದ್ದರೂ ಅಲ್ಲಿಂದ ಬರಮಾಡಿಸೆಲು ಭೂಮಿ ಆಕಾಶಗಳ ಮಾಲಿಕನಾದ ಅಲ್ಲಾಹನಿಗೆ 
ಪ್ರಯಾಸವಾಗುವುದು ಹೇಗೆ? ನಿಮ್ಮ ದೇಹದಲ್ಲಿ ಈಗ ಏನೆಲ್ಲ ಇರುವುದೋ ಅದನ್ನೆಲ್ಲ ಅಲ್ಲಿ ಒಟ್ಟುಗೂಡಿಸಿದವನು ಅವನೇ 
ತಾನೆ. ಅವುಗಳನ್ನು ಇದೇ ಮಣ್ಣು, ನೀರು ಮತ್ತು ವಾಯುವಿನಿಂದ ತರಿಸಿ ಸೇರಿಸಿದ್ದಾನೆ. ಈ ಘಟಕಾಂಶಗಳನ್ನು ಒದಗಿಸಲು 
ಇಂದು ಸಾಧ್ಯವಿರುವಾಗ, ನಾಳೆ ಇದು ಅಸಾಧ್ಯವಾಗಿ ಬಿಡುವುದಾದರೂ ಹೇಗೆ? ಈ ಮೂರು ಆಧಾರಗಳೊಂದಿಗೆ ಈ ವಾಣಿಯಲ್ಲಿ 


ಕಾಂಡ-22 


34. ಸಬಾ 425 


AAT ESS 42 اون‎ My NE &, 55 CS GI 


کس ےم از کے ےہ و 3% ہے فی ے۲ ا سے ےوے ٹکو 
SHEL LES SH IF gam IE‏ یکا GE‏ 
سے A‏ او ر١‏ > pa BG Pi LNAI‏ 
DBRS‏ الیک ESSE SS SESE‏ 
سی ھس ےم ہس سے ٍ صو ےدعو سروں سس BA pe‏ 4 
cle‏ القظر ومن ES pl‏ بث BSE AN‏ 
ನಾವು ದಾವೂದರಿಗೆ ನಮ್ಮ ಕಡೆಯಿಂದ ಮಹಾ ಅನುಗ್ರಹ ಪ್ರದಾನ ಮಾಡಿದ್ದೆವು"‏ )10-11( 
"ಪರ್ವತಗಳ, ಇವರೊಡನೆ ಸಾಮರಸ್ಯ ಹೊಂದಿರಿ" (ಎಂದು ನಾವು ಅಪ್ಪಣೆ ಕೊಟ್ಟೆವು ಮತ್ತು ಇದೇ ಆಜ್ಞೆಯನ್ನು)‏ 
ಕೊಟ್ಟೆವು.'5 ಕವಚಗಳನ್ನು ತಯಾರಿಸಿರಿ ಮತ್ತು" ಅವುಗಳ ಕುಣಿಕೆಗಳನ್ನು ಸರಿಯಾದ ಪ್ರಮಾಣ |.‏ سیت 
ದಲ್ಲಿರಿಸಿರಿ'" ಎಂಬ ಮಾರ್ಗದರ್ಶನದೊಂದಿಗೆ ನಾವು ಅವರಿಗಾಗಿ ಕಬ್ಬಿಣವನ್ನು ಮೃದುಗೊಳಿಸಿದೆವು. (ದಾವೂದರ‏ 
ಸಂತತಿಗಳೇ) ಸತ್ಸರ್ಮವೆಸಗಿರಿ, ನೀವು ಮಾಡುವುದನ್ನೆಲ್ಲ ನಾನು ನೋಡುತ್ತಿದ್ದೇನೆ. ١‏ 
ನಾವು ಸುಲೈಮಾನರಿಗೆ -ಗಾಳಿಯನ್ನು ನಿಯಂತ್ರಿಸಿಕೊಟ್ಟೆವು. ಅದರ ಬೆಳಗಿನ ಚಲನೆ ಒಂದು‏ )12-13( 
ತಿಂಗಳ ದಾರಿಯ ವರೆಗೆ ಮತ್ತು ಸಂಜೆಯ ಚಲನೆ ಒಂದು ತಿಂಗಳ ದಾರಿಯ ವರೆಗೆ.” ನಾವು ಅವರಿಗಾಗಿ‏ 
ಕರಗಿದ ತಾಮ್ರದ ಚಿಲುಮೆಯನ್ನು ಹರಿಸಿದೆವು* ಮತ್ತು ತಮ್ಮ ಪ್ರಭುವಿನ ಅಪ್ಪಣೆ ಪ್ರಕಾರ ಅವರ ಮುಂದೆ‏ 
ಕೆಲಸ ಮಾಡುತ್ತಿದ್ದ ಜಿನ್ನ್‌ (ಯಕ್ಷ)ಗಳನ್ನು ಅವರ ಅಧೀನಕ್ಕೆ ಕೊಟ್ಟೆವು. ۳١ ಅವರ ಪೈಕಿ ನಮ್ಮ ಆಜ್ಞೋಲ್ಲಂಘನೆ‏ 


ಅಡಗಿರುವ ಒಂದು ಎಚ್ಚರಿಕೆ ಹೀಗಿದೆ; ನೀವು ಅಲ್ಲಾಹನ ದೇವತ್ವದಲ್ಲಿ ಎಲ್ಲ ಕಡೆಗಳಿಂದಲೂ ಸುತ್ತುವರಿಯಲ್ಪಟ್ಟೆರುವಿರಿ. ಅವನ 
ವಿರುದ್ಧ ನಿಮಗೆಲ್ಲಿಯೂ ಅಭಯಸ್ತಾನ ಸಿಗದು. ಅವನು ಇಷ್ಟಪಟ್ಟರೆ ನಿಮ್ಮ ಪಾದಗಳೆ ಅಡಿಯಿಂದಲೂ ತಲೆಯ ಮೇಲ್ಸಾಗದಿಂದಲೂ 
ನಿಮ್ಮ ಮೇಲೆ ವಿಪತ್ತುಗಳನ್ನು ಎರಗಿಸುವಂತಹ ಮಹಿಮಾವಂತನಾಗಿರುತ್ತಾನೆ. 

13. ಅರ್ಥಾತ್‌- ನಿಷ್ಮಾಪೂರ್ವಕವಾಗಿ - ಆಲ್ಲಾಹನೊಡನೆ ಸನ್ಮಾರ್ಗವನ್ನರಸುವ ದಾಸನು ಭೂಮಿ-ಅಕಾಶಗಳ ಈ 
ವ್ಯವಸ್ಥೆಯನ್ನು ಕಂಡು ಪಾಠ ಕಲಿಯಬಲ್ಲನು. ಆದರೆ ಯಾರ ಹೃದಯವು ಅಲ್ಲಾಹನಿಂದ ವಿಮುಖವಾಗಿರುವುದೋ ಅವನು 
ವಿಶ್ವದಲ್ಲಿ ಏನನ್ನು ಕಂಡರೂ ಪರಮಾರ್ಥದ ಕಡೆಗೆ ಬೊಟ್ಟು ಮಾಡುವ ಯಾವ ನಿದರ್ಶನವೂ ಅವನಿಗೆ ಕಾಣಲಾರದು, 

14. ಹ.ದಾವೂದ್‌ರಿಗೆ(ಅ) ದಯಪಾಲಿಸಿದ ಅಸಂಖ್ಯಾತ ಅನುಗ್ರಹಗಳ ಕಡೆಗೆ ಸೂಚನೆ. (ವಿವರಣೆಗೆ ಸೂರಃ ಅಲ್‌ 
ಬಕರಃದ 273ನೆಯ ಟಿಪ್ಪಣಿ ನೋಡಿರಿ) : 

15. ಈ ವಿಷಯವು ಇದಕ್ಕೆ ಮುಂಚೆ ಸೂರಃ ಅಂಬಿಯಾದ 79ನೆಯ ಸೂಕ್ತದಲ್ಲಿ ಬಂದಿದೆ. ಅದರ ವಿವರಣೆಯನ್ನು 
ಅಲ್ಲಿ ಕೊಡಲಾಗಿದೆ. (71ನೆಯ ಟಿಪ್ಪಣಿ ನೋಡಿರಿ) 

16. ಈ ವಿಷಯವೂ ಸೂರಃ ಅಂಬಿಯಾದ 80ನೆಯ ಸೂಕ್ತದಲ್ಲಿ ಗತಿಸಿದ್ದು ಅದನ್ನು ಆಲ್ಲಿ ವಿವರಿಸಿದೆ (72ನೆಯ ಟಿಪ್ಪಣಿ 
ನೋಡಿರಿ) . 

17. ಈ ವಿಷಯವು 'ಸೂರಃ ಅಂಬಿಯಾದ 87ನೆಯ ಸೂಕ್ತದಲ್ಲಿ ಗತಿಸಿದೆ. ಇದರ ವಿವರಣೆಯನ್ನೂ ಅಲ್ಲಿ ಕೊಡಲಾಗಿದೆ. 
(714ನೇ ಟಿಪ್ಪಣಿ ನೋಡಿರಿ) 

"18. ಕೆಲವು ವ್ಯಾಖ್ಯಾನಕಾರರು- ಹ.ಸುಲೈಮಾನರಿಗಾಗಿ ನೆಲದಿಂದ ಒಂದು ಬುಗ್ಗೆ ಎದ್ದಿತೆಂದೂ- ಅದರಿಂದ ನೀರಿನ 
ಬದಲಿಗೆ ಕರಗಿದ ತಾಮ್ರವು ಹರಿಯುತ್ತಿತ್ತೆಂದೂ ಇದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಆದರೆ, ಹ. ಸುಲೈಮಾನ್‌ರ(ಅ) ಕಾಲದಲ್ಲಿ 
ತಾಮ್ರವನ್ನು ಕರಗಿಸಿ ಅದರಿಂದ ತರತರದ ವಸ್ತುಗಳನ್ನು ತಯಾರಿಸುವ ಕೆಲಸವು ಎಷ್ಟು ವ್ಯಾಪಕವಾಗಿತ್ತೆಂದರೆ ತಾಮ್ರದ 
ಚಿಲುಮೆಯೇ ಹರಿಯುತ್ತಿತ್ರೋ ಎಂಬಂತಿತ್ತೆಂದೂ ಇದನ್ನು ವ್ಯಾಖ್ಯಾನಿಸಬಹುದು. (ಹೆಚ್ಚಿನ ವಿವರಗಳನ್ನು ಸೂರಃ ಅಂಬಿಯಾದ 
74ನೆಯ ಟಿಪ್ಪಣಿಯಲ್ಲಿ ನೋಡಿರಿ) : 

19. ಹ. ಸುಲ್ಕೈಮಾನ್‌ರ(ಅ) ನಿಯಂತ್ರಣಕ್ಕೊಳಗಾಗಿದ್ದ 'ಜಿನ್ನ್‌' ಹಳ್ಳಿಗರು ಪರ್ವತವಾಸಿಗಳು ಅಥವಾ ಒಂದು ಅದೃಶ್ಯ 
ಸೃಷ್ಟಿಗಳ ನೆಲೆಯಲ್ಲಿ ಜಗತ್ತಿಗೆ ಪರಿಚಿತರಾಗಿರುವ ಜಿನ್ನ್‌ಗಳು(ಯಕ್ಸರು) ಆಗಿದ್ದರೋ! ಈ” ಸಮಸ್ಯೆ ಕುರಿತಾಗಿಯೂ ಸೂರಃ | 


ಕಾಂಡ-22 


426 ಕುರ್‌ಆನ್‌ ವ್ಯಾಖ್ಯಾನ 


پ SASS‏ ما کاء یق 


pA 


(Hp 1 سدعورم‎ 


3 df د فدرر تیم اِعلوا‎ Re 


'ಮಾಡುತ್ತಿದ್ದವನಿಗೆ ನಾವು ಧಗೆಧಗಿಸುವ ಅಗ್ನಿಯ ಸವಿಯನ್ನುಣಿಸುತ್ತಿದ್ದೆವು. ಅವರು ಇವರಿಗಾಗಿ (ಸುಲೈಮಾನರಿ 
ಗಾಗಿ) ಇವರು ಇಚ್ಛಿಸಿದುದನ್ನೆಲ್ಲ ಮಾಡುತ್ತಿದ್ದರು. ಉನ್ನತ ಕಟ್ಟ ಡಗಳು, .ಚಿತ ತ್ರಗಳು, ೫ ದೊಡ್ಡ ದೊಡ್ಡ 


ಅಂಬಿಯಾ ಮತ್ತು ಸೂರಃ ಅನ್ನಮ್ಮ್‌ ಗಳ ವ್ಯಾಖ್ಯಾನಗಳಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. (ಸೂರಃ ಅಂಬಿಯಾದ 75, ಅನ್ನಹ್ನ್‌ನ 
23-45 ಟಿಪ್ಪಣಿಗಳನ್ನು ನೋಡಿರಿ.) 

20. ಮೂಲದಲ್ಲಿ, 'ತಮಾಸೀಲ್‌' ಪದ ಪ್ರಯೋಗವಾಗಿದೆ. ಇದು 'ಕಮ್ಸಾಲ್‌'ನ ಬಹುವಚನ ರೂಪ. ಸಹಜ ವಸ್ತುವಿನ 
ಪ್ರತಿರೂಪವಾಗಿ ತಯಾರಿಸಲಾದ ವಸ್ತುವನ್ನು ಅರಬೀ ಭಾಷೆಯಲ್ಲಿ 'ತಮ್ಸಾಲ್‌' ಎನ್ನಲಾಗುತ್ತದೆ. ات‎ ಮಾನವ,. ಪ್ರಾಣಿ, 
ಮರ, ಪುಷ್ಪ ನದಿ ಅಥವ ಇನ್ನಿತರ ಯಾವುದೇ ನಿರ್ಜೀವ ವಸ್ತುವಿನದೂ ಆಗಿರಬಹುದು. (ಲಿಸಾನುಲ್‌ ಅರಬ್‌ نید‎ : 
سرن‎ ಕಶಾಫ್‌ ನೋಡಿರ) ಈ ಆಧಾರದಲ್ಲಿ ಹೇಳುವುದಾದರೆ, 'ಹ. ಸುಲೈಮಾನ್‌ರಿಗಾಗಿ(ಅ) ತಯಾರಿಸಲಾಗುತ್ತಿದ್ದ 
,'ತಮಾಸೀಲ್‌' ಮನುಷ್ಕರ ಅಥವಾ ಪ್ರಾಣಿಗಳ ಚಿತ್ರಗಳೋ ವಿಗ್ರಹಗಳೋ ಆಗಿರಲೇಬೇಕೆರದಿಲ್ಲ. "ಹೂಗಳು; ಬಳ್ಳಿಗಳು, 
ಎಲೆಗಳು ಮತ್ತು ಸ್ವಾಭಾವಿಕ ದೃಶ್ಮಗಳೆ ಚಿತ್ರಗಳಾಗಿದ್ದು ಅವುಗಳನ್ನು ಹ. ಸುಲ್ಕಮಾನ್‌ರು(ಅ) ತಮ್ಮ ಕಟ್ಟಡಗಳಲ್ಲಿ ಅಲಂಕಾರ 
ಕ್ಯಾಗಿರಿಸಿರಬಹುದು. ಹ. ಸುಲೈಮಾನ್‌ರು(ಅ) ಪ್ರವಾದಿಗಳ ಮತ್ತು ದೇವಚರರ ಚಿತ್ರಗಳನ್ನು 'ಮಾಡಿಸಿದ್ದರೆಂಬ ಕೆಲವು |: 
ವ್ಯಾಖ್ಯಾನಕಾರರ ವಿವರಣೆಗಳೇ ತಪ್ಪು ಅಭಿಪ್ರಾಯಕ್ಕೆ ಹೇತು. ಅವರು ಈ ವಿಷಯಗಳನ್ನು ಬನೀ ಇಸ್ರಾತಲ್‌ರ ವರದಿ 
ಗಳಿಂದ ಪಡೆದಿದ್ದು ಗತ ಧರ್ಮಶಾಸ್ತ್ರಗಳಲ್ಲಿ ಇಂತಹ ಚಿತ್ರಗಳನ್ನು ಬರೆಯುವುದು ನಿಪಿದ್ಧವಾಗಿರಲಿಲ್ಲವೆಂದು ಇದಕ್ಕೆ ಕಾರಣ 
'ಕೊಡುತ್ತಾರೆ. ಆದರೆ ಈ. ವರದಿಗಳನ್ನು ಚೆನ್ನಾಗಿ ಶೋಧಿಸದೆ ಉಲ್ಲೇಖಿಸುವುದಕ್ಕಿಂತ ಮುಂಚೆ ಹ. ಸುಲೈಮಾನ್‌ರು(ಅ) 
ಹೆ.ಮೂಸಾರ(ಅ) ಧರ್ಮಶಾಸ್ತ್ರದ ಅನುಯಾಯಿಯಾಗಿದ್ದರೆಂಬುದೂ ಆ ಧರ್ಮಶಾಸ್ತ್ರದಲ್ಲೂ ಹ. ಮುಹಮ ಿದ್‌ರ(ಸು ಧರ್ಮಶಾಸ್ತ್ರ 
ದಂತೆಯೇ ಮನುಷ್ಯರ ಮತ್ತು ಪ್ರಾಣಿಗಳ ಪ್ರತಿರೂಪ ತಯಾರಿಸುವುದು ನಿಷಿದ್ಧವಾಗಿತ್ತೆಂಬುದೂ ಆ ಮಹಾ ಪುರುಷರ 
ಗಮನಕ್ಕೆ ಬರಲಿಲ್ಲ. ತೌರಾತನ್ನು ನೋಡಿರಿ. ಅದರಲ್ಲಿ ಮನುಷ್ಯನ ಮತ್ತು ಪ್ರಾಣಿಗಳ ಚಿತ್ರಗಳೂ ವಿಗ್ರಹಗಳೂ ನಿಷಿದ್ಧವೆಂದು 
ಪದೇಪದೇ ವಿವರಿಸಲಾಗಿದೆ. ಉದಾ: ನೀನು ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯ 
ಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ- ಇರುವ, ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು. (ವಿಮೋಚನಾ ಕಾಂಡ 
ಭಾಗ 20, ಸೊಕ್ತ- 4) ಇಂತಹ ಸುಸ್ಪಷ್ಟವಾದ ಆಜ್ಜೆಗಳಿರುತ್ತ ಹ. ಸುಲೈಮಾನ್‌ರು(ಅ) ಪ್ರವಾದಿಗಳ ಮತ್ತು ದೇವಚಿರರ 
ಚಿತ್ರಗಳನ್ನು ಅಥವಾ ಅವರ ವಿಗ್ರಹಗಳನ್ನು ತಯಾರಿಸುವ ಕೆಲಸವನ್ನು ಜಿನ್ನ್‌ಗಳಿಂದ ಮಾಡಿಸಿರಬಹುದೆಂದು 'ಒಪ್ಪುವುದು 
ಹೇಗೆ? ಈ ಕಾಲದ ಕೆಲವರು ಪಾಶ್ಚಿಮಾತ್ಯರ ಅನುಕರಣೆ ಮಾಡುತ್ತ ಚಿತ್ರಕಲೆಯನ್ನೂ ಮೂರ್ತಿ ಕೆತ್ತುವುದನ್ನೂ ಹಲಾಲ್‌ 
ಗೊಳಿಸಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಪವಿತ್ರ ಕುರ್‌ಆನಿನ ಈ ಸೂಕ್ತವನ್ನು ತಮಗೆ ಅಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. 
ಒಬ್ಬ ಪ್ರವಾದಿಯೇ ಈ ಕೆಲಸ ಮಾಡಿರುವಾಗ ನಮಗೆ ಅದು ಧರ್ಮಸಮ್ಮತವಾಗಿರಲೇಬೇಕೆಂದು ವಾದಿಸುತ್ತಾರೆ. ಪಾಶ್ಚಿಮಾತ್ಯರ |' 
ಅನುಯಾಯಿಗಳ ಈ ವಾದವು ಎರಡು ಕಾರಣಗಳಿಂದ ತಪ್ಪಾಗಿರುತ್ತದೆ- 1) ಕುರ್‌ಅನಿನಲ್ಲಿರುವ 'ತಮಾಸೀಲ್‌' ಎಂಬ ಪದದ 
ಅರ್ಥವು ಮಾನವ ಮತ್ತು ಪ್ರಾಣಿಗಳ ಚಿತ್ರಕ್ಕೆ ಮಾತ್ರ ಅನ್ವಯಿಸುವುದಲ್ಲ. ಅದು ನಿರ್ಜೀವ ವಸ್ತುಗಳ ಚತ್ರಗಳಿಗೂ 
ಅನ್ವಯಿಸುತ್ತದೆ. ಆಡುದರಿಂದ ಕೇವಲ ಈ ಪದವನ್ನು .ಆಧರಿಸಿಕೊಂಡು ಕುರ್‌ಲನಿನ ಪ್ರಕಾರ ಮನುಷ್ಯ ಮತ್ತು ಪ್ರಾಣಿಗಳ 
ಚಿತ್ರಗಳು ಹಲಾಲ್‌' ಎನ್ನುವ ವಿಧಿ ವಿಧಿಸಲು ಸಾಧ್ಯವಿಲ್ಲ. 2) ಹಲವಾರು ಪ್ರಬಲ ಸನದುಗಳಿಂದಲೂ ವಿಶ್ವಸ್ಥ ಹದೀಸ್‌ | 
ಗಳಿಂದಲೂ ಸಜೀವಿ ವಸ್ತುಗಳ ಚಿತ್ರ ಬಿಡಿಸು ುವುದನ್ನು ಪ್ರವಾದಿವರ್ಯರು(ಸ) ಸಂಪೂರ್ಣವಾಗಿ ನಿಷೇಧಿಸಿರುವುದು ಸಾಬೀತಾಗಿ. 
ರುತ್ತದೆ. ಉದಾ: ಬುಖಾರಿಯ ಕಿತಾಬುಸ್ಸಲಾತ್‌ನಲ್ಲಿರುವ ಹ. ಆಯಿಶಾರ(ರ) ಹದೀಸ್‌, ಬುಖಾರಿಯ ಕಿತಾಬುಲ್‌ ಬುಯೂಲ್‌ 
ನಲ್ಲಿರುವ ಹ. ಅಬೂ ರುಹೀಫಾಃರ(ರ) ಹದೀಸ್‌, ಬುಖಾರಿಯ ಕಿತಾಬುಲ್ಲಿಬಾಸ್‌ನಲ್ಲಿ: ರುವ ಹ. ಅಬೂ ರುರ್‌ಆರ(ರ) ಹದೀಸ್‌, 
ಮುಸ್ಲಿಮ್‌: ಕಿತಾಬುಲ್‌ ಜನಾಯಿರು್‌ನಲ್ಲಿರುವ ಹ. ಅಲೀಯವರ(ರ) ಹದೀಸ್‌ ಮೊದಲಾದವುಗಳನ್ನು ನೋಡಿರಿ. 


ಕಾಂಡ-22 


34. ಸಬಾ' 9 427 


EC SNA ES eS GED USNS 
SNE EEE KE AM Nr لی‎ 
75 ಫಿ کاب‎ 1S BIC رف اق الاک‎ 
SSRIS sd EES 


ಕೊಳಗಳಂತಹ ಹೆರಿವಾಣಗಳು”' ಮತ್ತು ತಮ್ಮ ಸ್ಥಾನದಿಂದ ಸರಿಯದ ಬೃಹತ್‌ ಕಡಾಯಿಗಳು. ದಾವೂದರ |. 

ಸಂತತಿಯೇ ಕೃತಜ್ಞತೆಯ ರೀತಿಯಲ್ಲಿ' ಕರ್ಮವೆಸಗಿರಿ.: ನನ್ನ ದಾಸರಲ್ಲಿ ಕೆಲವು ಮಂದಿ ಮಾತ್ರ ಕೈತಜ್ಞರಾಗಿದ್ದಾರೆ. |' 
(14) ಅನಂತರ ನಾವು ಸುಲೈೆಮಾನರಿಗೆ ಮರಣವನ್ನು ವಿಧಿಸಿದಾಗ ಜಿನ್ನ್‌(ಯಕ್ಷ)ಗಳಿಗೆ ಅವರ ಮರಣದ 

ಸುಳಿವು ಕೊಡಲು” ಅವರ ಲಾಠಿಯನ್ನು ತಿನ್ನುತ್ತಿದ್ದ ಕೀಟದ ಹೊರತು ಬೇರಾವ ವಸ್ತುವೂ ಇರಲಿಲ್ಲ. 

ಹೀಗೆ ಸುಲೈಮನನರು ಬಿದ್ದಾಗ ತಮಗೆ ಪರೋಕ್ಷ ಜ್ಞಾನವಿರುತ್ತಿದ್ದರೆ ತಾವು ಇಂತಹ ಅಪಮಾನಕರ 

'ಯಾತನೆಯಲ್ಲಿ ಬೀಳುತ್ತಿರಲಿಲ್ಲ*ವೆಂಬ ಮಾತು ಜಿನ್ನ್‌ಗಳಿಗೆ ಬಯಲಾಯಿತು.” 

(15-17) 'ಸಬಾ'ದವರಿಗೆಳ ಅವರ . ಸ್ವಂತ ವಾಸಸ್ಥಾನದಲ್ಲೇ ಒಂದು. ನಿದರ್ಶನವಿತ್ತು. ೫ ಬಲಭಾಗದಲ್ಲೂ 


- 21. ಹೆ. ಸುಲೈಮಾನ್‌ರಲ್ಲಿ(ಅ) ಬಹುದೊಡ್ಡ ಮಟ್ಟದಲ್ಲಿ ಅತಿಥಿ ಸತ್ಕಾರಗಳು ನಡೆಯುತ್ತಿದ್ದುವೆಂದೂ ಜನರಿಗೆ ಊಟಿ 
ಬಡಿಸಲಿಕ್ಕಾಗಿ ದೊಡ್ಡ ದೊಡ್ಡ ಕೊಳಗಳಂತಹ ಪರಾತಗಳನ್ನೂ ಏಕಕಾಲದಲ್ಲಿ ಸಾವಿರಾರು ಮಂದಿಗೆ ಬೇಕಾದ ಆಹಾರವನ್ನು 
ಬೇಯಿಸಲಿಕ್ಕಾಗಿ ದೊಡ್ಡ ದೊಡ್ಡ ಕಡಾಯಿಗಳನ್ನೂ ತೆಯಾರಿಸಲಾಗಿತ್ತೆಂದೂ ಇದರಿಂದ ತಿಳಿಯುತ್ತದೆ. 

22. ಅರ್ಥಾತ್‌- ಕೃತಜ್ಞ ದಾಸರಂತೆ ಕಾರ್ಯವೆಸಗಿರಿ. ಮಾತಿನ ಮೂಲಕ ಕೊಡುಗೆಗಳನ್ನು ಸ್ಮರಿಸುವುದೂ ದಾನಿಯು ನೀಡಿದ 
ಕೊಡುಗೆಗಳನ್ನು ದಾನಿಯ ಇಚ್ಛೆಯ ಪ್ರಕಾರವೇ ಉಪೆಯೋಗಿಸುವುದೂ ನೈಜ ಕೃತಜ್ಞತಾರ್ಪಣೆಯಾಗಿದೆ. 

"23. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅಲ್ಲಾಹನು ತಿಳಿಸಿರುವಂತೆ ಅರಬ್‌ ಬಹುದೇವ ವಿಶ್ವಾಸಿಗಳು ಜಿನ್ನ್‌ಗಳನ್ನು 
ಅಲ್ಲಾಹನ ಸಹಬಾಗಿಗಳೆನ್ನುತ್ತಿದ್ದರು ಅವುಗಳನ್ನು ಅಲ್ಲಾಹನ ಸಂತತಿಯೆನ್ನುತ್ತಿದ್ದರು ಮತ್ತು ಅವುಗಳಿಂದ ಅಭಯ 
ಯಾಚಿಸುತ್ತಿದ್ದರು. ಜಿನ್ನ್‌ಗಳು ಪರೋಕ್ಷ ಜ್ಞಾನಿಗಳೆಂದು ನಂಬಿ ಪರೋಕ್ಸ ವಿಷಯಗಳನ್ನು ತಿಳಿಯಲಿಕ್ಕಾಗಿ ಅವರೊಡನೆ 
ಮೊರೆಯಿಡುತ್ತಿದ್ದರು. ಇದನ್ನು ಖಂಡಿಸಲಿಕ್ಕಾಗಿ ಅಲ್ಲಾಹನು ಇಲ್ಲಿ ಈ ಘಟನೆಯನ್ನು ವಿವರಿಸುತ್ತಿದ್ದಾನೆ. (ಇನ್ನಷ್ಟು 
ವಿವರಣೆಯನ್ನು ಮುಂದೆ 63ನೆಯ ಟಿಪ್ಪಣಿಯಲ್ಲಿ ಓದಿರಿ) 

24. ಇದನ್ನು- "ಜಿನ್ನ್‌ಗಳ ನಿಜಸ್ಥಿತಿ ಬಯಲಾಯಿತು ಅಥವಾ ಪ್ರಕಟವಾಯಿತು” ಎಂದೂ ಅನುವಾದಿಸಬಹುದು. ಮೊದಲಿನ 
"ಅನುವಾದದ ಪ್ರಕಾರ- ಪರೋಕ್ಷ / 0 ಬಗ್ಗೆ ಅವರಿಗಿದ್ದ ಹಮ್ಮು ತಪ್ಪೆಂದು ಅವರಿಗೇ ತಿಳಿದುಬಂತೆಂದಾಗುತ್ತದೆ. 
:ಎರಡನೆಯ ಅನುವಾದದ ಪ್ರಕಾರ- ಜನೆಸಾಮಾನ್ಯರು ಜಿನ್ನ್‌ಗಳನ್ನು ಪರೋಕ್ಷ ಜ್ಞಾನಿಗಳೆಂದು ತಿಳಿದಿದ್ದರು. ಜಿನ್ನ್‌ಗಳು ಅದೃಶ್ಯ 
ಜ್ಞಾನಿಗಳಲ್ಲವೆಂಬ ರಹಸ್ಯ ಅವರಿಗೂ ಬಯಲಾಯಿತೆಂದು ತಿಳಿಯುತ್ತದೆ. 

25. ಈ CS ಅರ್ಥಮಾಡಿಕೊಳ್ಳಬೇಕಾದರೆ ಪ್ರಥಮ ರುಕೂಲ್‌ನ ವಿಷಯವನ್ನು ಮುಂದಿರಿಸಿಕೊಳ್ಳಬೇಕು. 
ಅದರಲ್ಲಿ ಅರಬ್‌ ಸತ್ಯನಿಷೇಧಿಗಳ ಪರಲೋಕದ ನಿರಾಕರಣೆಯನ್ನು ಪ್ರಸ್ತಾಪಿಸಿ ಅದರ ಉತ್ತರವಾಗಿ ಕೆಲವು ಬೌದ್ಧಿಕ 
"ಆಧಾರಗಳನ್ನು ಕೊಡಲಾಗಿದೆ. ಅನಂತರ ಎರಡನೆಯ ರುಕೂಲ್‌ನಲ್ಲಿ ಒಂದು ಇತಿಹಾಸಿಕ ಆಧಾರ ಪ್ರಮಾಣದ ರೂಪದಲ್ಲಿ 
'ಹ.ದಾವೂದ್‌(ಅ) ಮತ್ತು ಹೆ. ಸುಲೈೆಮಾನ್‌ರ(ಅ) 'ಕಥೆಯನ್ನೂ 'ಸಬಾದ ಕಥೆಯನ್ನೂ ಹೇಳಲಾಗಿದೆ. ಇದರಲ್ಲಿ ಭೂಮುಖದ 
ಮೇಲೆ ಸ್ವತಃ ಮಾನವತೆಯ ಚರಿತ್ರೆಯೇ, ಪ್ರತೀಕಾರದ ನಿಯಮದ, ಸಾಕ್ಸ್ಯ ನೀಡುತ್ತದೆಂಬ ವಾಸ್ತವಿಕತೆಯನ್ನು ತಿಳಿಯ 
"ಪಡಿಸುವುದು ಉದ್ದೇಶವಾಗಿರುತ್ತದೆ. ಮಾನವನು ತನ್ನ 'ಇತಿಹಾಸವನ್ನು 22۹ ವಾಗಿ" ಅವಲೋಕಿಸಿದರೆ ಈ ಲೋಕವು 
ಸಿಕ್ಕಾಪಟ್ಟೆ ನಡೆಯುವಂತಹ ಕರಾಳ ವ್ಯವಸ್ಥೆಯಲ್ಲವೆಂದೂ ಇದನ್ನು ಕೃತಜ್ಞತಾ ಮಾರ್ಗದಲ್ಲಿ ನಡೆಯುವವರೊಂದಿಗೆ ಒಂದು 


ಕಾಂಡ-22 


428 ಕುರ್‌ಆನ್‌ ವ್ಯಾಖ್ಯಾನ 


Ke G S52; SSE BIA ELIE 9 
س کے‎ 


200 تر‎ RA RIES a 
AM مل تجزی ال(‎ d ث ذٰلِك تلم 4 عریما کر‎ LS 


ಎಡಭಾಗದಲ್ಲೂ ಎರಡು ತೆೋಟಗಳು-. ನಿಮ್ಮ' ಪ್ರಭು ಕೊಟ್ಟಿ ಅಹುರವನ್ನುಣ್ಣಿರಿ ಮತ್ತು ಅವನಿಗೆ 
ಕೃತಜ್ಞತೆ . ಸಲ್ಲಿಸಿರಿ. ನಾಡು ಉತ್ತಮವೂ ಪರಿಶುದ್ಧವೂ ಆಗಿತ್ತು. ಪ್ರಭು ಕ್ಷಮಾಶೀಲನಾಗಿದ್ದನು. ಆದರೆ 
ಅವರು ವಿಮುಖರಾಗಿ ಹೋದರು.* ಕೊನೆಗೆ ನಾವು ಅವರ ಮೇಲೆ ಅಣೆಕಟ್ಟು ಮುರಿದ ಮಹಾಪೂರವನ್ನು 
ಕಳುಹಿಸಿ ಬಟ می‎ ಮತ್ತು. ಅವರ ಹಿಂದಿನ ಎರಡು ತೋಟಗಳ ಸ್ಥಾನದಲ್ಲಿ ಅತ್ಯಂತ ಕಹಿಫಲಗಳು 
ರಾವಕ ವೃಕ್ಷಗಳು ಮತ್ತು ಕೆಲವು ಬೋರೆ ಮರಗಳಿಂದ ಕೂಡಿದ ಬೇರೆ ಎರಡು ತೋಟಗಳನ್ನು 
ಅವರಿಗೆ ಕೊಟ್ಟೆವು. ಇದು, ನಾವು ಅವರ ಸತ್ಮನಿಷೇಧಕ್ಕೆ ನೀಡಿದ ಪ್ರತಿಫಲವಾಗಿತ್ತು. ಇಂತಹ 
ಪ್ರತಿಫಲವನ್ನು ಕೃತಫ್ನುರ ಹೊರತು ಇನ್ನಾರಿಗೂ ನಾವು ಕೊಡುವುದಿಲ್ಲ. 


ರೀತಿಯಲ್ಲಿ ವ್ಯವಹರಿಸುವ ಮತ್ತು ಕೃತಫ್ನುರೊಂದಿಗೆ ಇನ್ನೊಂದು ರೀತಿಯಲ್ಲಿ ವೃವಹರಿಸುವ ಸರ್ವಶ್ರುತನಾದ ಸರ್ವ 
ವೀಕ್ಸಕನಾದ ದೇವನು ಆಳುತ್ತಿದ್ದಾನೆಂದೂ ತಿಳಿದುಕೊಳ್ಳಬಲ್ಲನು. ದೈವಿಕ ಸಾಮ್ರಾಜ್ಯದ ಸ್ವಭಾವವೇ ಇದಾಗಿರುವಾಗ ಅಂತಹ 
ಸಾಮ್ರಾಜ್ಯದಲ್ಲಿ ಪುಣ್ಯ ಮತ್ತು ಪಾಪಗಳ ಪರಿಣಾಮ ಏಕರೂಪದಲ್ಲಾಗಲೂ ಸಾಧ್ಯವಿಲ್ಲ. ಪುಣ್ಯಕ್ಕೆ ಅದರ ಸಂಪೂರ್ಣ 
ಸತ್ಸಲವೂ' ಪಾಪಕ್ಕೆ ಅದರ ಶಿಕ್ಷೆಯೂ ಸಿಗಬೇಕಾದುದು ನ್ಯಾಯದ ಬೇಡಿಕೆಯಾಗಿದೆಯೆಂಬ ಪಾಠವನ್ನು ಇದೇ ಇತಿಹಾಸ 
ದಿಂದ ಪಡೆಯಲು ಸಾಧ್ಯವಿದೆ. 

26. ಅರ್ಥಾತ್‌- ಅವರಿಗೆ ಒದಗಿರುವುದೆಲ್ಲವೂ ಒಬ್ಬನ ದಾನವಾಗಿದೆ. ಅವರ ಸ್ವಂತ ಆವಿಷ್ಯಾರವಾಗಿರಲಿಲ್ಲವೆಂಬುದರ 
ನಿದರ್ಶನ್ನ ಅವರಿಗೆ ಈ ಕೊಡುಗೆಗಳನ್ನು ನೀಡಿದ ದೇವನೇ ದಾಸ್ಯ ಮತ್ತು ಆರಾಧನೆಗೆ ಹಾಗೂ ಕೃತಜ್ಞತೆಗೆ ಅರ್ಹನಾಗಿಬ್ದಾನೆ. 
ಈ ಕೊಡುಗೆಗಳನ್ನು ಪ್ರದಾನ ಮಾಡುವ ವಿಷಯದಲ್ಲಿ ಯಾನ ಪಾತ್ರವೂ ಇಲ್ಲದವರಿಗೆ ಇವು ಸ ಸಲ್ಲತಕ್ಕುದಲ್ಲ. 

27. ಇಡೀ ದೇಶದಲ್ಲಿ ಎರಡು ತೋಟಗಳು ಮಾತ್ರವಿದ್ದುದೆಂದು ಇದರ ಅರ್ಥವಲ್ಲ. 'ಸಬಾ'ದ ಸಂಪೂರ್ಣ ಭೂಭಾಗ 
ಸಸ್ಯಶ್ಯಾಮಲವಾಗಿತ್ತು. ಎತ್ತ ಕಣ್ಣೆತ್ತಿ ನೋಡಿದರೂ ಉದ್ಯಾನಗಳೇ ತೋರುತ್ತಿದ್ದುವು ಎಂದರ್ಥ. 1 

28. ಅರ್ಥಾತ್‌- ದಾಸ್ಕ ಮತ್ತು ಕೃತಜ್ಞತಾರ್ಪಣೆಯನ್ನು ಬಿಟ್ಟು ಆಜ್ಞೋಲ್ಲಂಘನೆ ಮತ್ತು ಕೃತಘ್ನುತೆಯ 
ಸರ 

29. ಮೂಲದಲ್ಲಿ 'ಸೈಲಲ್‌ ಇರಮಿ' ಎಂಬ ಪದ ಪ್ರಯೋಗವಾಗಿದೆ. 'ಇರಮಿ' ಎಂಬುದು ದಕ್ಷಿಣ ಅರೇಬಿಯಾದ 
ಭಾಷೆಯ 'ಅರ್‌ಮನ್‌'ನಿಂದ ಉಂಟಾಗಿದೆ. ಇದರ ಅರ್ಥ 'ಮುಚ್ಚಿದ' ಎಂದಾಗಿದೆ. ಯಮನಿನ ಪ್ರಾಚೀನ ಅವಶೇಷಗಳಿಂದ 
ಇತ್ತೀಚೆಗೆ ಸಿಕ್ಕಿದ ಶಿಲಾಲೇಖನದಲ್ಲಿ ಈ ಪದವು ಇದೇ ಅರ್ಥದಲ್ಲಿ ಅನೇಕ ಬಾರಿ ಪ್ರಯೋಗಿಸಲ್ಪಟ್ಟಿದೆ. ಉದಾ: ಕ್ರಿ.ಶ. 
542 ಅಥವಾ 543ರಲ್ಲಿ ಯಮನಿನ ಹಬಶೀ ಗವರ್ನರ್‌ ಅಬ್‌ರಹಾನು ಮಾರಬ್‌ ಗೋಡೆಯ ದುರಸ್ತಿಯ ತರುವಾಯ 
ಒಂದು ಶಿಲಾ ಫಲಕವನ್ನು ನೆಟ್ಟಿದ್ದನು. ಅದರಲ್ಲಿ ಈ ಪದವನ್ನು ಅಲ್ಲಲ್ಲಿ ಇದೇ ಅರ್ಥದಲ್ಲಿ ಪ್ರಯೋಗಿಸಿದ್ದಾನೆ. 
ಆದುದರಿಂದ 'ಸೈಲಲ್‌ ಇರಮ್‌' ಎಂದರೆ ಒಂದು ಅಣೆಕಟ್ಟು ಒಡೆದಾಗ ಬರುವ ನೆರೆ ಎಂದಾಗುತ್ತದೆ. . 

30. ಅರ್ಥಾತ್‌- ಸೈಲಲ್‌ ಇರಮ್‌ ಬಂದುದರ ಪರಿಣಾಮವಾಗಿ ಸಂಪೂರ್ಣ ಭೂಭಾಗವು ನಾಶಗೊಂಡಿತು. 'ಸೆಬಾ'ದವರು 
ಪರ್ವತಗಳ ನಡುವೆ ಕಟ್ಟೆಗಳನ್ನು ಕಟ್ಟಿ ಹೊರಡಿಸಿದ್ದ ಕಾಲುವೆಗಳೆಲ್ಲ ಹಾಳಾದುವು. ನೀರಾವರಿಯ ವೃವಸ್ಥೆಯೆಲ್ಲವೂ 
ಅಸ್ತವ್ಯಸ್ಥಗೊಂಡಿತು. ಒಂದು ಕಾಲದಲ್ಲಿ ನಂದನವನದಂತಿದ್ದ ಅದೇ ಪ್ರದೇಶವು ಕಾಡುಮರಗಳಿಂದ ತುಂಬಿಹೋಯಿತು. ಅಲ್ಲಿ 
ತಿನ್ನತಕ್ಕ ವಸ್ತುವೇನಾದರೂ ಉಳಿದಿದ್ದರೆ ಅದು ಪೊದೆಗಳಲ್ಲಿದ್ದ ಬೋರೆಹೆಣ್ಣುಗಳು ಮಾತ್ರ. 


ಕಾಂಡ-22 


34. ಸಬಾ J 429 


وج عم ہے ہے 2ہ و 


نا pes‏ و بین الغری ای رت 
سوہ جا ایال و اما ا 


ہے 


تو ے> 
po‏ 


.2 سے ٌ2 | 


ಧನ‏ نے 


(18-21) ಅವರ ಮತ್ತು ನಾವು مت‎ ೦ತೆಹ ನಾಡುಗಳ ನಡುವೆ 2 ನಾಡುಗಳನ್ನು 
ನಾವು ನೆಲೆಗೊಳಿಸಿದ್ದೆವು ಮತ್ತು ಅವುಗಳಲ್ಲಿ ಪ್ರಯಾಣದ ದೂರಗಳನ್ನು ಒಂದು ಪ್ರಮಾಣದಲ್ಲಿರಿಸಿದ್ದೆವು.' 
ಆಹೋ ರಾತ್ರಿ ಸಂಪೂರ್ಣ ನೆಮ್ಮದಿಯೊಂದಿಗೆ ಈ ದಾರಿಗಳಲ್ಲಿ ಸಂಚರಿಸಿರಿ. ಆದರೆ ಅವರು,”ನಮ್ಮ ಪ್ರಭೂ! 
ನಮ್ಮ ಪ್ರಯಾಣದ ದೂರವನ್ನು ಹೆಚ್ಚಿಸು": ಎಂದರು. ಅವರು ತಮ್ಮ ಮೇಲೆ ತಾವೇ. ಅಕ್ರಮವೆಸಗಿದರು. 
ಕೊನೆಗೆ ನಾವು ಅವರನ್ನು ಕಥೆಯನ್ನಾಗಿ ಮಾಡಿಬಿಟ್ಟೆವು ಮತ್ತು ಅವರನ್ನು ಸಂಪೂರ್ಣ ಛಿನ್ನ ಭಿನ್ನಗೊಳಿಸಿ 
ಬಿಟ್ಟೆವು.3 ನಿಶ್ಚಯವಾಗಿಯೂ ಸಹನಶೀಲ ಹಾಗೂ ಕೃತಜ್ಞನಾಗಿರುವ ಪ್ರತಿಯೊಬ್ಬನಿಗೂ ಇದರಲ್ಲಿ ನಿದರ್ಶನ 
ಗಳಿವೆ. ಅವರ ವಿಷಯದಲ್ಲಿ ಇಬ್‌ಲೀಸನು ತನ್ನ ಗುಮಾನಿಯನ್ನು ಸತ್ಯವಾಗಿ ಕಂಡನು. ಸತ್ಯವಿಶ್ವಾಸಿ 
ಗಳಾಗಿದ್ದ ಕೆಲವೇ ಮಂದಿಯ ಒಂದು ಗುಂಪಿನ ಹೊರತು ಅವರೆಲ್ಲರೂ ಅವನನ್ನೇ ಅನುಸೆರಿಸಿದರು.3 
ಇಬ್‌ಲೀಸನಿಗೆ ಅವರ ಮೇಲೇನೂ ಅಧಿಕಾರ, ಪ್ರಾಪ್ತವಿರಲಿಲ್ಲ. ಆದರೆ ಪರಲೋಕವನ್ನು ನಂಬುವವನಾರು 


31. 'ಸಮೃದ್ದಿಯ ನಾಡುಗಳು' ಎಂದರೆ ಸಿರಿಯಾ ಮತ್ತು ಫೆಲೆಸ್ತೀನಿನ ಭೂಭಾಗ. ಅದನ್ನು ಕುರ್‌ಆನ್‌ ಸಾಮಾನ್ಯವಾಗಿ 
ಇದೇ ಪದಗಳಿಂದ ಸರಿಸಿದೆ. (ಉದಾ: ಸೂರಃ ಅಲ್‌ರಾಫ್‌: 137, 'ಬನೀ ಇಸ್ರಾತೌಲ್‌: 1, ಅಲ್‌ ಅಂಬಿಯಾ: 71 
ಮತ್ತು 81ನೆಯ ಸೂಕ್ತಗಳನ್ನು ನೋಡಿರಿ) 'ಸ್ಪಷ್ಟವಾದ ನಾಡುಗಳು' ಎಂದರೆ ಸಾರ್ವಜನಿಕ ರಾಜಮಾರ್ಗದಲ್ಲಿರುವ- ಎಲ್ಲಾದರೂ 
ಮೂಲೆಯಲ್ಲಿರದ ನಾಡುಗಳು. ಹತ್ತಿರವಿದ್ದ ವಾಡುಗಳೆಂದೂ ಒಂದು ನಾಡಿನ ಕುರುಹುಗಳು ಮುಗಿದೊಡನೆ ಇನ್ನೊಂದು 
ನಾಡಿನ ಕುರುಹು ಹಣುವಂತವುಗಳೆಂದೂ ಅರ್ಥೈಸಬಹುದು. ಪ್ರಯಾಣದ " ದೂರಗಳನ್ನು ಒಂದು ಪ್ರಮಾಣದಲ್ಲಿರಿಸುವು 
ದೆಂದರೆ- ಯಮನಿನಿಂದ ಸಿರಿಯಾದವರೆಗಿನ ಸಂಪೂರ್ಣ ಪ್ರಯಾಣವು ಜನವಸತಿಯುರುವಲ್ಲೇ ನಡೆಯುತ್ತಿತ್ತು. ಒಂದು 
ಕಡೆಯಿಂದ ಇನ್ನೊಂದು ಕಡೆಯ ದೂರವು ನಿಶ್ಚಿತವಾಗಿ ತಿಳಿಯುವಂತಿತ್ತು. ' 7 

32. ಅವರು ಬಾಯಿಯಿಂದಲೇ ಹೀಗೆ ಪ್ರಾರ್ಥಿಸಿರಬೇಕಾಗಿಲ್ಲ. ಕೆಲವೊಮ್ಮೆ "ದೇವಾ, ನೀನು ನನಗೆ ದಯಪಾಲಿಸಿರುವ 
ಅನುಗ್ರಹಗಳಿಗೆ ನಾನು ಅರ್ಹನಲ್ಲ”ವೆಂದು ಹೇಳಿತ್ತಿದ್ದಾನೆಂಬುದಕ್ಕೆ ಅವನ ಕರ್ಮವೇ ಮೂಕಸಾಕ್ಷಿಯಾಗಿರುತ್ತದೆ. ಆ ಜನಾಂಗವು 
ಜನವಸತಿಗಳ ಹೆಚ್ಚಳವನ್ನು ತನ್ನ ಪಾಲಿಗೆ ಒಂದು ಗಂಡಾಂತರವೆಂದು ತಿಳಿದುಕೊಂಡಿತ್ತು. ಜನವಸತಿಗಳ ಸಂಖ್ಯೆಯು ಕಡಿಮೆಯಾಗಿ 
ಪ್ರಯಾಣದ ಘಟ್ಟಗಳು ದೂರದೂರವಾಗಬೇಕೆಂಬುದು ಅವರ ಇಚ್ಛೆಯಾಗಿತ್ತೆಂದು ಸೂಕ್ತದ ಪದಗಳಿಂದ ಸ್ಪಷ್ಟವಾಗುತ್ತದೆ. 

33. ಅರ್ಥಾತ್‌- 'ಸಬಾ' ಜನಾಂಗವು ಒಂದು ಗಾದೆಯಾಗಿ ಬಿಡುವ ರೀತಿಯಲ್ಲಿ ಚದುರಿಹೋಯಿತು. ಅವರ ಅವನತಿ 
ಆರಂಭವಾದಾಗ ಸಬಾದ لاف‎ ಬೇರೆ ಗೋತ್ರಗಳು ತಮ್ಮ ದೇಶವನ್ನು ಬಿಟ್ಟು ಅರೇಬಿಯಾದ ವಿವಿಧ ಭಾಗಗಳಿಗೆ ಹೋಗಿಬಿಟ್ಟಿವು. 

34. ಈ ವಿಷಯಾನುಬಂಧದಲ್ಲಿ ಸಹೆನಶೀಲರೂ سر‎ 7 ಅಲ್ಲಾಹೆನಿಂದ ಅನುಗ್ರಹಗಳನ್ನು "ಪಡೆದ ಬಳಿಕ 
ಮೈ ಮರೆಯದವರೆಂದರ್ಥ. 

35. ಇತರ ದೇವರುಗಳನ್ನು ನಂಬುವ ಬದಲಿಗೆ ಏಕದೇವನನ್ನೇ ನಂಬುವವರು ಪ್ರಾಚೀನ ಕಾಲದಿಂದಲೇ ಸಬಾದಲ್ಲಿದ್ದ 
ರೆಂದು ಇತಿಹಾಸದಿಂದ ತಿಳಿದುಬರುತ್ತದೆ. ಇತ್ತೀಚೆಗೆ ನಡೆಸಿದ ಶೋಧನೆಗಳಿಂದ ಸಿಕ್ಕಿದ ಶಿಲಾಲೇಖನಗಳಿಂದ ಈ ಸಣ್ಣ 
ವರ್ಗವನ್ನು ಗುರುತಿಸುತ್ತಾರೆ. ಸಬಾ ಸಾಮ್ರಾಜ್ಕದ ಅನೇಕ ಸ್ಥಳಗಳಲ್ಲಿ 'ದುಸಮವೀ' ಅಥವಾ "ದೂಸಮಾವೀ" (ಅರ್ಥಾತ್‌ ಆಕಾಶದ 


ಕಾಂಡ-22 


40 ಕುರ್‌ಆನ್‌ ವ್ಯಾಖ್ಯಾನ 


4 - ہے‎ 3, 2H ಅತಿ. وس‎ ೨ می ک‎ 
& HSE FEES GEG 2 الا رق یقن‎ 
A 


ಮತ್ತು ಅದರ ಬಗ್ಗೆ ಸಂಶಯಗ್ರಸ್ತ ನಾರು ಎಂದು: ನಾವು ತಿಳಿಯ ಬಯಸಿದ್ದು ದರಿಂದ ಹೀಗೆಲ್ಲ .ಆಯಿತು.೫ 
ನಿನ್ನ ಪ್ರಭು ಪ್ರತಿಯೊಂದು ವಿಷಯದ ಮೇಲ್ಲೋಟವುಳ್ಳವನಾಗಿರುತ್ತಾನೆ.' y 


ಪ್ರಭು)ನ ಉಪಾಸನೆಗಾಗಿಯೇ ನಿರ್ಮಿಸಲಾದ 'ಆರಾಧನಾಲಯಗಳಿದ್ದು; ದನ್ನು ಸುಮಾರು ಕ್ರಿ.ಪೂ. 650ರ' ಕಾಲದ ಕೆಲವು, 
ಶಿಲಾಲೇಖನಗಳು ಗುರುತಿಸುತ್ತವೆ. ಕೆಲವು ಕಡೆ ಆ ಆರಾಧ್ಮನ ಹೆಸರು ''ಮಲಿಕುನ್‌ ದುಸ್‌ಮವೀ" (ಆಕಾಶಗಳ "ಒಡೆಯನಾದ 
ರಾಜ) ಎಂದು ಬರೆಯಲ್ಪಟ್ಟಿದೆ. ಈ ವರ್ಗವು ನಿರಂತರ ಅನೇಕ ಶತಮಾನಗಳ ವರೆಗೂ ಯಮನಿನಲ್ಲಿತ್ತು. ಕ್ರಿ.ಶ. 378ರ ಒಂದು: 
ಶಿಲಾಲೇಖನದಲ್ಲೂ "ಇಲಾಹ್‌ ದೊಸಮವೀ”ಯ ಹೆಸರಿನ ಒಂದು ಆರಾಧನಾಲಯದ ನಿರ್ಮಾಣದ ಪ್ರಸ್ತಾಪ نماد‎ ಕ್ರಿ.ಶ. 4650 
ಒಂದು ಶಿಲಾಲೇಖನದಲ್ಲೂ”ಭೂಮಿ ಆಕಾಶಗಳ ಮಾಲಿಕನಾದ ದೇವನ ಸಹಾಯ ಸಮರ್ಥನೆಗಳಿಂದ" ಎಂಬರ್ಥ ಬರುವ 
ಮಾತುಗಳಿವೆ. ಕ್ರಿಶ. 458 ಎಂದಿರುವ ಅದೇ ಕಾಲದ ಇನ್ನೊಂದು ಶಿಲಾಲೇಖನದಲ್ಲಿ ಅದೇ ದೇವನಿಗೆ ರಹ್ಮಾನ್‌ ಎಂಬ 
ಪದವನ್ನು ಪ್ರಯೋಗಿಸಲಾಗಿದೆ (ರಹ್ಮಾನನ ಸಹಾಯದಿಂದೆ ಎಂಬರ್ಥ ಬರುವ ಪದಗಳಿವೆ.) 
| 36. ಅರ್ಥಾತ್‌-- ಇಬ್ದೀಸನಿಗೆ ತನ್ನನ್ನು ಅನುಸರಿಸಲಿಚ್ಛಿಸುವವರನ್ನು .ವಂಚಿಸಿ ತನ್ನ “ಹಿ೦ಬಾಲಕರನ್ನಾಗಿ ಮಾಡಿಕೊಳ್ಳುವಷ್ಟು 
ಶಕ್ತಿಯನ್ನು ಮಾತ್ರ ಅಲ್ಲಾಹನು ಕೊಟ್ಟಿದ್ದನು. ಪರಲೋಕ ವಿಶ್ವಾಸಿಗಳ ಮತ್ತು ಅದನ್ನು ನಿರಾಕರಿಸುವವರ ವೃತ್ಕಾಸವು 

ಪ್ರಕಟ ವಾಗಲಿಕ್ಕಾಗ ಮಾತ್ರ ಅವರಿಗೆ ಈ ಪಥಭ್ರಷ್ಟಗೊಳಿಸುವ' ಅವಕಾಶವನ್ನು ಕೊಡಲಾಯಿತು. ಈ ದೇವಾದೇಶವು 
ಎವರಿಸುವ 'ವಾಸ್ಥದಿಕತೆಯನ್ನು ಇನ್ನೊಂದು ರೀತಿಯಲ್ಲಿ ಹೀಗೆ ಹೇಳಬಹುದು: ಮಾನವನನ್ನು ನೇರ ಮಾರ್ಗದಲ್ಲಿ ಸ್ಥಿರವಾಗಿರಿಸಲು 
ಪರಲೋಕೆ ವಿಶ್ವಾಸದ ಹೊರತು ಬೇರಾವುದರಿಂದಲೂ ಸಾಧ್ಯವಿಲ್ಲ 

37. ಸಬಾ ಜನಾಂಗದ ಕಡೆಗೆ ಪವಿತ್ರ ಕುರ್‌ಆನ್‌ ನೀಡಿರುವ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಆ ಜನಾಂಗದ 

ಕುರಿತು ಇತರ ಇತಿಹಾಸಿಕ ಮೂಲಗಳಿಂದ ಸಿಗುವ ವಿಷಯಗಳೂ ನಮ್ಮ ಮುಂದಿರಬೇಕಾದುದು ಅಗತ್ಯ. ಇತಿಹಾಸದ ಪ್ರಕಾರ 
'ಸೆಬಾ' ಎಂಬುದು ಕೆಲವು ದೊಡ್ಡ ದೊಡ್ಡ ಗೋತ್ರಗಳಿಂದ ಕೂಡಿದ ಒಂದು ದೊಡ್ಡ ಜನಾಂಗದ ಹೆಸರು. ಸಬಾ ಎಂಬುದು 
ಅರೇಬಿಯಾದ ಒಬ್ಬ ವ್ಯಕ್ತಿಯ ಹೆಸರಾಗಿತ್ತು. ಅವನ ಸಂತತಿಯಿಂದ ಈ ಕೆಳಗಿನ ಗೋತ ತ್ರಗಳುಂಟಾದುವು. ಕಿಂದ; ಹಿಮ್‌ಯರ್‌, 
ಆರ್‌ ಅಶ್‌ ಅರ್‌ಯೈನ್‌, ಮದ್‌ಹಿಜ್‌, ಅನ್‌ಮಾರ್‌ "(ಇದಕ್ಕೆ ಖಶ್‌ಅಮ್‌ ಮತ್ತು ಬಜೀಲಃ ಎಂಬ ಎರಡು ಶಾಖೆಗಳಿವೆ.) 
مھت‎ ಜುದಾಮ್‌, ಲಖ್ಸ್‌, ಗಸ್ಸಾನ್‌ (ಅಹ್ಮದ್‌ ಮತ್ತು مت‎ ಇತ್ಯಾದಿ) ಅತಿ ಪುರಾತನ ಕಾಲದಿಂದಲೇ ಭೂಮಿಯಲ್ಲಿ 
ಈ ಅರಬ್‌ ಜನಾಂಗದ ಕೀರ್ತಿ ಹಬ್ಬಿತ್ತು. ಕ್ರಿ.ಪೂ.2500ರ 'ಊರ್‌'ನ ಶಿಲಾ ಲೇಖನಗಳು ಇದನ್ನು ಸಾಬೂಮ್‌ ಎಂಬ ಹೆಸರಿನಿಂದ 
ಕರೆಯುತ್ತವೆ. ಇದರ ಸ್ಪದೇಶವು ಇಂದು ಯಮನ್‌ ಎಂದು ಕರೆಯಲ್ಪಡುವ ಅರೇಬಿಯಾದ ನೈರುತ್ಯ" ದಿಕ್ಕಿನಲ್ಲಿರಲಿಲ್ಲ. ಇದರ 
ಪ್ರಗತಿಯು ಕ್ರಿ, ಪೂ. 1100802 ಆರಂಭಿಸುತ್ತದೆ. ಹ. ದಾವೂದ್‌ ಮತ್ತು ಹೆ.ಸುಲೈಮಾನ್‌ರ ಕಾಲದಲ್ಲಿ ಇದು ಒಂದು ಸಂಪನ್ನ 
ಜನಾಂಗವೆಂದು ಜಗತ್ವ ಸಿದ್ದವಾಗಿತ್ತು. ಆರಂಭದಲ್ಲಿ ಇದೊಂದು ಸೂರ್ಯಾರಾಧಕ 'ಜನಾಂಗವಾಗಿತ್ತು. ಇದರ ರಾಣಿಯು 
ಹ.ಸುಲ್ಕೈಮಾನ್‌ರ(ಅ) ಬಳಿ "ಕಪ. 965-926) ಸತೃಸ್ಟೀಕಾರ ಮಾಡಿದಾಗ ಇದರ ಅಧಿಕಾಂಶ ಜನರು ಮುಸ್ಲಿಮರಾಗಿದ್ದೆರು. 
ಆದರೆ, ಅನಂತರ ಅವರಲ್ಲಿ ಬಹುದೇವ ವಿಶ್ವಾಸ ಪುನಃ ಯಾವಾಗ 'ಬಲಗೊಂಡಿತೆಂದು ತಿಳಿಯದು. ಇದರ ಇತಿಹಾಸದ ಮುಖ್ಯ 
ಕಾಲಘಟ್ಟಗಳು ಈ ಕೆಳಗಿನಂತಿವೆ- 1) ಕ್ರಿ.ಪೂ. 650ಕ್ಕಿಂತ ಹಿಂದಿನ ಕಾಲ. ಆ ಕಾಲದಲ್ಲಿ ಸಬಾದವರನ್ನು ಆಳುವವರಿಗೆ 'ಮುಕರ್ರಿಬ್‌ 
ಸಬಾ' ಎಂಬ ಬಿರುದಿತ್ತು. ಬಹುಶಃ ಇದು 'ಮುಕರ್ರಿಬ್‌' ಎಂಬುದರ ಸಮಾನಾರ್ಥದಲ್ಲಿತ್ತು. ಇದರ ಅರ್ಥ ಈ ಅರಸರು ಮಾನವ 
ಮತ್ತು ದೇವನ ನಡುವೆ تا ون چٹ‎ ಎಂದಾಗಿತ್ತು. ಆ ಕಾಲದಲ್ಲಿ ಅದರ: ರಾಜಧಾನಿ 'ಸರ್‌ವಾಹ್‌' ಆಗಿದ್ದಿತು. ಅದರ 
ಅವಶೇಷಗಳು ಇಂದಿಗೂ ಮಾರಿಬ್‌ನ ಪಶ್ಚಿಮಕ್ಕೆ ಒಂದು ದಿನದ ಪ್ರಯಾಣ ಮಾರ್ಗದಲ್ಲಿ ಕಂಡು ಬರುತ್ತಿದ್ದು 'ವರ್ಜಿಯ' ಎಂಬ 
ಹೆಸರಿಂದ ಪ್ರಸಿದ್ಧಿ ಪಡೆದಿವೆ. ಇದೇ ಕಾಲದಲ್ಲಿ ಮಾರಿಬ್‌ನ ಹೆಸರಾಂತ ಅಣೆಕಟ್ಟನ್ನು ಕೆಟ್ಟಲಾರಂಭಿಸಲಾಯಿತು. 2) ಕ್ರಿ. 
650ರಿಂದ ಕ್ರಿ.ಪೂ. 115ರ ನಡುವಿನ ಕಾಲ- ಈ ಕಾಲದಲ್ಲಿ ಸಬಾದ ಅರಸರು ಮುಕರ್ರಿಬ್‌ ಎಂಬ ಬಿರುದನ್ನು جم‎ 
ಮಲಿಕ್‌(ಅರಸ) ಎಂಬ ಬಿರುದನ್ನು ಧರಿಸಿಕೊಂಡರು. 'ಸೆರ್‌ವಾಹ್‌'ನ್ನು ಬಿಟ್ಟು 'ಮಾರಿಬ'ನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು, 
ಅದನ್ನು ಅಸಾಧಾರಣ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದರು. 3) ಕ್ರಿ.ಪೂ. 115ರಿಂದ ಕ್ರಿ.ಶ. 300ರ ಮಧ್ಯಕಾಲ- ಈ ಕಾಲದಲ್ಲಿ 
ಸಬಾದ ಸಾಮ್ರಾಜ್ಯದಲ್ಲಿ ಹಿಮ್‌ಯರ್‌ ಗೋತ್ರವು ಪ್ರಾಬಲ್ಕ ಹೊಂದಿತು. ಇದು ಸಬಾ ಜನಾರಿಗದ ಒಂದು ಗೋತ್ರವಾಗಿತ್ತು. 
ಜನಸಂಖೈಯಲ್ಲಿ ಸಬಾದ ಇತರ ಎಲ್ಲ ಗೋತ್ರಗಳಿಗಿಂತ ಹೆಚ್ಚಿತ್ತು. ಆ ಕಾಲದಲ್ಲಿ ಮಾರಿಬನ್ನು ಪತನಗೊಳಿಸಿ ۰" ೈದಾನ'ನ್ನು 
ರಾಜಧಾನಿಯಾಗಿ ಮಾಡಿಕೊಳ್ಳಲಾಯಿತು. ಇದು ಹಿಮ್‌ಯರ್‌ ಗೋತ್ರದ ಕೇಂದ್ರವಾಗಿತ್ತು. ಕ್ರಮೇಣ ಈ ನಗರವು 'ರುಫಾರ್‌" 


ಕಾಂಡ-22 


34. ಸಬಾ 431 


ಎಂದು ಕರೆಯಲ್ಪಟ್ಟಿತು. ಇದೇ ಕಾಲದಲ್ಲಿ ಸಾಮ್ರಾಜ್ಯದ ಒಂದು ಭಾಗದ ನೆಲೆಯಲ್ಲಿ ಪ್ರಥಮತಃ 'ಯಮನಿಯತ್‌' ಮತ್ತು 
'ಯಮನಾತ್‌', ಪದ " ಪ್ರಹೋಗಗೊಳ್ಳ ಲಾರಂಭವಾಯಿತು. ಬರಬರುತ್ತಾ ಇದುವೇ ಸಂಪೂರ್ಣ ಭೂಭಾಗದ ಹೆಸರಾಯಿತು. ಇದು' 
ಅರೇಬಿಯಾದ ನೈರುತ್ಯ ಮೂಲೆಯಲ್ಲಿ ಅಸೀರ್‌ನಿಂದ ಏಡನ್‌ ವರೆಗೂ ಬಾಬುಲ್‌ ಮಂದಬ್‌ನಿ೦ದ ಹದರ್‌ ಮೌತ್‌ ವರೆಗೂ. 
ಹಬ್ಬಿದೆ. ಸಬಯನರ ಅವನತಿಯ ಆರಂಭವಾದುದು ಇದೇ ಕಾಲದಲ್ಲಿ. 4 ಕ್ರಿ.ಶ. 300ರ ಅನಂತರ ಪ್ರವಾದಿವರ್ಯರ(ಸ) 
ವರೆಗಿನ ಕಾಲ- ಇದು ಸಬಾ ಜನಾಂಗದ ಪತನಕಾಲ. ಈ ಕಾಲದಲ್ಲಿ ಅಲ್ಲಿ ನಿರಂತರ ಅಂತಃಕಲಹಗಳುಂಟಾದುವು. ವಿದೇಶಿ 
ಜನಾಂಗಗಳ ಪ್ರವೇಶ ಆರಂಭವಾಯಿತು. ವ್ಯಾಪಾರ ಕೆಟ್ಟಿತು. ಕೃಷಿ ಹಾಳಾಯಿತು. ಕೊನೆಗೆ ಸ್ವಾತಂತ್ರ್ಯವೂ ಹೋಯಿತು. ತರುವಾಯ 
ಸ್ವಾತಂತ್ರ್ಯ ಪುನಃ ಲಭಿಸಿತು. ಆದರೆ ಮಾರಿಬ್‌ನ ಪ್ರಸಿದ್ಧ ಅಣೆಕಟ್ಟಿನಲ್ಲಿ ಬಿರುಕುಗಳುಂಟಾದುವು. ಕೊನೆಗೆ ಕ್ರಿ.ಶ. 450 ಅಥವಾ 
451ರಲ್ಲಿ ಅಣೆಕಟ್ಟು ಒಡೆದು ಹೋದುದರಿಂದಾಗಿ, ಮೇಲೆ ಪವಿತ್ರ ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವ موہ‎ ಬಂತು. 
ವಸ್ತುತಃ ಸಬಾ ಜನಾಂಗದ ಉನ್ನತಿಯು 'ಎರಡು ಬುನಾದಿಗಳ ಮೇಲೆ ನಿಂತಿತ್ತು- تا‎ ಕೈಷಿ. 2) ವ್ಯಾಪಾರ. ಕೃಷಿಯನ್ನು ಅವರು 
ನೀರಾವರಿಯ ಅತ್ಯುತ್ತಮ ವ್ಯವಸ್ಥೆಯ ಮೂಲಕ ಅಭಿವೃದ್ಧಿಗೊಳಿಸಿಕೊಂಡಿದ್ದರು. ಈ ನೀರಾವೆರಿಯ ಅತಿ ದೊಡ್ಡ ಜಲಾಶಯವು 
ಮಾರಿಬ್‌ ನಗರದ ಸವೂಪ ಬಲ್ಕ್‌ ಪರ್ವತದ ನಡುವಿನ ಕಣಿವೆಯಲ್ಲಿ ಅಣೆಕಟ್ಟನ್ನು ಕಟ್ಟಿ ತಯಾರಿಸಿದ ಕೆರೆಯಾಗಿತ್ತು. ಆದರೆ 
ಅಲ್ಲಾಹನ ಕೃಪಾಕಟಾಕ್ಸವು ಅದರ ಮೇಲಿಂದ ಸರಿದು ಹೋದಾಗ ಕ್ರಿ.ಶ. 5ನೇ ಶತಮಾನದ 'ಮಧ್ಯ ಕಾಲದಲ್ಲಿ ಈ ಬೃಹತ್‌ 
ಕಟ್ಟೆಯು ಒಡೆದು ಹೋಯಿತು. ಅಲ್ಲಿಂದ ಹೊರಟ ನೆರೆಯು ನಿರಂತರ ಕಟ್ಟೆಗಳನ್ನು ಒಡೆಯುತ್ತಲೇ ಮುಂದುವರಿದುದರಿಂದಾಗಿ 
ನೀರಾವರಿಯ ಸಂಪೂರ್ಣ ವ್ಯವಸ್ಥೆಯು ನಾಶವಾಗಿ ಬಿಟ್ಟಿತು. ಅನಂತರ ಯಾರಿಂದಲೂ ಅದನ್ನು ಪೂರ್ವಸ್ಥಿತಿಗೆ ತರಲಾಗಲಿಲ್ಲ. 
ವ್ಯಾಪಾರಕ್ಕಾಗಿ ಅಲ್ಲಾಹನು ಅವರಿಗೆ ಅತ್ಯುತ್ತಮ ಭೌಗೋಳಿಕ ಸ್ಥಾನವನ್ನು ದಯಪಾಲಿಸಿದ್ದನು. ಇದರಿಂದ ಅವರು ತುಂಬಾ 
ಲಾಭ ಪಡೆದರು. ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲದ ವರೆಗೆ ಈ ಜನಾಂಗವು ಪೂರ್ವ ಪಶ್ಚಿಮಗಳ ನಡುವೆ 
ವ್ಯಾಪಾರದ ಮಧ್ಯ್ಮವರ್ತಿಯಾಗಿತ್ತು. ಈ ಬೃಹತ್‌ ವ್ಯಾಪಾರದ ಎರಡು ದೊಡ್ಡ ಮಾರ್ಗಗಳಿದ್ದು ವು. ಒಂದು ನೆಲಮಾರ್ಗ, ಇನ್ನೊಂದು 
ಜಲಮಾರ್ಗ. ಕುರ್‌ಆನಿನಲ್ಲಿ ಎವಶಿಸಲಾಗಿರುವಂತೆ' ನೆಲಮಾರ್ಗದಲ್ಲಿ- ಯಮನ್‌ನಿಂದ ಸಿರಿಯಾದ ಗಡಿಗಳ ವರೆಗೂ ಸಬಯನರ 
ನವ ವಸತಿಗಳು ದಾರಿಯುದ್ದಕ್ಕೂ ನೆಲೆಸಿದುವು. ಅವರ ವ್ಯಾಪಾರಿ ತಂಡಗಳು ರಾತ್ರಿ ಹಗಲು ಅಲ್ಲಿಂದ ಹಾದು ಹೋಗುತ್ತಿದ್ದುವು. 
ಸುಮಾರು ಕ್ರಿ.ಶ. ಒಂದನೇ ಶತಮಾನದ ಕಾಲದಲ್ಲಿ ಇದು ಅವನತಿಗೊಳ್ಳಲಾರಂಭಿಸಿತು. ಮಧ್ಯಪೂರ್ವದಲ್ಲಿ ಗ್ರೀಕರ, ಅನಂತರ 
ರೋಮನರ ಪ್ರಬಲ ಸಾಮ್ರಾಜ್ಯಗಳು ಸ್ಥಾಪನೆಗೊಂಡಾಗ ಅವರು ಸಬಯನರ ಸಮುದ್ರ ವ್ಯಾಪಾರವನ್ನು ವಶಪಡಿಸಿಕೊಳ್ಳಲು 
ಪ್ರಯತ್ನಿಸಿದರು. ಗ್ರೀಕರು ತಮ್ಮ ಪ್ರಯತ್ನದಲ್ಲಿ ವಿಫಲರಾದರು. ಆದರೆ ರೋಮನರು ಜಯಗಳಿಸಿದರು. ಸಮುದ್ರ ವ್ಯಾಪಾರವು 
ಕೈತಪ್ಪಿಹೋದ ಬಳಿಕ ನೆಲಭಾಗದಲ್ಲಿ ನಡೆಯುವ ವ್ಯಾಪಾರ ಮಾತ್ರ ಸಬಯನರ ವಶ ಉಳಿದಿತ್ತು. ಆದರೆ ಅನೇಕ ಕಾರಣಗಳಿಂದಾಗಿ 
ಕ್ರಮೇಣ ಇದನ್ನೂ ಕಳೆದುಕೊಳ್ಳಬೇಕಾಯಿತು. ಮೊದಲು ನಬ್ರೀಗಳು ಪೇಟ್ರಾದಿಂದ ಅಲ್‌ ಉಲಾದ ವರೆಗೆ ಹಿಜಾರ್‌ನ ಘಟ್ಟ 

ಪ್ರದೇಶ ಮತ್ತು ಜೋರ್ಡಾನಿನ ಹೊಸ ವಸಾಹತುಗಳಿಂದ ಸಬಯನರನ್ನು ಅಟ್ಟಿದರು. ತರುವಾಯ ಕ್ರಿ.ಶ. 106ರಲ್ಲಿ ರೋಮನರು 
ನಬ್ರೀ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದರು. ಸಿರಿಯಾ ಮತ್ತು ಜೋರ್ಡಾನಿನ ಭೂಭಾಗಗಳೆಲ್ಲ ಹಜಾರುನ ಸರಹದ್ದಿನ ವರೆಗೂ 
ಅವರ ಬಿಗಿಯಾದ ಮುಷ್ಬಿಯೊಳೆಗೆ ಬಂದುವು. ಅನಂತರ ಇತಿಯೋಪಿಯಾ ಮತ್ತು ರೋಮನರ ಸಂಯುಕ್ತ ಯತ್ನೆವು ಸಬಯನರ 
ಅಂತಃಕಲಹದ ದುರ್ಲಾಭ ಪಡೆದು ಅವರ ವ್ಯಾಪಾರವನ್ನು ಸಂಪೂರ್ಣವಾಗಿ ಕೆಡಿಸಲಾರಂಭಿಸಿತು. ಇದಕ್ಕಾಗಿಯೇ ಇತಿಯೋಪಿಯಾದವರು 
ಆಗಾಗ ಯಮನಿನ ವ್ಯವಹಾರಗಳಲ್ಲಿ ಮಧ್ಯೆ ಪ್ರವೇಶಿಸುತ್ತಿದ್ದರು. ಕೊನೆಗೆ ಅವರು ಸಂಪೂರ್ಣ ದೇಶವನ್ನೇ ವಶಪಡಿಸಿಕೊಂಡರು. 
ಹೀಗೆ ಅಲ್ಲಾಹನ ಕ್ರೋಧವು ಆ ಜನಾಂಗವನ್ನು ಅತ್ಯಂತ ಉನ್ನತ ಸ್ಥಾನದಿಂದ ದೇವಕ್ರೋಧಕ್ಕೊಳಗಾಗಿ ಎಂದೂ ತಲೆಯೆತ್ತದಂತಹ 
ಅವನತಿಯ ಪಾತಾಳಕ್ಕೆ ಎಸೆದು ಬಿಟ್ಟಿತು. ಅವರ ಐಶ್ವರ್ಯದ ಕಥೆಗಳನ್ನು ಕೇಳಿ ಗ್ರೀಕರ ಮತ್ತು ರೋಮನರ ಬಾಯಲ್ಲಿ 
ನೀರೂರುತ್ತಿದ್ದ ಒಂದು ಕಾಲವಿತ್ತು. ಅವರು ಚಿನ್ನ ಬೆಳ್ಳಿಗಳ ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರೆಂದೂ ಅವರ ಮನೆಗಳ ಮಾಡು, 
ಗೋಡೆ ಮತ್ತು ಬಾಗಿಲುಗಳಲ್ಲಿ ಅನೆಯ ದಂತ, ಚಿನ್ನಬೆಳ್ಳಿ ಮತ್ತು ನವರತ್ನಗಳ ಕೆತ್ತನೆಯ ಕೆಲಸಗಳಿದ್ದುವೆಂದೂ ಸ್ಟ್ರಾಬೋ 
ಬರೆಯುತ್ತಾನೆ. ರೋಮ್‌ ಮತ್ತು ಪರ್ಶಿಯಾದ ಸಂಪತ್ತ, ಲ್ಲವೂ ಅವರ ಕಡೆಗೆ ಹರಿದು ಬರುತ್ತಿತ್ತೆಂದೂ ಇದು ಆಗಿನ ಕಾಲದಲ್ಲಿ 
ಅಖಿಲ ಜಗತ್ತಿನಲ್ಲೇ ಅತ್ಮಂತ ಧನಿಕ ಜನಾರಿಗವಾಗಿತ್ತೆಂದೂ ಅವರ ಸಸ್ಮಶ್ಯಾಮಲ ದೇಶವು ನಳನಳಿಸುವ ಹೊಲಗಳಿಂದಲೂ 
ಫಲಭರಿತ ತೋಟಗಳಿಂದೆಲೂ ಪ್ರಾಣಿಗಳಿಂದಲೂ ತುಂಬಿದ್ದಿತೆಂದು ಪ್ಲೀನೀ ಹೇಳುತ್ತಾನೆ. ಇವರು ಭೋಗ ವಿಲಾಸಗಳಲ್ಲಿ 
ಮೈಮರೆತಿದ್ದಾರೆ. ಕಟ್ಟಿಗೆಯ ಬದಲಿಗೆ ದಾಲಚೀನಿ, ಗಂಧ ಮತ್ತು ಇತರ ಸುಗಂಧಯುಕ್ತ "ಮರಗಳನ್ನು ಉರಿಸುತ್ತಿದ್ದಾರೆ. ಅವರು 
ಮಾನವ ಇತಿಹಾಸದಲ್ಲೇ ಪ್ರಥಮ ಬಾರಿ ಸನಾದ ಉನ್ನತ ಬೆಟ್ಟಗಳ 'ಮೇಲೆ ಗಗನಚುಂಬಿ (Skyscraper)ಯನ್ನು ಕಟ್ಟಿದ್ದು 
ಗುಮದಾನ್‌ 'ಭವನವೆಂಬ ಹೆಸರಿಂದ ಅದು ಅನೇಕ ಶತಮಾನಗಳ ವರೆಗೂ ಪ್ರಸಿದ್ಧಿ ಪಡೆದಿತ್ತು ಎಂದು ಆರ್ಟಿಮೊಡೋರಸ್‌ 
ಹೇಳುತ್ತಾನೆ. ಅದರಲ್ಲಿ `20 ಅಂತಸ್ತುಗಳಿದ್ದುವೆಂದೂ ಪ್ರತಿಯೊಂದು ಅಂತಸ್ತು 36 ಆಡಿ ಎತ್ತರವಾಗಿತ್ತೆಂದೂ ಅರಬ್‌ 
ಇತಿಹಾಸಕಾರರು ಹೇಳುತ್ತಾರೆ. ಇವೆಲ್ಲವೂ ಅಲ್ಲಾಹನ ಅನುಗ್ರಹ. ಅವರ ಮೇಲೆ ಇರುವ ವರೆಗೆ ಮಾತ್ರ ಅವರ ಬಳಿಯಲ್ಲಿದ್ದುವು. 


ಕಾಂಡ-22 


432 ಕುರ್‌ಆನ್‌ ವ್ಯಾಖ್ಯಾನ 


5 on GE IE SKS الا‎ ಹಸೆಗೆ 

IG Mid‏ یوما من 8 ما لک HL‏ وہ 
Ts NEE‏ لح آؤن EN‏ 2ا HE EFF‏ 

SEN ASE EIIES IEC‏ من تزْفگر دن 


(22-23) (ಪೈಗಂಬರರ ಈ. ಬಹುದೇವ ವಿಶ್ವಾಸಿಗಳೊಡನೆ) ಹೇಳಿರಿ, "ನೀವು ಅಲ್ಲಾಹನ 
ಹೊರತಾಗಿ ನಿಮ್ಮ ಆರಾಧ್ಯರೆಂದು ಭಾವಿಸಿಕೊಂಡಿರುವವುಗಳನ್ನು.. ಪ್ರಾರ್ಥಿಸಿ ನೋಡಿರಿ. ಆಕಾಶಗಳಲ್ಲಾಗಲಿ 
ಭೂಮಿಯಲ್ಲಾಗಲಿ ಅವರು ಅಣುಗಾತ್ರದ ವಸ್ತುವಿಗೂ ಒಡೆಯರಲ್ಲ. ಅವರು ಭೂಮಿ-ಆಕಾಶಗಳ 
ಸೊತ್ತಿನಲ್ಲಿ ಪಾಲುದಾರರೂ ಅಲ್ಲ, ಅವೆರಲ್ಲಾರೂ ಅಲ್ಲಾಹನ ಸಹಾಯಕನೂ ಅಲ್ಲ, ಅಲ್ಲಾಹನು ಶಿಫಾರಸು 
ಮಾಡಲು ಅನುಮತಿ ನೀಡಿದ ವ್ಯಕ್ತಿಯ ಹೊರತು ಅಲ್ಲಾಹನ ಸನ್ನಿಧಿಯಲ್ಲಿ ಯಾವ ಶಿಫಾರಸೂ ಯಾರ 
ಬಗೆಗೂ ಫಲಕಾರಿಯಾಗದು.* ಎಷ್ಟರವರೆಗೆಂದರೆ-ಜನರ ಹೃದಯದಿಂದ ಭೀತಿಯು ದೂರವಾದಾಗ ಅವರು 
(ಶಿಫಾರಸುದಾರರೊಡನೆ) ನಿಮ್ಮ ಪ್ರಭು ಏನುತ್ತರ ಕೊಟ್ಟನೆಂದು “ಕೇಳುವರು. ಸರಿಯಾದ ಉತ್ತರ ಸಿಕ್ಕಿದೆ 
ಮತ್ತು ಅವನು ಮಹೋನ್ನತನನ ಮಹಾನನೂ ಆಗಿರುತ್ತಾನೆ” "ಎಂದು ಅವರು ಹೇಳುವರು." 


"ಕೊನೆಗೆ ಅವರು ಕೊಡುಗೆಗಳ ಬಗ್ಗೆ ಸಂಪೂರ್ಣ ಕೃತಪ್ಲಾತೆ ತೋರಿದಾಗ ಸರ್ವಶಕ್ತನಾದ ಪ್ರ ಪ್ರಭುವಿನ ಕೃಪಾದೃಷ್ಟಿಯು : ಅವರ 
ಮೇಲಿಂದ ಶಾಶ್ವತವಾಗಿ ಸರಿದುಹೋಯಿತು. ಇದರಿಂದಾಗಿ ಅವರ ಹೆಸರೂ ಅಳಿದು ಹೋಯಿತು. 


38. ಹಿಂದಿನ ಎರಡು ರುಕೂಲ್‌ಗಳಲ್ಲಿ ಪರಲೋಕದ ವಿಷಯದಲ್ಲಿ ಬಹುದೇವ ವಿಶ್ವಾಸಿಗಳ ತಪ್ಪುಕಲ್ಪನೆಗಳ ಕುರಿತು 
ಹೇಳಲಾಗಿತ್ತು. ಇನ್ನು ಉಪನ್ಯಾಸವು ದೇವ ಸಹಬಾಗಿತ್ಯದ ಖಂಡನೆಯ ವಿಷಯದ ಕಡೆಗೆ ತಿರುಗುತ್ತದೆ. 

39. ಅರ್ಥಾತ್‌- ಇದೀಗ ನೀವು ಹ. ದಾವೂಬ್‌(ಅ), ಹ. ಸುಲೈಮಾನ್‌(ಅ) ಮತ್ತು 'ಸಬಾ'ದ ಜನಾಂಗದವರ ವಿಷಯದಲ್ಲಿ 
ಕೇಳಿರುವಂತೆ ಅಲ್ಲಾಹನು ವ್ಯಕ್ತಿ, ಜನಾಂಗ ಮತ್ತು ಸಾಮ್ರಾಜ್ಯಗಳ ಅದೃಷ್ಟವನ್ನು ಹೀಗೆ ರೂಪಿಸುತ್ತಾನೆ ಮತ್ತು ಕೆಡಸುತ್ತಾನೆ. 
ಇನ್ನು' ನಿಮ್ಮ ಕೃತಕೆ ದೇವರುಗಳನ್ನು ಪ್ರಾರ್ಥಿಸಿ, ಅವುಗಳಲ್ಲಿ ಯಾವೆದಕ್ಕಾದರೂ ಸೌಭಾಗ್ಯವನ್ನು ದೌರ್ಭಾಗೃವಾಗಿಯೂ 
ದೌರ್ಭಾಗ್ಯವನ್ನು ಸೌಭಾಗ್ಯವಾಗಿಯೂ ಪರಿವರ್ತಿಸುವ ಶಕ್ತಿ ಇದೆಯೇ ಎಂದು ನೋಡಿಕೊಳ್ಳಿರಿ. 

40. ಅರ್ಥಾತ್‌- ಇತರರು ಸ್ವತಃ ಮಾಲಿಕರಾಗುವ ಅಥವಾ ಸೊತ್ತಿನಲ್ಲಿ' ಸಹಭಾಗಿಗಳಾಗುವ ಅಥವಾ ದೇವ 
ಸಹಾಯಕರಾಗುವ ವಿಷಯವನ್ನಂತು ಬಿಡಿ. ಅಖಿಲ ದೇವ ಸಾಮ್ರಾಜ್ಯದಲ್ಲಿ ಅಲ್ಲಾಹನ ಮುಂದೆ ಯಾರ ಪರವಾಗಿಯಾದರೂ 
ತಾನಾಗಿ ಶಿಫಾರಸು ಮಾಡತಕ್ಕ ಒಂದೇ ಒಂದು ಅಸ್ತಿತ್ವವೂ ಕಂಡು ಬರುವುದಿಲ್ಲ. (ಶಿಫಾರಸಿನ ಬಗೆಗಿರುವ ಇಸ್ಲಾಮೊ ವಿಶ್ವಾಸ 
ಮತ್ತು ಇಸ್ಲಾಮೇತರರ ವಿಶ್ವಾಸಗಳೊಳಗಿನ ವ ೈತ್ಕಾಸವನ್ನು ತಿಳಿಯಲಿಕ್ಕಾಗಿ ಸೂರಃ ಯೂನುಸ್‌: 5, 24 ಹೂದ್‌: 84,106, ಅನ್ನಹ್ನ್‌; 
64, ತಾಹಾ: 85, ಆಲ್‌ ಅಂಬಿಯಾ: 27 ಮತ್ತು ಅಲ್‌ ಹಜ್ಜೌನ 125ನೇ ಟಿಪ್ಪಣಿಗಳನ್ನು ಓದಿರಿ.) 

41. ಇಲ್ಲಿ- ಪುನರುತ್ಡಾನ ದಿನ ಶಿಫಾರಸು ಮಾಡುವ ವ್ಯಕ್ತಿ ಬೇರೆಯವರ ಪರವಾಗಿ ಶಿಫಾರಸ್ಸು ಮಾಡಲಿಕ್ಕಾಗಿ ಅನುಮತಿ 
ಕೇಳುವಾಗಿನ ದೃಶ್ಯವನ್ನು ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಅನುಮತಿಗಾಗಿ ಮನವಿ ಮಾಡಿಕೊಂಡ ಬಳಿಕ ಶಿಫಾರಸು ಮಾಡುವವನೂ 
ಶಿಫಾರಸ್ಸು ಬಯಸುವವನೂ ಇಬ್ಬರೂ ಅತ್ಯಂತ ತಳಮಳೆಗೊಳ್ಳುತ್ತ ಹೆದರುತ್ತ ಕಂಪಿಸುತ್ತ ಉತ್ತರದ ನಿರೀಕ್ಷೆಯಲ್ಲಿ ನಿಂತಿದ್ದಾ وناج‎ 
ಕೊನೆಗೆ ಮೇಲಿಂದ ಅನುಮತಿ ಬಂದಾಗ ಶಿಫಾರಸು ಬೇಕಾದವನು ಮುಂದೆ ಬಂದು ಶಿಫಾರಸ್ಸು ದಾರರೊಡನೆ- "ಉತ್ತರ ಬಂತೇ?" 
ಎಂದು ಕೇಳುತ್ತಾನೆ. ಆಗ ಶಿಫಾರಸುದಾರನು ಹೌದು ಅನುಮತಿ ಸಿಕ್ಕಿದೆ ಎನ್ನುತ್ತಾನೆ. ಈ ವಿವರಣೆಯ ಮೂಲಕ- ತಿಳಿಗೇಡಿಗಳೇ, 
ಆ ಮಹಾ ಆಸ್ಥಾನದ ಗಾಂಭೀರ್ಯ ಹೀಗಿರುವಾಗ ಅಲ್ಲಿ ತನ್ನ ಬಲದಿಂದ ಯಾರಾದರೂ ನಿಮಗೆ ಕ್ಷಮೆ ಕೊಡಿಸುವರೆನ್ನು. ವಂತಹ 
“ಗುಂಗಿನಲ್ಲೆಲ್ಲಿ ಬಿದ್ದಿರುತ್ತೀರಿ ಎಂದು ತಿಳಿಸಲುದ್ದೇಶಿಸಲಾಗಿದೆ. 


ಕಾಂಡ-22 


34. ಸಬಾ 433 


سو 


YS 56 تل‎ HE ال اتا ب0‎ Bl 
ಗಾ ಸಹಿ ದೆಹ ಗ್ಗೆ KUN [eas قُل لا تَعَلوْنَ‎ 
تو‎ Pp Ha] P64 4 34 ALE رت‎ 


(24-27) (ಪೈಗಂಬರರೇ) ನಿಮಗೆ ಭೂಮಿ-ಅಕಾಶಗಳಿಂದ ಜೀವನಾಧಾರ ಕೊಡುವವನಾರೆಂದು 
ಇವರೊಡನೆ ಕೇಳಿರಿ. ಹೇಳಿರಿ- "ಅಲ್ಲಾಹ್‌. ಈಗ ನಿಶ್ಚಯವಾಗಿಯೂ ನಮ್ಮ ಮತ್ತು ನಿಮ್ಮ ಪೈಕಿ ಕೇವಲ 
ಒಬ್ಬನೇ ಸನ್ಮಾರ್ಗದಲ್ಲಿದ್ದಾನೆ ಅಥವಾ ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿದ್ದಾನೆ." ಇವರೊಡನೆ ಹೇಳಿರಿ,. "ನಾವು 
ಮಾಡಿದ ಅಪರಾಧದ ಕುರಿತು ನಿಮ್ಮೊಡನೆ ಪ್ರಶ್ನಿಸಲಾಗದು ಮತ್ತು ನೀವು ಮಾಡುತ್ತಿರುವುದರ ಕುರಿತು 
ನಮ್ಮೊಡನೆ ಪ್ರಶ್ನಿಸಲಾಗದು." ಹೇಳಿರಿ- ನಮ್ಮ ಪ್ರಭು ನಮ್ಮನ್ನು ಒಟ್ಟುಗೂಡಿಸುವನು ತರುವಾಯ ನಮ್ಮ 
ನಡುವೆ ಸರಿಯಾದ ತೀರ್ಮಾನ ಮಾಡುವನು. ಅವನು ಸರ್ವವನ್ನೂ ಅರಿತಿರುವಂತಹ ಪ್ರಬಲ ನ್ಯಾಯಾಧೀಶ 
ನಾಗಿರುತ್ತಾನೆ. ಇವರೊಡನೆ- "ನೀವು ಅವನೊಂದಿಗೆ ಸಹಭಾಗಿಗಳಾಗಿ ಮಾಡಿಟ್ಟುಕೊಂಡಿರುವವರನ್ನು 


42. ಅಭಿಸಂಬೋಧಿತರು ಬಹುದೇವವಿಶ್ವಾಸಿಗಳಾಗಿದ್ದರು. ಇವರು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುವವರಾಗಿರಲಿಲ್ಲ. 
ಮಾತ್ರವಲ್ಲ ಜೀವನಾಧಾರಗಳ ಕೀಲಿಕೈಗಳು ಅವನ ಕೈಯಲ್ಲೇ ಇವೆ ಎಂಬುದನ್ನೂ ನಂಬಿದ್ದರು. ಇಷ್ಟಾಗಿಯೂ ಅವರು ಇತರರನ್ನು 
ದೇವತ್ವದಲ್ಲಿ ಸಹಭಾಗಿಗಳಾಗಿ ಮಾಡುತ್ತಿದ್ದರು. ಈಗ ಅವರ ಮುಂದೆ- ನಿಮಗೆ ಭೂಮಿ-ಆಕಾಶಗಳಿಂದ ಜೀವನಾಧಾರ 
ನೀಡುವವನಾರು? ಎಂಬ ಪ್ರಶ್ನೆಯನ್ನಿಡಲಾದಾಗ ಅವರು ಷೇಚಿನಲ್ಲಿ ಬಿದ್ದರು. ಅಲ್ಲಾಹನ ಹೊರತು ಇತರರ ಹೆಸರೆತ್ತಿದರೆ ಸ್ವತಃ 
ತಮ್ಮ ಮತ್ತು ತಮ್ಮ ಜನಾಂಗದ ವಿಶ್ವಾಸಕ್ಕೆ ವಿರುದ್ಧ ಹೇಳಿದಂತಾಗುತ್ತದೆ. ಅಲ್ಲಾಹನೇ ಜೀವನಾಧಾರ ನೀಡುವವನೆಂದು 
ಒಪ್ಪಿಕೊಂಡಾಗ- "ಹಾಗಿದ್ದರೆ ನೀವು ನಂಬಿಕೊಂಡಿರುವ ದೇವರುಗಳೇಕೆ?" ಎಂಬ ಪ್ರಶ್ನೆ ಅದರ ಬೆನ್ನಲ್ಲೇ ತಕ್ಸಣ ಉದ್ಭವವಾಗುತ್ತದೆ. 
ಈ ಉಭಯ ಸಂಕಟದಿಂದಾಗಿ ಮೂಕರಾಗಿ ಬಿಡುತ್ತಾರೆ. ಪ್ರಶ್ನೆ ಕೇಳಿದವನು ಉತ್ತರ ಬಾರದಿರುವುದನ್ನು ಕಂಡು ತಾನೇ "ತನ್ನ 
ಪ್ರಶ್ನೆಗೆ 'ಅಲ್ಲಾಹ್‌' ಎಂದು ಉತ್ತರಿಸುತ್ತಾನೆ. ۱ 

43. ಅರ್ಥಾತ್‌- ನಾವು ಜೀವನಾಧಾರ ನೀಡುವವನನ್ನೇ ಆರಾಧ್ಯನೆಂದು ನಂಬುತ್ತೇವೆ. ನೀವು 007 ಕೊಡದಿರುವವರನ್ನು 
ಆರಾಧ್ಯರೆಂದು ನಂಬುತ್ತೀರಿ. ನಮ್ಮ ಮತ್ತು ನಿಮ್ಮ ನಡುವಿನ ಈ ವ್ಯತ್ಯಾಸವು ವ್ಯಕ್ತವಾಗಿ ಬಿಟ್ಟಿತು. ಈಗ ನಾವಿಬ್ಬರೂ ಏಕಕಾಲ 
ದಲ್ಲಿ ಸನ್ಮಾರ್ಗಿಗಳಾಗಿರುವುದು ಹೇಗೆ? ಈ ಸುವ್ಯಕ್ತ ಅಂತರದ ಪ್ರಕಾರ ನಮ್ಮ ಪೈಕಿ ಒಂದು ಕಡೆಯವರು ಮಾತ್ರ ಸನ್ಮಾರ್ಗ 
ಗಳಾಗಿರಲು ಸಾಧ್ಯ, ಇನ್ನೊ೦ದು ಕಡೆಯವರು ಪಥಬ್ರಷ್ಟರು. ಈಗ ಯಾರು ತರ್ಕಬದ್ದವಾಗಿ ಸನ್ಮಾರ್ಗಿಗಳು ಮತ್ತು ಯಾರು 
ಪಥಬ್ರಷ್ಟರೆಂಬುದನ್ನು ನೀವೇ ಯೋಚಿಸಿರಿ. h 

44. ಸನ್ಮಾರ್ಗ ಮತ್ತು ಪಥಬ್ರಷ್ಟತೆಗಳ ವಿಷಯದಲ್ಲಿ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಬೇಕಾದುದು ನಮ್ಮ ಪೈಕಿ 
ಪ್ರತಿಯೊಬ್ಬರ ಹಿತದೃಷ್ಟಿಯಿಂದ ಅತ್ಕಗತ್ಯವಾದುದೆಂಬುದನ್ನು ಇಲ್ಲಿ ಅವರಿಗೆ ತಿಳಿಸಲಾಗಿದೆ. ಒಂದು ವೇಳೆ ನಾವು ಪಥಭ್ರಷ್ಟರಾ 
ಗಿದ್ದರೆ ನಮ್ಮ ಪಥಭ್ರಷ್ಟತೆಯ ಪರಿಣಾಮವನ್ನು ನಾವು ಅನುಭವಿಸುವೆವು. ನೀವು ಪಾರಾಗುವಿರಿ. ಆದುದರಿಂದ ಯಾವ ವಿಶ್ವಾಸವನ್ನೇ" 
ಆದರೂ ಸ್ವೀಕರಿಸುವುದಕ್ಕೆ ಮುಂಚೆ ನಾವೆಲ್ಲಾದರೂ ತಪ್ಪು ಹಾದಿಯಲ್ಲಿ ಕಾಲಿಟ್ಟು ಬಿಟ್ಟಿದ್ದೇವೋ ಎಂಬುದನ್ನು ನೋಡ 
ಬೇಕಾದುದು ನಮ್ಮ ಹಿತದೃಷ್ಟಿಯಿಂದ ನಮ್ಮ ಕರ್ತವ್ಯವಾಗಿರುತ್ತದೆ. ಅದೇ ರೀತಿಯಲ್ಲಿ ಒಂದು ವಿಶ್ವಾಸದಲ್ಲಿ ನೆಲೆ ನಿಲ್ಲುವುದಕ್ಕೆ 
ಮುಂಚೆ ನೀವೂ ಯಾವುದಾದರೂ ಮಿಥ್ಮವಿಚಾರ ಮಾರ್ಗದಲ್ಲಿ ನಿಮ್ಮ ಜೀವನದ ಸರ್ವಸ್ವವನ್ನು i ಎಂದು 
ಯೋಚಿಸಬೇಕಾದುದು ನಿಮ್ಮ ಹಿತದೃಷ್ಟಿಯಿಂದ ನಿಮ್ಮ ಕರ್ತವ್ಯವೂ ಆಗಿದೆ. 

45. ಇದು ಈ ವಿಷಯದಲ್ಲಿ ವಿವೇಚಿಸಲಿಕ್ಕಿರುವ "ಕೊನೆಯ ಹಾಗೂ ಅತಿದೊಡ್ಡ ,و"‎ ಅದರ' ಕಡೆಗೆ 
ಶ್ರೋತ್ಯಗಳ ಗಮನವನ್ನು ಹರಿಸಲಾಗಿದೆ. ನಮ್ಮ ಮತ್ತು ನಿಮ್ಮ ನಡುವೆ ಸತ್ಯೆ ಮತ್ತು ಮಿ್ಯಗಳ ಭೇದವಿದೆ, ನಮ್ಮ ಬೈಕ 
ಒಬ್ಬರು ಮಾತ್ರ ಸತ್ಯದಲ್ಲಿರುವರು ಎನ್ನುವಷ್ಟಕ್ಕೇ ಮಾತು ಮುಗಿಯುವುದಿಲ್ಲ. ಇತ್ತಂಡದವರಿಗೂ' ನಮ್ಮ ಪ್ರಭುವಿನ ಮುಂದೆ 


ಕಾಂಡ-22 


434 ಕುರ್‌ಆನ್‌ ದ್ಯಾಖ್ಯಾನ 


JAGIC 58 pp 4&2 

ಸನ jee MIEN ಲ ಲ‏ صصح سے تل بے ےو سے 

ESE لا‎ OM SIRES EC 
ನನಗೊಮ್ಮೆ ತೋರಿಸಿಕೊಡಿರಿ ನೋಡೋಣ" ಎಂದು ಹೇಳಿರಿ. ಎಷ್ಟು ಮಾತ್ರಕ್ಕೂ ಇಲ್ಲ, ಅತ್ಯಂತ 
ಪ್ರಬಲನೂ ಧೀಮಂತನೂ ಆಗಿರುವಾತನು ಅಲ್ಲಾಹನು ಮಾತ್ರ. 


(28) (ಪೈಗಂಬರರೇ,) ನಾವು ನಿಮ್ಮನ್ನು ಸಕಲ ಮಾನವರಿಗೆ ಸುವಾರ್ತೆ ಕೊಡುವವರಾಗಿಯೂ ಎಚ್ಚರಿಕೆ 
ನೀಡುವವರಾಗಿಯೂ ಮಾಡಿ ಕಳುಹಿಸಿರುತ್ತೇವೆ. ಆದರೆ ಹೆಚ್ಚನವರು ಅರಿಯುವುದಿಲ್ಲ."' 


ಹಾಜರಾಗಲಿಕ್ಕಿದೆಯೆಂಬುದೂ ಪರಮಾರ್ಥ. ನಮ್ಮ ಪ್ರಭು ಪರಮಾರ್ಥವನ್ನು ಅರಿತವನೂ ನಮ್ಮ ಎರಡೂ ತಂಡಗಳ ಸ್ಥಿತಿಗಳನ್ನು 

ಬಲ್ಲವನೂ ಆಗಿರುತ್ತಾನೆ. ಅಲ್ಲಿ ಹೋದ ಬಳಿಕ ನಮ್ಮ ಮತ್ತು ನಿಮ್ಮ ಪೈಕಿ ಸತ್ಯ ಮಾರ್ಗದಲ್ಲಿರುವವರು ಯಾರು‏ ۸ از 
ಮಿಥ್ಮ ಮಾರ್ಗದಲ್ಲಿರುವವರು ಯಾರು ಎಂಬುದೂ ತಿಳಿದು ಬರುವುದು. ನಾವು ನಿಮಗೆ ಸತ್ಯವನ್ನು ವಿವರಿಸಲಿಕ್ಕಾಗಿ ಏನೆಲ್ಲ‏ 
ಮಾಡಿದೆವು ಮತ್ತು ನೀವು ಮಿಧ್ಯಾರಾಧನೆಯ ಹಟಮಾರಿತನದೊಂದಿಗೆ ನಮ್ಮನ್ನು ಯಾವ ಯಾವ ರೀತಿಗಳಿಂದ ವಿರೋಧಿಸಿದಿರಿ‏ 
ಎಂಬ ವ್ಯಾಜ್ಯದ ತೀರ್ಮಾನವೂ ಅಲ್ಲಿ ನಡೆಯುವುದು.‏ 

46. ಅಥಾಗಿತ್‌- ನೀವು ಆ ದೇವರುಗಳ ಭರವಸೆಯಲ್ಲಿ ಇಷ್ಟು ದೊಡ್ಡ 'ವಿಷತ್ತ ತ್ರನ್ನು ಖರೀದಿಸುವುದಕ್ಕೆ ಮುಂಚೆ, ಇವರ 
ಪೈಕಿ ಅಲ್ಲಾಹನ ನ್ಯಾಯಾಲಯದಲ್ಲಿ ನಿಮ್ಮ ರಕ್ಷಣೆಗಾಗಿ ಎದ್ದು ಮುಂದೆ ಬಂದು ನಿಮ್ಮನ್ನು ಅವನ ಹಿಡಿತದಿಂದ ತಪ್ಪಿಸುವಷ್ಟು 
ಬಲಶಾಲಿ ಯಾರೆಂಬುದನ್ನು ನನಗೆ ಇಲ್ಲೇ ತೋರಿಸಿಬಿಡಿರಿ. 

41. ಅರ್ಥಾತ್‌- ನೀವು ಈ ಪಟ್ಟಣ ಈ ದೇಶ ಅಥವಾ ಈ ಕಾಲದ ಜನರಿಗಾಗಿ ಮಾತ್ರವಲ್ಲ, ಅಖಿಲ ಜಗತ್ತಿನ 
ಮಾನವರಿಗಾಗಿ ಶಾಶ್ವತವಾಗಿ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿರುತ್ತೀರಿ. ನಿಮ್ಮ ಸಮಕಾಲೀನ ದೇಶವಾಸಿಗಳು ನಿಮ್ಮ ಸ್ಥಾನಮಾನ 

'| ಗಳನ್ನು ಅರಿತಿಲ್ಲ. ಎಂತಹ ಮಹಾನ್‌ ವ್ಯಕ್ತಿಯ ದೌತ್ಮವನ್ನು ಅವರಿಗೆ ಅನುಗ್ರಹಿಸಲಾಗಿದೆ ಎಂಬ ಪ್ರಜ್ಞೆ ಅವರಿಗಿಲ್ಲ. 
ಹ." ಮುಹಮ್ಮದ್‌(ಸ) ತಮ್ಮ ಸ್ವಂತ ದೇಶ ಅಥವಾ ಕಾಲಕ್ಕಾಗಿ ಮಾತ್ರವಲ್ಲ, ಲೋಕಾಂತ್ಕ ಕಾಲದವರೆಗಿನ ಸಕಲ 
ಮಾನವ ಕೋಟಿಗಾಗಿ ದೇವಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದಾರೆಂಬ ವಿಷಯವನ್ನು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ 
ಸಾರಿ ಹೇಳಲಾಗಿದೆ. ಉದಾ: 'ಈ ಕುರ್‌ಆನ್‌ ನಿಮಗೂ ಇನ್ನು ಇದು ಯಾರಿಗೆಲ್ಲಾ ತಲಪುವುಜೋ ಅವರೆಲ್ಲರಿಗೂ 
ಮುನ್ನೆಚ್ಚರಿಕೆ ನೀಡಲಿಕ್ಕಾಗಿ ನನ್ನ: ಕಡೆಗೆ ےہ‎ ಮೂಲಕ ಕಳುಹಿಸಲ್ಪಟ್ಟಿದೆ. (ಸೂರಃ ಅಲ್‌ ಆನ್‌ಆಮ್‌: 19) "ಪೈಗಂಬರರೇ, 
ಹೇಳಿರಿ- ಮಾನವರೇ, ನಾನು ನಿಮ್ಮೆಲ್ಲರ ' ಕಡೆಗೆ ದೇವ ಸಂದೇಶವಾಹಕನಾಗಿರುತ್ತೇನೆ.” (ಅಲ್‌ ಅಲ್‌ರಾಫ್‌: 158) 
"ಪೈಗಂಬರರೇ, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ.”" (ಅಲ್‌ ಅಂಬಿಯಾ: 
107) "ಈ ಪುರ್ಕಾನನ್ನು ಸಮಸ್ತ ಜಗತ್ತಿನವರಿಗೆ ಮುನ್ನೆಚ್ಚರಿಕೆಯಾಗಲಿಕ್ಕಾಗಿ ತನ್ನ ದಾಸನ ಮೇಲೆ ಅವತೀರ್ಣಗೊಳಿಸಿದವನು 
ಪರಮ ಸುಮಂಗಲನು." (ಅಲ್‌ ಫುರ್ಕಾನ್‌:1) ಇದೇ ವಿಷಯವನ್ನು ಪ್ರವಾದಿವರ್ಯರು(ಸ) ತಮ್ಮ ಅನೇಕ ಹದೀಸ್‌ 
ಗಳಲ್ಲಿ ವಿವಿಧ ರೀತಿಗಳಿಂದ ಹೇಳಿರುತ್ತಾರೆ. ಉದಾ: “ನಾನು ಕರಿಯ ಮತ್ತು ಬಿಳಿಯರೆಲ್ಲರ ಕಡೆಗೆ. ಕಳುಹಿಸಲ್ಪಟ್ಟಿರುತ್ತೇನೆ. 
(ಮುಸ್ನೆದ್‌ ಅಹ್ಮದ್‌ನಲ್ಲಿ ಅಬೂ ಮೂಸಾ ಅಶ್‌ಅರಿಯವರ(ರ) ವರದಿ.) ನಾನು ಸಮಗ್ರವಾಗಿ ಸಕಲ ಮಾನವರ ಕಚೆಗೆ 
ಕಳುಹಿಸಲ್ಪಟ್ಟಿರುತ್ತೇನೆ. ವಸ್ತುತಃ ನನಗಿಂತ ಮುಂಚೆ ಗತಿಸಿದ ಯಾವನೇ ಪ್ರವಾದಿಯು ತನ್ನ ಜನಾಂಗದ ಕಡೆಗೆ 
ಕಳುಹಿಸಲ್ಪಡುತ್ತಿದ್ದನು." (ಮುಸ್ನದ್‌ ಅಹ್ಮದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ(ರ) ವರದಿ) "ಹಿಂದೆ ಪ್ರ ಪ್ರತಿಯೊಬ್ಬ 
ಪ್ರವಾದಿಯೂ ತನ್ನ ಜನಾಂಗದ ಕಡೆಗೆ ಮಾತ್ರ ಕಳುಹಿಸಲ್ಪಡುತ್ತಿದ್ದರು ಮತ್ತು ನಾನು ಸಕಲ ಮನಮನೆ ಕಳುಹಿಸ 

ಲ್ಪಟ್ಟಿರುತ್ತೇನೆ.”" (ಬುಖಾರಿ ಮತ್ತು ಮುಸ್ಲಿಮ್‌ಗಳಲ್ಲಿ ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾರ(ರ) ವರದಿ) "ನನ್ನ ದೌತ್ಮ ಮತ್ತು 
ಪ್ರಳೆಯ ಹೀಗಿವೆ- ಎನ್ನುತ್ತಾ ಪ್ರವಾದಿವರ್ಯರು(ಸು ತಮ್ಮ ಎರಡು ಬೆರಳುಗಳನ್ನು ಎತ್ತಿದರು." (ಬುಖಾರಿ ಮತ್ತು 
| ಮುಸ್ಲಿಮ್‌) ತಾತ್ಸರ್ಯವೇನೆಂದರೆ- ಎರಡು ಬೆರಳುಗಳ ನಡುವೆ ಮೂರನೆಯ ಬೆರಳಿನ ತಡೆ ಹೇಗೆ ಇಲ್ಲವೋ ಹಾಗೆಯೇ 
ನನ್ನ ಮತ್ತು ಪ್ರಳಯದ ನಡುವೆ ಯಾವ ಪ್ರವಾದಿತ್ವಮವು ಇಲ್ಲ. ನನ್ನ ಅನಂತರ ಲೋಕಾಂತ್ಮವೇ. ಲೋಕಾವಸಾನದ 
| ವರೆಗೂ ನಾನೇ ಪ್ರವಾದಿಯಾಗಿರುವವನು. 


ಕಾಂಡ-22 


34. ಸಬಾ 435 


ESS GSN Bayo مُت‎ 

4 GP SEES GH IE SEPALS NS 

ಯಿ مو‎ BH EIS ರ $5 5 
Sb Gl IAAT َُضں‎ 

Ken] ಬ G5 Feces تو‎ 95 ದಹಿ 


೫? ಷಿ ಅಪಿ BS ಕ್‌ 3/3 Js [ಥಲ 
IA 7207 3) ಹ صد وحن اه ھی‎ 
(29-30) "ನೀವು ಸತ್ಯವಂತರಾಗಿದ್ದರೆ, ಆ (ಪ್ರಳೆಯ ಕಾಲದ) ವಾಗ್ದಾನ ಯಾವಾಗ ನೆರವೇರುವುದು?" 
ಎಂದು ಕೇಳುತ್ತಾರೆ.49 ಹೇಳಿರಿ- "ನಿಮಗೆ ನಾವು ಒಂದು ಘಳಿಗೆಯೂ ತಡ ಮಾಡಿ ತರಲು ಸಾಧ್ಯವಾಗದ 
ಹಾಗೂ ಒಂದು ಘಳಿಗೆಯೂ ಮುಂದಾಗಿ ತರಲಿಕ್ಕಾಗದ ಒಂದು ನಿಶ್ಚಿತ ದಿನದ ವಾಗ್ದಾನವಿದೆ.”"$ 


(31-33) ಈ ಕುರ್‌ಆನನ್ನೂ ಇದಕ್ಕಿಂತ ಮುಂಚೆ ಬಂದಿರುವಂತಹ ಯಾವ ಗ್ರಂಥವನ್ನೂ ನಾವು 
ಎಷ್ಟು ಮಾತ್ರಕ್ಕೂ ಒಪ್ಪಲಾರೆವೆಂದು ಈ ಸತ್ಯನಿಷೇಧಿಗಳು ಹೇಳುತ್ತಾರೆ ಅಕಟ! ಈ ಅಕ್ರಮಿಗಳು 


ತಮ್ಮ" ಪ್ರಭುವಿನ ಮುಂದೆ ನಿಲ್ಲುವಾಗಿನ ಇವರ ಅವಸ್ಥೆಯನ್ನು ನೀವು ಕಾಣುತ್ತಿದ್ದರೆ! ಆಗ ಇವರು 
ಪರಸ್ಪರ ಆರೋಪ ಹೊರಿಸುವರು. ಈ ಲೋಕದಲ್ಲಿ ಮರ್ದಿತರಾಗಿದ್ದವರು ಅಹಂಕಾರಿಗಳೊಡನೆ, "ನೀವಲ್ಲ 
ದಿರುತ್ತಿದ್ದರೆ ನಾವು ಸತ್ಯವಿಶ್ವಾಸಿಗಳಾಗುತ್ತಿದ್ದೆವು" ಎನ್ನುವರು! ಆ ಅಹಂಕಾರಿಗಳು ಈ ಮರ್ದಿತರೊಡನೆ, 
"ನಾವು ನಿಮ್ಮ ಬಳಿಗೆ ಬಂದಿದ್ದಂತಹ ಸನ್ಮಾರ್ಗದಿಂದ ನಿಮ್ಮನ್ನು ತಡೆದಿದ್ದೆವೇ? ಇಲ್ಲ, ವಾಸ್ತವದಲ್ಲಿ 


48. ಅರ್ಥಾತ್‌- "ನಮ್ಮ" ಪ್ರಭು ನಮ್ಮನ್ನು ಒಟ್ಟುಗೂಡಿಸುವನು ಮತ್ತು ನಮ್ಮ ನಡುವೆ ಸರಿಯಾದ ತೀರ್ಮಾನ ಮಾಡುವನು” 
ಎಂದು ಯಾವ ಕಾಲದ ಕುರಿತು ನೀವು ಈಗ ತಾನೆ ಹೇಳಿದಿರೋ ಆ ಕಾಲ ಬರುವುದಾದರೂ ಯಾವಾಗ? ನಮ್ಮ ಮತ್ತು ನಿಮ್ಮ 
ನಡುವೆ ಒಂದು اھ‎ ಕಾಲದಿಂದ ವ್ಯಾಜ್ಯ ನಡೆಯುತ್ತಲಿದೆ. ಈಗ ಅದರ ತೀರ್ಮಾನವನ್ನೇಕೆ ಮಾಡಿ ಮುಗಿಸುವುದಿಲ್ಲ? 

49. ಬೇರೆ ಮಾತಿನಲ್ಲಿ ಈ ಉತ್ತರದ ತಾತ್ತರ್ಯವೇನೆಂದರೆ- ಒಂದು ಕೆಲಸವನ್ನು ನೀವು ನಿಶ್ಚಯಿಸಿದ ಸಮಯದಲ್ಲೇ 
ಮಾಡುವುದಕ್ಕೆ ಅಲ್ಲಾಹನು ನಿರ್ಬಂಧಿತನಾಗಿರಲು ಅವನೇನೂ ನಿಮ್ಮ ಇಚ್ಛೆಗಳ ದಾಸನಲ್ಲ. ಅವನು ತನ್ನ ವ್ಯವಹಾರಗಳನ್ನು 
ತನ್ನದೇ ಆದ ಪೂರ್ವ ನಿರ್ಣಯದಂತೆ ನೆರವೇರಿಸುತ್ತಾನೆ. ಅಲ್ಲಾಹನ ಯೋಜನೆಯಲ್ಲಿ ಮಾನವ ವರ್ಗಕ್ಕೆ ಈ ಲೋಕದಲ್ಲಿ 
ಎಷ್ಟರವರೆಗೆ ಕಾರ್ಯವೆಸಗಲು ಅವಕಾಶ ಸಿಗಬೇಕು, ಎಷ್ಟು ಮಂದಿಯ ಮತ್ತು ಎಷ್ಟು ಜನಾಂಗಗಳ ಪರೀಕ್ಸೆಗಳು ಯಾವ ಯಾವ 
ರೀತಿಯಲ್ಲಿ ನಡೆಯಬೇಕು ಈ ದಾಖಲೆಗಳನ್ನೆಲ್ಲ ಮಡಚಿಟ್ಟು ಹಿಂದಿನ ಮತ್ತು ಮುಂದಿನ ಸಕಲ ಮಾನವರನ್ನು ವಿಚಾರಣೆಗಾಗಿ 
ಯಾವಾಗ ಕರೆಯಬೇಕು ಎಂಬುದನ್ನೆಲ್ಲ ನೀವು ತಿಳಿಯಬಲ್ಲಿರಾ? ಈ ಕೆಲಸಗಳೆಲ್ಲ, ಅಲ್ಲಾಹನು ಅವುಗಳಿಗಾಗಿ ನಿಶ್ಚಯಿಸಿಟ್ಟಿರುವ 
ಕಾಲದಲ್ಲೇ ನೆರವೇರುವುವು. ನಿಮ್ಮ ಆಗ್ರಹಗಳಿಂದಾಗಿ ಅದು ಆರೆಕ್ಷಣವೂ Mee 

50. ಯಾವ ದೇವ ಗ್ರಂಥವನ್ನೂ ನಂಬದಿದ್ದ ಅರಬ್‌ ದೇಶದ ಸತ್ಮನಿಷೇಧಿಗಳು ಹೇಳುವ ಮಾತಿದು. 

51. ಅರ್ಥಾತ್‌- ಇಂದು ಈ ಲೋಕದಲ್ಲಿ ತಮ್ಮ ಮುಖಂಡರನ್ನೂ ಸರದಾರರನ್ನೂ ಧರ್ಮಗುರುಗಳನ್ನೂ ಅಧಿಕಾರಿಗಳನ್ನೂ 
ಕಣ್ಣುಮುಚ್ಚಿ ಹಿಂಬಾಲಿಸುತ್ತ ಹೋಗುತ್ತಿರುವ ಜನಸಾಮಾನ್ಯರು ವಾಸ್ತವಿಕತೆ ಏನಿತ್ತು ಎಂಬುದನ್ನೂ ಅವರ ನಾಯಕರು ಇವರಿರಿದ 

"| ಏನು ಮಾಡಿಸುತ್ತಿದ್ದರೆಂಬುದನ್ನೂ ಕಣ್ಣಾರೆ" ಕೆಂಡುಕೊಂಡಾಗ, ಆ ಮುಂದಾಳುಗಳ ಅನುಸರಣೆಯು ಇವರನ್ನು ಯಾವ ದುರ್ಗತಿಗೆ 
ತೆಂದು ಮುಟ್ಟಿಸಲಿದೆಯೆಂಬುದನ್ನು ತಿಳಿದುಕೊಂಡಾಗ, ಇವರು ತಮ್ಮ ಮಹಾತ್ಮರ ಮೇಲೆ ತಿರುಗಿ ಬೀಳುವರು. "ಓ ದುಷ್ಟರೇ: 


ಕಾಂಡೆ-22 


436 ಕುರ್‌ಆನ್‌ ವ್ಯಾಖ್ಯಾನ 


GEE BSS IIE 
STL MEN کت ادا اسَڑوا‎ 


72 

Cetus set خ آختاق ال چیہ‎ J 

DS IEE نت گزئر لا قال‎ SE 
| ಸ್ವತಃ ನೀವೇ ಅಪರಾಧಿಗಳಾಗಿದ್ದಿರಿ"' ಎಂದು ಉತ್ತರಿಸುವರು. ಆ ಮರ್ದಿತರು ಅಹಂಕಾರಿಗಳೊಡನೆ, 
ಅಲ್ಲ ವಾಸ್ತವದಲ್ಲಿ (ಅದು ನಿಮ್ಮದೇ) ಅಹೋ ರಾತ್ರಿಯ ಕುತಂತ್ರವಾಗಿತ್ತು. ನಾವು ಅಲ್ಲಾಹನನ್ನು ನಿಷೇಧಿಸ 
ಬೇಕೆಂದೂ. ಇತರರನ್ನು ಅವನಿಗೆ ಸರಿಸಮಾನರಾಗಿ ಪರಿಗಣಿಸಬೇಕೆಂದೂ ನೀವು ನಮ್ಮೊಡನೆ ಹೇಳುತ್ತಿದ್ದಿರ್‌ 
ಎಂದು ಹೇಳುವರು. ಕೊನೆಗೆ ಇವರು ಯಾತನೆಯನ್ನು ಕಾಣುವಾಗ ತಮ್ಮ ಮನಸ್ಸಿನಲ್ಲಿ ಪಶ್ಸಾತ್ತಾಪ 
ಪಡುವರು ಮತ್ತು ನಾವು ಈ ಸತ್ಕನಿಷೇಧಿಗಳೆ ಕೊರಳುಗಳಿಗೆ ಸಂಕೋಲೆಗಳನ್ನು ಹಾಕಿ ಬಿಡುವೆವು. ಜನರಿಗೆ 
ಅವರ ಕರ್ಮಗಳಿಗೆ ತಕ್ಕುದಾದ ಫಲವನ್ನೇ ಹೊರತು ಬೇರೆ "ಪ್ರತಿಫಲವನ್ನು ಕೊಡಲು ಸಾಧ್ಯವೇ? 


(34-38) ನಾವು ಯಾವುದಾದರೊಂದು ನಾಡಿಗೆ ಎಚ್ಚರಿಕೆ ನೀಡುವವನನ್ನು ಕಳುಹಿಸಿಬಾಗಲೆಲ್ಲಾ ಆ 
ನಾಡಿನ ಸ್ಥಿತಿವಂತರು- "ನೀವು ತಂದಿರುವ ಸಂದೇಶವನ್ನು ನಾವು ಸ್ವೀಕರಿಸುವುದಿಲ್ಲ" ಎಂದು ಹೇಳದೆ ಇರಲಿಲ್ಲ. 


| ನೀವು ನಮ್ಮನ್ನು ಪಥಭ್ರಷ್ಟಗೊಳಿಸಿದಿರಿ. ನಮ್ಮ ಸಕಲ ಸಂಕಷ್ಟಗಳಿಗೆ ನೀವು ಕಾರಣರು. ನೀವು ನಮ್ಮನ್ನು ದಾರಿಗೆಡಿಸದಿರುತ್ತಿದ್ದರೆ, 
ನಾವು ದೇವ ಸಂದೇಶವಾಹಕರ ಮಾತುಗಳನ್ನು ಕೇಳುತ್ತಿದ್ದೆವು” ಎಂದೆಲ್ಲಾ ಚೀರಾಡುವರು. 
p 52. ಅರ್ಥಾತ್‌- ಅವರು ಹೀಗೆ ಹೇಳುವರು. ನಾವು ಕೆಲವೇ ಮಂದಿ ಕೋಟ್ಯಾವಧಿ ಸಂಖ್ಯೆಯಲ್ಲಿರುವ ನಿಮ್ಮನ್ನು 
ಬಲವಂತವಾಗಿ ನಮ್ಮ ಅನುಯಾಯಿಗಳೆನ್ನಾಗಿ ಮಾಡಲು ಶಕ್ತರಾಗಿರಲಿಲ್ಲ. ನೀವು ಸತ್ಯವಿಶ್ವಾಸ ಸ್ವೀಕಾರ ಮಾಡಲು ಸ್ವತಃ 
ಇಚ್ಛೆಯುಳ್ಳವರಾಗಿರುತ್ತಿದ್ದರೆ ನಮ್ಮ ಮುಖಂಡತ್ವ, ನಾಯಕತ್ವ ಮತ್ತು ಅಧಿಕಾರಗಳನ್ನು ನೀವು ಬುಡಮೇಲುಗೊಳಿಸುತ್ತಿದ್ದಿರಿ, 
ನಮ್ಮ ಸೇನೆಯೇ ನೀವಾಗಿದ್ದಿರಿ. ನಮ್ಮ ಸಂಪತ್ತು ಮತ್ತು ಬಲದ ಮೂಲವು ನಿಮ್ಮ ಕೈಯಲ್ಲಿತ್ತು. ದೇವಸಂದೇಶವಾಹಕರು 
ನಿಮ್ಮ ಮುಂದಿಟ್ಟಿದ್ದ ಮಾರ್ಗದಲ್ಲಿ ನಡೆಯಲು ಸ್ವತಃ ನೀವೇ ಇಷ್ಟಪಡಲಿಲ್ಲ ಎಂಬುದನ್ನು pee ಒಪ್ಪಿಕೊಳ್ಳುವುದಿಲ್ಲ? ನೀವು 
ನಿಮ್ಮ ಸ್ವಂತ ಇಚ್ಛೆ ಮತ್ತು ಸ್ವಾರ್ಥಗಳ ದಾಸರಾಗಿದ್ದಿರಿ. ನಿಮ್ಮ ಭ್ರಷ್ಟ ಚಿತ್ರಗಳ ಬೇಡಿಕೆಗಳು ದೇವ ಸಂದೇಶವಾಹಕರು ತೋರಿದ 
ಮಾರ್ಗದಲ್ಲಿ ನೆರವೇರದೆ, ಅವು ನಮ್ಮಲ್ಲಿ ನೆರವೇರುತ್ತಿದ್ದುವು. ಹೀಗೆ ನಮ್ಮ ನಮ್ಮೊಳಗೆ ಸರಿಸಮಾನವಾದ ಲೇವಾದೇವಿ ನಡೆದಿತ್ತು. 
| ಈಗ, ನೀವು ದೊಡ್ಡ ನಿರಪರಾಧಿಗಳು ಮತ್ತು ನಾವು ನಿಮ್ಮನ್ನು ಕೆಡಸಿದೆವು ಎಂಬ ಕಪಟ ನಾಟಕವನ್ನೇಕೆ ಆಡುತ್ತಿರುವಿರಿ? 
53. ಬೇರೆ ಮಾಶಿನಲ್ಲಿ ಸಾಮಾನ್ಯ ಜನರ ಉತ್ತರ ಹೀಗಿರುವುದು- ಈ ಹೊಣೆಗಾರಿಕೆಯಲ್ಲಿ ನಾವು ಸಮಾನ ಭಾಗಿಗಳೆಂದು 
ನೀವು ಹೇಗೆ ಹೇಳುತ್ತೀರಿ? ನೀವು ನಿಮ್ಮ ಕುತಂತ್ರ ಕುಯುಕ್ತಿಗಳಿಂದಲೂ ಸುಳ್ಳು ಪ್ರಚಾರಗಳ ಮೂಲಕವೂ ನಮ್ಮನ್ನು ಹೇಗೆ 
'ಮರಳುಗೊಳಿಸುತ್ತಿದ್ದಿರಿ ಎಂಬುದು ನಿಮಗೆ ಮರೆತುಹೋಯಿತೇ? ನೀವು ಹಗಲೂ ಇರುಳೂ ಜನತೆಯನ್ನು ನಿಮ್ಮ ಬಲೆಯೊಳಿಗೆ 
ಸಿಕ್ಕಿಸಿಕೊಳ್ಳಲಿಕ್ಕಾಗಿ ಏನೇನೋ ಪ್ರಯತ್ನಗಳನ್ನು ಮಾಡುತ್ತಿದ್ದಿರಿ. ನೀವು ನಮ್ಮ ಮುಂದೆ ಭೂಲೋಕದ ಸೊಬಗನ್ನಷ್ಟೆ ಇಟ್ಟಿದ್ದು 
| ನಾವು ಅದಕ್ಕೆ ಮರುಳಾಗಿರುತ್ತಿದ್ದರೆ ಚಿಂತೆ ಇರಲಿಲ್ಲ. ನಿಜ ಹೇಳುವುದಾದರೆ ನೀವು ನಿಮ್ಮ ಆಹೋರಾತ್ರಿಗಳೆ ಕುತಂತ್ರಗಳ 
| ಮೂಲಕ ನಮ್ಮನ್ನು ಮೂರ್ಬರಾಗಿ, ಮಾಡುತ್ತಿದ್ದಿರಿ. ನಿಮ್ಮ ಪೈಕಿ ಪ್ರತಿಯೊಬ್ಬ ಬೇಟೆಗಾರನು ದಿನಂಪ್ರತಿ ಹೊಸ ಹೊಸ 
ಬಲೆಗಳನ್ನು ಹೆಣೆದು ತರತರದ ಹಂಚಿಕೆಗಳೊಂದಿಗೆ ಜನತೆಯನ್ನು ಅದರಲ್ಲಿ ಸಿಲುಕಿಸಿಬಿಡುತ್ತಿದ್ದನು. ಪವಿತ್ರ ಕುರ್‌ಆನಿನಲ್ಲಿ 
ಮುಖಂಡರ ಮತ್ತು 'ಅನುಯಾಯಿಗಳ ಈ ವಾಗ್ವಾದವು ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ರೀತಿಗಳಲ್ಲಿ ಬಂದಿದೆ. (ವಿವರಗಳಿಗಾಗಿ 
ಈ ಕೆಳಗಿನ ಸ್ಥಳಗಳನ್ನು ನೋಡಿರಿ” ಸೂರಃ ಅಲ್‌ರಾಫ್‌: 38-39, ಇಬ್ರಾಹೀಮ್‌: 21, ಅಲ್‌ ಕೆಸಸ್‌: 63, ಅಲ್‌ ಅಹ್‌ರಖಾಬ್‌: 
66-68, ಆಲ್‌ ಮೂಮಿನ್‌: 47-48, ಮತ್ತು ಹಾಮ್ಮಿೂಮ್‌ ಅಸ್ಸಜ್ಞಃದ 29ನೆಯ ಸೂಕ್ತಗಳು) 
54. ಪ್ರವಾದಿಗಳ ಧರ್ಮಪ್ರಚಾರ ಕಾರ್ಯವನ್ನು ಪ್ರಥಮತಃ ಎಲ್ಲರಿಗಿಂತಲೂ ಮುಂದೆ ಸಾಗಿ ವಿರೋಧಿಸಿದವರ ಸಂಪತ್ತು 
ಸುಖ ಭೋಗ ಅಧಿಕಾರಗಳನ್ನು ಹೊಂದಿದ ಸ್ಥಿತಿವ೦ತರೆಂಬುದನ್ನು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. 


ಕಾಂಡ-22 


LEGS ITE SSIES 
33 ps 
ERE SITS AGT 
SLs یما‎ NIKE A ps 


ನಾವು ನಿಮಗಿಂತ ಹೆಚ್ಚು ಸಂಪತ್ತನ್ನೂ ಸಂತತಿಯನ್ನೂ ಹೊಂದಿದ್ದೇವೆ. ನಾವು ಎಂದಿಗೂ رواٹ‎ 
ಹೊಂದುವವರಲ್ಲವೆಂದೇ ಅವರು ಪ್ರತಿ ಸಲವೂ ಹೇಳಿದ್ದರು. ಪೈಗಂಬರರೇ, ಇವರೊಡನೆ (ಹೀಗೆ) 
ಹೇಳಿರಿ- "ನನ್ನ ಪ್ರಭು ತಾನಿಚ್ಛಿಸಿದವರಿಗೆ ಯಥೇಷ್ಟ ಜೀವನಾಧಾರವನ್ನು ನೀಡುತ್ತಾನೆ ಮತ್ತು ತಾನಿಚ್ಛಿಸಿ 
ದವರಿಗೆ ಪರಿಮಿತಗೊಳಿಸುತ್ತಾನೆ.”" ಆದರೆ ಹೆಚ್ಚಿನವರು ಇದರ ವಾಸ್ತವಿಕತೆಯನ್ನು ತಿಳಿದಿರುವುದಿಲ್ಲ. 
"ನಿಮ್ಮನ್ನು ನಮಗೆ ನಿಕಟಿಗೊಳಿಸುವ ಸಾಧನ ನಿಮ್ಮ ಸಂಪತ್ತಾಗಲೀ ನಿಮ್ಮ ಸಂತಾನವಾಗಲೀ ಅಲ್ಲ. 
ಯಾರು ಸತ್ಯವಿಶ್ವಾಸ ಸ್ವೀಕರಿಸಿ ಸತ್ಯರ್ಮವೆಸಗುವರೋ್‌' ಅವರು ಇದಕ್ಕೆ ಹೊರತಾಗಿರುವರು. ಅವರಿಗೆ 


ಉದಾಹರಣೆಗಾಗಿ ಕೆಳಗೆ ಕಾಣಿಸಿದ ಸ್ಥಾನಗಳನ್ನು ನೋಡಿರಿ- ಸೂರಃ ಅನ್‌ಆಮ್‌: 123, ಅಲ್‌ ಅಲ್‌ರಾಫ್‌: 60,66,75,87,90, 
ಹೊದ್‌: 27, ಬನೀ ಇಸ್ರಾತೌಲ್‌: 16, ಅಲ್‌ ಮೂಮಿನೂನ್‌: 24,33 ರಿಂದ 38, 46-47 ಮತ್ತು ಅರು್ಲ್ಯುಖ್‌ರುಫ್‌ನ 23ನೆಯ 


ಸೂಕ್ತಗಳು. 

55. ಅವರ ವಾದ ಹೀಗಿವೆ- ನಾವು ಅಲ್ಲಾಹನಿಗೆ ನಿಮಗಿಂತಲೂ ಹೆಚ್ಚು ಪ್ರೀತಿಯವರೂ ಮೆಚ್ಚುಗೆಯ ಜನರೂ ಆಗಿರುತ್ತೇವೆ. 
ಆದ ಕಾರಣವೇ ನೀವು ಯಾವುದರಿಂದ ವಂಚಿತರಾಗಿರುವಿರೋ ಆ ಸಂಪತ್ಸೌಕರ್ಯಗಳನ್ನು ಅಲ್ಲಾಹನು ನಮಗೆ' ಸಮೃದ್ಧವಾಗಿ 
ಕೊಟ್ಟಿರುವುದು ಅಥವಾ ನಮಗಿಂತ ನಿಮಗೆ ಕಡಿಮೆ ಕೊಟ್ಟಿರುವುದು. ಅಲ್ಲಾಹನು ನಮ್ಮನ್ನು ಮೆಚ್ಚದಿರುತ್ತಿದ್ದರೆ ಈ ಸಾಧನಾನು 
ಕೂಲತೆಗಳನ್ನೂ ಸಂಪತ್ತನ್ನೂ ಸುಖಭೋಗಗಳನ್ನೂ ನಮಗೆ ಕೊಡುತ್ತಿದ್ದನೇ? ಇಲ್ಲಿ ನಮಗೆ ಅನುಗ್ರಹಗಳನ್ನು ದಯಪಾಲಿಸಿದ 
ಅಲ್ಲಾಹನು ಪರಲೋಕದಲ್ಲಿ ನಮಗೆ ಯಾತನೆ ಕೊಡುವನೆಂಬುದನ್ನು ನಂಬುವುದು' ಹೇಗೆ? ಯಾತನೆ ಸಿಗಬೇಕಾದುದ್ದು, ಇಲ್ಲಿ 
| ಅವನ ಅನುಗ್ರಹಗಳಿಂದ ವಂಚಿತರಾದವರಿಗೆ. ಪವಿತ್ರ ಕುರ್‌ಆನಿನಲ್ಲಿ ಲೋಕಾರಾಧಕರ" ಈ ತಪ್ಪುಧಾರಣೆಯನ್ನೂ ಅನೇಕ 
ಕಡೆಗಳಲ್ಲಿ ಪ್ರಸ್ತಾಪಿಸಿ ಅದನ್ನು ಖಂಡಿಸಲಾಗಿದೆ. ಉದಾಹರಣೆಗಾಗಿ ಕೆಳಗಿನ ಸೂಕ್ತಗಳನ್ನು ಓದಿರಿ-' ಸೂರಃ ಆಲ್‌ಬಕರ: 126, 
212, ಅತ್ತೌಬ: 55,69, ಹೊದ್‌: 3,27 ಅರ್ರಆ್‌ದ್‌: 26, ಅಲ್‌ ಕಹಫ್‌: 34ರಿಂದ 43, ಮರ್ಯಮ್‌: 73ರಿಂದ 77, ತಾಹಾ: 
131, ಅಲ್‌' ಮೂಮಿನೂನ್‌: 55ರಿಂದ 61, ಅಶ್ಕುಆರಾ: 111, ಅಲ್‌ ಕಸಸ್‌: 76ರಿಂದ 83, اوت‎ 9, ಅಲ್‌. ಮುದ್ದಸ್ಟಿರ್‌: | 
11ರ೦ದ 26 ಮತ್ತು ಅಲ್‌ جراج‎ 15ರಿಂದ 20ರ ವರೆಗಿನ ಸೂಕ್ತಗಳು. 

56. ಅರ್ಥಾತ್‌- ಈ ಲೋಕದಲ್ಲಿ ಜೀವನಾಧಾರಗಳ ವಿತರಣೆಯು ಯಾವ ಯುಕ್ತಿ ಮತ್ತು ಔಚಿತ್ಯ ಗಳನ್ನು | 
ಹೊಂದಿದೆಯೋ ಅವುಗಳನ್ನು ಇವರು ತಿಳಿದಿಲ್ಲ. ಇಲ್ಲಿ ಧಾರಾಳ ಜೀವನಾಧಾರಗಳನ್ನು ಹೊಂದಿದವನು ಅಲ್ಲಾಹನಿಗೆ 
ಪ್ರಿಯನು ಎಂದೂ ಕಡಿಮೆ ಜೀವನಾಧಾರಗಳನ್ನು ಪಡೆದವನು ಅವನ ಕ್ರೋಧಕ್ಕೊಳಗಾದವನೆಂದೂ ಅವರು ತಪ್ಪಾಗಿ 
ತಿಳಿದುಕೊಂಡಿದ್ದಾರೆ. ವಸ್ತುತಃ ಯಾರಾದರೂ ಕಣ್ತೆರೆದು ನೋಡಿದರೆ, ಎಷ್ಟೋ ವೇಳೆ ಅತ್ಯಂತ ಹೊಲಸು ಮತ್ತು ಭಯಾನಕ 
ದುರ್ನಡತೆಯವರು ಅತ್ಯಂತ ಶ್ರೀಮಂತರಾಗಿಯೂ ಎಷ್ಟೋ ಮಂದಿ ಸುಶೀಲ ಸಚ್ಚಾರಿತ್ಯ್ಯಗಳನ್ನು ಹೊಂದಿ ಎಲ್ಲರ ಹೊಗಳಿಕೆಗೆ 
ಪಾತ್ರರಾದ ಸಜ್ಜನರು ಬಡತನದ ಬೇಗೆಯಲ್ಲಿ ಬೇಯುತ್ತಿರುವುದನ್ನೂ ಕಾಣಬಹುದು. ಅಲ್ಲಾಹನಿಗೆ ಈ ಸಚ್ಚಾರಿತ್ಯ ಹೊಂದಿದ 
ಸಜ್ಜನರು ಮೆಚ್ಚುಗೆಯವರಲ್ಲವೆಂದೂ ದುಷ್ಟರು ಅವನಿಗೆ ಮೆಚ್ಚುಗೆಯವರೆಂದೂ ಯಾವ ವಿವೇಕಿ ತಾನೇ ಹೇಳಬಲ್ಲನು? 

57. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದ್ದು ಎರಡೂ ಸರಿಯಾಗಿದೆ- 1) ವ್ಯಕ್ತಿಯನ್ನು ಅಲ್ಲಾಹನಿಗೆ ಸಮೂಪ 
ಗೊಳಿಸುವ ವಸ್ತು ಸಂಪತ್ತೂ ಅಲ್ಲ ಸೆಂತತಿಯೂ ಅಲ್ಲ. ಸತ್ಯವಿಶ್ವಾಸ ಮತ್ತು ಸದಾಚಾರಗಳೇ ದೇವ ಸಾಮೊಪ್ಯದ 


ಕಾಂಡ-22 


48 ا‎ ಕುರ್‌ಆನ್‌ ವ್ಯಾಖ್ಯಾನ 


ಯತು ಹ 5 SE Gs‏ و وو اك 
MEA‏ ےت گی ಸಿ > le‏ ک1 ಅಹ‏ ہ۔ ಳ್‌‏ 


KAP 7 1 pi وو سے‎ ಗಬ್ಬ لن وم‎ BME ہو‎ 2 ಯಿ 


ಅವರ ಕರ್ಮದ ಇಮ್ಮಡಿ ಪ್ರಶಿಫಲವಿದೆ ಮತ್ತು ಅವರು ಅತ್ಯುನ್ನತ ಭವನಗಳಲ್ಲಿ ನಿಶ್ಚಿಂತರಾಗಿರುವರು.5 
ಇನ್ನು ನಮ್ಮ ಸೂಕ್ತಗಳನ್ನು ಕೀಳಾಗಿಸಲಿಕ್ಕಾಗಿ ಶ್ರಮಿಸುವವರು ಅವರು ಯಾತನೆಗೊಳಗಾಗುವರು. " 

39) ಪೈಗಂಬರರೇ ಇವರೊಡನೆ ಹೇಳಿರಿ. "ನನ್ನ ಪ್ರಭು ತನ್ನ ದಾಸರಲ್ಲಿ ತಾನಿಚ್ಛಿಸಿದವರಿಗೆ ವಿಸೃತ 
.ಜೀವನಾಧಾರವನ್ನೀಯುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಪರಿಮಿತಗೊಳಿಸಿ ಕೊಡುತ್ತಾನೆ. ನೀವು ಖರ್ಚು 
ಮಾಡುವುದರ ಸ್ಥಾನದಲ್ಲಿ" ಅವನೇ ನಿಮಗೆ ಇನ್ನಷ್ಟು ಕೊಡುತ್ತಾನೆ. ಅವನು ಜೀವನಾಧಾರ ನೀಡುವವರಲ್ಲಿ 
ಅತ್ಕುತ್ತಮನಾಗಿರುತ್ತಾನೆ. "$ 


ಸಾಧನಗಳು. 2) ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವ ಮತ್ತು ಸಂತತಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿ 
ಕೊಟ್ಟು ದೇವಭಕ್ತನಾಗಿಯೂ ಸಚ್ಚಾರಿತ್ರ್ಯವೆಂತನಾಗಿಯೂ ಮಾಡಲು ಪ್ರಯತ್ನಿಸುವೆ ಸತ್ಯವಿಶ್ವಾಸಿ ಸಜ್ಜನ ದಾಸನ ಪಾಲಿಗೆ 
ಮಾತ್ರ ಅವು ದೇವ ಸಾಮೊಪ್ಯದ ಸಾಧನೆಗಳಾಗಬಲ್ಲುವು. 

58. ಅವರ ಈ ಸೌಭಾಗೃವು ಅನಂತವಾಗಿರುವುದು ಮತ್ತು ಆ ಪ್ರತಿಫಲದ ಸರಣಿಯು ಎಂದೆಂದಿಗೂ ಕೊನೆಗೊಳ್ಳದು 
ಎಂಬ ವಿಷಯದ ಕಡೆಗೂ ಇದರಲ್ಲಿ ಒಂದು ಲಘುವಾದ ಸೂಚನೆಯಿದೆ. ಒಂದಲ್ಲೊಂದು ದಿನ ಮುಗಿದು ಹೋಗುವಂತಹ 
ಸುಖಿಭೋಗಗಳೆ ಬಗ್ಗೆ ಮಾನವನು ಸಂಪೂರ್ಣವಾಗಿ ಸಂತೃಪ್ತನಾಗಿ ಅವುಗಳನ್ನು ಅನುಭೋಗಿಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ 
ಇವೆಲ್ಲವೂ ಯಾವಾಗ ಕಸಿಯಲ್ಪಡುವುವೋ ಎಂಬ ಭೀತಿ ಯಾವಾಗಲೂ ಅವನನ್ನು ಕಾಡುತ್ತಿರುತ್ತವೆ. 

59, ಈ ವಿಷಯವನ್ನು ' ಪುನರಾವರ್ತಿಸುತ್ತ ಹೇಳುತ್ತ ತ್ರಿರುವುದರ ಉದ್ದೇಶ- ಜೀವನಾಧಾರದಲ್ಲಿರುವ ತಾರತಮ್ಮವು 
ಅಲ್ಲಾಹನ ,ವಿಧಿ ನಿಯಮವನ್ನು ಆಧರಿಸಿದೆಯೇ ವಿನಾ ಅವನ ಸಂಪ್ರೀತಿಯನ್ನು ಆಧರಿಸಿಲ್ಲವೆಂಬುದರ ಕಡೆಗೆ ಒತ್ತು ನೀಡು 
| ಪುದಾಗಿರುತ್ತದೆ. ದೇವ ವಿಧಿಗನುಸಾರ ಸಜ್ಜನರಿಗೂ ದುಷ್ಪರಿಗೂ ಎಲ್ಲ ತರದ ಜನರಿಗೂ ಜೀವನಾದಾರ ಸಿಗುತ್ತಲೇ ಇದೆ. 
ಅಲ್ಲಾಹನನ್ನು ನಂಬುವವರೂ ಜೀವನಾಧಾರ ಪಡೆಯುತ್ತಾರೆ. ಅವನನ್ನು ನಂಬದವರೂ ಪಡೆಯುತ್ತಾರೆ. ಜೀವನಾಧಾರದ 
ಸಮೃದ್ದಿಯು ಮಾನವನು ದೇವ ಸಂಪ್ರೀತಿಗೆ ಪಾತ್ರನೆನ್ನುವುದಕ್ಕೆ ಆಧಾರವಲ್ಲ. ಅದರ ಅಭಾವವುಂಟಾಗುವುದು ಅವನ ಕ್ರೋಧ, 
ಕ್ಕೊಳಗಾದವನೆನ್ನುವುದಕ್ಕೆ ಆಧಾರವೂ ಅಲ್ಲ. ವಿಧಿಗನುಸಾರ ಒಬ್ಬ ಅಕ್ರಮಿ ಅಪ್ರಾಮಾಣಿಕನು ಅಭಿವೃದ್ದಿ ಹೊಂದುತ್ತಾನೆ. 
ವಸ್ತುತಃ. ಅಕ್ರಮ ಮತ್ತು ಅಪ್ರಾಮಾಣಿಕತೆ ಅಲ್ಲಾಹನಿಗೆ ಮೆಚ್ಚುಗೆಯವುಗಳಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಏಧಿಗನುಸಾರವಾಗಿಯೇ 
ಒಬ್ಬ ಸತ್ಯಸಂಧ ಪ್ರಾಮಾಣಿಕ ವ್ಯಕ್ತಿಯು ನಷ್ಟಕ್ಕೊಳಗಾಗುತ್ತಾನೆ, ಕಷ್ಟಪಡುತ್ತಾನೆ. ವಸ್ತುತಃ" ಅವನ ಸದ್ಗುಣಗಳು ಅಲ್ಲಾಹನಿಗೆ 
ಮೆಚ್ಚುಗೆಯವುಗಳು. ಆದ್ದರಿಂದ ಭೌತಿಕ ಲಾಭನಪ್ಪಗಳನ್ನು ಒಳಿತು ಕೆಡುಕುಗಳ ಮಾನದಂಡವೆಂದು ಪರಿಗಣಿಸುವವನು ತೀವ್ರ 
ಪಥಬ್ರಷ್ಟತೆಗೊಳಗಾಗಿದ್ದಾನೆ. ನೈಜ ವಸ್ತು ಅಲ್ಲಾಹನ ಸಂಪ್ರೀತಿಯಾಗಿದ್ದು ಅದು ಅಲ್ಲಾಹನು ಇಷ್ಟಪಡುವ ನೈತಿಕ ಗುಣಗಳಿಂದ 
ಲಭಿಸುತ್ತದೆ. ಈ ಸದ್ಗುಣಗಳೊಂದಿಗೆ ಯಾರಿಗಾದರೂ ಲೌಕಿಕ ಅನುಗ್ರಹಗಳೂ ಒದಗಿಬಿಟ್ಟರೆ ಖಂಡಿತವಾಗಿ ಅದು ಅಲ್ಲಾಹನ 
ಕೊಡುಗೆಯಾಗಿರುತ್ತದೆ. ಅದಕ್ಕಾಗಿ ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು.. ಆದರೆ ಒಬ್ಬನು. ನೈತಿಕ ದೃಷ್ಟಿಯಿಂದ ಅಲ್ಲಾಹನ 
ವಿದ್ರೋಹಿಯೂ ಆಜ್ಞೋಲ್ಲಂಘಕನೂ ಆಗಿದ್ದು ಅವನು ಲೌಕಿಕ ಅನುಗ್ರಹಗಳನ್ನು ಹೊಂದಿರುತ್ತಾನೆಂದಾದರೆ ಅವನು 
ಅತ್ಕಂತ ಕಠಿಣ ವಿಜಾರಣೆಗೂ ಯಾತನೆಗೂ ತನ್ನನ್ನು ತಾನೇ ಸಿದ್ದಗೊಳಿಸುತ್ತಿದ್ದಾನೆಂದರ್ಥ. | 

60. ಅನ್ನದಾತ, ನಿರ್ಮಾಪಕ, ಕಾರಣಕರ್ತ, ದಾತಾರ ಮತ್ತು ಇಂತಹ ಇತರ `ಅನೇಕ ಗುಣ ವಿಶೇಷಗಳು ಯಥಾರ್ಥವಾಗಿ 
ಅಲ್ಲಾಹನ ಗುಣವಿಶೇಷಗಳು. ಆದರೆ ಅಲಂಕಾರಿಕವಾಗಿ ಅವುಗಳನ್ನು ದಾಸರಿಗೂ ಅನ್ವಯಿಸಿ ಹೇಳಲಾಗುತ್ತದೆ.” ಉದಾ: ನಾವು 
ಒಬ್ಬನ ಕುರಿತು ಅವನು ಇಂತಹವನಿಗೆ ಉಪಜೀವನದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಅವನು ಈ ಕೊಡುಗೆಯನ್ನು ನೀಡಿದ್ದಾನೆ 


ಕಾಂಡ-22 


34. ಸಬಾ 439 


ಆಜ BEES ین‎ 5 Th ASL IESE! ಬಹ FA 
ಕಥ > ر عصوروص۶3‎ ೫ ےل‎ 5 
PSST KE EYE ಡು (“Sed 
وکیا ہے سے ا بک ہے سے‎ 4 ವಿ3 
2 ت2‎ 255 LE تی 5 533 عذاب‎ 
(40-42) ಅವನು 'ಸಕಲ ಮಾನವರನ್ನು ಒಟ್ಟುಗೂಡಿಸುವ ದಿನ ದೇವಚರರೊಡನೆ- "ಇವರು ನಿಮ್ಮ 
ಆರಾಧನೆಯನ್ನೇ ಮಾಡುತ್ತಿದ್ದರೇ?" ಎಂದು ಕೇಳುವನು. ಆಗ ಅವರು," "ನೀನು ಪರಮ ಪಾವನನು. ನಮ್ಮ 
ಸೆಂಬಂಧವು ನಿನ್ನೊಂದಿಗಿದೆ-ಇವರೊಂದಿಗಲ್ಲ.ಆ ವಾಸ್ತವದಲ್ಲಿ ಇವರು ಜಿನ್ನ್‌ಗಳನ್ನು ಆರಾಧಿಸುತ್ತಿದ್ದರೇ 
ಹೊರತು ನಮ್ಮನ್ನಲ್ಲ. ಇವರಲ್ಲಿ ಹೆಚ್ಚಿನವರು ಅವರ ಮೇಲೆಯೇ ವಿಶ್ವಾಸವಿರಿಸಿದರು”" ಎಂದು ಉತ್ತರ 
ಕೊಡುವರು. (ಆಗ ನಾವು) "ಇಂದು ನಿಮ್ಮಲ್ಲಾರೂ ಯಾರಿಗೂ ಲಾಭವನ್ನಾಗಲಿ, ನಷ್ಟವನ್ನಾಗಲಿ ಉಂಟು 
| ಮಾಡಲಾರನು' ಮತ್ತು ಅಕ್ರಮಿಗಳೊಡನೆ, "ನೀವು ' ಸುಳ್ಳಾಗಿಸುತ್ತಿದ್ದ ನರಕ ಯಾತನೆಯ ರುಚಿಯನ್ನು ಈಗ 
ಸವಿಯಿರಿ" ಎಂದು ಹೇಳುವೆವು. ات‎ 


ಅಥವಾ ಅವನು ಇಂತಹ ವಸ್ತುವನ್ನು ನಿರ್ಮಿಸಿದ್ದಾನೆ ಎನ್ನುತ್ತೇವೆ. ಅಲ್ಲಾಹನು ತನಗಾಗಿ 'ಖೈರುರ್ರಾರಿಕೀನ್‌' (ಜೀವನಾಧಾರ 
ನೀಡುವವರಲ್ಲಿ ಅತ್ಯುತ್ತಮನು) ಎಂಬ ಪದವನ್ನು ಪ್ರಯೋಗಿಸಿಕೊಂಡಿರುತ್ತಾನೆ. ಅರ್ಥಾತ್‌- ನೀವು ಯಾರ ಬಗೆಗೆಲ್ಲಾ |. 
ಜೀವನಾಧಾರ ನೀಡುವವರೆಂದು ಭಾವಿಸಿಕೊಂಡಿರುತ್ತೀರೋ' ಅವರೆಲ್ಲರಿಗಿಂತ ಅಲ್ಲಾಹನು ಆತ್ಕುತ್ತಮ ಜೀವನಾಧಾರ ನೀಡುವವನು. 

61. ಪ್ರಾಚೀನ ಕಾಲದಿಂದ .ಇಂದಿನ ವರೆಗೂ ಎಲ್ಲ ಕಾಲದ ಬಹುದೇವ ವಿಶ್ವಾಸಿಗಳು "'ದೇವಚರರನ್ನು ದೇವಿ 
ದೇವತೆಗಳೆಂದು ನಂಬಿ ಅವುಗಳ ವಿಗ್ರಹಗಳನ್ನು ಮಾಡಿ ಅವುಗಳನ್ನು ಪೂಜಿಸುತ್ತ ಬಂದಿದ್ದಾರೆ. ಒಬ್ಬ ಮಳೆಯ ದೇವನಾದರೆ, 
ಇನ್ನೊಬ್ಬ ಸಿಡಿಲಿನ ದೇವ, ಮತ್ತೊಬ್ಬ ವಾಯುದೇವ, ಒಬ್ಬಳು ಧನದೇವತೆಯಾಗಿದ್ದರೆ, ಇನ್ನೊಬ್ಬಳು ವಿದ್ಯಾದೇವತೆ, 
ಮತ್ತೊಬ್ಬಳು اث‎ ದೇವತೆ. ಇದರ ಕುರಿತೇ یج‎ ದಿನ ಅಲ್ಲಾಹನು ದೇವಚರರರೊಡನೆ, 'ನೀವೇ ಇವರ 
ಆರಾಧ್ಯರಾಗಿದ್ದಿರಾ?' ಎಂದು ಕೇಳುವನೆಂದು ಅವನು ಹೇಳುತ್ತಾನೆ. ಈ ಪ್ರಶ್ನೆಯ 'ಉದ್ದೇಶವು ಮಾಹಿತಿ ಪಡೆಯುವುದಲ್ಲ. 
ನೀವು ಇವರ ಈ ತರದ ಆರಾಧನೆಯನ್ನು ಇಷ್ಟ ಪಟ್ಟಿದ್ದಿರಾ? ನಾವು ನಿಮ್ಮ ಆರಾಧ್ಯರಾಗಿದ್ದೇವೆ ನಮ್ಮನ್ನು. ಪೂಜಿಸಿರಿ 
ಎಂದು ಹೇಳಿದ್ದಿರಾ? ಅಥವಾ ನೀವು ಈ' ಪೂಜೆಯನ್ನು: ಬಯಸಿದ್ದಿರಾ? ಎಂದಾಗಿರುತ್ತದೆ. ಈ ಪ್ರಶ್ನೆಯನ್ನು ಪುನರುತ್ನಾನದ 
ದಿನ ದೇವಚರರೊಡನೆ ಮಾತ್ರವಲ್ಲ, ಭೂಲೋಕದಲ್ಲಿ ಜನರು ಯಾರನ್ನೆಲ್ಲ ಪೂಜಿಸುತ್ತಿದ್ದರೋ ಅವರೆಲ್ಲರೊಡನೆ, ಈ, 
ಪ್ರಶ್ನೆಯನ್ನು ಕೇಳಲಾಗುವುದು. ಇದನ್ನೇ ಸೂರಃ ಅಲ್‌ ಫುರ್ಕಾನ್‌ನಲ್ಲಿ "(ನಿಮ್ಮ ಪ್ರಭು) ಇವರನ್ನೂ ಇಂದು ಇವರು 
ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಇವರ ಆರಾಧ್ಯರನ್ನೂ ಸುತ್ತುಗಟ್ಟಿ ತರುವ ದಿನ ಅದೇ ಆಗಿರುವುದು. ತರುವಾಯ 
ಅವರೊಡನೆ ನಮ್ಮ ಈ ದಾಸರನ್ನು ಪಥಭ್ರಷ್ಟಗೊಳಿಸಿದವರು ನೀವೋ ಅಥವಾ, ಇವರು ಸ್ವತಃ ಪಥಭ್ರಪ್ಟರಾಗಿದ್ದರೋ 
ಎಂದು ಅವನು ಕೇಳುವನು." (ಸೂಕ್ತ-17) - 

62. ಅರ್ಥಾತ್‌- ದೇವಾ, ಇತರರು ನಿನ್ನ ದೇವತ್ವದಲ್ಲಿ ಭಾಗೀದಾರರಾಗಿರಲು ಸಾಧ್ಯ ವಿಲ್ಲ. ನೀನು ಪರಮ ಪಾವನನು. 
ಪರಮೋನ್ನತನು. ನಮಗೂ ಇವರಿಗೂ ಯಾವ ಸಂಬಂಧವೂ ಇಲ್ಲ. ನಾವು ಇವರ ಮತ್ತು ಇವರ ಕೃತ್ಯಗಳ ಸ ಸಕ ಹೊಣೆಮುಕ್ತ 
ರಾಗಿದ್ದೇವೆ. ನಾವಂತು ಕೇವಲ ನಿನ್ನ ದಾಸರು ಎಂದು ಉತ್ತರಿಸುವರು. 

6. ಈ ವಾಕ್ಕದಲ್ಲಿ 'ಜಿನ್ನ್‌'ಗಳೆಂದರೆ ಜಿನ್ನ್‌ ವರ್ಗದ ಶೈತಾನರು. ದೇವಚರರ ಉತ್ತರದ ತಾತ್ಸರ್ಯ ಹೀಗಿದೆ- 
"ತೋರಿಕೆಗೆ ಇವರು ನಮ್ಮ ಹೆಸರೆತ್ತಿ ಅವರ ಸ್ವಂತ ಕಲ್ಪನೆಗಳ ಪ್ರಕಾರ ನಮ್ಮ ರೂಪಗಳನ್ನು ತಯಾರಿಸಿ ನಮ್ಮ ಆರಾಧನೆ 
ಮಾಡುತ್ತಾರೋ ಎಂಬಂತಿತ್ತು. ಆದರೆ ವಸ್ತುತ ಇವರು ನಮ್ಮನ್ನು ಪೂಜಿಸುತ್ತಿದ್ದುದಲ್ಲ. ಅವರು ಶೈತಾನರನ್ನು ಪೂಜಿಸುತ್ತಿದ್ದುದು. 
ಏಕೆಂದರೆ, ಅಲ್ಲಾಹನನ್ನು ಬಿಟ್ಟು ಇತರರನ್ನು ನಿಮ್ಮ ಇಷ್ಟ ದಾನಿಗಳೆಂದು ತಿಳಿಯಿರಿ. ಅವರ ಮುಂದೆ ಹರಕೆ ಕಾಣಿಕೆಗಳನ್ನು 
ಸಮರ್ಪಿಸಿರಿ ಎನ್ನುತ್ತಾ ಶೈತಾನರೇ ಅವರಿಗೆ ಈ ದಾರಿಯನ್ನು ತೋರಿಸಿಕೊಟ್ಟಿದ್ದರು." ಈ ಸೂಕ್ತವು 'ಜಿನ್ನ್‌'ಗಳೆಂದರೆ ಪರ್ವತ 


ಕಾಂಡ-22 


440 , ಕುರ್‌ಆನ್‌ ವ್ಯಾಖ್ಯಾನ 


Br ےم ہے‎ > 
KRG ERTL ا لا مَيْلنَ و‎ 5 eg Bl spe 
لہ‎ pT Prt 9 & 
AEGIS اك‎ 
وکیا‎ 4 > 2೦ “AO 
ಬಿಟ್ಟ ಹಬ ack 
ھ تب ہو سے‎  ےسو‎ ೫೨ 7 
pe sl ESTEE 
یس بیبح ا‎ 2۰7 fe ۹ 
A SES ان‎ ದಿವ! 5ರ; ಜ್‌ ے1 مد‎ ٠ 
(43-45) ಇವರಿಗೆ ನಮ್ಮ ಸುವ್ಯಕ್ತೆ ಸೂಕ್ತಗಳನ್ನು ಓದಿ ಹೇಳಿದಾಗ ಇವರು, "ನಿಮ್ಮ ಪೂರ್ವಜರು 
ಪೂಜಿಸುತ್ತಾ ಬಂದಿದ್ದಂತಹ ಆರಾಧ್ಯರಿಂದ ನಿಮ್ಮನ್ನು ತಿರುಗಿಸಿ ಬಿಡಬೇಕೆಂದೇ ಇವನ ಇಚ್ಛೆ" ಎನ್ನುತ್ತಾರೆ 
ಮತ್ತು "ಇದು (ಕುರ್‌ಆನ್‌) ಕೇವಲ ಒಂದು ಕಲ್ಪಿತ ಸುಳ್ಳು" ಎಂದು ಹೇಳುತ್ತಾರೆ. ಈ ಸತ್ಮನಿಷೇಧಿಗಳ 
ಮುಂದೆ ಸತ್ಯವು ಬಂದಾಗ ಇವರು, "ಇದು ಸ್ಪಷ್ಟವಾದ ಮಾಟವೇ ಹೊರತು ಇನ್ನೇನೂ ಅಲ್ಲ" ಎಂದು 
ಹೇಳಿ ಬಿಟ್ಟರು. ವಸ್ತುತಃ ನಾವು ಈ ಮುಂಚೆ ಇವರಿಗೆ ಓದತಕ್ಕ ಯಾವುದೇ ಗ್ರ ಗ್ರಂಥವನ್ನು ಕೊಡಲೂ 


ಇಲ್ಲ ಮತ್ತು ನಿಮಗಿಂತ ಮುಂಚೆ ಇವರ ಕಡೆಗೆ ಎಚ್ಚರಿಕೆ ಕೊಡುವಂತಹವನನ್ನು. ಕಳುಹಿಸಿದ್ದೂ کہ‎ 
ಇವರಿಗಿಂತ ಮುಂಚೆ ಗತಿಸಿದವರು ಸುಳ್ಳಾಗಿಸಿದ್ದರು. ನಾವು ಅವರಿಗೆ ನೀಡಿದುದರ ದಶಾಂಶವನ್ನೂ ಇವರು 


ತಲುಪಿಲ್ಲ. ಆದರೆ ಅವರು ನನ್ನ ಸಂದೇಶವಾಹಕರನ್ನು ಸಾಗಾ ನನ್ನ ಶಿಕ್ಷೆ ಎಷ್ಟು ಕಠಿಣ 
ವಾಗಿತ್ತೆಂದು ನೋಡಿಕೊಳ್ಳಿರಿ.5' ۰ 


ವಾಸಿಗಳು ಅಥವಾ ಹಳ್ಳಿಗರು ಮತ್ತು ಮರುಭೂಮಿಯ ನಿವಾಸಿಗಳೆಂದು ಅರ್ಥ ಕೊಡುವವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ 
ಖಂಡಿಸುತ್ತದೆ. ಜನರು ಪರ್ವತ ವಾಸಿಗಳನ್ನೋ ಹಳ್ಳಿಗರನ್ನೋ ಮರುಭೂಮಿಯ ನಿವಾಸಿಗಳನ್ನೋ ಪೂಜಿಸುತ್ತಿದ್ದರೆಂದೂ 
"ಅವರ ಮೇಲೆ ವಿಶ್ವಾಸವಿರಿಸಿದ್ದರೆಂದೂ ಬುದ್ಧಿಯುಳ್ಳವನಾರಾದರೂ ಹೇಳಬಲ್ಲನೇ? ಈ ಸೂಕ್ತವು ಇಬಾದತ್‌ನ ಇನ್ನೊಂದು 
ಅರ್ಥದ ಕಡೆಗೆ ಬೆಳಕು ಬೀರುತ್ತದೆ. ಇಬಾದತ್‌ ಎಂದರೆ ಬರಿಯ ಉಪಾಸನೆ ಮತ್ತು ಪೂಜೆಯಲ್ಲ, ಒಬ್ಬನ ಆಜ್ಞಾಪಾಲನೆ 
ಮತ್ತು ಯಾವ ಕ್ಷೇಪವನ್ನೂ ಎತ್ತದೆ ಮಾಡುವ ಅನುಸರಣೆಯೂ ಇಬಾದತ್‌ ಆಗಿರುತ್ತದೆ. ಯಾರನ್ನಾದರೂ ಶಪಿಸುತ್ತ 
(ಶೈತಾನನನ್ನು ಶಪಿಸಿದಂತೆ) ಅವನನ್ನು ಅನುಸರಿಸಿ, ಅವನ. ಮಾರ್ಗದಲ್ಲಿ. ಹೋಗುತ್ತಿದ್ದರೂ ಅವನ ಇಬಾದತ್‌ ಮಾಡಿ 
ದಂತೆಯೇ ಸರಿ. ಇದಕ್ಕೆ ಬೇರೆ ಉದಾಹರಣೆಗಳನ್ನು ಸೂರಃ ಅನ್ನಿಸಾ: 145, ಸೂರಃ ಅಲ್‌ ಮಾಣದ: 91, ಅತ್ತೌಬ: 29,31, 
ಮರ್ಯಮ್‌: 27 ಮತ್ತು ಅಲ್‌ ಕಸಸ್‌ನ 86,88ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 4 

64. ಅರ್ಥಾತ್‌- ಅಲ್ಲಾಹನನ್ನು ಬಿಟ್ಟು ಇತರರನ್ನು ಆರಾಧಿಸಿರಿ, ಪೂಜಿಸಿರಿ ಎಂಬ i ಕೊಡುವಂತಹ |. 
ಗ್ರಂಥವಾಗಲಿ ಪ್ರವಾದಿಯಾಗಲಿ ಇದಕ್ಕೆ ಮುಂಚೆ ಬಂದುದಿಲ್ಲ. ಆದುದರಿಂದ ಇವರು ಕುರ್‌ಆನ್‌ ಮತ್ತು ಹ.ಮುಹಮ್ಮದ್‌ರ(ಸು) 
ಏಕದೇವತ್ಸದ ಕರೆಯನ್ನು ಅಜ್ಞಾನದ ಆಧಾರದಲ್ಲಿ ಧಿಕ್ಕರಿಸುತ್ತಿರುವುದೇ ಹೊರತು ಜ್ಞಾನದ ಆಧಾರದಲ್ಲಿ ಅಲ್ಲ. ಅವರ ಬಳಿ 
ಸರಿಯಾದ ಯಾವ ಆಧಾರವೂ ಇಲ್ಲ. 

65. ಅರ್ಥಾತ್‌- ಆ ಜನಾಂಗಗಳಿಗೆ ದೊರೆತಿದ್ದ ಬಲ, ವೈಭವ, ಸುಖ-ಭೋಗಗಳ ಹತ್ತರಲ್ಲೊಂದಂಶಕ್ಕೂ ಈ 
ಮಕ್ಕಾವಾಸಿಗಳು ತಲಪಿಲ್ಲ. ಅಂತಹ ಜನಾಂಗಗಳೂ ದೇವ ಪ್ರವಾದಿಗಳು ಅವುಗಳ ಮುಂದಿರಿಸಿದ ಪರಮಾರ್ಥಗಳನ್ನು 
ಒಪ್ಪಿಕೊಳ್ಳಲು ನಿರಾಕರಿಸಿದಾಗ ಹಾಗೂ ತಮ್ಮ ಜೀವನ ವ್ಯವಸ್ಥೆಯನ್ನು ಮಿಥ್ಯದ ಬುನಾದಿಯಲ್ಲಿರಿಸಿಕೊಂಡಾಗ ಹೇಗೆ ನಾಶ 
ಗೊಂಡವೆಂಬುದನ್ನು ನೋಡಿಕೊಳ್ಳಿರಿ. ಅವರ ಯಾವ ಬಲವೂ ಯಾವ ಸಂಪತ್ತೂ ಫಲಕಾರಿಯಾಗಲಿಲ್ಲ. 


ಕಾಂಡ-22 


34. ಸಬಾ 441 


ಕ್ತಿ AGE PS 
A aE عداپ‎ KK NESSIE OH 
ಹಿ لی ا‎ pd VFI سم س٭ے‎ 
CEES ERIM ETN GE iS 
(46-50) عو‎ ಇವರೊಡನೆ ಹೇಳಿರಿ "ನಾನು ನಿಮಗೆ ಕೇವಲ ಒಂದು ವಿಷಯದ ಉಪದೇಶ 
ನೀಡುತ್ತೇನೆ. ನೀವು ಅಲ್ಲಾಹನಿಗಾಗಿ ಒಬ್ಬೊಬ್ಬರಾಗಿಯೂ ಇಬ್ಬಿಬ್ಬರು ಸೇರಿಕೊಂಡೂ ಚಿಂತನೆ ನಡೆಸಿರಿ 
ಮತ್ತು ನಿಮ್ಮ ಸಂಗಾತಿಯಲ್ಲಿ ಉನ್ಮಾದದಂತಹ ವಿಷಯ ಏನಿದೆಯೆಂದು ಯೋಚಿಸಿರಿ. ಅವರಂತು 
ಒಂದು ಘೋರ ಯಾತನೆ ಬರುವುದಕ್ಕೆ ಮುಂಚೆ ನಿಮಗೆ ಎಚ್ಚರಿಕೆ ನೀಡುವವರಾಗಿದ್ದಾರೆ."' ಇವರೊಡನೆ 


ಹೇಳಿರಿ- "ನಾನು ನಿಮ್ಮಿಂದೇನಾದರೂ ಪ್ರತಿಫಲ ಕೇಳಿದ್ದರೆ ಅದು ನಿಮಗೇ ಇರಲಿ. ನನ್ನ ಪ್ರತಿಫಲ 
ಕೇವಲ ಅಲ್ಲಾಹನಲ್ಲಿದೆ ಮತ್ತು ಅವನು ಪ್ರತಿಯೊಂದಕ್ಕೆ ای رت یں‎ ಇವರೊಡನೆ ಹೇಳಿರಿ- 


BEES BASS FALE pis 


65(ಅ). ಅರ್ಥಾತ್‌- ಪ್ರವಾದಿವರ್ಯರಲ್ಲಿ(ಸು. ಪ್ರವಾದಿವರ್ಯರು(ಸ) ಅವರಿಗೇನೂ ಅಪರಿಚಿತರಾಗಿರಲಿಲ್ಲ. ಅವರ 
ಪಟ್ಟಣದ ನಿವಾಸಿಯೂ ಅವರದೇ ಗೋತ್ರದವರೂ ಆಗಿದ್ದುದರಿಂದ 'ಸಾಹಿಬ್‌'(ಸಂಗಾತಿ) ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 
66. ಅರ್ಥಾತ್‌- ದುರುದ್ದೇಶಗಳಿಂದಲೂ ಅಭಿಲಾಶೆಗಳಿಂದಲೂ ಪಕ್ಷಪಾತಗಳಿಂದಲೂ ವಿರಹಿತರಾಗಿ, ನಿಷ್ಠಾಪೂರ್ವಕ 
ಅಲ್ಲಾಹನಿಗಾಗಿ ಯೋಚಸಿರಿ. ಪ್ರತಿಯೊಬ್ಬನೂ ಪ್ರತ್ಯಪ್ರತ್ಕೇಕವಾಗಿ ಸದುದ್ದೇಶದಿಂದ ವಿವೇಚಿಸಬೇಕು. ಇಬ್ಬರೋ ನಾಲ್ವರೋ ಒಟ್ಟು 
ಸೇರಿ ಕುಳಿತು ವಸ್ತುನಿಷ್ಠವಾಗಿ ಪರಸ್ಪರ ಚರ್ಚಿಸಿ ನಿನ್ನೆಯ ತನಕ ನಿಮ್ಮಲ್ಲಿ ಅತಿ ದೊಡ್ಡ ಧೀಮಂತನೆಂದು ಭಾವಿಸಲ್ಪಟ್ಟ 
ವ್ಯಕ್ತಿಯನ್ನು ಇಂದು ಹುಚ್ಚನೆನ್ನಲು ಕಾರಣವೇನೆಂಬುದನ್ನು ಶೋಧಿಸಿರಿ. ಅದೊಂದು ಪ್ರವಾದಿತ್ವ ಘೋಷಣೆಗೆ ಕೆಲವೇ ದಿನಗಳ 
ಮುಂಚೆ ನಡೆದ ಘಟನೆಯಲ್ಲವೇ- ಕಅಬಾ ಭವನದ ನಿರ್ಮಾಣಕಾರ್ಯ ಮುಗಿದ ಬಳಿಕ 'ಹಜರುಲ್‌ ಅಸ್ಪದ'ನ್ನು ಇರಿಸುವ 
ವಿಷಯದಲ್ಲಿ سن‎ ಗೋತ್ರಗಳು ಜಗಳಾಡತೊಡಗಿದುವು. ಆಗ ನೀವೇ ಒಮ್ಮತ ಅಭಿಪ್ರಾಯ ಪ್ರಕಾರ ಹ. ಮುಹಮ್ಮದ್‌ರನ್ನುಣ) 
ಮಧ್ಯಸ್ಥರನ್ನಾಗಿ ಸ್ವೀಕರಿಸಿದಿರಿ. ನಿಮಗೆಲ್ಲ. ರಿಗೂ ಸಮಾಧಾನವಾಗುವ ರೀತಿಯಲ್ಲಿ: ಅವರು ಈ ಸಮಸ್ಯೆಯನ್ನು ಬಗೆಹರಿಸಿದ್ದರು. 
'ಅವರ ಧೀಮಂತಿಕೆಯ ಅನುಭವವು ನಿಮ್ಮ ಅಖಿಲ ಜನಾಂಗಕ್ಕೆ ಆಗಿರುತ್ತ ಈಗ ಅವರನ್ನು ಹುಚ್ಚನೆನ್ನಬೇಕಾದಂತಹ 
ಸಂಗತಿಯೇನು ನಡೆದಿದೆ? ನಿಮ್ಮ ಹಟಮಾರಿತನವಲ್ಲದೆ, ಇದಕ್ಕೆ ಬೇರೇನಾದರೂ ಕಾರಣ ಇದೆಯೇ? ನಿಜಕ್ಕೂ ನೀವು ನಿಮ್ಮ 
ಬಾಯಿಯಿಂದ ಹೇಳುವ ವಿಷಯವೇ ನಿಮ್ಮ ಹೃದಯಗಳಲ್ಲೂ ಇದೆಯೇ? 

67. ಅರ್ಥಾತ್‌- ಈ ಅಪರಾಧಕ್ಕಾಗಿಯೇ ನೀವು ಅವರನ್ನು ಮನೋರೋಗಿ ಎನ್ನುತ್ತಿರುವುದೇ? ಹಾಗಿದ್ದರೆ- ನೀವು ಎನಾಶ 
ಮಾರ್ಗದಲ್ಲಿ ಸಾಗುತ್ತಿದ್ದುದನ್ನು ಕಂಡು- "ಶಹಬಾಷ್‌! ಬಹಳ ಚೆನ್ನಾಗಿ ಸಾಗುತ್ತಿರುವಿರಿ" ಎನ್ನುವವನು ನಿಮ್ಮ ದೃಷ್ಟಿಯಲ್ಲಿ 
ಮಹಾಬುದ್ದಿವಂತೆ. ನಿಮಗೆ ವಿನಾಶಕಾಲ ಬರುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ಎಚ್ಚರಿಸುವವನೂ ಕ್ಲೋಬೆಯಿರುವಲ್ಲಿ ಸುಧಾರಣಾ 
ಕಾರ್ಯವೆಸಗುವವನೂ ನಿಮ್ಮ ದೃಷ್ಟಿಯಲ್ಲಿ ಹುಚ್ಚೆ! ಅಲ್ಲವೇ? 

68. ಮೂಲದಲ್ಲಿ- "ಮಾ ಸಆಲ್‌ತುಕುಮ್‌ ಮಿನ್‌ ಅಜ್‌ರಿನ್‌ ಫಹುವ ಲಕುಮ್‌" ಎಂದಿದೆ. ಇದರ ಒಂದು ಅರ್ಥವು 
ನಾ ಅನುವಾದದಲ್ಲಿ ಕೊಟ್ಟ ಹಾಗಿದೆ. ಇನ್ನೊಂದು ಅರ್ಥ ಹೀಗೂ ಆಗಬಹುದು- ನಿಮ್ಮ ಒಳಿತಿನ ಹೊರತು ನಾನು ಬೇರೇನನ್ನೂ 

ಯಸುವುದಿಲ್ಲ. ನೀವು ಸರಿದಾರಿಗೆ ಬರುವುದೇ ನನ್ನ ಪ್ರತಿಫಲ. ಈ ವಿಷಯವನ್ನು ಬೇರೆ ಕಡೆ ಕುರ್‌ಆನಿನಲ್ಲಿ ಹೀಗೆ ಹೇಳಿದೆ- 
Biss 'ನಾನು ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲ ಕೇಳುವುದಿಲ್ಲ. ಇಷ್ಟವಿದ್ದವನು ತನ್ನ ಪ್ರಭುವಿನ 
ಮಾರ್ಗವನ್ನಮಸರಿಸುವುದೇ ನನ್ನ ಪ್ರತಿಫಲ" ಎಂದು ಹೇಳಿರಿ. (ಅಲ್‌ ಪ್ರುರ್ಕಾನ್‌: 57) 

69. ಅರ್ಥಾತ್‌- ಸುಳ್ಳರೋಪ ಹೊರಿಸುವವರು ತಮಗೆ ಇಷ್ಟಬಂದ ರೀತಿಯಲ್ಲಿ ಆರೋಪಿಸುತ್ತಿರಲಿ. ಅದರೆ ಅಲ್ಲಾಹ್‌ 
ಎಲ್ಲವನ್ನೂ ಬಲ್ಲವನು. ನಾನೊಬ್ಬ ನಿಸ್ವಾರ್ಥಿಯೆಂಬುದಕ್ಕೂ ನಾನು ಈ ಕೆಲಸವನ್ನು ನನ್ನ ಯಾವುದೇ ಸ್ವಾರ್ಥ ಲಾಭಕ್ಕಾಗಿ 
ಮಾಡುತ್ತಿರುವುದಲ್ಲವೆಂಬುದಕ್ಕೂ ಅಲ್ಲಾಹ್‌ ಸಾಕ್ಷಿಯಾಗಿದ್ದಾನೆ. 


ಕಾಂಡ-22 


42 ಕುರ್‌ಆನ್‌ ವ್ಯಾಖ್ಯಾನ 


5 EK Se SEG 
STE LE gy ಶಟಟ 
bdsls 3 اڈ کے ڑا‎ IF ಬ رع‎ 
رت آ  رت‎ 


وس ےحےوو 


oe WS IIS 


"ನನ್ನ ಪ್ರಭು (ನನ್ನ ಮೇಲೆ. ಸತ್ಯವನ್ನು ಇಳಿಸುತ್ತಾನೆ” ಮತ್ತು ಅವನು ಸಕಲ ಪರೋಕ್ಷ: ವಾಸ್ತವಿಕತೆ 
ಗಳನ್ನು ಬಲ್ಲವನು.” ಹೇಳಿರಿ-”ಈಗ ಸತ್ಯವು ಬಂದು ಬಿಟ್ಟಿತು ಇನ್ನು ಮಿಥ್ಯದಿಂದ ಏನು ಮಾಡಲಿಕ್ಕೂ 
ಆಗದು.” ಹೇಳಿರಿ-"ನಾನು ಪಥಬಭ್ರಷ್ಟನಾಗಿ ಹೋದರೆ ನನ್ನ ಪಥಬ್ರಷ್ಟತೆಯ 'ಪಾತಕ ನನ್ನ ಮೇಲಿರುವುದು 
ಮತ್ತು ನಾನು ಸನ್ಮಾ ರ್ಗದಲ್ಲಿದ್ದರೆ, ನನ್ನ ಪ್ರಭು ನನ್ನ ಮೇಲೆ  ಅವತೀರ್ಣಗೊಳಿಸುವ (ದಿವ್ಯವಾಣಿಯ) 
"ಆಧಾರದಲ್ಲಿ ರುತ್ತೇನೆ. ಅವನು ಸರ್ವಶ್ರುತನೂ ಅತ್ಯ کہ‎ ನಿಕಟಿನೂ ಆಗಿರುತ್ತಾನೆ." | 

(51-54) ಇವರು ಗಾಬರಿಗೊಂಡು ಅಲೆದಾಡುತ್ತಿರುವಾಗ ಹಾಗೂ ಎಲ್ಲೂ - ತಪ್ಪಿ ಸಿಕೊಳ್ಳಲಾಗದಿ 


ರುವಾಗ ಮಾತ್ರವಲ್ಲ ಹತ್ತಿರದಿಂದಲೇ ಸೆರೆ ಹಿಡಿಯಲ್ಪಡುವಾಗ ನೀವು ಇವರನ್ನು ನೋಡುತ್ತಿದ್ದರೆ!” ಆಗ | 
ಇವರು ನಾವು ಅದರ ಮೇಲೆ ವಿಶ್ವಾಸವಿರಿಸಿದೆವು ಎನ್ನುವರು. ವಸ್ತುತಃ ದೂರ ಹೋಗಿಬಿಟ್ಟ ವಸ್ತು 
ಈಗ ಕೈ ಸೇರುವುದು ಹೇಗೆ? ಇದಕ್ಕೆ ಮುಂಚೆ ಇವರು ಇದನ್ನು ನಿರಾಕರಿಸಿದ್ದರು ಮತ್ತು 


"70. ಮೂಲದಲ್ಲಿರುವ ಪದಗಳು- "ಯಕ್‌ದಿಫು ಬಿಲ್‌ ಹಕ್ಕಾ”, "ಅವನು ಸತ್ಯವನ್ನು ನನ್ನ ಮೇಲೆ ವಹ್ಮ್‌ ಮೂಲಕ 
ಇಳಿಸುತ್ತಾನೆ" ಎಂಬುದು ಇದರ ಒಂದು ಅರ್ಥ. "ಲವನು ಸತ್ಯವನ್ನು ಪ್ರವರ್ಧಿತಗೊಳಿಸುತ್ತಾನೆ, ಮಿಥ್ಮದ ತಲೆಗೆ ಸತ್ಯದ 
ಹೊಡೆತವನ್ನು ಹಾಕುತ್ತಾನೆ" ಎಂಬುದು ಇನ್ನೊ೦ದರ್ಥ. } ; 

7]. ಅರ್ಥಾತ್‌- ನೀವು ನನ್ನ ಮೇಲೆ ಅಪವಾದ 'ಹೊರಿಸಿರುವ ಪ್ರಕಾರ ನಾನು ಪಥಬ್ರಷ್ಟನಾಗಿದ್ದ: ರೆ ನೀವು 
.ಭಾವಿಸಿರುವಂತೆ ನನ್ನ ಈ ದೇವತ್ವದ ಕರೆಯೂ ನನ್ನ ಪ್ರವಾದಿತ್ವವಮ ಅದೇ ಪಥಭ್ರಷ್ಟತೆಯ ಪರಿಣಾಮವೆಂದಾದರೆ, ನನ್ನ 
'ಪಥಭ್ರಷ್ಟತೆಯ ಶಾಪ ನನ್ನ ಮೇಲೆಯೇ ಎರಗುವುದು. ಇದಕ್ಕಾಗಿ ನಿಮ್ಮ ನ್ನು ಹಿಡಿಯಲಾಗದು. ಆದರೆ, ವಸ್ತುಸ್ಥಿತಿಯಂತೆ 
ನಾನು ಸನ್ಮಾರ್ಗದಲ್ಲಿ )್ಲಿದ್ದೇನೆಂದಾದರೆ ಇದಕ್ಕೆ ಕಾರಣವು ನನಗೆ ದಿವ್ಮವಾಣಿ ಅವತೀರ್ಣಗೊಳ್ಳುತ್ತಿರುವುದಾಗಿದೆ. ಅದರ ಮೂಲಕೆ 
ನನಗೆ ನೇರ ಮಾರ್ಗದ ಜ್ಞಾನ ಒದಗುತ್ತಿದೆ. ನನ್ನ ಪ್ರಭು . ಅತಿ ಸಮೊಪದಲ್ಲೇ ಇದ್ದಾನೆ. ಅವನು ಎಲ್ಲವನ್ನೂ 
ಅಲಿಸುತ್ತಿದ್ದಾನೆ. ನಾನು ಪಥಬ್ರಪ್ಟನೋ ಅಥವಾ ಅವನಿಂದ ಸನ್ಮಾ ರ್ಗ ಹೊಂದಿದವನೋ ಎಂಬುದು ಅವನಿಗೆ ತಿಳಿದಿದೆ. 

72. ಅರ್ಥಾತ್‌- ಪುನರುತ್ನಾನ ದಿನ ಸೆರೆ ಹಿಡಿಯುವವನು ಅತಿ ಸಮೊಪದಲ್ಲೇ ಎಲ್ಲೋ ಅಡಗಿ ನಿಂತಿರುವನೋ ಎಂಬಂತೆ 
ಅಪರಾಧಿಯು ಹಿಡಿಯಲ್ಪಡುವನು. ಓಡಿ ಹೋಗಲುದ್ಯುಕ್ತನಾದನೆಂದರೆ ತಕ್ಷಣ ಸೆರೆ ಹಿಡಿಯಲ್ಪಡುವನು. 

73. ಪ್ರವಾದಿವರ್ಯರು(ಸ) ಜಗತ್ತಿಗೆ ಸಾರಿದ ಶಿಕ್ಷಣದ ಮೇಲೆ ವಶ್ವಾಸವಿರಿಸಿಜೆವು. ಎಂದರ್ಥ. 

74. ಅರ್ಥಾತ್‌- ಸತ್ಯವಿಶ್ವಾಸ ಸ್ವೀಕಾರ ಮಾಡಬೇಕಾಗಿದ್ದ ಸ್ಥಳವು ಭೂಲೋಕವಾಗಿತ್ತು. ಈಗ ನೀವು ಅಲ್ಲಿ ೦ದ ಬಹಳ 
ದೂರ ಬಂದಿರುತ್ತೀರಿ. ಪರಲೋಕಕ್ಕೆ ತಲಪಿದ ಬಳಿಕ ಪಶ್ನಾತ್ತಾಪಕ್ಕೂ ಸತ್ಯವಿಶ್ವಾಸ ಸ್ವೀಕಾರಕ್ಕೂ ಇನ್ನು ಅವಕಾಶವಿಲ್ಲ. 


34. ಸಬಾ 443 


ANS ve کے‎ WW py 
SE HOES el BE STEVE 


JA 


(ಪರಾಮರ್ಶೆಯೇನೂ ನಡೆಸದೆ) ಗಾಳಿಮಾತುಗಳನ್ನು ಆಡುತ್ತಿದ್ದರು. ಇವರಂತೆ ಇದ್ದ ಇವರ ಪೂರ್ವಜರು 
ವಂಚಿಸಲ್ಪಟ್ಟಿರುವಂತೆಯ ಇವರು ಕೂಡಾ ಯಾವುದನ್ನು ಆಶಿಸುತ್ತಿರುವರೋ ಅದರಿಂದ ವಂಚಿಸಲ್ಪಡುವರು. 
ಇವರೊಂದು ಭಾರೀ ದಾರಿಗೆಡಣಸುವ ಸಂಶಯದಲ್ಲಿ*್‌ ಬಿದ್ದುಕೊಂಡಿದ್ದರು. 


75. ಅರ್ಥಾತ್‌- ಪ್ರವಾದಿವರ್ಯರ(ಸ) ಮೇಲೂ ಅವರ ಬೋಧನೆಗಳ ಮೇಲೂ ಸತ್ಯವಿಶ್ವಾಸಗಳ ಮೇಲೂ ತರತರದ 
ಸುಳ್ಳಾರೋಪಗಳನ್ನು ಹೊರಿಸುತ್ತಿದ್ದರು. ಕಟಕಿಯಾಡುತ್ತಿದ್ದರು. ವ್ಯಂಗ್ಯೋಕ್ತಿಗಳನ್ನಾಡುತ್ತಿದ್ದರು. ಕೆಲವೊಮ್ಮೆ ಮಾಟಗಾರ 
ನೆಂದರೆ ಇನ್ನು ಕೆಲವೊಮ್ಮೆ ಹುಚ್ಚನೆನ್ನುತ್ತಿದ್ದರು. ಏಕದೇವತ್ವವನ್ನು ಗೇಲಿ ಮಾಡುತ್ತಿದ್ದರು. ಪರಲೋಕ ವಿಶ್ವಾಸವನ್ನು 
ಮೂದಲಿಸುತ್ತಿದ್ದರು. ಪ್ರವಾದಿವರ್ಯರಿಗೆ(ಸ) ಯಾರೋ ಕಲಿಸಿ ಕೊಡುತ್ತಾರೆಂಬ ಕತೆ ಕಟ್ಟುತ್ತಿದ್ದರು. ಸತ್ಯವಿಶ್ವಾಸಿಗಳ ಕುರಿತು, 
ಅವರು ಬರಿಯ ತಿಳಿಗೇಡಿತನದಿಂದ ಪ್ರವಾದಿವರ್ಯರನ್ನು(ಸ) ಹಿಂಬಾಲಿಸುತ್ತಿರುವರು ಎನ್ನುತ್ತಿದ್ದರು. 

76. ವಸ್ತುತಃ ದೇವಸಹಭಾಗಿತ್ತ, ಭೌತಿಕವಾದ ಮತ್ತು ಪರಲೋಕ ನಿರಾಕರಣೆಯನ್ನು ಯಾವನೊಬ್ಬನೂ ಖಚಿತವಾದ 
`ಆಧಾರದೊಂದಿಗೆ ಸ್ಟೀಕರಿಸುವುದಿಲ್ಲ ಮತ್ತು ಸ್ವೀಕರಿಸಲಾರ. ಏಕೆಂದರೆ ಖಾತರಿ ವಿಶ್ವಾಸವು ಜ್ಞಾನದಿಂದಾಗುತ್ತದೆ. ದೇವನಿಲ್ಲ 
ವೆಂಬ ಜ್ಞಾನವಾಗಲಿ, ಅನೇಕ ದೇವರುಗಳಿದ್ದಾರೆಂಬ ಜ್ಞಾನವಾಗಲಿ ದೇವಾಧಿಕಾರಗಳಲ್ಲಿ ಅನೇಕ ಹಸ್ಪಕ್ಸೀಪ ಇದೆಯೆಂಬ 
ಜ್ಞಾನವಾಗಲಿ, ಅಥವಾ ಪರಲೋಕ ಜೀವನವಿಲ್ಲವೆಂಬ ಜ್ಞಾನವಾಗಲಿ ಯಾರಿಗೂ ಇಲ್ಲ. ಈ ಲೋಕದಲ್ಲಿ ಈ ವಿಚಾರಗಳನ್ನಿರಿಸಿ 
ದವರೆಲ್ಲ ಊಹೆ ಮತ್ತು ಗುಮಾನಿಗಳ ಆಧಾರದಲ್ಲೇ ಇರಿಸಿಕೊಂಡಿದ್ದಾರೆ. ಇದರ ಮುಖ್ಯ ಬುನಾದಿ ಸಂದೇಹವಲ್ಲದೆ 
ಬೇರೇನೂ ಅಲ್ಲ. ಈ ಸಂದೇಹವು ಅವರನ್ನು ಪಥಬ್ರಷ್ಟತೆಯ ಕಡೆಗೆ ಒಯ್ದಿದೆ. 


ಕಾಂಡ - 22 


444 ಕುರ್‌ಆನ್‌ ವ್ಯಾಖ್ಯಾನ 


[Cx 


ಪರಿಚಯ 

ಹೆಸರು 

ಪ್ರಥಮ ಸೂಕ್ತದಲ್ಲಿರುವ 'ಫಾತಿರ್‌' ಎಂಬ ಪದವನ್ನು ಈ ಅಧ್ಯಾಯದ ಶಸರನ್ನಾನಿರಸಲಾಗಿದ; 'ಫಾತಿರ್‌' ಎಂಬ 
ಪದ ಬಂದಿರುವ ಅಧ್ಯ್ಮಾಯವೆಂದರ್ಥ. 
ಅವತೀರ್ಣ ಕಾಲ 

ಈ ಅಧ್ಯಾಯದ ಅವತೀರ್ಣ ಕಾಲವು ಬಹುಶಃ ಮಕ್ಕಾ ಜೀವನದ ಮಧ್ಯ ಕಾಲಾವಧಿಯೆಂದೂ ಅದರಲ್ಲೂ 

ಪ್ರತಿರೋಧವು ಅತಿ ಬಿರುಸಾಗಿದ್ದ ಕಾಲದಲ್ಲಾಗಿತ್ತೆಂದೂ ಇದರ ವಿವರಣಾ ಶೈಲಿಯಿಂದ ಸ್ಪಷ್ಟವಾಗುತ್ತದೆ. 

, ಚರ್ಚಾ ವಿಷಯಗಳು 


ಆ ಕಾಲದಲ್ಲಿ ಮಕ್ಕಾವಾಸಿಗಳೂ ಅವರ ಸರದಾರರೂ ಏಕದೇವೋಪಾಸನೆಗೆ ವಿರುದ್ಧ ನೀತಿಯನ್ನು ಕೈಗೊಂಡಿದ್ದರು. 
ಅದಕ್ಕಾಗಿ ಅವರಿಗೆ ಬೋಧನಾತ್ಮಕ ರೀತಿಯಲ್ಲಿ ಎಚ್ಚರಿಕೆ ಕೊಡುವುದೂ ಬೆದರಿಕೆ ಹಾಕುವುದೂ ಉಪದೇಶಾತ್ಮಕ ರೀತಿಯಲ್ಲಿ 
ಬುದ್ಧಿ ಹೇಳುವುದೂ ಈ ಉಪನ್ಮಾಸದ ಉದ್ದೇಶ. ಇದರ ಸಾರಾಂಶವೇನೆಂದರೆ- ಓ ಮೂರ್ಫರೇ ಈ ಪ್ರವಾದಿ 
ಕೊಡುತ್ತಿರುವ ಕರೆಯಲ್ಲಿ ನಿಮಗೇ ಲಾಭವಿದೆ. ಅದರ ವಿರುದ್ಧ ನೀವು ತೋರುತ್ತಿರುವ ಕೋಪ, ಕುತಂತ್ರ, ಕುಯುಕ್ತಿಗಳೂ 
ಅವರನ್ನು ಪರಾಜಯಗೊಳಿಸಲಿಕ್ಕಾಗಿ ಹೂಡಲಾಗುತ್ತಿರುವ ನಿಮ್ಮ ಹಂಚಿಕೆಗಳೂ ವಾಸ್ತವದಲ್ಲಿ ಅವರಿಗೆ ಪ್ರತಿಕೂಲವಾಗುವ 
ಬದಲು ನಿಮಗೇ ಪ್ರತಿಕೂಲವಾಗಿ ಪರಿಣಮಿಸುತ್ತಿವೆ. ಅವರು ನಿಮ್ಮೊಡನೆ ಹೇಳುತ್ತಿರುವ ಮಾತುಗಳ ಬಗ್ಗೆ ಸ್ವಲ್ಪ ವಿಚಾರ 
ಮಾಡಬಾರದೇ? ಅದರಲ್ಲಿ ತಪ್ಪೇನಿದೆ? ಅವರು ದೇವಸಹಭಾಗಿತ್ಯವನ್ನು ನಿಷೇಧಿಸುತ್ತಾರೆ. ಏಕದೇವತ್ವದ ಕಡೆಗೆ ಕರೆ 


ನೀಡುತ್ತಾರೆ. ಈ ಲೌಕಿಕ ಜೀವನಾನಂತರ ಇನ್ನೊಂದು ಜೀವನವಿದೆಯೆಂದೂ ಅದರಲ್ಲಿ ಪ್ರತಿಯೊಬ್ಬನೂ ತನ್ನ ಕರ್ಮ 
ಫಲವನ್ನು ಕಾಣಲಿದ್ದಾನೆಂದೂ ಅವರು ಹೇಳುತ್ತಾರೆ. ಇದರ ಕುರಿತಾಗಿ ನೀವು ತೋರುವ ಸಂದೇಹ, ಅಶ್ಚರ್ಯ ಇವೆಲ್ಲ 
ಎಷ್ಟು ನಿರಾಧಾರವೆಂಬುದನ್ನು ನೀವೇ ಯೋಚಿಸಿರಿ, ಇಂತಹ ಬುದ್ಧಿಯುತ ಹಾಗೂ ಯಥಾರ್ಥ ವಿಷಯಗಳನ್ನು ನೀವು 
ಒಪ್ಪದಿದ್ದರೆ ಇದರಿಂದ ಪ್ರವಾದಿಗಾಗುವ ನಷ್ಟವೇನು? 

ಉಪನ್ಯಾಸದ ಸರಣಿಯಲ್ಲಿ ಪ್ರವಾದಿವರ್ಯರಿಗ(ಸು ಅಲ್ಲಲ್ಲಿ تمہ‎ ನೀಡಲಾಗಿದೆ. ಅವರೊಡನೆ- "ಉಪದೇಶ 
ವನ್ನೀಯುವ ನಿಮ್ಮ ಕರ್ತವ್ಯವನ್ನು ನೀವು ಚೆನ್ನಾಗಿ ನೆರವೇರಿಸುತ್ತಿರುವಿರಿ. ಪಥಭ್ರಷ್ಟತೆಯಲ್ಲೇ ಕೊಳೆಯುತ್ತಿರುತ್ತೇವೆಂದು 
ಹಟ ಮಾಡುತ್ತಿರುವವರು ನೇರಮಾರ್ಗ ಸ್ವೀಕರಿಸದಿದ್ದರೆ ಅದು ನಿಮ್ಮ ತಪ್ಪಲ್ಲವೆಂದು ಹೇಳಲಾಗಿದೆ. ಅದರೊಂದಿಗೆ 
ಸತ್ಯ ಸ್ವೀಕಾರ ಮಾಡಲಿಚ್ಛಿಸದವರ ವರ್ತನೆಯ ಬಗ್ಗೆ ನೀವು ಖೇದಿಸಬೇಡಿರೆಂದೂ ಅದರ ಬದಲಿಗೆ ನಿಮ್ಮ ಮಾತನ್ನು 
ಕೇಳಿ ಅದರಂತೆ ನಡೆಯುವವರ ಕಚೆಗೆ ನಿಮ್ಮ ಗಮನವನ್ನು ಹರಿಸಿರೆಂದೂ ಹೇಳಲಾಗಿದೆ." 

ಸತ್ಮವಿಶ್ವಾಸವನ್ನು ಸ್ವೀಕರಿಸಿದವರ ಮನಸ್ಸು ಸ್ಲಿರವಾಗುವಂತೆಯೂ ಅವರು ಅಲ್ಲಾಹನ ಮೇಲೆ ಸಂಪೂರ್ಣ 
ಭರವಸೆಯಿಟ್ಟು ನೇರ ಮಾರ್ಗದಲ್ಲಿ ಅಚಲರಾಗಿ ನಿಲ್ಲುವಂತೆಯೂ ಅವರಿಗೂ ಸುವಾರ್ತೆ ನೀಡಲಾಗಿದೆ. 


35. ಫಾತಿರ್‌ 445 


Fy ان‎ 
ಸಬೆ لا‎ AM i Ms - 
٣ 4b HA iG ۶ pe) ತಪು 
AEST LAE NS من‎ wh 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-45 ರುಕೂಲ್‌ಗಳು-5 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಸರ್ವ ಪ್ರಶಂಸೆಗಳು ಅಲ್ಲಾಹನಿಗೆ ಮೊಸಲು. ಅವನು ಭೂಮಿ - ಆಕಾಶಗಳ ಸೃಷ್ಟಿಕರ್ತನು. 
ಎರಡೆರಡು, ಮೂರು ಮೂರು, ಹಾಗೂ ನಾಲ್ಕು ನಾಲ್ಕು ರೆಕ್ಕೆಗಳಿರುವ' ದೇವಚರರನ್ನು ದೂತರನ್ನಾಗಿ 
ನೇಮಿಸುವವನು.* ಅವನು ತನ್ನ ಸೃಷ್ಟಿಯ ರಚನೆಯಲ್ಲಿ ತಾನಿಚ್ಛಿಸುವಂತೆ ವೃದ್ಧಿಯನ್ನು ಮಾಡುತ್ತಾನೆ. 
ನಿಶ್ಚಯವಾಗಿಯೂ ಅಲ್ಲಾಹನು ಪ್ರತಿಯೊಂದು ಕಾರ್ಯಕ್ಕೂ ಸಾಮರ್ಥ್ಯವುಳ್ಳವನು. ಅಲ್ಲಾಹನು ಜನರಿಗಾಗಿ 


i. ಇದರೆ ಅರ್ಥವು ಈ ದ ಈ ದೇವಚರರು ಅಲ್ಲಾಹ್‌ ಮತ್ತು ಅವನ ಪ್ರವಾದಿಗಳ ನಡುವೆ, ಸಂದೇಶ ತಲಪಿಸುವ ಕಾರ್ಯ 
ಮಾಡುತ್ತಿದ್ದಾರೆಂದೂ ಆಗಬಹುದು. ಅಖಿಲ ವಿಶ್ವಕ್ಕೆ ಅಲ್ಲಾಹನ ಆಜ್ಞೆಗಳನ್ನು ಒಯ್ಯುವುದೂ ಅವುಗಳನ್ನು ಜಾರಿಗೊಳಿಸುವುದೂ 
ದೇವಚರರ ಕೆಲಸವೇ ಆಗಿದೆ ಎಂದೂ ಆಗಬಹುದು. ಈ ಪ್ರಸ್ತಾಪದ ಉದ್ದೇಶ- ಬಹುದೇವ ವಿಶ್ವಾಸಿಗಳು ದೇವ ದೇವತೆ 
ಗಳೆಂದು ನಂಬಿಕೊಂಡಿರುವ ಈ ದೇವಚರರು ಯಾವ ಸಹಭಾಗಿಯೂ ಇಲ್ಲದ ಏಕಮಾತ್ರ ಅಲ್ಲಾಹನ ವಿಧೇಯ ಸೇವಕರು 
ಮಾತ್ರವೇ ವಿನಾ ಅದಕ್ಕಿಂತ ಹೆಚ್ಚಿನ ಸ್ಥಾನ ಅವರಿಗಿಲ್ಲವೆಂಬುದನ್ನು ತಿಳಿಸುವುದಾಗಿದೆ. ಒಬ್ಬ ಅರಸನ ಸೇವಕರು ಅವನ ಸೇವೆ 
ಮಾಡಲು ಓಡಾಡುತ್ತಿರುವಂತೆಯೇ ಈ ದೇವಚರರೂ ವಿಶ್ವ ಸಾರ್ವಭೌಮದ ಸೇವೆಗಾಗಿ ಹಾರಾಡುತ್ತಿರುತ್ತಾರೆ. ಈ ಸೇವಕರಿಗೆ 
ಅಧಿಕಾರಗಳೇನೂ ಇಲ್ಲ. ಸಕಲ ಅಧಿಕಾರಗಳೂ ವಿಶ್ವ ಸಾರ್ವಭೌಮನ ವಶೆದಲ್ಲಿವೆ. 

2. ಈ ದೇವಚರರ ಬಾಹುಗಳ ಮತ್ತು ರೆಕ್ಕೆಗಳ ವಾಸ್ತವಿಕತೆಯೇನೆಂದು ತಿಳಿಯುವ ಮೂಲಗಳೇನೂ ನಮ್ಮಲ್ಲಿಲ್ಲ. ಆದರೆ 
ಅಲ್ಲಾಹನು ಇದನ್ನು ತಿಳಿಸಲಿಕ್ಕಾಗಿ ಬೇರೆ ಪದ ಪ್ರಯೋಗ ಮಾಡುವ ಬದಲಿಗೆ ಮಾನವ ಭಾಷೆಯಲ್ಲಿ ಪಕ್ಸಿಗಳ ರೆಕ್ಕೆಗಳಿಗೆ 
ಪ್ರಯೋಗಿಸಲಾಗುವ ಪದವನ್ನು ಉಪಯೋಗಿಸಿರುತ್ತಾನೆ. ಆದುದರಿಂದ ನಮ್ಮ ಭಾಷೆಯ ಈ ಪದವೇ ನೈಜ ವಸ್ತುಸ್ಸಿತಿಗೆ ಹೆಚ್ಚು 
ನಿಕಟವಾಗಿದೆ. ಎರಡೆರಡು, ಮೂರು ಮೂರು ಮತ್ತು ನಾಲ್ಕು ನ್‌ಲ್ಕು ರೆಕ್ಕೆಗಳು ಎಂಬ ಪ್ರಸ್ತಾಪವು ವಿವಿಧ ದೇವಚರರಿಗೆ 
ಅಲ್ಲಾಹನು ಬೇರೆ ಬೇರೆ ಮಟ್ಟದ ಶಕ್ತಿಗಳನ್ನು ನೀಡಿರುತ್ತಾನೆಂಬುದನ್ನೂ ಯಾರಿಂದ ಯಾವ ಬಗೆಯ ಸೇವೆಯನ್ನು ಅಪೇಕ್ಸಿಸ 
ಲಾಗಿದೆಯೋ ಅವರಿಗೆ ಅದಕ್ಕೆ ತಕ್ಕುದಾದ ಭಾರೀ ವೇಗ ಮತ್ತು ಬಲಗಳನ್ನು ಕೊಟ್ಟಿರುತ್ತಾನೆಂಬುದನ್ನು ಸೂಚಿಸುತ್ತದೆ. 

3. ದೇವಚರರ ರೆಕ್ಕೆಗಳ ಸಂಖ್ಯೆಯು ನಾಲ್ಕರ ವರೆಗೆ ಮಾತ್ರವಲ್ಲವೆಂದೂ ಅಲ್ಲಾಹನು ಕೆಲವು ದೇವಚರರಿಗೆ ಇದಕ್ಕಿಂತಲೂ | 
ಹೆಚ್ಚು ರೆಕ್ಕೆಗಳನ್ನು ಕೊಟ್ಟಿರುತ್ತಾನೆಂದೂ ಇದರಿಂದ ತಿಳಿಯುತ್ತದೆ. ಪ್ರವಾದಿವರ್ಯರು(ಸ) ಹ. ಜಿಬ್ರೀಲ್‌ರನ್ನು(ಅ), ಅವರಿಗೆ 
ಆರುನೂರು ರೆಕ್ಕೆಗಳಿರುವ ಸ್ಥಿತಿಯಲ್ಲಿ ಕಂಡಿದ್ದರೆಂದು ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರು(ರು ವರದಿ ಮಾಡಿದ ಹದೀಸಿ 
ನಲ್ಲಿದೆ. (ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ) 


ಕಾಂಡ-22 


446 ೫ ಕುರ್‌ಆನ್‌ ಜ್ಯಾಖ್ಯಾನ 


SST EEA رق‎ IPE 
es SM من کالق‎ 4K ht یشنک‎ 
೫ کَقَ کوبت زم‎ 2 iE کی ٹر ان‎ SEAT AY 


ಯಾವ وہ‎ ತೆರೆದರೂ " ಅವನನ್ನು ಯಾರೂ ತಡೆಯುವವನಿಲ್ಲ.. ಅವನು . ಯಾವುದನ್ನು 
ಮುಚ್ಚಿಬಿಟ್ಟನೋ ಅವನ ಹೊರತು ಇನ್ನಾರೂ ಅದನ್ನು ತೆರೆಯುವವನಿಲ್ಲ.* ಅವನು ಅತ್ಯಂತ ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. 

4-4) ಜನರೇ, ನಿಮ್ಮ ಮೇಲಿರುವ ಅಲ್ಲಾಹನ ಅನುಗ್ರಹಗಳನ್ನು ಸ್ಮರಿಸಿರಿ. ಅಲ್ಲಾಹನ ಹೊರತು ಆಕಾಶ 
ಮತ್ತು ಭೂಮಿಯಿಂದ ನಿಮಗೆ ಆಹಾರ ನೀಡುವಂತಹ ಸೃಷ್ಟಿಕರ್ತನಾರಾದರೂ ಇರುವನೇ? ಅವನ ಹೊರತು 
ಇನ್ನಾವ ಆರಾಧ್ಯನೂ ಇಲ್ಲ. ನೀವು ಮೋಸ ಹೋಗುತ್ತಿರುವುದಾದರೂ ಎಲ್ಲಿಂದ? ಈಗ (ಪೈಗಂಬರರ) ಇವರು 


4. ಇದರ ಉದ್ದೇಶವೂ ಬಹುದೇವವಿಶ್ವಾಸಿಗಳಲ್ಲಿ ಬೇರೂರಿರುವಂತಹ ತಪು ಎಧಾರಣೆಗಳನ್ನು ಹೋಗಲಾಡಿಸುವುದಾಗಿದೆ. 
ಅವರು ಸೃಷ್ಟಿಗಳಲ್ಲೂ ಜೀವನಾಧಾರ ಕೊಡುವವರು, ಸಂತತಿ ನೀಡುವವರು ಮತ್ತು ರೋಗಗಳನ್ನು ಗುಣಪಡಿಸುವವರು 
ಇದ್ದಾರೆಂದು ನಂಬುತ್ತಿದ್ದರು. ದೇವ ಸಹಭಾಗಿತ್ವದ ಈ ಕಲ್ಪನೆಗಳಿಲ್ಲವೂ ತೀರಾ ನಿರಾಧಾರವಾಗಿವೆ. ಸೃಷ್ಟಿಗಳಿಗೆ ತಲುಪುವ 
ಪ್ರತಿಯೊಂದು ಬಗೆಯ ಕೃಪೆಯೂ ಕೇವಲ ಅಲ್ಲಾಹನ ಅನುಗ್ರಹದಿಂದ ಮಾತ್ರ ಲಭಿಸುತ್ತದೆ. ಬೇರೆ ಯಾರೂ ಅದನ್ನು 

'| ನೀಡಲೂ ಶಕ್ತನಲ್ಲ ತಡೆಯಲೂ ಶಕ್ತನಲ್ಲ. 


5. ಪ್ರಬಲವೆಂದರೆ ಎಲ್ಲವನ್ನೂ ಜಯಿಸಿದವನು ಮತ್ತು ಪರಿಪೂರ್ಣವಾದ ಪರಮಾಧಿಕಾರದ ಒಡೆಯ. ಅವನ 
ತೀರ್ಪುಗಳು ಜಾರಿಗೊಳ್ಳುವುದನ್ನು ಯಾರಿಂದಲೂ ತಡೆಯಲಾಗದು. ಇದರೊಂದಿಗೇ ಅವನು ಯುಕ್ತಿಪೂರ್ಣನೂ ಆಗಿರುತ್ತಾನೆ. 
ಅವನು ಯಾವುದೇ ತೀರ್ಮಾನವನ್ನು ಯುಕ್ತಿಪೂರ್ವಕವಾಗಿಯೇ ಕೈಗೊಳ್ಳುತ್ತಾನೆ. ಅವನು ಯಾರಿಗಾದರೂ ಏನಾದರೂ 
ಕೊಡುತ್ತಾನೆಂದಾದರೆ ಹಾಗೆ ಕೊಡುವುದೇ ಯುಕ್ತ ಎಂಬುದೇ ಅದಕ್ಕೆ ಕಾರಣ. ಇನ್ನು ಯಾರಿಗಾದರೂ ಅವನು ಏನಾದರೂ 
ಕೊಡುತ್ತಿಲ್ಲವೆಂದಾದರೆ, ಹಾಗೆ ಕೊಡದಿರುವುದೇ ಯುಕ್ತ ಎಂಬುದೇ ಅದಕ್ಕೆ ಕಾರಣ. 

6. ಅರ್ಥಾತ್‌- ಉಪಕಾರಗೇಡಿಗಳಾಗಬೇಡಿರಿ, ಕೃತಪ್ಲುತೆ ತೋರಬೇಡಿರಿ. ನಿಮ್ಮ ಿಲ್ಲಿರುವುದೆಲ್ಲವೂ ಅಲ್ಲಾಹನಿಂದ ದೊರೆತು 
ದೆಂಬುದನ್ನು ಮರೆಯದಿರಿ. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಅಲ್ಲಾಹನ ಹೊರತು ಇತರರ ದಾಸ್ಕ್ಮ ಮತ್ತು ಆರಾಧನೆ 
ಮಾಡುವವನು ಅಥವಾ ತನಗೆ : ದೊರೆತ ಯಾವುದಾದರೂ ಅನುಗ್ರಹವು ಬೇರೆಯವರಿಂದ ದೊರೆತುದೆಂದು ಭಾವಿಸುವವನು 
ಅಥವಾ ಯಾವುದಾದರೂ. ಅನುಗ್ರಹವು ಪ್ರಾಪ್ತವಾದಾಗ ಇತರರಿಗೆ ಕೃತಜ್ಞತೆ ಸಲ್ಲಿಸುವವನು ಅಥವಾ ತನಗೆ ಬೇಕಾದ 
ಯಾವುದಾದರೂ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಅಲ್ಲಾಹನ ಹೊರತು ಇತರ ಯಾರನ್ನಾದರೂ ಪ್ರಾರ್ಥಿಸುವವನು 
ಮಹಾಕೃತಪ್ನುನೆಂದೂ ಇದು ಎಚ್ಚರಿಸುತ್ತದೆ. 

7. ಮೊದಲಿನ ಮತ್ತು ಎರಡನೆಯ ನುಡಿಗಳ ನಡುವೆ ಒಂದು ಲಘುವಾದ ಎಡೆಯಿದೆ. ಅದನ್ನು ಮಾತಿನ ಸಂದರ್ಭವು 

ಸ್ವಯಂ ತುಂಬುತ್ತದೆ. ಅದನ್ನು ತಿಳಿದುಕೊಳ್ಳಲಿಕ್ಕಾಗಿ ಈ ಉಪನ್ಮಾಸವು ಬಹುದೇವವಿಶ್ವಾಸಿಗಳ ಮುಂದೆ ನಡೆಯುತ್ತಿದೆಯೆಂಬುದು 
ಗಮನದಲ್ಲಿರಬೇಕು. ನಿಮ್ಮನ್ನು ಸೃಷ್ಟಿಸಿದವನೂ ಭೂಮಿ ಆಕಾಶಗಳಿಂದ ನಿಮ್ಮ ಜೀವನಾಧಾರಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ 
ದವನೂ ಅಲ್ಲಾಹನ ಹೊರತು ಇನ್ನಾರಾದರೂ ಇರುವನೇ ಎಂದು ಭಾಷಣಕಾರನು ಪ್ರಶ್ನಿಸುತ್ತಾನೆ. ಶ್ರೋತ್ಸಗಳೆಲ್ಲರೂ ಮೌನವಾಗಿ 
ರುತ್ತಾರೆ. ಅಲ್ಲಾಹನ ಹೊರತು ಬೇರೆ ಸೃಷ್ಟಿಕರ್ತರೂ ಅನ್ನದಾತರೂ ಇದ್ದಾರೆಂದು ಯಾರೂ ಹೇಳುವುದಿಲ್ಲ. ಇದರಿಂದ ಅಲ್ಲಾಹನ 
ಹೊರತು ಸೃಷ್ಟಿಕರ್ತನೂ ಅನ್ನ, ದಾತನೂ ಬೇರಾರೂ ಇಲ್ಲವೆಂದು ಶ್ರೋತ್ಸಗಳೂ ಒಪ್ಪಿಕೊಂಡಂತಾಯಿತು. ಆಗ ಸ್ವತಃ ಭಾಷಣ 
ಶಾರನು- ಹೀಗಿರುತ್ತಾ ಸೃಷ್ಟಿಕರ್ತ ಮತ್ತು ಅನ್ನದಾತ ಅಲ್ಲಾಹನು ಮಾತ್ರವೆಂದೂ ಆದರೆ ಆರಾಧನಾರ್ಹರು ಇತರರೆಂದೂ 
ಭಾವಿಸುವಂತೆ ನೀವು ಮೋಸ ಹೋದುದಾದರೂ ಹೇಗೆ? ಎಂದು ಪ್ರಶ್ನಿಸುತ್ತಾನೆ. 


ಕಾಂಡ-22 


35. ಘಾತಿರ್‌ 5 447 


1 (EE) | es 2 BASE 1 723 4 dl3°3 


اس ENS‏ ولا یریک و ےت ಮಿನಿ‏ 


. ر2‎ ಲ 
BAY Go ES Sy WC 
ಲ್‌, ಲ್‌ 1 ۳ ಲಯ ud 
4 ಅಹಿ الاڈ کا کنا الع صلی‎ ಗ್‌ ES الین‎ 
سے رےی۔ ے کی سے سے سے‎ pT ಈ 
a 55° zi 3 Je ಯಸ 35 
ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ (ಇದೇನೂ ಹೊಸತಲ್ಲ.) ನಿಮಗಿಂತ ಮುಂಚೆಯೂ ಅನೇಕ ಸಂದೇಶವಾಹಕರು 
ಸುಳ್ಳಾಗಿಸಲ್ಪಟ್ಟಿದ್ದಾರೆ. ಸಕಲ ವ್ಯವಹಾರಗಳೂ ಅಂತಿಮವಾಗಿ ಅಲ್ಲಾಹನ ಕಡೆಗೇ ಮರಳಿವೆ. 

(5-7) ಜನರೇ ಅಲ್ಲಾಹನ ವಾಗ್ದಾನವು ನಿಶ್ಚಯವಾಗಿಯೂ ಪರಮ ಸತ್ಯವಾಗಿದೆ." ಆದುದರಿಂದ ಲೌಕಿಕ 
ಜೀವನವು ನಿಮ್ಮನ್ನು ವಂಚಿಸದಿರಲಿ'' ಮತ್ತು ಆ ಮಹಾ ವಂಚಕನು ಅಲ್ಲಾಹನ ವಿಷಯದಲ್ಲಿ ನಿಮ್ಮನ್ನು 
ವಂಚಿಸದಿರಲಿ.? ವಾಸ್ತವದಲ್ಲಿ ಶೈತಾನನು ನಿಮ್ಮ ಶತ್ರುವಾಗಿದ್ದಾನೆ. ಆದುದರಿಂದ ನೀವೂ ಅವನನ್ನು ನಿಮ್ಮ 
ಶತ್ರುವೆಂದೇ ತಿಳಿಯಿರಿ. ಅವನು ತನ್ನ ಅನುಯಾಯಿಗಳನ್ನು ಅವರು ನರಕವಾಸಿಗಳೆಲ್ಲಾಗಲೆಂದೇ ತನ್ನ 
ಮಾರ್ಗದ ಕಡೆಗೆ ಕರೆಯುತ್ತಿದ್ದಾನೆ. ಯಾರು ಸತ್ಯವನ್ನು ನಿಷೇಧಿಸುವರೋ” ಅವರಿಗೆ ಘೋರ ಯಾತನೆ 


ಕಾದಿದೆ. ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮವೆಸಗುವವರಿಗಾಗಿ ಕ್ಷಮೆಯೂ ಮಹಾ ಸತ್ಸಲವೂ ಇದೆ." 


8. ಅರ್ಥಾತ್‌- ಅಲ್ಲಾಹನ ಹೊರತು ಬೇರಾರೂ ಪೊಜಾರ್ಹರಲ್ಲವೆಂಬ ನಿಮ್ಮ ಮಾತನ್ನು ಇವರು ಒಪ್ಪುವುದಿಲ್ಲ. ನೀವು 
ಪ್ರವಾದಿತ್ವದ ಸುಳ್ಳು ಘೋಷಣೆ ಮಾಡುತ್ತಿರುವಿರೆಂಬ ಆರೋಪವನ್ನು ಇವರು ನಿಮ್ಮ ಮೇಲೆ ಹೊರಿಸುತ್ತಾರೆ. 

9. ಅರ್ಥಾತ್‌- ಜನರು ಒಬ್ಬನನ್ನು ಸುಳ್ಳುಗಾರನೆಂದು ಕರೆದೊಡನೆ ಅವನು ನಿಜಕ್ಕೂ ಸುಳ್ಳುಗಾರನಾಗಿ ಬಿಡಲು, 
ತೀರ್ಮಾನವೇನೂ ಅವರ ಕೈಯಲ್ಲಿಲ್ಲ. ತೀರ್ಮಾನವು ಸರ್ವ ಸಂಪೂರ್ಣ ಅಲ್ಲಾಹನ ಕೈಯಲ್ಲಿದೆ. ಯಾರು ಸುಳ್ಳುಗಾರನೆಂಬುದನ್ನು 
ಅವನೇ ಕೊನೆಗೆ ತೋರಿಸಿಕೊಡುವನು. 

10. ಇಲ್ಲಿ ವಾಗ್ದಾನವೆಂದರೆ ಮೇಲಿನ ವಾಕ್ಕದಲ್ಲಿ ಸೂಚಿಸಲಾಗಿರುವ, ಪರಲೋಕದ ವಾಗ್ದಾನ. 

11. ಅರ್ಥಾತ್‌- ಏನಿದ್ದರೂ ಇರುವುದು ಈ ಲೋಕ ಮಾತ್ರ, ಇದರಾಚೆ ಕರ್ಮಗಳ ವಿಚಾರಣೆ ನಡೆಯುವಂತಹ 
ಲೋಕವೇನೂ ಇಲ್ಲ ಎಂಬ ವಂಚನೆ ಅಥವಾ ಒಂದು ವೇಳೆ ಪರಲೋಕವೆಂಬುದು ಇದ್ದರೂ ಇಲ್ಲಿ ಸುಖದಲ್ಲಿರುವವನು ಅಲ್ಲೂ 
ಸುಖಿಸುವನೆಂಬ ವಂಚನೆ. 4 

12. ಮುಂದಿನ ವಾಕ್ಕವು ಸೂಚಿಸುವಂತೆ, ಇಲ್ಲಿ 'ಮಹಾ ಧೂರ್ತನನೆಂದರೆ ಶೈತಾನ. ಅಲ್ಲಾಹನ ವಿಷಯದಲ್ಲಿ ವರಚಿಸುವು 
ದೆಂದರೆ- ಕೆಲವರಿಗೆ ದೇವನೇ ಇಲ್ಲವೆಂದು ನಂಬಿಕೆ ಹುಟ್ಟಿಸುವುದು. ಬೇರೆ ಕೆಲವರಿಗೆ ಒಮ್ಮೆ ಅಲ್ಲಾಹನು ಈ ಸೃಷ್ಟಿಯನ್ನು 
ಸೃಷ್ಟಿಸಿ ಅದಕ್ಕೆ ಚಾಲನೆ ಕೊಟ್ಟು ದೂರ ಕುಳಿತಿದ್ದಾನೆ. ಈಗ ತಾನು ಮಾಡಿದ ಈ ವಿಶ್ವದೊಂದಿಗೆ ಯಾವ ಸಂಬಂಧವನ್ನೂ 
ಅವನು ಇಟ್ಟುಕೊಂಡಿಲ್ಲವೆಂದು ನಂಬಿಸುವುದು ಮತ್ತೆ ಕೆಲವರನ್ನು- ಅಲ್ಲಾಹನು ಈ ವಿಶ್ವದ ವ್ಯವಸ್ಥೆಯನ್ನೇ ನಡೆಸುತ್ತಿದ್ದಾನೆ. 
ಆದರೆ ಅವನು ಮಾನವರಿಗೆ ಮಾರ್ಗದರ್ಶನ ನೀಡುವ ವ್ಯವಸ್ಥೆಯನ್ನೇ ಮಾಡಿಲ್ಲ. ಆದುದರಿಂದ ಈ ವಹ್ಮ್‌ (ದಿವ್ಯವಾಣಿ) 
ಸೆಂದೇಶವಾಹಕತ್ವ ಇವೆಲ್ಲ ಅರ್ಥಹೀನ ಎಂದು ಮೋಸೆಗೊಳಿಸುವುದು. ಇನ್ನು ಕೆಲವರನ್ನು- ಅಲ್ಲಾಹನು ಮಹಾ ಕ್ಷಮಾಶೀಲನೂ 
ಕರುಣಾನಿಧಿಯೂ ಆಗಿದ್ದಾನೆ. ನೀವು ಎಷ್ಟೇ ಪಾಪಗಳನ್ನು ಮಾಡಿದರೂ ಅವನು ಕ್ಟಮಿಸಿ ಬಿಡುವನು. ಅವನ ಪ್ರೀತಿಗೆ ಪಾತ್ರ 
ರಾದವರು ಕೆಲವರಿದ್ದಾರೆ. ಅವರ ಆಶ್ರಯವನ್ನು ಪಡೆದುಕೊಳ್ಳಿರಿ ನೀವು ಪಾರಾಗುವಿರಿ ಎಂಬ ಸುಳ್ಳು ಭರವಸೆಯಲ್ಲಿರಿಸುವುದು. 

13. ಅರ್ಥಾತ್‌- ಅಲ್ಲಾಹನ ಗ್ರಂಥವನ್ನೂ ಅವನ ಸಂದೇಶವಾಹಕರ ಈ ಸಂದೇಶವನ್ನೂ ನಿರಾಕರಿಸುವುದು. , 

14. ಅರ್ಥಾತ್‌- ಅಲ್ಲಾಹನು ಅವರ ಅಪರಾಧಗಳನ್ನು ಕ್ಲಮಿಸುವನು ಅವರು. ಮಾಡಿರಬಹುದಾದ ಸತ್ಯರ್ಮಗಳಿಗೆ 
ಸರಿಸಮಾನವಾದ ಪ್ರತಿಫಲವನ್ನು ಮಾತ್ರವೇ ಅಲ್ಲ, .ಅವರಿಗೆ ಅತಿ ಹೆಚ್ಚಿನ. ಸತ್ಸಲ ನೀಡುವನು. 


ಕಾಂಡ-22 


48 ಕುರ್‌ಆನ್‌ ವ್ಯಾಖ್ಯಾನ 


CL ASAE نار ٹلا‎ SEITE Fd 
CULES AY SST Gl یضتعوں ث و الله‎ KY ان الله‎ 
GS GS EM AEE eC ہلپ‎ ALS 
5A as ol ss BEL KEG 


(8-9) ಯಾರ ಪಾಲಿಗೆ ಅವನ ದುಷ್ಕರ್ಮವು ಮನೋಹರಗೊಳಿಸೆಲ್ಪಟ್ಟು ಅವನು ಅದನ್ನು ಉತ್ತಮ 
ವಾದುದೆಂದು ಗ್ರಹಿಸುತ್ತಾನೋ (ಅವನ ಪಥಭ್ರಷ್ಟತೆಗೆ ಮಿತಿ ಇದೆಯೇ?! ವಾಸ್ತವದಲ್ಲಿ ಅಲ್ಲಾಹ್‌ ತಾನಿಚ್ಛಿಸಿ 
ದವರನ್ನು ಪಥಬ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಸನ್ಮಾರ್ಗ ತೋರಿಸುತ್ತಾನೆ. ಆದುದರಿಂದ 
(ಪೈಗಂಬರರೇ) ನಿಮ್ಮ ಜೀವನವು ಇವರಿಗಾಗಿ ಖೇದ ಹಾಗೂ ಕಳೆವಳಗಳಲ್ಲಿ ಕೊರಗದಿರಲಿ.'' ನಿಶ್ಚಯ 
ವಾಗಿಯೂ ಇವರು ಮಾಡುತ್ತಿರುವುದನ್ನು ಅಲ್ಲಾಹನು ಚೆನ್ನಾಗಿ ಅರಿಯುತ್ತಾನೆ." ಅಲ್ಲಾಹನೇ ಮಾರುತಗಳನ್ನು 
ಕಳುಹಿಸುತ್ತಾನೆ, ಅನಂತರ ಅವುಗಳು ಮೋಡವನ್ನೆಬ್ಬಿಸುತ್ತವೆ, ತರುವಾಯ ನಾವು ಅದನ್ನು ಒಂದು ಬಂಜರು 
ಪ್ರದೇಶದ ಕಡೆಗೆ ಒಯ್ಯುತ್ತೇವೆ ಮತ್ತು ಅದರ ಮೂಲಕೆ ಸತ್ತು ಬಿದ್ದಿದ್ದ ಅದೇ ಭೂಮಿಯನ್ನು ಜೀವಂತ 
ಗೊಳಿಸುತ್ತೇವೆ. ಸತ್ತವರ ಪುನರುಜ್ಞೀವನವೂ ಹೀಗೆಯೇ ಆಗುವುದು.” 

(10) ಗೌರವವನ್ನು ಇಚ್ಛಿಸುವವನು ಗೌರವವು ಸರ್ವ ಸಂಪೂರ್ಣವಾಗಿ ಅಲ್ಲಾಹನದೆಂಬುದನ್ನು 


ತಿಳಿದಿರಬೇಕು. ಅವನಲ್ಲಿಗೆ ಮೇಲೇರುವಂತಹ ವಸ್ತು ಪರಿಶುದ್ಧ ವಚನ ಮಾತ್ರ. ಸತ್ಯರ್ಮವು ಅದನ್ನು 


15. ಮೇಲಿನ ಎರಡು ಪರಿಚ್ಛೇದಗಳಲ್ಲಿ ಜನಸಾಮಾನ್ಯರನ್ನುದ್ದೇಶಿಸಲಾಗಿತ್ತು. ಈಗ ಈ ಪರಿಚ್ಛೇದದಲ್ಲಿ ಹ. ಮುಹಮ್ಮದ್‌ರ(ಸು 
ಧರ್ಮಾಹ್ವಾನವನ್ನು ನಖಶಿಖಾಂತವಾಗಿ ಎದುರಿಸುತ್ತಿದ್ದಂತಹ ಪಥಭ್ರಷ್ಟತೆಯ ಧ್ವಜವಾಹಕರ ಕುರಿತು ಹೇಳಲಾಗುತ್ತಿದೆ. 

16. ಅರ್ಥಾತ್‌- ವಿವೇಕವನ್ನು ಕಳೆದುಕೊಂಡವರಿಗೆ, ಒಳಿತು-ಕೆಡುಕುಗಳ ನಡುವೆ ವ್ಯತ್ಯಾಸ ಕಾಣದವರಿಗೆ ಮತ್ತು ಪಾಪಮಯ 
ಜೀವನವೇ ಮನಮೋಹಕವೂ ಉಜ್ಜಲವೂ ಆಗಿ ತೋರುವವರಿಗೆ ಯಾವ ಬುದ್ದಿ ಮಾತೂ ನಾಟುವುದಿಲ್ಲ. ಇಂತಹವರೆ ಹಿಂದೆ 
ಬೀಳುವುದು ವೃರ್ಥ. ಸತ್ಯಪ್ರಚಾರಕನು ಇಂತಹವರಿಗೆ ಸನ್ಮಾರ್ಗದರ್ಶನ ಮಾಡಿಸಬೇಕೆಂಬ ಕಳಕಳಿಯಿಂದ ತನ್ನ ಜೀವವನ್ನು 
ಸವೆಸುವ ಬದಲು ಅಂತಃಕರಣದಲ್ಲಿ ಇನ್ನೂ ಜೀವಕಳೆ ಉಳಿದಿರುವಂತಹವರ ಕಡೆಗೆ ಗಮನಹರಿಸಬೇಕು. 

17. ಅರ್ಥಾತ್‌- ಇಷ್ಟರ ಮಟ್ಟಿಗೂ ತಮ್ಮ ಮನ ಮಸ್ತಿಷ್ಕಗಳನ್ನು ಕೆಡಿಸಿಕೊಂಡಿರುವವರನ್ನು ಅಲ್ಲಾಹನು ತನ್ನ ಸನ್ಮಾರ್ಗದ 
ಅನುಗ್ರಹದಿಂದ ವಂಚಿತಗೊಳಿಸಿ ಬಿಡುತ್ತಾನೆ. ಇಂತಹವರನ್ನು ಸರಿದಾರಿಗೆ ತರಲು ನಿಮ್ಮಿಂದ ಸಾಧ್ಯವಿಲ್ಲ. ಆದುದರಿಂದ ಅವರ 
ವಿಷಯದಲ್ಲಿ ಸಹನೆಯಿಂದಿರಿ. ಅವರಿಗಾಗಿ ಮರುಗಬೇಡಿರಿ. 

18. ಅಲ್ಲಾಹನು ಅವರಿಗೆ ಅವರ ದುಷ್ಕರ್ಮಗಳಿಗಾಗಿ ಶಿಕ್ಷೆ ಕೊಡುವ ಒಂದು ಕಾಲ ಬರಲಿದೆ ಎಂಬ ಎಚ್ಚರಿಕೆಯು 
ಈ ನುಡಿಯಲ್ಲಿ ತಾನಾಗಿ ಅಡಗಿದೆ. 

19. ಅರ್ಥಾತ್‌- ಈ ತಿಳಿಗೇಡಿಗಳು ಪರಲೋಕ ಜೀವನವು ಅಸಂಭವವೆಂದು ಭಾವಿಸುತ್ತಾರೆ. ಆದುದರಿಂದಲೇ ಇಲ್ಲಿ 
ಏನು ಮಾಡಿದರೂ ಅದರ ಕುರಿತು ವಿಚಾರಣೆಯನ್ನೆದುರಿಸಲು ಅಲ್ಲಾಹನ ಮುಂದೆ ಹಾಜರಾಗುವ ಸಂಭವವಿಲ್ಲವೆಂಬ ಭಾವನೆಯಲ್ಲೇ 
ಮುಳುಗಿರುತ್ತಾರೆ. ಆದರೆ ಇದೊಂದು ವ್ಯರ್ಥ ಭಾವನೆ. ಪಾಳು ಬಿದ್ದಿರುವ ನೆಲದ ಮೇಲೆ ಒಂದು ಮಳೆ ಬಿದ್ದ ಕೂಡಲೇ ದೀರ್ಫು 
ಕಾಲದಿಂದ ಒಣಗಿ ಸತ್ತಿದ್ದ ಬೇರುಗಳು ಪುನಃ ಜೀವಕಳೆ ಹೊಂದಿ ನೆಲದಡಿಯಿಂದ ಚಿಗುರಿ ಮೇಲೆ ಬರುವಂತೆಯೇ ಹಿಂದೆ ಗತಿಸಿದ 
ಮತ್ತು ಮುಂದೆ ಜನಿಸುವ ಸಕಲ ಮಾನವರೂ ಪುನರುತ್ನಾನ ದಿನ ಅಲ್ಲಾಹನ ಒಂದು ಸಣ್ಣ ಸೂಚನೆಯಿಂದಲೇ ಪುನಃ ಎದ್ದು ಬರುವರು. 

20. ಕುರೈಶ್‌ ಸರದಾರರು ಪ್ರವಾದಿವರ್ಯರ(ಸು ವಿರುದ್ಧ ನಡೆಸುತ್ತಿದ್ದುದೆಲ್ಲವೂ ತಮ್ಮ ಸ್ಥಾನಮಾನಗಳ ರಕ್ಷಣೆಗಾಗಿತ್ತು. 
ಹೆ. ಮುಹಮ್ಮದ್‌ರ(ಸ) ಮಾತು ನಡೆದು ಬಿಟ್ಟರೆ ತಮಗೆ ಮಹತ್ವವಿರಲಾರದೆಂದು ಅವರು ಭಾವಿಸಿದ್ದರು. ಆದ್ದರಿಂದ ಇಲ್ಲಿ 


ಕಾಂಡ-22 


35. ಘಾತಿರ್‌ 49 


HEE A SK gl A od 


Ks; 


مر ہے 


4 ಸನ ಸುಡ ಮ 
K5 "aly اتی 327 الا‎ ಈ اوت سی بے‎ : Es ped 
433 ಹಿ 3 


ಮೇಲಕ್ಕೇರಿಸುತ್ತದೆ. ಇನ್ನು ದುಷ್ಟ ಕುತಂತ್ರಗಳನ್ನೆಸಗುವವರ ವಿಷಯ.” ಅವರಿಗಾಗಿ ಕಠಿಣ ಯಾತನೆ ಇದೆ. 
ಅವರ ಕುತಂತ್ರವು ಸ್ವತಃ ನಾಶವಾಗಲಿದೆ. 

(11-14) ಅಲ್ಲಾಹನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದನು. ತರುವಾಯ ವೀರ್ಯದಿಂದ” 
ಅನಂತರ ನಿಮ್ಮನ್ನು (ಗಂಡು-ಹೆಣ್ಣೆಂಬ) ಜೊತೆಗಳಾಗಿ ಮಾಡಿದನು. ಅಲ್ಲಾಹನಿಗೆ ಅರಿವಿಲ್ಲದೆ ಯಾವ 
ಸ್ತ್ರೀಯೂ ಗರ್ಭವತಿಯಾಗುವುದೂ ಇಲ್ಲ, ಪ್ರಸವಿಸುವುದೂ ಇಲ್ಲ. ಯಾವುದೇ ವೃದ್ಧನು ದೀರ್ಫಾ 
ಯುಸ್ಸನ್ನು ಪಡೆಯುವುದಾಗಲಿ, ಯಾರದಾದರೂ .ಆಯುಷ್ಯದಲ್ಲಿ ತುಸು ಕಡಿತವಾಗುವುದಾಗಲೀ ಇವೆಲ್ಲವೂ 


ಒಂದು ಗ್ರಂಥದಲ್ಲಿ ಲಿಖಿತವಾಗಿರದೆ ಸಂಭವಿಸುವುದಿಲ್ಲ. ಇದು ಅಲ್ಲಾಹನಿಗೆ ಅತಿ ಸುಲಭವಾದ 


ಅಲ್ಲಾಹನಿಗೆ ವಿದ್ರೋಹವೆಸಗಿ ನೀವು ಗಳಿಸಿರುವ ಗೌರವವು ےوہ‎ ಅದು ಖಂಡಿತ ಮಣ್ಣುಗೂಡಲಿದೆ. ಈ ಲೋಕದಿಂದ 
ಪರಲೋಕದ ವರೆಗೆ ಎಂದೂ ಕಳಂಕಿತವಾಗದ ನೈಜ ಹಾಗೂ ಶಾಶ್ವತ ಗೌರವವು ದೇವನ ದಾಸ್ಯದಿಂದ ಮಾತ್ರ ಲಭಿಸಬಲ್ಲುದು 
ಎಂದು ತಿಳಿಸಲಾಗಿದೆ. 

21. ಇದುವೇ ಗೌರವವನ್ನು ಸಂಪಾದಿಸಲಿಕ್ಕಿರುವ ನೈಜ ಮೂಲ. ಅಲ್ಲಾಹನ ಬಳಿ ಮಿಥ್ಯ, ಹೊಲಸು ಮತ್ತು ಪಿತೂರಿಯ 
ಮಾತುಗಳಿಗೆ ಎಂದೂ ಔನ್ನತ್ಯ ಪ್ರಾಪ್ತವಾಗುವುದಿಲ್ಲ. ಅವನ ಬಳಿ ಸತ್ಯವಾದ, ಶುದ್ಧವಾದ, ವಾಸ್ತವಿಕತೆಯಲ್ಲಿ ಅಧಿಷ್ಠಿತವಾದ 
ಮತ್ತು ಸದುದ್ದೇಶದ ಜೊತೆಗೆ ಸದ್ವಿಶ್ವಾಸೆ ಮತ್ತು ಸದ್ದಿಚಾರವನ್ನು ಪ್ರತಿನಿಧಿಸುವ ಮಾತಿಗೆ ಮಾತ್ರ ಉನ್ನತಿ ಸಿಗುತ್ತದೆ. ಒಂದು 
ಶುದ್ದ ವಚನವನ್ನು ಉನ್ನತಿಗೇರಿಸುವ ವಸ್ತುವು ಮಾತಿಗನುಸಾರವಿರುವ ಕೃತಿಯಾಗಿದೆ. ಮಾತು ಶುದ್ಧವಾಗಿದ್ದು ಕೃತಿಯು ಅದಕ್ಕೆ 
ವಿರುದ್ಧವಾಗಿರುವಲ್ಲಿ ಮಾತಿನ ಶುದ್ಧತೆಯು ಜಡವಾಗಿ ಬಿಡುತ್ತದೆ. ಬರಿಯ ಮಾತಿನ ಮಲ್ಲರಾಗುವುದರಿಂದೇನೂ ಮಾತು ಉನ್ನತ 
ಗೊಳ್ಳುವುದಿಲ್ಲ. ಅದನ್ನು ಉನ್ನತಗೊಳಿಸಲು ಸತ್ಯರ್ಮದ ಬಲಬೇಕಾಗುತ್ತದೆ. ಕುರ್‌ಆನಿನ ದೃಷ್ಟಿಯಲ್ಲಿ ಉತ್ತಮ ಮಾತು ಮತ್ತು 
ಉತ್ತಮ ಕೃತಿ ಇವೆರಡು ಪರಸ್ಸರ ಅನಿವಾರ್ಯ ಹಾಗೂ ಅಭೇದ್ಮವಾಗಿವೆ ಎಂಬುದನ್ನಿಲ್ಲಿ ತಿಳಿದಿರಬೇಕು. ಯಾವುದೇ ಸತ್ಯರ್ಮದ 
ಹಿಂದೆ ಸೆದ್ವಿಶ್ವಾಸ ಇಲ್ಲವೆಂದಾದರೆ ಅದು ಕೇವಲ ತನ್ನ ಬಾಹ್ಮರೂಪದ ಆಧಾರದಲ್ಲಿ ಉತ್ತಮವೆನಿಸಿಕೊಳ್ಳುವುದಿಲ್ಲ. ಮನುಷ್ಯನ 
ಕರ್ಮವು ಅವನ ವಿಶ್ವಾಸವನ್ನು ಸಮರ್ಥಿಸುವ ತನಕ ಯಾವ ಸದ್ವಿಶ್ವಾಸವೂ ನಂಬಲರ್ಹವೆನಿಸಿಕೊಳ್ಳುವುದಿಲ್ಲ. 

22. ಅರ್ಥಾತ್‌- ಮಿಥ್ಯ ಹಾಗೂ ಹೊಲಸು ವಚನಗಳನ್ನೆತ್ತಿಕೊಂಡು ತಮ್ಮ ಚಾತುರ್ಯದಿಂದಲೂ ಕುಟಿಲತೆಯಿಂದಲೂ 
ಮೋಸಗೊಳಿಸುವ೦ತಹ ಆಧಾರಗಳ ಮೂಲಕವೂ ಅವುಗಳನ್ನು ಬೆಳೆಸಲು ಪ್ರಯತ್ನಿಸುವವರು ಮತ್ತು ಅವುಗಳಿಗೆದುರಾಗಿರುವ ಸತ್ಯ 
ವಚನವನ್ನು ಕೀಳಾಗಿಸಲಿಕ್ಕಾಗಿ ಎಂತಹ ನೀಚ ತಂತ್ರಗಳನ್ನೆಸಗಲಿಕ್ಕೂ ಹೇಸೆದವರು. 

23. ಇಲ್ಲಿಂದ ಮಾತಿನ ದಿಕ್ಕು ಪುನಃ ಜನೆಸಾಮಾನ್ಮರ ಕಡೆಗೆ ತಿರುಗುತ್ತದೆ. 

24. ಮಾನವನ ಸೃಷ್ಟಿಯನ್ನು ಮೊದಲು ನೇರವಾಗಿ ಮಣ್ಣಿನಿಂದಲೇ ಮಾಡಲಾಯಿತು. ಅನಂತರ ಅವನ ಪೀಳಿಗೆಯನ್ನು 
ವೀರ್ಯದಿಂದ ಮುಂದುವರಿಸಲಾಯಿತು. 

25. ಅರ್ಥಾತ್‌- ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬನ ವಿಷಯದಲ್ಲೂ, ಅವನಿಗೆ ಈ ಲೋಕದಲ್ಲಿ ಎಷ್ಟು ಹ 
ವಿದೆಯೆಂಬುದನ್ನು ಮೊದಲೇ ಬರೆದಿಡಲಾಗುತ್ತದೆ. ಯಾರಿಗಾದರೂ ಆಯುಷ್ಮ ದೀರ್ಪವಾಗುವುದಿದ್ದರೆ - ಅದು ' ಅಲ್ಲಾಹನ 
ಅಪ್ಪಣೆಯಿಂದಲೇ, ಕಡಿಮೆಯಾಗುವುದಿದ್ದೆರೆ ಅದು ಕೂಡಾ ಅವನ ನಿರ್ಧಾರದಿಂದಲೇ ಆಗಿರುತ್ತದೆ. ಹಿಂದೆ ನವಜಾತ ಶಿಶುಗಳ 


ಕಾಂಡ-22 


40 ಕುರ್‌ಆನ್‌ ವ್ಯಾಖ್ಯಾನ 


dk | 


سے سی س ص۲ کے کے سے RCN‏ ہے بج ہے 7 
ترما تنتوی WE AL SB LY yd‏ وَھٰدا 
ಇದನ ಜ್ಞ ss oC Ay VAS‏ و ےس ಆನಿಕ್‌‏ 
یلم جار ٭و مین شش تافلونَ Bb‏ ستخرجون ETL‏ 

od‏ وس ہے LEAS‏ ھ ہھ سے رص >ے>ےسوم“ 
:کی IE‏ یه ASS‏ من 55 PANE HIS‏ 
Ey PPS UAT ಇ‏ ہے و وسے 7 
الیل 3 SAS SALES 43 ಬಫೆ 3ಡಿ‏ 
ನೀರಿನ ಎರಡು ಸಂಗ್ರಹಗಳು ಸಮವಾಗಿಲ್ಲ.” ಒಂದು ಸಿಹಿಯಾಗಿದ್ದು ಬಾಯಾರಿಕೆಯನ್ನು‏ شش 
ನೀಗಿಸುವಂತಹದ್ದೂ ಕುಡಿಯಲು ರುಚಿಕರವೂ ಆಗಿದೆ, ಇನ್ನೊಂದು ಗಂಟಲು ಸುಲಿದು ಹೋಗುವಷ್ಟು‏ 
ಉಪ್ಪಾಗಿದೆ. ಆದರೆ ನೀವು ಇವೆರಡರಿಂದಲೂ ತಾಜಾ ಮಾಂಸವನ್ನು ಪಡೆಯುತ್ತೀರಿ. ಧರಿಸಲು‏ 
ಅಲಂಕಾರೆ ಸಾಧನಗಳನ್ನು ಹೊರ ತೆಗೆಯುತ್ತೀರಿ* ಮತ್ತು ಅದೇ ನೀರಿನಲ್ಲಿ ನಾವೆಗಳು ಅದರ‏ 
ಎದೆಯನ್ನು ಸೀಳುತ್ತಾ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಇವೆಲ್ಲ ನೀವು ಅಲ್ಲಾಹನ ಅನುಗ್ರಹ‏ 


ವನ್ನರಸಲಿಕ್ಕಾಗಿಯೂ ಅವನಿಗೆ ಕೃತಜ್ಞರಾಗಲಿಕ್ಕಾಗಿಯೂ ಆಗಿದೆ. ಅವನು ಹಗಲಿನೊಳಗೆ ರಾತ್ರಿಯನ್ನೂ 
ರಾತ್ರಿಯೊಳಗೆ ಹಗಲನ್ನೂ ಪೋಣಿಸುತ್ತ ತರುತ್ತಾನೆ. ಸೂರ್ಯ ಚಂದ್ರರನ್ನು ಅವನು 


ಮರಣದ ಸಂಖ್ಯೆ ಹೆಚ್ಚಿತ್ತೆಂದೂ ಈಗ ವೈದ್ಯಶಾಸ್ತ್ರದ ಪ್ರಗತಿಯಿಂದಾಗಿ ಈ ಸಂಖ್ಯೆಯನ್ನು ಕಡಿಮೆಗೊಳಿಸಲಾಗಿದೆಯೆಂದೂ ಹಿಂದೆ 
ಜನರು ಹೆಚ್ಚು ಕಾಲ ಬದುಕುತ್ತಿರಲಿಲ್ಲ. ಈಗ ಚಿಕಿತ್ಸಾ ಸಾಧನಗಳ ಹೆಚ್ಚಳದಿಂದಾಗಿ ಆಯುಷ್ಯ ದೀರ್ಥವಾಗುತ್ತ ಹೋಗುತ್ತಿದೆ 
ಯೆಂದೂ ಕೆಲವು ಅಜ್ಞಾನಿಗಳು ಇದಕ್ಕುತ್ತರವಾಗಿ ವಾದಿಸುವುದುಂಟು. ಒಂದು ವೇಳೆ ನಮಗೆ ಯಾವುದಾದರೂ ಮೂಲದಿಂದ- 
ಅಲ್ಲಾಹನು ಒಬ್ಬ ವ್ಯಕ್ತಿಯ ಆಯುಷ್ಕವನ್ನು ಇಂತಿಷ್ಟೆಂದು, ಉದಾಹರಣೆಗೆ 2 ವರ್ಷವೆಂದು ಬರೆದಿರುವುದಾಗಿ ತಿಳಿದಿದ್ದು, ಆ 
ಬಳಿಕ ನಮ್ಮ ವೈದ್ಯಕೀಯ ಸೌಲಭ್ಯಗಳು ಆ ಆಯುಷ್ಯದಲ್ಲಿ ಒಂದು ದಿನದ ಹೆಚ್ಚಳವನ್ನು ಮಾಡಿದರೆ ಆಗ ಮಾತ್ರ ಪನಿತ್ರ 
ಕುರ್‌ಆನಿನ ಪ್ರಸ್ತುತ ಹೇಳಿಕೆಯ ಖಂಡನೆಗೆ ಈ ವಾದವನ್ನು ಮಂಡಿಸಬಹುದು. ಈ ತರದ ಜ್ಞಾನವು ಯಾರಿಗೂ ಲಭ್ಮವಿಲ್ಲದಿರುವಾಗ 
ಅಂತಹವರು ಕುರ್‌ಆನಿನ ಈ ಆದೇಶವನ್ನು ಆಕ್ಷೇಪಿಸುವಂತಿಲ್ಲ. ಬರಿಯ ಅಂಕಿ ಅಂಶಗಳ ಪ್ರಕಾರ ಮಕ್ಕಳ ಮರಣ ಸಂಖೆ 
ಇಳಿಮುಖವಾಗಿದೆ ಅಥವಾ ಮುಂಚೆಗಿಂತ ಈಗ ಜನರು ಹೆಚ್ಚುಕಾಲ ಬದುಕುತ್ತಿದ್ದಾರೆಂಬುದು ಈಗ ಮಾನವನು ಅಲ್ಲಾಹನ 
ತೀರ್ಮಾನಗಳನ್ನು ಬದಲಾಯಿಸಲು ಶಕ್ತನಾಗಿ ಬಿಟ್ಟಿದ್ದಾನೆನ್ನುವುದಕ್ಕೆ ಆಧಾರವಾಗಲಾರದು. ಅಲ್ಲಾಹನು ವಿವಿಧ ಕಾಲಘಟ್ಟಗಳಲ್ಲಿ 
ಜನಿಸುವ ಮಾನವರ ಆಯುಷ್ಕಗಳನ್ನು ವಿವಿಧ ರೀತಿಗಳಲ್ಲಿ ನಿಶ್ನ್ಚಯಿಸಿರಬಹುದು ಮತ್ತು ಇಂತಹ ಕಾಲದ ಜನರಿಗೆ ಇಂತಹೆ 
ರೋಗವನ್ನು ನಿವಾರಿಸುವ ಶಕ್ತಿಯನ್ನು ನೀಡಲಾಗುವುದು ಹಾಗೂ ಇಂತಹ ಕಾಲದ ಜನರಿಗೆ ಜೀವ ರಕ್ಟಣೆಯ ಇಂತಿಂತಹ 
ಸಾಧನಗಳನ್ನು ಕೊಡಲಾಗುವುದು ಎಂಬುದೂ ಅಲ್ಲಾಹನದೇ ತೀರ್ಮಾನವಾಗಿರಬಹುದು ಎಂದು ನಂಬುವುದರಲ್ಲಿ ತರ್ಕಹೀನತೆಯೇನಿದೆ? 

26. ಅರ್ಥಾತ್‌- ಇಷ್ಟು ಅಸಂಖ್ಯಾತ ಸೃಷ್ಟಿಗಳ ಕುರಿತು ಇಷ್ಟು ವಿವರವಾದ ಜ್ಞಾನವನ್ನೂ ಪ್ರತಿಯೊಂದು ಜೀವಿಯ ಬಗ್ಗೆ 
ಇಷ್ಟು ವಿವರವಾದ ಆಜ್ಞೆಗಳನ್ನೂ ತೀರ್ಪುಗಳನ್ನೂ ಕೊಡುವುದು ಅಲ್ಲಾಹನಿಗೇನೂ ಅಸಾಧ್ಯವಲ್ಲ. 

27. ಅರ್ಥಾತ್‌- ಒಂದು ಸಮುದ್ರಗಳಲ್ಲಿರುವ ಸಂಗ್ರಹ. ಇನ್ನೊಂದು ನದಿಗಳಲ್ಲೂ ಸರೋವರಗಳಲ್ಲೂ ಚಿಲುಮೆಗಳಲ್ಲೂ 
ಇರುವ ಸಂಗ್ರಹ. 

28. ಅರ್ಥಾತ್‌- ಜಲಜೀವಿ ಪ್ರಾಣಿಗಳೆ ಮಾಂಸೆ. 

29. ಅರ್ಥಾತ್‌- ಮುತ್ತು, ಹವಳ ಮತ್ತು ಕೆಲವು ಜಲಭಾಗಗಳಿಂದ ರತ್ನಗಳು ಮತ್ತು ಚಿನ್ನ. 

30. ಅರ್ಥಾತ್‌- ಹಗಲಿನ ಪ್ರಕಾಶವು ಮೆಲ್ಲಮೆಲ್ಲಗೆ ಕಡಿಮೆಯಾಗುತ್ತ ಇರುಳಿನ ಅಂಭಕಾರವು ಕ್ರಮೇಣ ಕವಿಯುತ್ತ ಕೊನೆಗೆ 
ಸಂಪೂರ್ಣವಾಗಿ ಆವರಿಸಿ ಬಿಡುತ್ತದೆ. ಇದೇ ರೀತಿಯಲ್ಲಿ ರಾತ್ರೆಯ ಕೊನೆಯ ಘಳಿಗೆಯಲ್ಲಿ ದಿಗಂತದಲ್ಲಿ ಲಘುವಾದ ಬೆಳಕು 
ತೋರಲಾರಂಭಿಸುತ್ತದೆ. ಅನಂತರ ಆದು ವೃದ್ದಿಯಾಗುತ್ತ ಕೊನೆಗೆ ಪ್ರಕಾಶಮಾನವಾಗಿ ಬಿಡುತ್ತದೆ. 


ಕಾಂಡ-22 


35. ಘಾತಿರ್‌ 41 


WSS SEAS‏ رک کے انگ الزَنی مزح من 
ون ما ON‏ من قوف مان خوش لا سوا دا کے یی 
سیکا ما استجابوا ل SENS SK ANS‏ 


3 PN 
2 


٢ 
ا٤‎ oh sb SST NESS 0 


ನಿಯಂತ್ರಿಸಿಟ್ಟಿದ್ದಾನೆ.3 ಇದೆಲ್ಲವೂ ಒಂದು ನಿಪ್ಚಿತ ಸಮಯದವರೆಗೆ ನಡೆಯುತ್ತ ಸಾಗುತ್ತಿದೆ. 
(ಇವೆಲ್ಲವನ್ನೂ ಮಾಡುತ್ತಿರುವ) ಅಲ್ಲಾಹನೇ ನಿಮ್ಮ ಪ್ರಭು. ಸಾರ್ವಭೌಮತೆ ಅವನದೇ ಆಗಿರುತ್ತದೆ. 
ಅವನನ್ನು ಬಿಟ್ಟು ನೀವು ಇತರ ಯಾರನ್ನೆಲ್ಲ ಪ್ರಾರ್ಥಿಸುತ್ತೀ ರೋ ಅವರು ಒಂದು ಹುಲು ಕಡ್ಡಿಯ” 
ಒಡೆಯರೂ ಅಲ್ಲ. ನೀವು ಅವರನ್ನು ಪ್ರಾರ್ಥಿಸಿದರೆ ಅವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಾರರು ಮತ್ತು 
ಕೇಳಿದರೂ ಅವುಗಳ ಉತ್ತರವನ್ನು ನಿಮಗೆ ಕೊಡಲಾರರು. ಪುನರುತ್ಥಾನ ದಿನ ಅವರು ನೀವೆಸಗಿದ 
ದೇವಸಹಭಾಗಿತ್ವವನ್ನು ನಿರಾಕರಿಸಿ ಬಿಡುವರು. ವಸ್ತುಸ್ಥಿತಿಯ ಇಂತಹ ಸರಿಯಾದ ವಿವರವನ್ನು ನಿಮಗೆ 
ಓರ್ವ ವಿವರಪೂರ್ಣನಲ್ಲದೆ ಇನ್ನಾರೂ ಕೊಡಲಾರನು.3 


31. ಒಂದು ನಿಯಮಕ್ಕೆ ಅಧೀನವಾಗಿರಿಸಿದ್ದಾನೆ. 

32. ಮೂಲದಲ್ಲಿ 'ಕಿತ್‌ಮೊರ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಖರ್ಜೂರದ ಬೀಜದ ಸುತ್ತಲೂ ಇರುವ 
ತೆಳ್ಳಗಿನ ಪೊರೆ. ಆದರೆ- ಮುಖ್ಯ ಉದ್ದೇಶವು ಬಹುದೇವವಿಶ್ವಾಸಿಗಳೆ ಆರಾಧ್ಯರು ಅತ್ಯಂತ ತುಚ್ಛ ವಸ್ತುಗಳ ಒಡೆಯರೂ 
ಆಗಿರುವುದಿಲ್ಲವೆಂಬುದನ್ನು ತಿಳಿಸುವುದಾಗಿದೆ. ಆದುದರಿಂದಲೇ ನಾವು ಶಬ್ದಾರ್ಥದ ಬದಲಿಗೆ ಭಾವಾರ್ಥವನ್ನು ಕೊಟ್ಟಿರುತ್ತೇವೆ. 

33. ಅವರು ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ, ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ ಅಥವಾ ಸ್ವೀಕರಿಸಲ್ಪಟ್ಟಿಲ್ಲವೆಂದು 
ಗಟ್ಟಿಯಾಗಿ ಕೂಗಿ ಹೇಳಲಾರರೆಂದು ಇದರ ಅರ್ಥವಲ್ಲ. ನಿಮ್ಮ ಪ್ರಾರ್ಥನೆ ಕೇಳಿ ಯಾವ ಕಾರ್ಯಾಚರಣೆಯನ್ನೂ ಮಾಡಲಾರ 
ರೆಂದು ಇದರ ಅರ್ಥ. ಒಬ್ಬನು ತನ್ನ ಅರ್ಜಿಯನ್ನು ಯಾವ ಅಧಿಕಾರವೂ ಇಲ್ಲದ ಒಬ್ಬನಿಗೆ ಸಲ್ಲಿಸಿದರೆ ಅದು ವ್ಯರ್ಥವಾಗಿ 
ಬಿಡುವುದು. ಏಿಕೆಂದರೆ ಅವನಿಗೆ ಅರ್ಜಿಯನ್ನು ಸ್ವೀಕರಿಸುವ ಮತ್ತು ತಿರಸ್ಕರಿಸುವ ಯಾವ ಅಧಿಕಾರವೂ ಇಲ್ಲ. ಅದೇ ಅರ್ಜಿಯನ್ನು 
ಒಬ್ಬ ಆಡಳಿತಾಧಿಕಾರಿಗೆ ಕೊಟ್ಟರೆ, ಅದು ಸ್ವೀಕಾರಾರ್ಹವಾಗಿರಲಿ ಅಥವಾ ತಿರಸ್ಕಾರ ಯೋಗ್ಯವಿರಲಿ ಅದರ ವಿಷಯದಲ್ಲಿ 
ಏನಾದರೊಂದು ಕ್ರಮವನ್ನು ಖಂಡಿತ ಕೈಗೊಳ್ಳಲಾಗುವುದು. 

34. ಅರ್ಥಾತ್‌- ನಾವು ದೇವಸಹಭಾಗಿಗಳೆಂದೂ ನೀವು ನಮ್ಮನ್ನು ಆರಾಧಿಸಿರೆಂದೂ ಅವರೊಡನೆ ನಾವೆಂದೂ 
ಹೇಳಿರಲಿಲ್ಲ. ಹೆಚ್ಚೇಕೆ ಇವರು ನಮ್ಮನ್ನು ಸಕಲ ಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನ ಸಹಭಾಗಿಗಳನ್ನಾಗಿ 
ಮಾಡಿಕೊಂಡಿದ್ದರು ಮತ್ತು ನಮ್ಮೊಡನೆ ಬೇಡುತ್ತಿದ್ದರು ಎ೦ಬ ವಿಷಯವೂ ನಮಗೆ ಗೊತ್ತಿರಲಿಲ್ಲ. ಅವರ ಯಾವ ಪ್ರಾರ್ಥನೆಯೂ 
ನಮಗೆ ತಲಪಿಲ್ಲ. ಅವರ ಯಾವ ಹರಕೆ ಕಾಣಿಕೆಗಳೂ ನಮಗೆ ಸಿಗಲಿಲ್ಲವೆಂದು ಅವರು ಸ್ಪಷ್ಟೆವಾಗಿ ಹೇಳಿ ಬಿಡುವರು. 

35. 'ಖಬೀರ್‌' (ವಿವರ ಪೂರ್ಣ) ಎಂದರೆ ಸ್ವಯಂ ಅಲ್ಲಾಹ್‌. ತಾತ್ತರ್ಯವೇನೆಂದರೆ- ಇನ್ನೊಬ್ಬನು ಹೆಚ್ಚೆಂದರೆ ಬೌದ್ದಿಕ 
ಆಧಾರಗಳೊಂದಿಗೆ ಶಿರ್ಕ(ದೇವ ಸಹಭಾಗಿತ್ವ)ನ್ನು ಖಂಡಿಸಬಲ್ಲನು ಮತ್ತು ಬಹುದೇವ ವಿಶ್ವಾಸಿಗಳ ಆರಾಧ್ಯ ವಸ್ತುಗಳ ಅಸಹಾಯಕತೆ 
ಯನ್ನು ವಿವರಿಸಬಲ್ಲನು, ಆದರೆ ನಾವು ವಾಸ್ತವಿಕತೆಯನ್ನು ನೇರವಾಗಿ ಬಲ್ಲವರು, ಜನರು ಯಾರನ್ನೆಲ್ಲ ದೇವತ್ವದಲ್ಲಿ ಅಧಿಕಾರವುಳ್ಳವ 
ರಾಗಿದ್ದಾರೆಂದು ತಿಳಿದುಕೊಂಡಿರುವರೋ ಅವರೆಲ್ಲರೂ ಅಧಿಕಾರ ರಹಿತರೆಂದೂ ಅವರ ಕೈಯಲ್ಲಿ ಯಾವ ಶಕ್ತಿಯೂ ಇಲ್ಲವೆಂದೂ. 
ಅವರು ಏನನ್ನಾದರೂ ಮಾಡಲಿಕ್ಕೂ ಕೆಡಿಸಲಿಕ್ಕೂ ಅಸಮರ್ಥರೆಂದೂ ಜ್ಞಾನಪೂರ್ವಕವಾಗಿಯೇ ನಾವು ತಿಳಿದಿರುತ್ತೇವೆ. ಬಹುದೇವ |. 
ವಿಶ್ವಾಸಿಗಳ ಈ ಆರಾಧ್ಯ ವಸ್ತುಗಳು ಪುನರುತ್ಥಾನ ದಿನ ಸ್ವತಃ ಈ ಸಹಬಾಗಿತ್ವವನ್ನು ಖಂಡಿಸುವರೆಂಬುದನ್ನು ನಾವು ನೇರವಾಗಿ ಬಲ್ಲೆವು. 


ಕಾಂಡ-22 


452 ಕುರ್‌ಆನ್‌ ವ್ಯಾಖ್ಯಾನ 


pt 
ھ کے وے> ے‎ 


pia لت‎ 


۲ 


کرو ے ےج ےئ ےر لئ طے 


1D 5 3F‏ و 

ಗ್‌ ತ್‌. PP می‎ > 2 2 ೭ ASL 

813 ವ 5 ದ دا 543 ےت‎ OE لو‎ 
(15-18) ಜನರ ನೀವೇ ಅಲ್ಲಾಹನ ಅವಲಂಬಿತರಾಗಿದ್ದೀರಿ* ಮತ್ತು ಅಲ್ಲಾಹ್‌ ನಿರಪೇಕ್ಷನೂ 
'ಸ್ವಯಂಸ್ತುತ್ಯನೂ ಆಗಿರುತ್ತಾನೆ.” ಅವನಿಚ್ಛಿಸಿದರೆ ನಿಮ್ಮನ್ನು ಸರಿಸಿ ಯಾವುದಾದರೊಂದು ಹೊಸ ಸೃಷ್ಟಿಯನ್ನು 
ನಿಮ್ಮ .ಸ್ಥಾನಕ್ಕೆ ತರಬಲ್ಲನು. ಹೀಗೆ ಮಾಡುವುದು ಅಲ್ಲಾಹನಿಗೆ ಏನೂ ಕಷ್ಟಸಾಧ್ಯವಲ್ಲ.* ಯಾವ ಹೊರೆ 
ಹೊರುವವನೂ ಇನ್ನೊಬ್ಬನ ಹೊರೆಯನ್ನು ಹೊರಲಾರನು.* ಹೊರೆ ಹೊತ್ತ ವ್ಯಕ್ತಿಯು ತನ್ನ ಹೊರೆಯನ್ನು 


ಹೊರಲು ಕೂಗುವಾಗ, ಅವನ ನಿಕಟ ಬಂಧುವೇ ಆಗಿದ್ದರೂ ಅವನ ಹೊರೆಯ ಅಲ್ಪಾಂಶವನ್ನು ಕೂಡಾ 
ಹಂಚಿಕೊಳ್ಳಲು ಬರಲಾರನು.* (ಪೈಗ೦ಬರರೇ,) ಪರೋಕ್ಷವಾಗಿ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ಮತ್ತು 


36. ಅರ್ಥಾತ್‌- ಅಲ್ಲಾಹನು ನಿಮ್ಮಿಂದೇನಾದರೂ ಬಯಸುವವನೆಂಬ ಹಾಗೂ ನೀವು ಅವನನ್ನು ದೇವನೆಂದು 
ನಂಬದಿದ್ದರೆ ಅವನ ದೇವತ್ವವೇ ನಡೆಯಲಾರದೆಂಬ ಮತ್ತು ನೀವು ಅವನನ್ನು ಆರಾಧಿಸದಿದ್ದರೆ, ಅವನಿಗೆ ನಷ್ಟವುಂಟಾಗಿ 
ಬಿಡುವುದು ಎಂಬ ಗುಂಗಿನಲ್ಲಿರಬೇಡಿರಿ. ಖಂಡಿತ ಇಲ್ಲ. ನೀವೇ ಅವನ ಆಶ್ರಿತರು, ಅವನು ನಿಮ್ಮನ್ನು ಜೀವಂತವಾಗಿಡಲು 
ಇಚ್ಛಿಸದೆ ಹೋದರೆ ಮತ್ತು ನಿಮಗೆ ಬದುಕರಲಿಕ್ಕೂ ಈ ಲೋಕದಲ್ಲಿ ಕಾರ್ಯವೆಸಗಲಿಕ್ಕೂ ಬೇಕಾಗುವ ಸಾಧನಗಳನ್ನು 
ಒದಗಿಸದಿದ್ದರೆ ನೀವು ಒಂದು ಕ್ಷಣವೂ ಬದುಕಿರಲಾರಿರಿ. ಆದುದರಿಂದ ನೀವು ಅಲ್ಲಾಹನ ದಾಸ್ಯ ಆರಾಧನೆ ಮತ್ತು 
ಅನುಸರಣೆಯನ್ನೇ ಮಾಡಬೇಕೆಂದು ನಿಮಗೆ ಆದೇಶಿಸಲಾಗುತ್ತಿರುವುದು, ನಿಮ್ಮ ಇಹ-ಪರಗಳ ಯಶಸ್ಸು ಅದನ್ನೇ ಅವಲಂಬಿಸಿ 
ಕೊಂಡಿದೆಯಂಬ ಕಾರಣದಿಂದ ಮಾತ್ರವೇ ಹೊರತು ಅಲ್ಲಾಹನಿಗೆ ಅದರ ಅಗತ್ಮವಿರುವುದರಿಂದಲ್ಲ. ಹೀಗೆ ಮಾಡದಿದ್ದರೆ 
ನೀವು ನಿಮ್ಮದೇ ಸರ್ವನಾಶ ಮಾಡಿಕೊಳ್ಳುವಿರಿ. ಅಲ್ಲಾಹನಿಗೆ ನೀವು ಯಾವ ಹಾನಿಯನ್ನೂ ಮಾಡಲಾರಿರಿ. 

37. 'ಗನೀ' ಎಂದರೆ ಅವನು ಸಕಲ ವಸ್ತುಗಳ ಒಡೆಯನು. ಎಲ್ಲರಿಂದಲೂ ನಿರಪೇಕ್ಟನು. ಯಾವ ಸಹಾಯವೂ 
ಬೇಕಾಗದವನು. 'ಹಮೂದ್‌' ಎಂದರೆ ಅವನು ಸ್ವಯಂಸ್ತುತ್ಸನು. ಯಾರಾದರೂ ಅವನ ಪ್ರಶಂಸೆ ಮಾಡಿದರೂ ಮಾಡದಿದ್ದರೂ 
'ಹಮ್ಮ್‌' (ಕೃತಜ್ಞತೆ ಮತ್ತು ಪ್ರಶಂಸೆನ ಹಕ್ಕು ಸಂಪೂರ್ಣವಾಗಿ ಅವನಿಗೇ ಸಲ್ಲುತ್ತದೆ. ಏಕೆಂದರೆ ಅವನು ನಿಮ್ಮ ಮತ್ತು 
ಅಖಿಲ ಸೃಷ್ಟಿಯ ಬೇಡಿಕೆಗಳನ್ನು ಪೂರೈಸುತ್ತಿದ್ದಾನೆ. 

38 ಅರ್ಥಾತ್‌- ನೀವು ನಿಮ್ಮ ಸ್ವಂತ ಶಕ್ತಿ-ಸಾಮರ್ಥ್ಯಗಳಿಂದ ಅವನ ಭೂಮಿಯ ಮೇಲೆ ಮೆರೆದಾಡುತ್ತಿರು 
ವುದಲ್ಲ. ಅವನ ಒಂದು ಸೂಚನೆ ನಿಮ್ಮನ್ನು ಇಲ್ಲಿಂದ ತೊಲಗುವಂತೆ ಮಾಡಿಬಿಡಬಲ್ಲುದು ಮತ್ತು ನಿಮ್ಮ ಸ್ಥಾನದಲ್ಲಿ 
ಬೇರೊಂದು ಜನಾಂಗವನ್ನು ತರಬಲ್ಲುದು. ಆದುದರಿಂದ ನಿಮ್ಮ ಸ್ಥಿತಿಗತಿಗಳನ್ನು ಗುರುತಿಸಿಕೊಳ್ಳಿರಿ. ಅಂತಿಮವಾಗಿ 
ಜನಾಂಗಗಳ ವಿನಾಶಕ್ಕೆ ಕಾರಣವಾಗುವಂತಹ ನೀತಿಯನ್ನು ಅನುಸರಿಸಬೇಡಿರಿ. 

39. 'ಹೊರೆ' ಎಂದರೆ ಕರ್ಮಗಳ ಹೊಣೆಗಾರಿಕೆಯ ಹೊರೆ. ತಾತ್ಸರ್ಯವೇನೆಂದರೆ- ಅಲ್ಲಾಹನ ದೃಷ್ಟಿಯಲ್ಲಿ" 
ಪ್ರತಿಯೊಬ್ಬನೊ ತಾನು ಮಾಡಿದ ಕರ್ಮಗಳಿಗೆ ತಾನೇ ಹೊಣೆಗಾರನು. ಪ್ರತಿಯೊಬ್ಬನ ಮೇಲೆ ಅವನು ಸ್ವತ ಮಾಡಿದ 
ಕರ್ಮಗಳ ಹೊಣೆ ಮಾತ್ರ ಬೀಳುತ್ತದೆ. ಒಬ್ಬನ ಹೊಣೆಗಾರಿಕೆಯ ಹೊರೆಯನ್ನು ಅಲ್ಲಾಹನ ಕಡೆಯಿಂದ ಇನ್ನೊಬ್ಬ; 
ಮೇಲೆ ಹೊರಿಸಲಾಗುವ ಸಂಭವವೇ ಇಲ್ಲ. ಇತರರ ಹೊಣೆಗಾರಿಕೆಯ ಹೊರೆಯನ್ನು ತಾನು ಹೊತ್ತುಕೊಳ್ಳಲೂ ಯಾರಿಂದಲ. 
' ಸಾಧ್ಯವಿಲ್ಲ. ಇದನ್ನು ಇಲ್ಲಿ ಹೇಳಲು ಕಾರಣವೇನೆಂದರೆ, ಪವಿತ್ರ ಮಕ್ಕಾದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದದರೊಡನೆ ಅವರ 
ಬಹುದೇವವಿಶ್ವಾಸೀ ಸಂಬಂಧಿಕರು ಹಾಗೂ ಗೋತ್ರದವರು- "ನೀವು ನಾವು ಹೇಳುವ ಪ್ರಕಾರ ಈ ಹೊಸೆ ಧರ್ಮವನ್ನು 
ಬಿಟ್ಟು ಬಿಡಿರಿ. ಅದರಿಂದುಂಟಾಗುವ ಪಾಪ ಪುಣ್ಯಗಳೆಲ್ಲ ನಮ್ಮ ಮೇಲಿರಲಿ" ಎನ್ನುತ್ತಿದ್ದರು. 

40. ಅರ್ಥಾತ್‌- ನಾವು ಹೇಳುವಂತೆ ನಮ್ಮ ಜವಾಬ್ದಾರಿಕೆಯಿಂದ ನೀವು ಸತ್ಯನಿಷೇಧ ಹಾಗೂ ಪಾಪ ಕಾರ್ಯಗಳನ್ನು 
ಮಾಡಿರೆಂದು ಹೇಳುತ್ತಿರುವವರು : ವಾಸ್ತವದಲ್ಲಿ ಕೇವಲ ಒಂದು ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಪುನರುತ್ಡಾನ ದಿನ 


ಕಾಂಡ-22 


35. ಘಾತಿರ್‌ 453 


sis IAD EEE SF GF ಟಿಪ 
BAS dp JAS EB M53 3 
GUA یشیوم مع‎ SSS ولا‎ I کی‎ 


hs 7 Ke AL Ai Bas الا لا‎ SAFI G یشمچر قَن نی‎ 


ನೆಮಾರು್‌ ಸಂಸ್ಥಾಪಿಸುವವರಿಗೆ ಮಾತ್ರ ನೀವು ಎಚ್ಚರಿಕೆ ಕೊಡಬಲ್ಲಿರಿ." ಆತ್ಮಸಂಸ್ಕರಣೆ ಮಾಡಿಕೊಳ್ಳುವವನು 
ತನ್ನ ಹಿತಕ್ಕಾಗಿಯೇ ಮಾಡಿಕೊಳ್ಳುತ್ತಾನೆ. ಎಲ್ಲರಿಗೂ ಅಲ್ಲಾಹನ ಕಡೆಗೇ ಮರಳಲಿಕ್ಕಿದೆ. 

(19-26) ಕುರುಡನೂ 'ಕೆಣ್ಣುಳ್ಳವನೂ ಸಮಾನರಲ್ಲ. ಅಂಧಕಾರಗಳೂ ಪ್ರಕಾಶವೂ ಸಮಾನವಲ್ಲ. 
ತಂಪಾದ ನೆರಳೂ ಬಿಸಿಲ ತಾಪವೂ ಸರಿಸಮಾನವಲ್ಲ. ಜೀವಂತರೂ ಮೃತರೂ ಸಮಾನರಲ್ಲ.“ ಅಲ್ಲಾಹ್‌ 
ತಾನಿಚ್ಛಿಸಿದವರಿಗೆ ಕೇಳಿಸುತ್ತಾನೆ. ಆದರೆ (ಪೈಗಂಬರರೇ,) ಸಮಾಧಿಗಳಲ್ಲಿ ದಫನರಾಗಿರುವವರಿಗೆ ನೀವು 


ಪ್ರತಿಯೊಬ್ಬನೂ ಸ್ವತಃ ತನ್ನ ಬಗ್ಗೆಯೇ ಚಿಂತಾಕ್ರಾಂತನಾಗಿರುವನು. ಸಹೋದರನು ಸಹೋದರನಿಂದಲೂ ತಂದೆ ಮಗನಿಂದಲೂ 
ಮುಖ ತಿರುಗಿಸಿ ಕೊಳ್ಳುವನು ಯಾರೂ ಬೇರೊಬ್ಬನ ಅಣು ಗಾತ್ರ ಹೊರೆಯನ್ನೂ ಹೊರಲು ಸಿಬ್ದನಿರಲಾರನು. 

41. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಹಟಮಾರಿಗಳಿಗೂ ಮೊಂಡರಿಗೂ ನಿಮ್ಮ ಎಚ್ಚರಿಕೆಗಳು ಪರಿಣಾಮಕಾರಿ 
ಆಗಲಾರವು. ಹೃದಯದೊಳಗೆ ದೇವ ಭಯವಿರುವವರು ಮತ್ತು ತಮ್ಮ ಒಡೆಯನ عو‎ ಶಿರಬಾಗಲು ಸಿದ್ಧರಿರುವವರು ಮಾತ್ರ 
ನಿಮ್ಮ ಉಪದೇಶದಿಂದ ಸರಿದಾರಿಗೆ ಬರಬಲ್ಲರು. 

42. ಈ ಉದಾಹರಣೆಗಳಲ್ಲಿ ಒಬ್ಬ ಸತ್ಯವಿಶ್ವಾಸಿ ಮತ್ತು ಒಬ್ಬ ಸತ್ಯನಿಷೇಧಿಯ ವರ್ತಮಾನ ಮತ್ತು ಭವಿಷ್ಯಗಳ 
ವ್ಯತ್ಯಾಸವನ್ನು ತೋರಿಸಿ ಕೊಡಲಾಗಿದೆ. ಒಬ್ಬನು ತನ್ನೊಳಗಿರುವ ಮತ್ತು ಹೊರ ಜಗತ್ತಿನಲ್ಲಿರುವ ವಾಸ್ತವಿಕತೆಗಳ ಬಗ್ಗೆ 
ಕಣ್ಮುಚ್ಚಿ ಕೊಂ೦ಡವನಾಗಿದ್ದಾನೆ. ಇನ್ನೊಬ್ಬನ ಕಣ್ಣುಗಳು ತೆರೆದಿವೆ. ಅವನ ಒಳಗೂ ಹೊರ ಜಗತ್ತಿನಲ್ಲೂ ಇರುವ 
ಪ್ರತಿಯೊಂದು ವಸ್ತುವೂ ಅಲ್ಲಾಹನು ಏಕನೆಂಬುದಕ್ಕೆ ಮತ್ತು ಅವನ ಮುಂದೆ ಮಾನವನು ವಿಚಾರಣೆಯನ್ನೆದುರಿಸಲಿಕ್ಕಿದೆ 
ಎಂಬುದಕ್ಕೆ روہ‎ ಹೇಳುತ್ತಿರುವುದನ್ನು ಅವನು ಸ್ಪಷ್ಟವಾಗಿ ಕಾಣುತ್ತಿದ್ದಾನೆ. ಒಬ್ಬನು ಅಜ್ಞಾನಜನ್ನ ಮೂಢನಂಬಿಕೆಗಳ 
ಅಂಧಕಾರಗಳಲ್ಲಿ ದಾರಿತಪ್ಪಿ ಅಲೆದಾಡುತ್ತಿರುವವನು. ಇನ್ನೊಬ್ಬನು ಕಣ್ಣುಗಳನ್ನು ತೆರೆದಿಟ್ಟುಕೊಂಡವನು. ದೇವಸಂದೇಶ 
ವಾಹಕರು ಹರಡಿದ ಪ್ರಕಾಶವು ಅವನ ಮುಂದೆ ಬಂದೊಡನೆಯೇ ದೇವಸಂದೇಶ ವಾಹಕರು ತೋರಿಸಿದ ಮಾರ್ಗ ಮಾತ್ರವೇ 
ವಿಜಯದ ಮಾರ್ಗವೆಂಬುದು ಅವನಿಗೆ ಸಂಪೂರ್ಣ ವ್ಯಕ್ತವಾಗಿ ಬಿಟ್ಟಿದೆ. ಈಗ, ಈ ಲೋಕದಲ್ಲಿ ಇವರಿಬ್ಬರ ಧೋರಣೆ 
ಒಂಡೇ ಆಗಿರುವುದೂ ಇವರಿಬ್ಬರೂ ಒಂದೇ ದಾರಿಯಲ್ಲಿ ನಡೆಯುವುದೂ ಹೇಗೆ ಸಾಧ್ಯ? ಇದೇ ರೀತಿಯಲ್ಲಿ ಇವರಿಬ್ಬರ 
ಅಂತಿಮ ಪರಿಣಾಮವೂ ಒಂದಾಗುವುದು ಹೇಗೆ? ಇಬ್ಬರೂ ಸತ್ತು ಅಳಿದು ಹೋಗುವುದೂ ಮೊದಲನೆಯವನಿಗೆ ಮಾರ್ಗ 1 
ಬ್ರಷ್ಟತೆಯ ಶಿಕ್ಸೆ ಸಿಗದಿರುವುದೂ ಎರಡನೆಯವನು ತನ್ನ ಸನ್ಮಾರ್ಗದ ಸತ್ಸಲವನ್ನು ಹೊಂದದಿರುವುದೂ ಹೇಗೆ ಸಾಧ್ಮ? 
ತಂಪಾದ ನೆರಳೂ ಬಿಸಿಲ ಬೇಗೆಯೂ ಸರಿಸಮಾನವಲ್ಲ ಎಂಬುದರಲ್ಲಿ- ಒಬ್ಬನು ಅಲ್ಲಾಹನ ಕೃಪೆಯ ನೆರಳಿನಲ್ಲಿ ಅಶ್ರಯ 
ಪಡೆಯಲಿರುವವನು ಇನ್ನೊಬ್ಬನು ನರಕದ ಉರಿಯಲ್ಲಿ ಕರಟಿ ಹೋಗುವವನು ಎಂಬ ಅಂತಿಮ ಪರಿಣಾಮದ ಕಡೆಗೆ 
ಸೂಚನೆಯಿದೆ. ಕೊನೆಗೆ ಸತ್ಯವಿಶ್ವಾಸಿಯನ್ನು ಜೀವಂತವುಳ್ಳವನಿಗೂ ಹಟಮಾರಿ ಸತ್ಯನಿಷೇಧಿಯನ್ನು ಸತ್ತವನಿಗೂ ಹೋಲಿಸ 
ಲಾಗಿದೆ. ಅರ್ಥಾತ್‌- ಸತ್ಮವಿಶ್ವಾಸಿಯಲ್ಲಿ ಪ್ರಜ್ಞೆ ಗ್ರಹಣಶಕ್ತಿ, ವಿವೇಕ, ವಿವೇಚನೆಗಳಿವೆ. ಅವನ ಆತ್ಮಸಾಕ್ಷಿಯು ಅವನಿಗೆ 
ಒಳಿತು ಕೆಡುಕುಗಳಲ್ಲಿರುವ ವ್ಯತ್ಕಾಸವನ್ನು ಸದಾ ತಿಳಿಸುತ್ತಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಸತ್ಸನಿಷೇಧದ ಹಠಮಾರಿತನದಲ್ಲಿ 
ಪೂರ್ಣವಾಗಿ ಮುಳುಗಿರುವವನ ಸ್ಥಿತಿಯು, ಅಂಧಕಾರದಲ್ಲಿ ಅಲೆದಾಡುತ್ತಿರುವ ಕುರುಡನಿಗಿಂತಲೂ ಕೀಳಾಗಿರುತ್ತದೆ. ಅವನು 
ನಿಶ್ಚಲ ಶವದಂತಿರುತ್ತಾನೆ. 


44 ಕುರ್‌ಆನ್‌ ವ್ಯಾಖ್ಯಾನ 


CEE IIE 82S es IEA ISS 
ಪ್ರಿ 295 5 SALE CSL ین‎ yl 


pa‏ کرد 


MSS TS کان‎ ES TG IS 
SA J الوانھا“ر یں‎ UE SE یا‎ HEL سام‎ 


wv ارم 2 سے‎ 41 KCL 953% Ke 
ET 2 پیض و وحم مختلف الوا تھا و غرایہ‎ 


'ಕೇಳಿಸಲಾರಿರಿ.9 ನೀವು ಕೇವಲ ಓರ್ವ ಎಚ್ಚರಿಕೆ ಕೊಡುವವದಾಗಿರುತ್ತೀರಿ. ನಾವು ನಿಮ್ಮನ್ನು ಸುವಾರ್ತೆ 
ಮತ್ತು ಎಚ್ಚರಿಕೆ ನೀಡುವವರಾಗಿ ಸತ್ಯಸಹಿತ ಕಳುಹಿಸಿರುತ್ತೇವೆ. ಎಚ್ಚರಿಕೆ ಕೊಡುವವರಾರೂ ಬಂದಿರದಂತಹ 
ಸಮುದಾಯವೊಂದು ಗತಿಸಿಲ್ಲ. ಇದೀಗ ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಾರಾದರೆ ಇವರಿಗಿಂತ ಮುಂಚೆ 
ಗತಿಸಿದವರೂ ಸುಳ್ಳಾಗಿಸಿದ್ದರು. ಅವರ ಸಂದೇಶವಾಹಕರು ಅವರ ಬಳಿಗೆ ಸುಸ್ಪಷ್ಟ ಆಧಾರಗಳನ್ನು“ 
ಕಿರುಗ್ರಂಥಗಳನ್ನು ಮತ್ತು ಸ್ಪಷ್ಟ ಮಾರ್ಗದರ್ಶನಗಳನ್ನೀಯುವ ಗ್ರಂಥವನ್ನು ತಂದಿದ್ದರು. ಅನಂತರ 
ನಿರಾಕರಿಸಿದವರನ್ನು ನಾನು ಹಿಡಿದು ಬಿಟ್ಟೆನು. ನನ್ನ ಶಿಕ್ಷೆ ಎಷ್ಟು ಕಠಿಣವಾಗಿತ್ತೆಂದು ನೋಡಿಕೊಳ್ಳಿರಿ. 
(27-28) ಅಲ್ಲಾಹನು ಆಕಾಶದಿಂದ ನೀರನ್ನು ಸುರಿಸುವುದನ್ನೂ ಆ ಬಳಿಕ ಅದರ ಮೂಲಕ ನಾವು 
ನಾನಾ ಬಣ್ಣಗಳಿರುವ ತರತರದ ಫಲಗಳನ್ನು ಹೊರ ತರುವುದನ್ನೂ ನೀವು ನೋಡುವುದಿಲ್ಲವೇ? ಪರ್ವತ 
ಗಳಲ್ಲೂ ಬಿಳಿ ಕೆಂಪು, ಕಡುಕಪ್ಪ ಹಾಗೂ ವಿವಿಧ ಬಣ್ಣಗಳ ಬರೆಗಳಿರುತ್ತವೆ ಮತ್ತು ಇದೇ ರೀತಿಯಲ್ಲಿ 


43. ಅರ್ಥಾತ್‌- ಅಲ್ಲಾಹನ ಇಚ್ಛೆಯ ವಿಷಯವೇ ಬೇರೆ. ಅವನು ಇಷ್ಟಪಟ್ಟರೆ ಶಿಲೆಗಳಿಗೂ ಶ್ರವಣ ಶಕ್ತಿಯನ್ನು 
ದಯಪಾಲಿಸಬಲ್ಲನು. ಆದರೆ, -ಯಾರ ಹೃದಯಗಳು ಆತ್ಮಸಾಕ್ಷಿಯ ಗೋರಿಗಳಾಗಿ ಬಿಟ್ಟಿವೆಯೋ ಅವರ ಹೃದಯಗಳೊಳೆಗೆ ತನ್ನ 
ಮಾತನ್ನು ಇಳಿಸಲು ಪ್ರವಾದಿಗೆ ಸಾಧ್ಯವಾಗದು. ಕೇಳಲಿಕ್ಕೇ ಇಚ್ಛಿಸದಂತಹವರ ಕಿವುಡು ಕಿವಿಗಳಿಗೆ ಸತ್ಯದ ಸ್ವರವನ್ನು ಕೇಳಿಸಲು 
ಅವರಿಂದಾಗದು. ಅವರಂತೂ, ತರ್ಕಸಮ್ಮತ ವಿಷಯಗಳಿಗೆ ಕಿವಿಗೊಡಲು ಸಿದ್ಧವಿರುವವರಿಗೆ ಮಾತ್ರ ಏನಾದರೂ ಕೇಳಿಸಬಲ್ಲರು. 
R 44. ಅರ್ಥಾತ್‌- ನಿಮ್ಮ ಕೆಲಸವು ಜನರಿಗೆ ತಿಳಿಸಿ ಎಚ್ಚರಿಸುವುದಕ್ಕಿಂತ ಹೆಚ್ಚೇನೂ ಇಲ್ಲ. ಅನಂತರವೂ ಯಾರಾದರೂ 
ಎಚ್ಚರಗೊಳ್ಳದಿದ್ದರೆ ಅದರ ಹೊಣೆ ನಿಮ್ಮ, ಮೇಲಿಲ್ಲ. 

45. ಅಲ್ಲಾಹನು ಮಾರ್ಗದರ್ಶನ ನೀಡಲಿಕ್ಕಾಗಿ ತನ್ನ ಪ್ರವಾದಿಯನ್ನು ಕಳುಹಿಸದಿದ್ದ ಜನಾಂಗವೊಂದೂ ಜಗತ್ತಿನಲ್ಲಿಲ್ಲ 
.ೆಂಬ ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. ಆದರೆ ಈ ನಿಟ್ಟಿನಲ್ಲಿ ತಪ್ಪುಧಾರಣೆಗೆ ಒಳಗಾಗ 

| ದಂತಾಗಲು ಎರಡು ವಿಷಯಗಳನ್ನು ತಿಳಿದಿರಬೇಕು- 1) ಒಬ್ಬ ಪ್ರವಾದಿಯ ಬೋಧನೆಗಳು ಎಲ್ಲಿಯವರೆಗೆಲ್ಲ ತಲುಪ 
ಬಲ್ಲುದೋ ಅಲ್ಲಿಗೆಲ್ಲಾ ಆ ಪ್ರವಾದಿಯೇ ಸಾಕು. ಪ್ರತಿಯೊಂದು ನಾಡಿಗೂ ಜನಾಂಗಕ್ಕೂ ಬೇರೆ ಬೇರೆ ಪ್ರವಾದಿ ಬರ 
ಬೇಕೆಂದಿಲ್ಲ. 2) ಒಬ್ಬ ಪ್ರವಾದಿಯ ಸಂದೇಶ ಮತ್ತು ಮಾರ್ಗದರ್ಶನದ ಕುರುಹುಗಳೂ ಅವರು ನಡೆದು ತೋರಿದ 
ಬಾರಿಯ ಗುರುತುಗಳೂ ಸುರಕ್ಷಿತವಾಗಿರುವ ವರೆಗೆ ಹೊಸ ಪ್ರವಾದಿಯ ಅಗತ್ಯವಿರುವುದಿಲ್ಲ. ಹಾಗೆಯೇ, ಪ್ರತಿಯೊಂದು 
ಪೀಳಿಗೆಗೂ ಪ್ರತಿಯೊಂದು ತಲೆಮಾರಿಗೂ ಒಬ್ಬ کو‎ ಪ್ರವಾದಿಯನ್ನು ಕಳುಹಿಸಲೇಬೇಕೆಂದಿಲ್ಲ. 
| 46. ಅರ್ಥಾತ್‌- ಅವರು ದೇವಸಂದೇಶವಾಹಕರೆಂದು ಸ್ಪಷ್ಟವಾಗಿ ಸಾಕ್ಷಿ ಕೊಡುತ್ತಿದ್ದಂತಹ ಆಧಾರ ಪ್ರಮಾಣಗಳು. 

47. ಪ್ರಾಯಶಃ ಕಿತಾಬ್‌(ಗ್ರಂಥ) ಮತ್ತು ರುುಬುರ್‌ (ಕಿರುಗ್ರಂಥುಗಳೆ ನಡುವೆ ಇರುವ ವ್ಯತ್ಕಾಸವೇನೆಂದರೆ- ಕಿರು 
ಗ್ರಂಥಗಳಲ್ಲಿ ಹೆಚ್ಚಾಗಿ ಉಪದೇಶಗಳೂ ನೈತಿಕ ಮಾರ್ಗದರ್ಶನಗಳೂ ಇರುತ್ತಿದ್ದುವು ಮತ್ತು ಗ್ರಂಥವು ಒಂದು ಸಂಪೂರ್ಣ 
ಧರ್ಮಶಾಸ್ತ್ರವನ್ನೇ ಒಳೆಗೊಂಡಿರುತ್ತಿತ್ತು. 


ಕಾಂಡ-22 


35. ಘಾತಿರ್‌ 455 


SED 5 الله من‎ SL كَذِكََاما‎ SEG 


2 [14 


اللہ SNES MSE 202 BS‏ تٌ۸ 


ಮನುಷ್ಯರ, ಪ್ರಾಣಿಗಳ ಮತ್ತು ಜಾನುವಾರುಗಳ ಬಣ್ಣಗಳೂ ವಿಭಿನ್ನವಾಗಿವೆ. ವಾಸ್ತವದಲ್ಲಿ ಅಲ್ಲಾಹನ 
ದಾಸರಲ್ಲಿ ಜ್ಞಾನವುಳ್ಳವರು ಮಾತ್ರ ಅವನನ್ನು ಭಯಪಡುತ್ತಾರೆ. ನಿಶ್ಚಯವಾಗಿಯೂ ಅಲ್ಲಾಹನು ಪ್ರಬಲನೂ 
ಕ್ಷಮಾಶೀಲನೂ ಆಗಿರುತ್ತಾನೆ. 


48. ಇದರ ಮೂಲಕ ತಿಳಿಸಲುದ್ದೇಶಿಸಿರುವ ವಿಷಯವೇನೆಂದರೆ ಅಲ್ಲಾಹನು ಸೃಷ್ಟಿಸಿದ ಈ ವಿಶ್ವದಲ್ಲಿ ಎಲ್ಲೂ ಏಕರೂಪತೆ 
ಮತ್ತು ಸಮಾನತೆ ಇಲ್ಲ. ಎಲ್ಲಿ ನೋಡಿದರೂ ವೈವಿಧ್ಯವೇ ಮೆರೆಯುತ್ತಿದೆ. ಒಂದೇ ನೆಲದಲ್ಲಿ ಒಂದೇ ನೀರಿನಿಂದ ತರತರದ ಮರಗಳು 
ಬೆಳೆಯುತ್ತವೆ. ಒಂದೇ ಮರದ ಎರಡು ಫಲಗಳು ಸಹ, ತಮ್ಮ ಬಣ್ಣ, ಗಾತ್ರ ಮತ್ತು ರುಚಿಗಳಲ್ಲಿ ಸಮಾನವಾಗಿರುವುದಿಲ್ಲ. ಒಂದೇ 
ಬೆಟ್ಟವನ್ನು ನೋಡಿರಿ, ಅದರಲ್ಲಿ ಅನೇಕ ಬಣ್ಣಗಳನ್ನು ಕಾಣುವಿರಿ. ಅದರ ವಿವಿಧ ಭಾಗಗಳ ಭೌತಿಕ ರಚನೆಯಲ್ಲಿ ತುಂಬಾ ಭಿನ್ನತೆ ಇದೆ. 
ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಒಂದೇ ತಂದೆ ತಾಯಿಗಳಿಂದ ಹುಟ್ಟುವ ಎರಡು ಶಿಶುಗಳೂ ಒಂದೇ ತರವಿರುವುದು ಕೆಂಡು 
ಬರಲಾರದು. ಈ ವಿಶ್ವದೊಳಗೆ ಯಾರಾದರೂ ಗುಣ, ಸ್ವಭಾವ, ಮನೋವೃತ್ತಿಗಳಲ್ಲಿ ಸಮಾನತೆಯನ್ನು ಹುಡುಕಲು ಹೊರಟು, ಮೇಲಿನ 
ಸೂಕ್ತಗಳಲ್ಲಿ (19ರಿಂದ 22ರ ವರೆಗಿನ ಸೂಕ್ತಗಳು) ಸೂಚಿಸಿರುವಂತಹ ಭಿನ್ನತೆಗಳನ್ನು ಕಂಡು ಆಶ್ಚರ್ಯಚಕಿತನಾದರೆ ಅದು ಅವನ 
ವಿವೇಕದ ದೋಷ ಮಾತ್ರ. ಈ ವೈವಿಧ್ಯತೆ ಮತ್ತು ಭಿನ್ನತೆಗಳು ಈ ವಿಶ್ವವನ್ನು ಒಬ್ಬ ಮಹಾ ಯುಕ್ತಿಶಾಲಿಯು ಅಸಂಖ್ಯಾತ ಯುಕ್ತಿ 
ಚಾತುರ್ಯಗಳೊಂದಿಗೆ ಸೃಷ್ಟಿಸಿರುತ್ತಾನೆಂದೂ ಇದನ್ನು ಮಾಡಿದವನು ಅನುಪಮ ಸೃಷ್ಟಿಕರ್ತನೂ ಅಪ್ರತಿಮ ಶಿಲ್ಪಿಯೂ ಆಗಿದ್ದು ಅವನು 
ಒಂದೇ ಮಾದರಿಯನ್ನಿರಿಸಿಕೊಂಡಿರುವುದಲ್ಲವೆಂದೂ ಅವನ ಬಳಿ ಪ್ರತಿಯೊಂದು ವಸ್ತುವಿಗೂ ಹೊಸ ಹೊಸ ಮತ್ತು ಅಗಣಿತ 
ವಿನ್ಯಾಸಗಳಿವೆಯೆಂದೂ ತಿಳಿಸುತ್ತದೆ. ಮುಖ್ಯವಾಗಿ ಮಾನವನ ಸ್ವಭಾವ ಮತ್ತು ಅವನ ಬುದ್ಧಿಶಕ್ತಿಯಲ್ಲಿರುವ ಭಿನ್ನತೆಗಳನ್ನು ಸೂಕ್ಸ್ಮವಾಗಿ 
ಪರಿಶೀಲಿಸಿದವನಿಗೆ ಇದೇನೂ ಆಕಸ್ಮಿಕ ಫುಟನೆಯಲ್ಲವೆಂದೂ ವಸ್ತುತಃ ಇದು ಸೃಜನಶಕ್ತಿಯ ಒಂದು ಮಹತ್ಸಾಧನೆಯೆಂದೂ 
ತಿಳಿಯದಿರಲಾರದು. ಸಕಲ ಮಾನವರನ್ನು ಅವರು ಹುಟ್ಟುವಾಗಲೇ ಎಲ್ಲ ವಿಧದಲ್ಲೂ ಸರಿಸಮಾನರಾಗಿ ಮಾಡಿ ಬಿಡುತ್ತಿದ್ದರೆ ಈ 
ಲೋಕದಲ್ಲಿ ಮಾನವನೆಂಬ ಹೊಸ ಬಗೆಯ ಸೃಷ್ಟಿಯೊಂದನ್ನು ಉಂಟು ಮಾಡುವುದೇ ವ್ಯರ್ಥವಾಗಿ ಬಿಡುತ್ತಿತ್ತು. ಸೃಷ್ಟಿಕರ್ತನು ಈ 
ಭೂಮಿಯಲ್ಲಿ ಓರ್ವ ಹೊಣೆಗಾರ ಮತ್ತು ಕರ್ಮಸ್ವಾತಂತ್ರ್ಯವುಳ್ಳ ಜೀವಿಯನ್ನು ಅಸ್ತಿತ್ವಕ್ಕೆ ತರಲು ನಿರ್ಧರಿಸಿದಾಗ, ಈ ನಿರ್ಧಾರದ 
ಸ್ವರೂಪಕ್ಕನುಗುಣವಾಗಿ ಅವನ ರಚನೆಯಲ್ಲಿ ಎಲ್ಲ ಬಗೆಯ ವೈವಿಧ್ಯಗಳಿಗೆ ಅವಕಾಶವಿಟ್ಟಿರಬೇಕಾದುದು ಅಗತ್ಯವಾಗಿತ್ತು. ಇದು, 
ಮಾನವನು ಅಸ್ತಿತ್ವಕ್ಕೆ ಬಂದುದು ಒಂದು ಯುಕ್ತಿಪೂರ್ಣವಾದ ಭವ್ಯ ಯೋಜನೆಯ ಫಲಶ್ರುತಿಯಾಗಿಯೇ ಹೊರತು ಯಾವುದಾದರೂ 
ಆಕಸ್ಮಿಕ ಘಟನೆಯ ಪರಿಣಾಮವಾಗಿ ಅಲ್ಲ ಎಂಬುದಕ್ಕೆ ಅತಿ ದೊಡ್ಡ ಸಾಕ್ಟಿಯಾಗಿರುತ್ತದೆ. ಯುಕ್ತಿಪೂರ್ಣ ಯೋಜನೆಯು ಎಲ್ಲೇ ಕಂಡು 
ಬರಲಿ, ಅದರ ಹಿಂಬೆ ಖಂಡಿತವಾಗಿಯೂ ಒಬ್ಬ ಯುಕ್ತಿವಂತ ಚಾಲಕನಿರುತ್ತಾನೆ. ಯುಕ್ತಿಪೂರ್ಣನೊಬ್ಬನು ಇಲ್ಲ; ಡೆಯೇ, ಯುಕ್ತಿಯು 
ಅಸ್ತಿತ್ವದಲ್ಲಿರಲು ಸಾಧ್ಯವಿದೆಯೆಂದು ಊಹಿಸಲು ಒಬ್ಬ ಮೂರ್ಫಿನಿಗೆ ಮಾತ್ರ ಸಾಧ್ಯ. 

49. ಅರ್ಥಾತ್‌- ಅಲ್ಲಾಹನ ಗುಣ ವಿಶೇಷಗಳ ಕುರಿತು ಯಾರು ಎಷ್ಟು ಅಜ್ಜನಾಗಿರುವನೋ ಅವನು ಅವನಿಂದ ಅಷ್ಟೇ 
ನಿರ್ಭಯನಾಗಿರುವನು. ಇದಕ್ಕೆ ವ್ಯತಿರಿಕ್ತವಾಗಿ, ಅಲ್ಲಾಹನ ಮಹಿಮೆ, ಅವನ ದಿವ್ಯಜ್ಞಾನ, ಅವನ ಯುಕ್ತಿ, ಅವನ ಪ್ರತಾಪವೇ 
ಮೊದಲಾದ ಇತರ ಗುಣ ವಿಶೇಷಗಳ ಬಗ್ಗೆ ಮಾನವನು ಎಷ್ಟು ಪರಿಚಿತನಾಗಿರುವನೋ ಅಷ್ಟೇ ಹೆಚ್ಚಾಗಿ ಅವನು ಅಲ್ಲಾಹನ 
ಆಜ್ಞೋಲ್ಲಂಘನೆಯ ಬಗ್ಗೆ ಹೆದರುವನು. ಆದುದರಿಂದ ಈ ಸೂಕ್ತದಲ್ಲಿ 'ಜ್ಞಾನ' ಎಂದರೆ ತತ್ವಶಾಸ್ತ್ರ, ವಿಜ್ಞಾನ, ಇತಿಹಾಸ, ಗಣಿತ 
ಶಾಸ್ತ್ರ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದ ಜ್ಞಾನವಲ್ಲ. ಇದು ದೇವಗುಣವಿಶೇಷಗಳ ಜ್ಞಾನವಾಗಿರುತ್ತದೆ. ಒಬ್ಬನು ಓದು 
ಬರಹ ಬಲ್ಲವನಿರಲಿ ಬಾರದವನಿರಲಿ, ಅಲ್ಲಾಹನ ಭಯವಿಲ್ಲದವನು ಜಗದೇಕ ಪಂಡಿತನಾಗಿದ್ದರೂ ಅವನು ಈ ಜ್ಞಾನದ 
ದೃಷ್ಟಿಯಿಂದ ಬರಿಯ ಅಜ್ಞಾನಿಯೇ ಆಗಿರುತ್ತಾನೆ. ಇನ್ನು ಅಲ್ಲಾಹನ ಗುಣವಿಶೇಷಗಳನ್ನು ಬಲ್ಲವನು ಮತ್ತು ಮನಸ್ಸಿನಲ್ಲಿ ಅವನ 
ಭಯ ಇಟ್ಟುಕೊಂಡವನು ನಿರಕ್ಸೆರಿಯಾಗಿದ್ದರೂ ಜ್ಞಾನವಂತನೇ ಆಗಿದ್ದಾನೆ. ಇದೇ ನಿಟ್ಟಿನಲ್ಲಿ- ಈ ಸೂಕ್ತದಲ್ಲಿ 'ಜ್ಞಾನವುಳ್ಳವರು' 
ಎಂದಿರುವುದು ಕುರ್‌ಆನ್‌, ಹದೀಸ್‌ ಕರ್ಮಶಾಸ್ತಾದಿಗಳ ಜ್ಞಾನವನ್ನು ಪಡೆದಿರುವ ಪಾರಿಭಾಷಿಕ ಧರ್ಮಪಂಡಿತರಿಗಲ್ಲ 
ಎಂಬುದನ್ನೂ ತಿಳಿದಿರಬೇಕು. ಅವರು ದೇವಭಯ ಹೊಂದಿದವರಾಗಿದ್ದರೆ ಮಾತ್ರ ಈ ಸೂಕ್ತದ ಪ್ರಕಾರ ಜ್ಞಾನಿಗಳೆನಿಸುವರು. 

50. ಅರ್ಥಾತ್‌- ಅವನು ತಾನಿಚ್ಛಿಸಿದಾಗ ಆಜ್ಞೋಲ್ಲಂಘಕರನ್ನು ಹಿಡಿಯಬಲ್ಲಷ್ಟು ಪ್ರಬಲನು. ಅವನ ಹಿಡಿತದಿಂದ ف28‎ 
ಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಆದರೆ ಅಕ್ರಮಿಗಳಿಗೆ ಕಾಲಾವಕಾಶ ಸಿಗುತ್ತಿರುವುದು ಅವನ ಕ್ಷಮಾಶೀಲತೆಯ ಕಾರಣದಿಂದ ಮಾತ್ರ. | 


ಕಾಂಡ-22 


46 ಕುರ್‌ಆನ್‌ ವ್ಯಾಖ್ಯಾನ 


OEE ISIE عَلوز‎ jE Gs 
ಮಸ Ae ly 4h | 64 لک 0 8 الج لحق مصیاکا اما بای دا‎ 


Wed Aya 


2ر اکا و GB‏ اکتھا بن ATG‏ 


2 


نا رز قاع BENE SOG LGN by‏ وع 


(29-30) ಅಲ್ಲಾಹನ ಗ್ರಂಥವನ್ನು ಪಠಿಸುವವರೂ ನಮಾರುನ್ನು ಸಂಸ್ಥಾಪಿಸುವವರೂ ನಾವು ಅವರಿಗೆ 
ಕೊಟ್ಟಿರುವ ಜೀವನಾಧಾರದಿಂದ ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಖರ್ಚು ಮಾಡುವವರೂ ನಿಶ್ಚಯ 
ವಾಗಿಯೂ ನಷ್ಟವುಂಟಾಗದಂತಹ ಒಂದು ವ್ಯಾಪಾರವನ್ನು ನಿರೀಕ್ಷಿಸುವವರಾಗಿದ್ದಾರೆ. ಅಲ್ಲಾಹ್‌ ಅವರ 
ಸತ್ಸಲವನ್ನು ಸರ್ವಸಂಪೂರ್ಣವಾಗಿ ಅವರಿಗೆ ಕೊಡಲೆಂದು ಮತ್ತು ಅವನ ಅನುಗ್ರಹದಿಂದ ಅವರಿಗೆ 
ಇನ್ನಷ್ಟು ದಯಪಾಲಿಸಲೆಂದು (ಅವರು ಈ ವ್ಯಾಪಾರದಲ್ಲಿ ತಮ್ಮ "ಸರ್ವಸ್ವವನ್ನು ತೊಡಗಿಸಿದ್ದಾರೆ.) 
ನಿಶ್ಚಯವಾಗಿಯೂ ಅಲ್ಲಾಹ್‌' ಮಹಾಕ್ಟಮಾಶೀಲನೂ ಗುಣಗ್ರಾಹಿಯೂ ಆಗ್ಗಿರುತ್ತಾನೆ. 

41-35) (ಪೈಗಂಬರರೆಲ, ನಾವು ನಿಮ್ಮ ಕಡೆಗೆ ದಿವ್ಯ ವಾಣಿಯ ಮೂಲಕ ಕಳುಹಿಸಿದ ಗ್ರಂಥವೇ 
ಸತ್ಯವಾಗಿದ್ದು ಈ ಮುಂಚೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸಲು ಬಂದಿದೆ. ನಿಶ್ಚಯವಾಗಿಯೂ 
ಅಲ್ಲಾಹ್‌ ತನ್ನ 8 ಬಗ್ಗೆ ವಿವರಪೂರ್ಣನೂ ಪ್ರತಿಯೊಂದರ ಮೇಲೆ ನಿಗಾ ಇರಿಸುವವನೂ 
ಆಗಿರುತ್ತಾನೆ.“ ಅನಂತರ `'ನಾವು ನಮ್ಮ ದಾಸರಲ್ಲಿ ಆಯ್ದುಕೊಂಡವರನ್ನು ಈ ಗ್ರಂಥದ 


51. ಸತ್ಮವಿಶಾಸಿಗಳ ಈ ಕರ್ಮವನ್ನು ವ್ಯಾಪಾರಕ್ಕೆ 'ಹೋಲಿಸಿರುವುದೇಕೆಂದರೆ- ಮಾನವನು ವ್ಯಾಪಾರದಲ್ಲಿ ತನ್ನ 
ಪರಿಶ್ರಮವನ್ನೂ ಯೋಗ ೈತಾರ್ಹತೆಗಳನ್ನೂ ಬಂಡವಾಳವನ್ನೂ ತೊಡಗಿಸುವುದು, ತಾನು ತೊಡಗಿಸಿದ ಅಸಲು ತನಗೆ ಮರಳಿ 
ಸಿಗಲಿದೆ ಹಾಗೂ ತನ್ನ ಸಮಯ ಮತ್ತು ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದೆ ಮಾತ್ರವಲ್ಲದೆ ಹೆಚ್ಚಿನ ಲಾಭವೂ ಪ್ರಾಪ್ತವಾಗಲಿದೆ 
'| ಎಂಬ ಅಶೆಯಿಂದಲೇ ಆಗಿರುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಸತ್ಯವಿಶ್ವಾಸಿಯೂ ಅಲ್ಲಾಹನ ಅನುಸರಣೆಯಲ್ಲಿ ತನ್ನ ಸರ್ವಸ್ವವನ್ನೂ 
'| ತೊಡಗಿಸುವುವು ತನಗೆ ಸಂಪೂರ್ಣ ಪ್ರತಿಫಲ ಸಿಗಲಿರುವುದು ಮಾತ್ರವಲ್ಲ ಅಲ್ಲಾಹನು ತನ್ನ ಅನುಗ್ರಹದಿಂದ ಇನ್ನಷ್ಟು 
'ದಯಪಾಲಿಸುವನೆಂಬ ಆಶೆಯಿಂದಾಗಿರುತ್ತದೆ. ಆದರೆ ಇವೆರಡೂ ವ್ಯಾಪಾರಗಳಲ್ಲಿ ಬಹುದೊಡ್ಡ ವ್ಯತ್ಯಾಸವಿದೆ. ಲೌಕಿಕ 
'| ವ್ಯಾಪಾರದಲ್ಲಿ ಲಾಭ ಸಿಗುವ ನಿರೀಕ್ಷೆ ಮಾತ್ರವಲ್ಲ, ನಷ್ಟವಾಗುವ ಮತ್ತು ದಿವಾಳಿಯಾಗುವ ಭಯವೂ ಇರುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಈ ಪ್ರಾಮಾಣಿಕ ದಾಸನು ತನ್ನ ಮಾಲಕನೊಂದಿಗೆ ಮಾಡುವ ವ್ಯಾಪಾರದಲ್ಲಿ ನಷ್ಟದ ಭಯವೇ ಇರುವುದಿಲ್ಲ. 

52. ಅರ್ಥಾತ್‌- ಪ್ರಾಮಾಣಿಕನಾದ ಸತ್ಯವಿಶ್ವಾಸಿಯೊಂದಿಗಿರುವ ಅಲ್ಲಾಹನ ವ್ಯವಹಾರವು ಸಂಕುಚಿತ ಮನಸ್ಸಿನ ಒಡೆಯ 
ನಂತಿರುವುದಿಲ್ಲ. ಇಂತಹ ಒಡೆಯರು ಮಾತು ಮಾತಿಗೆ ಹಿಡಿಯುತ್ತಾರೆ. ಯಾವುದಾದರೂ ಸಣ್ಣ ತಪ್ಪಿಗಾಗಿ ತಮ್ಮ ಸೇವಕನ 
ಎಲ್ಲ ನಿಷ್ಠಾವಂತ ಸೇವೆಗಳ ಮೇಲೆ ನೀರೆರಟ ಬಿಡುತ್ತಾರೆ. ಅಲ್ಲಾಹನು ಹಾಗಲ್ಲ. ಅವನು ಅತ್ಯಂತ ಉದಾರಿಯೂ ಬಾನಶೂರನೂ 
;| ಕೃಪಾಳುವೂ ಆಗಿರುವ ಮಾಲಕನು. ದಾಸನು ಪ್ರಾಮಾಣಿಕನಾಗಿದ್ದರೆ ಅವನು ಆತನ ತಪು ಗಳನ್ನು ಕಡೆಗಣಿಸುತ್ತಾನೆ. ಅವನು 
ಮಾಡುವ ಯಾವುದೇ ಕಿಂಚಿತ್‌ ಸೇವೆಯನ್ನೂ ಗೌರವದಿಂದ ಕಾಣುತ್ತಾನೆ. 

53. ಅಂದರೆ ಅದು ಹೊಸ ವಿಷಯವನ್ನೇನೂ ಸಾರುತ್ತಿಲ್ಲ. ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳು ಸಾರುತ್ತ ಬಂದಿದ್ದ 
ಅನಾದಿಯೂ ಅನಂತವೂ ಆದ ಸತ್ಯವನ್ನೇ ಅದು ಸಾರುತ್ತಿದೆ. 

54. “ಇಲ್ಲಿ ಅಲ್ಲಾಹನ ಈ ಗುಣವಿಶೇಷಗಳನ್ನು ವಿವರಿಸುವ ಉದ್ದೇಶ ದಾಸರಿಗೆ ಒಳಿತು ಯಾವುದರಲ್ಲಿದೆ, ಅವರ 
ಮಾರ್ಗದರ್ಶನಕ್ಕೆ ಯಾವ ತತ್ವಗಳು ಯೋಗ್ಯವಾಗಿವೆ, ಯಾವ ನಿಯಮಗಳು ಅವರಿಗೆ ಸೂಕ್ತವಾಗಿವೆ ಎಂಬ ವಾಸ್ತವಿಕತೆಗಳ 


ಕಾಂಡ-22 


35. ಘಾತಿರ್‌ 457 


مر بھے “وو وم ہ۔ 


ಹದಿ و‎ Ui op 
28 الم ےت‎ 
ان الک .5 اب عگا‎ ಇ ھا‎ USES 3 


ಉತ್ತರಾಧಿಕಾರಿಗಳಾಗಿ ಮಾಡಿದೆವು.5 ಇದೀಗ ಅವರಲ್ಲಿ ತನ್ನ ಮೇಲೆ ತಾನೇ ಅಕ್ರಮವೆಸಗಿಕೊಳ್ಳುವವನೂ 
ಇದ್ದಾನೆ. ಮಧ್ಯಮ ತರದವನೂ ಇದ್ದಾನೆ. ಅಲ್ಲಾಹನ ಅಪ್ಪ ಸ್ಟಣೆಯಂತೆ ಪುಣ್ಮ ಕಾರ್ಯಗಳಲ್ಲಿ ಮುಂದಾಗು 
ವವನೂ ಇದ್ದಾನೆ. ಮಹಾ ಅನುಗ್ರಹವು ಇದುವೇ ಆಗಿದೆ. ಇವರು ಶಾಶ್ವತವಾದ ಸ್ವರ್ಗೋದ್ಯಾನಗಳಲ್ಲಿ 
ಪ್ರವೇಶಿಸುವವರು.'' ಅಲ್ಲಿ ಇವರನ್ನು ಬಂಗಾರದ ಕಂಕಣಗಳಿಂದಲೂ ಮುತ್ತುಗಳಿಂದಲೂ ಅಲಂಕರಿಸ 
ಲಾಗುವುದು. ಅಲ್ಲಿ ಅವರ -ಉಡುಪು ರೇಶ್ಮೆಯದ್ದಾಗಿರುವುದು ಮತ್ತು ಅವರು, "ನಮ್ಮಿಂದ ದುಃಖವನ್ನು 


ಕುರಿತು ಎಚ್ಚರಿಕೆ ಕೊಡುವುದಾಗಿರುತ್ತದೆ. ಈ ವಿಷಯಗಳನ್ನು ಅಲ್ಲಾಹನ ಹೊರತು ಬೇರಾರಿಗೂ ತಿಳಿದಿರಲು ಸಾಧ್ಯವಿಲ್ಲ. ಏಕೆಂದರೆ 
ದಾಸರ ಪ್ರಕೃತಿ ಮತ್ತು ಅವರ ಬೇಡಿಕೆಗಳನ್ನು ಬಲ್ಲವನು ಅವನು ಮಾತ್ರ. ಅವರ ವಾಸ್ತವಿಕ ಹಿತಾಸಕ್ತಿಗಳನ್ನು ಕಾಣಬಲ್ಲವನೂ 
ಅವನು ಮಾತ್ರ. ಸೃಷ್ಟಿಕರ್ತನು ತನ್ನ ದಾಸರನ್ನು ತಿಳಿದಿರುವಷ್ಟು ದಾಸರು ತಮ್ಮನ್ನು ತಾವೂ ತಿಳಿದಿರುವುದಿಲ್ಲ. ಆದುದರಿಂದ 
ಅವನು ದಿವ್ಯವಾಣಿಯ ಮೂಲಕ ಏನನ್ನು ತಿಳಿಸುವನೋ ಅದುವೇ ಸತ್ಯವಾಗಿದೆ ಮತ್ತು ಅದು ಮಾತ್ರವೇ ಸತ್ಯವಾಗಿರಬಲ್ಲುದು. 

55. ಅಂದರೆ ಮುಸ್ಲಿಮರು- ಗ್ರಂಥವನ್ನು ಸಕಲ ಮಾನವರಿಗಾಗಿ ಸಾರಿರುವುದಾದರೂ ಮುಂದೆ ಬಂದು ಅದನ್ನು 
ಸ್ವೀಕರಿಸಿಕೊಂಡವರೇ ಕುರ್‌ಆನಿನಂತಹ ಗ್ರಂಥದ ವಾರೀಸುದಾರರಾಗಿಯೂ ಹ. ಮುಹಮ್ಮದ್‌ರಂತಹ(ಸ) ಮಹಾನ್‌ ಪ್ರವಾದಿಯ 
ಶಿಕ್ಷಣ ಮತ್ತು ಮಾರ್ಗದರ್ಶನಗಳ ವಿಶ್ವಸ್ಥ ಸಂರಕ್ಷೆಕರಾಗಿಯೂ ಆರಿಸಲ್ಪಡುವ ಗೌರವಕ್ಕೆ ಪಾತ್ರರಾದರು. 

56. .ಅರ್ಥಾತ್‌-. ಈ ಮುಸ್ಲಿಮರೆಲ್ಲರೂ ಒಂದೇ ತರದವರಲ್ಲ. ಇವರು ಮೂರು ವರ್ಗಗಳಲ್ಲಿ ವಿಭಾಗಿಸಲ್ಪಟ್ಟಿದ್ದಾರೆ- 
! ತಮ್ಮ ಮೇಲೆ ತಾವೇ ಅಕ್ರಮವೆಸಗುವವರು. ಇವರು ಕುರ್‌ಆನನ್ನು ಹೃತ್ಪೂರ್ವಕವಾಗಿ ದೇವಗ್ರಂಥವೆಂದೂ 
ಹೆ. ಮುಹಮ್ಮದ್‌ರನ್ನುಸ) ಪ್ರಾಮಾಣಿಕವಾಗಿ. ದೇವ ಸಂದೇಶವಾಹಕರೆಂದೂ ನಂಬುತ್ತಾರೆ. ಆದರೆ,. ದೇವಗ್ರಂಥ ಮತ್ತು 
ದೇವಸೆಂದೇಶವಾಹಕರ ಸುನ್ನತ್‌(ಚರ್ಯೆ)ಗಳನ್ನು ಕಾರ್ಯತಃ ಸರಿಯಾಗಿ ಪಾಲಿಸುವುದಿಲ್ಲ. ಮೂಮಿನ್‌(ಸತ್ಮವಿಶ್ವಾಸಿ)ಗಳಾಗಿದ್ದರೂ 
ಪಾಪಿಗಳಾಗಿರುತ್ತಾರೆ. ಇವರು ಅಪರಾಧಿಗಳು, ಆದರೆ ವಿದ್ರೋಹಿಗಳಲ್ಲ. 2) ಮಧ್ಯಮ ತರದವರು. ಇವರು ಈ ಉತ್ತರಾಧಿಕಾರಿತ್ವದ 
ಣವನ್ನು ಸ್ವಲ್ಪ ಮಟ್ಟಿಗೆ ಸಲ್ಲಿಸುತ್ತಾರೆ. ಆದರೆ ಸಂಪೂರ್ಣವಾಗಿ ಸಲ್ಲಿಸುವುದಿಲ್ಲ. ಆಜ್ಞಾಪಾಲಕರೂ ಆಗಿದ್ದಾರೆ ದೋಷಿಗಳೊ 
ಆಗಿದ್ದಾರೆ. ತಮ್ಮ ಇಂದ್ರಿಯಗಳನ್ನು ದೇವಾದೇಶಗಳಿಗೆ ಅಧೀನಗೊಳಿಸಲು ತಮ್ಮಿಂದಾದಷ್ಟು ಪ್ರಯತ್ನ ಮಾಡುತ್ತಾರೆ. ಆದರೆ 
ಕೆಲವು ವೇಳೆ ಅದರ ಕಡಿವಾಣವನ್ನು ಸಡಿಲವಾಗಿಯೂ ಬಿಟ್ಟು ಬಿಡುತ್ತಾರೆ. 3) ಪುಣ್ಮ ಕಾರ್ಯಗಳಲ್ಲಿ ಪರಸ್ಪರ ಸ್ಪರ್ಧಿಸುವವರು. 
ಇವರು ಗ್ರಂಥದ ವಾರೀಸುದಾರರ ಪೈಕಿ ಅಗ್ರ ಪಂಕ್ತಿಯಲ್ಲಿರುವವರು. ಈ ಉತ್ತರಾಧಿಕಾರಿತ್ತದ ಯಣವನ್ನು ಸಲ್ಲಿಸುವವರು 
ಇವರೇ. ಇವರು ಕುರ್‌ಆನ್‌ ಮತ್ತು ಸುನ್ನತ್‌ಗಳ ಅನುಸರಣೆಯಲ್ಲಿಯೂ ಎಲ್ಲ ಸತ್ಯರ್ಮಗಳಲ್ಲಿಯೂ ಮುಂದೆಯೇ ಇರುತ್ತಾರೆ. 

57. ಈ ವಾಕ್ಕದ ಸಂಬಂಧವು ಮೇಲಿನ ಸಂಪೂರ್ಣ ವಿಷಯದೊಂದಿಗೆ ಇದೆಯೆಂದು ಹೆಚ್ಚಿನ ವ್ಯಾಖ್ಯಾನಕಾರರು 
ಹೇಳುತ್ತಾರೆ. ಇದರ ತಾತ್ಸರ್ಯವೇನೆಂದರೆ ಸಮುದಾಯದ ಈ ಮೂರು ವರ್ಗಗಳೂ ಕೊನೆಗೆ ಸ್ವರ್ಗವನ್ನು ಪ್ರವೇಶಿಸಲಿವೆ. ಈ 
ಪ್ರವೇಶ ವಿಚಾರಣೆಯೇನೂ ಇಲ್ಲದೆಯೇ ನಡೆಯುವುದಾಗಿರಬಹುದು ಅಥವಾ ವಿಚಾರಣಾನಂತರ ನಡೆಯುವುದಾಗಿರಬಹುದು. 
ಹಾಗೆಯೇ ಇದು ಎಲ್ಲ ಶಿಕ್ಲೆಗಳಿಂದ ಪಾರಾಗಿ ಅಥವಾ ಯಾವುದಾದರೂ ಶಿಕ್ಷೆಯನ್ನು ಅನುಭವಿಸಿದ ಬಳಿಕ ನಡೆಯುವುದಾಗಿರಬಹುದು. 
ಕುರ್‌ಆನಿನ ವಿಷಯಾನುಬಂಧವೂ ಈ ವ್ಯಾಖ್ಯಾನವನ್ನೇ ಸಮರ್ಥಿಸುತ್ತದೆ. ಇದನ್ನೇ ಹ. ಅಬೂದ್ದರ್ದಾ(ರು ವರದಿ ಮಾಡಿದ 
ಮತ್ತು ಇಮಾಮ್‌ ಅಹ್ಮದ್‌, ಇಬ್ನ್‌ ಜರೀರ್‌, ಇಬ್ಲ್‌ ಅಬೀ ಹಾತಿಮ್‌, ತಬ್ರಾನಿ, ಬೈಹಕಿ(ರು ಇನ್ನಿತರ ಕೆಲವು ಹದೀಸ್‌ 
ವಿದ್ವಾಂಸರು ಉಲ್ಲೇಖಿಸಿರುವ ಪ್ರವಾದಿವರ್ಯರ(ಸ) ಹದೀಸ್‌ ಕೂಡಾ ಸಮರ್ಥಿಸುತ್ತದೆ. ಅದರಲ್ಲಿ ಪ್ರವಾದಿವರ್ಯರು(ಸ) ಹೀಗೆ 
ಹೇಳುತ್ತಾರೆ: "ಪುಣ್ಮ ಕಾರ್ಯಗಳಲ್ಲಿ ಸ್ಪರ್ಧಿಸಿ ಇತರರಿಗಿಂತ ಮುಂದೆ ಸಾಗಿ ಹೋದವರು ಯಾವುದೇ ತನಿಖೆ-ವಿಚಾರಣೆಗಳಿಗೊಳಗಾಗದಬೆ 


ಕಾಂಡ-22 


48 ರ್‌ಆನ್‌' ವ್ಯಾಖ್ಯಾನ 


Go ANAS CE GSS ATES الْحَرّت“اِن‎ 
CNS SMG ENS SG RIALS 


ದೂರೀಕರಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು. ಖಂಡಿತವಾಗಿಯೂ ನಮ್ಮ ಪ್ರಭು ಮಹಾ ಕ್ಷಮಾದಾನಿಯೂ 
ಗುಣಗ್ರಾಹಿಯೂ ಆಗಿರುತ್ತಾನೆ. ಅವನು ತನ್ನ ಅನುಗ್ರಹದಿಂದ ನಮ್ಮನ್ನು ಶಾಶ್ವತ ನಿವಾಸದಲ್ಲಿ 
ತಂದಿರಿಸಿದನು. ಇನ್ನು ಇಲ್ಲಿ ನಮಗೆ ಯಾವುದೇ ಸಂಕಷ್ಟವೂ ಇಲ್ಲ, ಆಯಾಸವೂ ಉಂಟಾಗು 
ವುದಿಲ್ಲ" ಎನ್ನುವರು." 


ಸ್ವರ್ಗವನ್ನು ಪ್ರವೇಶಿಸುವರು. ಮಧ್ಯಮ ತರಗತಿಯವರ ವಿಚಾರಣೆ ನಡೆಯುವುದಾದರೂ ಅದು ಲಘುವಾಗಿರುವುದು. ಇನ್ನು ತಮ್ಮ 
ಮೇಲೆ ತಾವೇ ಅಕ್ರಮವೆಸಗಿಕೊಂಡವರು ಪುನರುತ್ನಾನ ಸಮ್ಮೇಳನದ ಸುದೀರ್ಫವಾದ ಸಂಪೂರ್ಣ ಅವಧಿಯಲ್ಲಿ ತಡೆದಿರಿಸಲ್ಪ 
ಡುವರು. ತರುವಾಯ ಅವರನ್ನೇ ಅಲ್ಲಾಹನು ತನ್ನ ಕರುಣೆಗೆ ಪಾತ್ರಗೊಳಿಸುವನು." ಇವರೇ- "ನಮ್ಮಿಂದ ಖೇದವನ್ನು 
ಹೋಗಲಾಡಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು” ಎಂದು ಹೇಳುವವರು. ಈ ಹದೀಸಿನಲ್ಲಿ ಪ್ರವಾದಿವರ್ಯರೇ(ಸ) ಈ ಸೂಕ್ತವನ್ನು 
ಸಂಪೂರ್ಣವಾಗಿ ವ್ಯಾಖ್ಯಾನಿಸಿರುವರು ಮತ್ತು ಸತ್ಮವಿಶ್ವಾಸಿಗಳ ಮೂರೂ ವರ್ಗಗಳ ಅಂತಿಮ ಗತಿಯನ್ನು ಪ್ರತ್ಯಪ್ರತೇಕವಾಗಿ 
ತಿಳಿಸಿ ಬಿಟ್ಟಿರುವರು. ಮಧ್ಯಮ ವರ್ಗದವರ 'ಲಘು ವಿಚಾರಣೆ' ನಡೆಯುವುದೆಂದರೆ- ಸತ, ಸೈನಿಷೇಧಿಗಳಿಗಂತೂ ಅವರ ಸತ್ಯನಿಷೇಧಕ್ಕೆ 
ಮಾತ್ರವಲ್ಲದೆ ಅವರ ಪ್ರತಿಯೊಂದು ಪಾಪಕೃತ್ಯಕ್ಕೂ کرد‎ ತೃಪ್ರತ್ಮೇಕವಾಗಿ ಶಿಕ್ಷೆಯನ್ನು ಕೊಡಲಾಗುವುದು. ಇದಕ್ಕೆ ವ್ಯತಿರಿಕ್ತವಾಗಿ 
ಸತ್ಮವಿಶ್ವಾಸಿಗಳೆ ಪೈಕಿ ಸತ್ಕರ್ಮ ಮತ್ತು ದುಷ್ಕರ್ಮ ಹೀಗೆ ಎರಡೂ ತರದ ಕರ್ಮಗಳೊಂದಿಗೆ ಬರುವವರಿಗೆ ಅವರ ಪುಣ್ಮ 
ಕಾರ್ಯಗಳ ಮತ್ತು ಪಾಪ ಕಾರ್ಯಗಳ ಸಮಗ್ರ ಲೆಕ್ಕಾಚಾರ ನಡೆಯುವುದು. ಪ್ರತಿಯೊಂದು ಪುಣ್ಯಕ್ಕೆ ಪ್ರತ್ಯೇಕ ಸತ್ಸಲವೂ 
ಪ್ರತಿಯೊಂದು ಪಾಪಕ್ಕೆ ಪ್ರತ್ಯೇಕ ಶಿಕ್ಷೆಯೂ ಇರಲಾರದು. ಇನ್ನು "ಸತ್ಯವಿಶ್ವಾಸಿಗಳ ಪೈಕಿ ತಮ್ಮ ಮೇಲೆ ತಾವೇ ಅಕ್ರಮವೆಸಗಿ 
ಕೊಂಡವರು ಪುನರುತ್ನಾನ ಸಮ್ಮೇಳನದ ಸಂಪೂರ್ಣ ಸುದೀರ್ಫ ಅವಧಿಯಲ್ಲಿ ತಡೆದಿರಿಸಲ್ಪಡುವರು”" ಎಂಬ ಮಾತಿನ ತಾತ್ಸರ್ಯ 
ವೇನೆಂದರೆ- ಅವರು ನರಕಕ್ಕೆ مس انت‎ ಅವರನ್ನು 'ಕೋರ್ಟು ಬರಕಾಸ್ತು ು'ಗೊಳ್ಳುವ ವರೆಗೆ ಶಿಕ್ಷೆ ಕ್ಲೈಗೊಳಪಡಿಸಲಾಗುವುದು. 
ಅರ್ಥಾತ್‌- ಪುನರುತ್ನಾನ ಸಮ್ಮೇಳನದ ಸುದೀರ್ಹವಾದ ಸಂಪೂರ್ಣ ಕಾಲಾವಧಿ (ಅದೆಷ್ಟು ಶತಮಾನ ಕಾಲದಷ್ಟು 
ದೀರ್ಪುವಾಗಿರಬಹುದೆಂದು ಹೇಳಲಾಗದು) ಅವರ ಪಾಲಿಗೆ ಸಂಪೂರ್ಣ ಕಾಠಿಣ್ಯದೊಂದಿಗೆ ಗತಿಸುವುದು. ಕೊನೆಗೆ ಅಲ್ಲಾಹನು 
ಅವರ ಮೇಲೆ ಕರುಣೆ ತೋರುವನು. ಕೋರ್ಟು ಮುಗಿದಾಗ ಅಲ್ಲಾಹನು “ಸರಿ, ಇವರನ್ನೂ ಸ್ವರ್ಗಕ್ಕೆ ಕಳುಹಿಸಿ ಬಿಡಿರಿ” ಎಂದು 
ಅಪ್ಪಣೆ ಕೊಡುವನು. ಆದರೆ, ಮುಸ್ಲಿಮರ ಪೈಕಿ, "ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದವರಿಗೆ" ಕೋರ್ಟು ಬರಕಾಸ್ತುಗೊಳ್ಳುವ 
ವರೆಗೆ ಮಾತ್ರ ಶಿಕ್ಲೆಯಿದೆಯೆಂದೂ ಅವರ ಪೈಕಿ ಯಾರೂ ನರಕಕ್ಕೆ ಹೋಗಲಿಕ್ಕೇ ಇಲ್ಲವೆಂದೂ ಇದರಿಂದ ತಿಳಿದುಕೊಳ್ಳಬಾರದು. 
ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಅನೇಕ ಘೋರ ಅಪರಾಧಗಳ ಪ್ರ ಪ್ರಸ್ತಾಪವಿದೆ. ಅವುಗಳನ್ನೆ; ಸಗಿದವರನ್ನು ಈಮಾನ್‌(ಸತ್ಯವಿಶ್ನಾ ಸು 
ಕೂಡಾ ನರಕಕ್ಕೆ ಹೋಗುವುದರಿಂದ ತಡೆಯಲಾರದು. 

58. ಅಂದರೆ ಎಲ್ಲ ಬಗೆಯ ಖೇದಗಳು. ಭೂಲೋಕದಲ್ಲಿ ನಮ್ಮನ್ನು ಬಾಧಿಸುತ್ತಿದ್ದ ಖೇದಗಳಿಂದಲೂ ರಕ್ಸಣೆ ಸಿಕ್ಕಿತು. 
ಪರಲೋಕದಲ್ಲಿ ನಮ್ಮ ಅಂತಿಮ ಪರಿಣಾಮದ ಬಗೆಗಿದ್ದ ಚಿಂತೆಯೂ ದೂರವಾಯಿತು. ಇನ್ನು ಮುಂದೆ ಶಾಂತಿಯೇ ಶಾಂತಿ. 
ಇನ್ನು ಯಾವ ಚಿಂತೆಯೂ ಖೇದವೂ ಇಲ್ಲ. 

59. ಅರ್ಥಾತ್‌- ನಮ್ಮ ಅಪರಾಧಗಳನ್ನು ಅವನು ಕ್ಟಮಿಸಿ ಬಿಟ್ಟನು. ನಾವು ತಂದಿದ್ದ ಸತ್ಯರ್ಮಗಳ ಕಿಂಚಿತ್‌ 
ಬಂಡವಾಳವನ್ನು ಗೌರವಿಸಿದನು. ಅದರ ಬದಲಿಗೆ ತನ್ನ ಸ್ವರ್ಗವನ್ನು ದಯಪಾಲಿಸಿದನು. 

60. ಅರ್ಥಾತ್‌- ಭೂಲೋಕವು ನಮ್ಮ ಜೀವನ ಯಾತ್ರೆಯ ಒಂದು ತಂಗು ಘಟ್ಟವಾಗಿತ್ತು. ಅದನ್ನು ಜಾಟಿ ಬಂದೆವು. 
ಪುನರುತ್ಥಾನದ ಸಮ್ಮೇಳನವೂ ನಮ್ಮ ಯಾತ್ರೆಯ ಒಂದು ಘಟ್ಟವಾಗಿತ್ತು. ಅಲ್ಲಿಂದಲೂ ಪಾರಾದೆವು. ಈಗ ನಾವು ತಲಪಿರುವ 
ಸ್ಥಳವನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಬೇಕಾಗಿಲ್ಲ. 

61. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ನಮ್ಮ ಎಲ್ಲ ಪರಿಶ್ರಮಗಳೂ ಕಷ್ಟಗಳೂ ಮುಗಿದುವು. ಇಲ್ಲಿ ನಾವಿನ್ನು 
ಕಷ್ಟಕರವಾದ ಹಾಗೂ ಆಯಾಸ ಬರಿಸುವಂತಹ ಯಾವ ಕೆಲಸವನ್ನೂ ಮಾಡಬೇಕಾಗಿಲ್ಲ. 


ಕಾಂಡ-22 


35. ಘಾತಿರ್‌ 459 


px کل ٹوا ا پُکلگٹ‎ 2 p eh EAE 

تک ಪ್ರಿ‏ مز ಈ‏ کو رد مم ಘು‏ نا 

رتا تا NEEL OS‏ کنل" اوک مرکم کا 

7 A | BM SEITE من‎ 000 : 

کا کیرات ال لئ کیب SLL EDS oD‏ 
5 

الشّدْرِهُمُ لی SMG jE‏ دک ےء ہد کر $a‏ 


(36-37) ಸತ್ಯನಿಷೇಧಿಗಳಿಗಾಗಿ” ನರಕಾಗ್ನಿ ಇದೆ. ಅವರಿಗೆ ಮರಣ ಕೊಟ್ಟು ಅವರನ್ನು ಮುಗಿಸಿ 
ಬಿಡಲಾಗುವುದೂ ಇಲ್ಲ ಮತ್ತು ಅವರ ನರಕ ಯಾತನೆಯಲ್ಲಿ ಕಡಿತ ಮಾಡಲಾಗುವುದೂ ಇಲ್ಲ, ನಾವು 
ಪ್ರತಿಯೊಬ್ಬ ಸತ್ಮನಿಷೇಧಿಗೂ ಇದೇ ರೀತಿ ಪ್ರತಿಫಲ ಕೊಡುತ್ತೇವೆ. ಅಲ್ಲಿ ಅವರು ಚೀರಾಡುತ್ತಾ "ನಮ್ಮ 
ಪ್ರಭೂ, ನಾವು ಹಿಂದೆ ಮಾಡುತ್ತಿದ್ದಂತಹ ಕರ್ಮಗಳಿಗಿಂತ ಭಿನ್ನವಾದ ಸತ್ಯರ್ಮವನ್ನು ಮಾಡಲಿಕ್ಕಾಗಿ 
ನಮ್ಮನ್ನು ಇಲ್ಲಿಂದ ಹೊರ ತೆಗೆದುಬಿಡು” ಎನ್ನುವರು. (ಆಗ ಅವರಿಗೆ "ಉಪದೇಶ ಪಡೆಯುವ ಇಚ್ಛೆ 


ಇರುತ್ತಿದ್ದರೆ ಉಪದೇಶ ಪಡೆಯಲು ಸಾಕಾಗುವಷ್ಟು ಆಯುಷ್ಯವನ್ನು ನಾವು ನಿಮಗೆ ಕೊಟ್ಟಿರಲಿಲ್ಲವೇ?9 
ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನೂ. ಬಂದಿದ್ದನು. ಈಗ ಸವಿಯಿರಿ, ಅಕ್ರಮಿಗಳಿಗೆ ಇಲ್ಲಿ ಯಾರೂ 
ಸಹಾಯಕನಿಲ್ಲ" (ಎಂದು ಉತ್ತರಿಸಲಾಗುವುದು). 

(38-39) ನಿಶ್ತಯವಾಗಿಯೂ ಅಲ್ಲಾಹ್‌ ಭೂಮಿ-ಆಕಾಶಗಳೆ ಪ್ರತಿಯೊಂದು ರಹಸ್ಯವನ್ನೂ 
ಅರಿತಿರುತ್ತಾನೆ. ಅವನು ಹೃದಯಗಳೊಳಗೆ ಅವಿತಿರುವ ರಹಸ್ಯವನ್ನೂ ಅರಿಯುತ್ತಾನೆ. ನಿಮ್ಮನ್ನು 


62. ಅರ್ಥಾತ್‌- ಅಲ್ಲಾಹನು ಹ. ಮುಹಮ್ಮದ್‌ರಿಗೆ(ಸ) ಅವಶೀರ್ಣಗೊಳಿಸಿದ ಗ್ರಂಥವನ್ನು ನಂಬಲು ನಿರಾಕರಿಸಿದವರಿಗೆ. 

63. ಇಲ್ಲಿ ಆಯುಷ್ಯವೆಂದರೆ, ಒಬ್ಬ ಮನುಷ್ಕನು ಒಳಿತು-ಕೆಡುಕುಗಳ ಹಾಗೂ ಸತ್ಯ-ಅಸತ್ಯಗಳೆ ನಡುವಣ ವ್ಯತ್ಯಾಸವನ್ನು 
ತಿಳಿಯಲಿಚ್ಛಿಸಿದರೆ ತಿಳಿಯಲಿಕ್ಕೂ, ಪಥಭ್ರಷ್ಟತೆಯನ್ನು ತೊರೆದು ಸನ್ಮಾರ್ಗವನ್ನು ಅನುಸರಿಸಲು ಇಚ್ಛಿಸಿದರೆ ಅನುಸರಿಸಲಿಕ್ಕೂ 
ಅವನನ್ನು ಸಮರ್ಥನಾಗಿ ಮಾಡುವಂತಹ ಪ್ರತಿಯೊಂದು ಪ್ರಾಯ. ಈ ಪ್ರಾಯವನ್ನು ತಲುಪುವುದಕ್ಕೆ ಮುಂಚೆ ಯಾರಾದರೂ 
ಮರಣ ಹೊಂದಿದರೆ, ಈ ಸೂಕ್ತದ ಪ್ರಕಾರ ಅವನಿಗೆ ವಿಜಾರಣೆ ಇರಲಾರದು. ಆದರೆ ಈ ಪ್ರಾಯಕ್ಕೆ ತಲಪಿದ ಬಳಿಕ ಅವನು 
ತನ್ನ ಕರ್ಮಗಳ ಬಗ್ಗೆ ಖಂಡಿತ ವಿಚಾರಣಾರ್ಹನಾಗಿರುವನು. ಈ ಪ್ರಾಯ ಆರಂಭವಾದ ಬಳಿಕ ಅವನು ಎಷ್ಟುಕಾಲ 
ಬದುಕಿರುತ್ತಾನೋ ಮತ್ತು ಅವನಿಗೆ ತನ್ನನ್ನು ಸುಧಾರಿಸಿಕೊಳ್ಳಲು. ಎಷ್ಟೆಲ್ಲ ಅವಕಾಶಗಳು ಸಿಗುವುವೋ ಅಷ್ಟೇ ಪ್ರಮಾಣದಲ್ಲಿ 
ಅವನ ಜವಾಬ್ದಾರಿಕೆಯೂ ಕಠಿಣವಾಗುತ್ತ ಹೋಗುವುದು. ಕೊನೆಗೆ ವ್ಯದ್ಧಾಪ್ಯಕ್ಕೆ ತಲಪಿಯೂ ಅವನು ಸರಿದಾರಿಗೆ ಬಾರದಿದ್ದರೆ 
ಅವನಿಗೆ ಯಾವ ನೆಪವೂ ಉಳಿದಿರಲಾರದು. ಇದನ್ನೇ ಒಂದು ಹೆದೀಸಿನಲ್ಲಿ ಹ. ಅಬೂ ಹುರೈರಾ ಮತ್ತು ಹ. ಸಹ್ಹ್‌ ಬಿನ್‌ | 
ಸಅದ್‌ ಸಾಇದಿಯವರು(ರ) ಪ್ರವಾದಿವರ್ಯರಿಂದ(ಸ) ಹೀಗೆ ಉಲ್ಲೇಖಿಸಿದ್ದಾರೆ- ಕಡಿಮೆ ಆಯುಷ್ಯ ಪಡೆದವನಿಗೆ ನೆಪಕ್ಕೆ 
ಅವಕಾಶವಿದೆ. ಆದರೆ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಆಯುಷ್ಕ ಪಡೆವನಿಗೆ ಯಾವ ನೆಪವೂ ಇಲ್ಲ. (ಬುಖಾರಿ, ಅಹ್ಮದ್‌, 
ನಸಾಈ, ಇಬ್ನ್‌ ಜರೀರ್‌, ಇಬ್ನ್‌ ಹಾಶಿಮ್‌ ಮುಂತಾದವರು) 


ಕಾಂಡ-22 


460 ಕುರ್‌ಆನ್‌ ವ್ಯಾಖ್ಯಾನ 


SG ASG dS‏ مس مت 
BS EE 7 7 SAG 33‏ & 2 
Ds SA SMG HES GDA‏ فی الک بآم ಚಹ‏ 
YL SU I) AG GS ES‏ 


ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದವನು ಅವನೇ ತಾನೆ. ಇನ್ನೂ ಯಾರಾದರೂ ಸತ್ಯವನ್ನು ನಿಷೇಧಿಸಿದರೆ 
ಅವನ ನಿಷೇಧದ ಪಾತಕ ಅವನ ಮೇಲೆಯೇ ಇದೆ. ಸತ್ಯನಿಷೇಧಿಗಳಿಗೆ ಅವರ ನಿರಾಕರಣೆಯಿಂದ ಅವರ 
ಪ್ರಭುವಿನ ಪ್ರಕೋಪವಲ್ಲದೆ ಇನ್ನೇನೂ ವೃದ್ಧಿಸುವುದಿಲ್ಲ. ಸತ್ಯನಿಷೇಧಿಗಳಿಗೆ ಅವರ ನಿರಾಕರಣೆಯಿಂದ 
ಹಾನಿಯಳ್ಲೇ ಹೊರತು ಬೇರಾವುದರಲ್ಲೂ ವೃದ್ದಿ ಉಂಟಾಗುವುದಿಲ್ಲ. 

(40-41) (ಪೈಗಂಬರರೆಲ್ಲ, ಇವರೊಡನೆ ಹೇಳಿರಿ- "ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವ 
ನಿಮ್ಮ ಸಹಬಾಗಿಗಳನ್ನು* ಎಂದಾದರೂ ಕಂಡಿದ್ದೀರಾ? 'ಅವರು ಭೂಮಿಯಲ್ಲಿ ಏನನ್ನು ಸೃಷ್ಟಿಸಿದ್ದಾರೆ? ಅಥವಾ 
| ಅಕಾಶಗಳಲ್ಲಿ ಅವರ ಪಾಲು ಏಿನಿದೆಯೆಂಬುದನ್ನು ನನಗೆ ` ತೋರಿಸಿರಿ" (ಇದನ್ನು ಇವರು ತೋರಿಸಲಾರ 
ರೆಂದಾದರೆ, ಇವರೊಡನೆ ಕೇಳಿರಿ). ನಾವು ಅವರಿಗೆ ಯಾವುದೇ ದಾಖಲೆಯನ್ನು ಬರೆದು ಕೊಟ್ಟಿದ್ದು ಅದರ 
ಆಧಾರದಲ್ಲಿ ಅವರು (ತಮ್ಮ ಬಹುದೇವ ವಾದಕ್ಕೆ) ಸುಸ್ಪಷ್ಟ ಪುರಾವೆಯನ್ನು ಹೊಂದಿದ್ದಾರೆಯೇ? ಇಲ್ಲ, 


64. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಗತ ವಂಶಗಳೂ ಜನಾಂಗಗಳೂ ಗತಿಸಿಹೋದ ಬಳಿಕ ಈಗ 
ಅವನು ನಿಮ್ಮನ್ನು ಭೂಮಿಯಲ್ಲಿ ನೆಲೆಗೊಳಿಸಿದ್ದಾನೆ. 2) ಅವನು ನಿಮಗೆ ಭೂಮಿಯಲ್ಲಿ ಅನುಭೋಗಾಧಿಕಾರವನ್ನು ಕೊಟ್ಟಿರುವುದು 
ನೀವು ಈ ವಸ್ತುಗಳ ಒಡೆಯರೆಂಬ ನೆಲೆಯಲ್ಲಲ್ಲ. ನೀವು ನೈಜ ಮಾಲಕನ ಪ್ರತಿನಿಧಿಗಳೆಂಬ ನೆಲೆಯಲ್ಲಾಗಿರುತ್ತದೆ. 

65. ಮೊದಲಿನ" ವಾಕ್ಕದ ಅರ್ಥ- ನಿಮ್ಮನ್ನು ಗತ ಜನಾಂಗಗಳ ಉತ್ತರಾಧಿಕಾರಿಗಳಾಗಿ ಮಾಡಲಾಗಿದೆ ಎಂದು 

ತೆಗೆದುಕೊಂಡರೆ, ಕ ವಾಕ್ಕದ ಅರ್ಥವು- ಗತ ಜನಾಂಗಗಳಿಗೆ ಆದ ಗಶಿಯಿಂದ ಪಾಠ ಕಲಿಯದೆ ಆ ಜನಾಂಗಗಳ ಎನಾಶಕ್ಕೆ 
| ಕಾರಣವಾದ ಸತ್ಯನಿಷೇಧದ ಧೋರಣೆಯನ್ನೇ ಇವರು ಕೂಡಾ ಅನುಸರಿಸಿದರೆ, ಇವರು ತಮ್ಮ ಈ  ಮೂರqತನದ 
ದುಷ್ಪರಿಣಾಮವನ್ನು ಕೆಂಡೇ ತೀರುವರು ಎಂದಾಗುತ್ತದೆ. ಅಲ್ಲಾಹನು ನಿಮಗೆ ಪ್ರತಿನಿಧಿಗಳೆಂಬ ನೆಲೆಯಲ್ಲಿ ಭೂಮಿಯಲ್ಲಿ 
ಅಧಿಕಾರಗಳನ್ನು ಕೊಟ್ಟಿದ್ದಾನೆಂದು ತೆಗೆದುಕೊಂಡರೆ ಈ ವಾಕ್ಕದ ಅರ್ಥ- ತಾವು ಪ್ರತಿನಿಧಿಗಳೆಂಬುದನ್ನು ಮರೆತು ಸ್ವೇಚ್ಛೆಯಿಂದ 
ವರ್ತಿಸಿದರೆ ಅಥವಾ ನೈಜ ಒಡೆಯನನ್ನು ಬಿಟ್ಟು ಇತರರ ದಾಸ್ಕ ಕೈಗೊಂಡರೆ, ಈ ವಿದ್ರೋಹ ನೀತಿಯ ಅತ್ಕಂತೆ 
ಕೆಟ್ಟಿಪರಿಣಾಮವನ್ನು ಕಾಣಬೇಕಾಗುವುದು ಎಂದಾಗುತ್ತದೆ. 

66. 'ನಿಮ್ಮ ಸಹಬಾಗಿಗಳು' ಎಂಬ ಪದ ಪ್ರಯೋಗಿಸಲು ಕಾರಣವೇನೆಂದರೆ- ಅವರು 'ಅಥವಾ ಅವುಗಳು ದೇವಸಹಭಬಾಗಿ 
ಗಳೆಂತು ಅಲ್ಲವೇ ಅಲ್ಲ. ಆದರೆ ಬಹುದೇವಾರಾಧಕರು ತಾವಾಗಿಯೇ ಅವುಗಳನ್ನು ಅವನ ಸಹಭಾಗಿಗಳಾಗಿ ನೇಮಿಸಿಕೊಂಡಿರುವರು. 

67. ಅರ್ಥಾತ್‌: ನಾವು ಕಾಯಿಲೆಗಳನ್ನು ಗುಣಪಡಿಸುವ ಅಥವಾ ಉದ್ಯೋಗವಿಲ್ಲದವರಿಗೆ ಉಬ್ಯೋಗವನ್ನು 
ಕೊಡಿಸುವ ಆಥವಾ ತರತರದ ಬೇಡಿಕೆಗಳುಳ್ಳವರಿಗೆ ಅವುಗಳನ್ನು ನೆರವೇರಿಸಿ ಕೊಡುವ ಅಧಿಕಾರಗಳನ್ನು ಇಂತಿಂತಹವರಿಗೆ 
ವಹಿಸಿ ಕೊಟ್ಟಿರುತ್ತೇವೆಂದು ಬರೆದು ಕೊಟ್ಟರುವಂತಹ ನಮ್ಮ ಲಿಖಿತ ದಾಖಲೆಗಳೇನಾದರೂ ಇವರೆ ಬಳಿಯಲ್ಲಿದೆಯೇ? 
ಅಥವಾ ಇಂತಿಂತಹ ವ್ಯಕ್ತಿಗಳನ್ನು ನಾವು ನಮ್ಮ ಭೂಮಿಯ ಇಂತಿಂತಹ ಭಾಗಗಳ ಕಾರ್ಯನಿರ್ವಾಹಕರಾಗಿ ನೇಮಿಸಿದ್ದು, 
ಇನ್ನು ಮುಂದೆ ಜನರ ಅದೃಷ್ಟಗಳನ್ನು ರೂಪಿಸುವ ಮತ್ತು ಕೆಡಿಸುವ ಅಧಿಕಾರ ಅವರಿಗಿದೆ, ಆದುದರಿಂದ ಇನ್ನು ಮುಂದೆ 
ನಮ್ಮ ದಾಸರೆಲ್ಲರೂ ಅವರೊಡನೆಯೇ ಪ್ರಾರ್ಥಿಸಬೇಕು, ಅವರ ಮುಂದೆಯೇ ಹರಕೆ ಕಾಣಿಕೆಗಳನ್ನು ಸಮರ್ಪಿಸುತ್ತಿರಬೇಕು, 


ಕಾಂಡ-22 


35. ಹಾತಿರ್‌ 461 
CESS FISH eM LLM JAE 


>۵ EEE Sy BASAL Y 
آقلی مت‎ SSSI AL لین‎ 20 GE یاللہ‎ EH 


ವಾಸ್ತವದಲ್ಲಿ ಈ ಅಕ್ರಮಿಗಳು ಪರಸ್ಪರ ಮೋಸದ ಭರವಸೆಗಳನ್ನು ಮಾತ್ರ ನೀಡುತ್ತಲಿದ್ದಾರೆ.9 ವಾಸ್ತವದಲ್ಲಿ 
ಭೂಮಿ- ಆಕಾಶಗಳು ಸರಿದು ಹೋಗದಂತೆ ತಡೆದಿಟ್ಟಿರುವವನು ಅಲ್ಲಾಹನೇ. ಅವು ಸರಿದು ಹೋದರೆ, 
ಅಲ್ಲಾಹನ ಹೊರತು ಅವುಗಳನ್ನಾಧರಿಸುವವನು ಬೇರಾರೂ مہ‎ ನಿಶ್ಚಯವಾಗಿಯೂ ಅಲ್ಲಾಹ್‌ ಅತ್ಯಂತ 
ಸಹನಶೀಲನೂ ಕ್ಷಮಾಶೀಲನೂ ಆಗಿರುತ್ತಾನೆ.” 

(42-45) ಓರ್ವ ಎಚ್ಚರಿಕೆ ಕೊಡುವವನು ಇವರ ಬಳಿಗೆ ಬಂದು ಬಿಡುತ್ತಿದ್ದರೆ ಇವರು ಜಗತ್ತಿನ 
ಇತರೆಲ್ಲ ಜನಾಂಗಗಳಿಗಿಂತ ಹೆಚ್ಚು ಸನ್ಮಾರ್ಗಗಾಮಿಗಳಾಗುತ್ತಿದ್ದರೆಂದು ಇವರು ದೃಢವಾಗಿ ಅಲ್ಲಾಹನ 


ತಮಗೆ ಸಿಗುವ ಅನುಗ್ರಹಗಳಿಗಾಗಿ ಆ 'ಸಣ್ಣ ದೇವರುಗಳಿಗೇ' ಕೃತಜ್ಞತೆಗಳನ್ನು ಸಲ್ಲಿಸುತ್ತಿರಬೇಕು ಎಂಬಿತ್ಯಾದಿ ಏನಾದರೂ 
ಬರೆದುಕೊಟ್ಟ ದಾಖಲೆಗಳಿದ್ದರೆ ಮುಂದೆ ತನ್ನಿರಿ ಅದೂ ಇಲ್ಲವೆಂದಾದರೆ- ಈ. ದೇವಸಹಭಾಗಿತ್ವ್ತ ಪರವಿಚಾರಗಳನ್ನೂ 
ಆಚಾರಗಳನ್ನೂ ನೀವು ಸೃಷ್ಟಿಸಿಕೊಂಡದ್ದಾದರೂ ಯಾವ ಆಧಾರದಲ್ಲಿ ಎಂದು ಸ್ವತಃ ಆಲೋಚಿಸಿ ನೋಡಿರಿ. ಈ 
ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ ಎಲ್ಲಾದರೂ ನಿಮ್ಮ ಈ ಕೃತಕ ದೇವರುಗಳು ಅಲ್ಲಾಹನ ಸಹಭಾಗಿಗಳೆಂಬುದಕ್ಕೆ 
ಏನಾದರೂ ಕುರುಹುಗಳು ತೋರಿ ಬರುತ್ತಿವೆಯೇ? ಎಂದು ನಿಮ್ಮೊಡನೆ ಕೇಳಿದಾಗ ನೀವು ಯಾವ ಕುರುಹನ್ನೂ ತೋರಿಸಲು 
ಶಕ್ತರಾಗುವುದಿಲ್ಲ. ನೀವು ಹೇಳುವಂತಹ ಅಧಿಕಾರಗಳನ್ನು ಸ್ವತಃ ಅಲ್ಲಾಹನೇ ಅವುಗಳಿಗೆ ನೀಡಿದ್ದಾನೆಂದು ಅಲ್ಲಾಹನು 
ತನ್ನ ಯಾವುದಾದರೂ ಗ್ರಂಥದಲ್ಲಿ ಹೇಳಿರುವನೇ ಅಥವಾ ನಿಮ್ಮ ಬಳಿಯಾಗಲೀ ಈ ನಿಮ್ಮ ಕೃತಕ ಆರಾಧ್ಯರ 
ಬಳಿಯಲ್ಲಾಗಲೀ ಅದಕ್ಕೆ ಬೇಕಾದ ಸಾಕ್ಸ್ಯವೇನಾದರೂ ಇದೆಯೇ ಎಂದು ನಿಮ್ಮೊಡನೆ ಕೇಳಿದರೆ ನೀವು ಅದನ್ನೂ ತರುವುದಿಲ್ಲ. 
ಹೀಗಿರುವಾಗ ನೀವು ಯಾವ ಆಧಾರದ ಮೇಲೆ ನಿಮ್ಮ ಈ ನಂಬಿಕೆಗಳನ್ನು ಕಟ್ಟಿಕೊಂಡಿರುವಿರಿ? ದೇವಾಧಿಕಾರವನ್ನು ಇಷ್ಟ 
ಬಂದವರಿಗೆಲ್ಲ ಹಂಚಿ ಬಿಡಲು ನೀವೇನು ದೇವತ್ವದ ಒಡೆಯರೇ? 

68. ಅರ್ಥಾತ್‌- ಈ ಮುಖಂಡರೂ ಧರ್ಮ ಗುರುಗಳೂ ಪಂಡಿತರೂ ಪುರೋಹಿತರೂ ಶಕುನಿಗರೂ ಪ್ರಜಬೋಧಕರೂ 
ಮಠಾಧೀಶರೂ ಅವರ ವಏಜಂಟರೂ ಕೇವಲ ತಮ್ಮ ವ್ಯಾಪಾರವನ್ನು ಬೆಳಗಿಸಲಿಕ್ಕಾಗಿ ಜನಸಾಮಾನ್ಯರನ್ನು ಮೂರ್ಪರ 
ನ್ಲಾಗಿಸುತ್ತಿದ್ದಾರೆ. ನೀವು ಅಲ್ಲಾಹನನ್ನು ಬಿಟ್ಟು ಇಂತಿಂತಹವರನ್ನು ಹಿಡಿದುಕೊಂಡರೆ ಈ ಲೋಕದ ನಿಮ್ಮ ಸಕಲ 
ಕಾರ್ಯಗಳೂ ನೆರವೇರುವುವು ಪರಲೋಕದಲ್ಲಿ ನೀವು ಪಾಪಗಳ ಎಷ್ಟು ದೊಡ್ಡ ಮೂಟೆಗಳನ್ನು ಹೊತ್ತುಕೊಂಡು ಹೋದರೂ 
ನಿಮ್ಮನ್ನು ಅಲ್ಲಾಹ್‌ ಕ್ಸಮಿಸಿ ಬಿಡುವಂತೆ ಅವರು ನೋಡಿಕೊಳ್ಳುವರು ಎಂದು ತರತರದ ಕತೆಗಳನ್ನು ಕಟ್ಟಿ ಜನರಿಗೆ 
' ಪೊಳ್ಳು ಭರವಸೆಗಳನ್ನು ನೀಡುತ್ತಿದ್ದಾರೆ. 

69. ಅರ್ಥಾತ್‌- ಈ ಅಗಾಧವಾದ ವಿಶ್ವವು ಅಲ್ಲಾಹನು ಅದನ್ನು ನಿಲ್ಲಿಸಿರುವುದರಿಂದಾಗಿ ನಿಂತಿದೆ. ಅದನ್ನು 
ಯಾವ ದೇವಚರನಾಗಲಿ, ಯಕ್ಸನಾಗಲಿ, ಪ್ರವಾದಿಯಾಗಲಿ, ಮಹಾಪುರುಷನಾಗಲಿ ಆದರಿಸಿಕೊಂಡಿರುವುದಲ್ಲ. ವಿಶ್ವವನ್ನು 
ಆಧರಿಸುವ ಮಾತಂತಿರಲಿ- ಈ ಅಸಹಾಯಕ ದಾಸರು ತಮ್ಮ ಸ್ವಂತ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲೂ ಶಕ್ತರಲ್ಲ. 
ಪ್ರತಿಯೊಬ್ಬರೂ ಜನನ ಮತ್ತು ಉಳಿವಿಗಾಗಿ ಅಲ್ಲಾಹನನ್ನು ಅವಲಂಬಿಸಿಕೊಂಡಿದ್ದಾರೆ. ಇವರ ಪೈಕಿ ಯಾರೇ ಆದರೂ 
ಅಲ್ಲಾಹನ ಗುಣವಿಶೇಷಗಳಲ್ಲಾಗಲಿ ಅಧಿಕಾರಗಳಲ್ಲಾಗಲಿ ಯಾವುದೇ ಅಂಶವನ್ನು ಕಾ ಶುದ್ದ ಮೂರ್ಬತನ 
ಮತ್ತು ವಂಚನಾ ಜಾಲವೇ ವಿನಾ ಬೇರೇನೂ ಅಲ್ಲ. 

70. ಅರ್ಥಾತ್‌- ಅಲ್ಲಾಹನ ಮುಂದೆ ಇಂತಹ ದಿಟ್ಟತನವನ್ನೂ ಅಸಭ್ಯ: ತೆಗಳನ್ನೂ ತೋರಲಾಗುತ್ತಿ ದೆಯದರೂ ಅವನು 
ಶಿಕ್ಷೆ ಕೊಡಲು ತವಕ ಪಡದಿರುವುದು ನಿಜಕ್ಕೂ ಅವನ ಮಹಾ ಸಹನಶೀಲತೆ ಮತ್ತು ಔದಾರ್ಯಕ್ಕೆ ಸಾಕ್ಷಿಯಾಗಿದೆ. 


ಕಾಂಡ-22 


462 - ಕುರ್‌ಆನ್‌ ವ್ಯಾಖ್ಯಾನ 


۰ 


SOLS تام الا‎ ELS ALES Midd 
ಮರತ ಹ 6AM ESN pe 
AE SS GM SS ECM ا مز‎ 
Gk 2 لف کان‎ VES BMG 1 تا وڈ‎ le 55 اڈو‎ 
dE Sl SEG و‎ ss o> 
الله‎ AT شک‎ AS UL ا ضر الہ کات‎ ANTE] 
» ಗ್ರಮ FSS 25 LAS, SM 


A 


ئل وص یر سی و کا SIL‏ فَِنَ اد 4 ly‏ بس تا ٹا “ 


ಆಣೆ ಹಾಕುತ್ತಾ ಹೇಳುತ್ತಿದ್ದರು. ಆದರೆ, ಎಚ್ಚರಿಕೆ ಕೊಡುವವನು ಇವರ ಬಳಿಗೆ ಬಂದಾಗ ಅವನ 
ಆಗಮನವು ಇವರಲ್ಲಿ ಸತ್ಯದ ಬಗ್ಗೆ ದ್ವೇಷದ ಹೊರತು ಇನ್ನಾವುದನ್ನೂ ವೃದ್ಧಿಸಲಿಲ್ಲ. ಇವರು 
ಭೂಮಿಯಲ್ಲಿ ಇನ್ನಷ್ಟು ಹೆಚ್ಚು ಅತಿಕ್ರಮವೆಸಗತೊಡಗಿದರು ಮತ್ತು ಕುತಂತ್ರಗಳನ್ನು ಹೂಡತೊಡಗಿದರು. 
ವಸ್ತುತಃ ಕುತಂತ್ರಗಳು ಅವುಗಳನ್ನು ಹೂಡುವವರನ್ನೇ ಅಧೋಗತಿಗೆ ಇಳಿಸಿ ಬಿಡುತ್ತವೆ. ಇನ್ನು ಗತ 
ಜನಾಂಗಗಳೊಂದಿಗೆ ಅಲ್ಲಾಹನು ತೋರಿದ ಕಾರ್ಯನೀತಿ ಇವರೊಂದಿಗೂ ತೋರಬೇಕೆಂದು ಇವರು 
ನಿರೀಕ್ಷಿಸುತ್ತಿರುವರೇ?? ಹಾಗಿದ್ದರೆ ನೀವು ಅಲ್ಲಾಹನ ಕಾರ್ಯನೀತಿಯಲ್ಲಿ ಯಾವುದೇ ಬದಲಾವಣೆಯನ್ನು 
ಕಾಣಲಾರಿರಿ ಮತ್ತು ಯಾವುದೇ ಶಕ್ತಿಯು ಅಲ್ಲಾಹನ ಕಾರ್ಯನೀತಿಯನ್ನು ಅದರ ನಿಶ್ಚಿತ ಪಥದಿಂದ 
ಬದಲಾಯಿಸಬಲ್ಲುದೆಂಬುದನ್ನು. ನೀವು ಕಾಣಲಾರಿರಿ. ಇವರಿಗಿಂತ ಮುಂಚೆ ಗತಿಸಿದದರ ಪರಿಣಾಮ 
ಏನಾಯಿತೆಂದು ಕಂಡುಕೊಳ್ಳಲು ಇವರು ಭೂಮಿಯ ಮೇಲೆಂದೂ ಸಂಚರಿಸಲಿಲ್ಲವೇ? ಅವರು ಇವರಿಗಿಂತ 
ಅಧಿಕ ಬಲಶಾಲಿಗಳಾಗಿದ್ದರು. ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಲ್ಲಾ; ಹನನ್ನು ಸೋಲಿಸಬಲ್ಲ ಯಾವ 
ಶಕ್ತಿಯೂ ಇಲ್ಲ. ಅವನು ಸರ್ವವನ್ನೂ ಬಲ್ಲವನು ಮತ್ತು ಸರ್ವಶಕ್ತನು. ಅವನು ಜನರನ್ನು ಅವರು 
ಮಾಡಿದ ದುಷ್ಕರ್ಮಗಳಿಗಾಗಿ ಹಿಡಿಯುತ್ತಿದ್ದರೆ, ಭೂಮಿಯ ಮೇಲೆ ಒಂದು ಜೀವಿಯನ್ನೂ - ಜೀವಂತೆ 
ಬಿಡುತ್ತಿರಲಿಲ್ಲ. ಆದರೆ, ಅವನು ಅವರಿಗೆ ಒಂದು ನಿಶ್ಚಿತ ಸಮಯದವರೆಗೆ ಕಾಲಾವಕಾಶ ಕೊಡುತ್ತಿದ್ದಾನೆ. 
ಅನಂತರ ಅವರ ನಿಶ್ಚಿತ ಕಾಲ ಬಂದಾಗ ಅಲ್ಲಾಹ್‌ ತನ್ನ ದಾಸರನ್ನು ನೋಡಿಕೊಳ್ಳುವನು. 

71. ಈ ಮಾತನ್ನು ಪ್ರವಾದಿವರ್ಯರು(ಸು) ಪ್ರವಾದಿತ್ವದ ಘೋಷಣೆ ಮಾಡುವುದಕ್ಕೆ ಮುಂಚೆ ಅರಬರು ಮತ್ತು ಅದರಲ್ಲೂ 
ವಿಶೇಷವಾಗಿ ಕುರೈಶರು ಯಹೂದಿಯರ ಮತ್ತು ಕ್ರೈಸ್ತರ ನೈತಿಕ ಅಧಃಪತನವನ್ನು ಕಂಡು ಹೇಳುತ್ತಿದ್ದರು. ಅವರ ಈ ಹೇಳಿಕೆಯ 
ಪ್ರಸ್ತಾಪವು ಇದಕ್ಕೆ ಮುಂಚೆ ಸೂರಃ ಅಲ್‌ ಅನ್‌ಆಮ್‌(156-157)ನಲ್ಲಿ ಗತಿಸಿದ. ಮುಂದೆ ಸೂರಃ ಅಸ್ಸಾಪ್ಸಾತ್‌ನಲ್ಲೂ 
(167-169) ಬರಲಿದೆ. ۱ : 

72. ಅರ್ಥಾತ್‌- ಪ್ರವಾದಿಯನ್ನು ಸುಳ್ಳಾಗಿಸುವ ಜನಾಂಗವನ್ನು ನಾಶಗೊಳಿಸಿ ಬಿಡಲಾಗುತ್ತದೆ ಎಂಬ ಅಲ್ಲಾಹನ ನಿಯಮವು 
ಇವರ ಮೇಲೂ ಜಾರಿಗೊಳ್ಳಬೇಕೆಂದು ನಿರೀಕ್ಷಿಸುತ್ತಿರುವರೇ? 


ಕಾಂಡ-22 


36. ಯಾಸೀನ್‌. 463 


36. ಯಾಸೀನ್‌ 


ಪರಿಚಯ 


ಆರಂಭದ ಎರಡು ಅಕ್ಸರಗಳನ್ನು ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣ ಕಾಲ 

ವಿವರಣಾ ಶೈಲಿಯನ್ನು ಗಮನಿಸುವಾಗ ಈ ಅಧ್ಯಾಯದ ಅವತರಣವು ಪ್ರವಾದಿಯವರ(ಸ) ಮಕ್ಕಾ ಜೀವನದ ಮಧ್ಯ 
ಕಾಲದ ಕೊನೆಯಲ್ಲಾಗಿತ್ತೆಂದು ಅಥವಾ ಇದು ಮಕ್ಕಾ ಜೀವನದ ಕೊನೆಯ ಕಾಲಾವಧಿಯ ಅಧ್ಯಾಯಗಳಲ್ಲಿ ಒಂದೆಂದು ತಿಳಿದು 
ಬರುತ್ತದೆ. 
ಚರ್ಚಾ ವಿಷಯಗಳು 

ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಮೇಲೆ ವಿಶ್ವಾಸವಿಡದೆ ಇರುವುದರ ಹಾಗೂ ಮರ್ದನ ಮತ್ತು ಅಪಹಾಸ್ಕಗಳ ಮೂಲಕ 
ಅದನ್ನು ವಿರೋಧಿಸುವುದರ ದುಷ್ಪರಿಣಾಮದ ಬಗ್ಗೆ ಸತ್ಮನಿಷೇಧಿ ಕುರೈಶರನ್ನು ಎಚ್ಚರಿಸುವುದೇ ಈ ಉಪನ್ಯಾಸದ ಮುಖ್ಯ 
ಉದ್ದೇಶ. ಇದರಲ್ಲಿ ಎಚ್ಚರಿಕೆಯ ಅಂಶವು ಹೆಚ್ಚು ಪ್ರಬಲ ಹಾಗೂ ವ್ಯಕ್ತವಾಗಿದೆ. ಆದರೆ ಆಗಾಗ ಎಚ್ಚರಿಕೆಯೊಂದಿಗೆ ಆಧಾರ 
ಸಹಿತವಾಗಿ ಉಪದೇಶವನ್ನೂ ನೀಡಲಾಗಿದೆ. 

ಈ ಆಧಾರ ಪ್ರಮಾಣಗಳು ಮೂರು ವಿಷಯಗಳ ಕುರಿತಾಗಿದೆ:- k 

1 ವಿಶ್ವ ಸಂಕೇತಗಳ ಮತ್ತು ಸಾಮಾನ್ಯ ಬುದ್ಧಿಯ ಮೂಲಕ ಏಕದೇವತ್ವದ ಪರವಾಗಿ, 2) ವಿಶ್ವ ಸಂಕೇತಗಳು, ಸಾಮಾನ್ಮ 
ಬುದ್ದಿ ಮತ್ತು ಮಾನವನ ಸ್ವಂತ ಅಸ್ತಿತ್ವದ ಮೂಲಕ ಪರಲೋಕ ವಿಶ್ವಾಸದ ಪರವಾಗಿ, 3) ಮುಹಮ್ಮದ್‌ರು(ಸ) ಸತ್ಯ 
ಪ್ರಚಾರಕ್ಕಾಗಿ ಅತ್ಮಂತ ನಿಸ್ವಾರ್ಥವಾಗಿಯೇ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ಅವರು ಜನರನ್ನು ಯಾವ 
ತತ್ವಗಳೆಡೆಗೆ ಆಮಂತ್ರಿಸುತ್ತಿರುವರೋ ಅವೆಲ್ಲಾ ಅತ್ಯಂತ ಸಮರ್ಪಕ ಹಾಗೂ ವಿವೇಕ ಪೂರ್ಣವಾಗಿವೆ ಎನ್ನುವ ಮೂಲಕ 
ಮುಹಮ್ಮದ್‌ರ(ಸ) ಪ್ರವಾದಿತ್ತದ ಪರವಾಗಿ. 

ಜನರ ಹೃದಯಗಳಿಗೆ ಬಿದ್ದಿದ್ದ ಬೀಗ ಮುದ್ರೆಯು ಒಡೆಯುವಂತಾಗಬೇಕು ಹಾಗೂ ಸತ್ಯ ಸ್ವೀಕಾರಕ್ಕೆ ಕೊಂಚವಾದರೂ 
ಅರ್ಹತೆಯಿದ್ದವರು ಪ್ರಭಾವಿತರಾಗಿಯೇ ತೀರಬೇಕು ಎಂಬ ಉದ್ದೇಶದಿಂದ ಪ್ರಸ್ತುತ ಆಧಾರ ಪ್ರಮಾಣಗಳಿಗೆ ಪೂರಕವಾಗಿ 
ಖಂಡನೆ, ಛೀಮಾರಿ ಮತ್ತು ಎಚ್ಚರಿಕೆಗಳನ್ನೊಳಗೊಂಡ ಬಹಳೆ ಶಕ್ತಿಶಾಲಿ ನುಡಿಗಳು ಪದೇ ಪದೇ ಹೇಳಲ್ಪಟ್ಟಿವೆ. 

ಅಧ್ಯಾಯ ಯಾಸೀನ್‌ 'ಕುರ್‌ಆನಿನ ಹೃದಯ' ಎಂದು ಪ್ರವಾದಿವರ್ಯರು(ಸ) ಹೇಳಿರುವುದಾಗಿ ಹ. ಇಮಾಮ್‌ 
ಅಹ್ಮದ್‌, ಅಬೂ ದಾವೂದ್‌, ನಸಾಈ, ಇಬ್ನ್‌ ಮಾಜಃ ಮತ್ತು ತಬ್ರಾನಿ ಮುಂತಾದವರು 'ಮಲ್‌ಕಿಲ್‌ ಬಿನ್‌ ಯಸಾರ'ರಿಂದ 
ವರದಿ ಮಾಡಿರುತ್ತಾರೆ. ಇದು- ಸೂರಃ ಫಾಶಿಹಾವ್ರೆ "ಉಮ್ಮುಲ್‌ ಕುರ್‌ಆನ್‌”(ಕುರ್‌ಆನಿನ ಮಾತೆ) ಎಂಬಂತಹ ಉಪಮೆಯಾಗಿದೆ. 
ಫಾತಿಹಾದಲ್ಲಿ ಪವಿತ್ರ ಕುರ್‌ಆನಿನ ಸಂಪೂರ್ಣ ಶಿಕ್ಷಣದ ಸಾರ ಅಡಗಿರುವುದರಿಂದೆ ಅದನ್ನು ಉಮ್ಮುಲ್‌ ಕುರ್‌ಆನ್‌ 
ಎನ್ನಲಾಗಿದೆ. ಸೂರಃ ಯಾಸೀನ್‌ ಕುರ್‌ಆನಿನ ಸಂದೇಶವನ್ನು ಶಕ್ತಿಯುತವಾದ ರೀತಿಯಲ್ಲಿ ಮುಂದಿಡುತ್ತಿರುವುದರಿಂದ 
ಇದನ್ನು ಮಿಡಿಯುತ್ತಿರುವ ಹೃದಯವೆನ್ನಲಾಗಿದೆ. ಇದರಿಂದ ನಿಪ್ಟಿಯತೆ ತೊಲಗಿ ಚಟುವಟಿಕೆ ಬರುತ್ತದೆ. 

"ನಿಮ್ಮಲ್ಲಿ ಮರಣ. ಹೊಂದುವವರ ಬಳಿ ಸೂರಃ ಯಾಸೀನನ್ನು ಓದಿರಿ" ಎಂದು ಹ. ಮಲ್‌ಕಿಲ್‌ ಬಿನ್‌ 
ಯಸಾರ್‌ರಿಂದಲೇ ಹ. ಇಮಾಮ್‌ ಅಹ್ಮದ್‌, ಅಬೂ ದಾವೂದ್‌ ಮತ್ತು ಇಬ್ನ್‌ ಮಾಜಃರವರು ವರದಿ ಮಾಡಿದ್ದಾರೆ. 
ಮರಣ ಹೊಂದುತ್ತಿರುವಾಗ ಒಬ್ಬ ಮುಸ್ಲಿಮನ ಮನ ಮಸ್ತಿಷ್ಯಗಳಲ್ಲಿ ಇಸ್ಲಾಮಿನ ವಿಶ್ವಾಸಗಳು ನವೀಕರಿಸಲ್ಪಡಬೇಕು. 
ಮಾತ್ರವಲ್ಲ ಮುಖ್ಯವಾಗಿ ಪರಲೋಕದ ಸಂಪೂರ್ಣ ಚಿತ್ರವು ಅವನ ಮುಂದೆ ಬಂದು ಬಿಡಬೇಕು ಮತ್ತು ಇಹಲೋಕದ ಈ 
ಘಟ್ಟವನ್ನು ದಾಟಿ ಮುಂದೆ ಯಾವ ಯಾವ ಘಟ್ಟಗಳನ್ನು ತಾನು ದಾಟಲಿಕ್ಕಿದೆ ಎಂಬುದನ್ನು ಅವನು ತಿಳಿಯುವಂತಾಗಬೇಕು 
ಎಂಬುದೇ ಇದರ ಔಚಿತ್ಯ. ಆದ್ದರಿಂದ ನೆನಪಿಸುವ ಕರ್ತವ್ಯವೂ ಪೂರ್ಣವಾಗಿ ಈಡೇರುವಂತಾಗಲು, ಅರಬೀ ಬಾರದ ಒಬ್ಬ 
ವೈಕ್ತಿಯ" ಮುಂದೆ ಇದನ್ನೋದುವಾಗ ಇದರ ಅನುವಾದವನ್ನು ಕೂಡಾ ಅವನಿಗೆ ಕೇಳಿಸಬೇಕು. 


44 کت کان‎ ವ್ಯಾಖ್ಯಾನ 


ಸಹಯ yl es ಜೆ ಪಿಯ ಪಯ 
ಹ HRB SRLS 


36. ಯಾಸೀನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-83 ರುಕೂಲ್‌ಗಳು-5 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ಯಾಸೀನ್‌.!' ಯುಕ್ತಿಪೂರ್ಣವಾದ ಕುರ್‌ಅನಿನಾಣೆ. ನಿಶ್ಚಯವಾಗಿಯೂ ನೀವು ಅಲ್ಲಾಹನ 
ಸಂದೇಶವಾಹಕರಲ್ಲಾಗಿರುತ್ತೀರಿ.? ನೇರ ಮಾರ್ಗದಲ್ಲಿದ್ದೀರಿ. (ಈ ಕುರ್‌ಆನ್‌) ಅತ್ಯಂತ ಪ್ರಬಲನೂ 
ಕರುಣಾನಿಧಿಯೂ ಆದವನಿಂದ ಅವತೀರ್ಣಗೊಂಡುದಾಗಿದೆ.3 (ಇದು) ಪೂರ್ವಿಕರು ಎಚ್ಚರಿಸಲ್ಲಟ್ಟಿರದ ಕಾರಣ 
ದಿಂದ ಬೋಧಶೂನ್ಯರಾಗಿ ಬಿಟ್ಟಿರುವಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ಕೊಡುವ೦ತಾಗಲು.* 


1. ಇದರ ಅರ್ಥ- "೬ ಮಾನವಾ' ಅಥವಾ 'ಓ ವೃಕ್ತಿಯೇ' ಎಂದಾಗಿದೆ ಎಂದು ಇಬ್ನ್‌ ಅಬ್ಬಾಸ್‌, ಇಕ್ರಿಮ, 
ಳಹ್ಹಾಕ್‌, ಹಸನ್‌ ಬಸರೀ ಮತ್ತು ಸುಫಿಯಾನ್‌ ಬಿನ್‌ ಉಯ್ಕೆನಃ ಹೇಳುತ್ತಾರೆ. ಬೇರೆ. ಕೆಲವು ವ್ಯಾಖ್ಯಾನಕಾರರು ಇದು, 'ಓ 
ಸರದಾರರ್ಕೆ' ಎಂಬುದರ ಸಂಕ್ಸಿಪ್ತ ರೂಪವೆಂದೂ ಹೇಳಿದ್ದಾರೆ. ಈ ವ್ಯಾಬ್ಕೆಯ ಪ್ರಕಾರ ಇದರ ಅಭಿಸಂಬೋಧಿತರು 
ಪ್ರವಾದಿ ಮುಹಮ್ಮದ್‌(ಸ) ಆಗಿರುತ್ತಾರೆ. 

2. ಮಾತನ್ನು ಹೀಗೆ ಆರಂಭಿಸಲು ಕಾರಣ, ಪ್ರವಾದಿವರ್ಯರಿಗೆ(ಸ)ು ತಮ್ಮ ಪ್ರವಾದಿತ್ವದ ಬಗ್ಗೆ ಏನಾದರೂ ಸಂಶಯ 
ಏಿತ್ರೆಂಬುದಾಗಲಿ, ಅವರಲ್ಲಿ ವಿಶ್ವಾಸ ಮೂಡಿಸಲಿಕ್ಕಾಗಿ ಅಲ್ಲಾಹನು ಹೀಗೆ ಹೇಳಬೇಕಾಯಿತೆಂಬುದಾಗಲೀ ಅಲ್ಲ. ಆಗ ಕುರೈಶ್‌ 
ಸತ್ಮನಿಷೇಧಿಗಳು ಪ್ರವಾದಿವರ್ಯರ(ಸ) ದೌತ್ಮವನ್ನು ಅತ್ಕುಗ್ರವಾಗಿ ನಿರಾಕರಿಸುತ್ತಿದ್ದರು. ಆದುದರಿಂದ ಅಲ್ಲಾಹನು ಯಾವ ಪೀಠಿಕೆ 
ಯನ್ನೂ ಕೊಡದೆ, "ನೀವು ಖಂಡಿತವಾಗಿಯೂ ದೇವಸಂದೇಶವಾಹಕರಲ್ಲಾಗಿರುತ್ತೀರಿ” ಎಂದೇ ಮಾತನ್ನಾರಂಭಿಸಿದನು. (ಎಂದರೆ- 
ನಿಮ್ಮ ಪ್ರವಾದಿತ್ವವನ್ನು ನಿರಾಕರಿಸುವವರು ಮಹಾ ಅಪರಾಧಿಗಳು ಎಂದರ್ಥ) ತರುವಾಯ ಈ ಕುರಿತು ಕುರ್‌ಆನಿನ ಆಣೆ 
ಹಾಕಲಾಗಿದೆ ಮತ್ತು ಕುರ್‌ಆನಿನ 'ಹಕೀಮ್‌' (ಯುಕ್ತಿಪೂರ್ಣ) ಎಂಬ ಗುಣವನ್ನು ಪ್ರಯೋಗಿಸಲಾಗಿದೆ. ಇದರ ಅರ್ಥವೇನೆಂದರೆ, 
ನೀವು ನಿಜಕ್ಕೂ ಪ್ರವಾದಿ ಎಂಬುದಕ್ಕೆ ಸಾದ್ಯಂತ ಯುಕ್ತಿಯಿಂದ ತುಂಬಿ. ತುಳುಕುತ್ತಿರುವ ಈ ಕುರ್‌ಆನ್‌ ಗ್ರಂಥವೇ ಸುವ್ಯಕ್ತ 
NE. ಇಷ್ಟು ಯುಕ್ತಿಪೂರ್ಣವಾದ ಸಂದೇಶವನ್ನು ಮುಂದಿಡುತ್ತಿರುವವನು ಖಂಡಿತವಾಗಿಯೂ ದೇವ ಸಂದೇಶವಾಹಕನೇ 
ಆಗಿದ್ದಾನೆಂದು ಈ ವಾಣಿಯು ಸ್ವತಃ ಸಾಕ್ಸಿ ಹೇಳುತ್ತದೆ. ಇಂತಹೆ ಒಂದು ವಾಣಿಯನ್ನು ರಚಿಸಲು ಯಾವ ಮಾನವನೂ 
ಸಮರ್ಥನಲ್ಲ. ಮುಹಮ್ಮದ್‌ರನ್ನು(ಸು ಬಲ್ಲ ಯಾರೂ, ಅವರು ಈ ವಾಣಿಯನ್ನು ತಾವೇ ರಚಿಸಿಕೊಂಡು ತರುತ್ತಿದ್ದಾರೆ ಅಥವಾ 
ಬೇರೆಯವರಿಂದ ಕಲಿತು ಇಲ್ಲಿಗೆ ಬಂದು ಹೇಳುತ್ತಿದ್ದಾರೆಂಬ ತಪ್ಪು ತಿಳುವಳಿಕೆಗೆ ಖಂಡಿತ ಒಳಗಾಗಲಾರರು. (ಈ ಕುರಿತು 
ಹೆಚ್ಚಿನ ವಿವರಗಳಿಗೆ ನೋಡಿರಿ: ಅಧ್ಯಾಯ ಯೂನುಸ್‌: 21,45,46 ಬನೀ 'ಇಸ್ರಾಈಲ್‌: 106-108, ಅಶ್ಕುಅರಾ: ಟಿಪ್ಪಣಿ 1, 
ಅನ್ನಮ್ಮ್‌: 93, ಅಲ್‌ ಕಸಸ್‌: 62-64, 109, ಅಲ್‌ ಅಂಕಬೂತ್‌- 88-91 ಟಿಪ್ಪಣಿಗಳು) 

3. ಇಲ್ಲಿ- ಕುರ್‌ಆನನ್ನು 'ಅವತೀರ್ಣಗೊಳಿಸುವವನ ಎರಡು ಗುಣ ವಿಶೇಷಗಳನ್ನು ಬಣ್ಣಿಸಲಾಗಿದೆ. ಒಂದನೆಯದು 
'ಅರೀರು್‌'(ಅತ್ಯಂತ ಪ್ರಬಲ) ಇನ್ನೊಂದು 'ರಹೀಮ್‌'(ಕರುಣಾನಿಧಿ). ಒಂದನೆಯ ಗುಣ ಪ್ರಸ್ತಾಪಿಸಿದ್ದರ ಉದ್ದೇಶ- ಈ 


ಕಾಂಡ-22 


36. ಯಾಸೀನ್‌ 465 


IEG UC HI VS ANI EOD ES 
IN bs UL 300A FE وھ ا‎ 


pa 


sos پبی رون ۵د‎ ES EEK LE 3 [od 


(7-1) ಇವರಲ್ಲಿ ಹೆಚ್ಚಿನವರು (ಯಾತನೆಯ) ತೀರ್ಪಿಗೆ ಅರ್ಹರಾಗಿ ಬಿಟ್ಟಿದ್ದಾರೆ. ಆದುದರಿಂದಲೇ 
ಅವರು ವಿಶ್ವಾಸವಿರಿಸುವುದಿಲ್ಲ.5 ನಾವು ಅವರ ಕೊರಳುಗಳಿಗೆ ಕಂಠ ಕಡಗಗಳನ್ನು ಹಾಕಿರುತ್ತೇವೆ. 
ಅವುಗಳಿಂದಾಗಿ ಅವರು ಗಲ್ಲದ ವರೆಗೆ ಬಿಗಿಯಲ್ಪಟ್ಟಿದ್ದಾರೆ. ಆದುದರಿಂದಲೇ ಅವರು ತಲೆಯನ್ನೆತ್ತಿ 
ಕೊಂಡು ನಿಂತಿದ್ದಾರೆ ನಾವು ಒಂದು ಗೋಡೆಯನ್ನು ಅವರ ಮುಂದೆಯೂ ಒಂದು ಗೋಡೆಯನ್ನು 
ಅವರ ಹಿಂದೆಯೂ ನಿಲ್ಲಿಸಿದ್ದೇವೆ. ಹೀಗೆ ನಾವು ಅವರನ್ನು ಮುಚ್ಚಿ ಬಿಟ್ಟಿದ್ದೇವೆ. ಅವರಿಗೆ ಈಗ ಏನೂ 


ಕುರ್‌ಆನನ್ನು ನೀವು ಕಡೆಗಣಿಸಿದರೂ ನಿಮಗೇನೂ ನಷ್ಟವಾಗದು ಎಂದು ಭಾವಿಸಲು ಇದೇನೂ ಯಾರೋ ಒಬ್ಬ ದುರ್ಬಲ 
ಬೋಧಕನ ಬೋಧನೆ ಅಲ್ಲ. ಇದು ಎಲ್ಲರ ಮೇಲೆ ನಿಯಂತ್ರಣ ಹೊಂದಿರುವ ವಿಶ್ವದೊಡೆಯನ ಆದೇಶವಾಗಿದೆ. ಅವನ ತೀರ್ಪು 
ಕಾರ್ಯರೂಪಕ್ಕೆ ಬರುವುದನ್ನು ತಡೆಯುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲಿಕ್ಕೂ ಯಾರಿಂದಲೂ 
ಸಾಧ್ಯವಾಗದು ಎಂಬ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಸುವುದಾಗಿದೆ. ಇನ್ನೊಂದು ಗುಣ ವಿಶೇಷವನ್ನು ಪ್ರಸ್ತಾಪಿಸಿದ್ದರ 
ಉದ್ದೇಶ- ನಿಮ್ಮ ಮಾರ್ಗದರ್ಶನಕ್ಕಾಗಿ ತನ್ನ ಸಂದೇಶವಾಹಕರನ್ನು ಕಳುಹಿಸಿದುದು ಮತ್ತು ನೀವು ಪಥಭ್ರಷ್ಟತೆಗಳಿಂದ 
ಸುರಕ್ಷಿತರಾಗಿ ಲೋಕ-ಪರಲೋಕಗಳಲ್ಲಿ ನಿಮ್ಮ ಯಶಸ್ಸಿಗೆ ಕಾರಣವಾಗಬಲ್ಲ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುವಂತೆ ಈ 
ಮಹಾನ್‌ ಗ್ರಂಥವನ್ನು ಅವತೀರ್ಣಗೊಳಿಸಿದುದು ಕೇವಲ ಅಲ್ಲಾಹನ ಅನುಗ್ರಹವೇ ಆಗಿದೆ ಎಂಬ ಪ್ರಜ್ಞೆಯನ್ನು ಮೂಡಿಸುವುದಾಗಿದೆ. 

4. "ಒಂದು ಜನಾಂಗದ ಜನರಿಗೆ ಅದರ ಪೂರ್ನಿಕರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದ್ದ ವಿಷಯದ ಕುರಿತಾಗಿಯೇ ನೀವೂ 
ಮುನ್ನೆಚ್ಚರಿಕೆ ನೀಡಿರಿ, ಏಕೆಂದರೆ ಅವರು ಅನಾಸ್ಲೆಯಲ್ಲಿ -ಬಿದ್ದಿದ್ದಾರೆ" ಎಂದೂ ಈ ಸೂಕ್ತವನ್ನು ಅನುವಾದಿಸಬಹುದು. ಇದನ್ನು 
ಮೇಲೆ ಕೊಟ್ಟಿರುವ ಅರ್ಥದಲ್ಲಿ ತೆಗೆದುಕೊಂಡಾಗ- ಪೂರ್ಪಿಕರೆಂದರೆ ಅತಿ ಸಮೂಪ ಕಾಲದ ಪೂರ್ಪಿಕರೆಂದಾಗುತ್ತದೆ. ಏಕೆಂದರೆ, 
ಬಹಳ ಹಿಂದೆ ಅರಬ್‌ ದೇಶದಲ್ಲಿ ಅನೇಕ ಪ್ರವಾದಿಗಳು ಬಂದಿದ್ದರು. ಎರಡನೆಯ ಅನುವಾದದ ಪ್ರಕಾರ ಇದರ' ಅರ್ಥ- ಬಹಳ 
ಕಾಲದೆ ಹಿಂದೆ ಪ್ರವಾದಿಗಳ ಮೂಲಕ ಈ ಜನಾಂಗದ ಪೂರ್ವಜರ ಬಳಿಗೆ ಯಾವ ಸಂದೇಶ ಬಂದಿತ್ತೋ ಅದನ್ನೇ ನೀವೀಗ 
ಮತ್ತೆ ನವೀಕರಿಸಿರಿ, ಏಕೆಂದರೆ ಇವರು ಅದನ್ನು ಮರೆತು ಬಿಟ್ಟಿದ್ದಾರೆ ಎಂದಾಗುವುದು. 

ಇಲ್ಲಿ ಒಂದು ಸಂಶಯಕ್ಕೆ ಆಸ್ಪದವಿದೆ. ಅದೇನೆಂದರೆ- ಆ ಜನಾಂಗದ ಪೂರ್ವಿಕರ ಬಳಿಗೆ ಮುನ್ನೆಚ್ಚರಿಕೆ ನೀಡುವವರಾರೂ 
ಬಾರದ ಒಂದು ದೀರ್ಫುಕಾಲ ಕಳೆದು ಹೋಗಿತ್ತು. ಹಾಗಿರುವಾಗ ಆ ಕಾಲದಲ್ಲಿ ಅವರು ತಮ್ಮ ಪಥಬ್ರಷ್ಟತೆಗೆ ತಾವೇ 
ಹೊಣೆಗಾರರಾಗುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ಸೂರಃ ಸಬಾದ 5ನೆಯ ಟಿಪ್ಪಣಿ ನೋಡಿರಿ. 

5. ಪ್ರವಾದಿ ಮುಹಮ್ಮದ್‌ರ(ಸ) ಸಂದೇಶದ ವಿರುದ್ಧ ಛಲ, ಹೆಟಿಮಾರಿತನಗಳೊಂದಿಗೆ ವರ್ತಿಸುತ್ತಿದ್ದು, ಎಷ್ಟು ಮಾತ್ರಕ್ಕೂ 
ಅವರ ಮಾತು ಕೇಳಲಾರೆವೆಂದು ದೃಢ ನಿರ್ಧಾರ ಮಾಡಿಕೊಂಡಿದ್ದವರ ಪ್ರಸ್ತಾಪವಿದು. ಅವರ ಕುರಿತು- "ಇವರು ಯಾತನೆಯ 
ತೀರ್ಪಿಗೆ ಅರ್ಹರಾಗಿ ಬಿಟ್ಟಿದ್ದಾರೆ, ಆದುದರಿಂದಲೇ ಇವರು ಎಶ್ವಾಸವಿರಿಸುವುದಿಲ್ಲ" ಎನ್ನಲಾಗಿದೆ. ತಾತ್ಸರ್ಯವೇನೆಂದರೆ- 
ಉಪದೇಶಕ್ಕೆ ಕಿವಿ ಕೊಡದವರ ಮೇಲೆ ಅವರ ಸ್ವಂತ ಕರ್ಮಗಳ ದುಷ್ಪರಿಣಾಮಗಳನ್ನು ಹೇರಿ ಬಿಡಲಾಗುತ್ತದೆ. ಅನಂತರ 
ಅವರಿಗೆ ಈಮಾನಿನ(ಸತ್ಕವಿಶ್ವಾಸದ) ಅನುಗ್ರಹ ಒದಗುವುದಿಲ್ಲ. | - 

6. ಈ ಸೂಕ್ತದಲ್ಲಿ "ಕಂಠ ಕಡಗ'ವೆಂದರೆ ಅವರನ್ನು ಸತ್ಯಸ್ವೀಕಾರದಿಂದ ತಡೆಯುತ್ತಿದ್ದ ಅವರ ಹಟಮಾರಿತನ. ಗಲ್ಲದ 
ವರೆಗೂ ಬಿಗಿಯಲ್ಪಡುವುದು ಮತ್ತು ತಲೆಯೆತ್ತಿ ನಿಂತಿರುವುದೆಂದರೆ- ದುರಹಂಕಾರ ಮತ್ತು ಗರ್ವದಿಂದಾಗಿ ಕೊರಳು ಸೆಟೆಯುವುದು.. 
"ನಾವು ಅವರ ಛಲ ಮತ್ತು ಹಟಮಾರಿತನವನ್ನು ಅವರ ಕಂಠ ಕಡಗವನ್ನಾಗಿ ಮಾಡಿಬಿಟ್ಟಿದ್ದೇವೆ ಮತ್ತು ಅವರು ಹೊಂದಿರುವ 
ದುರಹಂಕಾರ ಮತ್ತು ಗರ್ವದಿಂದಾಗಿ ಅವರ ಕೊರಳುಗಳು ಎಷ್ಟರ ಮಟ್ಟಿಗೆ ಸೆಟೆದು ಹೋಗಿವೆಯೆಂದರೆ, ಎಷ್ಟು ಸುವ್ಯಕ್ತ 
ಮಾಸ್ತವಿಕತೆಯು ಅವರ ಮುಂದೆ ಬಂದರೂ ಅವರು ಆ ಕಡೆಗೆ ಗಮನವನ್ನೇ ಕೊಡಲಾರರು” ಎಂದು ಅಲ್ಲಾಹ್‌ ಹೇಳುತ್ತಿದ್ದಾನೆ. 


ಕಾಂಡ-22 


466 . ಕುರ್‌ಆನ್‌ ವ್ಯಾಖ್ಯಾನ 


سے ےس 
دی وی 


ಖಿ 


BU 
22ء‎ 


BB py pS ا ۶ کے وم‎ 
AEF SNES موا‎ CES 8d 


EOE VA LT IES gs کا‎ 
FOES EES AG AI 
ತೋಚುವುದಿಲ್ಲ.” ಅವರಿಗೆ ನೀವು ಎಚ್ಚರಿಕೆ ಕೊಟ್ಟಿರೂ ಕೊಡದಿದ್ದರೂ ಸರಿಯೇ. ಅವರು 
| ಸ್ವೀಕರಿಸುವವರಲ್ಲ.* ಉಪದೇಶವನ್ನು ಅನುಸರಿಸುವವನಿಗೆ ಮತ್ತು ದಯಾಮಯನಾದ ದೇವನನ್ನು 
ನೋಡದೆಯೇ ಭಯಪಡುವವನಿಗೆ ಮಾತ್ರ ನೀವು ಎಚ್ಚರಿಕೆ ನೀಡಬಲ್ಲಿರಿ. ಅವನಿಗೆ ಕ್ಷಮೆ ಮತ್ತು ಸ 
ಪ್ರತಿಫಲದ ಶುಭವಾರ್ತೆ ನೀಡಿರಿ. 

(12) ನಿಶ್ಚಯವಾಗಿಯೂ ನಾವು ಒಂದು ದಿನ ಮೃತರನ್ನು ಜೀವಂತಗೊಳಿಸಲಿರುವೆವು. ಅವರು ಮಾಡಿದ 
ಕರ್ಮಗಳನ್ನೂ ಬಿಟ್ಟು ಹೋಗಿರುವ ಕುರುಹುಗಳನ್ನೂ ನಾವು ಬರೆಯುತ್ತಿದ್ದೇವೆ.” ನಾವು ಎಲ್ಲಾ ವಿಷಯಗಳನ್ನು 
ಒಂದು ತೆರೆದ ಗ್ರಂಥದಲ್ಲಿ' ಲಿಖಿತಗೊಳಿಸಿ ಬಿಟ್ಟಿದ್ದೇವೆ. 

| (13-14) ಇವರಿಗೆ ದೃಷ್ಟಾಂತಕ್ಕಾಗಿ ಸಂದೇಶವಾಹಕರು ಬಂದಿದ್ದ ಆ ನಾಡಿನವರ ವೃತ್ತಾಂತವನ್ನು 
ತಿಳಿಸಿರಿ. ನಾವು ಅವರ ಕಡೆಗೆ ಇಬ್ಬರು ಸಂದೇಶವಾಹಕರನ್ನು ರವಾನಿಸಿದೆವು. ಅವರು ಇಬ್ಬರನ್ನೂ 


7. ಇದೇ ಹಟಮಾರಿತನ ಮತ್ತು ಅಹಂಭಾವದ ಪರಿಣಾಮವಾಗಿ ಅವರು ಇತಿಹಾಸದಿಂದಲೂ ಪಾಠ ಕಲಿಯುವುದಿಲ್ಲ 
ಮತ್ತು ಭವಿಷ್ಯದಲ್ಲಿ ಉಂಟಾಗಲಿರುವ ಪರಿಣಾಮಗಳ ಕುರಿತು ವಿವೇಚಿಸುವುದೂ ಇಲ್ಲ. ಒಂದು ಗೋಡೆಯನ್ನು ಮುಂದೆಯೂ 
ಇನ್ನೊಂದು, ಗೋಡೆಯನ್ನು ಹಿಂದೆಯೂ ನಿಲ್ಲಿಸಿ ಬಿಡುವುದರ ಅರ್ಥ ಇದುವೇ. 
8. ಅಂದರೆ- ನಿಮ್ಮ ಸಾರ್ವತ್ರಿಕ ಕರೆಯು ಎಲ್ಲ ವಿಧದ ಜನರಿಗೂ ತಲಪುತ್ತದೆ. ಅವರಲ್ಲಿ ಕೆಲವರು ಮೇಲೆ ಕಾಣಿಸಿ 
ದಂತಹವರು, ಇನ್ನು ಕೆಲವು ವಿಧದ ಜನರ ಕುರಿತು ಮುಂದಿನ ಸೂಕ್ತದಲ್ಲಿ ಬರಲಿದೆ. ಒಂದನೆಯ ವಿಧದ ಜನರೊಡನೆ 
ವ್ಯವಹರಿಸುವ ಪ್ರಸಂಗ ಬಂದಾಗ, ಅಂತಹವರನ್ನು ಬಿಟ್ಟು ಬಿಡಿರಿ. ಆದರೆ ಅವರ ವರ್ತನೆಯಿಂದ ಬೇಸತ್ತು, ನಿರಾಶರಾಗಿ ನಿಮ್ಮ 
ಕರ್ತವ್ಯವನ್ನು ತೊರೆದು ಬಿಡಬೇಡಿ. ಏಕೆಂದರೆ- ಇದೇ ಜನಸಮೂ ದೊಳಗೆ ಸದುಪದೇಶವನ್ನು ಸ್ವೀಕರಿಸಲಿರುವವರೂ 
ಅಲ್ಲಾಹನನ್ನು ಭಯಪಟ್ಟು ಸನ್ಮಾರ್ಗಕ್ಕೆ ಬರಲಿರುವವರೂ ಎಷ್ಟು ಮಂದಿ ಇದ್ದಾರೆಂದು ನಿಮಗೆ ತಿಳಿಯದು. 
9. ಮಾನವನ ಕರ್ಮಪತ್ರವು ಮೂರು ವಿಧದ ದಾಖಲೆಗಳಿಂದ ಕೂಡಿರುತ್ತದೆಂದು ಇದರಿಂದ ತಿಳಿದು ಬರುತ್ತದೆ- 
| D ಪ್ರತಿಯೊಬ್ಬನು ಸ್ವತಃ ಮಾಡುವ ಪಾಪ ಅಥವಾ ಪುಣ್ಯ ಕಾರ್ಯಗಳು ಅಲ್ಲಾಹನ ಪುಸ್ತಕದಲ್ಲಿ ಲಿಖಿತಗೊಳ್ಳುತ್ತವೆ. 2) ಮಾನವನು 
"| ತನ್ನ: ಸುತ್ತಮುತ್ತಲಿನ ವಸ್ತುಗಳಲ್ಲೂ ಸ್ವತಃ ತನ್ನ ದೇಹದ ಅಂಗಾಂಗಗಳಲ್ಲೂ ಬಿಡುವಂತಹ ಅಚ್ಚು(॥mpression)ಗಳೆಲ್ಲವೂ 
| ದಾಖಲಿಸಲ್ಪಟ್ಟಿರುತ್ತವೆ. 3) ತನ್ನ ಮರಣಾನಂತರ ಮುಂದಿನ ಪೀಳಿಗೆಯ, ಸಮಾಜದ ಮತ್ತು ಸಕಲ ಮಾನವ ಕೋಟಿಯ ಪಾಲಿಗೆ 
ಬಿಟ್ಟು ಹೋಗಿದ್ದ ತನ್ನ ಸತ್ಯರ್ಮ ಮತ್ತು ದುಷ್ಯರ್ಮಗಳ ಪ್ರಭಾವಗಳು ಯಾವ ಕಾಲದ ವರೆಗೆ ಮತ್ತು ಎಲ್ಲೆಲ್ಲಾ ಕಾರ್ಯ 
'ವೆಸಗುತ್ತಿರುವುವೋ ಅವುಗಳೆಲ್ಲವೂ ಇವನ ಖಾತೆಯಲ್ಲಿ ಬರೆಯಲ್ಪಡುತ್ತಿರುವುವು. 

|]: 10. ಇಲ್ಲಿ ಆ ನಾಡು ಎಂದರೆ ಸಿರಿಯಾದ 'ಅಂತಾಕಿಯಾ' ಎಂಬ ನಾಡೆಂದೂ, ಇಲ್ಲಿ ಪ್ರಸ್ತಾಪಿಸಿರುವ ಸಂದೇಶವಾಹಕರನ್ನು 
ಹ. ಈಸಾರು() ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ್ದರೆಂದೂ ಸಾಮಾನ್ಯವಾಗಿ, ಪ್ರಾಚೀನ ವ್ಯಾಖ್ಯಾನಕಾರರು ಅಭಿಪ್ರಾಯಪಟ್ಟಿದ್ದಾರೆ. 
ಆದರೆ ಇದು. ಐತಿಹಾಸಿಕ ದೃಷ್ಟಿಯಿಂದ ನಿರಾಧಾರವಾಗಿದೆ. ಆ ನಾಡು ಯಾವುದೆಂದು ಕುರ್‌ಆನ್‌ ಹೇಳಿಲ್ಲ. ಯಾವುದಾದರೂ 


ಕಾಂಡ-22 


36. ಯಾಸೀನ್‌ 467 


ESS: HENS iC bec 
pre 2 LE Ee ಗ ಮಯಿ 
پک آپن کۓ تَمْمھُڑا‎ KE Eada AMSG Lk 


ಸುಳ್ಳಾಗಿಸಿಬಿಟ್ಟರು. ಅನಂತರ ನಾವು ಸಹಾಯಕ್ಕಾಗಿ ಮೂರನೆಯವನನ್ನು ಕಳುಹಿಸಿದೆವು. ಅವರೆಲ್ಲರೂ "ನಾವು 
ನಿಮ್ಮ ಕಡೆಗೆ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದೇವೆ” ಎಂದರು. 

(15) ನಾಡಿನವರು "ನೀವು ನಮ್ಮಂತಹ ಮನುಷ್ಯರಲ್ಲದೆ!' ಇನ್ನೇನೂ ಅಲ್ಲ. ದಯಾಮಯನಾದ ದೇವನು 
ಏನನ್ನೂ ಇಳಿಸಿಲ್ಲ.'? ನೀವು ಬರೇ ಸುಳ್ಳಾಡುತ್ತಿರುವಿರಿ” ಎಂದರು. 

(16-17) "ನಾವು ಖಂಡಿತವಾಗಿಯೂ ನಿಮ್ಮ ಕಡೆಗೆ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದೇವೆಂಬುದನ್ನು 
ನಮ್ಮ ಪ್ರಭು ಅರಿತಿರುತ್ತಾನೆ. ಸುಸ್ಪಷ್ಟ ಸಂದೇಶವನ್ನು ತಲುಪಿಸುವ ಹೊರತು ಇನ್ನಾವ ಹೊಣೆಯೂ ನಮ್ಮ 
ಮೇಲಿಲ್ಲ" ಎಂದು ಸಂದೇಶವಾಹಕರು ಹೇಳಿದರು.” 


ವಿಶ್ವಸ್ಥ ಹದೀಸ್‌ನಲ್ಲೂ ಇಲ್ಲ. ಈ ಸಂದೇಶವಾಹಕರು ಯಾರು ಮತ್ತು'"ಯಾವ ಕಾಲದಲ್ಲಿ ಕಳುಹಿಸಲ್ಪಟ್ಟಿದ್ದರು ಎಂದೂ ಯಾವುದೇ 
ಅಧಿಕೃತ ಮೂಲದಿಂದ ತಿಳಿದು ಬರುವುದಿಲ್ಲ. ಯಾವ ಉದ್ದೇಶಕ್ಕಾಗಿ ಕುರ್‌ಆನ್‌ ಈ ವೃತ್ತಾಂತವನ್ನು ವಿವರಿಸಿದೆಯೋ ಅದನ್ನು 
ತಿಳಿದುಕೊಳ್ಳಲು ನಾಡಿನ ಹೆಸರಾಗಲಿ ಸಂದೇಶವಾಹಕರ ಹೆಸರಾಗಲಿ ತಿಳಿದಿರಬೇಕಾದ ಅಗತ್ಯವೇನೂ ಇಲ್ಲ. "ಆ ನಾಡಿನವರು ಅನುಸರಿ 
ಸುತ್ತಿದ್ದ ಹಠಮಾರಿತನ, ಪಕ್ಸಪಾತ ಮತ್ತು ಸತ್ಮನಿಷೇಧ ನೀತಿಯನ್ನೇ ನೀವೂ ಅನುಸರಿಸುತ್ತಿರುವಿರಿ. ಅವರು ಕಂಡ ಗಶಿಯನ್ನೇ ಕಾಣಲು 
ನೀವು ಸಿದ್ಧತೆ ನಡೆಸುತ್ತಿರುವಿರಿ" ಎಂದು ಕುರೈಶರಿಗೆ ತಿಳಿಸಬೇಕೆಂಬುದೇ, ಇಲ್ಲಿ ಈ ಕತೆಯನ್ನು ಹೇಳಿರುವುದರ ಹಿಂದಿರುವ ಉದ್ದೇಶ. 
11. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ- ನೀವೊಬ್ಬ ಮನುಷ್ಯ. ಆದುದರಿಂದ ನೀವು ದೇವಸಂದೇಶವಾಹಕರಾಗಿರಲು 
ಸಾಧ್ಯವಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಮಕ್ಕಾದ ಸತ್ಯನಿಷೇಧಿಗಳ ಅಭಿಪ್ರಾಯವೂ ಇದೇ ಆಗಿತ್ತು. ಅವರೂ 
ಹೆ. ಮುಹಮ್ಮದ್‌(ಸ) ಮಾನವರಾದ್ದರಿಂದ ಅವರು ಸಂದೇಶವಾಹಕರಲ್ಲ ಎಂದು ಹೇಳುತ್ತಿದ್ದರು. (ಅಧ್ಯಾಯ ಅಲ್‌ ಫುರ್ಕಾನ್‌ನ 
7 ಮತ್ತು ಅಲ್‌ ಅಂಬಿಯಾದ 3ನೆಯ ಸೂಕ್ತಗಳನ್ನು ನೋಡಿರಿ.) 
ಕುರ್‌ಆನ್‌ ಮಕ್ಕಾದ ಸತ್ಯ್ಮನಿಷೇಧಿಗಳ ಈ ಅಜ್ಞಾನಜನ್ಮ ವಿಚಾರಗಳನ್ನು ಖಂಡಿಸುತ್ತಾ- "ಇದು ಇವರು ಪ್ರಥಮ ಬಾರಿಗೆ 
ಪ್ರದರ್ಶಿಸುತ್ತಿರುವ ಅಜ್ಞಾಸವೇನೂ ಅಲ್ಲ. ಮಾನವನಾಗಿರುವವನು ದೇವಸಂದೇಶವಾಹಕನಾಗಿರಲು ಸಾಧ್ಯವಿಲ್ಲ ಮತ್ತು ದೇವ 
ಸಂದೇಶವಾಹಕನು ಮನುಷ್ಕನಾಗಿರಲು ಸಾಧ್ಯವಿಲ್ಲ ಎಂಬುದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಎಲ್ಲ ಅಜ್ಞಾನಿಗಳಲ್ಲಿ ಕಂಡು 
ಬಂದಿರುವ ಅಪಗ್ರಹಿಕೆಯಾಗಿದೆ ಎಂದು ತಿಳಿಸುತ್ತದೆ. ಇದೇ ಮಾತನ್ನು ಹರ್ರುತ್‌ ನೂಹ್‌ರೊಡನೆ(ಅ) ಅವರ ಜನಾಂಗವೂ 
ಹೇಳಿತ್ತು.” (ಅಲ್‌ ಮೂಮಿನೂನ್‌-24) ಇದನ್ನೇ ಆದ್‌ ಜನಾಂಗವು ಹ. ಹೊದ್‌ರ(ಲಅ) ಕುರಿತಾಗಿ ಹೇಳಿತ್ತು. (ಸೂರಃ ಅಲ್‌ 
ಮೂಮಿನೂನ್‌ನ 33-34ನೆಯ ಸೂಕ್ತಗಳನ್ನು ನೋಡಿರಿ.) ಇದೇ ಆಕ್ಷೇಪವನ್ನು ಸಮೂದ್‌ ಜನಾಂಗವೂ ಹ. ಸಾಲಿಹ್‌ರ(ಅ) ಬಗ್ಗೆ 
ಎತ್ತಿತ್ತು. (ಅಲ್‌ ಕಮರ್‌- 24) ಬಹುತೇಕ ಎಲ್ಲ ಪ್ರವಾದಿಗಳು ಈ ಬಗೆಯ ಆಕ್ಟೇಪವನ್ನು ಎದುರಿಸಿದ್ದರು. (ಇಬ್ರಾಹೀಮ್‌- 10,11) 
12. ಇದು ಇನ್ನೊಂದು ಅಜ್ಞಾನವಾಗಿದ್ದು ಇದರಲ್ಲಿ ಮಕ್ಕಾದ ಸತ್ಕನಿಷೇಧಿಗಳೂ ಸಿಲುಕಿದ್ದರು. ಇಂದಿನ ನಾಮಧಾರಿ 
ವಿಚಾರವಾದಿಗಳೂ ಸಿಲುಕಿದ್ದಾರೆ. ಪ್ರಾಚೀನ ಕಾಲದಿಂದಲೂ, ಎಲ್ಲ ಕಾಲದ ದಿವ್ಯವಾಣಿ ಮತ್ತು ದೇವಸಂದೇಶವಾಹಕತ್ವದ 
ವಿರೋಧಿಗಳು ಈ ಅಜ್ಞಾನಕ್ಕೆ ತುತ್ತಾಗುತ್ತಾ ಬಂದಿದ್ದಾರೆ. ಅಲ್ಲಾಹನು ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ದಿವೃವಾಣಿಯನ್ನು 
ಅವಶೀರ್ಣಗೊಳಿಸುವುದೇ ಇಲ್ಲ; ಅವನಿಗೆ ಬಾನ ಲೋಕದ ವೃವಹಾರದಲ್ಲಿ ಮಾತ್ರ ಆಸಕ್ತಿ ಇದ್ದು ಮಾನವರ ವ್ಯವಹಾರವನ್ನು 
ಅವನು ಮಾನವರಿಗೇ ಬಿಟ್ಟು ಬಿಟ್ಟಿದ್ದಾನೆ ಎಂಬುದು ಇವರೆಲ್ಲರೂ ಎಲ್ಲ ಕಾಲಗಳಲ್ಲೂ ತಳೆಯುತ್ತಾ ಬಂದ ಅಭಿಪ್ರಾಯವಾಗಿದೆ. 
13. ಅರ್ಥಾತ್‌- ಸರ್ವಲೋಕ ಪಾಲಕನು ನಿಮಗೆ ತಲಪಿಸಲಿಕ್ಕಾಗಿ ನನ್ನ ವಶಕ್ಕೆ ಕೊಟ್ಟಿರುವ ಸಂದೇಶವನ್ನು ನಿಮಗೆ ತಲಪಿಸಿ 
ಬಿಡುವುದಕ್ಕಿಂತ ಹೆಚ್ಚಿನ ಕೆಲಸ ನಮಗಿಲ್ಲ. ಅದನ್ನು ಸ್ವೀಕರಿಸುವುದೂ ನಿರಾಕರಿಸುವುದೂ ನಿಮಗೆ ಬಿಟ್ಟಿದ್ದು. 


48 ಕುರ್‌ಆನ್‌ ವ್ಯಾಖ್ಯಾನ 


FAS IE IE ol 6 Es KH 
IE SIEM GK 500 FE بل آنکٹ‎ 
dS AIEEE من لا‎ LIER 52 
(ಹಿ GS OCS SEG لاحب‎ ನ) 


(18) ನಾಡಿನವರು ಹೇಳತೊಡಗಿದರು- "ನಾವಂತು ನಿಮ್ಮನ್ನು ನಮ್ಮ ಪಾಲಿಗೆ ಅಪಶಕುನವೆಂದು 
ತಿಳಿಯುತ್ತೇವೆ.” ನೀವು ಈ ಕಾರ್ಯವನ್ನು ಕೈ ಬಿಡದಿದ್ದರೆ, ನಾವು ನಿಮ್ಮನ್ನು ಕಲ್ಲೆಸೆದು ಕೊಲ್ಲುವೆವು ಮತ್ತು 
ನೀವು ನಮ್ಮಿಂದ ವೇದನಾಯುಕ್ತ ಶಿಕ್ಷೆ ಪಡೆಯುವಿರಿ." 

(19) (ಅದಕ್ಕೆ) ಸಂದೇಶವಾಹಕರು- "ನಿಮ್ಮ ಅಪಶಕುನವಂತು ನಿಮ್ಮಲ್ಲೇ ಇದೆ. ನಿಮಗೆ ಉಪದೇಶ 
ಮಾಡಿದುದಕ್ಕಾಗಿ ನೀವು ಹೀಗೆ ಹೇಳುತ್ತಿರುವಿರಾ? ವಾಸ್ತವದಲ್ಲಿ ನೀವು ಹದಮೊೂರಿದವರಾಗಿರುತ್ತೀರಿ”'" ಎಂದು 
ಉತ್ತರ ಕೊಟ್ಟರು. 

(20-25) ಅಷ್ಟರಲ್ಲಿ ಪಟ್ಟಣದ ದೂರದ ಮೂಲೆಯಿಂದ ಒಬ್ಬನು ಓಡುತ್ತಾ ಬಂದು ಹೀಗೆಂದನು, 
"ಓ ನನ್ನ ಜನಾಂಗದವರೇ, ಸಂದೇಶವಾಹಕರನ್ನು ಅನುಸರಿಸಿರಿ ನಿಮ್ಮಿಂದ ಯಾವ ಪ್ರತಿಫಲವನ್ನೂ 
ಬಯಸದ ಹಾಗೂ ಸ್ವತಃ ನೇರ ಮಾರ್ಗದಲ್ಲಿ ಇರುವ ಇವರನ್ನು ಅನುಸರಿಸಿರಿ!” *ಯಾರು ನನ್ನನ್ನು 
ಸೃಷ್ಟಿಸಿರುವನೋ ಮತ್ತು ಯಾರ ಕಡೆಗೆ ನೀವೆಲ್ಲರೂ ಮರಳಿ ಹೋಗಲಿಕ್ಕಿದೆಯೋ ಅವನ ದಾಸ್ಯ-ಆರಾಧನೆಯನ್ನು 
ನಾನೇಕೆ "ಮಾಡಬಾರದು?" ನಾನು ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಕೆ? ವಸ್ತುತಃ 


14. ನೀವು ನಮ್ಮ ಪಾಲಿಗೆ ಅಪಶಕುನವಾಗಿರುವಿರಿ. ನೀವು ಬಂದು ನಮ್ಮ ಆರಾಧ್ಯರ ವಿರುದ್ಧ ಆಡ ತೊಡಗಿರುವ 
ಮಾತುಗಳಿಂದಾಗಿ ನಮ್ಮ ದೇವತೆಗಳು ನಮ್ಮ ಮೇಲೆ ಕುಪಿತರಾಗಿದ್ದಾರೆ. ಈಗ ನಮ್ಮ ಮೇಲೆ ಎರಗುತ್ತಿರುವ ವಿಪತ್ತುಗಳಿಗೆಲ್ಲಾ 
ನೀವೇ ಕಾರಣ ಎಂದು ಹೇಳುವುದೇ ಅವರ ಉದ್ದೇಶವಾಗಿತ್ತು. ಇದೇ ಮಾತನ್ನು ಅರಬ್‌ ಸತ್ಮನಿಷೇಧಿಗಳೂ ಕಪಟ 
ವಿಶ್ವಾಸಿಗಳೂ ಹ. ಮುಹಮ್ಮದ್‌ರ(ಸ) ಕುರಿತೂ ಹೇಳುತ್ತಿದ್ದರು. (ಸೂರಃ ಅನ್ನಿಸಾದ 77ನೆಯ ಸೂಕ್ತ ನೋಡಿರಿ.) 

15. ಅಂವರೆ, ಯಾರೂ ಯಾರ ಪಾಲಿಗೂ ಅಪಶಕುನರಲ್ಲ. ಪ್ರತಿಯೊಬ್ಬನ ವಿಧಿ ಲಿಖಿತವು ಸ್ವತಃ ಅವನ ಕೊರಳಿಗೇ 
ಕಟ್ಟಲ್ಪಟ್ಟಿದೆ. ಅವನಿಗೆ ಕೆಡುಕು ಎದುರಾದರೆ ಅದು ಅವನ ಸ್ವಂತ ಭಾಗ್ಯದ ಕಾರಣದಿಂದಲೇ ಆಗಿದೆ. ಹಾಗೆಯೇ ಅವನಿಗೆ 
ಏನಾದರೂ ಒಳಿತು ಸಿಕ್ಕರೆ ಅದು ಕೂಡಾ ಅವನ ಸ್ವಂತ ಭಾಗ್ಯದಿಂದಲೇ ಆಗಿರುತ್ತದೆ. 

16. ಅರ್ಥಾತ್‌- ಮಸ್ತವದಲ್ಲಿ ನೀವು ಒಳಿತುಗಳನ್ನು ಬಿಟ್ಟು ಓಡಿ ಹೋಗಲಿಚ್ಛಿಸುತ್ತೀರಿ. ಸನ್ಮಾರ್ಗಕ್ಕಿಂತ ಪಥ 
ಭ್ರಷ್ಟತೆಯೇ ನಿಮಗೆ ಪ್ರಿಯವಾಗಿದೆ. : ಆದುದರಿಂದ ಸತ್ಯ-ಅಸತ್ಯಗಳ ತೀರ್ಮಾನವನ್ನು ಆಧಾರ ಪ್ರಮಾಣಗಳ ಮೂಲಕೆ 
ಮಾಡುವುದನ್ನು ಬಿಟ್ಟು, ಭ್ರಮೆ ಮತ್ತು ಮೂಢನಂಬಿಕೆಗಳನ್ನು ಅಶ್ರಯಿಸುತ್ತಾ ಇಂತಹ ನೆಪಗಳನ್ನೊಡ್ಡುತ್ತಿರುವಿರಿ. 

17. ಆ ಮಹಾನುಭಾವನು .ಈ ಒಂದು ಮಾತಿನಲ್ಲಿ ಪ್ರವಾದಿತ್ವದ ಸಕಲ್ಲ ಆಧಾರ ಪ್ರಮಾಣಗಳನ್ನು ಸಂಯೋಜಿಸಿ 
ಬಿಟ್ಟನು. ಒಬ್ಬ ಪ್ರವಾದಿಯ ಸತ್ಯತೆಯನ್ನು ಅಳೆಯುವ ಸಾಧನಗಳು ಎರಡು- 1) ಅವನ ಮಾತು ಮತ್ತು ಕೃತಿ 2) ಅವನ 
ನಿಸ್ವಾರ್ಥತೆ. ಆ ವ್ಯಕ್ತಿಯ ವಾದದ ತಾತ್ಸರ್ಯವೇನೆಂದರೆ- ಮೊದಲನೆಯದಾಗಿ, ಪ್ರವಾದಿಗಳು ಅತ್ಯಂತ ಸಮರ್ಪಕವಾದ 
ಮಾತನ್ನೇ ಹೇಳುತ್ತಿದ್ದಾರೆ ಹಾಗೂ ಅವರ ಚಾರಿತ್ಯವೂ ನಿಷ್ಕಳಂಕವಾಗಿದೆ. ಎರಡನೆಯದಾಗಿ, ಅವರು ಧರ್ಮಪ್ರಚಾರ 

p ಕಾರ್ಯವನ್ನು ತಮ್ಮ ಯಾವುದಾದರೂ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಮಾಡುತ್ತಿರುವರೆನ್ನಲು ಯಾರಿಗೂ ಸಾಧ್ಯವಲ್ಲ. ಹೀಗಿರುತ್ತ 
ಅವರ ಮಾತನ್ನು ಒಬ್ಪಿಕೊಳ್ಳದಿರಲು ಕಾರಣವಾದರೂ ಏನಿದೆ? ۱ 

18. ಈ ವಾಕ್ಕದಲ್ಲಿ ಎರಡು ಭಾಗಗಳಿವೆ. ಒಂದನೆಯ ಭಾಗದಲ್ಲಿ- "ಸೃಷ್ಟಿಕರ್ತನ ದಾಸ್ಯ ಮಾಡುವುದು ಬುದ್ದಿ ಹಾಗೂ 

ಪ್ರಕೃತಿಯ ಬೇಡಿಕೆಯಾಗಿದೆ." ಎರಡನೆಯ ಭಾಗದಲ್ಲಿ- ತನ್ನ ಜನಾಂಗದವರೊಡನೆ- "ನಿಮಗೂ ಸಾಯಲಿಕ್ಕಿದೆ, ಅನಂತರ ನಿಮಗೆ 


*ಬಲ್ಲಿಂದ 23ನೇ ಕಾಂಡ ಆರಂಭ 


36. ಯಾಸೀನ್‌ 469 


کت لہ وم شر 
ارک مج ھ7 
یل شیا اتا پت ಸ ಹ ಹದ‏ 


ob AF SUSIE Ais جَعلِیّ‎ 
ದಯಾಮಯನಾದ ದೇವನು ನನಗೇನಾದರೂ ಹಾನಿಯನ್ನುಂಟು ed 'ಅವರ ಶಿಫಾರಸು ನನಗೇನೂ 
ಫಲಕಾರಿಯಾಗದು - ಮತ್ತು ಅವರು ನನ್ನನ್ನು ಭಿಡುಗಡೆಗೊಳಿಸಲಾರರು.” ಹಾಗೆ ಮಾಡಿದರೆ ನಾನು ಸ್ಪಷ್ಟ 
ಪಥಭ್ರಷ್ಟತೆಯಲ್ಲಿ ಸಿಲುಕಿ ಬಿಡುವೆನು. ನಾನಂತು ನಿಮ್ಮ ಸ ಮೇಲೆ ise ೫ ನೀವೂ 
ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ." 
(26-27) (ಕೊನೆಗೆ ಅವರು ಅವನನ್ನು: ವಧಿಸಿ ಬಿಟ್ಟರು) "ಸ ಸ್ವರ್ಗದಲ್ಲಿ ಪ್ರವೇಶಿಸು' ಎಂದು ಆ ವ್ಯಕ್ತಿ 


ಯೊಡನೆ ಹೇಳಲಾಯಿತು. ಅವನು, "ಅಯ್ಕೋ! ನನ್ನ ಪ್ರಭು ಯಾವುದಕ್ಕಾಗಿ ನನ್ನನ್ನು نیہ‎ ಮತ್ತು 
ನನ್ನನ್ನು ಸನ್ಮಾನ ಜನರಲ್ಲಿ ಸೇರಿಸಿದನೆಂಬುದು ನನ್ನ ಜನಾಂಗಕ್ಕೆ ತಳಿದಿರುತ್ತಿದ್ದರೆ!" ಎಂದನು 


ಯಾರ ದಾಸ್ಯ ಮಾಡುವುದರ ಕುರಿತು ಆಕ್ಷೇಪವಿದೆಯೋ ಅವನ ಬಳಿಗೇ ಹೋಗಬೇಕಾಗಿದೆ. ಅವನಿಂದ ವಿಮುಖರಾಗಿ ನೀವು 


ಯಾವ ಒಳಿತನ್ನು ನಿರೀಕ್ಷಿಸುತ್ತೀರೆಂದು ನೀವೇ ಯೋಚಿಸಿರಿ" ಎನ್ನುತ್ತಾನೆ. 

19. ನಾನು ಘೋರ ಅಪರಾಧವೆಸಗಿದರೂ. ಅಲ್ಲಾಹನು ಕೇವಲ ಅವರ ' ಶಿಫಾರಸಿನ - . ನನ್ನನ್ನು ಕ್ಷಮಿಸಿ 
ಬಿಡುವನೆನ್ನಲು ಅವರೇನೂ ಅಲ್ಲಾಹನ ಆಪ್ತ ರಲ್ಲ. ಅಲ್ಲಾಹ್‌ ನನ್ನನ್ನು .8 ್ಲಿಸಲಿಚ್ಛಿಸಿದರೆ, ತಮ್ಮ . ಸಾಮರ್ಥ್ಯದಿಂದ 
ನನ್ನನ್ನು ಬಿಡಿಸಿಕೊಳ್ಳುತ್ತಾರೆನ್ನಲು ಅವರು ಅಷ್ಟು ಶಕ್ತರೂ ಅಲ್ಲ. 

20. ಅರ್ಥಾತ್‌- ಇದನ್ನು ತಿಳಿದಿದ್ದೂ ನಾನು ಅವರನ್ನು ಆರಾಧ್ಯರಾಗಿ ಮಾಡಿಕೊಂಡರೆ. ۔‎ 

21. ಈ ಮಾತಿನಲ್ಲಿ ಧರ್ಮಪ್ರಚಾರದ ಯುಕ್ತಿಯ ಇನ್ನೊಂದು ಲಘುವಾದ ಮರ್ಮ ಅಡಗಿದೆ. ಈ ಮಾತನ್ನು ಹೇಳುವ 
ಮೂಲಕ ಆ ವ್ಯಕ್ತಿ ನಾನು ಯಾರನ್ನು ನಂಬಿರುವೆನೋ ಅವನು ನನ್ನ ಪ್ರಭು ಮಾತ್ರವಲ್ಲ. ನಿಮ್ಮ ಪ್ರಭುವೂ ಆಗಿರುತ್ತಾನೆಂದೂ, ಅವನನ್ನು 
ನಂಬಿ ನಾನೇನೂ ತಪ್ಪು ಮಾಡಿಲ್ಲ - ಅವನನ್ನು ನಂಬದೆ ನೀವು ತಪ್ಪು ಮಾಡುತ್ತಿರುವಿರಿ.ಎಂದೂ ಅವರಿಗೆ ಮನವರಿಕೆ ಮಾಡಿಸಿದನು. 

22. ಅರ್ಥಾತ್‌- ಹುತಾತ್ಮನಾದ ಕೂಡಲೇ ಆ, ವ್ಯಕ್ತಿಗೆ 'ಸ್ವರ್ಗದ ಸುವಾರ್ತೆ. ನೀಡಲಾಯಿತು. ಮರಣದ ದ್ವಾರವನ್ನು ಬಾಟಿ 
ಇನ್ನೊಂದು ಲೋಕಕ್ಕೆ ಮುಟ್ಟದ ತಕ್ಟಣ ದೇವಚರರು ಅವನನ್ನು ಸ್ವಾಗತಿಸಲು ಸಿದ್ದರಾಗಿದ್ದರು. ಅವರು ಅತ್ಯುನ್ನತ, 'ಪಿರ್‌ದೌಸ್‌' 
ಸ್ವರ್ಗವು ಅವನ ದಾರಿ ನೋಡುತ್ತಿದೆ ಎಂಬ ಸುವಾರ್ತೆಯನ್ನು ಅವನಿಗೆ ಕೊಟ್ಟರು. ಈ ಮಾತಿನ سے‎ ಕುರಿತು 
ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. "ಅಲ್ಲಾಹ್‌ ಅವನಿಗೆ ಆಗಲೇ ಸ್ವರ್ಗಕ್ಕೆ ಪ್ರವೇಶ ಕೊಟ್ಟುಬಿಟ್ಟಿನು ; ಮತ್ತು ಅವನು 
ಅಲ್ಲಿ .ಜೀವಂತನಾಗಿದ್ದು ಜೀವನಾಧಾರಗಳನ್ನು. ಪಡೆಯುತ್ತಿದ್ದಾನೆ” ಎಂದು ಕತಾದಃ ಹೇಳುತ್ತರೆ. ಈ ಮಾತುಗಳನ್ನು ದೇವಚರರು 
ಕೇವಲ ಸುವಾರ್ತೆಯ ರೂಪದಲ್ಲಿ ಅವನೊಡನೆ ಹೇಳಿದುದೆಂದೂ ನಿರ್ಣಾಯಕ ದಿನದ ಬಳಿಕ ಎಲ್ಲ ಸತ್ಯ برجم‎ ಸ ಸ್ವರ್ಗ 
ಪ್ರವೇಶಿಸುವಾಗ ಅವರೊಂದಿಗೆ ಅವನೂ ಪ್ರವೇಶಿಸುವನೆಂದೂ, ಮುಜಾಹಿದ್‌ ಹೇಳುತ್ತಾರೆ. 

23. ಇದು ಆ ಸತ್ಯವಿಶ್ವಾಸಿಯ ಚಾರಿತ್ರ್ಯದ ಶ್ರೇಷ್ಠತೆಯ ಒಂದು ದ್ಯೋತಕವಾಗಿದೆ. ಈಗ್ಗ ತಾನೇ ತನ್ನನ್ನು ಕೊಂದ ಜನರ 
ಬಗ್ಗೆ ಯಾವುದೇ ಕೋಪವಾಗಲೀ ಪ್ರತೀಕಾರ ಭಾವನೆಯಾಗಲಿ ಅವನ ಮನಸ್ಸಿನಲ್ಲಿ ಇರಲಿಲ್ಲವಾದ್ದ: ರಂದ. ಅವನು ಅವರನ್ನು 
ಶಪಿಸುವ ಗೊಡವೆಗೇ ಹೋಗುವುದಿಲ್ಲ... ಅದರ ಬದಲು ಅವನು ಈಗಲೂ ಅವರ ಹಿತಚಿಂತಕನಾಗಿದ್ದಾನೆ. ಮರಣಾನಂತರ 
ಅವನಲ್ಲುಂಟಾದ 'ಒಂದೇ ಒಂದು ' ಆಫೆ- "ಅಕಟ! ನನ್ನ -.ಜನಾಂಗದವರು ನನ್ನ. ಈ ಸತ್ನರಿಣಾಮವನ್ನು ಅರಿತುಕೊಳ್ಳು 
ವಂತಾಗುತ್ತಿದ್ದರೆ! ನನ್ನ ಜೀವನದಿಂದಲ್ಲದಿದ್ದರೆ, ನನ್ನ 'ಮರಣದಿಂದಾದರೂ. ಅವರು ಪಾಠ ಕಲಿತು ಸನ್ಮಾ ರ್ಗವನ್ನು ಸ್ವೀಕರಿಸು 
"اتور‎ ಎಂದಾಗಿತ್ತು. 


ಕಾಂಡ-23 


470 ಕುರ್‌ಆನ್‌ ವ್ಯಾಖ್ಯಾನ 


ASSET ات‎ JE BUS الكّآر‎ 
BEN SSS SRLS کک‎ Lact 
ES EEE کزرای نٹ اکٹ‎ 
جس سن واج‎ ಸಿರ ಪಿರ 


Po ES el U3 pa گا کی‎ ಕಹಿ الیک ج1 ۷م ۳ 2315 کا‎ 


(28-32) ಅನಂತರ ನಾವು ಆವನ ಜನಾಂಗದ ಮೇಲೆ ಆಕಾಶದಿಂದ ಸೈನ್ಯವನ್ನೇನೂ ಇಳಿಸಲಿಲ್ಲ, 
ನಮಗೆ ಸೇನೆಯನ್ನು ಕಳುಹಿಸುವ ಅಗತ್ಯವೂ ಇರಲಿಲ್ಲ. ಕೇವಲ ಒಂದು ಘನಸ್ಫೋಟವಾಯಿತು ಮತ್ತು 
ಅವರೆಲ್ಲರೂ ಹಠಾತ್ತನೆ ನಂದಿ ಹೋದರು.* ಅಯ್ಯೋ; ದಾಸರ ಅವಸ್ಥೆಯೇ! ಅವರ ಬಳಿಗೆ ಯಾವ 
ಸಂದೇಶವಾಹಕನು ಬಂದರೂ ಅವರು ಅವನ ಪರಿಹಾಸ್ಕವನ್ನೇ ಮಾಡುತ್ತಿದ್ದರು. ನಾವು ಅವರಿಗಿಂತ ಮುಂಚೆ 
ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದನ್ನೂ ಅನಂತರ ಅವು ಎಂದೂ ಮರಳಿ ಅವರ ಕಡೆಗೆ ಬಾರದಿ 
ದ್ಲುದನ್ನೂ ಅವರು ಕಂಡಿಲ್ಲವೇ?* ಇವರೆಲ್ಲರನ್ನೂ ಒಂದು ದಿನ ನಮ್ಮ ಮುಂದೆ ಹಾಜರುಪಡಿಸಲಿಕ್ಕಿದೆ. 

(33-36) ನಿರ್ಜೀವ್‌ ಭೂಮಿಯು ಇವರಿಗೊಂದು ನಿದರ್ಶನವಾಗಿದೆ. ನಾವು ಅದಕ್ಕೆ ಜೀವದಾನ 
ಮಾಡಿದೆವು ಮತ್ತು ಅದರಿಂದ ಧಾನ್ಯ ಸೈಗಳನ್ನು ಹೊರತಂಬೆವು, ಅದನ್ನು ಇವರು ಉಣ್ಣುತ್ತಾರೆ. ನಾವು ಅದರಲ್ಲಿ 


ಅಲ್ಲಾಹನು ಈ ಘಟನೆಯನ್ನು ವಿವರಿಸಿ ಮಕ್ಕಾವಾಸಿಗಳೊಡನೆ- ಪ್ರವಾದಿ ಮುಹಮ್ಮದ್‌ರೂ(ಸ) ಅವರ ಸಂಗಾತಿಗಳಾದ 
ಸತ್ಯವಿಶ್ವಾಸಿಗಳೂ ಆ ಸತ್ಯವಿಶ್ವಾಸಿ ತರುಣನ ಹಾಗೆಯೇ ನಿಮ್ಮ ನಿಜವಾದ ಹಿತಚಿಂತಕರಾಗಿದ್ದಾರೆಂದು ಪರೋಕ್ಷವಾಗಿ ಹೇಳಿ 
ಎಚ್ಚರಿಸುತ್ತಿದ್ದಾನೆ. 

ಈ ಸೂಕ್ತವು 'ಬರ್ತುಖ್‌' ಜೀವನ (ಇಹಲೋಕ ಜೀವನ ಮತ್ತು ಪರಲೋಕ ಜೀವನದ ನಡುವೆ ಇರುವ ಮಧ 
ಕಾಲಾವಧಿಯ ಜೀವನುಕ್ಕೆ ಆಧಾರ ಕೊಡುವಂತಹ ಸೂಕ್ತಗಳೆಲ್ಲೊಂದಾಗಿರುತ್ತದೆ. ಕೆಲವರು ಊಹಿಸಿಕೊಂಡಿರುವಂತೆ- ಮರಣಾ 
ನಂತರ ನಿರ್ಣಾಯಕ ದಿನದ ವರೆಗಿನ ಕಾಲವು ಬರಿಯ ಶೂನ್ಮ ಕಾಲವಾಗಿರದೆ ಆ ಕಾಲದಲ್ಲಿ ಆತ್ಮವು ಶರೀರ ರಹಿತವಾಗಿ ಜೀವಂತ 
ವಾಗಿರುತ್ತದೆ, ಮಾತಾಡುತ್ತದೆ, ಮಾತನ್ನಾಲಿಸುತ್ತದೆ, ತರತರದ ಭಾವನೆಗಳನ್ನಿರಿಸುತ್ತದೆ, ಸಂತೋಷ ಮತ್ತು ದುಃಖಗಳನ್ನು 
ಅನುಭವಿಸುತ್ತದೆ ಮತ್ತು ಲೋಕವಾಸಿಗಳ. ಕುರಿತು ಅದಕ್ಕೆ ಆಸಕ್ತಿ ಉಳಿದಿರುತ್ತ ದೆ ಎಂದು ತಿಳಿದು ಬರುತ್ತದೆ. ಹಾಗಲ್ಲದಿರು 
)یذ‎ ಮರಣಾನಂತರ ಆ ಸತ್ಯವಿಶ್ವಾಸಿ ಯುವಕನಿಗೆ ಸ್ಪರ್ಗದ ಸುವಾರ್ತೆ ಸಿಗುವುದು ಮತ್ತು ಅವನು ತನ್ನ ಜನಾಂಗದ ಬಗ್ಗೆ- 
ಅಕಟ! 'ಅವರು ಈ ಸತ್ಸರಿಣಾಮವನ್ನು ಅರಿತಿರುತ್ತಿದ್ದರೆ!' ಎಂದು ಆಶೆ ಪಡುವುದು ಹೇಗೆ? 

24. ಈ ಮಾತುಗಳಲ್ಲಿ ಒಂದು ಲಘುವಾದ ವೃಂಗ್ಯವಿದೆ. ತಮ್ಮ ಶಕ್ತಿ ಸಾಮರ್ಥ್ಯಗಳ ಅಹಂಭಾವ ಮತ್ತು ಸತ್ಮ ಧರ್ಮದ 
ವಿರುದ್ದ ತಮಗಿದ್ದ ದ್ವೇಷವು ಅವರ" ದೃಷ್ಟಿಯಲ್ಲಿ ಒಂದು ಭಾರೀ ಅಗ್ನಿ ಜ್ಯಾಲೆಯಾಗಿತ್ತು. ಆದರೆ ಈ ಜ್ಞಾಲಿಯಿ ಅಲ್ಲಾಹನ 
ಯಾತನೆಯ ಒಂದೇ ಹೊಡೆತಕ್ಕೆ ತಣ್ಣಗಾಗಿ ಬಿಡುವಷ್ಟು ಕ್ಷೀಣವಾಗಿತ್ತು. 

25. ಅರ್ಥಾತ್‌- ಹೇಗೆ ಅಳಿದು ಹೋದರೆಂದರೆ, ಅವರ ಹೆಸರೂ ಉಳಿದಿಲ್ಲ. 

26. ಹಿಂದಿನ ಎರಡು ರುಕೊಲ್‌ಗಳಲ್ಲಿ ಮಕ್ಕಾದ ಸತ್ಮನಿಷೇಧಿಗಳು ಪ್ರವಾದಿವರ್ಯರ(ಸ) ವಿರುದ್ಧವಿರಿಸಿಕೊಂಡಿದ್ದ 
ನಿರಾಕರಣೆ ಹಾಗೂ ಪ್ರತಿರೋಧ ನೀತಿಯನ್ನು ಖಂಡಿಸಲಾಗಿತ್ತು. ಈಗ ಉಪನ್ಮಾಸವು ಅವರ ಮತ್ತು ಪ್ರವಾದಿವರ್ಯರ(ಸು ನಡುವೆ 
ಇದ್ದ ಹೋರಾಟದ 'ಮುಖ್ಯ ಕಾರಣದ ಕೆಡೆಗೆ ತಿರುಗುತ್ತದೆ. ಅರ್ಥಾತ್‌ ಪ್ರವಾದಿವರ್ಯರು(ಸಿ) ಮುಂದಿಡುತ್ತಿದ್ದ ಮತ್ತು 
ಸತ್ಯ ನಿಷೇಧಿಗಳು ತಿರಸ್ಕರಸುತ್ತಿದ್ದ ಏಕದೇವತ್ವ ಮತ್ತು ಪರಲೋಕ ವಿಶ್ವಾಸಗಳು. 

27. ಅರ್ಥಾತ್‌- ತೌಹೀದ್‌(ಏಕದೇವತ್ವ) ಮಾತ್ರ ಸತ್ಯವಾಗಿದ್ದು ಶಿರ್ಕ್‌ (ದೇವ ಸಹಭಾಗಿತ್ವ) ತೀರಾ ನಿರಾಧಾರವಾಗಿದ 
ಎಂಬ ಬಗ್ಗೆ ನಿದರ್ಶನ. 


ಕಾಂಡ-23 


36. ಯಾಸೀನ್‌ 471 


sll می‎ Gs pe ےت‎ 


AEM GELS GC pa PLE Us ا0‎ lk US pa 


ಖರ್ಜೂರ ಮತ್ತು ದ್ರಾಕ್ಟಿಗಳ ತೋಟಗಳನ್ನುಂಟು ಮಾಡಿದೆವು ಮತ್ತು ಅದರೊಳಗಿಂದ ಚಿಲುಮೆಗಳನ್ನು 
ಹೊಮ್ಮಿಸಿದೆವು. (ಇದು) ಇವರು ಅದರ ಫಲವನ್ನುಣ್ಣಲಿಕ್ಕಾಗಿ. ಇವೆಲ್ಲ ಇವರ ಸ್ವಂತ ಕೈಗಳಿಂದ ನಿರ್ಮಿತ 
ವಾದುದಲ್ಲ.* ಹಾಗಿದ್ದೂ ಇವರು ಕೃತಜ್ಞರಾಗುವುದಿಲ್ಲವೇ?” ಎಲ್ಲ ತರದ ಜೋಡಿಗಳನ್ನು- ಅವುಗಳು 


28. ಇದನ್ನು- "ಇವರು ಅದರ ಫಲಗಳನ್ನೂ ಇವರ ಸ್ವಂತ ಕೈಗಳಿಂದ ತಯಾರಿಸಿದ ವಸ್ತುಗಳನ್ನೂ ತಿನ್ನುವಂತಾಗಲು" 
ಎಂದೂ ಅನುವಾದಿಸಬಹುದು. ಅರ್ಥಾತ್‌- ನೈಸರ್ಗಿಕವಾದ ಬೆಳೆಗಳಿಂದ ಇವರು ಸ್ವತಃ ತಯಾರಿಸಿಕೊಳ್ಳುವಂತಹ ಆಹಾರ 
ಪದಾರ್ಥಗಳು. ಉದಾ: ರೊಟ್ಟಿ, ಪದಾರ್ಥ, ಮುರಬ್ಬ, ಉಪ್ಪಿನಕಾಯಿ, ಚಟ್ನಿ ಇನ್ನಿತರ ವಸ್ತುಗಳು. 

29. ಈ ಸಂಕ್ಷಿಪ್ತ ನುಡಿಗಳಲ್ಲಿ ಭೂಮಿಯ ಫಲಸಂಪನ್ನತೆಯನ್ನು ಒಂದು ಪುರಾವೆಯ ರೂಪದಲ್ಲಿ ಮುಂದಿಡಲಾಗಿದೆ. 
ಮಾನವನು ಹಗಲೂ ರಾತ್ರಿಯೂ ಈ ಭೂಮಿಯಲ್ಲಿ ಬೆಳೆಯುವ ಬೆಳೆಯನ್ನು ಉಣ್ಣುತ್ತಿದ್ದಾನೆ. ಇದನ್ನು ಅವನು ಒಂದು ಸಾಮಾನ್ಯ 
ವಿಷಯವೆಂದು ತಿಳಿದುಕೊಂಡಿದ್ದಾನೆ. ಆದರೆ, ಅವನು ಅಲಕ್ಷ್ಯವನ್ನು ಬಿಟ್ಟು ಚೆನ್ನಾಗಿ ಆಲೋಚಿಸಿ ನೋಡಿದರೆ, ಈ ಮಣ್ಣಿನಿಂದ, 
ತೊನೆದಾಡುವ ಬೆಳೆಗಳು ಮತ್ತು ನಳನಳಿಸುವ ತೋಟಗಳು ಬೆಳೆಯುತ್ತಿರುವುದೂ ಅವುಗಳಲ್ಲಿ ಚಿಲುಮೆಗಳೂ ನಾಲೆಗಳೂ 
ಹರಿಯುತ್ತಿರುವುದೂ ಇದೆಲ್ಲ ತನ್ನಿಂತಾನೇ ನಡೆಯುತ್ತಿರುವ ಒಂದು ಆಟವಲ್ಲವೆಂದೂ ಇವುಗಳ ಹಿನ್ನೆಲೆಯಲ್ಲಿ ಒಂದು ಮಹಾ 
ಯುಕ್ತಿ, ಕಾರ್ಯ ಸಾಮರ್ಥ್ಯ ಮತ್ತು ಪ್ರಭುತ್ವವು ಸಕ್ರಿಯವಾಗಿದೆಯೆಂದೂ ತಿಳಿದು ಬರುವುದು. ಭೂಮಿಯ ವಸ್ತುಸ್ಥಿತಿಯ ಬಗ್ಗೆ 
ಕೊಂಚ ವಿವೇಚಿಸಿರಿ ಇದು ಯಾವ ಭೌತಿಕ ಪದಾರ್ಥಗಳ ಪರಸ್ಪರ ಸೇರುವಿಕೆಯಿಂದ ಉಂಟಾಗಿದೆಯೋ ಸ್ವತಃ ಅವುಗಳಲ್ಲಿ 
ಬೆಳವಣಿಗೆಯ ಸಾಮರ್ಥ್ಯವಿಲ್ಲ. ಇವೆಲ್ಲ ಬೇರೆ ಬೇರೆಯಾಗಿರುವಾಗಲೂ ಮಿಶ್ರ ಮತ್ತು ಸಂಯುಕ್ತ - ವಸ್ತುಗಳಾಗಿ ಮಾರ್ಪಟ್ಟ 
ಬಳಿಕವೂ ಶೀರಾ ಅಜೈವಿಕವಾಗಿರುತ್ತವೆ. ಅವುಗಳಲ್ಲಿ ಜೀವಕಳೆಯೇ ಇರುವುದಿಲ್ಲ. ಹೀಗಿರುವಾಗ ಈ ನಿರ್ಜೀವ ಭೂಮಿಯೊಳಗಿಂದ 
ಸಸ್ಮ ಜೀವನವು ಪ್ರತ್ಯಕ್ಷವಾಗಲು ಸಾಧ್ಯವಾದುದು ಹೇಗೆ? ಇದನ್ನು ನೀವು ಸಂಶೋಧಿಸಿದಾಗ ಕೆಲವು ಮುಖ್ಯ ಸಾಧನಗಳಿದ್ದು, 
ಅವುಗಳನ್ನು ಮೊದಲೇ" ಒದಗಿಸದಿರುತ್ತಿದ್ದರೆ ಈ ಜೀವನವು ಅಸ್ತಿತ್ವಕ್ಕೆ ಬರಲು ಸಾಧ್ಯವಿರಲಿಲ್ಲ; ವೆಂದು ತಿಳಿದು ಬರುವುದು- 1) 
ಭೂಮಿಯ ನಿರ್ದಿಷ್ಟ ಭಾಗಗಳಲ್ಲಿ ಅದರ ಮೇಲ್ತಟದಲ್ಲಿ, ಸಸ್ಮ ವರ್ಗದ ಪಾಲಿಗೆ ಆಹಾರವಾಗಲು ಯೋಗ್ಯ: ವಾಗಬಹುದಾದಂತಹ 
ಅನೇಕ ಪದಾರ್ಥಗಳನ್ನು ಒಳೆಗೊಂಡ ಒಂದು ಪದರವನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಸಸ್ಕವರ್ಗದ ಬೇರುಗಳು ಅಲ್ಲಿ ಹಬ್ಬಿ 
ತಮ್ಮ ಆಹಾರವನ್ನು ಹೀರಿಕೊಳ್ಳಲು ಅನುಕೂಲವಾಗುವಂತೆ ಈ ಪದರವನ್ನು ಮೃದುವಾಗಿರಿಸಲಾಗಿದೆ. 2) “ಪೋಷಕಾಂಶಗಳು 
ನೀರಿನಲ್ಲಿ ಕರಗಿ, ಅವು ಸಸ್ಕವರ್ಗದ ಬೇರುಗಳು ಅವುಗಳನ್ನು ಹೀರಿ ಕೊಳ್ಳುವುದಕ್ಕೆ ಯೋಗೃವಾಗಬೇಕೆಂದು, ಭೂಮಿಗೆ ವಿವಿಧ 
ರೀತಿಯಲ್ಲಿ ನೀರನ್ನು ಒದಗಿಸುವ ಏರ್ಪಾಟು ಮಾಡಲಾಯಿತು. 3) ವಾತಾವರಣದಲ್ಲಿ ವಾಯುವನ್ನು ಸೃಷ್ಟಿಸಲಾಗಿದೆ. ಅದು 
ಮೇಲ್ಸಾಗದಿಂದ ಎರಗುವ ವಿಪತ್ತುಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಮಳೆ ತರಲು ಸಹಕರಿಸುತ್ತದೆ. ಅದು ಸಸ್ಯಗಳ ಉಳಿವು 
ಮತ್ತು ಬೆಳವಣಿಗೆಗೆ ಅಗತ್ಯವುಳ್ಳ 'ಅನೇಕೆ ಅನಿಲಗಳನ್ನೂ ಹೊಂದಿರುತ್ತದೆ. 4) ಸಸ್ಕಗಳಿಗೆ ಸೂಕ್ತವಾದ ಉಪಷ್ಣತೆಯೂ ಅನುಕೂಲಕರ 
ವಾದ ಹವಾಮಾನವೂ ಒದಗುವಂತಾಗಲ್ಲು ٤ ಅದಕ್ಕನುಸಾರವಾಗಿಯೇ ಸೂರ್ಯ ಮತ್ತು ಭೂಮಿಯ ಸಂಬಂಧವನ್ನು ಸ್ಥಾಪಿಸಲಾಗಿದೆ. 

(ಅಸಂಖ್ಯಾತ ಉಪಸಾಧನಗಳ ಸಂಯೋಗವೂ ಆಗಿರುವ) ಈ' ನಾಲ್ಕು ಪ್ರಮುಖ ಸಾಧನಗಳು ಸೃಷ್ಟಿಯಾದ ಬಳಿಕವಷ್ಟೇ 

ಸ್ಮಗಳು ಅಸ್ತಿತ್ವಕ್ಕೆ ಬರಲು ಸಾಧ್ಯವಾಯಿತು. ಈ ಅನುಕೂಲಕರ ಪರಿಸ್ತಿತಿ ಗಳಿನ್ನುಂಟು ಮಾಡಿದ ಬಳಿಕ ಸಸ್ಯಗಳನ್ನು ಸೃಷ್ಟಿಸ 
ಲಾಯಿತು. ಅವುಗಳಲ್ಲಿ ಪ್ರತಿಯೊಂದರ ಬೀಜವನ್ನು- ಅದಕ್ಕೆ ಯೋಗ್ಯವಾದ ಮಣ್ಣು, ನೀರು, ವಾಯು ಮತ್ತು ಉಷ್ಣತೆ ಒದಗಿದಾಗ 
ಅದರೊಳಗೆ لہ‎ ಜೀವನದ ಚಟುವಟಿಕೆ ಆರಂಭವಾಗುವಂತೆ ನಿರ್ಮಿಸಲಾಯಿತು. ಮಾತ್ರವಲ್ಲದೆ ಒಂದು ಬೀಜದಿರಿದ -ಅದೇ 
ವರ್ಗದ ಮೊಗ್ಗು ತನ್ನ ಜಾತಿ ಮತ್ತು ಪರಂಪರೆಯ ಎಲ್ಲ ವೈಶಿಷ್ಟ್ಯಗಳೊಂದಿಗೆ ಹುಟ್ಟುವಂತೆಯೂ ವ್ಯವಸ್ಥೆ ಮಾಡಲಾಯಿತು. 
ಇಷ್ಟಲ್ಲದೆ. ಇನ್ನೂ ಮುಂದುವರಿದು, ಸಸ್ಮ ವರ್ಗದಲ್ಲಿ ಹತ್ತಿಪ್ಪತ್ತು ಅಥವಾ ನೂರಿನ್ನೂರು ಮಾತ್ರ ಅಲ್ಲದೆ, ಅಪಾರ ಸಂಖ್ಯೆಯ 
ಜಾತಿ-ವಿಧಗಳನ್ನು ಸೃಷ್ಟಿಸಲಾಯಿತು. ಸಾಲದ್ದಕ್ಕೆ, ಸಸ್ಕವರ್ಗದ ಸೃಷ್ಟಿಯ ಬಳಿಕ ಭೂಮಿಯಲ್ಲಿ ಅಸ್ತಿತ್ವಕ್ಕೆ ಬಠಲಿದ್ದ ಅಸಂಖ್ಯಾತ | : 


ಕಾಂಡ-23 


472 ೫ ಕುರ್‌ಆನ್‌ ವ್ಯಾಖ್ಯಾನ 


pa) i582 3 8k 22 
ین زنک‎ ದಿದ £50 بنة‎ 0 


ಭೂಮಿಯ ವನಸ್ಸತಿಗಳಲ್ಲಿರಲಿ, ಸ್ವತಃ ಇವರ (ಮನುಷ್ಕರ) ರಲಿ- ಅಥವಾ ಇವರಿಗೆ ತಿಳಿದೇ 
ಇಲ್ಲದಂತಹ ವಸ್ತುಗಳಲ್ಲಿರಲಿ*- ಸೃಷ್ಟಿಸಿದವನು ಪರಮ ಪಾವನನು* _ 

(37-40) ಇವರಿಗೆ ರಾತ್ರಿಯು ಇನ್ನೊ೦ದು ನಿದರ್ಶನವಾಗಿದೆ. ನಾವು ಅದರ ಮೇಲಿಂದ ಹಗಲನ್ನು ಸೆರಿಸಿ 
ಬಿಡುತ್ತೇವೆ. ಆಗ ಇವರ ಮೇಲೆ ಕತ್ತಲೆ ಕವಿಯುತ್ತದೆ” ಮತ್ತು ಸೂರ್ಯನು ತನ್ನ ಸ್ಥಾನದ ಕಡೆಗೆ 


ಜಾತಿ-ವರ್ಗಗಳ ಪ್ರಾಣಿ-ಪಕ್ಷಿಗಳಿಗೂ, : ಮಾನವರಿಗೂ ಇರುವ ಆಹಾರ. ಔಷಧಿ, ಉಡುಪು ಇನ್ನಿತರ ಅನೇಕ ಆವಶ್ಯಕತೆಗಳನ್ನು 
ಪೂರೈಸಿಕೊಡಲು ಅರ್ಹವಾಗುವ ರೀತಿಯಲ್ಲಿ ಈ ಸಸ್ಕವರ್ಗವನ್ನು ರೂಪಿಸಲಾಯಿತು. 

ಈ ಅದ್ಭುತ ವ್ಯವಸ್ಥೆಯ ಕುರಿತು ವಿಷೇಚಸುವವನು ಹಟಿಮಾರಿಯೋ ಪಕ್ಷಪಾತಿಯೋ ಅಲ್ಲವೆಂದಾದರೆ, ಇವೆಲ್ಲವೂ 
ತನ್ನಿಂತಾನೇ ಉಂಟಾಗಿರಲು” ಸಾಧ್ಯವಿಲ್ಲವೆಂದೂ ವಿಶಿಷ್ಟವಾದ ಒಂದು 'ಯುಕ್ತಿಪೂರ್ಣ ಯೋಜನೆಯಿದ್ದು, ಅದರ ಪ್ರಕಾರವೇ 
ಭೂಮಿ, ನೀರು, ವಾಯು ಮತ್ತು ಯತುಗಳ ಸಂಬಂಧವನ್ನು ಸಸ್ಕವರ್ಗದೊಂದಿಗೂ, ಸಸ್ಕವರ್ಗಗಳ ಸಂಬಂಧವನ್ನು ಪ್ರಾಣಿ 
ವರ್ಗಗಳು ಮತ್ತು ಮನುಷ್ಯ ವರ್ಗದ ಅಗತ ೈಗಳೊಂದಿಗೂ, ಸೂಕ್ಷ್ಮ ಅತಿಸೂಕ್ಸ್ಮ ಹಾಗೂ ಅತ್ಯಂತ ಸಂಕೀರ್ಣ ಅಂಶಗಳನ್ನು 
ಕೂಡಾ ಗೆಮನದಲ್ಲಿ ಗಿರಿಸಿಕೊಂಡು ಸ್‌ ಸ್ಥಾಪಿಸಲಾಗಿದೆ ಎಂದೂ ಅವನ ಮನಸ್ಸು ಸಾಕ್ಲಿ ಹೇಳುವುದು. ಇಹ ಸಮಗ್ರ ಸಂಯೋಜನೆಯು 
ಕೇವಲ ಒಂದು ಆಕಸ್ಮಿಕದ ಫಲವಾಗಿ ಸ್ಥಾಪಿತವಾಗಬಲ್ಲುದೆಂದು ಬುದ್ಧಿ ಸ್ಲಿಮಿತದಲ್ಲಿರುವವನಾರೂ ಊಹಿಸಲಾರನು. ಇನ್ನು ಇದೇ 
ವ್ಯವಸ್ಥೆ, ಇದು ಹಲವಾರು ದೇವರುಗಳು ಸೇರಿ ಮಾಡಿದ ಸಾಧನೆಯಾಗಿರದೆ, ಭೂಮಿ, ವಾಯು, ನೀರು, ಸೂರ್ಯ, ಸಸ್ಯಗಳು, 
ಪ್ರಾಣಿಗಳು, ಮನುಷ್ಕವರ್ಗ .ಇವೆಲ್ಲವುಗಳ ಸೃಷ್ಟಿಕರ್ತನೂ ಪಾಲಕ ಪ್ರಭುವೂ ಆಗಿರುವ ಏಕದೇವನ ವ್ಯವಸ್ಥೆಯಾಗಿದೆ ಮತ್ತು 
ಇದು ಅವನೊಬ್ಬನದಾಗಿರಲು ಮಾತ್ರ: ಸಾಧ್ಯ ಎಂಬುದಕ್ಕೂ ಸಾಕ್ಟಿಯಾಗಿದೆ. ಇವುಗಳಲ್ಲಿ ಪ್ರತಿಯೊಂದಕ್ಕೆ ಬೇರೆ ಬೇರೆ ದೇವರು 
ಗಳಿರುತ್ತಿದ್ದರೆ, ಇಷ್ಟು ಸಮಗ್ರ, ಸರ್ವಾಂಗೀಣ, ಅಪಾರ ಜಾಣೆ ಯನ್ನೊಳಗೊಂಡ ಯೋಜನೆಯೊಂದು ರೂಪುಗೊಂಡು ಲಕ್ಷಾವಧಿ 
ಕೋಟ್ಯಾವಧಿ ವರ್ಷಗಳವರೆಗೆ ಇಷ್ಟು ಸುವ್ಯವಸ್ಥಿತವಾಗಿ ನಡೆಯುತ್ತಿರಲು ಸಾಧ್ಯವಿತ್ತೇ? 

30. ಇದು ತೌಹೀದ್‌ನ ನಿಗಿ ಇನ್ನೊ೦ದು ಪುರಾವೆಯಾಗಿದೆ. ಸ್ರೀ- ಪುರುಷರ" ಜೋಡಿಯಂತು ಸ್ವತಃ ಮಾನವನ ಜನನಕ್ಕೆ 
ಹೇತುವಾಗಿದೆ. ಪ್ರಾಣಿಗಳ ತಳಿಗಳೂ ಗಂಡು. ಹೆಣ್ಣುಗಳ ಜೋಡಿಯಿಂದಲೇ ವೃದ್ಧಿಯಾಗುತ್ತವೆ. ಗಳಲ್ಲೂ ಜೋಡಿಯ 
ನಿಯಮವು ಕಾರ್ಯವೆಸಗುತ್ತಿದೆಯೆಂಬುದನ್ನು ಮಾನವನು ಬಲ್ಲನು. ಹೆಚ್ಚೇಕೆ ನಿರ್ಜೀವ ಪದಾರ್ಥಗಳಲ್ಲೂ ಸಹ ವಸ್ತುಗಳು 
ಇನ್ನಿತರ ವಸ್ತುಗಳೊಂದಿಗೆ ಸೇರಿದಾಗ ಅವುಗಳಿಂದ ಅನೇಕ ತರದ ಸಂಯುಕ್ತ ವಸ್ತುಗಳು ಅಸ್ತಿತ್ವಕ್ಕೆ ಬರುತ್ತವೆ. ಪದಾರ್ಥಗಳ 
ಮೂಲ ಸಂಯೋಗವು ವಿದ್ದು ಚ್ಛೆಕ್ತಿಯ ಧನ ಮತ್ತು ಯಣ ಧ್ರುವಗಳ ಸಂಬಂಧದಿಂದ ಉಂಟಾಗಿದೆ. ವಿವೇಕವುಕ್ಳ ಯಾವುದೇ ವ್ಯಕ್ತಿ, 
ಇದನ್ನು ಒಂದು ಆಕಸ್ಮಿಕ ಘಟನೆಯೆಂದು ಎಷ್ಟು ಮಾತ್ರಕ್ಕೂ ಹೇಳಲಾರ. ನಾನಾ ದೇವರುಗಳು ಈ ಅಸಂಖ್ಯಾತ ಜೋಡಿಗಳನ್ನು 

ಸೃಷ್ಟಿಸಿ, ಅವುಗಳ. ನಡುವೆ ಇಷ್ಟೊಂದು ಯುಕ್ತಿ ಕ್ರಿಪೂರ್ಣವಾಗಿ ಸಂಪರ್ಕವೇರ್ಪಡಿಸಿರಬಹುದು ಎಂಬುದನ್ನು ಒಪ್ಪಿ ಉಕೊಳ್ಳಲಾರ. ಜೋಡಿಗಳೆ 
ಪರಸ್ಪರ ಸಂಪರ್ಕ: ಮತ್ತು ಅವುಗಳಿಂದ ಹೊಸ ಮಸ್ತುಗಳ ಸೃಷ್ಟಿಯು ಸೃಷ್ಟಿಕರ್ತನ ಏಕತ್ವಕ್ಕೆ ಸ್ವತಃ ಸುಸ್ಪಷ್ಟ ಪುರಾವೆಯಾಗಿದೆ. 

31. ಅರ್ಥಾತ್‌- ಎಲ್ಲ ಬಗೆಯ ಕುಂದು ಕೊರತೆಗಳಿಂದಲೂ ತಪ್ಪುಗಳಿಂದಲೂ ದೋಷಗಳಿಂದಲೂ ದೌರ್ಬಲ್ಯಗಳಿಂದಲೂ 
ವಿರಹಿತನಾಗಿರುವವನು ಮತ್ತು ಎಲ್ಲ ಬಗೆಯ ಸಹಭಾಗಿಗಳಿಂದಲೂ ಸಹಾಯಕರಿಂದಲೂ ಮುಕ್ತ; ನಾಗಿರುವವನು. ಪವಿತ್ರ 
ಕುರ್‌ಆನಿನಲ್ಲಿ ಮುಶ್ರಿಕರ(ಬಹುದೇವ ವಿಶ್ನಾ ಶ್ವಾಸಿಗಳು ವಿಶ್ವಾಸವನ್ನು ಖಂಡಿಸುತ್ತ ಸಾಮಾನ್ಯವಾಗಿ ಈ ಪದಗಳನ್ನು ಪ್ರಯೋಗಿಸಿರು 
ವುದಕ್ಕೆ ಕಾರಣವೇನೆಂದರೆ- ಶಿರ್ಕ್‌ನ (ದೇವ ಸಹಭಾಗಿತ್ವದ) ಎಲ್ಲ ತರದ ವಿಶ್ವಾಸವೂ ವಾಸ್ತವದಲ್ಲಿ ಅಲ್ಲಾಹನ ಮೇಲೆ 
ಒಂದಲ್ಲೊಂದು ನ್ಯೂನತೆ, ಕೊರತೆ, ದೌರ್ಬಲ್ಕ ಅಥವಾ ದೋಷದ ಆರೋಪವಾಗಿದೆ. 

32. ಹಗಲು ಹೇಗೆ ಕಳೆಯುತ್ತದೆ, ರಾತ್ರೆ ಹೇಗೆ ಬರುತ್ತದೆ, ಹಗಲಿನ ನಿರ್ಗಮನದಲ್ಲೂ ರಾತ್ರೆಯ ಆಗಮನದಲ್ಲೂ ಯಾವ 
ಯುಕ್ತಿಗಳು ಕಾರ್ಯವೆಸಗುತ್ತಿವೆ ಎಂದು ಮೂನ ನವೇಟಿಸಿದಾಗ, ಇದು ಸರ್ವಶಕ್ತನೂ ಯುಕ್ತಿಪೂರ್ಣನೂ ಆದ ಏಕೈಕ ಪ್ರಭುವಿನ 
'ಅಸಿತ್ಯೆ ಮತ್ತು ಅವನ ಏಕತೆಗೆ ಸುಸ್ಪಷ್ಟ ಆಧಾರವಾಗಿದೆಯೆಂಬುದು ಸ್ವತಃ ಅವನಿಗೇ ಮನವರಿಕೆಯಾಗುವುದು. ಭೂಮಿಯ ಎದುರಿನಿಂದ 
ಸೂರ್ಯನು ಸರಿದು ಹೋಗದೆ-ಎಷ್ಟು ಮಾತ್ರಕ್ಕೂ ಹಗಲು ಹೋಗಲಾರದು ಮತ್ತು ರಾತ್ರೆ ಬರಲಾರದು. ಸೂರ್ಯನನ್ನೂ ಭೂಮಿಯನ್ನೂ 
ಒಂದೇ ಅಚಲ ನಿಯಮವು ನಿಯಂತ್ರಿಸಿಟ್ಟಿಲ್ಲವೆಂಬಾದರೆ ಹಗಲು ಸರಿದು ಹೋಗವದರಲ್ಲ. ರಾತ್ರಿಯು ಆಗಮಿಸುವುದರಲ್ಲೂ. 


ಕಾಂಡ23. 


36. ಯಾಸೀನ್‌ 473 


SG التمرَ از متازل مکی‎ SAAS Ap 


AT fh سے وو ہے‎ BaF کا ندومہ جس ۔‎ 
a Ms 5d یق لها ان ےط‎ GE التوبوۂلا‎ gE 
ಲದ 1 کے‎ 3% gn, سے ئ ۔‎ ೭ 
AS ULES ايد‎ SFT E585 SE سایق‎ 
ಚಲಿಸುತ್ತಿದ್ದಾನೆ. ಪ್ರಬಲನೂ ಸರ್ವಜ್ಜನೂ ಆದವನ ನಿರ್ಣಯವಿದು ಮತ್ತು ಚಂದ್ರ-ಅದಕ್ಕೆ ನಾವು ಘಟ್ಟ 
ಗಳನ್ನು ನಿಶ್ಚಯಿಸಿಕೊಟ್ಟಿದ್ದು, ಅವುಗಳನ್ನು ಹಾದು ಹೋಗುತ್ತಾ ಕೊನೆಗೆ ಅದು ಖರ್ಜೂರದ ಒಣಗೆಲ್ಲಿನಂತಾಗಿ 


ಬಿಡುತ್ತದೆ. ಚಂದ್ರನನ್ನು ಹಿಡಿಯಲು ಸೂರ್ಯನಿಂದಾಗದು್‌ ಮತ್ತು ರಾತ್ರಿಯು ಹಗಲನ್ನು ಮರಿ 
ಹೋಗಲಾರದು. ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿ ತೇಲುತ್ತಿವೆ.”' 


ಕೆಂಡು ಬರುವಂತಹ ಅದ್ಭುತ ಸುವ್ಯವಸ್ಥೆಯು ಅಸ್ತಿತ್ವದಲ್ಲಿರಲು ಸಾಧ್ಯವೇ ಇರಲಿಲ್ಲ. ಇನ್ನು ಈ ಭೂಮಿಯಲ್ಲಿ ವಾಸಿಸುತ್ತಿರುವ 


۵ 


ಸೃಷ್ಟಿಗಳೊಂದಿಗೆ ಈ ಇರುಳು ಹಗಲುಗಳ ಆಗಮನ ನಿರ್ಗಮನಗಳಿಗೆ ಗಾಢವಾದ ಸಂಬಂಧವಿದೆ. ಇದು, ಈ ವ್ಯವಸ್ಥೆಯನ್ನು 
ಅತ್ಯಂತ ಚಾಣಾಕ್ಟತೆಯಿಂದ ಮಾತ್ರವಲ್ಲ, ಉದ್ದೇಶಪೂರ್ವಕವಾಗಿ ಯಾರೋ ನೆಲೆ ನಿಲ್ಲಿಸಿರುತ್ತಾನೆಂಬುದಕ್ಕೆ ಸ್ಪಷ್ಟ ಸಾಕ್ಸಿಯಾಗಿದೆ. 
ಭೂಮಿಯಲ್ಲಿ ಮನುಷ್ಯರ, ಪ್ರಾಣಿಗಳ ಮತ್ತು ಸಸ್ಕಗಳ ಅಸ್ತಿತ್ವ ಮಾತ್ರವಲ್ಲ, ಇಲ್ಲಿರುವ ನೀರು, ವಾಯು ಮತ್ತು ಹಲವಾರು ತರದ 
ಖನಿಜ ವಸ್ತುಗಳ ಅಸ್ತಿತ್ವವೂ ಭೂಮಿಯನ್ನು ಸೂರ್ಯನಿಂದ ಒಂದು ನಿಶ್ಚಿತ ದೂರದಲ್ಲಿರಿಸಿರುವುದರ ಮತ್ತು ಭೂಮಿಯ ಬೇರೆ 
ಬೇರೆ ಭಾಗಗಳು ನಿರಂತರವಾಗಿ ನಿಶ್ಚಿತ ಬಿಡುವಿನ ಬಳಿಕ ಸೂರ್ಯನ ಮುಂದೆ ಬರುತ್ತಲೂ ಅವನ ಮುಂದಿನಿಂದ ಸರಿಯುತ್ತಲೂ 
ಇರಬೇಕೆಂಬ ವ್ಯವಸ್ಥೆ ಮಾಡಿರುವುದರ ಫಲವಾಗಿದೆ. ಹೀಗಿಲ್ಲದಿರುತ್ತಿದ್ದರೆ, ಈ ಭೂಮಂಡಲದ ಮೇಲೆ ಯಾವ ಜೀವವೂ ಬದುಕಿರಲು 
ಸಾಧ್ಯವಿರಲಿಲ್ಲ. ಮಾತ್ರವಲ್ಲ ನಿರ್ಜೀವ ಪದಾರ್ಥಗಳ ಸ್ವರೂಪವೂ ಈಗ ಇರುವುದಕ್ಕಿಂತ ತೀರಾ ಭಿನ್ನವಾಗಿರುತ್ತಿತ್ತು. ಜ್ಞಾನ ಚಕ್ಷು 
ಕುರುಡಾಗಿ ಹೋಗಿರದಿದ್ದರೆ, ಮಾನವನು ಈ ವೈವಸ್ಥೆಯೊಳಗೆ- ಈ ಭೂಮಿಯಲ್ಲಿ ಇಂತಹ ನಿರ್ದಿಷ್ಟ ಬಗೆಯ ಸೃಷ್ಟಿಗಳನ್ನು 
ಅಸ್ತಿತ್ವಕ್ಕೆ ತರಲು ತೀರ್ಮಾನಿಸಿ, ಆ ಬಳಿಕ ಕರಾರುವಾಕ್ಕಾಗಿ ಈ ಸೃಷ್ಟಿಗಳ ಅಗತ್ಯಕ್ಕೆ ತಕ್ಕಂತೆಯೇ ಭೂಮಿ ಮತ್ತು ಸೂರ್ಯನ 
ನಡುವೆ ಸಂಬಂಧವೇರ್ಪಡಿಸಿದ ಒಬ್ಬ ದೇವನ ಕ್ರಿಯಾಶೀಲತೆಯನ್ನು ವ್ಯಕ್ತವಾಗಿ ಕಾಣಬಲ್ಲನು. 

33. 'ಸ್ಹಾನ' ಎಂದರೆ ಅಂತಿಮವಾಗಿ ಸೂರ್ಯನು ಹೋಗಿ ನಿಲ್ಲಬೇಕಾಗಿರುವ ಸ್ಥಳವೂ ಆಗಿರಬಹುದು, ಅದು ನಿಂತು 
ಬಿಡುವ ಸಮಯವೂ ಆಗಿರಬಹುದು. ಈ ಸೂಕ್ತದ ಸರಿಯಾದ ಅರ್ಥವನ್ನು ಮಾನವನಿಗೆ ವಿಶ್ವದ ಸಕಲ ಪರಮಾರ್ಥಗಳ 
ಕೂಲಂಕಷ ಜ್ಞಾನ ಪ್ರಾಪ್ತವಾದಾಗ ಮಾತ್ರ ನಿಷ್ಕರ್ಷಿಸಬಹುದಷ್ಟೆ. ಮಾನವನ ತಿಳುವಳಿಕೆಯು ಕಾಲಕಾಲಕ್ಕೆ ಬದಲಾಗುತ್ತಲೇ 
ಇರುತ್ತದೆ. ಪ್ರಾಚೀನ ಕಾಲದ ಜನರು ಸೂರ್ಯನು ಭೂಮಿಗೆ ಸುತ್ತು ಬರುತ್ತಿದ್ದಾನೆಂದು ಹೇಳುತ್ತಿದ್ದರು. ಅನಂತರ, ಸೂರ್ಯನು 
ತನ್ನ ಸ್ಥಾನದಲ್ಲಿ ಸ್ಥಿರವಾಗಿದ್ದಾನೆಂಬ ಸಿದ್ದಾಂತ ಹುಟ್ಟಿಕೊಂಡಿತು. ಆದರೆ ಈ ಸಿದ್ಧಾಂತವೂ ಸ್ಥಾಯಿಯಾಗಿ ಉಳಿಯಲಿಲ್ಲ. ಇದೀಗ 
ಆಧುನಿಕ ಖಗೋಳ ಶಾಸ್ತ್ರಜ್ಞರು- ಸೂರ್ಯನು ತನ್ನ ಸಂಪೂರ್ಣ ವ್ಯೂಹದೊಂದಿಗೆ ಸೆಕೆಂಡಿಗೆ ಸುಮಾರು 20 ಕಿ.ಮೂ.(12 ಮೈಲುಗಳ) 
ವೇಗದಲ್ಲಿ ಚಲಿಸುತ್ತದೆ ಎನ್ನುತ್ತಾರೆ. (ಎನ್‌ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ 'ಸ್ಟಾರ್‌' ಮತ್ತು 'ಸನ್‌' ಪದಗಳನ್ನು ನೋಡಿರಿ.) 

` 34. ಅರ್ಥಾತ್‌- ಚಂದ್ರನ ತಿರುಗುವಿಕೆಯು ತಿಂಗಳಾದ್ಮಂತ ನಿತ್ಯವೂ ಬದಲಾಗುತ್ತಿರುತ್ತದೆ. ಒಮ್ಮೆ ಅವನು ಬಾಲಚಂದ್ರ 
ನಾಗಿ ಉದಯಿಸುತ್ತಾನೆ. ಅನಂತರ ದಿನಂಪ್ರತಿ ವೃದ್ಧಿಯಾಗುತ್ತ ಹುಣ್ಣಿಮೆಯ ರಾತ್ರೆ ಪೂರ್ಣಚೆಂದ್ರನಾಗುತ್ತಾನೆ. ಆ ಬಳಿಕ ದಿನೇ 
ದಿನೇ ಕ್ಷಯ ಹೊಂದುತ್ತ ಪುನಃ ಬಾಲಚಂದ್ರನಾಗಿ ಬಿಡುತ್ತಾನೆ. ٠ 

35. ಈ ಮಾತಿನಿಂದ ಎರಡು ವಿಧದ ಅರ್ಥಗಳನ್ನು ಗ್ರಹಿಸಬಹುದು. ಅವೆರಡೂ ಸರಿಯಾಗಿಯೇ ಇವೆ. 1. ಚಂದ್ರನನ್ನು 
ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುವ ಅಥವಾ ಅದರ ಕಕ್ಷೆಯೊಳಗೆ ನುಗ್ಗಿ ಅದಕ್ಕೆ ಢಿಕ್ಕಿ ಹೊಡೆಯುವ ಸಾಮರ್ಥ್ಯ ಸೂರ್ಯನಿಗಿಲ್ಲ. 
2. ಚಂದ್ರನ ಉದಯಕ್ಕೆ ಮತ್ತು ಅದು ಪ್ರತ್ಯಕ್ಷವಾಗುವುದಕ್ಕೆಂದು ನಿಶ್ಚಿತವಾಗಿರುವ ಸಮಯಗಳಲ್ಲಿ ಸೂರ್ಯನು ಮಧ್ಯ ಪ್ರವೇಶ 
ಮಾಡುವುದಿಲ್ಲ. ರಾತ್ರೆ ಚಂದ್ರನು ಬೆಳಗುತ್ತಿರುವಾಗ. ಹಠಾತ್ತನೆ ದಿಗಂತದಲ್ಲಿ ಸೂರ್ಯನು ಪ್ರತ್ಯಕ್ಷನಾಗಿ ಬಿಡಲು ಸಾಧ್ಯವಿಲ್ಲ. 

36. ಅರ್ಥಾತ್‌- ಹಗಲಿನ ನಿಶ್ಚಿತ ಕಾಲಾವಧಿ ಮುಗಿಯುವುದಕ್ಕೆ ಮುಂಚೆ ರಾತ್ರೆ ಬಂದು ಬಿಡುವುದೂ ಇಲ್ಲ; ಹಗಲಿನ 
ಬೆಳಕಿಗೆಂದು ನಿಶ್ಚಯವಾಗಿರುವ ಸಮಯಗಳಲ್ಲಿ ಹಠಾತ್ತನೆ ರಾತ್ರಿಯು ತನ್ನ ಅಂಧಕಾರಗಳೊಂದಿಗೆ ಬಂದು ಬಿಡುವುದೂ ಇಲ್ಲ. 

37. ಅರಬೀ ಭಾಷೆಯಲ್ಲಿ: 'ಫಲಕ್‌' ಎಂಬ ಪದವು ಗ್ರಹಗಳ ಕಕ್ಸೆಗೆ(೦೫i) ಪ್ರಯೋಗವಾಗುತ್ತದೆ. ಇದರ ಅರ್ಥ 
'ಸಮಾಲ್‌'(ಆಕಾಶ) ಎಂಬುದಕ್ಕಿಂತ ಭಿನ್ನವಾಗಿದೆ. "ಎಲ್ಲವೂ ಒಂದು ಫಲಕ್‌ನಲ್ಲಿ ತೇಲುತ್ತಿವೆ" ಎಂಬ ಮಾತು ನಾಲ್ಕು 
ವಾಸ್ತವಿಕತೆಗಳನ್ನು ಸೂಚಿಸುತ್ತದೆ- 1) ಸೂರ್ಯಚಂದ್ರರು ಮಾತ್ರವೇ ಅಲ್ಲ, ಎಲ್ಲ ನಕ್ಷತ್ರಗಳೂ ಗ್ರಹಗಳೂ .ಆಕಾಶ ಕಾಯಗಳೂ 


۵ 


Ne 


KS 


ಕಾಂಡ-23 


474 ಕುರ್‌ಆನ್‌ ವ್ಯಾಖ್ಯಾನ 


LF J S6 EL AE SEE EE all نپ‎ 
پا ضر و ہے‎ ನ 2 75م کیک‎ 
CES GEES ولا مم‎ ol 28 


AUREL RT ما بین‎ AH قیل‎ seg ال‎ 
(41-44) ನಾವು ತುಂಬಿದ ನಾವೆಯಲ್ಲಿ ಇವರ ಸಂತತಿಯನ್ನು ಸವಾರಿ ಮಾಡಿಸಿದುದೂ ಇವರಿಗೊಂದು 
ನಿದರ್ಶನವಾಗಿದೆ, ಅನಂತರ ಇವರಿಗಾಗಿ ಅದೇ ತರದ ನಾವೆಗಳನ್ನು ಮತ್ತೂ ಸೃಷ್ಟಿಸಿದೆವು. ಅವುಗಳ ಮೇಲೆ 
ಇವರು ಸವಾರಿ ಮಾಡುತ್ತಾರೆ. ನಾವಿಚ್ಛಿಸಿದರೆ, ಇವರನ್ನು ಮುಳುಗಿಸಿ ಬಿಡಬಲ್ಲೆವು ಇವರ ಮೊರೆಯನ್ನು 
ಕೇಳುವವರಾರೂ ಇರಲಾರರು ಮತ್ತು ಯಾವ ರೀತಿಯಿಂದಲೂ ಇವರು ರಕ್ಷಿಸಲ್ಪಡಲಾರರು. ಕೇವಲ ನಮ್ಮ 
ಕೃಪೆ ಮಾತ್ರ ಇವರನ್ನು ಪಾರುಗಾಣಿಸುತ್ತಿದೆ ಮತ್ತು ಒಂದು ನಿರ್ದಿಷ್ಟ ಸಮಯದ ವರೆಗೆ ಜೀವನದ 
ಸುಖೋಪಭೋಗಗಳನ್ನು ಅನುಭವಿಸುವ ಅವಕಾಶ ಕೊಡುತ್ತಿದೆ." 


ಚಲನೆಯಲ್ಲಿವೆ. 2) ಅವುಗಳ ಪೈಕಿ ಪ್ರತಿಯೊಂದರ 'ಫಲಕ್‌'(ಕಕ್ಷೆ) ಬೇರೆ ಬೇರೆಯಾಗಿದೆ. 3) ಕಕ್ಷೆಗಳು ನಕ್ಷತ್ರಗಳನ್ನು ಎತ್ತಿ 
ಕೊಂಡು ತಿರುಗುತ್ತಿಲ್ಲ, ನಕ್ಷತ್ರಗಳು ಕಕ್ಷೆಗಳಲ್ಲಿ ತಿರುಗುತ್ತಿವೆ. 4) ಕಕ್ಷೆಗಳಲ್ಲಿ روہ‎ ಚಲನೆಯು ದ್ರವ ಪದಾರ್ಥದಲ್ಲಿ 
ಒಂದು ವಸ್ತು ತೇಲಾಡುವಂತೆ ಇರುತ್ತದೆ. A 

ಈ ಸೂಕ್ತಗಳ ಮುಖ್ಯ ಉದ್ದೇಶ ಖಗೋಳ ಶಾಸ್ತ್ರದ ವಾಸ್ತವಿಕತೆಗಳನ್ನು ವಿವರಿಸುವುದಲ್ಲ. ಮಾನವನು ಕಣ್ಣೆರೆದು 
ನೋಡಿದರೆ, ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ, ನೆಲದಿಂದ ನಭದ ವರೆಗೂ ಎತ್ತ ಕಣ್ಣೋಡಿಸಿದರೂ ಅವನಿಗೆ ಅಲ್ಲಾಹನ 
ಅಸ್ತಿತ್ತ ಮತ್ತು ಅವನ ಏಕತೆಯ ಬಗ್ಗೆ ಅಸಂಖ್ಯಾತ ಪುರಾವೆಗಳು ಕಂಡು ಬರುವುವು. ನಾಸ್ತಿಕತೆ ಮತ್ತು ಬಹುದೇವವಿಶ್ವಾಸಗಳ 
ಪರವಾಗಿ ಒಂದೇ ಒಂದು ಆಧಾರವೂ ಸಿಗಲಾರದು. P 

38. ತುಂಬಿದ ನಾವೆಯೆಂದರೆ ಹ. ನೂಹ್‌ರ(ಆ) ನಾವೆ. ಮಾನವನ ಸಂತತಿಯನ್ನು 'ಅದರ ಮೇಲೆ ಸವಾರಿ 
ಮಾಡುವುದೆಂದರೆ- ಆ ನಾವೆಯಲ್ಲಿ ಮೇಲ್ನೋಟಕ್ಕೆ ಹ. ನೂಹ್‌ರ(ಅ) ಕೆಲವು ಮಂದಿ ಸಂಗಾತಿಗಳು ಮಾತ್ರ ಕುಳಿತಂತಿದ್ದರೂ 
ವಾಸ್ತವದಲ್ಲಿ ಲೋಕಾಂತ್ಯ ಕಾಲದ ವರೆಗೆ ಜನಿಸಲಿಕ್ಕಿದ್ದ ಸಕಲ ಮಾನವರು ಅದರಲ್ಲಿ ಸವಾರಿ ಮಾಡಿದ್ದರು. ಏಕೆಂದರೆ 
ಮೊಹ್‌ರ(ಲ) ಕಾಲದ ಚಂಡಮಾರುತದಲ್ಲಿ ಇಷ್ಟು ಮಂದಿಯ ಹೊರತು, ಆದಮರ ಸಂತತಿಯ ಉಳಿದೆಲ್ಲರೂ ನೀರು 
ಪಾಲಾಗಿದ್ದರು. ಅನಂತರದ ಮಾನವ ಸಂತತಿಯು ಆ ನಾವೆಯಲ್ಲಿದ್ದವರಿಂದ ಮಾತ್ರ ಮುಂದುವರಿಯಿತು. " 

39. ಇತಿಹಾಸದಲ್ಲಿ ನಿರ್ಮಾಣವಾದ ಪ್ರಥಮ ನಾವೆಯು ನೂಹ್‌ರಬ್ಬ್ದಾಗಿತ್ತೆಂಬ(ಆ) ಸೂಚನೆ ಇದರಿಂದ ಸಿಗುತ್ತದೆ. 
ಅಲ್ಲಾಹನು ನಾವೆ ನಿರ್ಮಾಣ ಕಲೆಯನ್ನು ಮೊತ್ತಮೊದಲು ಹ. ಮೊಹ್‌ರಿಗೇ(ಅ) ಕಲಿಸಿ ಕೊಟ್ಟನು. ಅವರು ತಯಾರಿಸಿದ ನಾವೆಯಲ್ಲಿ 
ಕುಳಿತು ಅಲ್ಲಾಹನ ದಾಸರು ಬಿರುಗಾಳಿಯಿಂದ ಪಾರಾದ ಬಳಿಕ ಮುಂದಿನ ಸಂತತಿಯು ಜಲ' ಪ್ರಯಾಣಕ್ಕಾಗಿ ನಾವೆಯನ್ನು 
ತಯಾರಿಸಿಕೊಳ್ಳುವ ಪರಂಪರೆಯನ್ನು ಆರಂಭಿಸಿತು. § ; 

40._ಹಿಂದಿನ ನಿದರ್ಶನಗಳನ್ನು ಏಕದೇವತ್ವದ ಪುರಾವೆಗಳೆಂಬ ನೆಲೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಈ ನಿದರ್ಶನವನ್ನು ಪ್ರಸ್ತಾಪಿಸುವ 
ಮೂಲಕೆ ಮನುಷ್ಟನಿಗೆ ಮನವರಿಕೆ ಮಾಡಿಸಲು ಬಯಸಲಾಗಿರುವ ಅಂಶವೇನೆಂದರೆ- ನೈಸರ್ಗಿಕ ಶಕ್ತಿಗಳನ್ನು ಬಳಸಿಕೊಳ್ಳಲು 
ಮನುಷ್ಯನಿಗಿರುವ ಅಧಿಕಾರಗಳೆಲ್ಲವೂ ದೇವದತ್ತವಾಗಿದ್ದು, ಅವು ಮನುಷ್ಯನ ಸ್ವಾರ್ಜಿತ ಅಧಿಕಾರಗಳೇನಲ್ಲ. ಅವನು. ಈ ಶಕ್ತಿಗಳನ್ನು" 
ಬಳಸಿಕೊಳ್ಳಲು ಕಂಡು ಹಿಡಿದಿರುವ ವಿಧಾನಗಳು ಸಹ ಅಲ್ಲಾಹನ ಮಾರ್ಗದರ್ಶನದಿಂದಾಗಿ ಅವನಿಗೆ ಶಿಳಿದುದೇ ಹೊರತು ಅವನು 
ಸ್ವಯಂ ತಿಳಿದುದಲ್ಲ. ಅಷ್ಟೇ ಅಲ್ಲದೆ, ಅಲ್ಲಾಹನು ಮನುಷ್ಯನಿಗೆ ಯಾವೆಲ್ಲ ವಸ್ತುಗಳ ಮೇಲೆ ನಿಯಂತ್ರಣ ಕೊಟ್ಟಿರುವನೋ, 
ಅವು ಆತನಿಗೆ ಅಧೀನವಾಗಿರಬೇಕೆಂದು ಅಲ್ಲಾಹನು ಬಯಸುತ್ತಿರುವ ತನಕ ಮಾತ್ರ ಅವನ ನಿಯಂತ್ರಣದಲ್ಲಿ ಮುಂದುವರಿಯ 
ಬಲ್ಲವು. ಒಂದು ವೇಳೆ ಅಲ್ಲಾಹನ ಇಚ್ಛೆಯು ಬದಲಾಗಿ ಬಿಟ್ಟರೆ, ಮಾನವರ ಸೇವೆಯಲ್ಲಿ ನಿರತವಾಗಿರುವ ಇದೇ ಶಕ್ತಿಗಳು 
ಹಠಾತ್ತನೆ ಅವನ ಮೇಲೆಯೇ ತಿರುಗಿ ಬೀಳುತ್ತವೆ. ಆಗ ಮನುಷ್ಯನು ಅವುಗಳ ಮುಂದೆ ವಿವಶನಾಗಿ ಬಿಡುತ್ತಾನೆ. ಈ ವಾಸ್ತವಿಕತೆಯ 
ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕಾಗಿ ಅಲ್ಲಾಹನು ಜಲ ಪ್ರಯಾಣವನ್ನು ಕೇವಲ ಉದಾಹರಣಾರ್ಥವಾಗಿ ಮುಂದಿರಿಸಿದ್ದಾನೆ. 


ಕಾಂಡ-23 


36. ಯಾಸೀನ್‌ 475 


مک ےع ےو ےو ا ہے 


2 ۵ مُخَرِضَلْنَ‎ WBE ین ایت تیم‎ SPENT تحمو موم‎ 
ಪ ಈ! PS SI رکال َال‎ GAIT I 
CEA عَلل‎ AT SAE IG 2 
ಸದಿ کیعة‎ ST SEL gy ASKIN A 
SAT TSS EE SERA ALE 


(45-47) ನಿಮ್ಮ ಮುಂದೆ چو‎ ಮತ್ತು ನಿಮ್ಮ ಹಿಂದೆ ಗತಿಸಿರುವ್‌' ದುರ್ಗತಿಯಿಂದ 
ತಪ್ಪಿಸಿಕೊಳ್ಳಿರಿ "ನಿಮ್ಮ ಮೇಲೆ ಕರುಣೆ ತೋರಲ್ಪಡಲೂಬಹುದು" ಎಂದು ಇವರೊಡನೆ ಹೇಳಿದಾಗ, 
(ಇವರು ಕೇಳಿಯೂ ಕೇಳದಂತೆ ಮಾಡುತ್ತಾರೆ) ಇವರ ಮುಂದೆ ಇವರ ಪ್ರಭುವಿನ ನಿದರ್ಶನಗಳ ಪೈಕಿ 
ಯಾವ ನಿದರ್ಶನ ಬಂದರೂ ಇವರು ಅದರ ಕಡೆಗೆ ಗಮನಹರಿಸುವುದಿಲ್ಲ. ಅಲ್ಲಾಹನು ನಿಮಗೆ 
ನೀಡಿರುವ ಜೀವನಾಧಾರದಿಂದ ಒಂದಿಷ್ಟನ್ನು ಅಲ್ಲಾಹನ ಮಾರ್ಗದಲ್ಲೂ ಖರ್ಚು ಮಾಡಿರಿ ಎಂದು 
ಹೇಳಲಾದಾಗ, ಈ ಸತ್ಯನಿಷೇಧಿಗಳು ಸತ್ಕವಿಶ್ವಾಸಿಗಳೊಡನೆ- . "ಅಲ್ಲಾಹ್‌ ಇಚ್ಛಿಸುತ್ತಿದ್ದರೆ ಸ್ವತಃ ತಾನೇ 
ಯಾರಿಗೆ ಉಣಿಸುತ್ತಿದ್ದನೋ ಅವರಿಗೆ ನಾವು ಉಣಿಸಬೇಕೇ? ನೀವಂತೂ ಸಂಪೂರ್ಣವಾಗಿ ದಾರಿಗೆಟ್ಟು 
ಹೋಗಿದ್ದೀರಿ" ಎಂದು ಹೇಳುತ್ತಾರೆ. 

(48-53) "(ಪ್ರಳಯ ದಿನದ) ಈ ಬೆದರಿಕೆ ಈಡೇರುವುದಾದರೂ ಯಾವಾಗ? ನೀವು ಸತ್ಯವಂತರಾಗಿದ್ದರೆ 
ತಿಳಿಸಿರಿ" ಎಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿ ಇವರು ಯಾವುದನ್ನು ಕಾಯುತ್ತಿರುವರೋ ಅದೊಂದು 
ಘನಸ್ಫೋಟವಾಗಿರುತ್ತದೆ. ಅದು- ಇವರು (ತಮ್ಮ ಲೌಕಿಕ ವ್ಯವಹಾರಗಳಲ್ಲಿ) ಜಗಳಾಡುತ್ತಿರುವಾಗ ಹಠಾತ್ತನೆ 


41. ಅಂದರೆ ನಿಮಗಿಂತ ಮುಂಚಿನ ಜನಾಂಗಗಳು ಕಂಡಿದ್ದಂತಹ ದುರ್ಗತಿ. 

42. ನಿದರ್ಶನಗಳೆಂದರೆ ಮಾನವರಿಗೆ ಉಪದೇಶ ನೀಡಲಿಕ್ಕಾಗಿ ಉಪಯೋಗಿಸಲಾಗುವ ದೇವಗ್ರಂಥದ ಸೂಕ್ತಿಗಳು, ವಿಶ್ವದ 
ಸಂಕೇತಗಳು, ಸ್ವತಃ ಮಾನವನ ಅಸ್ತಿತ್ವ ಮತ್ತು ಇತಿಹಾಸದಲ್ಲಿರುವ ನಿದರ್ಶನಗಳು. ಮಾನವನು ಜಾಗೃತನಾಗಲು ಸಿದ್ಧನಾಗಿದ್ದರೆ 
ಅವು ಅವನನ್ನು ಜಾಗೃತಗೊಳಿಸುತ್ತವೆ. 

43. ಸತ್ಕನಿಷೇದ ನೀತಿಯು ಅವರ ಬುದ್ಧಿಯನ್ನು ಕೆಡಿಸಿ ಬಟ್ಟಿರುವುದು ಮಾತ್ರವಲ್ಲ. ಅವರ ಸೈತಿಕ ಪ್ರಜ್ಞೆಯನ್ನು 
ನಿರ್ಜೀವಗೊಳಿಸಿ ಬಿಟ್ಟಿದೆ. ಅವರು ಅಲ್ಲಾಹನ ಎಷಯದಲ್ಲೂ ಸರಿಯಾದ ಚಿಂತನೆ ನಡೆಸುವುದಿಲ್ಲ, ಸೃಷ್ಟಿಗಳೊ೦ದಿಗೂ ಸರಿಯಾಗಿ 
ವರ್ತಿಸುವುದಿಲ್ಲ ಎಂದು ಈ ಮೂಲಕ ತಿಳಿಸಲುದ್ದೆ ಆಶಿಸಲಾಗಿದೆ. 

44. ತೌಹೀದ್‌ನ (ಏಕದೇವವಿಶ್ವಾಸದ) ಬಳಿಕ, ಸತ್ಯನಿಷೇಧಿಗಳ ಮತ್ತು ಪ್ರವಾದಿವರ್ಯರಣಸ) ನಡುವೆ ವಿವಾದಕ್ಕೆ 
ಕಾರಣವಾಗಿದ್ದ ಇನ್ನೊಂದು ಪ್ರಶ್ನೆಯು ಆಖಿರತ್‌ (ಪರಲೋಕ ಜೀವನುನದ್ದಾಗಿತ್ತು. ಇಲ್ಲಿ ಈ ಪ್ರಶ್ನೆಯನ್ನೆತ್ರಿಕೊ೦ಡು ಪರಲೋಕದ 
ಒಂದು, ಭಯಾನಕ ದೃಶ್ಯವನ್ನು ಅವರ ಮುಂದೆ ಚಿತ್ರಿಸಲಾಗಿದೆ. ಯಾವುದನ್ನು ಅವರು ನಿರಾಕರಿಸುತ್ತಿರುವರೋ ಅದು ಅವರ 
ನಿರಾಕರಣೆಯಿಂದ ಸರಿದು ಹೋಗುವಂತಹದ್ದಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಸುವುದೇ ಇದರ ಉದ್ದೇಶ., 

45. ಅವರು ಇಂತಹ ಪ್ರಶ್ನೆಗಳನ್ನು ಕೇವಲ ಕುತರ್ಕಕ್ಕಾಗಿ ಪಂಥಾಹ್ಟಾನ ರೂಪದಲ್ಲಿ ಕೇಳುತ್ತಿದ್ದರು. "ಪುನರುತ್ಣಾನವೇನೂ 
ಬರಲಿಕ್ಕಿಲ್ಲ. ನೀವು ಸುಮ್ಮನೆ ನಮ್ಮನ್ನು ಹೆದರಿಸುತ್ತಿದ್ದೀರಿ” ಎಂಬುದೇ ಅವರ ಮಾತಿನ ಅರ್ಥವಾಗಿತ್ತು. ಆದುದರಿಂದ 
ಪುನರುತ್ನಾ; ನವು ಇಂತಹ ದಿನ ಸಂಭವಿಸುವುದೆಂದು ಹೇಳದೆ, ಅದು ಬಂದೇ ತೀರುವುದು, ಅದು ಬರುವಾಗ ಈ ರೀತಿಯಲ್ಲಿ 
ಬರುವುದು ಎಂದು ಹೇಳಲಾಗಿದೆ. 


ಕಾಂಡ-23 


476 ಕುರ್‌ಆನ್‌ ವ್ಯಾಖ್ಯಾನ 


ಹಲಸನ deta امو‎ HHT ; پر کیکمر‎ ಕ್‌ 
ASS NS UALS SL NIE R 
Pec Cl Ls 53 15 TF NP a] 


ಬಂದೆರಗುವುದು. ಆಗ ಇವರಿಗೆ ವಸೀಯತ್‌ (ಉಯಿಲು) ಮಾಡಲಿಕ್ಕೂ ಸಾಧ್ಯವಾಗದು ಮತ್ತು 
ಮನೆಯವರೆಡೆಗೆ ಮರಳಲಿಕ್ಕೂ ಆಗದು. ಅನಂತರ `ಒಂದು ಕಹಳೆಯನ್ನೂ ್ನಿದಲಾಗುವುದು. ಆಗ pe 
ಒಮ್ಮೆಲೆ ತಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಾಗಿ ತಮ್ಮ ಸಮಾಧಿಗಳಿಂದ ಹೊರಟು ಬರುವರು." ಅವರು 
ಭಯಭೀತರಾಗಿ "ನಮ್ಮನ್ನು ನಮ್ಮ ಶಯನಗೃಹದಿಂದ ಎಬ್ಬಿಸಿದವರಾರು?'" ಎಂದು ಕೇಳುವರು. "ಇದು 
ದಯಾಮಯನಾದ ದೇವನು ವಾಗ್ದಾನ ಮಾಡಿದುದೇ ಆಗಿದೆ ಮತ್ತು ಸಂದೇಶವಾಹಕರ ಮಾತು ಸತ್ಯವಾಗಿತ್ತು.* 
ಅದೊಂದು ಘನಸ್ಸ್ಫೋಟವಾಗಿರುವುದು ಮತ್ತು ಎಲ್ಲರೂ ನಮ್ಮ ಮುಂದೆ ಹಾಜರುಗೊಳಿಸಲ್ಪಡುವರು." 


46. ಅರ್ಥಾತ್‌- ಪುನರುತ್ಣಾನ ದಿನವು ನಿಧಾನವಾಗಿ ಬರುತ್ತಿರುವುದಾಗಲಿ, ಅದು ಬರುತ್ತಿದೆಯೆಂಬುದನ್ನು ಜನರು 
ನೋಡಬಲ್ಲಂತೆ ಬರುವುದಾಗಲಿ ಅಲ್ಲ. ಜನರು ನಿಶ್ಚಿಂತರಾಗಿ ತಮ್ಮ ಲೌಕಿಕ ವ್ಯವಹಾರಗಳಲ್ಲಿ ತಲ್ಲೀನರಾಗಿರುವಾಗ 
ಮತ್ತು ಲೊಕಾಂತ್ಕದ ಘಳಿಗೆ ಸನ್ನಿಹಿತವಾಗಿ ಬಿಟ್ಟಿದೆ ಎಂದು ಅವರು ಊಹಿಸಿಯೂ ಇಲ್ಲದಂತಹ ಸನ್ನಿವೇಶದಲ್ಲಿ ಅದು 
ಬಂದು ಬಿಡುವುದು. ಈ ಸ್ಥಿತಿಯಲ್ಲಿ ಒಂದು ಭೀಕರ ಸ್ಫೋಟವುಂಟಾಗುವುದು. ಆಗ ಯಾರು ಎಲ್ಲಿರುವನೋ ಅಲ್ಲೇ 
ಸ್ವಬ್ದನಾಗಿ ಬಿದ್ದುಬಿಡುವನು. | 

47. ಸೂರ್‌ (ಕಹಳೆಯ) ಕುರಿತಾಗಿರುವ ಕೂಲಂಕಷ ವಿವರಣೆಗಳನ್ನು ಸೂರಃ ತಾಹಾದ 78ನೇ ಟಿಪ್ಪಣಿಯಲ್ಲಿ ನೋಡಿರಿ. 
ಹದೀಸ್‌ನಲ್ಲಿ ಹ. ಅಬೂ ಹುರೈರಾರ(ರ) ಒಂದು ವರದಿ ಇದೆ. ಅದರಲ್ಲಿ ಪ್ರವಾದಿವರ್ಯರುಸು ಹೀಗೆ ಹೇಳಿರುತ್ತಾರೆ- 
ಇಸ್ರಾಫೀಲ್‌ರು(ಅ) -ಕೆಹಳೆಯನ್ನು ಬಾಯಿಯಲ್ಲಿಟ್ಟುಕೊಂಡು ಆರ್ಶ್‌ನ' (ವಿಶ್ವ ಸಿಂಹಾಸನದ) ಕಡೆಗೆ ನೋಡುತ್ತಿದ್ದಾರೆ ಮತ್ತು 
ಊದಲು ಯಾವಾಗ ಅಪ್ಪಣೆಯಾಗುವುದೆಂದು ನಿರೀಕ್ಷಿಸುತ್ತಿದ್ದಾರೆ. ಈ ಕಹಳೆಯನ್ನು ಮೂರುಸಲ ಊದಲಾಗುವುದು. 
ಪ್ರಥಮ ಊದು 'ನಫಖತುಲ್‌ ಫರುಲ್‌' ಆಗಿರುವುದು. ಇದು ಭೂಮಿ-ಅಕಾಶಗಳ ಸಕಲ ಸೃಷ್ಟಿಗಳನ್ನು ಭಯಭೀತಗೊಳಿಸಿ 
ಬಿಡುವುದು. ಎರಡನೆಯದು 'ನಫಕತುಸ್ಸಆಕ್‌' ಆಗಿರುವುದು. ಇದನ್ನು ಕೇಳುತ್ತಲೇ ಎಲ್ಲರೂ ಸತ್ತು ಬೀಳುವರು. ತರುವಾಯ 
ಏಕನೂ ನಿರಪೇಕ್ಷನೂ ಆದ ಅಲ್ಲಾಹನ ಹೊರತು ಯಾರೂ ಉಳಿಯಲಾರರು. ಭೂಮಿಯ ಸ್ವರೂಪವನ್ನೇ ಬದಲಿಸಿ 
ಬಿಡಲಾಗುವುದು. ಅದನ್ನು ಉಕಾಯೀ ಜಮಖಾನೆಯಂತೆ, ಸ್ವಲ್ಪ ನೆರಿಗೆ ಕೊಡಾ ಉಳಿಯದಂತೆ, ಸಮತಟ್ಟುಗೊಳಿಸಿ ಬಿಡಲಾಗುವುದು. 
ಅನಂತರ ಅಲ್ಲಾಹ್‌ ತನ್ನ ಸೃಷ್ಟಿಗೆ ಒಂದು ಸೂಚನೆ ಕೊಡುವನು. ಅದನ್ನು ಕೇಳಿದೊಡನೆ ಪ್ರ ಪ್ರತಿಯೊಬ್ಬ ವ್ಯಕ್ತಿಯೂ ಎಲ್ಲಿ 
ಸತ್ತು ಬಿದ್ದಿದ್ದನೋ ಅದೇ ಸ್ಥಳದಲ್ಲಿ ಬದಲಾದ ಭೂಮಿಯ ಮೇಲೆ ಎದ್ದು ನಿಲ್ಲುವನು. ಇದೇ 'ನಫಖತುಲ್‌ ಕಿಯಾಮು 
ಅಿರಬ್ಬಿಲ್‌ ಆಲಮೂನ್‌' (ವಿಶ್ವದೊಡೆಯನ ಮುಂದೆ ನಿಲ್ಲುವುದಕ್ಕಾಗಿ ಊದುವುದು) ಆಗಿರುವುದು- ಇದನ್ನೇ ಪುಪ್ಟೀಕರಿಸು 
ವಂತಹ ಆನೇಕ ಸೂಚನೆಗಳು ಕುರ್‌ಆನಿನಲ್ಲೂ ಇವೆ. (ಸೂರಃ ಇಬ್ರಾಹೀಮ್‌ನ 48 ಮತ್ತು ಸೂರಃ ತಾಹಾದ 105, 106 
ಮತ್ತು 107ನೆಯ ಸೂಕ್ತಗಳನ್ನು ನೋಡಿರಿ.) 

48. ಅರ್ಥಾತ್‌- ನಾವು ಸತ್ತು ಹೋಗಿದ್ದೆವು ಈಗ ನಾವು ಒಂದು ದೀರ್ಪ ಕಾಲ ಕಳೆದ ತರುವಾಯ ಪುನಃ ಜೀವಂತಗೊಳಿಸಿ 
ಎಬ್ಬಿಸಲ್ಪಟ್ಟಿದ್ದೇವೆ ಎಂಬ ಪ್ರಚ್ಛೆಯೇ ಆಗ ಅವರಿಗೆ ಇರಲಾರದು. ನಾವು ಮಲಗಿ ನಿದ್ದೆ ಹೋಗಿದ್ದೆವು, ಈಗ ಯಾವುದೋ ಒಂದು ಭಯಾನಕ 
ಅವಘಡದಿಂಬಾಗಿ ಎಚ್ಚರಗೊಂಡು ಒಡುತಿ ا[ ہجام‎ 'ಭ್ರಮೆಯಲ್ಲಿರುವರು. (ಸೂರಃ ತಾಹಾದ 80ನೆಯ ಟಿಪ್ಪಣಿಯನ್ನು ನೋಡಿರಿ) 

49. ಸ್ವಲ್ಪ ಹೊತ್ತಿನ ಬಳಿಕ ಅವರಿಗೇ ವಸ್ತುಸ್ಥಿತಿಯ ಅರಿವಾಗಿ ಅವರು ಸ್ವತಃ ತಮ್ಮ ಮನಸ್ಸಿನಲ್ಲೇ- "ಅಯ್ಯೋ, 
ಸಮ್ಮ ದುರದೃಷ್ಟವೇ! ಇದಂತು ಸಂಜೇಶವಾಹಕರು ನಮಗೆ ತಿಳಿಸುತ್ತಿದ್ದ ವಿಷಯವೇ ಆಗಿದೆ. ನಾವು ಇದನ್ನು ಸುಳ್ಳಾಗಿಸುತ್ತಿ 
ಡ್ಲಿವು" ಎಂದು ಹೇಳಿರಲೂಬಹುದು. ಸತ್ತ ವಿಶ್ವಾಸಿಗಳು ಅವರ ತಪ್ಪ ಗ್ರಹಿಕೆಯನ್ನು ದೂರೀಕರಿಸುತ್ತಾ- “ಇದು ನಿದ್ದೆಯಿಂದ 


ಕಾಂಡ-23 


36. ಯಾಸೀನ್‌ 477 


NCAT ALS ATC SSE NIUE سو نٌ‎ 
EL AMF Jb ASI 8 ಕ್ರ ಹಿರಿ 

364 T لو ساوت کول نن تپ‎ EI ہم‎ 
ba INL AS iT ಎಪಿ UR SE 
AEE Ble AG SKE! TROL SK SD 


(54-64) ಇಂಡು* ಯಾರ ಮೇಲೂ ಸ್ವಲ್ಪವೂ ಅನ್ಯಾಯವಾಗದು. ನಿಮಗೆ ನೀವು ಮಾಡುತ್ತಿದ್ದ 
ಕರ್ಮಗಳಿಗನುಸಾರವಾದ ಪ್ರತಿಫಲವನ್ನೇ ಕೊಡಲಾಗುವುದು. ಇಂದು ಸ್ವರ್ಗವಾಸಿಗಳು ಸುಖಿಸುವುದರಲ್ಲೇ 
ತಲ್ಲೀನರಾಗಿದ್ದಾರೆ.5! ಅವರೂ ಅವರ ಪಶ್ನಿಯರೂ ದಟ್ಟ ನೆರಳುಗಳಲ್ಲಿ ಪೀಠಗಳ ಮೇಲೆ ಒರಗಿ 
ಕೊಂಡಿರುವರು. ಉಣ್ಣಲು, ಕುಡಿಯಲು, ಎಲ್ಲ ತರದ ಸ್ವಾದಿಷ್ಟ ವಸ್ತುಗಳು ಅವರಿಗಲ್ಲಿ ಲಭ್ಯವಾಗಿವೆ. 
ಅವರು ಕೇಳಿದ್ದೆಲ್ಲವೂ ಅವರಿಗಾಗಿ ಸಿದ್ಧವಿದೆ. ಸಲಾಮ್‌ (ಶಾಂತಿ)- ಎಂದು ಕರುಣಾನಿಧಿಯಾದ ಪ್ರಭುವಿನ 
ಕಡೆಯಿಂದ ಅವರಿಗೆ ಹೇಳಲಾಗಿದೆ. ಮತ್ತು ಅಪರಾಧಿಗಳ ಇಂದು ನೀವು ಬೇರ್ಪಡಿರಿ ಆದಮನ 
ಮಕ್ಕಳೇ ನೀವು ಶೈತಾನನ ದಾಸ್ಕ-ಆರಾಧನೆ ಮಾಡಬೇಡಿರಿ ಅವನು ನಿಮ್ಮ ಪ್ರತ್ಯಕ್ಷ ಶತ್ರು ಮತ್ತು ನನ್ನ 
ದಾಸ್ಕ- ಆರಾಧನೆಯನ್ನೇ ಮಾಡಿರ. ಇದು ನೇರ ಮಾರ್ಗವಾಗಿರುತ್ತದೆ ಎಂದು ನಾನು ನಿಮಗೆ 


ಎದ್ದುದಲ್ಲ, ಇದು ಮರಣಾನಂತರದ ಇನ್ನೊಂದು ಜೀವನ” ಎಂದು ಹೇಳಿರಲೂಬಹುದು. ಹಾಗೆಯೇ ಇದು ಪುನರುತ್ಡಾನ 
ದಿನದ ಸಂಪೂರ್ಣ ವಾತಾವರಣವು ಅವರಿಗೆ ನೀಡಬಹುದಾದ ಉತ್ತರವೂ ಆಗಿರಬಹುದು ಅಥವಾ ಹೀಗೆಂದು ದೇವಚರರು 
ಅವರಿಗೆ ವಾಸ್ತವಿಕತೆಯನ್ನು ತಿಳಿಸುವುದೂ ಆಗಿರಬಹುದು. 

50. ಇದು ಸತ್ಮನಿಷೇಧಿಗಳೂ ಬಹುದೇವಾರಾಧಕರೂ ಧರ್ಮಬ್ರಷ್ಟರೂ ಅಪರಾಧಿಗಳೂ ಅಲ್ಲಾಹನ ಮುಂದೆ ಹಾಜರಾದಾಗ 
ಅವನು ಅವರನ್ನು ಅಭಿಸಂಬೋಧಿಸಿ ಹೇಳುವ ಮಾತು. 

51. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 
ಅದೇನೆಂದರೆ. ಸಜ್ಞನರಾದ ಸತ್ಯವಿಶ್ವಾಸಿಗಳು 'ಹಶ್ರ್‌'ನ ಮೈದಾನದಲ್ಲಿ ತಡೆದಿರಿಸಲ್ಪಡಲಾರರು. ಅವರನ್ನು ಆರಂಭದಲ್ಲೇ 
ವಿಚಾರಣೆ ಇಲ್ಲದೆ ಅಥವಾ ಲಘುವಾದ ವಿಚಾರಣೆ ನಡೆಸಿ ಸ್ವರ್ಗಕ್ಕೆ ಕಳುಹಿಸಿ ಬಿಡಲಾಗುವುದು. ಏಕೆಂದರೆ- ಅವರ 
ದಾಖಲೆ ಪತ್ರಗಳು ಕಳಂಕರಹಿತವಾಗಿರುವುವು. ಅವರಿಗೆ ದೇವನ್ಯಾಯಾಲಯದ ವಿಚಾರಣಾ ಕಾಲದಲ್ಲಿ ಕಾದು ನಿಲ್ಲುವ 
ಅಗತ್ಯ ಬೀಳಲಾರದು. ಆದುದರಿಂದ 'ಹಶ್ರ್‌'ನ ಮೈದಾನದಲ್ಲಿ ವಿಚಾರಣೆಗೊಳಗಾದ ಅಪರಾಧಿಗಳೊಡನೆ- "ನೋಡಿರಿ, 
ಭೂಲೋಕದಲ್ಲಿ ನೀವು ಮೂರ್ಯರೆಂದು ಅಪಹಾಸ್ಕ ಮಾಡುತ್ತಿದ್ದ ಸಜ್ಜನ ದಾಸರು ತಮ್ಮ ಜಾಣತನದಿಂದ ಇಂದು 
ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದಾರೆ. ಆದರೆ ನಿಮ್ಮನ್ನೇ ಮಹಾ ಬುದ್ದಿವಂತರೆಂದು ತಿಳಿದುಕೊಂಡಿದ್ದ ನೀವು ಈಗ 
ಇಲ್ಲಿ ನಿಂತು ವಿಚಾರಣೆಯನ್ನೆದುರಿಸುತ್ತಿದ್ದೀರಿ"- ಎಂದು ಹೇಳಲಾಗುವುದು. 

52. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಸಜ್ಜನ ಸತ್ಯವಿಶ್ವಾಸಿಗಳಿಂದ ಬೇರ್ಪಟ್ಟು ಬಿಡಿರಿ. ಏಕೆಂದರೆ, 
ಭೂಲೋಕದಲ್ಲಿ ನೀವು ಅವರ ಜನಾಂಗ ಮತ್ತು ಅವರ ಮನೆತನದವರೇ ಆಗಿದ್ದರೂ ಈಗ ನಿಮ್ಮ ಮತ್ತು ಅವರ ನಡುವೆ 
ಯಾವ ನಂಟೂ ಇಲ್ಲ. 2) ನೀವು ಪರಸ್ಪರ ಬೇರೆಯಾಗಿರಿ. ಈಗ ನಿಮ್ಮ ಪೈಕಿ ಪ್ರತಿಯೊಬ್ಬನೂ ಒಬ್ಬಂಟಿಯಾಗಿ, ವೈಯಕ್ತಿಕ 
ನೆಲೆಯಲ್ಲಿ ತನ್ನ ಕರ್ಮಗಳ ಬಗ್ಗೆ ಲೆಕ್ಕ ಕೊಡಲಿಕ್ಕಿದೆ. 

53. ಇಲ್ಲಿ ಅಲ್ಲಾಹನು ಪುನಃ ಇಬಾದತನ್ನು(ಆರಾಧನೆಯನ್ನು) ಇತಾಅತ್‌ (ಅನುಸರಣೆ)ನ ಅರ್ಥದಲ್ಲಿ ಉಪಯೋಗಿಸಿದ್ದಾನೆ. 
ನಾವು ಇದಕ್ಕೆ ಮುಂಚೆ ಅನೇಕ: ಕಡೆಗಳಲ್ಲಿ ಇದನ್ನು ವಿವರಿಸಿದ್ದೇವೆ. (ಸೂರಃ ಅನ್ನಿಸಾದ 145, ಅನ್‌ಆಮ್‌ನ 87 ಹಾಗೂ 


ಕಾಂಡ-23 


478 ಕುರ್‌ಆನ್‌ ವ್ಯಾಖ್ಯಾನ 


ರನ್‌ EE KT 

ಘೆ ಯಯ SE TE Ng Ah SIAL 

TSR رک ےہ‎ ATE رح‎ sin rnd دجو‎ 

PASSES GLb AS 

೨% ಮ ٦7” VI es Nd 7 

DEL IKE Sw BE; >a!s!‏ یبن پ5 کے 
ಆದೇಶಿಸಲಿಲ್ಲವೇ? ಆದರೆ, ಇಷ್ಟಾಗಿಯೂ ಅವನು ನಿಮ್ಮ ಪೈಕಿ ಒಂದು ದೊಡ್ಡ ಸಮೂಹವನ್ನು ಪಥಭ್ರಷ್ಟ‏ 
ಗೊಳಿಸಿಬಿಟ್ಟನು. ನೀವು ವಿವೇಕವಂತರಾಗಿರಲಿಲ್ಲವೇ?* ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿ ದ್ದ ನರಕವು ಇದುವೇ‏ 

ಆಗಿದೆ. ನೀವು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಯನಿಷೇಧದ ಫಲವಾಗಿ ಈಗ ಇದರ ಇಂಧನವಾಗಿರಿ. 

(65) ಇಂದು ನಾವು ಇವರ ಬಾಯಿಗಳಿಗೆ ಮುದ್ರೆಯನ್ನೊತ್ತಿ ಬಿಡುವೆವು. ಇವರು ಭೂಲೋಕದಲ್ಲಿ 


ಏನು ಸಂಪಾದಿಸುತ್ತಿದ್ದರೆಂದು ಇವರ ಕೈಗಳು ನಮ್ಮೊಡನೆ ಮಾತಾಡುವುವು ಮತ್ತು ಇವರ ಕಾಲುಗಳು 
ಸಾಕ್ಸ ಹೇಳುವುವು.5 


107, ಅತ್ತೌಬಾದ 31, ಇಬ್ರಾಹೀಮ್‌ನ 32, ಅಲ್‌ ಕಹಫ್‌ನ 50 ಮತ್ತು ಸಬಾದ 63ನೆಯ ಟಿಪ್ಪಣಿಗಳನ್ನು ನೋಡಿರಿ) ಈ 
ಸೂಕ್ತದ ವಿವರಣೆ ನೀಡುತ್ತಾ ಇಮಾಮ್‌ ರಾಮೀ(ರ) ತಮ್ಮ 'ತಫ್ಬೀರ್‌ ಕಬೀರ್‌'ನಲ್ಲಿ ಮಾಡಿರುವ ಚರ್ಚೆಯೂ ಗಮನಾರ್ಹ 
ವಾಗಿದೆ. ಅಲ್ಲಿ ಅವರು 'ಲಾ ತಆ್‌ಬುದುಶೈತಾನ್‌' (ಶೈತಾನನ ಆರಾಧನೆ ಮಾಡಬೇಡಿರಿ) ಎಂಬುದರ ಅರ್ಥ 'ಲಾ ತುಶೀಊಹು' 
(ಅವನ ಅನುಸರಣೆ ಮಾಡಬೇಡಿರಿ) ಎಂದಾಗುತ್ತದೆ. ಇದಕ್ಕೆ ಆಧಾರವೇನೆಂದರೆ- ಅವನಿಗೆ ಸಾಪ್ಟಾಂಗವೆರಗುವುದು ಮಾತ್ರ 
ನಿಷಿದ್ಧವಲ್ಲ, ಅವನ ಅನುಸರಣೆ ಮಾಡುವುದೂ ಅವನ ಆಜ್ಞಾಪಾಲನೆ ಮಾಡುವುದೂ ನಿಷಿದ್ಧವೇ, ಆದುದರಿಂದ ಅನುಸರಣೆಯು 
ಆರಾಧನೆಯಾಗಿರುತ್ತದೆ ಎಂದಿದ್ದಾರೆ. ಇದಾದ ಬಳಿಕೆ ಅವರು- ಇಬಾದತ್‌ ಎಂಬುದು ಇತಾಲತ್‌ನ ಅರ್ಥದಲ್ಲಿದೆಯೆಂದಾಗ- 
"ಅತೀಉಲ್ಲಾಹ ವಅತೀಉರ್ರಸೊಲ ವ ಉಲಿಲ್‌ ಅಮ್ರಿ ಮಿಂಕುಮ್‌' (ಅಲ್ಲಾಹನ, ಅವನ ಸಂದೇಶವಾಹಕರ ಮತ್ತು ನಿಮ್ಮಲ್ಲಿನ 
ನಾಯಕರ ಇತಾಅತ್‌ ಮಾಡಿರಿ) ಎಂಬ ಸೂಕ್ತದಲ್ಲಿ ರಸೂಲ್‌ ಮತ್ತು ನಾಯಕರ ಆರಾಧನೆಯ ಆಜ್ಞೆ ನೀಡಲಾಗಿದೆಯೇ? ಎಂಬ 
ಪ್ರಶ್ನೆಯನ್ನು ಎತ್ತುತ್ತಾರೆ. ಆ ಬಳಿಕ ಅವರೇ ಇದಕ್ಕೆ ಉತ್ತರಿಸುತ್ತಾ - ಅವರ ಅನುಸರಣೆಯು ಅಲ್ಲಾಹನ ಅಪ್ಪಣೆಯ ಪ್ರಕಾರ 
ವಾದರೆ ಆದು ಅಲ್ಲಾಹನ ಆರಾಧನೆ ಮತ್ತು ಅನುಸರಣೆಯಾಗುವುದು. ದೇವಚರರು ಅಲ್ಲಾಹನ ಅಪ್ಪಣೆಯಂತೆ 
ಹ. ಆದಮ್‌ರಿಗೆ(ಅ) ಸಾಪ್ಟಾಂಗವೆರಗಿದರು. ಇದು ಅಲ್ಲಾಹನ ಹೊರತು ಇನ್ನಾರ ಆರಾಧನೆಯೂ ಆಗಿರಲಿಲ್ಲ. ಅಲ್ಲಾಹನು 
ಯಾವೆಲ್ಲ ವಿಷಯಗಳಲ್ಲಿ ನಾಯಕರನ್ನು ಅನುಸರಿಸುವ ಅನುಮಠಿ ನೀಡಿಲ್ಲವೋ ಅಂತಹ ವಿಷಯಗಳಲ್ಲಿ ಅವರ ಅನುಸರಣೆ 
ಮಾಡಿದಾಗ ಮಾತ್ರ ಆ ಅನುಸರಣೆಯು ಅವರ ಆರಾಧನೆ ಎನಿಸುವುದು ಎಂದು ಹೇಳುತ್ತಾರೆ. (ತಪ್ಸೀರ್‌ ಕಬೀರ್‌ ಭಾಗ-7, 
ಪುಟ: 103-104) 

54. ಅರ್ಥಾತ್‌- ನಿಮಗೆ ಬುದ್ಧಿ ಶಕ್ತಿಯನ್ನು ನೀಡಿರದಿರುತ್ತಿದ್ದರೆ ನಿಮಗೆ ನೆಪವೊಡ್ಡಲು ಅವಕಾಶವಿತ್ತು. ಆದರೆ, ನಿಮ್ಮ 
ಬಳಿ ದೇವದತ್ತವಾದ ಬುದ್ಧಿಶಕ್ತಿ ಇತ್ತು. ನಿಮಗೆ ಅಲ್ಲಾಹನು ತನ್ನ ಸಂದೇಶವಾಹಕರ ಮೂಲಕ ಎಚ್ಚರಿಕೆ ಕೊಟ್ಟಿದ್ದನು. 
ಇಷ್ಟಾಗಿಯೂ ನೀವು ನಿಮ್ಮ ಶತ್ರುವಿನ ವಂಚನೆಗೊಳಗಾದರೆ ಹಾಗೂ ಅವನು ನಿಮ್ಮನ್ನು ಪಥಬ್ರಷ್ಟಗೊಳಿಸಿ ಬಿಡುವುದರಲ್ಲಿ 
ಯಶಸ್ವಿಯಾದರೆ, ನೀವು ನಿಮ್ಮ ಈ ಮೂರ್ಬತನದ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಯಾವ ರೀತಿಯಲ್ಲೂ ಸಾಧ್ಯವಿಲ್ಲ. 

55. ಇದು, ತಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಳೆಲು ನಿರಾಕರಿಸುವ, ಸಾಕ್ಟಿಗಳನ್ನು ತಿರಸ್ಕರಿಸುವ ಮತ್ತು ತಮ್ಮ ಕರ್ಮ 
ಪತ್ರದ ವಿಶ್ವಾಸಾರ್ಹತೆಯನ್ನೂ ಅಂಗೀಕರಿಸದಂತಹ ಹಠಮಾರಿಗಳ ಬಗ್ಗೆ ವಿಧಿಸಲಾಗುವ ಆದೇಶಬಾಗಿದೆ. ಅವರು ಹೀಗೆ 
ಮಾಡುವಾಗ ಅಲ್ಲಾಹನು "ಸರಿ, ಈಗ ನೀವು ಬಾಯಿ ಮುಚ್ಚಿಕೊಳ್ಳಿರಿ ಮತ್ತು ನಿಮ್ಮ ಸ್ವಂತ ಅವಯವಗಳು ನಿಮ್ಮ 
ಕಾರಸ್ಥಾನಗಳೆ ಬಗ್ಗೆ ಏನು ಹೇಳುತ್ತವೆಂದು ನೋಡಿರಿ” ಎಂದು ಆದೇಶಿಸುವನು. ಇಲ್ಲಿ ಈ ನಿಟ್ಟಿನಲ್ಲಿ ಕೈಕಾಲುಗಳ .ಸಾಕ್ಸ್ಯದ 
ಪ್ರಸ್ತಾಪ ಮಾತ್ರವಿದೆ. ಆದರೆ, ಬೇರೆ ಕಡೆಗಳಲ್ಲಿ ಅವರ ಕಣ್ಣುಗಳು, ಕಿವಿಗಳು, ನಾಲಗೆ, ದೇಹದ ಚರ್ಮ- ಇವೆಲ್ಲವೂ, 
ತಮ್ಮಿಂದ ಯಾವ ಯಾವ ಕಾರ್ಯಗಳನ್ನು ಮಾಡಿಸಲಾಗಿತ್ತೆಂಬ ಸಂಪೂರ್ಣ ವೃತ್ತಾಂತವನ್ನು ಹೇಳಿಬಿಡುವುವು" ಎಂದು 


ಕಾಂಡ-23 


36. ಯಾಸೀನ್‌ : 7 


pS 


IE She تال‎ LUN ک2ا‎ SIE CIE 
CA EE IS Es BENG sf AS 


£3 


0 


یت ¥ Naa‏ یَحَقَلوِحَ و رَمَا Masks 22 WE‏ 
7 


مو لا وک فان FSS‏ عَیا 5 عق SUD‏ 
She‏ بنا آتا GEL‏ ھن وکا G25 CGE LE‏ 


ಧು 

(66-68) ನಾವಿಚ್ಛಿಸಿದರೆ, ಇವರ ಕಣ್ಣುಗಳನ್ನು ಮುಚ್ಚಿ ಬಿಡಬಲ್ಲೆವು ಅನಂತರ ಇವರು ದಾರಿಯೆಡೆಗೆ 
ಧಾವಿಸಿ ನೋಡಲಿ. ಇವರಿಗೆ ದಾರಿ ತೋರುವುದೆಲ್ಲಿಂದ? ನಾವಿಚ್ಛಿಸಿದರೆ, ಇವರನ್ನು ಮುಂದೆ ನಡೆಯ 
ದಂತೆಯೂ ಹಿಂದಕ್ಕೆ ಮರಳದಂತೆಯೂ ಇವರ ಸ್ಥಾನದಲ್ಲೇ ಎಕೃತಗೊಳಿಸಿ ಬಿಡುವೆವು. ನಾವು ಯಾರಿಗೆ 
ದೀರ್ಫಾಯುಷ್ಯ ನೀಡುತ್ತೇವೋ ಅವನ ಸ್ವರೂಪವನ್ನು ಪಲ್ಲಟಿಸಿಯೇ ಬಿಡುವೆವು.” (ಈ ಅವಸ್ಥೆಯನ್ನು 
ಕಂಡೂ) ಇವರಿಗೆ ಬುದ್ದಿ ಬರುವುದಿಲ್ಲವೇ? k 

(69-70) ಸಾವು ಇವರಿಗೆ (ಈ ಪ್ರವಾದಿಗೆ) ಕಾವ್ಯವನ್ನು ಕಲಿಸಿ ಕೊಡಲಿಲ್ಲ. ಕಾವ್ಯವು ಇವರಿಗೆ ಭೂಷಣವೂ 
ಅಲ್ಲ. ಇದೊಂದು ಉಪದೇಶ ಮತ್ತು ಸ್ಪಷ್ಟವಾಗಿ ಓದಲ್ಲಡುವ ಗ್ರಂಥವಾಗಿದೆ. ಇದು ಜೀವವುಳ್ಳ 
ಪ್ರತಿಯೊಬ್ಬನಿಗೆ್‌ ಎಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ನಿರಾಕರಿಸುವವರ ವಿರುದ್ಧ ವಾದ ಸಾಬೀತುಪಡಿಸಲಿಕ್ಕಾಗಿರುತ್ತದೆ. 


ತಿಳಿಸಲಾಗಿದೆ. (ಅಧ್ಯಾಯ ಅನ್ನೂರ್‌- 24 ಮತ್ತು ಹಾನ್ಮೊಮ್‌ ಸಜ್ಜಃದ 20ನೆಯ ಸೂಕ್ತಗಳನ್ನು ನೋಡಿರಿ) ಇಲ್ಲಿ ಒಂದು 
ಕೆಡೆ- 'ನಾವು ಅವರ ಬಾಯಿಗಳನ್ನು ಮುಚ್ಚಿಬಿಡುವೆವು”" ಎಂದು ಅಲ್ಲಾಹ್‌ ಹೇಳುತ್ತಾನೆ. ಇನ್ನೊ೦ದು ಕಡೆ ಸೂರಃ ನೂರ್‌ನಲ್ಲಿ- 
ಅವರ ನಾಲಗೆಗಳು ಸಾಕ್ಸಿ ಹೇಳುವುವು- ಎಂದು ಹೇಳಿದೆ. ಹಾಗಿರುವಾಗ ಈ ಎರಡು ವಿಷಯಗಳಲ್ಲಿ ಹೋಲಿಕೆ ಹೇಗೆ? ಎಂಬ 
ಪ್ರಶ್ನೆ ಉದ್ಭವವಾಗುತ್ತದೆ. ಇದರ ಉತ್ತರವೇನೆಂದರೆ- ಬಾಯಿ ಮುಚ್ಚಿಸುವುದೆಂದರೆ ಅವರ ವಾಕ್‌ ಸ್ವಾತಂತ್ರ್ಯವನ್ನು ಕಸಿದು 
ಕೊಳ್ಳುವುದು. ಅಂದರೆ, ಅನಂತರ ಅವರು ತಮ್ಮ ನಾಲಗೆಯಿಂದ ತಮಗೆ ಇಷ್ಟಬಂದಂತೆ `ಮಾತಾಡಲಾರರು. ನಾಲಗೆಗಳ 
ಸಾಕ್ಸ್ಯವೆಂದರೆ, ಅವರ ನಾಲಗೆಗಳು- ಈ ಅಕ್ರಮಿಗಳು ತಮ್ಮಿಂದ ಏನೇನು ಕೆಲಸ ಮಾಡಿಸಿದ್ದರು, ಎಂತೆಂತಹ ಮಾತುಗಳ 
ನ್ಲಾಡಿಸಿದ್ದರು, ಏನೆಲ್ಲ ಸುಳ್ಳು ಹೇಳಿಸಿದ್ದರು, ಏನೆಲ್ಲ ಪಿತೂರಿಗಳನ್ನು ನಡೆಸಿದ್ದರು ಮತ್ತು ಯಾವ್ಯಾವ ಸಂದರ್ಭಗಳಲ್ಲಿ 
ಎಂತೆಂತಹ ಮಾತುಗಳನ್ನಾಡಿಸಿದ್ದರು ಎ೦ಬ ವೃತ್ತಾಂತಗಳನ್ನೂ ಸ್ವತಃ ಹೇಳಲಾರಂಭಿಸುವುವು. 

56. ನಿರ್ಣಾಯಕ ದಿನದ ಚಿತ್ರಣವನ್ನು ಮುಂದಿಟ್ಟ ಬಳಿಕ ಈಗ ಅವರೊಡನೆ ಹೀಗೆ ಹೇಳಲಾಗುತ್ತಿದೆ: ಈ 
ಪುನರುತ್ಡಾನವಂತೂ ನಿಮಗೆ ಅಸಂಭವವೆಂದು ತೋರುತ್ತದೆ. ಆದರೆ, ಸ್ವಲ್ಪ ಎಚ್ಚರಗೊಂಡು, ನೀವು ಹೆಮ್ಮೆಪಡುತ್ತಿರುವ ಈ 
ಲೌಕಿಕ ಜೀವನದಲ್ಲಿ ಅಲ್ಲಾಹನ ಮಹಾ ಶಕ್ತಿಯ ಮುಂದೆ, ನೀವಿಷ್ಟು ಅಸಹಾಯಕರೆಂಬುದನ್ನು ನೋಡಿರಿ. ನಿಮಗೆ ಲೌಕಿಕ 
ಕಾರ್ಯಕಲಾಪಗಳನ್ನು ಸುಸೂತ್ರವಾಗಿ ನೆರವೇರಿಸಲು ಸಹಾಯಕವಾಗುವ ಕಣ್ಣುಗಳು ಅಲ್ಲಾಹನ ಕೇವಲ ಒಂದು ಸೂಚನೆಯಿಂದ 
ಕುರುಡಾಗಿ ಹೋಗಬಲ್ಲುವು. ನೀವು ಓಡಾಡುತ್ತಿರುವ ಕಾಲುಗಳು ಅವನ ಒಂದೇ ಆಜ್ಞೆಯಿಂದ ಪಕ್ಷವಾತಕ್ಕೊಳಗಾಗಬಲ್ಲುವು. 

57. ಸ್ವರೂಪ ಪಲ್ಲಟಿಸುವುದೆಂದರೆ- ಅಲ್ಲಾಹನು ಮನುಷ್ಕ್ಮನನ್ನು ಅವನ ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳಂತೆ ಮಾಡಿ 
ಬಿಡುವುದು. ಹೀಗೆ ಅವನು ಆರಂಭದಲ್ಲಿದ್ದ ದುರ್ಬಲಾವಸ್ಥೆಗೆ ಕೊನೆಗಾಲದಲ್ಲೂ ತಲಪಿ ಬಿಡುತ್ತಾನೆ. 

58. ಏಕದೇವ ವಿಶ್ವಾಸ ಪರಲೋಕ, ಮರಣಾನಂತರ ಜೀವನ, ಸ್ವರ್ಗ-ನರಕಗಳ ಕುರಿತು ಪ್ರವಾದಿವರ್ಯರು(ಸ) 
ಹೇಳುತ್ತಿದ್ದುದನ್ನೆಲ್ಲ, ಸತ್ಯನಿಷೇಧಿಗಳು ಬರಿಯ ಕಾವ್ಯವೆಂದು ತಿಳಿದುಕೊಂಡು ಅದಕ್ಕೇನೂ ಬೆಲೆ ಕೊಡುತ್ತಿ, ರಲಿಲ್ಲ. ಅದಕ್ಕೆ ಕೊಟ್ಟ 
ಉತ್ತರವಿದು. (ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅಶ್ಕುಅರಾದ 142ರಿಂದ 145ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ) 

59. ಜೀವವುಳ್ಳಿವರೆಂದರೆ- ಚಿಂತನೆ, ಆಲೋಚನೆ ನಡೆಸಬಲ್ಲ ಮನುಷ್ಯ. ನೀವು ಸತ್ಯ ಮತ್ತು ಅಸತ್ಮಗಳ ವೃತ್ಕಾಸವನ್ನು 
ಎಷ್ಟು ಮನಮುಟ್ಟುವಂತೆ ವಿವರಿಸಿ ಹೇಳಿದರೂ, ಎಷ್ಟು ಹಿತಚಿಂತನೆಯೊಂದಿಗೆ ಉಪದೇಶ ಮಾಡಿದರೂ ಎಳ್ಳಷ್ಟೂ ಕೇಳದೆ, 
ಕಿಂಚಿತ್ತೂ ಗ್ರಹಿಸಿಕೊಳ್ಳದೆ ತಮ್ಮ ಸ್ಥಾನದಿಂದ ಕದಲದೆ ಕಲ್ಲಿನಂತೆ ಜಡವಾಗಿರುವವರಲ್ಲ. 


ಕಾಂಡ-23 


40 ಕುರ್‌ಆನ್‌ ವ್ಯಾಖ್ಯಾನ 


ME in TS ris ez Hier 4) 
AIT TER ETS SINS 
Pe گت یں 7- ری دے‎ pa سے سے سس‎ 

و مغارب آفلا BAT SSE‏ مِن 933 الله BLL AS‏ 

ک سے ووےے۔ہ کس کرو نس ہے وموا ಎದಿ‏ سے ste‏ بج277۶ 

لا سن ANAS‏ لھ جن re REO‏ 

AN TTA SSN A Sod‏ کا ےا ا لے س2 
SABE DRESS SHALE‏ 

(71-76) ನಾವು ನಮ್ಮ ಕೈಗಳಿಂದಲೇ ಮಾಡಿರುವ ವಸ್ತುಗಳ ಪೈಕಿ ಇವರಿಗಾಗಿ ಜಾನುವಾರುಗಳನ್ನು 
ಸೃಷ್ಟಿಸಿರುವುದನ್ನೂ ಈಗ ಇವರು ಅವುಗಳ ಮಾಲಿಕರಾಗಿರುವುದನ್ನೂ ಇವರು ನೋಡುವುದಿಲ್ಲವೇ? ನಾವು ಈ 
ರೀತಿ ಅವುಗಳನ್ನು ಇವರ ಹತೋಟಿಯಲ್ಲಿರಿಸಿದ್ದೇವೆ. ಅವುಗಳಲ್ಲಿ ಕೆಲವದರ ಮೇಲೆ ಇವರು ಸವಾರಿ 
ಮಾಡುತ್ತಾರೆ. ಇನ್ನು ಕೆಲವದರ ಮಾಂಸ ಇವರು ತಿನ್ನುತ್ತಾರೆ ಮತ್ತು ಅವುಗಳಲ್ಲಿ ಇವರಿಗಾಗಿ ತರತರದ 
ಪ್ರಯೋಜನಗಳೂ ಪೇಯಗಳೂ ಇವೆ. ಆದರೂ ಇವರು ಕೃತಜ್ಞರಾಗುವುದಿಲ್ಲವೇ?! ಇಷ್ಟಾಗಿಯೂ ಇವರು 
ಅಲ್ಲಾಹನ ಹೊರತು ಇತರರನ್ನೂ ದೇವರುಗಳಾಗಿ ಮಾಡಿಕೊಂಡಿದ್ದು ತಮಗೆ ಸಹಾಯ ಮಾಡಲಾಗುವುದೆಂದು 
ನಿರೀಕ್ಷಿಸುತ್ತಾರೆ. ಅವರು ಇವರಿಗೆ ಏನೂ ಸಹಾಯ ಮಾಡಲಾರರು. ವಾಸ್ತವದಲ್ಲಿ ಇವರೇ ಅವರ ಹಾಲಿಗೆ 
ಸದಾ ಸನ್ನದ್ಧ ಸೈನ್ಯವಾಗಿ ಬಿಟ್ಟಿದ್ದಾರೆ.” ಸರಿ ಇವರ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ. ಇವರು 
ಅಡಗಿಸುವ ಮತ್ತು ವ್ಯಕ್ತಪಡಿಸುವ ಎಲ್ಲ ವಿಷಯಗಳನ್ನು ನಾವು ಬಲ್ಲೆವು. 


60. ಇಲ್ಲಿ ಅಲ್ಲಾಹನ ಕುರಿತು 'ಕೈಗಳು' ಎಂಬ ಪದವನ್ನು ಕೇವಲ ಅಲಂಕಾರಿಕವಾಗಿ ಪ್ರಯೋಗಿಸಲಾಗಿದೆ. ಆ ಪರಮ 
ಪಾವನನಿಗೆ ದೇಹವಿದೆಯೆಂದೂ ಮನುಷ್ಯನಂತೆ ಕೈಗಳಿಂದ ಕೆಲಸ ಮಾಡುತ್ತಾನೆಂದೂ ಇದರ ಅರ್ಥವಲ್ಲ, ಈ ವಸ್ತುಗಳನ್ನೆಲ್ಲಾ 
رہ‎ ಅಲ್ಲಾಹನೇ ಸೃಷ್ಟಿಸಿದ್ದು, ಈ ಸೃಷ್ಟಿ ಕಾರ್ಯದಲ್ಲಿ ಇತರರ ಹಸ್ತಕ್ಷೇಪ ಸ್ವಲ್ಪವೊ ಇಲ್ಲವೆಂದು ತಿಳಿಸುವುದೇ ಇದರ ಉದ್ದೇಶ. 

61. ದಾನವನ್ನು . ದಾನಿಯ ಕೊಡುಗೆಯೆಂದು ತಿಳಿಯದೆ ಇತರರ ಕೊಡುಗೆಯೆಂದು ತಿಳಿಯುವುದು, ಅದಕ್ಕಾಗಿ 
ಅನ್ಮರಿಗೆ ಕೃತಜ್ಞತೆ ಸಲ್ಲಿಸುವುದು ದಾನಿಯ ಹೊರತು ಇನ್ನಿತರರಿಂದ ದಾನವನ್ನು ನಿರೀಕ್ಷಿಸುವುದು ಅಥವಾ ಬೇಡುವುದು, 
ಇದೆಲ್ಲ ಕೈತಪ್ಲುತೆಯಾಗಿದೆ. ಹಾಗೆಯೇ ದಾನಿಯು ನೀಡಿದಂತಹ ದಾನವನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಉಪಯೋಗಿಸುವುದೂ 
ಕೃತಪ್ಲುತೆಯೇ ಆಗಿದೆ. ಆದುದರಿಂದ ಒಬ್ಬ ಮುಶ್ರಿಕ್‌(ಬಹುದೇವ ವಿಶ್ವಾಸಿ, ಕಾಫಿರ್‌(ಸತ್ಯನಿಷೇಧಿ), ಮುನಾಫಿಕ್‌(ಕಪಟ 
ವಿಶ್ವಾಸಿ) ಮತ್ತು سنج‎ (ಕರ್ಮಬ್ರಷ್ಟ) ಆದ ಮಾನವನು, ಬಾಯಿಯಿಂದ ಕೃತಜ್ಞತಾ ವಾಕ್ಯಗಳನ್ನು ಉಸುರಿಬಿಟ್ಟ ಮಾತ್ರಕ್ಕೆ 
ಅವನು ಅಲ್ಲಾಹನ ಕೃತಜ್ಞ ಬಾಸನೆನಿಸಲಾರ. ಈ ಪ್ರಾಣಿಗಳನ್ನೆಲ್ಲ ಅಲ್ಲಾಹ್‌ ಸೃಷ್ಟಿಸಿರುವನೆಂಬುದನ್ನು ಮಕ್ಕಾದ ಸತ್ಯ 
ನಿಷೇಧಿಗಳು ನಿರಾಕರಿಸುತ್ತಿರಲಿಲ್ಲ. ಅವುಗಳ ಸೃಷ್ಟಿಯಲ್ಲಿ ಇತರ ದೇವಿ-ದೇವತೆಗಳ ಕೈವಾಡವಿದೆಯೆಂದೂ ಅವರು ಹೇಳುತ್ತಿ 
ರಲಿಲ್ಲ. ಆದರೆ ಇಷ್ಟೆಲ್ಲವನ್ನು ಒಪ್ಪಿಕೊಳ್ಳುವುದರ ಜೊತೆಗೇ ಅವರು ದೇವನು ಕೊಟ್ಟ ಕೊಡುಗೆಗಳಿಗಾಗಿ ತಮ್ಮ ಆರಾಧ್ಯರು 
ಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಅವುಗಳಿಗೆ ತಮ್ಮ ಹರಕೆ, ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. ಇನ್ನಷ್ಟು ಅನುಗ್ರಹಗಳಿಗಾಗಿ 
ಅವುಗಳನ್ನು ಪ್ರಾರ್ಥಿಸುತ್ತಿದ್ದರು ಮತ್ತು ಅವುಗಳಿಗೆ ಬಲಿದಾನಗಳನ್ನು ಅರ್ಪಿಸುತ್ತಿದ್ದ: ರು. ಇದರಿಂದಾಗಿ, ಅವರು ಅಲ್ಲಾಹನಿಗೆ 
ಸಲ್ಲಿಸುವ ಬಾಯಿ ಮಾತಿನ ಕೈತಜ್ಞತೆಗಳೆಲ್ಲ ಅರ್ಥಹೀನವಾಗಿ ಬಿಟ್ಟಿತ್ತು. ಆದ್ದರಿಂದಲೇ ಅಲ್ಲಾಹನು ಅವರನ್ನು ಕೃತಪ್ನುರು 
ಹಾಗೂ ಉಪಕಾರಗೇಡಿಗಳೆಂದು ಸಾರಿರುವನು. 

62. ಅರ್ಥಾತ್‌- ಆ ಬಡಪಾಯಿ ಮಿಥ್ಯ ಆರಾಧ್ಯರುಗಳು ತಮ್ಮ ಸ್ವಂತ ಉಳಿವಿಗೆ, ರಕ್ಷಣೆಗೆ ಮತ್ತು ತಮ್ಮ ಅಗತ್ಯಗಳ 
ಈಡೇರಿಕೆಗೆ ತಮ್ಮ ಈ ಆರಾಧಕರನ್ನು ಆಶ್ರಯಿಸಿಕೊಂಡಿವೆ. ಆರಾಧಕರ ಸೇನೆಯಿಲ್ಲದಿದ್ದರೆ ಅವರ ದೇವತ್ವವು ಒಂದು ದಿನ 
ಕೂಡಾ ನಡೆಯದು. ಇವರು ಅವುಗಳ ಸದಾ ಸೆನ್ನದ್ಧ ಗುಲಾಮರಾಗಿದ್ದಾರೆ, ಇವರು ಅವುಗಳಿಗೆ ಗುಡಿಗಳನ್ನು ಕಟ್ಟಿ ಶೃಂಗರಿಸುತ್ತಾರೆ, 
ಅವುಗಳ ಪರವಾಗಿ ಪ್ರಚಾರ ಕಾರ್ಯ ನಡೆಸುತ್ತಾರೆ, ಜನರು ಅವುಗಳಿಗೆ ಮಾರು ಹೋಗುವಂತೆ ಮಾಡುತ್ತಾರೆ, ಅವುಗಳ ಪರವಾಗಿ 


ಕಾಂಡ-23 


36. ಯಾಸೀನ್‌ 481 


لہ ہر ۲ے ALT Ci SS‏ عو 

SSE GSAS HEA KE‏ خلقلقال مَنْ 

ಲ್‌ کے‎ EAL وم یح کے ہے‎ [Na 3 ಅಪಿ 

RV اَنْتَاما اَل‎ CULL Se 585 
(77-83) ನಾವು ಮಾನವನನ್ನು ವೀರ್ಯಾಣುವಿನಿಂದ ಸೃಪ್ಟಿಸಿರುವುದನ್ನೂ ಅವನು ನೋಡು 
ವುದಿಲ್ಲವೇ? ಮತ್ತೆ ಅವನು ಸ್ಪಷ್ಟ ಜಗಳೆಗಂಟನಾಗಿ ನಿಂತು ಬಿಟ್ಟನು. ಈಗ ಅವನು ನಮಗೆ ಹೋಲಿಕೆ 
ಕೊಡುತ್ತಾನೆ" ಮತ್ತು ತನ್ನ ಸೃಷ್ಟಿಯನ್ನು ಮರೆತು ಬಿಡುತ್ತಾನೆ. "ಈ ಎಲುಬುಗಳು ಶಿಥಿಲವಾಗಿ ಹೋದ 


ಬಳಿಕ ಇವುಗಳನ್ನು ಜೀವಂತಗೊಳಿಸುವವನಾರು?” ಎಂದು ಕೇಳುತ್ತಾನೆ. ಇವರೊಡನೆ ಹೇಳಿರಿ, ಇವುಗಳನ್ನು 
ಪ್ರಥಮ ಬಾರಿ ಸೃಪ್ಪಿಸಿದವನೇ ಪುನಃ ಜೀವಂತಗೊಳಿಸುವನು. ಅವನು ಸೃಷ್ಟಿಯ ಪ್ರತಿಯೊಂದು 


ಜಗಳಾಡುತ್ತಾರೆ. ಇವರು ಹೀಗೆಲ್ಲ ಮಾಡಿದಾಗ ಮಾತ್ರ ಅವುಗಳ ದೇವತ್ವ ನಡೆಯುತ್ತದೆ. ಇಲ್ಲವಾದರೆ, ಅವುಗಳನ್ನು 
ಕೇಳುವವರಾರು? ಯಾರಾದರೂ ನಂಬಿದರೂ ನಂಬದಿದ್ದರೂ ತಮ್ಮ ಸ್ವಂತ ಮಹಿಮೆಯಿಂದ ಅಖಿಲ ವಿಶ್ವದ ಮೇಲೆ ಪ್ರಭುತ್ವ 
ನಡೆಸಲು ಅವರು ನೈಜ ದೆೇವರೇನೂ ಅಲ್ಲ. 

63. ಇಲ್ಲಿ ಸಂಬೋಧಿಸಿರುವುದು ಪ್ರವಾದಿವರ್ಯರನ್ನು(ಸು. ಮಕ್ಕಾದ ಸತ್ಯನಿಷೇಧಿಗಳ ದೊಡ್ಡ ದೊಡ್ಡ ಸರದಾರರು 
ಪ್ರವಾದಿವರ್ಯರ(ಸ) ವಿರುದ್ಧ ಮಿಥ್ಯ ಪ್ರಚಾರದ ಬಿರುಗಾಳಿಯನ್ನೇ ಎಬ್ಬಿಸಿದ್ದರು. ಆದರೆ ತಾವು ಹೊರಿಸುತ್ತಿರುವ 
ಆರೋಪಗಳೆಲ್ಲಾ ತೀರಾ ನಿರಾಧಾರವೆಂಬುದು ಸ್ವತಃ ಅವರಿಗೇ ತಿಳಿದಿತ್ತು ಮಾತ್ರವಲ್ಲದೆ ಅವರು ಹಾಗೆಂದು ತಮ್ಮ 
ಖಾಸಗಿ ಕೂಟಗಳಲ್ಲಿ ಒಪ್ಪಕೊಳ್ಳುತ್ತಿದ್ದರು. "ಸುಪ್ತ ಮತ್ತು ವ್ಯಕ್ತ ವಿಷಯಗಳು" ಎಂಬ ಮಾತಿನಲ್ಲಿ ಇದೇ ವಿಷಯಗಳನ್ನು 
ಸೂಚಿಸಲಾಗಿದೆ. ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ವಿರುದ್ಧ ಜನರಲ್ಲಿ ಅಪಗ್ರಹಿಕೆಗಳನ್ನು ಹುಟ್ಟಿಸಲಿಕ್ಕಾಗಿ ಅವರನ್ನು 
دہ‎ ಜ್ಯೋತಿಷಿ, ಮಾಟಗಾರ, ಹುಚ್ಚ ಮತ್ತು ಇನ್ನೇನೇನೋ ಹೇಳುತ್ತಿದ್ದರು. ಆದರೆ ಇದೆಲ್ಲ ಪ್ರವಾದಿಯ(ಸ) ಸಂದೇಶವನ್ನು 
ಕೀಳಾಗಿಸಲಿಕ್ಕಾಗಿ ತಾವು ಸೃಷ್ಟಿಸುತ್ತಿರುವ ಸುಳ್ಳುಗಳೆಂಬುದನ್ನು ಸ್ವತಃ ಅವರ ಆತ್ಮಸಾಕ್ಲಿಯು ಒಪ್ಪುತ್ತಿತ್ತು ಮತ್ತು ಅವರು 
ಪರಸ್ಪರರ ಮುಂದೆಯೂ ಇದನ್ನು ಒಪ್ಪಿಕೊಳ್ಳುತ್ತಿದ್ದರು. ಆದ್ದರಿಂದಲೇ ಅಲ್ಲಾಹನು ತನ್ನ ಪ್ರವಾದಿಯೊಡನೆ(ಸು- ಅವರ 
ಅಸಭ್ಯ ಮಾತುಗಳಿಗಾಗಿ ಖೇದಿಸಬೇಡಿ. ಸತ್ಮವನ್ನು ترجہ‎ ಮೂಲಕ ಎದುರಿಸುವವರು ಕೊನೆಗೆ ಈ ಲೋಕದಲ್ಲೂ 
ಪರಾಜಯ ಹೊಂದುತ್ತಾರೆ ಮತ್ತು ಪರಲೋಕದಲ್ಲೂ ಅದರ ದುಷ್ಪರಿಣಾಮವನ್ನು ಕಂಡೇ ತೀರುವರು ಎನ್ನುತ್ತಾನೆ. 

64. 48ನೇ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ ಸತ್ಯನಿಷೇಧಿಗಳ ಪ್ರಶ್ನೆಗೆ ಇದೀಗ ಉತ್ತರ ಕೊಡಲಾಗುತ್ತಿದೆ. ಕಿಯಾಮತ್‌ನ 
(ಪ್ರಳಯದ ದಿನ) ಬೆದರಿಕೆಯು ಪೂರ್ಣಗೊಳ್ಳುವುದು ಯಾವಾಗ? ಎಂಬ ಅವರ ಪ್ರಶ್ನೆಯು ಅದು ಬರುವ ದಿನಾಂಕವನ್ನು 
ತಿಳಿದುಕೊಳ್ಳೆಲಿಕ್ಕಾಗಿ ಕೇಳಿದುದಾಗಿರಲಿಲ್ಲ, ಮರಣಾನಂತರ ಮಾನವರ ಪುನರ್ಭವವನ್ನು ಅಸಂಭವ ಮಾತ್ರವಲ್ಲ ಬುದ್ಧಿಗೂ 
ಎಟಕದ ವಿಷಯವೆಂದು ಅವರು ಭಾವಿಸಿಕೊಂಡಿದ್ದರು. ಆದುದರಿಂದಲೇ ಅವರ ಪ್ರಶ್ನೆಗೆ ಉತ್ತರವಾಗಿ ಆಖಿರತ್‌ (ಪುನರುತ್ನಾನ) 
ಅಸಂಭವವಲ್ಲವೆಂಬುದಕ್ಕೆ ಆಧಾರ ಪ್ರಮಾಣಗಳನ್ನು ಮುಂದಿಡಲಾಗಿದೆ. 

65. ಅರ್ಥಾತ್‌- ಆರಂಭದಲ್ಲಿ ಕೇವಲ ಒಂದು ಸೂಕ್ಷ್ಮ ಜೀವಾಣುವಾಗಿದ್ದ ಆ ವೀರ್ಯವನ್ನು ನಾವು ವೃದ್ಧಿಗೊಳಿಸಿದಾಗ 
ಅದು ಬೆಳೆದು ಪ್ರಾಣಿಗಳಂತೆ ನಡೆದಾಡಲಿಕ್ಕೊ ತಿನ್ನಲಿಕ್ಕೂ ಕುಡಿಯಲಿಕ್ಕೂ ತೊಡಗಿತು. ಮಾತ್ರವಲ್ಲದೆ, ಇನ್ನಷ್ಟು ಮುಂದುವರಿದು, 
ಬೇರಾವುದೇ ಪ್ರಾಣಿಯಲ್ಲಿ ಇಲ್ಲದಂತಹ ವಿವೇಕವನ್ನೂ ಬುದ್ಧಿಶಕ್ತಿಯನ್ನೂ ತರ್ಕ, ಸಂವಾದ, ಭಾಷಣ, ಉಪನ್ಯಾಸ 'ಮುಂತಾದ 
ಸಾಮರ್ಥ್ಯಗಳನ್ನೂ ಪಡೆಯಿತು. ಎಷ್ಟೆಂದರೆ ಈಗ ಅವನು ತನ್ನ ಸೃಷ್ಟಿಕರ್ತನ ವಿರುದ್ಧವೇ ಜಗಳಕ್ಕಿಳಿದಿರುವನು. 

66. ಅರ್ಥಾತ್‌- ಅವನು ನಮ್ಮನ್ನು ಸೃಷ್ಟಿಗಳಂತೆ ಅಸಮರ್ಥನೆಂದು ತಿಳಿಯುತ್ತಾನೆ. ಮೃತನನ್ನು ಜೀವಂತಗೊಳಿಸುವುದು 
ಮನುಷ್ಯನಿಗೆ ಅಸಾಧ್ಯವಾಗಿರುವಂತೆ ನಮಗೂ ಅಸಾಧ್ಯವೆಂದು ಭಾವಿಸುತ್ತಾನೆ. 

67, ಅರ್ಥಾತ್‌- ಅವನ ಸೃಷ್ಟಿಗೆ ಸಾಧನವಾದ ಆ ಆರಂಭದ ಸೂಕ ಜೀವಾಣುವನ್ನು ನಾವು ನಿರ್ಜೀವ ಪದಾರ್ಥಗಳಿಂದ 
ಸೃಷ್ಟಿಸಿದೆವು ಮತ್ತು ಆ ಜೀವಾಣುವನ್ನೇ ಪೋಷಿಸಿ ಇಂದು ಅವನು ನಮ್ಮ ಮುಂದೆ ವ್ಯಂಗ್ಯವಾಡುವಷ್ಟು 'ಸಮರ್ಥ”'ನಾಗಿ 
ಮಾಡಿದೆವು- ಎಂಬುದನ್ನು ಅವನು ಮರೆತು ಬಿಡುತ್ತಾನೆ. 


ಕಾಂಡ-23 


482 ಕುರ್‌ಆನ್‌ ವ್ಯಾಖ್ಯಾನ 


MAAS SE CNM لق‎ FE 


5 oh FE G5 GSS Us 
ed دهوالحَلی‎ KA لد‎ 7 
ہت ا‎ is STRESS ASE 


WE ಬಲ್ಲನು. ನಿಮಗಾಗಿ ಹಚ್ಚಹಸಿರಾದ ಮರದಿಂದ ಬೆಂಕಿಯನ್ನುಂಟು ಮಾಡಿದವನು ಅವನೇ. 
ನೀವು ಅದರಿಂದ ನಿಮ್ಮ ಒಲೆಗಳನ್ನು ಉರಿಸುತ್ತೀರಿ. ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದವನು ಇವರಂತಹ 
ವರನ್ನು ಸೃಷ್ಟಿಸಲು ಅಶಕ್ತನೇ? ಯಾಕಿಲ್ಲ? ಅವನಂತೂ ಮಹಾ ನಿಪುಣ ಸೃಷ್ಟಿಕರ್ತನಾಗಿದ್ದಾನೆ. ಅವನು 
ಯಾವುದಾದರೊಂದು ವಿಷಯದ ಸಂಕಲ್ಪ ಮಾಡಿದಾಗ ಅದಕ್ಕೆ 'ಆಗಿ ಬಿಡು' ಎಂಬ ಅಪ್ಪಣೆ ಕೊಡುವುದೇ 
ತಡ, ಅದು ಆಗಿ ಬಿಡುತ್ತದೆ. ಸಕಲ ವಸ್ತುಗಳ ಮೇಲೆ ಸಂಪೂರ್ಣ ಅಧಿಕಾರವಿರುವವನು ಪರಮ 
ಪಾವನನು ಮತ್ತು ನೀವು ಅವನ ಕಡೆಗೇ ಮರಳಿಸಲ್ಪಡಲಿರುವಿರಿ. 


" 68. ಇದರೆ ಅರ್ಥ- ಅವನು ಹಸಿರು ಹಸಿರಾಗಿರುವ ವೃಕ್ಷಗಳಲ್ಲಿ ಬೆಂಕಿಯನ್ನು ಕೊಡತಕ್ಕಂತಹ ಪದಾರ್ಥಗಳನ್ನಿರಿ 
ಸಿರುವ ಕಾರಣ ನೀವು ಕಟ್ಟಿಗೆಯನ್ನು ಉರಿಸುತ್ತೀರಿ ಎಂದಾಗಿರಬಹುದು ಅಥವಾ ಇದು 'ಮರ್ಸ್‌' ಮತ್ತು 'ಅಫಾರ್‌' 


ಎಂದು ಕರೆಯಲ್ಪಡುವ ವೃಕ್ಷಗಳ ಕಡೆಗೆ ಸಂಕೇತವಾಗಿರಲೂಬಹುದು. ಅರಬರು ಈ ವೃಕ್ಷಗಳ ಹಸಿರೆಂಬೆಗಳನ್ನು ಹಿಡಿದು 
ಒಂದನ್ನು ಇನ್ನೊಂದಕ್ಕೆ" ಹೊಡೆದಾಗ ಅದರಿಂದ ಬೆಂಕಿ ಉಂಟಾಗುತ್ತಿತ್ತು. ಪ್ರಾಚೀನ ಕಾಲದ ಅರಬ್‌ ದೇಶದ ಹಳ್ಳಿಗರು 
ಬೆಂಕಿ ಉರಿಸಲಿಕ್ಕಾಗಿ ಇದನ್ನೇ ಚಕಮಕಿಯಂತೆ ಉಪಯೋಗಿಸುತ್ತಿದ್ದರು ಈಗಲೂ ಉಪಯೋಗಿಸುತ್ತಿರಬಹುದು. 


ಕಾಂಡ-23 


37. ಅಸ್ಸಾಫ್ಸಾತ್‌ 483 


ಪರಿಚಯ 

ಹೆಸರು 

ಪ್ರಥಮ ಸೂಕ್ತದಲ್ಲೇ ಇರುವ 'ವಸ್ಸಾಫ್ಸಾತ್‌' ಎಂಬ ಪದದಿಂದ ಆಯ್ಕೆಯಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯವು ಬಹುಶಃ ಮಕ್ಕಾ ಜೀವನದ ಮಧ್ಯಕಾಲದಲ್ಲಿ ಅದರಲ್ಲೂ ಕೊನೆಯ ಕಾಲದಲ್ಲಿ, ವಿರೋಧವು 
ತಾರಕಕ್ಕೇರಿದಾಗ ಅವತೀರ್ಣಗೊಂಡಿರಬೇಕೆಂದು ವಿಷಯ ಹಾಗೂ ವಿವರಣಾ ಶೈಲಿಗಳಿಂದ ತಿಳಿದುಬರುತ್ತದೆ. 
ಚರ್ಚಾ ವಿಷಯಗಳು 

ಆ ಕಾಲದಲ್ಲಿ ಪ್ರವಾದಿವರ್ಯರ(ಸು ಏಕದೇವ ಹಾಗೂ ಪರಲೋಕ ವಿಶ್ವಾಸಗಳ ಸಂದೇಶಕ್ಕೆ ಅಪಹಾಸ್ಮ ಹಾಗೂ 
ಅಣಕದೊಂದಿಗೆ ಉತ್ತರ ಕೊಡಲಾಗುತ್ತಿತ್ತು. ಅವರ ಪ್ರವಾದಿತ್ತದ ಘೋಷಣೆಯನ್ನು ತೀವ್ರವಾಗಿ ನಿರಾಕರಿಸಲಾಗುತ್ತಿತ್ತು. 
ಇದಕ್ಕಾಗಿ ಮಕ್ಕಾದ ಸತ್ಮನಿಷೇಧಿಗಳಿಗೆ ಬಲವಾದ ಎಚ್ಚರಿಕೆ ಕೊಡಲಾಗಿದೆ. ನೀವು ಗೇಲಿ ಮಾಡುತ್ತಿರುವ ಈ ಸಂದೇಶ 
ಮಾಹಕರು ಶೀಘ್ರದಲ್ಲೇ ನೀವು ನೋಡುನೋಡುತ್ತಿರುವಂತೆಯೇ ನಿಮ್ಮ ಮೇಲೆ ವಿಜಯ ಸಾಧಿಸುವರು. ಅಲ್ಲಾಹನ 
ಸೇನೆಯು ನಿಮ್ಮ ಮನೆಗಳ ಅಂಗಳದಲ್ಲೇ ಇಳಿದಿರುವುದನ್ನು ನೀವು ಕಾಣುವಿರಿ (171ರಂದ 179ರ ವರೆಗಿನ ಸೂಕ್ತ) ಎಂದು 
ಕೊನೆಗೆ ಅವರಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆ ನೀಡಲಾಗಿದ್ದ ಕಾಲದಲ್ಲಿ ಪ್ರವಾದಿವರ್ಯರ(ಸ) 
ವಿಜಯದ ಯಾವ ಲಕ್ಸಣವೂ ಎಲ್ಲೂ ತೋರುತ್ತಿರಲಿಲ್ಲ. ಆ ಆಂದೋಲನವು ಮಕ್ಕಾದ ಬೆಟ್ಟಗಳ ನಡುವೆಯೇ ಮಣ್ಣುಗೂಡಿ 
ಹೋಗುವುದೆಂದು ಅಂದಿನ ಪರಿಸ್ಥಿತಿಯನ್ನು ವೀಕ್ಷಿಸುತ್ತಿದ್ದವರೆಲ್ಲಾ ಭಾವಿಸಿದ್ದರು. ಆದರೆ ಯಾವುದರ ಬಗ್ಗೆ ಮಕ್ಕಾದ 
ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ ನೀಡಲಾಗಿತ್ತೋ ಅದೆಲ್ಲವೂ ಸುಮಾರು 15-16 ವರ್ಷಗಳೊಳಗೇ, ಮಕ್ಕಾ ವಿಜಯದ ಸಂದರ್ಭದಲ್ಲಿ 
ಅಕ್ಸರಶಃ ಸಂಭವಿಸಿ ಬಿಟ್ಟಿತು. 

ಅಲ್ಲಾಹನು ಈ ಅಧ್ಯಾಯದಲ್ಲಿ, ಎಚ್ಚರಿಸುವುದರ ಜೊತೆಗೇ ಸಮಜಾಯಿಸುವ ಮತ್ತು ಪ್ರೇರೇಪಿಸುವ ಕಾರ್ಯವನ್ನೂ 
ಸಂಪೂರ್ಣ ಸಮತೋಲನದೊಂದಿಗೆ ನೆರವೇರಿಸಿರುತ್ತಾನೆ. ಏಕದೇವ ಹಾಗೂ ಪರಲೋಕ ವಿಶ್ವಾಸಗಳು ಸರಿಯಾದುದೆಂಬ ಬಗ್ಗೆ 
ಸಂಕ್ಲಿಪ್ತ ಹಾಗೂ ಮನ ಮುಟ್ಟುವ ಆಧಾರ ಪ್ರಮಾಣಗಳನ್ನು ಕೊಟ್ಟಿರುತ್ತಾನೆ. ಬಹುದೇವ ವಿಶ್ವಾಸಿಗಳ ನಂಬಿಕೆಗಳನ್ನು 
ವಿಮರ್ಶಿಸುತ್ತ ಅವರು ಎಂತಹ ಅಸಂಬದ್ಧ ವಿಷಯಗಳ ಮೇಲೆ ವಿಶ್ವಾಸವಿರಿಸಿದ್ದಾರೆಂಬುದನ್ನು ತಿಳಿಸಿ ಆ ಪಥಬ್ರಷ್ಟತೆಗಳ 
ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿರುತ್ತಾನೆ. ಸತ್ಯವಿಶ್ವಾಸ ಮತ್ತು ಸದಾಚಾರಗಳ ಪರಿಣಾಮವು ಎಷ್ಟು ಉತ್ಪಷ್ಟವಾಗಿದೆ 
ಯೆಂಬುದನ್ನೂ ತಿಳಿಸಿರುತ್ತಾನೆ. ತರುವಾಯ ಇದೇ ನಿಟ್ಟಿನಲ್ಲಿ ಗತ ಐತಿಹಾಸಿಕ ಘಟನೆಗಳ ದೃಷ್ಟಾಂತವನ್ನೂ ಕೊಟ್ಟಿರುತ್ತಾನೆ. 

ಈ ಉದ್ದೇಶಕ್ಕಾಗಿ ವಿವರಿಸಲಾಗಿರುವ ಐತಿಹಾಸಿಕ ಘಟನೆಗಳ ಪೈಕಿ ಹ.ಇಬ್ರಾಹೀಮ್‌ರ(ಅ) ಪಾವನ ಜೀವನದ 
ಒಂದು ಪ್ರಮುಖ ಘಟನೆಯು ಹೆಚ್ಚು ಬೋಧಪ್ರದವಾಗಿದೆ. ಅದೆಂದರೆ. ಅವರು ಅಲ್ಲಾಹನ ಸೂಚನೆ ಸಿಕ್ಕಿದೊಡನೆ 
ತಮ್ಮ ಒಬ್ಬನೇ ಮಗನನ್ನು ಬಲಿಕೊಡಲು ಸಿದ್ಧರಾದುದು. ಇದರಲ್ಲಿ ಹ.ಇಬ್ರಾಹೀಮ್‌ರೊಂದಿಗೆ(ಅ) ತಮಗಿದ್ದ ಅನುವಂಶಿಕ 
ಸಂಬಂಧದ ಬಗ್ಗೆ ಅಭಿಮಾನಪಡುತ್ತಿದ್ದ ಕುರೈಶ್‌ ಸತ್ಮನಿಷೇಧಿಗಳಿಗೆ ಮಾತ್ರವಲ್ಲ ಅಲ್ಲಾಹ್‌ ಮತ್ತು ಅವನ ಸಂದೇಶ 
ವಾಹಕರ ಮೇಲೆ ವಿಶ್ವಾಸವಿರಿಸಿದ್ದ ಮುಸ್ಲಿಮರಿಗೂ ಪಾಠವಿತ್ತು. ಈ ಘಟನೆಯನ್ನು ಹೇಳುವುದರ ಮೂಲಕ ಇಸ್ಲಾಮಿನ 
ವಾಸ್ತವಿಕತೆ ಮತ್ತು ಅದರ ಮುಖ್ಯ ತಿರುಳು ಏನೆಂಬುದನ್ನು ಅವರಿಗೆ ತಿಳಿಸಲಾಗಿದೆ. 


484 ಕುರ್‌ಆನ್‌ ವ್ಯಾಖ್ಯಾನ 


ಘಿ 
BLK IES SHELLS کا لحزت‎ ls sks 
CANE Yes SIL BMS gp GY 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು-182 ರುಕೂಲ್‌ಗಳು-5 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) ಕ್ರಮಬದ್ಧವಾಗಿ ಸಾಲು ಕಟ್ಟುವವರಾಣೆ, ಗದರಿಸುವವರಾಣೆ- ಮತ್ತು ಉಪದೇಶ ವಾಣಿಯನ್ನು 
ಕೇಳಿಸುವವರಾಣೆ.' ನಿಮ್ಮ ಯಥಾರ್ಥ ಆರಾಧ್ಯನು ಏಕ್ಕೈಕನಾಗಿರುವನು.” ಅವನು ಭೂಮಿ- ಆಕಾಶಗಳ ಹಾಗೂ 
ಅವುಗಳಲ್ಲಿರುವ ಸಕಲ ವಸ್ತುಗಳ ಮಾಲಕನು ಮತ್ತು ಸಕಲ್‌ ಪೂರ್ವಗಳ ಒಡೆಯನು." 


1. ಇಲ್ಲಿ ಪ್ರಸ್ತಾಪಿಸಿರುವ ಈ ಮೂರೂ ಕೂಟಗಳು ದೇವಚರರ ಕೂಟಗಳೆಂಬ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನಕಾರರು ಒಮ್ಮತ 
ಹೊಂದಿದ್ದಾರೆ. ಇದರಲ್ಲಿ 'ಕ್ರಮಬದ್ಧವಾಗಿ 'ಸಾಲುಕಟ್ಟುವವರು' ಎಂಬುದು ವಿಶ್ವವೃವಸ್ಥೆಯನ್ನು ಸಂಯೋಜಿಸುತ್ತಿರುವ ಎಲ್ಲ 
ದೇವಚರರು ಅನುಸರಣೆ ಮತ್ತು ಉಪಾಸನೆಯಲ್ಲಿ ಪಂಕ್ತಿಬದ್ಧರಾಗಿದ್ದಾರೆ. ಹಾಗೂ ಅವನ ಆಜ್ಞೆಗಳ ಪಾಲನೆಗೆ ಸದಾ ಸನ್ನದ್ದ 
ರಾಗಿದ್ದಾರೆ ಎಂಬುದರ ಕಡೆಗೆ ಸೂಚನೆಯಾಗಿದೆ. 'ಗದರಿಸುವವರು' ಎಂಬುದರ ಅರ್ಥ ಅದೇ ದೇವಚರರ ಪೈಕಿ, ಆಚ್ಛೋಲ್ಲಂಘಕರನ್ನೂ 
ಅಪರಾಧಿಗಳನ್ನೂ ಗದರಿಸುವ ಒಂದು ಕೂಟವೂ ಇದೆ. ಅದರ ಗದರಿಸುವಿಕೆಯು ಕೇವಲ ಬಾಯ್ದೆರೆಯಾಗಿರುವುದಿಲ್ಲ. ಅದು 
ಮಾನವರ ಮೇಲೆ ಪ್ರಕೃತಿ ವಿಕೋಪಗಳ ಮತ್ತು ಐತಿಹಾಸಿಕ ವಿಪತ್ತುಗಳ ರೂಪದಲ್ಲೂ ಎರಗುತ್ತದೆ ಎಂದಾಗಿದೆ. "ಉಪದೇಶ 
ವಾಣಿಯನ್ನು ಕೇಳಿಸುವವರು' ಎಂಬುದರ ಅರ್ಥ- ಅದೇ ದೇವಚೆರರ ಪೈಕಿ ಇನ್ನೊ೦ದು ಕೂಟವೂ ಇದೆ. ಅದು ನಾನಾ ರೀತಿ 
ಗಳಿಂದ ಅಲ್ಲಾಹನ ನೆನಪುಂಟಾಗುವಂತೆ ಮಾಡುತ್ತದೆ. ಪಾಠ ಕಲಿಯುವವರು ಪಾಠ ಪಡೆಯುವಂತಹ ದುರ್ಫುಟನೆಗಳ 
ರೂಪದಲ್ಲಿಯೂ ಅವರ ಮೂಲಕ ಪ್ರವಾದಿಗಳಿಗೆ ಅವತೀರ್ಣಗೊಳ್ಳುವ ಶಿಕ್ಷಣಗಳ ರೂಪದಲ್ಲಿಯೂ ಸಜ್ಜನರಿಗೆ ಅವರ ಮೂಲಕ 
ಉಂಟಾಗುವ ಇಲ್ಲಾಮ್‌(ದಿವ್ಯ ಪ್ರೇರಣೆ/ಗಳ ರೂಪದಲ್ಲೂ ಈ ಕಾರ್ಯ ನಡೆಯುತ್ತದೆ ಎಂದಾಗಿದೆ. 

2. ಪ್ರಸ್ತುತ ಗುಣವಿಶೇಷಗಳುಳ್ಳ ದೇವಚರರ ಆಣೆ ಹಾಕಿರುವುದು ಇದೇ ವಾಸ್ತವಿಕತೆಯ ಕುರಿತಾಗಿದೆ. ಬೇರೆ ಮಾಠಿನಲ್ಲಿ 
ಹೇಳುವುದಾದರೆ- ಅಲ್ಲಾಹನ ದಾಸ್ಯದಲ್ಲಿ ನಡೆಯುತ್ತಿರುವಂತಹ ಈ ಅಖಿಲ ವಿಶ್ವವೈವಸ್ಥೆಯು ಮಾನವರ 'ಇಲಾಹ್‌'(ಆರಾಧ್ಮ) 
ಒಬ್ಬನೇ ಎಂಬುದಕ್ಕೆ ಸಾಕ್ಷಿಯಾಗಿದೆ. 'ಇಲಾಹ್‌' ಎಂಬ ಪದವು ಎರಡು ಅರ್ಥಗಳಿಗೆ ಅನ್ವಯವಾಗುತ್ತದೆ. ಒಂದು- ಕಾರ್ಯತಃ 
ಪೂಜಿಸಲ್ಪಡುವ ಹಾಗೂ ದಾಸ್ಕ ಮಾಡಲ್ಪಡುವ ಆರಾಧ್ಯ. ಇನ್ನೊಂದು- ದಾಸ್ಕ ಮತ್ತು ಉಪಾಸನೆಗೆ ನಿಜವಾಗಿ ಅರ್ಹನಾಗಿರುವ 
ಆರಾಧ್ಯ. ಇಲ್ಲಿ 'ಇಲಾಹ್‌' ಎಂಬ ಪದವನ್ನು ಎರಡನೆಯ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. 

3. ಸೂರ್ಯ ಯಾವಾಗಲೂ ಒಂದೇ ಉದಯ ಸ್ಥಾನದಿಂದ ಉದಯಿಸುವುದಲ್ಲ. ಅದು ನಿತ್ಯವೂ ಒಂದು ಹೊಸ ಕೋನ 
ದಿಂದ ಉದಯಿಸುತ್ತದೆ. ಹಾಗೆಯೇ ಸೂರ್ಯ ಸಂಪೂರ್ಣ ಭೂಮಿಗೆ ಏಕಕಾಲದಲ್ಲಿ ಉದಯಿಸುವುದಿಲ್ಲ. ಭೂಮಿಯ ವಿವಿಧ 
ಭಾಗಗಳಲ್ಲಿ ಅದರ ಉದಯಕಾಲ ಬೇರೆ ಬೇರೆಯಾಗಿರುತ್ತದೆ. ಈ ಕಾರಣಗಳಿಂದಾಗಿ ಮತ್ರಿಕ್‌(ಪೂರ್ವ) ಎಂಬುದರ ಬದಲಿಗೆ 
'ಮಶಾರಿಕ್‌' (ಪೂರ್ವಗಳು) ಎಂಬ ಪದ ಪ್ರಯೋಗಿಸಲಾಗಿದೆ. ಇದರೊಂದಿಗೆ 'ಮಗಾರಿಬ್‌'(ಪಶ್ಚಿಮಗಳು) ಎಂಬ ಪ್ರಸ್ತಾಪವಿಲ್ಲ. 
"| ಏಕೆಂದರೆ 'ಮಶಾರಿಕ್‌' ಪದವು: ಸ್ವಯಂ 'ಮಗಾರಿಬ್‌'ನ್ನೂ ಸೂಚಿಸುತ್ತದೆ. ಹೀಗಿದ್ದರೂ ಒಂದು ಕಡೆ 'ರಬ್ಬುಲ್‌ ಮಶಾರಿಕ್‌ 

ವಲ್‌ ಮಗಾರಿಬ್‌' ಎಂದೂ ಪ್ರಯೋಗವಾಗಿದೆ. (ಅಲ್‌ ಮಆರಿಜ್‌- 40) R 
2 4. ಈ ಸೂಕ್ತಗಳಲ್ಲಿ ತಿಳಿಯ ಹೇಳಿರುವ ವಾಸ್ತವಿಕತೆಯೇನೆಂದರೆ- ವಿಶ್ವದ ನೈಜ ಒಡೆಯ ಮತ್ತು ಸಾರ್ವಭೌಮನೇ 
ಮಾನವರ ನೈಜ ಆರಾಧ್ಯನು. ಒಬ್ಬನು ರಬ್ಬ್‌(ಅರ್ಥಾತ್‌- ಒಡೆಯನೂ ಸ್ವಾಮೀಯೂ ಸಂರಕ್ಸನೂ ಪಾಲಕನೂ) ಆಗಿರುವ 
ಇಲಾಹ್‌ (ಪೂಜಾರ್ಹ ಅಥವಾ ಆರಾಧ್ಯ) ಇನ್ನೊಬ್ಬನೆನ್ನುವುದು ಸಹಜ ಬುದ್ಧಿಗೆ ತೀರಾ ವಿರುದ್ಧವಾದುದು. 


کے 


ಕಾಂಡ-23 


37. ಅಸ್ಟಾಫ್ಯಾತ್‌ 485 


SABE LE FS و حِفْظًا‎ hay CA 
0 لی لمکا لدع و یقت من شی بھی‎ 


> 5, 


AE 6g 42 45) 20 Bb 
od 3 EE CTE نز کڈ‎ 


(6-10) ನಾವು ಜಗದಾಕಾಶವನ್ನು ನಕ್ಷತ್ರಗಳ ಚೆಲುವಿನಿಂದ ಅಲಂಕೃತಗೊಳಿಸಿರುವೆವು." ಮತ್ತು ಅದನ್ನು 
ಪ್ರತಿಯೊಬ್ಬ ಉದ್ಧಟ ಶೈತಾನನಿಂದ ರಕ್ಸಿಸಿಟ್ಟಿರುವೆವು. ಈ ಶೈತಾನರು 'ಮಲಉಲ್‌ ಆಲಾ'ದ್‌ ಮಾತನ್ನು 
ಆಲಿಸಲಾರರು, ಎಲ್ಲ ದಿಕ್ಕುಗಳಿಂದಲೂ ಹೊಡೆದು ಅಟ್ಟಲ್ಪಡುತ್ತಾರೆ ಮತ್ತು ಅವರಿಗಾಗಿ ನಿರಂತರ ಯಾತನೆ 
ಇದೆ. ಆದರೂ ಅವರ ಪೈಕಿ ಯಾರಾದರೂ ಕದ್ದಾಲಿಸಿದರೆ ಒಂದು ತೀಕ್ಷ್ಮ ಜ್ವಾಲೆಯು ಅವರನ್ನು ಬೆನ್ನಟ್ಟುತ್ತದೆ.? 

(11-18) ಇನ್ನು ಇವರ ಸೃಷ್ಟಿಯು ಹೆಚ್ಚು ಪ್ರಯಾಸಕರವೋ ಅಥವಾ ನಾವು ಸೃಪ್ಟಿಸಿಟ್ಟಿರುವ ಆ 
ವಸ್ತುಗಳ ಸೃಷ್ಟಿಯೋ? ಎಂದು ಇವರೊಡನೆ ಕೇಳಿರಿ? ಇವರನ್ನಂತು ನಾವು ಅಂಟಾದ ಗಾರೆಯಿಂದ 


5. ಜಗದಾಕಾಶನೆಂದರೆ ದೂರದರ್ಶಕದ ಸಹಾಯವಿಲ್ಲದೆ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿರುವಂತಹ ಸಮೂೊಪದ 
ಆಕಾಶ. 'ಸಮಾಲ್‌'(ಆಕಾಶ) ಎಂಬುದು ಯಾವುದಾದರೂ ನಿರ್ದಿಷ್ಟ ವಸ್ತುವಿನ ಹೆಸರಲ್ಲವೆಂಬುದು ಗಮನದಲ್ಲಿರಬೇಕು. ಪ್ರಾಚೀನ 
ಕಾಲದಿಂದ ಇಂದಿನ ವರೆಗೂ ಜನರು ಸಾಮಾನ್ಯವಾಗಿ ಈ ಸಾನ ಇದರ ಸಮಾನಾರ್ಥದ ಪದಗಳನ್ನೂ ಮೇಲಿನ ಲೋಕದ 
ಬಗ್ಗೆ ಪ್ರಯೋಗಿಸುತ್ತಾ ಬಂದಿದ್ದಾರೆ. 

6. ಬಾನಲೋಕವು ಬರಿಯ ಶೂನ್ಯಲೋಕವಲ್ಲ, ಇಷ್ಟ ಬಂದಂತೆ ಅದರೊಳಗೆ ಪ್ರವೇಶಿಸಲಾಗುವುದಿಲ್ಲ. ಅದರೊಳಗೆ 
ಯಾವ ಉದ್ಭಟ ಶೈತಾನನೂ ಪ್ರವೇಶಿಸದಂತೆ ಅದರ ರಚನೆಯು ಅತ್ಯಂತ ಭದ್ರವಾಗಿದೆ. ಅದರ ವಿವಿಧ ಭಾಗಗಳು ಸುದೃಢ 
ವಾಗಿವೆ ಮತ್ತು ಅದರ ಗಡಿಗಳು ರಕ್ಷಿತವಾಗಿವೆ. 

6(ಅ). ಇದರ ಅರ್ಥ ಬಾನಲೋಕದವರು ಅಂದರೆ ದೇವಚರರು. 

7. ಈ ವಿಷಯವನ್ನು ತಿಳಿಯಬೇಕಿದ್ದರೆ ಒಂದು ಅಂಶ ಗಮನದಲ್ಲಿರಬೇಕು. ಅದೇನೆಂದರೆ, ಆಂದೆ ಅರೇಬಿಯಾದಲ್ಲಿ 
ಭವಿಷ್ಠ ಕಥನ ಬಹಳ ಜನಪ್ರಿಯವಾಗಿತ್ತು. ಯಕ್ಷರೂ ಪಿಶಾಚಿಗಳೂ ತಮ್ಮ ಅಂಕೆಯಲ್ಲಿವೆಯೆಂದೂ ಅವುಗಳು ತಮಗೆ ಎಲ್ಲ 
ತರದ ವಾರ್ತೆಗಳನ್ನು ಶಿಳಿಸುತ್ತವೆಂದೂ ಆ ಕಾಲದ ಶಕುನಿಗರು ಹೇಳಿಕೊಳ್ಳುತ್ತಿದ್ದರು. ಈ ವಾತಾವರಣದಲ್ಲಿ ಪ್ರವಾದಿವರ್ಯರು(ಸ) 
ಪ್ರವಾದಿತ್ವವನ್ನು ಹೊಂದಿ ಪವಿತ್ರ ಕುರ್‌ಆನಿನ ಸೂಕ್ತಗಳನ್ನು ಸಾರಲಾರಂಭಿಸಿದರು. ಅವುಗಳಲ್ಲಿ ಗತ ಇತಿಹಾಸದ ಮತ್ತು ಮುಂದೆ 
ಸಂಭವಿಸಲಿರುವ ಘಟನೆಗಳ ವಾರ್ತೆಗಳಿದ್ದುವು. ಅಲ್ಲದೆ ಅವರು, ಈ ಸೂಕ್ತಗಳನ್ನು ಒಬ್ಬ ದೇವಚರನು ತನ್ನ ಬಳಿಗೆ 
ತರುತ್ತಾನೆಂದೂ ಹೇಳುತ್ತಿದ್ದರು. ಕೂಡಲೇ ವಿರೋಧಿಗಳು ಅವರನ್ನು ಶಕುನಿಗನೆಂದು ಗೇಲಿ ಮಾಡತೊಡಗಿದರು. ಇವರ 
ಸಂಬಂಧವೂ ಬಾನಲೋಕದಿಂದ ಕದ್ದಾಲಿಸುವ ಶೈತಾನರೊಂದಿಗೆ ಇದೆ. ಹಾಗೆ ಅವರಿಂದ ಸಿಗುವ ಸುದ್ದಿಯನ್ನು ವಹ್ಕ್‌(ದಿವ್ಯವಾಣಿ) 
ಎಂದು ಸಾರುತ್ತಿರುವರೆಂದೂ ಜನರಲ್ಲಿ ಪ್ರಚಾರ ಮಾಡತೊಡಗಿದರು. ಈ ಆರೋಪಕ್ಕೆ ಉತ್ತ: ರವಾಗಿ ಅಲ್ಲಾಹನು- ಶೈತಾನರು 
ಬಾನಲೋಕಕ್ಕೆ ತಲಪಲಾರರು. 'ಮಲಲ್‌ ಆಲಾ' (ಅರ್ಥಾತ್‌- ದೇವಚರರ ಸಮೂಹುದ ಮಾತನ್ನು ಕೇಳಿ ಅದನ್ನು ತಂದು 
ಬೇರೆಯವರಿಗೆ ತಿಳಿಸುವ ಸಾಮರ್ಥ್ಯವೇ ಅವರಲ್ಲಿಲ್ಲ. ಒಂದು ವೇಳೆ ಕಿಂಚಿತ್‌ ಧ್ವನಿಯೇನಾದರೂ ಶೈತಾನನ ಕಿವಿಗೆ ಬಿದ್ದು 
ಬಿಟ್ಟಿರೂ ಅದು ಭೂಮಿ ತಲಪುವುದಕ್ಕೆ ಮುಂಚೆಯೇ ಒಂದು ತೀಕ್ಷ್ಮ ಜ್ವಾಲೆಯು ಅವನನ್ನು ಬೆನ್ನಟ್ಟುತ್ತದೆ ಎಂಬ ವಾಸ್ತವಿಕತೆ 
ಯನ್ನು ತಿಳಿಸುತ್ತಿದ್ದಾನೆ. (ಹೆಚ್ಚಿನ ವಿವರಣೆಗೆ ಅಲ್‌ رع‎ ಟಿಪ್ಪಣಿ 8 ಮತ್ತು 10-12 ನೋಡಿರಿ) 

8. ಸತ್ತು ಹೋದ ಮನುಷ್ಯರು ಪುನಃ ಜೀವಂತಗೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಪರಲೋಕವು ಅಸಂಭವನೆಂದು 
ಸತ್ಯನಿಷೇಧಿಗಳ ವಾದವಾಗಿತ್ತು. ಇದಕ್ಕೆ ಉತ್ತರವಾಗಿ, ಪರಲೋಕವು ಸಂಭವನೀಯವೆಂಬುದಕ್ಕೆ ಆಧಾರ ಕೊಡುತ್ತಾ ಪ್ರಥಮ 
ವಾಗಿ ಅಲ್ಲಾಹನು, "ನಿಮ್ಮ ಅಭಿಪ್ರಾಯದಂತೆ, ಸತ್ತು ಹೋದ ಮನುಷ್ಯರನ್ನು ಪುನಃ ಜೀವಂತಗೊಳಿಸುವುದು ಅತ್ಮಂತ ಕಠಿಣ 
ಕಾರ್ಯ ಮತ್ತು ಅಂತಹ ಸಾಮರ್ಥ್ಯ ನಮ್ಮ ಬಳಿ ಇಲ್ಲ. ಹಾಗಾದರೆ ಈ ಭೂಮಿ- ಆಕಾಶಗಳನ್ನೂ ಅವುಗಳೊಳಗಿರುವ ಅಸಂಖ್ಯಾತ 
ವಸ್ತುಗಳನ್ನೂ ಸೃಷ್ಟಿಸುವುದೇನು ಸುಲಭದ ಕೆಲಸವೇ? ಅಲ್ಲವೆಂದಾದರೆ- ನಿಮ್ಮನ್ನು ಪುನಃ ಸೃಷ್ಟಿಸಲು ಅಲ್ಲಾ: ಹನಿಂದ 
ಸಾಧ್ಯವಿಲ್ಲವೆಂದು ನೀವೇಕೆ ಭಾವಿಸುವಿರಿ?' ಎಂಬ ಪ್ರಶ್ನೆಯನ್ನು ಅವರ ಮುಂದಿಡುತ್ತಿದ್ದಾನೆ. 


ಕಾಂಡ-23 


486 ಕುರ್‌ಆನ್‌ ವ್ಯಾಖ್ಯಾನ 


32 =7 ۲ سج‎ fe 
2 یڈ ٹروٹهو ادا اذا‎ IEE B35 عیمبّت و وسخرونں‌ھ‎ 
pd Us ہے سی رم ہے > سو کٹ سے‎ 
US کنا گنا‎ ES سز‎ HN OE EOL 
2 -- 


Es LG‏ لمبعوثوں ۵او SHIM FU‏ تع و ان داخروث ھ۵ 


HN لا‎ IES 4k is £5 انا هی‎ 
ಸೃಷ್ಟಿಸಿರುತ್ತೇವೆ. ನೀವು, (ಅಲ್ಲಾಹನ ಮಹಿಮಾ ಕಾರ್ಯಗಳ ಕುರಿತು) ಅಚ್ಚರಿಪಡುತ್ತೀರಿ ಮತ್ತು ಇವರು 
ಅದನ್ನು ಅಪಹಾಸ್ಯ ಮಾಡುತ್ತಾರೆ. ತಿಳಿಯ ಹೇಳಿದರೆ ಗ್ರಹಿಸುವುದಿಲ್ಲ. ನಿದರ್ಶನವನ್ನೇನಾದರೂ ಕಂಡಾಗ 
ಅಪಹಾಸ್ಯ ಮಾಡಿ ಬಿಡುತ್ತಾರೆ- ಮತ್ತು ಹೀಗೆನ್ನುತ್ತಾರೆ- "ಇದು ಸ್ಪಷ್ಟವಾದ ಜಾದು.* ನಾವು ಸತ್ತು ಮಣ್ಣಾಗಿ 
ಅಸ್ಲಿಪಂಜರವಾಗಿ. ಬಿಟ್ಟ ಬಳಿಕ ಪುನಃ ಜೀವಂತಗೊಳಿಸಿ ಎಬ್ಬಿಸಲ್ಪಡಲಿದ್ದೇವೆಯೇ? ಗತಕಾಲದ ನಮ್ಮ 
ಪೂರ್ವಜರೂ ಎಬ್ಬಿಸಲ್ಪಡುವರೇ?” "ಹೌದು! ನೀವು (ಅಲ್ಲಾಹನೆದುರು) ಅಸಹಾಯಕರಾಗಿರುತ್ತೀರಿ" ಎಂದು 
ಇವರೊಡನೆ ಹೇಳಿರಿ." 

(19-32) ಅದು ಕೇವಲ ಒಂದು ಘರ್ಜನೆಯಾಗಿರುವುದು ಮತ್ತು ಹಠಾತ್ತನೆ ಇವರು (ಇವರಿಗೀಗ 
ತಿಳಿಸಲಾಗುತ್ತಿರುವ ವಿಲ್ಲವನ್ನೂ) ಕಣ್ಣಾರೆ ಕಾಣುತ್ತಿರುವರು.” ಆಗ ಇವರು, "ಅಯ್ಯೋ ನಮ್ಮ ದೌರ್ಭಾಗ್ಯವೇ! 


|. 9 ಅರ್ಥಾತ್‌- ಈ ಮಾನವನು ಅಂತಹ ಮಹಾನ್‌ ವಸ್ತುವೇನಲ್ಲ. ಅವನು ಮಣ್ಣಿನಿಂದ ತೆಯಾರಾದವನು ಮತ್ತು 
ಅದೇ ಮಣ್ಣಿನಿಂದ ಪುನಃ ಅವನನ್ನು ತಯಾರಿಸಲು ಸಾಧ್ಯವಿದೆ. ಅಂಟಾದ ಗಾರೆಯಿಂದ ಮಾನವನನ್ನು ಸೃಷ್ಟಿಸಲಾಗಿದೆ 
ಎಂಬುದಕ್ಕೆ ಪ್ರಥಮ ಮಾನವನ ಸೃಷ್ಟಿಯು ಮಣ್ಣಿನಿಂದಾಗಿತ್ತು. ಅನಂತರದ ಪೀಳಿಗೆಯು ಆದೇ ಪ್ರಥಮ ಮಾನವನ ವೀರ್ಯ 
ದಿಂದ ಅಸ್ತಿತ್ವಕ್ಕೆ ಬಂದಿತು ಎಂಬ ಅರ್ಥವೂ ಇದೆ. ಹಾಗೆಯೇ, ಪ್ರತಿಯೊಬ್ಬ ಮಾನವನೂ ಅಂಟಾದ ಗಾರೆಯಿಂದ 
ರಚಿಸಲ್ಪಟ್ಟಿದ್ದಾನೆಂಬ ಅರ್ಥವೂ ಇದೆ. ಏಕೆಂದರೆ ಮಾನವನ ಅಸ್ತಿತ್ವದಲ್ಲಿ ಒಳಗೊಂಡಿರುವ ಎಲ್ಲ ಘಟಕಗಳನ್ನು ಮಣ್ಣಿ 
ನಿಂದಲೇ ಪಡೆಯಲಾಗುತ್ತದೆ. ಅವನು ಸೃಷ್ಟಿಯಾಗುವಂತಹ ವೀರ್ಯವು ಆಹಾರದಿಂದ ತಯಾರಾಗುತ್ತದೆ. ಗರ್ಭಧಾರಣೆ 
ಯಾದಂದಿನಿಂದ ಕೊನೆಯುಸಿರಿನವರೆಗೂ ಅವನ ಸಂಪೂರ್ಣ ಅಸ್ತಿತ್ವವೂ ಯಾವೆಲ್ಲ ಘಟಕಗಳಿಂದ ಕೂಡಿರುತ್ತದೋ ಅವೆಲ್ಲವೂ 
ಆಹಾರದಿಂದಲೇ ಒದಗುತ್ತದೆ. ಆಹಾರವು ಪ್ರಾಣಿಜನ್ಯವಾಗಿರಲಿ ಸಸ್ಕಜನ್ಮವಾಗಿರಲಿ ಅದರ ಮೂಲ ಮಣ್ಣಾಗಿರುತ್ತದೆ. ಮಣ್ಣು 
ನೀರಿನೊಂದಿಗೆ ಬೆರೆತು ಮಾನವನ ಆಹಾರಕ್ಕಾಗಿ ಧಾನ್ಯ ತರಕಾರಿಗಳನ್ನೂ ಹಣ್ಣು ಹಂಪಲುಗಳನ್ನೂ ಹೊರ ತೆಗೆಯಲು ಮತ್ತು 
ಮನುಷ್ಮನಿಗೆ ಹಾಲು ಹಾಗೂ 'ಮಾಂಸವನ್ನೊದಗಿಸುವ ಪ್ರಾಣಿಗಳನ್ನು ಪೋಷಿಸಲು ಸಮರ್ಥವಾಗುತ್ತದೆ. ಈ ರೀತಿ ಇಂದು ಈ 
ಮಣ್ಣು ಜೀವಧಾರಣೆ ಮಾಡಿಕೊಳ್ಳಲು ಅಸಮರ್ಥವಾಗಿರುತ್ತಿದ್ದರೆ ನೀವಿಂದು ಜೀವಂತವಿರುವುದು ಹೇಗೆ? ಇನ್ನು ಸ್ವತಃ ನಿಮ್ಮ 
ಅಸ್ತಿತ್ವವು ಸ್ಪಷ್ಟವಾಗಿ ಸಾರುತ್ತಿರುವಂತೆ ಇಂದು ಇದರಲ್ಲಿ ಜೀವಂತಗೊಳ್ಳುವ ಸಾಮರ್ಥ್ಯ ಇದೆಯೆಂದಾದರೆ ನಾಳೆ ಇದೇ 
ಮಣ್ಣಿನಿಂದ ನಿಮ್ಮನ್ನು ಪುನಃ ಸೃಷ್ಟಿಸುವುದು ಅಸಾಧ್ಯವೆನಿಸುವುದು ಹೇಗೆ? ಎಂಬುದೇ ವಾದದ ಬುನಾದಿಯಾಗಿದೆ. 

10. ಅರ್ಥಾತ್‌- ಇವೆಲ್ಲ ಮಾಂತ್ರಿಕ ಲೋಕದ ಮಾತುಗಳು ಈ ವೈಕ್ತಿ ಹೇಳುತ್ತಿರುವ ಶವಗಳು ಜೀವಂತವಾಗುವ, 
ನ್ಯಾಯ- ವಿಚಾರಣೆ ನಡೆಯುವ ಸ್ವರ್ಗ- ನರಕಗಳಿರುವ ಆ ಲೋಕವು ಮಾಯಾಲೋಕವೇ ಆಗಿರಬೇಕು. ಅದಲ್ಲವಾದರೆ ಈ 
ವೈಕ್ತಿ ಹುಚ್ಚು ಹುಚ್ಚಾಗಿ ಮಾತನಾಡುವುದಾಗಿರಬಹುದು. ಇತ್ತೀಚಿನ ವರೆಗೆ 'ಸರಿಯಾಗಿದ್ದ ಈ ವ್ಯಕ್ತಿ ಈಗ ಈ ರೀತಿ ಮಾತನಾಡ 
ಬೇಕಿದ್ದರೆ ಅದು ಯಾವುದೋ ಮಾಟದ ಪ್ರಭಾವವೇ ಆಗಿರಬೇಕು. 

11. ಅರ್ಥಾತ್‌- ಅಲ್ಲಾಹನು ನಿಮ್ಮನ್ನು ತಾನಿಚ್ಛಿಸಿದಂತೆ ಮಾಡಬಲ್ಲನು. ಅವನಿಗೆ ನಿಮ್ಮನ್ನು ಉಂಟುಮಾಡಬೇಕೆಂದು 
ಇಚ್ಛೆಯುರಿಟಾದಾಗ "ಕೇವಲ ಒಂದು ಸೂಚನೆಯಿಂದ ನಿಮ್ಮನ್ನು ಅಸ್ತಿತ್ವಕ್ಕೆ ತಂದನು. ಹಾಗೆಯೇ ಅವನ ಒಂದು ಸೂಚನೆಯಿಂದ 
ನೀವು ಸತ್ತು ಹೋಗುವಿರಿ. ಇನ್ನೂ ಅವನಿಗೆ ಇಚ್ಛೆ ಬಂದಾಗ ಅವನು ತನ್ನ ಒಂದೇ ಒಂದು ಸೂಚನೆಯಿಂದ ನಿಮ್ಮನ್ನು ಪುನಃ 
ಜೀವಂತಗೊಳಿಸಿ ಎಬ್ಬಿಸಿ ಬಿಡುವನು. 

12. ಅರ್ಥಾತ್‌- ಇದು ಸಂಭವಿಸುವ ಕಾಲ ಬಂದಾಗ ಜಗತ್ತನ್ನು ಪುನಃ ಉಂಟು ಮಾಡಲು ದೊಡ್ಡ ಕೆಲಸವೇನೂ ಇರಲಾರದು. 
ಒಂದೇ ಒಂದು ಘರ್ಜನೆಯು ಮಲಗಿದವರನ್ನು ಎಬ್ಬಿಸಿ ಬಿಡಲು ಸಾಕಾಗುವುದು. 'ಘರ್ಜನೆ' ಎಂಬ ಪದವು ಇಲ್ಲಿ ತುಂಬಾ 


ಕಾಂಡ-23 


37. ಅಸ್ಟಾಫ್ಟಾತ್‌ 47 


ASHI یہ‎ Fed SAS i! 

Rs 3 1 کمن‎ FR BE وما‎ I و‎ AE 
SEY NLR A ATE od ble 

بن مھ الْق مسحَعل من 2 آفيیل CITE FL‏ & 


ಇದು ಪ್ರತಿಫಲದ ದಿನವೇ ಆಗಿದೆ" ಎನ್ನುವರು. ಇದು ನೀವು ಸುಳ್ಳಾಗಿಸುತ್ತಿದ್ದ 'ಆ ನಿರ್ಣಾಯಕ ದಿನವೇ 
ಆಗಿದೆ. (ಆಗ ಹೀಗೆ ಅಪ್ಪಣೆಯಾಗುವುದು) "ಎಲ್ಲಾ ಅಕ್ರಮಿಗಳನ್ನೂ* ಅವರ ಜೊತೆಗಾರರನ್ನೂ' 
ಅವರು ಅಲ್ಲಾಹನನ್ನು ಬಿಟ್ಟು ಆರಾಧಿಸುತ್ತಿದ್ದ ಆರಾಧ್ಯರನ್ನೂ ಸುತ್ತುವರಿದು ತನ್ನಿರಿ. ಅನಂತರ ಅವರೆಲ್ಲರಿಗೂ 
ನರಕದ ದಾರಿಯನ್ನು ತೋರಿಸಿರಿ. ಇವರನ್ನು ಸ್ವಲ್ಪ ತಡೆಯಿರಿ, ಇವರನ್ನು ಪ್ರಶ್ನಿಸಲಿಕ್ಕಿದೆ. ನಿಮಗೇನಾಗಿದೆ? 
ಈಗ ಪರಸ್ಪರ ಸಹಾಯ ಮಾಡುವುದಿಲ್ಲವೇಕೆ? ಇದೇನು, ಇವರಿಂದು ಸ್ವತಃ ಶರಣಾಗುತ್ತಿದ್ದಾರಲ್ಲ!"'” 


ಅರ್ಥಗರ್ಭಿತವಾಗಿದೆ. ಇದರಿಂದ ಮರಣಾ ನಂತರ ಎಬ್ಬಿಸಲಾಗುವ ಕುರಿತು ನಮ್ಮ ಕಣ್ಣ ಮುಂದೆ ಸುಳಿಯುವ ದೃಶ್ಯ ಹೀಗಿದೆ. 
ಲೋಕದ ಆರಂಭದಿಂದ ಅಂತ್ಮ ದಿನದ ವರೆಗೆ ಮರಣಗೊಂಡ ಎಲ್ಲ ಮಾನವರು ಕೇವಲ ನಿದ್ದೆ ಹೋಗಿರುವರೋ ಎಂಬಂತಿದ್ದಾರೆ. 
ಹಠಾತ್ತನೆ ಯಾರೋ 'ಎಬ್ದೇಳಿ' ಎಂದು ಘರ್ಜಿಸುವುದು ಕೇಳಿಸುತ್ತದೆ. ಕ್ಷಣಾರ್ಧದಲ್ಲಿ ಎಲ್ಲರೂ ಎದ್ದು ನಿಂತು ಬಿಡುತ್ತಾರೆ. 

13. ಇದು ಸತ್ಯವಿಶ್ವಾಸಿಗಳು ಅವರೊಡನೆ ಹೇಳುವ ಮಾತಾಗಿರಬಹುದು ಅಥವಾ ದೇವಚರರ ಹೇಳಿಕೆಯಾಗಿರಬಹುದು 
سجت‎ ಪುನರುತ್ಡಾನದ ಸಂಪೂರ್ಣ ವಾತಾವರಣವೇ ಈ ವಾಸ್ತವಿಕತೆಯನ್ನು ಸಾರುವುದಾಗಿರಬಹುದು ಅಥವಾ ಇದು ಸ್ವತಃ 
ಅವರದೇ ಇನ್ನೊಂದು ಪ್ರತಿಕ್ರಿಯೆಯಾಗಿರಬಹುದು. ಅಂದರೆ ಅವರು ಸ್ವತಃ ತಮ್ಮನ್ನೇ ಉದ್ದೇಶಿಸಿ” ನೀವು ಜೀವನದುದ್ದಕ್ಕೂ 
ತೀರ್ಮಾನದ ದಿನವೊಂದು ಬರಲಿಕ್ಕೇ ಇಲ್ಲವೆಂದು ಭಾವಿಸುತ್ತಿದ್ದೀರಲ್ಲಾ? ಇದೀಗ ಈ ದುರ್ಗತಿ ಬಂದು ಬಿಟ್ಟಿದೆ. ಯಾವ 
ದಿನವನ್ನು ಸುಳ್ಳಾಗಿಸುತ್ತಿದ್ದಿರೋ ಅದೇ ಮುಂದೆ ಬಂದಿದೆ- ಎಂದು ಹೇಳಿಕೊಳ್ಳುವರು. 

4. ಅಕ್ರಮಿಗಳೆಂದರೆ ಇತರರ ಮೇಲೆ ಅಕ್ರಮಗಳೆಸಗಿದವರು ಮಾತ್ರವಲ್ಲ, ಕುರ್‌ಆನಿನ ಪಾರಿಭಾಷಿಕೆದಲ್ಲಿ ಅಲ್ಲಾಹನ ವಿರುದ್ಧ 
ವಿದ್ರೋಹವೆಸಗುವ, ಉದ್ದಟತನ ತೋರುವ ಮತ್ತು ಅವನ ಆಜ್ಞೋಲ್ಲಂಘನೆಯ ಮಾರ್ಗವನ್ನನುಸರಿಸುವವರೆಲ್ಲರೂ ಅಕ್ರಮಿಗಳೇ. 

15. ಮೂಲದಲ್ಲಿ 'ಅರಖ್‌ವಾಜ್‌' ಪದ ಪ್ರಯೋಗವಾಗಿದೆ. ಇದರ ಅರ್ಥಪ್ರಕಾರ ಅವರ ವಿದ್ರೋಹ ನೀತಿಯಲ್ಲಿ 
ಸಹಕರಿಸುತ್ತಿದ್ದ ಅವರ ಪತ್ನಿಯರೂ ಆಗಿರಬಹುದು. ಅವರಂತೆಯೇ ವಿದ್ರೋಹವೆಸಗುತ್ತಿದ್ದ ಹಾಗೂ ಆಜ್ಞೋಲ್ಲಂಘನೆ 
ಮಾಡುತ್ತಿದ್ದ ಇತರರೂ ಆಗಿರಲು ಸಾಧ್ಮವಿದೆ ಅಥವಾ ಇದಕ್ಕೆ, ಒಂದೊಂದು ತರದ ಅಪರಾಧಿಗಳು ಬೇರೆ ಬೇರೆ ತಂಡಗಳ 
ರೂಪದಲ್ಲಿ ಒಟ್ಟುಗೂಡಿಸಲ್ಪಡುವರೆಂಬ ಅರ್ಥವೂ ಇರಬಹುದು. 

16. ಇಲ್ಲಿ ಆರಾಧ್ಯರೆಂದರೆ ಎರಡು ತರದ ಆರಾಧ್ಯರಾಗಿದ್ದಾರೆ- 1) ಅಲ್ಲಾಹನನ್ನು ಬಿಟ್ಟು ಜನರು ತಮ್ಮ ದಾಸ್ಕ ಮಾಡ 
ಬೇಕೆಂದು ಇಚ್ಛಿಸುತ್ತಲೂ ಅದಕ್ಕಾಗಿ ಪ್ರಯತ್ನಿಸುತ್ತಲೂ ಇದ್ದ ಮಾನವರು ಮತ್ತು ಶೈತಾನರು. 2) ಭೂಲೋಕದಲ್ಲಿ ಪೂಜಿಸ 
ಲಾಗುತ್ತಿದ್ದ ವಿಗ್ರಹಗಳು, ಕಲ್ಲುಗಳು, ಮರಗಳು ಇತ್ಕಾದಿ. ಇವೆರಡರ ಪೈಕಿ ಒಂದನೆಯ ಪಂಗಡದವರು ಸ್ವತಃ ಅಪರಾಧಿಗಳಲ್ಲಿ 
ಸೇರುವರು. ಅವರಿಗೆ ಶಿಕ್ಷೆಯ ರೂಪದಲ್ಲಿ ನರಕದ ಮಾರ್ಗವನ್ನು ತೋರಿಸಲಾಗುವುದು. ಎರಡನೆಯ ತರದ ಆರಾಧ್ಯ ವಸ್ತುಗಳನ್ನು 
ಅವುಗಳ ಪೂಜಕರ ಸಹಿತ ನರಕಕ್ಕೆ ಹಾಕಲಾಗುವುದು. ಅವರು ಅವುಗಳನ್ನು ನೋಡಿ ಸದಾ ನಾಚಿಕೆಪಡುವಂತಾಗಲಿಕ್ಕಾಗಿ ಮತ್ತು 
ತಮ್ಮ ಮೂರ್ಯತನವನ್ನು ನೆನೆದು ದುಃಖಿಸುತ್ತಿರಲಿಕ್ಕಾಗಿ. ಇಷ್ಟೇ ಅಲ್ಲದೆ ಮೂರನೆಯ ತರದ ಆರಾಧ್ಯರೂ ಇದ್ದಾರೆ. ಅವರನ್ನು 
ಈ ಲೋಕದಲ್ಲಿ ಆರಾಧಿಸಲಾಗುತ್ತಿತ್ತು ಎಂಬುದು ನಿಜವಾದರೂ, 'ತಾವು ಆರಾಧಿಸಲ್ಪಡಬೇಕೆಂದು ಅವರು ಖಂಡಿತ ಅಪೇಕ್ಲಿಸಿರ 
ಲಾರರು. ಅವರು ಸದಾ ಜನರನ್ನು ದೇವೇತರರ ಉಪಾಸನೆಯಿಂದ ತಡೆಯುತ್ತಿದ್ದರು. ಉದಾ; ದೇವಚರರು, ಪ್ರವಾದಿಗಳು, ಮಹಾ 
ಪುರುಷರು. ಇಂತಹವರು ತಮ್ಮ ಉಪಾಸಕರ ಜೊತೆ ನರಕಕ್ಕೆ ಎಸೆಯಲ್ಪಡುವ ಆರಾಧ್ಯರ ಸಾಲಿಗೆ ಸೇರುವುದಿಲ್ಲ. 

17. ಮೊದಲಿನ ಮಾತನ್ನು ಅಪರಾಧಿಗಳನ್ನು ಕರೆದು ಹೇಳಲಾಗುವುದು. ಎರಡನೆಯ ಮಾತನ್ನು ಅಪರಾಧಿಗಳು 
ನರಕಕ್ಕ ತೆರಳುತ್ತಿರುವ ದೃಶ್ಯವನ್ನು ನೋಡುತ್ತಿರುವಂತಹ ಸಾಮಾನ್ಯ ಜನರನ್ನುದ್ದೇಶಿಸಿ ಹೇಳಲಾಗುವುದು. ಆಗಿನ ಪರಿಸ್ಥಿತಿ 


ಕಾಂಡ-23 


488 ಕುರ್‌ಆನ್‌ ا‎ 


> pd FE >- ے‎ pd ےا کر ہے‎ 
ESET IEE عن‎ UIE SSH 6 
سا‎ ECB Pe Le AE NS ہم‎ HT Sp 
[es RC ES مُلطن؟ بل فنکو‎ MEL SEK 
«Eh LT کسی و سے کے سے سے ے‎ 
2 es ES OREN راتا‎ OF 
ಆ ಬಳಿಕ ಇವರು ಪರಸ್ಪರರ ಕಡೆ ತಿರುಗಿಕೊಂಡು ಪ್ರಶ್ನಿಸತೊಡಗುವರು. (ಅನುಯಾಯಿಗಳು ತಮ್ಮ 
ನಾಯಕರೊಡನೆ) "ನೀವು ನಮ್ಮ ಬಳಿಗೆ ಬಲಬದಿಯಿಂದ ಬರುತ್ತಿದ್ದಿರಿ" ಎನ್ನುವರು. ಆಗ ಅವರು 
ಹೇಳುವರು, "ಅಲ್ಲ ನಿಜವಾಗಿ ಸ್ವತಃ ನೀವೇ ಸತ್ಯವಿಶ್ವಾಸ ಸ್ವೀಕರಿಸುವವರಾಗಿರಲಿಲ್ಲ. ನಿಮ್ಮ ಮೇಲೆ ನಮ್ಮ 
ಪ್ರಭುತ್ಸವೇನೂ ಇರಲಿಲ್ಲ. ಸ್ವತಃ ನೀವೇ ವಿದ್ರೋಹಿಗಳಾಗಿದ್ದಿರಿ. ಕೊನೆಗೆ ನಾವು ಯಾತನೆಯ ಸವಿಯನ್ನು 
ಉಣ್ಣಲಿದ್ದೇವೆಂಬ ನಿಮ್ಮ ಪ್ರಭುವಿನ ಮಾತಿಗೆ ಅರ್ಹರಾಗಿ ಬಿಟ್ಟೆವು. ಹೀಗೆ ನಾವು ನಿಮ್ಮನ್ನು ದಾರಿಗೆಡಿಸಿದೆವು, 
ನಾವು ಸ್ವತಃ ದಾರಿಗೆಟ್ಟಿದ್ದೆವು."” 


ಹೇಗಿರುವುದೆಂದು ಈ ಮಾತು ಸ್ವತಃ ತೋರಿಸುತ್ತದೆ. ದೊಡ್ಡ ದೊಡ್ಡ ಹಟಮಾರಿ ಅಪರಾಧಿಗಳ ಬಲವೆಲ್ಲವೂ ಉಡುಗಿ 
ಹೋಗಿರಬಹುದು. ಅವರು ಯಾವುದೇ ಪ್ರತಿಭಟನೆ ತೋರದೆ ವಿವಶರಾಗಿ ನರಕದ ಕಡೆಗೆ ಹೋಗುತ್ತಿರುವರು. ಅತ್ತ 
ಕೆಲವು 'ಹಿರು್‌ ಮ್ಮಾಜೆಸ್ಟೀ'ಗಳು ಒದೆ ತಿನ್ನುತ್ತ ಸಾಗುತ್ತಿರಬಹುದು. ಆಗ ಅವರ ಮಂದಿ ಮಾಗಧರಾರೂ 'ಯಜಮಾನ'ರ 
ರಕ್ಷಣೆಗೆಂದು ಧಾವಿಸಲಾರರು. ಇನ್ನೊಂದೆಡೆ ಕೆಲವು 'ಅಜೇಯ ದಿಗಿಜಯಿಗಳು' ಮತ್ತು 'ಏಕ ಛತ್ರಾಧಿಪತಿ'ಗಳು ಅತಂತ 
ಅಪಮಾನಿತರಾಗಿ ಸಾಗುತ್ತಿರಬಹುದು ಮತ್ತು ಸ್ವತಃ ' ಅವರ ಪ್ರಚಂಡ ಸೇನೆಗಳೇ ಅವರನ್ನು ಶಿಕ್ಲೆಗೆಂದು ತಂದೊಪ್ಪಿಸುತ್ತಿರ 


ಬಹುದು. ಮತ್ತೊಂದೆಡೆ ಕೆಲವು ಪೀರ್‌ಸಾಹೇಬರು, ಗುರೂಜಿಗಳು ಮತ್ತು ಹೋಲಿ ಫಾದರ್‌ಗಳು ನರಕಕ್ಕೆ ತಳ್ಳೆಲ್ಪಡುತ್ತಿರ 
ಬಹುದು. ಅವರ ಅನುಯಾಯಿಗಳ ಪೈಕಿ ಯಾರಿಗೂ ಸ್ವಾಮಿಯವರಿಗೆ ಅಪಮಾನವಾಗಬಾರದೆಂಬ ಚಿಂತೆ ಇರಲಾರದು. 
ಮಗದೊಂದು ಕಡೆ ಕೆಲವು ಪುಡಾರಿಗಳು ತಮ್ಮನ್ನು ಕೇಳುವವರಾರೂ ಇಲ್ಲದಂತಹ ಅವಸ್ಥೆಯಲ್ಲಿ ನರಕದ ಕಡೆಗೆ 
ಧಾವಿಸುತ್ತಿರಬಹುದು. ಭೂಲೋಕದಲ್ಲಿದ್ದ ಅವರ ಭಟ್ಟಂಗಿಗಳೆಲ್ಲರೂ ಅವರಿಂದ ವಿಮುಖರಾಗಿ ಬಿಡುವರು. ಹೆಚ್ಚೇಕೆ, 
ಭೂಲೋಕದಲ್ಲಿ ಪರಸ್ಸರರಿಗಾಗಿ ಸಾಯಲಿಕ್ಕೂ ಸಿದ್ಧರಿದ್ದ ಪ್ರೇಮಿಗಳಿಗೆ ಕೂಡಾ ಲಲ್ಲಿ ಇನ್ನೊಬ್ಬರ ದುರವಸ್ಥೆಯ ಬಗ್ಗೆ 
ಯಾವ ಚಿಂತೆಯೂ ಇರಲಾರದು. ಈ ಪರಿಸ್ಥಿತಿಯ ನೈಜ ಚತ್ರವನ್ನೆಳೆಯುವ ಅಲ್ಲಾಹನು, ಭೂಲೋಕದಲ್ಲಿ ಮನುಷ್ಯ 
ಮನುಷ್ಯರೊಳಗೆ ದೇವವಿದ್ರೋಹವನ್ನಾಧರಿಸಿದ್ದ ಸಂಬಂಧಗಳೆಲ್ಲವೂ ಹೇಗೆ ಕಡಿದು ಹೋಗುವುವು ಎಂಬುದನ್ನೂ ನಮಗೆ 
ಸರಿಸಮಾನರು ಬೇರಾರೂ ಇಲ್ಲವೆಂದು ದುರಹಂಕಾರ ಪಡುತ್ತಿದ್ದವರ ಗರ್ವ ಅಲ್ಲಿ ಹೇಗೆ ಭಂಗವಾಗುವುದೆಂಬುದನ್ನೂ 
ತಿಳಿಯಪಡಿಸಲಿಚ್ಛಿಸುತ್ತಾನೆ. 

18. ಮೂಲದಲ್ಲಿ 'ಕುನ್‌ತುಮ್‌ 'ತಲ್‌ತೂನನಾ ಅನಿಲ್‌ ಯಮೂನಿ' (ನೀವು ನಿಮ್ಮ ಬಳಿಗೆ 'ಯಮೂನ್‌'ನಿಂದ 
ಬರುತ್ತಿದ್ದೀರಿ) ಎನ್ನಲಾಗಿದೆ. 'ಯಮೂನ್‌' ಎಂಬ ಪದವನ್ನು ಅರಬೀ ಭಾಷೆಯಲ್ಲಿ ಅನೇಕ ಅರ್ಥಗಳಲ್ಲಿ ಬಳಸಲಾಗುತ್ತದೆ. 
ಅದನ್ನು ಶಕ್ತಿ ಮತ್ತು ಬಲದ ಅರ್ಥದಲ್ಲಿ ತೆಗೆದುಕೊಂಡರೆ, "ನಾವು ದುರ್ಬಲರಾಗಿದ್ದೆವು ಮತ್ತು ನೀವು ನಮ್ಮ ಮೇಲೆ 
ಪ್ರಾಬಲ್ಯ ಹೊಂದಿದ್ದಿರಿ. ಆದುದರಿಂದ ನೀವು ನಿಮ್ಮ ಬಲವನ್ನು ಪ್ರಯೋಗಿಸಿ ನಮ್ಮನ್ನು ಪಥಭ್ರಪ್ಪಕೆಯ ಕಡೆಗೆ ಎಳೆದು 
ಒಯ್ದಿದ್ದಿರಿ” ಎಂದಾಗುತ್ತದೆ. ಅದನ್ನು ಹಿತ ಮತ್ತು ಒಳಿತಿನ ಅರ್ಥದಲ್ಲಿ ತೆಗೆದುಕೊಂಡರೆ- "ನೀವು ಹಿತಚಿಂತಕರ ಸೋಗಿನಲ್ಲಿ 
ನಮ್ಮನ್ನು ವಂಚಿಸಿದಿರಿ, ನೀವು ನಮ್ಮನ್ನು ಕರೆಯುತ್ತಿದ್ದ ಮಾರ್ಗವೇ ಸತ್ಯ ಮತ್ತು ಒಳಿತಿನ ಮಾರ್ಗವೆಂದು ನಮಗೆ 
ಭರವಸೆ ಕೊಡುತ್ತಿದ್ದಿರಿ. ಆದುದರಿಂದ ನಾವು ಮೋಸ ಹೋದೆವು"- ಎಂದು ಅರ್ಥವಾಗುತ್ತದೆ. ಅದನ್ನು ಪ್ರಮಾಣ ಮತ್ತು 
ಆಣೆಯ ಅರ್ಥದಲ್ಲಿ ತೆಗೆದುಕೊಂಡರೆ- "ನೀವು ಆಣೆಗಳನ್ನು ಹಾಕುತ್ತ ನೀವು ಹೇಳುವುದೇ ಸತ್ಯವೆಂದು ನಮಗೆ ನಂಬಿಕೆ 
ಹುಟ್ಟಿಸುತ್ತಿದ್ದಿರಿ" ಎಂದಾಗುತ್ತದೆ. 

19. ವಿವರಣೆಗಾಗಿ ಸೂರಃ ಸಬಾದ 51-53ನೆಯ ಟಿಪ್ಪಣಿಗಳನ್ನು ನೋಡಿರಿ. 


ಕಾಂಡ-23 


489 سج .37 


BE Se OS AS He oll s ) 
ಭಲ کی‎ [SA لها الله یرون ھا‎ Vd 
1نآپٹوا‎ Be 23 ENE SBE 5 
۱ Se ACLS تجرون إِلذ ما نکر‎ CM liad 
فان‎ ಯಔ تو ا “7 شنر‎ ಹಿ - ected 


(33-39) ಹೀಗೆ ಅಂದು ಅವರೆಲ್ಲರೂ ಯಾತನೆಯಲ್ಲಿ ಸಮಭಾಗಿಗಳಾಗಿರುವರು.* ನಾವು ಅಪರಾಧಿ 
ಗಳೊಂದಿಗೆ ಹೀಗೆಯೇ ವರ್ತಿಸುತ್ತೇವೆ. ಇವರೊಡನೆ, "ಅಲ್ಲಾಹನ ಹೊರತು ಇನ್ನಾವ ನೈಜ ಆರಾಧ್ಯನೂ 
ಇಲ್ಲ" ಎಂದು ಹೇಳಿದಾಗ ಇವರು ದರ್ಪ ತೋರುತ್ತಿದ್ದರು ಮತ್ತು "ನಾವು ಒಬ್ಬ ಮತಿಭ್ರಾಂತ ಕವಿಗಾಗಿ 
ನಮ್ಮ ಆರಾಧ್ಯರನ್ನು ಬಿಟ್ಟು ಬಿಡಬೇಕೇ?" ಎನ್ನುತ್ತಿದ್ದರು. ವಾಸ್ತವದಲ್ಲಿ ಆ ವ್ಯಕ್ತಿ ಸತ್ಯವನ್ನು ತಂದಿದ್ದನು 
ಮತ್ತು (ಗತ) ಸಂದೇಶವಾಹಕರನ್ನು ದೃಢೀಕರಿಸಿದ್ದನು.* (ಆಗ ಅವರೊಡನೆ ಹೇಳಲಾಗುವುದು) ನೀವು 
ಖಂಡಿತವಾಗಿಯೂ ವೇದನಾತ್ಮಕ ಶಿಕ್ಷೆಯ ರುಚಿ ಸವಿಯಲಿರುವಿರಿ ಮತ್ತು ನೀವು ಮಾಡುತ್ತಿದ್ದ ಕರ್ಮಗಳ 
ಪ್ರತಿಫಲವನ್ನೇ ನಿಮಗೆ ಕೊಡಲಾಗುತ್ತಿದೆ. 

(40-49) ಆದರೆ ಅಲ್ಲಾಹನ ಆಯ್ದ ದಾಸರು (ಈ ದುಷ್ಪರಿಣಾಮದಿಂದ) ಸುರಕ್ಲಿತರಾಗಿರುವರು. 
ಅವರಿಗಾಗಿ ಚಿರಪರಿಚಿತ ಆಹಾರ, ಎಲ್ಲ ವಿಧದ ರುಚಿಕರ ವಸ್ತುಗಳು೫ ಮತ್ತು ಅನುಗ್ರಹಭರಿತ 


20. ಅರ್ಥಾತ್‌- ಅನುಯಾಯಿಗಳೂ ಮುಂದಾಳುಗಳೂ, ದಾರಿಗೆಡಿಸುವವರೂ ದಾರಿಗೆಡುವವರೂ ಒಂದೇ ಯಾತನೆಯಲ್ಲಿ 
ಸಹಭಾಗಿಗಳಾಗುವರು. ನಾವಾಗಿ ದಾರಿಗೆಟ್ಟಿರಲಿಲ್ಲ, ನಾವು ದಾರಿಗೆಡಿಸಲ್ಪಟ್ಟಿದ್ದೆವು ಎಂಬ ಅನುಯಾಯಿಗಳ ನೆಪವನ್ನೂ ಪರಿಗಣಿಸ 
ಲಾಗದು. ದಾರಿಗೆಟ್ಟವರು ಸ್ವಯಂ ಸನ್ಮಾರ್ಗವನ್ನು ಬಯಸುತ್ತಿರಲಿಲ್ಲ ಎಂಬ ಮುಂದಾಳುಗಳೆ ನೆಪವನ್ನೂ ಕೇಳಲಾಗಲಿಕ್ಕಿಲ್ಲ. 

21. ಸಂದೇಶವಾಹಕರನ್ನು ದೃಢೀಕರಿಸುವುದು ಎಂಬುದಕ್ಕೆ ಮೂರು ಅರ್ಥಗಳಿವೆ. ಅವು ಮೂರೂ ಸರಿಯಾದವುಗಳೇ- 

ಅವರು ಒಂದು ವೇಳೆ ಗತ ಪ್ರವಾದಿಗಳನ್ನು ವಿರೋಧಿಸುತ್ತಿದ್ದರೆ ಅವರ ವಿರುದ್ದ ಪಕ್ಷಪಾತ ತೋರಲು ಗತ ಪ್ರವಾದಿಗಳ‏ را 
ಅನುಯಾಯಿಗಳಿಗೆ ಅದೊಂದು ಕಾರಣವಾಗಬಹುದಿತ್ತು. ಆದರೆ ಅವರು ಗತ ಪ್ರವಾದಿಗಳನ್ನು ವಿರೋಧಿಸಿರಲಿಲ್ಲ. ಅವರಂತು‏ 
ಹಿಂದೆ ಗತಿಸಿದ ಅಲ್ಲಾಹನ ರಸೂಲರೆಲ್ಲರನ್ನೂ ಸಮರ್ಥಿಸುತ್ತಿದ್ದರು.‏ 

2೫ ಅವರು, ಆರಂಭದಿಂದಲೂ ಎಲ್ಲ ದೇವಸಂದೇಶವಾಹಕರು ಸಾರುತ್ತಾ ಬಂದಿರುವ ವಿಷಯವನ್ನೇ ಸಾರುತ್ತಿದ್ದರು. 
ಹೊಸ ವಿಚಿತ್ರ ವಿಷಯವನ್ನೇನೂ ಸಾರುತ್ತಿರಲಿಲ್ಲ. 

3) ಗತ ಪ್ರವಾದಿಗಳು ಅವರ ಕುರಿತಾಗಿ ಕೊಟ್ಟಿದ್ದ ಭವಿಷ್ಯವಾಣಿಗಳೆಲ್ಲ ಅವರಿಗೆ ಸರಿಯಾಗಿ ಅನ್ವಯವಾಗುತ್ತಿದ್ದವು. 

2. ಸಕಲ ವೈಶಿಷ್ಟ್ಯಗಳೂ ತಿಳಿಸಲ್ಪಟ್ಟಿರುವ೦ತಹ, ಖಚಿತವಾಗಿ ಸಿಗುವುದೆಂದು ಅವರಿಗೆ ವಿಶ್ವಾಸವಿರುವ, ಸದಾ ಸಿಗುತ್ತಲೇ 
ಇರುವುದೆಂದು ಅವರಿಗೆ ಭರವಸೆ ಇರುವ ಮತ್ತು ಸಿಗುವುದೋ ಇಲ್ಲವೋ ಎಂಬ ಸಂಶಯವಿಲ್ಲದಿರುವಂತಹ ಜೀವನಾಧಾರ. 

23. ಇಲ್ಲಿ, ಸ್ವರ್ಗದಲ್ಲಿ ಸಿಗಲಿರುವ ಆಹಾರ ವಸ್ತುಗಳು ಆಹಾರಕ್ಕಾಗಿರದೆ ರುಚಿಗಾಗಿ ಇರುವುವು ಎಂಬುದರ ಕಡೆಗೂ 
ಒಂದು ಲಘುವಾದ ಸೂಚನೆ ಇದೆ. ಅಲ್ಲಿ ಶರೀರದ ಸವೆದ ಅಂಗಭಾಗಗಳೆ ಪುನರ್ರಚನೆಗಾಗಿ ಅಥವಾ ಶರೀರದ ಬೆಳವಣಿಗೆಗಾಗಿ 
ಆಹಾರ ಸೇವನೆ ಮಾಡಲಾಗುವುದಲ್ಲ. ಏಕೆಂದರೆ ಆ ಅನಂತ ಜೀವನದಲ್ಲಿ ಶರೀರದ ಯಾವ ಅಂಗವೂ ಸವೆಯುವ ಪ್ರಶ್ನೆಯೇ 
ಇರಲಾರದು. ಮನುಷ್ಯನಿಗೆ ಹಸಿವೆ ಬಾಯಾರಿಕೆ ಇರದು. ಶರೀರವು ತನ್ನನ್ನು ಜೀವಂತವಾಗಿರಿಸಲಿಕ್ಕಾಗಿ ಆಹಾರವನ್ನು ಅಪೇಕ್ಲಿಸದು. 
ಆದುದರಿಂದಲೇ ಸ್ವರ್ಗದಲ್ಲಿ ತಿನ್ನಲಾಗುವ ವಸ್ತುಗಳಿಗೆ 'ಫವಾಕಿಹ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಇದರ ಅರ್ಥವು 
ಪೋಷಕಾಹಾರಪೆಂದಾಗಿರದೆ 'ಆಸ್ಟಾದನ' ಎಂದಾಗಿರುತ್ತದೆ. 


ಕಾಂಡ-23 


490 ಕುರ್‌ಆನ್‌ ವ್ಯಾಖ್ಯಾನ 


ಸ್ರಿಘ‏ رت ಹ‏ نن تین ٹا 


22 ಪಿಂ 23 32 {os Ye ہے‎ 

A AE AVS 05 Gs VES 4 
ಸ್ವರ್ಗೊೋದ್ಮಾನಗಳಿದ್ದು ಅವುಗಳಲ್ಲಿ ಅವರು ಗೌರವದೊಂದಿಗೆ 9 ಪೀಠಗಳಲ್ಲಿ ಎದುರು 
ಬದುರಾಗಿ ಕುಳಿತುಕೊಳ್ಳುವರು. ಮದಿರೆಯ” ಚಿಲುಮೆಗಳಿಂದ ಪಾನಪಾತ್ರೆ ತುಂಬಿ ಅವರ ಸುತ್ತಲೂ 
ತರಲಾಗುವುದು.* ಹೊಳೆಯುವ ಮದಿರೆಯು ಕುಡಿಯುವವರಿಗೆ ಅತ್ಯಂತ ರುಚಿಕರವಾಗಿರುವುದು. ಅದರಿಂದ 
ಅವರ ದೇಹಕ್ಕೆ ಹಾನಿಯಾಗದು ಮತ್ತು ಅದರಿಂದ ಅವರ ಬುದ್ಧಿಯೂ ಪ್ರಭಾವಿತವಾಗದು' ಅವರ ಬಳಿಯಲ್ಲಿ 


24. ನಿಜವಾಗಿ ಇಲ್ಲಿ ಮದಿರೆಯನ್ನು ಹೆಸರೆತ್ತಿ ಪ್ರಸ್ತಾಪಿಸಲಾಗಿಲ್ಲ. ಕೇವಲ 'ಕಲ್‌ಸ್‌'(ಪಾನಪಾತ್ರೆ) ಎಂಬ ಪದ ಪ್ರಯೋಗ 
ವಾಗಿದೆ. ಆದರೆ ಅರಬೀ ಭಾಷೆಯಲ್ಲಿ ಯಾವಾಗಲೂ 'ಕಲ್‌ಸ್‌' ಎಂಬ ಪದವನ್ನು ಮದಿರೆಯ ಅರ್ಥದಲ್ಲೇ ಬಳಸಲಾಗುತ್ತದೆ. 
ಮದಿರೆಯ ಬದಲಿಗೆ ಹಾಲು ಅಥವಾ ನೀರು. ತುಂಬಿರುವ ಪಾತ್ರೆಯನ್ನಾಗಲಿ, ಖಾಲಿಯಿರುವ ಪಾತ್ರೆಯನ್ನಾಗಲಿ 'ಕಲ್‌ಸ್‌' ಎಂದು 
ಕರೆಯಲಾಗುವುದಿಲ್ಲ. ಪಾತ್ರೆಯಲ್ಲಿ ಮದಿರೆ ತುಂಬಿರುವಾಗ ಮಾತ್ರ ಅದನ್ನು 'ಕಲ್‌ಸ್‌' ಎನ್ನಲಾಗುತ್ತದೆ. 

25. ಅರ್ಥಾತ್‌- ಆ ಮದಿರೆಯು ಭೂಲೋಕದಲ್ಲಿ ಹಣ್ಣುಗಳೆನ್ನೂ ಧಾನ್ಯಗಳನ್ನೂ ಕೊಳೆಯಿಸಿ ಭಟ್ಟಿ ಇಳಿಸಿದ ಮದ್ಮ 
ದಂತಿರಲಾರದು. ಅದು ಸ್ವಾಭಾವಿಕವಾಗಿ ಬುಗ್ಗೆಗಳಿಂದ ಹೊರಟು ಕಾಲುವೆಗಳಲ್ಲಿ ಹರಿಯುತ್ತಿರುವುದು. 

26. ಮದಿರಾ ಪಾತ್ರೆಗಳನ್ನು ಹಿಡಿದುಕೊಂಡು ಸ್ವರ್ಗವಾಸಿಗಳ ಬಳಿ ತಿರುಗಾಡುತ್ತಿರುವವರು ಯಾರೆಂದು ಇಲ್ಲಿ ಹೇಳಿಲ್ಲ. 
ಇದರ ವಿವರಣೆ ಬೇರೆ ಕಡೆಗಳಲ್ಲಿದೆ. "ಅವರ ಸೇವೆಗಾಗಿ ಅವರ ಸೇವಕ ಬಾಲಕರು ತಿರುಗಾಡುತ್ತಿರುವರು. (ಅವರು) ಚಿಪ್ಪಿನೊಳಗಿ 
ರುವ ಮುತ್ತಿನಂತೆ ಆತ್ಯಂತ ಸುಂದರವಾಗಿರುವರು." (ಅತ್ತೂರ್‌: 24) "ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ ಇರುವಂತಹ 
ಬಾಲಕರು ತಿರುಗಾಡುತ್ತಿರುವರು. ನೀವು ಅವರನ್ನು ಕಂಡಾಗ ಮುತ್ತು ಹರಡಿರುವಂತೆ ಕಾಣಿಸುವರು.” (ಅದ್ದಹ್ಸ್‌-19) ಇದರ 
ಇನ್ನಷ್ಟು ವಿವರಣೆಯು ಹ. ಅನಸ್‌ ಮತ್ತು ಸಮುರಃ ಬಿನ್‌ ಜುಂದಬ್‌ರು(ರ) ಪ್ರವಾದಿವರ್ಯರಿಂದ(ಸ) ಉಲ್ಲೇಖಿಸಿದ ಹದೀಸಿನಲ್ಲಿ 
ಕೆಂಡು ಬರುತ್ತದೆ. ಅದರಲ್ಲಿ ಹೀಗಿದೆ- "ಮುಶ್ರಿಕರ (ಬಹುದೇವ ಎಶ್ವಾಸಿಗಳ) ಮಕ್ಕಳು ಸ್ವರ್ಗವಾಸಿಗಳ ಸೇವಕರಾಗಿರುವರು." 
(ಅಬೂ ದಾವೂದ್‌ ತಯಾಲಿಸೀ ತೆಬ್ರಾನೀ, اد‎ ಈ ವರದಿಗಳು ಆಧಾರದ ದೃಷ್ಟಿಯಿಂದ ದಮರ್ಬಲವಾಗಿವೆ. ಆದರೆ 
"ಪ್ರೌಢಾವಸ್ಥೆಗೆ ತಲಪದ ಮಕ್ಕಳು ಸ್ವರ್ಗಕ್ಕೆ ಹೋಗುವರು" ಎಂದು ಬೇರೆ ಹದೀಸ್‌ಗಳಿಂದ ತಿಳಿಯುತ್ತದೆ. ಸ್ವರ್ಗವಾಸಿಗಳಾದ 
ಮಾತಾಪಿತರ ಕಣ್ಮನಗಳು ತಣಿಯುವಂತಾಗಲು ಅವರ ಮಕ್ಕಳು ಅವರ ಸಂಗಡವಿರುವರು. ಇನ್ನು ಸ್ವರ್ಗವಾಸಿಗಳಲ್ಲದ 
ಮಾತಾಪಿತರ ಮಕ್ಕಳು ಸಹಜವಾಗಿಯೂ ಉಳಿದು ಹೋಗುತ್ತಾರೆ. ಅವರನ್ನು ಸ್ವರ್ಗವಾಸಿಗಳೆ ಸೇವಕರಾಗಿ ಮಾಡಿಬಿಡಲಾಗುವುದೆಂಬ 
ವಿಷಯವು ಸಮರ್ಪಕವಾಗಿ ತೋರುತ್ತದೆ. (ಇದರ ಕುರಿತಾದ ಹೆಚ್ಚಿನ ವಿವರಣೆಗಾಗಿ ನೋಡಿರಿ; ಫತ್ತುಲ್‌ ಬಾರೀ ಮತ್ತು 
ಉಮ್ಮತುಲ್‌ಕಾರೀ, ಕಿತಾಬುಲ್‌ ಜನಾಣರುಖ್‌ ಅಧ್ಯಾಯ- 'ಮಾಕೀಲ ಫೀ ಔಲಾದಿಲ್‌ ಮುತ್ರಿಕೀನ್‌' ವಿಭಾಗದಲ್ಲಿ ನೋಡಬಹುದು) 

27. ಅರ್ಥಾತ್‌- ಆ ಮದಿರೆಯು ಭೂಲೋಕದ ಶರಾಬಿನಲ್ಲಿರುವಂತಹ ಎರಡು ವಿಧದ ದೋಷಗಳಿಂದಲೂ ಮುಕ್ತ 
ವಾಗಿರುವುದು. ಭೂಲೋಕದ ಶರಾಬಿನಲ್ಲಿರುವ ಒಂದು ತರದ ದೋಷ ಯಾವುದೆಂದರೆ, ಅದು ಮನುಷ್ಯನ ಹತ್ತಿರ ಬರುತ್ತಲೇ 
ಅದರ ಕೊಳೆತ ದುರ್ಗಂಧ ಮೂಗಿಗೆ ಬಡಿಯುತ್ತದೆ ಮತ್ತು ಅದರ ರುಚಿಯು ನಾಲಗೆಯನ್ನು ಕಹಿಯಾಗಿಸುತ್ತದೆ. ಗಂಟಲಿನಿಂದ 
ಇಳಿದೊಡನೆ ಹೊಟ್ಟೆಯನ್ನಾವರಿಸುತ್ತದೆ. ತರುವಾಯ ಅದು ತಲೆಗೆ ಏರುತ್ತದೆ. ಇದರಿಂದ ತಲೆ ತಿರುಗಲಾರಂಭಿಸುತ್ತದೆ. ಅನಂತರ 
ಅದು ಪಿತ್ತಕೋಶವನ್ನು ಬಾಧಿಸುತ್ತದೆ. ಅದರಿಂದ ಮನುಷ್ಠನ ಆರೋಗ್ಯದ ಮೇಲೆ ದುಷ್ಪರಿಣಾಮವುಂಟಾಗುತ್ತದೆ. ಅಮಲು 
ತಲೆಯಿಂದ ಇಳಿದ ಬಳಿಕ ತೂಕಡಿಕೆಯುಂಟಾಗುತ್ತದೆ. ಇವೆಲ್ಲ ಶಾರೀರಿಕ ಹಾನಿಗಳು. ಎರಡನೆಯ ತರದ ದೋಷ ಯಾವುದೆಂದರೆ 
ಅದನ್ನು ಕುಡಿದವನು ದಾರಿ ತಪ್ಪುತ್ತಾನೆ, ಬಾಯಿಗೆ ಬಂದಂತೆ ಒದರುತ್ತಾನೆ, ಜಗಳವಾಡುತ್ತಾನೆ, ಹೊಡೆದಾಡುತ್ತಾನೆ. ಇವು 
ಶರಾಬಿನ ಬೌದ್ದಿಕ ಹಾನಿಗಳು. ಮಾನವನು ಆನಂದಕ್ಕಾಗಿ ಈ ಎಲ್ಲ ಲೌಕಿಕ ಹಾನಿಗಳನ್ನು ಸಹಿಸಿಕೊಳ್ಳುತ್ತಾನೆ. ಆದರೆ- ಸ್ವರ್ಗದ 
ಮದಿರೆಯಿಂದ ಆನೆಂದ ಆಹ್ಲಾದಗಳಂತು ಸಂಪೂರ್ಣವಾಗಿ ಲಭಿಸುವುವು. (ಲದ್ದತುಲ್ಲಿಶ್ಕಾರಿಬೀನ್‌) ಆದರೆ, ಈ ಎರಡು ತರದ 
ಹಾನಿಗಳಲ್ಲಿ ಒಂದೂ ಉಂಟಾಗಲಾರದು ಎಂದು ಅಲ್ಲಾಹ್‌ ಹೇಳುತ್ತಾನೆ. » 


ಕಾಂಡ-23 


491 حرجرسدت .37 


5 Sal had الم بی یس‎ CE اق‎ Ls 
ದಡ ; ರಹಿತ ರಿ ಡಿ Ee JK 
5 Kec ೫ರ Er Cs ابا‎ OSE Lh 
$3 اِن‎ AE سوہ الْجَحِبَوث قَالَ‎ 545 ApS تر‎ 
BARA il من‎ NAS SSH 


ದೃಷ್ಟಿಯನ್ನು ಕಾಪಾಡಿಕೊಳ್ಳುವ” ಸುಂದರ ನಯನಗಳುಳ್ಳಿ ಸ್ತ್ರೀಯರಿರುವರು,” ಮೊಟ್ಟೆಯ ಒಳಪದರದಂತೆ 
ಶೋಮಲವಾಗಿರುವರು.* 

(50-59) ಅನಂತರ ಅವರು ಪರಸ್ಪರರೆಡೆಗೆ ಗಮನಹರಿಸಿ ಸ್ಥಿತಿಗತಿಗಳನ್ನು ವಿಚಾರಿಸುವರು. ಅವರ 
ಲ್ಲೊಬ್ಬನು ಹೀಗೆನ್ನುವನು, "ಭೂಲೋಕದಲ್ಲಿ ನನ್ನ ಸಂಗಾತಿಯೊಬ್ಬನಿದ್ದನು. ನೀನೂ ಸಮರ್ಥಿಸುವವರ ಪೈಕಿ 
ಆಗಿರುವೆಯಾ?' ನಿಜಕ್ಕೂ ನಾವು ಸತ್ತು ಮಣ್ಣಾಗಿ, ಅಸ್ವಿಪಂಜರವಾಗಿ ಬಿಟ್ಟ ಬಳಿಕ ನಮಗೆ ಸತ್ಸಲ ದುಷ್ಟಲ 
ಗಳನ್ನು ನೀಡಲಾಗುವುದೇ? ಎಂದು ನನ್ನೊಡನೆ ಕೇಳುತ್ತಿದ್ದನು.” ಆ ವ್ಯಕ್ತಿ ಈಗ ಎಲ್ಲಿರುವನೆಂದು ನೀವು 
ನೋಡಲಿಚ್ಛಸುತ್ತೀರಾ? ಹೀಗೆ ಹೇಳಿ ಬಗ್ಗಿ ನೋಡಿದಾಗ ನರಕದ ಆಳದಲ್ಲಿ ಅವನನ್ನು ಕಾಣುವನು ಮತ್ತು 


1 


ಅವನನ್ನು ಉದ್ದೇಶಿಸಿ ಹೀಗೆನ್ನುವನು,- "ಅಲ್ಲಾಹನಾಣೆ, ನೀನಂತು ನನ್ನನ್ನು ನಾಶಗೊಳಿಸಿಯೇ ಬಿಡುತ್ತಿದ್ದೆ. 
ನನ್ನ ಪ್ರಭುವಿನ ಅನುಗ್ರಹ ಇಲ್ಲದಿರುತ್ತಿದ್ದರೆ ಇಂದು ನಾನು ಕೂಡಾ, ಸೆರೆ ಹಿಡಿಯಲ್ಪಟ್ಟವರಲ್ಲಾಗಿರುತ್ತಿದ್ದೆ.3 


28. ಅರ್ಥಾತ್‌- ತನ್ನ ಪತಿಯ ಹೊರತು ಬೇರಾರ ಕಡೆಗೂ ದೃಷ್ಟಿ ಬೀರದವಳು. 

29. ಇವರು ಭೂಲೋಕದಲ್ಲಿ ಪ್ರಬುದ್ಧೆಯರಾಗುವುದಕ್ಕೆ ಮುಂಚೆಯೇ ಮೃತರಾದ ಮತ್ತು ಸ್ವರ್ಗ ಪ್ರವೇಶಕ್ಕೆ ಅನರ್ಹರಾಗಿರು 
ವಂತಹ ಹೆತ್ತವರ ಹೆಣ್ಮಕ್ಕಳಾಗಿರಬಹುದು. ಇಂತಹ ಹುಡುಗರು ಸ್ವರ್ಗದಲ್ಲಿ ಸೇವಕರಾಗಿದ್ದು ಅವರು ಸದಾ ಬಾಲಕರಾಗಿಯೇ 
ಇರುವಂತೆ ಈ ಹೆಣ್ಮಕ್ಕಳು ಕೂಡಾ ಸ್ವರ್ಗದಲ್ಲಿ ಸ್ವರ್ಗವಾಸಿಗಳಿಗಾಗಿ 'ಹೊರ್‌' (ಸ್ವರ್ಗ ಕನ್ನೆ)ಗಳಾಗಿ .ಮಾಡಲ್ದಡುವರು ಮತ್ತು 
ಅವರು ಸದಾ ನವಕನ್ಯೆಯರಾಗಿಯೇ ಉಳಿಯುವರು ಎಂದು ಊಹಿಸಬಹುದಾಗಿದೆ. (ವಾಸ್ತಎಕತೆಯನ್ನು ಅಲ್ಲಾಹನೇ ಬಲ್ಲ) 

30. ಮೂಲದಲ್ಲಿ 'ಕಲನ್ನಹುನ್ನ ಬೈದುಮ್ಮಕ್‌ನೂನ್‌' (ಅವರು ಅಡಗಿದ ಅಥವಾ ಸುರಕ್ಷಿತವಾಗಿರಿಸಿದ ಮೊಟ್ಟೆಗಳೋ 
ಎಂಬಂತಿರುವರು) ಎಂದಿದೆ. ಇದಕ್ಕೆ ವ್ಯಾಖ್ಯಾನಕಾರರು ಅನೇಕ ಅರ್ಥಗಳನ್ನು ಕಲ್ಪಿಸಿರುತ್ತಾರೆ. ಆದರೆ ಇವುಗಳ ಪೈಕಿ ಹ. ಉಮ್ಮು 
ಸಲ್ಮಾರವರು(ರ) ಪ್ರವಾದಿವರ್ಯರಿಂದ() ಉಲ್ಲೇಖಿಸಿದ ವ್ಯಾಖ್ಮಾನವೇ ಸರಿಯಾಗಿದೆ. ಅವರು ಹೀಗೆನ್ನುತ್ತಾರೆ: "ನಾನು ಪ್ರವಾದಿ 
ವರ್ಯರೊಡನೆ(ಸ) ಈ ಸೂಕ್ತದ ಅರ್ಥ ಕೇಳಿದೆ. ಆಗ ಅವರು, ಅವರ ಕೋಮಲತೆ ಮತ್ತು ಸೌಂದರ್ಯವು ಮೊಟ್ಟೆಯ ಸಿಪ್ಪೆ 
ಮತ್ತು ಅದರ ತಿರುಳಿನ ನಡುವೆ ಇರುವ ಪರೆಯಂತಿರುವುದು ಎಂದರು." (ಇಬ್ನ್‌ ಜರೀರ್‌) 

31. ಅರ್ಥಾತ್‌- ನೀನು ಕೂಡಾ ಮರಣಾನಂತರ ಜೀವನದಂತಹ ಬುದ್ದಿಗೆಟುಕದ ವಿಷಯವನ್ನು ನಂಬುವಷ್ಟು ದುರ್ಬಲ 
ವಿಶ್ವಾಸವುಳ್ಳವನಾಗಿ ಬಿಟ್ಟೆಯಾ? 

32. ಪರಲೋಕದಲ್ಲಿ ಮನುಷ್ಯನ ಶ್ರವಣಶಕ್ತಿಯೂ مین‎ ವಾಕ್ಟಕ್ರಿಯೂ ಯಾವ ಮಟ್ಟದ್ದಾಗಿರುವುದೆಂದು 
ಇದರಿಂದ ಅಂದಾಜಿಸಬಹುದು. ಸ್ವರ್ಗದಲ್ಲಿ ಕುಳಿತಿರುವ ಪ್ರತಿಯೊಬ್ಬನು ಯಾವುದೇ ದೂರದರ್ಶನದ ಸಹಾಯನಿಲ್ಲದೆ, 
ಸ್ವಲ್ಪ ಬಗ್ಗಿ ಅವನಿಂದ ಎಷ್ಟೋ ಸಹಸ್ರ ಮೈಲುಗಳಷ್ಟು ದೂರದಲ್ಲಿ ನರಕದ ಯಾತನೆಯನ್ನು ಅನುಭವಿಸುತ್ತಿರುವ 
ವ್ಯಕ್ತಿಯನ್ನು ನೋಡಬಲ್ಲನು. ಇಷ್ಟೇ ಅಲ್ಲ, ಅವರಿಬ್ಬರೂ ಒಬ್ಬರನ್ನೊಬ್ಬರು ಕಾಣುತ್ತಾರೆ. ಮಾತ್ರವಲ್ಲ ಅವರ ನಡುವೆ 
ಯಾವುದೇ ದೂರವಾಣಿ ಅಥವಾ ಬಾನುಲಿ ಸಂಪರ್ಕ ಇಲ್ಲದೆಯೇ ನೇರವಾಗಿ ಮಾತುಕತೆ ನಡೆಯುವುದು ಮತ್ತು ಅವರು 
ಅಷ್ಟು ದೂರದಿಂದ ಮಾತಾಡುತ್ತಿದ್ದರೂ ಪರಸ್ಪರರ ಮಾತನ್ನು ಸ್ಪಷ್ಟವಾಗಿ ಕೇಳುವರು. 


ಕಾಂಡ-23 


492 ಕುರ್‌ಆನ್‌ ವ್ಯಾಖ್ಯಾನ 


رز رتا نال رتا تم نع PEC EY ESTOS NS‏ 
SE ell Jp 7‏ آر گر 5 ಕ‏ 
ترک يك تا کا 2X‏ ق امّل Cpr‏ 

BIG SHE مٹیا‎ ES SGD ک6‎ 


ಸರಿ, ನಮಗಿನ್ನು ಸಾಯಲಿಕ್ಕಿಲ್ಲವಲ್ಲವೇ? ನಮಗೆ ಬರಬೇಕಾಗಿದ್ದ ಮೃತು ಮೊದಲೇ ಬಂದು ಬಿಟ್ಟಿತು. ಇನ್ನು 
ನಮಗೆ ಯಾತನೆ ಸಿಗಲಾರದು." 


(60-74) ನಿಶ್ಚಯವಾಗಿಯೂ ಇದುವೇ ಭವ್ಮ ವಿಜಯವಾಗಿದೆ. ಕರ್ಮವೆಸಗುವವರು ಇಂತಹದೇ 
ಯಶಸ್ಸಿಗಾಗಿ ಕರ್ಮವೆಸಗಬೇಕು. ಹೇಳಿರಿ ಈ ಆತಿಥ್ಯ ಉತ್ತಮವೋ 'ರುಕ್ಕೂಮ್‌" ವೃಕ್ಷ ಉತ್ತಮವೋ?" 
ನಾವು ಆ ವೃಕ್ಷವನ್ನು ಅಕ್ರಮಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿರುವೆವು.* ಅದು ನರಕದ ತಳಭಾಗ 
ದಿಂದ ಹೊರಡುವ ಒಂದು ವೃಕ್ಸವಾಗಿದೆ- ಅದರ ತೆನೆಗಳು ಶೈತಾನರ ತಲೆಗಳೋ ಎಂಬಂತಿವೆ. ನರಕ 
ವಾಸಿಗಳು ಅದನ್ನು ತಿನ್ನುವರು ಮತ್ತು ಅದರಿಂದಲೇ ಹೊಟ್ಟೆ ತುಂಬುವರು. ಅದರ ಮೇಲೆ ಅವರಿಗೆ ಕುಡಿಯಲು 


33. ಈ ಮಾತಿನ ಶೈಲಿಯಿಂದ ತಿಳಿಯುವಂತೆ, ಈ ಸ್ವರ್ಗವಾಸಿಯು ತನ್ನ ನರಕವಾಸಿ ಸ್ನೇಹಿತನೊಡನೆ ಮಾತಾಡುತ್ತ 
ತನ್ನೊಡನೆ ತಾನೇ ಮಾತಾಡತೊಡಗುತ್ತಾನೆ. ತಾಸು ತನ್ನೆಲ್ಲ ನಿರೀಕ್ಷೆ ಮತ್ತು ಲೆಕ್ಕಾಚಾರಗಳನ್ನು ಮಾರಿದ ಉನ್ನತ ಸ್ಥಾನವೊಂದನ್ನು 
ತಲುಪಿದಾಗ ಆಶ್ಚರ್ಯ ಮತ್ತು ಆನಂದಾತಿರೇಕದಿಂದ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೇ ಮಾತನಾಡಶೊಡಗುವಂತಹ ಧಾಟಿಯಲ್ಲೇ ಆತನ 
ಬಾಯಿಯಿಂದ ಈ ಮೂರು ಮಾತುಗಳು ಹೊರಡುತ್ತವೆ. ಇಂತಹ ಮಾತನ್ನು ಯಾವದಾದರೂ ನಿರ್ದಿಷ್ಟ ವ್ಯಕ್ತಿಯನ್ನುದ್ದೇಶಿಸಿ 
ಹೇಳಲಾಗುವುದಿಲ್ಲ. ಇದರಲ್ಲಿರುವ ಪ್ರಶ್ನೆಗಳು ಯಾರಲ್ಲಾದರೂ ಏನನ್ನಾದರೂ ಕೇಳುವ ಉದ್ದೇಶವನ್ನೂ ಹೊಂದಿರುವುದಿಲ್ಲ. 
ವಾಸ್ತವದಲ್ಲಿ ಇದು, ಮನುಷ್ಕನು ತನ್ನದೇ ಮಾತುಗಳಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಿದೆ. ಆ ಸ್ವರ್ಗವಾಸಿಯು 
ನರಕವಾಸಿಯೊಡನೆ ಮಾತಾಡುತ್ತಿದ್ದಂತೆ ಹಠಾತ್ತನೆ ಅವನಿಗೆ 'ನನ್ನ ಸೌಭಾಗ್ಯವು ನನ್ನನ್ನು ಅದೆಲ್ಲಿಗೆ ತಂದು ಮುಟ್ಟಿಸಿ ಬಿಟ್ಟಿತು! 
ಇನ್ನು ಮರಣವೂ ಇಲ್ಲ, ಯಾತನೆಯೂ ಇಲ್ಲ. ಸಕಲ ಸಂಕಷ್ಟಗಳು ಕೊನೆಗೊಂಡವು. ನನಗೆ ಶಾಶ್ವತ ಜೀವನ ಪ್ರಾಪ್ರವಾಗಿದೆ' 
ಎಂಬ ಆಲೋಚನೆ ಮೂಡುತ್ತದೆ. ಈ ಅನಿಸಿಕೆಯ ಆಧಾರದಲ್ಲೇ ಅವನು, "ನಾವೀಗ ಈ ಸ್ಥಾನವನ್ನು ತಲಪಿ ಬಿಟ್ಟೆವಲ್ಲ!” 
ಎಂದು ತನಗರಿವಿಲ್ಲದೆಯೇ ಉದ್ಧರಿಸುತ್ತಾನೆ. 

34. 'ರುಕ್ಕೂಮ್‌' ಎಂಬುದು ಶಿಹಾಮಾ ಪ್ರದೇಶದಲ್ಲಿರುವ ಒಂದು ವೃಕ್ಷ. ಅದರ ರುಚಿ ಅತ್ಯಂತ ಕಹಿ. ವಾಸನೆಯನ್ನು 
ಸಹಿಸಲಿಕ್ಯಾಗುವುದಿಲ್ಲ. ಅದನ್ನು ಮುರಿದಾಗ ಹಾಲಿನಂತಹ ರಸ ಒಸರುತ್ತದೆ. ಆದು ಮೈಗೆ ತಾಗಿಬಿಟ್ಟರೆ ಮೈ ಬಾತು ಹೋಗುತ್ತದೆ. 
ಇದನ್ನೇ ಪ್ರಾಯಶಃ ಹಿಂದಿಯಲ್ಲಿ 'ಥೋಹರ್‌' ಎನ್ನುವುದು. 

35. ಅರ್ಥಾತ್‌- ನಿಷೇಧಿಗಳು ಈ ಮಾತನ್ನು ಕೇಳಿ ಕುರ್‌ಆನ್‌ ಮತ್ತು ಪ್ರವಾದಿವರ್ಯರನ್ನು(ಸ)ು ಗೇಲಿ ಮಾಡಲು ಒಂದು 
ಹೊಸ ಅವಕಾಶವನ್ನು ಪಡೆಯುತ್ತಾರೆ. ಅವರು ಗೊಳ್ಳೆಂದು ನಗುತ್ತ, "ಇದೋ ಕೇಳಿ, ನರಕದ ಉರಿಯುವ ಬೆಂಕಿಯಲ್ಲಿ ಮರ 
ಬೆಳೆಯುವುದಂತೆ” ಎನ್ನುತ್ತಾರೆ. 

36. ಇಲ್ಲಿ ರುಕ್ಕೂಮ್‌ ವೃಕ್ನೆದ ಮೊಗ್ಗುಗಳನ್ನು ಶೈತಾನನ ತಲೆಗೆ ಹೋಲಿಸಬೇಕಾದರೆ ಶೈತಾನನ ತಲೆಯನ್ನು 
ಯಾರಾದರೂ ಕಂಡಿದ್ದಾರೆಂಬ ತಪ್ಪು ಧಾರಣೆಯನ್ನು ಹೊಂದಬಾರದು. ವಸ್ತುತಃ ಇದೊಂದು ಕಲ್ಪನಾ ಸ್ವರೂಪದ ಹೋಲಿಕೆ 
ಯಾಗಿದ್ದು ಎಲ್ಲ ಭಾಷೆಗಳಲ್ಲೂ ಸಾಮಾನ್ಯವಾಗಿ ಇಂತಹ ಪ್ರಯೋಗ ರೂಢಿಯಲ್ಲಿದೆ. ಉದಾ: ಸ್ತ್ರೀಯ ಸೌಂದರ್ಯವನ್ನು 
ವರ್ಣಿಸುವಾಗ ಅಪ್ಪರೆಯಂತಿದ್ದಾಳೆ ಎನ್ನುತ್ತೇವೆ. ಕುರೂಪವನ್ನು ವರ್ಣಿಸುವಾಗ ಭೂತ ಅಥವಾ. ಪಿಶಾಚಿಯಂತಿದ್ದಾಳೆ ಎನ್ನುತ್ತೇವೆ. 
ಯಾರದಾದರೂ ತೇಜೋಮಯ ರೂಪವನ್ನು ವರ್ಣಿಸುವಾಗ ದೇವಚರನಂತೆ ಎನ್ನುತ್ತೇವೆ. ಭಯಾನಕ ರೂಪನೆನ್ನು ವರ್ಣಿಸುವಾಗ 
ತೈತಾನನಂತಿದ್ದಾನೆ ಎನ್ನುತ್ತೇವೆ. 


ಕಾಂಡ-23 


37. ಅಸ್ಸಾಫ್ಯಾತ್‌ 493 


ವರದಾ ತಿ ಸಹ್ಯ ಅಧ ತಿತಿ 
ہو وہ ےھ‎ AVI 
کر‎ BE da 555 انا‎ SSA Ei AE 
ENS G36 45 A الو‎ ke Mel sk 
کنا مزا من‎ Si RO Go AD 5 AES i 


; - PS 
النکبزی ۵/تا‎ 2 EEG 4k IEE 
ಕುದಿಯುತ್ತಿರುವ ನೀರು ಸಿಗುವುದು. ಆ ಬಳಿಕ ಅವರ ಮರಳುವಿಕೆಯು ಅದೇ ನರಕಾಗ್ನಿಯ ಕಡೆಗಾಗಿರುವುದು 
ಇವರು ತಮ್ಮ ಪೂರ್ಮ್ವಿಕರನ್ನು ಪಥಬ್ರಷ್ಟರಾಗಿ ಕಂಡರು- ಮತ್ತು ಅವರನ್ನೇ ಹಿಂಬಾಲಿಸಿದರು.* ವಸ್ತುತಃ 
ಅವರಿಗಿಂತ ಮುಂಚೆ ಅನೇಕರು ಪಥಬ್ರಷ್ಟರಾಗಿದ್ದರು- ಮತ್ತು ನಾವು ಅವರ ಮಧ್ಯೆ ಎಚ್ಚರಿಕೆ ನೀಡುವ ಸಂದೇಶ 
ವಾಹಕರನ್ನು ಕಳುಹಿಸಿದ್ದೆವು. ಎಚ್ಚರಿಕೆ ನೀಡಲ್ಪಟ್ಟಿದ್ದ ಆ ಜನರ ಗತಿಯೇನಾಯಿತು ಎಂಬುದನ್ನು ಈಗ ನೋಡಿ 

ಕೊಳ್ಳಿರಿ. ಅಲ್ಲಾಹನು ತನಗಾಗಿ ಕಾದಿರಿಸಿಕೊಂಡ ದಾಸರು ಮಾತ್ರ ಈ ದುರ್ಗತಿಯಿಂದ ಪಾರಾಗಿದ್ದಾರೆ. 
(75-82) (ಇದಕ್ಕಿಂತ ಮುಂಚೆ ನೂಹರು ನಮ್ಮನ್ನು ಕೂಗಿ ಕರೆದಿದ್ದರು. ನಾವು ಎಷ್ಟು ಉತ್ತಮ 


'ಒ'ಗೊಡುವವರಾಗಿದ್ದೇವೆಂದು ನೋಡಿರಿ. ನಾವು ಅವರನ್ನೂ ಅವರ ಮನೆಯವರನ್ನೂ ಮಹಾ ದುರಂತ 
ದಿಂದ ರಕ್ಷಿಸಿದೆವು! ಮತ್ತು ಅವರ ಸಂತತಿಯನ್ನು ಮಾತ್ರ ಉಳಿಸಿದೆವು." ಅನಂತರದ ಪೀಳಿಗೆಗಳಲ್ಲಿ 


37. ನರಕವಾಸಿಗಳು ಹಸಿವು ಬಾಯಾರಿಕೆಗಳಿಂದ ಚಡಪಡಿಸುತ್ತಿರುವಾಗ ಅವರನ್ನು ರುಕ್ಕೂಮ್‌ ವೃಕ್ಷೆಗಳು ಮತ್ತು 
ಕುದಿಯುವ ನೀರಿನ ಚಿಲುಮೆಗಳಿರುವಲ್ಲಿಗೆ ಅಟ್ಟಲಾಗುವುದೆಂದು ಇದರಿಂದ ತಿಳಿದು ಬರುತ್ತದೆ. ಅವುಗಳನ್ನು ತಿಂದ ಮತ್ತು 
ನೀರು ಕುಡಿದ ಬಳಿಕ ಅವರನ್ನು ನರಕಕ್ಕೆ ಮರಳಿ ತರಲಾಗುವುದು. 

38. ಅರ್ಥಾತ್‌- ಅವರು ತಮ್ಮ ಬುದ್ದಿ ಶಕ್ತಿಯನ್ನುಪಯೋಗಿಸಿಕೊಂಡು ಹಿರಿಯರಿಂದಲೇ ನಡೆದು ಬಂದಿರುವ ರೂಢಿಯು 
ಸರಿಯಾದುದೋ ಅಲ್ಲವೋ ಎಂಬುದನ್ನು ಯೋಚಿಸಲಿಲ್ಲ. ಇತರರು ನಡೆಯುತ್ತಿದ್ದ ಮಾರ್ಗದಲ್ಲೇ ಕಣ್ಣು ಮುಚ್ಚಿ ನಡೆಯತೊಡಗಿದರು. 

39. ಈ ವಿಷಯದ ಸಂಬಂಧವು ಹಿಂದಿನ ರುಕೂಲ್‌ನ ಕೊನೆಯ ಮಾತುಗಳೊಂದಿಗಿದೆ. ಅವುಗಳ ಕುರಿತು ವಿವೇಚಿಸಿದರೆ 
ಈ ಕಥೆಗಳನ್ನು ಇಲ್ಲಿ ಯಾವ ಉದ್ದೇಶದಿಂದ ಹೇಳಲಾಗುತ್ತಿದೆ ಎಂಬುದು ತಿಳಿಯುತ್ತದೆ. : 

40. ಇದು ಹ. ನೂಹ್‌(ಅ) ಬಹುದೀರ್ಪು ಕಾಲದ ವರೆಗೆ ತಮ್ಮ ಜನಾಂಗವನ್ನು ಸತ್ಯಧರ್ಮದ ಕಡೆಗೆ ಆಹ್ವಾನಿಸುತ್ತಾ 
ಕೊನೆಗೆ ನಿರಾಶರಾಗಿ ಅಲ್ಲಾಹನ ಮುಂದಿಟ್ಟ ಮೊರೆಯ ಕುರಿತಾಗಿದೆ. ಈ ಮೊರೆಯ ಮಾತುಗಳು ಸೂರಃ ಕಮರ್‌ನಲ್ಲಿ ಹೀಗಿದೆ- 
"ಈಗ ವಾನು ಸೋತು ಹೋಗಿದ್ದೇನೆ. ಇನ್ನು ನೀನು ನನ್ನ ನೆರವಿಗೆ ಬಾ ಎಂದು ಅವರು ತಮ್ಮ ಪ್ರಭುವನ್ನು ಕೂಗಿ ಕರೆದರು.” 
(10ನೆಯ ಸೂಕ್ತ) 

41. ಅರ್ಥಾತ್‌- ಒಂದು ದುಷ್ಕರ್ಮಿ ಮತ್ತು ಅಕ್ರಮಿ ಜನಾಂಗದಿಂದ ಅವರಿಗೆ ಉಂಟಾಗುತ್ತಿದ್ದ ಗಂಡಾಂತರದಿಂದ. 
ಇದರಲ್ಲಿ ಒಂದು ಲಘುವಾದ ಸೂಚನೆಯೂ ಇದೆ. ಅದು ಹೀಗಿದೆ- ಹ. ನೂಹ್‌ರನ್ನೂ(ಅ) ಅವರ ಸಂಗಾತಿಗಳನ್ನೂ ಸಂಕಟ 
ದಿಂದ ಪಾರುಗೊಳಿಸಿದಂತೆಯೇ ಹ. ಮುಹಮ್ಮದ್‌ರನ್ನೂ(ಸ) ಅವರ ಸಂಗಾತಿಗಳನ್ನೂ ಮಕ್ಕಾದವರು ಕೊಡುತ್ತಿರುವ ಸಂಕಷ್ಟಗಳಿಂದ 
ನಾವು ಕೊನೆಗೊಮ್ಮೆ ಪಾರುಗೊಳಿಸುವೆವು: f 

42. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಹ. ನೂಹ್‌ರನ್ನು(ಅ) ವಿರೋಧಿಸುತ್ತಿದ್ದವರ . ವಂಶವನ್ನು ಈ 
ಲೋಕದಿಂದ ಅಳಿಸಲಾಯಿತು. ಹ. ನೂಹ್‌ರ(ಅ) ಸಂತಶಿಯನ್ನೇ ಉಳಿಸಲಾಯಿತು. 2) ಮಾನವ ವಂಶವೆಲ್ಲವನ್ನೂ ನಾಶಗೊಳಿಸಿ, 
ಮುಂದೆ ಹ. ನೂಹ್‌ರ(ಅ) ಸಂತತಿಯಿಂದ ಈ ಜಗತ್ತನ್ನು ನೆಲೆಗೊಳಿಸಲಾಯಿತು. 


ಕಾಂಡ-23 


494 ಕುರ್‌ಆನ್‌ ವ್ಯಾಖ್ಯಾನ 


ಲಿ 5 


CEH Be El من‎ Mal es AS 
a RE LN AS من‎ YEN 


SS AM CSS RN CANES ما دا‎ 4B 544 65) 
سیٹزن‎ IE نی‎ CE edd یرت‎ AEG 


ಅವರ ಪ್ರಶಂಸೆಯನ್ನು ಉಳಿಸಿಬಿಟ್ಟೆವು. ಸಕಲ ಲೋಕವಾಸಿಗಳಲ್ಲಿ ನೂಹರಿಗೆ ಸಲಾಮ್‌(ಶುಭಾಶಯ) و‎ 
ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಇಂತಹ ಸತ್ಸಲವನ್ನೇ ನೀಡುತ್ತೇವೆ. ವಾಸ್ತವದಲ್ಲಿ ಅವರು ನಮ್ಮ 
ಸತ್ಕವಿಶ್ವಾಸಿ ದಾಸರಲ್ಲಾಗಿದ್ದರು ಮತ್ತು ಇನ್ನೊಂದು ಪಂಗಡವನ್ನು ನಾವು ಮುಳಗಿಸಿಬಿಟ್ಟೆವು. 

(83-87) ನೂಹರ ಮಾರ್ಗದಲ್ಲೇ ನಡೆಯುವವರು ಇಬ್ರಾಹೀಮರಾಗಿದ್ದರು. ಅವರು ತಮ್ಮ ಪ್ರಭುವಿನ 
ಸನ್ನಿಧಿಗೆ ನಿರ್ಮಲ ಮನಸ್ಸಿನೊಂದಿಗೆ ಬಂದಾಗ ಅವರು ತಮ್ಮ ತಂದೆ ಹಾಗೂ ಜನಾಂಗದೊಡನೆ, 
"ನೀವು ಇದೆಂತಹ ವಸ್ತುಗಳನ್ನು ಪೂಜಿಸುತ್ತಿರುವಿರಿ? ಅಲ್ಲಾಹನನ್ನು ಬಿಟ್ಟು ہجھ‎ ಆರಾಧ್ಯರನ್ನು 
ಬಯಸುತ್ತೀರಾ? ಸರ್ವಲೋಕಗಳ ಪಾಲಕ ಪ್ರಭುವಿನ ಕುರಿತು ನಿಮ್ಮ ಕಲ್ಪನೆಯೇನು?” ಎಂದು ಕೇಳಿದರು.* 

(88-98) ತರುವಾಯ" ಅವರು ನಕ್ಷತ್ರಗಳ ಕಡೆಗೆ ದೃಷ್ಟಿ ಬೀರಿದರು*- ಮತ್ತು ನನ್ನ ಆರೋಗ್ಯ 


43. ಅರ್ಥಾತ್‌- ಇಂದು ಹ. ನೂಹ್‌ರನ್ನು(ಅ) ದೂಷಿಸುವವನಾರೂ ಜಗತ್ತಿನಲ್ಲಿಲ್ಲ. ಹೆ. ನೂಹ್‌ರ(ಅ) ಕಾಲದ ಪ್ರಳಯದ 
ಬಳಿಕ ಇಂದಿನ ವರೆಗೆ ಸಾವಿರಾರು ವರ್ಷಗಳಿಂದಲೂ ಈ ಜಗತ್ತು ಹ. ನೂಹ್‌ರನ್ನು(ಅ) ಸದ್ಭಾವನೆಯೊಂದಿಗೇ ಸ್ಮರಿಸುತ್ತಿದೆ. 

44. ಪ್ರಭುವಿನ ಸನ್ನಿಧಿಗೆ ಬರುವುದೆಂದರೆ- ಅವನ ಕಡೆಗೆ ವಾಲುವುದು ಮತ್ತು ಸಕಲರಿಂದ ವಿಮುಖರಾಗಿ ಅವನ ಕಡೆಗೆ 
ಮಾತ್ರ ಮುಖ ಮಾಡುವುದು ಎಂದರ್ಥ. 'ನಿರ್ಮಲ ಮನಸ್ಸು' ಎಂದರೆ 'ಆರೋಗ್ಯವಂತ ಮನಸ್ಸು' ಅರ್ಥಾತ್‌- ಎಲ್ಲ ವಿಶ್ವಾಸಪರ 
ಮತ್ತು ನೈತಿಕ ಕೇಡುಗಳಿಂದ ಶುದ್ಧವಾದ ಸತ್ಕನಿಷೇಧ, ದೇವಸಹಭಾಗಿತ್ವ್ತ ಮತ್ತು ನೈತಿಕ ದೋಷಗಳಿಂದ ಮುಕ್ತವಾದ, 
ಅಜ್ಞೋಲ್ಲಂಘನೆ ಮತ್ತು ವಿದ್ರೋಹ ಭಾವಗಳು ಇಲ್ಲದಂತಹ, ಯಾವ ಪೇಚೂ ಜಟಿಲತೆಯೂ ಇಲ್ಲದ, ಎಲ್ಲ ವಿಧದ ದುಷ್ಟೇರಣೆ 
ಮತ್ತು ದುರಾಕಾಂಕ್ಸೆಗಳಿಂದ ಸಂಪೂರ್ಣ ಶುದ್ಧವಾಗಿರುವಂತಹ ಮನಸ್ಸು. 

45. ಹ. ಇಬ್ರಾಹೀಮ್‌ರ(ಅ) ಕಥೆಯ ಹೆಚ್ಚಿನ ವಿವರಗಳಿಗಾಗಿ ನೋಡಿರಿ. ಸೂರಃ ಅನ್‌ಆಮ್‌: 74ರಿಂದ 84 ಮತ್ತು 
ಟಿಪ್ಪಣಿ ಸಹಿತ ಸೂರಃ ಮರ್ಯಮ್‌: 41ರಿಂದ 50, ಸೂರಃ ಅಂಬಿಯಾ: 51ರಿಂದ 73, ಸೂರಃ ಅಶ್ಕುಅರಾ: 6ರಿಂದ 89 
ಮತ್ತು ಸೂರಃ ಅಂಕಬೂತ್‌: 16ರಿಂದ 27. 

46. ಅರ್ಥಾತ್‌- ಅಲ್ಲಾಹನನ್ನು ನೀವು ಏನೆಂದು ತಿಳಿದುಕೊಂಡಿದ್ದೀರಿ? ಈ ಮರ ಮತ್ತು ಕಲ್ಲುಗಳ ವಿಗ್ರಹಗಳು 
ಅವನಂತಿರಲು ಸಾಧ್ಯವೆಂದು ತಿಳಿದುಕೊಂಡಿದ್ದೀರಾ? ಅಥವಾ ಅವು ಅವನ ಗುಣ ವಿಶೇಷಗಳಲ್ಲೂ ಅವನ ಅಧಿಕಾರಗಳಲ್ಲೂ 
ಸಹಭಾಗಿಗಳಾಗಬಹುದೆಂದು ತಿಳಿದುಕೊಂಡಿದ್ದೀರಾ? ಅಲ್ಲಾಹನ ವಿಷಯದಲ್ಲಿ ಇಂತಹೆ ಅಸಭ್ಯ ಮಾತುಗಳನ್ನಾಡಿದ -ಬಳಿಕೆ ಅವನ 
ಹಿಡಿತದಿಂದ ತಪ್ಪಿಸಿಕೊಳ್ಳಬಲ್ಲಿರೆಂದು ತಿಳಿದಿರುವಿರಾ? 

47. ಇನ್ನು ಸೂರಃ ಅಂಬಿಯಾ(51ರಿಂದ 73)ದಲ್ಲಿ ಸೂರಃ ಅಂಕಬೂತ್‌(16ರಿಂದ 27)ನಲ್ಲಿ ವಿವರಿಸಲಾಗಿರುವ ಒಂದು 
ವಿಶಿಷ್ಟ ಘಟನೆಯನ್ನು ಪ್ರಸ್ತಾಪಿಸಲಾಗುತ್ತಿದೆ. 

48. ಇಬ್ದ್ಲ್‌ ಅಬೀ ಹಾತಿಮರು ಪ್ರಸಿದ್ಧ ತಾಬಈ ವ್ಯಾಖ್ಕಾನಕಾರರಾಗಿರುವ ಕತಾದರ ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸಿ 
ರುತ್ತಾರೆ- ಆರಬರು 'ನರುರ ಫಿನ್ನುಜೂಮ್‌' (ಅಷನು ತಾರೆಗಳ ಕಡೆಗೆ ದೃಷ್ಟಿ ಹಾಕಿದನು) ಎಂಬ ಮಾತನ್ನು 'ಅವನು ಯೋಚಿಸಿದನು- 
ಚಿಂತನೆ ನಡೆಸಿದನು' ಎಂದು ನುಡಿಗಟ್ಟಿನ ರೂಪದಲ್ಲಿ ಹೇಳುತ್ತಾರೆ. ಅಲ್ಲಾಮಾ ಇಬ್ನ್‌ ಕಸೀರರು ಈ ಅಭಿಪ್ರಾಯವನ್ನೇ 
ಸಮರ್ಥಿಸಿದ್ದಾರೆ. ಯಾವುದಾದರೂ ವಿಷಯದಲ್ಲಿ ಯೋಚನೆ ಮಾಡುವವನು ಮೇಲೆ ಅಥವಾ ಬಾನಿನೆಡೆಗೆ ನೋಡುವುದು ಮತ್ತು 
ಆ ಬಳಿಕ ಯೋಚಿಸಿ ಉತ್ತರಿಸುವುದು ಇದು ಸಾಮಾನ್ಯವಾಗಿ ಕೆಂಡು” ಬರುವಂತಹ ವಿಷಯವೇ ಆಗಿದೆ. 


ಕಾಂಡ-23 


37. ಅಸ್ಸಾಫ್ಟಾತ್‌ 495 


ಸ $ عو‎ 


2 


2d ಭ್‌‏ جو ARS‏ 5 4 کیدا 4S‏ ےت 
ಕೆಟ್ಟಿದೆಯೆಂದರು.* ಆ ಪ್ರಕಾರ, ಆ ಜನರು ಅವರನ್ನು ಬಿಟ್ಟು ಹೋದರು. ಅವರ ಅನುಪಸ್ಥಿತಿಯಲ್ಲಿ ಇವರು‏ 
ಮೆಲ್ಲನೆ ಅವರ ಆರಾಧ್ಯರ ಮಂದಿರದೊಳಗೆ ನುಗ್ಗಿದರು ಮತ್ತು "ನೀವು ತಿನ್ನುವುದಿಲ್ಲವೇಕೆ?! ನಿಮಗೇನಾಗಿದೆ?‏ 
ನೀವು ಮಾತನಾಡುವುದೂ ಇಲ್ಲವಲ್ಲ" ಎಂದರು. ಅನಂತರ ಅವರು ಅವುಗಳ ಮೇಲೆ ಮುಗಿಬಿದ್ದರು ಮತ್ತು‏ 
ಬಲಗೈಯಿಂದ ಚೆನ್ನಾಗಿ ಹೊಡೆದರು. ಅವರು (ಮರಳಿ) ಇವರ ಬಳಿಗೆ ಓಡೋಡಿ ಬಂದರು. ಆಗ ಇವರು,‏ 
"ನೀವೇ ಕೆತ್ತಿದ ವಸ್ತುಗಳನ್ನು ನೀವು ಪೂಜಿಸುತ್ತೀರಾ? ವಸ್ತುತಃ ನಿಮ್ಮನ್ನೂ ನೀವು ನಿರ್ಮಿಸುವ ಈ ವಸ್ತು‏ 
ಹೀಗೆಂದರು- "ಇವನಿಗಾಗಿ ಒಂದು ಅಗ್ನಿ‏ ت40 ಗಳನ್ನೂ ಸೃಷ್ಟಿಸಿದವನು ಅಲ್ಲಾಹನೇ" ಎಂದರು. ಅವರು‏ 
ಕುಂಡವನ್ನು ತಯಾರಿಸಿರಿ ಇವನನ್ನು ಧಗಧಗಿಸುವ ಬೆಂಕಿಯ ರಾಶಿಗೆ ಎಸೆದು ಬಿಡಿರಿ." ಅವರು ಇವರ ವಿರುದ್ಧ‏ 
ಒಂದು ಕಾರ್ಯಾಚರಣೆ ನಡೆಸಲು ಬಯಸಿದ್ದರು. ಆದರೆ, ನಾವು ಅವರನ್ನೇ ಕೀಳಾಗಿಸಿಬಿಟ್ಟೆವು.5‏ 


49. ಹೆ. ಇಬ್ರಾಹೀಮ್‌ರು(ಅ) ತಮ್ಮ ಜೀವಮಾನದಲ್ಲಿ ಮೂರು ಸುಳ್ಳುಗಳನ್ನು ಹೇಳಿದ್ದಾರೆನ್ನಲಾಗುವ ವಿಷಯಗಳ ಪೈಕಿ 
ಇದೊಂದು. ವಸ್ತುತಃ ಇದನ್ನು ಸುಳ್ಳು ಅಥವಾ ಸಂಭವಿಸದ ವಿಷಯವೆನ್ನುವುದಕ್ಕೆ ಮುಂಚೆ ಆಗ ಹೆ. ಇಬ್ರಾಹೀಮ್‌ರಿಗೆ(ಅ) 
ಯಾವ ತರದ ತೊಂದರೆಯೂ ಆಗಿರಲಿಲ್ಲ ಮತ್ತು ಅವರು ಕೇವಲ ನೆಪಕ್ಕಾಗಿ ಹಾಗೆ ಹೇಳಿದ್ದರೆಂಬುದು ಯಾವುದಾದರೂ 
ಮೂಲಗಳಿಂದ ತಿಳಿದು ಬರಬೇಕು. ಅಂತಹ ರುಜುವಾತುಗಳೇನೂ ಇಲ್ಲದಿರುವಾಗ ಅದು ಸುಳ್ಳೆಂದು ವೃಥಾ ಆರೋಪಿಸಿ ಬಿಡುವುದು 
ಹೇಗೆ? ನಾವು ಈ ಕುರಿತು ಸವಿವರವಾದ ಚರ್ಚೆಯನ್ನು ಸೂರಃ ಅಂಬಿಯಾದ 60ನೆಯ ಟಿಪ್ಪಣಿಯಲ್ಲಿ ನಡೆಸಿದ್ದೇವೆ. 

50. ನಿಜ ಸಂಗತಿ ಏನಾಗಿತ್ತೆಂಬುದನ್ನು ಈ ಮಾತು ಸ್ವತಃ ತಿಳಿಸುತ್ತದೆ. ಜನಾಂಗದ ಜನರು ಯಾವುದೋ ಒಂದು 
ಉತ್ಸವಕ್ಕೋ ಹೋಗುತ್ತಿದ್ದಿರಬಹುದು. ಹ. ಇಬ್ರಾಹೀಮ್‌ರ(ಅ) ಕುಟುಂಬದವರು ಅವರನ್ನೂ ಸಂಗಡ ಬರಲು ಕರೆದಿರಬಹುದು. 
ಅವರು ತಮ್ಮ ಆರೋಗ್ಯ ಚೆನ್ನಾಗಿಲ್ಲದಿರುವುದರಿಂದ ಬರಲಿಕ್ಕಾಗುವುದಿಲ್ಲವೆಂದಿರಬಹುದು. ಇದು ನಿಜವಲ್ಲದಿರುತ್ತಿದ್ದರೆ ಅವರ 
ಮನೆಯವರು- ನಿನಗೇನಾಗಿದೆ? ನೀನು ಚೆನ್ನಾಗಿರುವೆಯಲ್ಲ, ಸುಮ್ಮನೆ ನೆಪ ಹೇಳುತ್ತೀ- ಎನ್ನುತ್ತಿದ್ದರು. ಆದರೆ ಹಾಗೇನೂ 
ಸಂಭವಿಸಿಲ್ಲ. ಮನೆಯವರು ಅವರ ನೆಪವನ್ನು ಸ್ವೀಕರಿಸಿ, ಅವರನ್ನು ಬಿಟ್ಟು ಹೋದ ಘಟನೆಯಿಂದ, ಆಗ ಹ. ಇಬ್ರಾಹೀಮ್‌ರಿಗೆ(ಅ) 
ಶೀತ ಕೆಮ್ಮು ಅಥವಾ ಇಂತಹ ವ್ಯಕ್ತವಾದ ತೊಂದರೆಯೇನಾದರೂ ಇದ್ದಿರಬೇಕೆಂದೂ ಹಾಗಾದುದರಿಂದಲೇ ಮನೆಯವರು 
ಅವರನ್ನು ಬಿಟ್ಟು ಹೋಗಲು ಸಿದ್ದರಾದುದೆಂದೂ ತಿಳಿಯುತ್ತದೆ. 

51. ಮಂದಿರದೊಳೆಗಿದ್ದ ಮೂರ್ತಿಗಳ ಮುಂದೆ ತರತರದ ತಿಂಡಿಗಳನ್ನು ಇಟ್ಟಿರಬೇಕೆಂದು ಇದರಿಂದ ಸ್ಪಷ್ಟವಾಗಿ ತಿಳಿದು 
ಬರುತ್ತದೆ. 

52. ಇಲ್ಲಿ ಕಥೆಯನ್ನು ಸಂಕ್ಸೇಪಿಸಿ ಹೇಳಲಾಗಿದೆ. ಸೂರಃ ಅಂಬಿಯಾದಲ್ಲಿ ಅದರ ವಿವರ ಹೀಗಿದೆ- ಅವರು ಮರಳಿ 
ಬಂದು ಮಂದಿರದೊಳಗೆ ನೋಡುವಾಗ ಎಲ್ಲ ವಿಗ್ರಹಗಳೂ ಮುರಿದು ಬಿದ್ದಿದ್ದುವು. ವಿಚಾರಣೆ ನಡೆಯಿತು. ಇಬ್ರಾಹೀಮ್‌(ಲ) 
ಎಂಬೊಬ್ಬ ಯುವಕ ವಿಗ್ರಹಾರಾಧನೆಯ ವಿರುದ್ಧ ಇಂತಿಂತಹ ಮಾತುಗಳನ್ನು ಹೇಳುತ್ತಿದ್ದನೆಂದು ಕೆಲವರು ಹೇಳಿದರು. ಆಗ 
ನೆರೆದವರು- ಅವನನ್ನು ಹಿಡಿದು ತನ್ನಿರಿ ಎಂದರು. ಒಂದು ಕೂಟವು ಅವರ ಬಳಿಗೆ ಧಾವಿಸಿ ಅವರನ್ನು ಕರೆದುಕೊಂಡು ಬಂದಿತು. 

53. ಸೂರಃ: ಅಂಬಿಯಾದ 6ನೆಯ ಸೂಕ್ತದಲ್ಲಿ- و‎ ಅಗ್ನಿಯೇ ತಣ್ಣಗಾಗಿ ಬಿಡು ಮತ್ತು ಇಬ್ರಾಹೀಮ್‌ರಿಗೆ(ಅ) 
ಕ್ಷೇಮಕರವಾಗಿ ಬಿಡು ಎಂದು ನಾವು ಹೇಳಿದೆವು” ಎಂದೂ ಸೂರಃ ಅಂಕಬೂತ್‌ನ 24ನೆಯ ಸೂಕ್ತದಲ್ಲಿ "ತರುವಾಯ ಅಲ್ಲಾಹನು 
ಅವರನ್ನು [(ಹ. ಇಬ್ರಾಹೀಮ್‌ರನ್ನು(ಅ)] ಅಗ್ನಿಯಿಂದ ರಕ್ಷಿಸಿದನು” ಎಂದೂ ಹೇಳಲಾಗಿದೆ. ಇದರಿಂದ- ಅವರು ಹ. 
ಇಬ್ರಾಹೀಮ್‌ರನ್ನು(ಅ) ಅಗ್ನಿಗೆ ಎಸೆದಿದ್ದರೆಂದೂ ಅನಂತರ ಅಲ್ಲಾಹನು ಅವರನ್ನು ಅದರಿಂದ ಸಕ್ಟೇಮ ಹೊರ ತೆಗೆದನೆಂದೂ 


ಕಾಂಡ-23 


496 ಕುರ್‌ಆನ್‌ ವ್ಯಾಖ್ಯಾನ 


-۲ 


ವಿಯ ಖಯ مب ین من‎ ಅಡಿಯ ಥ ಹಿಮ 
EO 21 Gch آلی فی‎ ٤ 5) سے ال کال لہ کے‎ ne 1ك‎ 


2 


ನ pa ಖಿ EH ಇ 3 ಹಿ 3% 3 33} (Alt OE بی"‎ ۳ 


)99-113( تہ‎ ಹೇಳಿದರು" "ನಾನು ನನ್ನ ಪ್ರಭುವಿನ ಕಡೆಗೆ ಹೋಗುತ್ತೇನೆ. ಅವನೇ 
ನನಗೆ ಮಾರ್ಗದರ್ಶನ ಮಾಡುವನು. ಪ್ರಭೂ! ನನಗೆ ಸಜ್ಜನನಾದ (ಸಜ್ಜನರ ಸಾಲಿಗೆ ಸೇರುವ) ಒಬ್ಬ 
ಮಗನನ್ನು ದಯಪಾಲಿಸು (ಈ ಪ್ರಾರ್ಥನೆಗೆ ಉತ್ತರವಾಗಿ) ನಾವು ಅವರಿಗೆ ಒಬ್ಬ ಸಹನಶೀಲ ಪುತ್ರನ 
ಸುವಾರ್ತೆ ನೀಡಿದೆವು. ಆ ಬಾಲಕನು ಅವರ ಜೊತೆ ದುಡಿಯುವ ಪ್ರಾಯಕ್ಕೆ ತಲಪಿದಾಗ (ಒಂದು ದಿನ) 
ಇಬ್ರಾಹೀಮರು ಅವನೊಡನೆ, "ಮಗೂ, ನಾನು (ಬಲಿಯರ್ಪಿಸಲಿಕ್ಕಾಗಿ) ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು 
ಕನಸಿನಲ್ಲಿ ಕಂಡೆನು. ಈಗ ನಿನ್ನ ಅಭಿಪ್ರಾಯವೇನೆಂದು ಹೇಳು” ಎಂದರು. ಆಗ ಅವನು, "ಅಪ್ಪಾ ತಮಗೆ 
ಆಜ್ಞಾಪಿಸಲಾಗಿರುವುದನ್ನು" ಮಾಡಿಬಿಡಿರಿ ಅಲ್ಲಾಹನಿಚ್ಛಿಸಿದರೆ ತಾವು ನನ್ನನ್ನು ಸಹನೆಯುಳ್ಳವನಾಗಿ ಕಾಣುವಿರಿ" 


ಸಾಬೀತಾಗುತ್ತದೆ. ಹೀಗೆ ಅವರು ಪವಾಡ ಸದೃಶವಾಗಿ ಪಾರಾಗುವುದರ ಪರಿಣಾಮವಾಗಿ ಅವರ ಶ್ರೇಷ್ಠತೆಯು ಸಾಬೀತಾಯಿತು 
ಮತ್ತು ಮುಶ್ರಿಕರನ್ನು ಅಲ್ಲಾಹ್‌ ಅಪಮಾನಗೊಳಿಸಿ ಬಿಟ್ಟನು. 

54. ಅರ್ಥಾತ್‌- ಅಗ್ನಿಯಿಂದ ಹೊರಬಂದ ನಂತರ ಹ. ಇಬ್ರಾಹೀಮ್‌ರು(ಅ) ದೇಶಾಂತರ ಹೋಗುವ ನಿರ್ಧಾರ ಮಾಡಿ 
ಹೊರಡುವಾಗ ಹೀಗೆ ಹೇಳಿದರು. 

55. ನಾನು ನನ್ನ ಪ್ರಭುವಿಗಾಗಿ ಸ್ವಂತ ಮನೆಯನ್ನೂ ನಾಡನ್ನೂ ಬಿಡುತ್ತೇನೆ ಎಂದರ್ಥ. ಏಕೆಂದರೆ ಅವನಿಗೆ ನಾನು 
ಆತ್ಮಸಮರ್ಪಣೆ ಮಾಡಿಬಿಟ್ಟ ಕಾರಣದಿಂದಾಗಿ ನನ್ನ ಜನಾಂಗವು ನನ್ನ ಶತ್ರುವಾಗಿಬಿಟ್ಟಿತು ಮಾತ್ರನಲ್ಲ- ನನಗೆ ಈ 
ಭೂಮಿಯಲ್ಲೆಲ್ಲೂ ನೆಲೆಯಿಲ್ಲ. ನಾನು ಎತ್ತ ಮುಖಮಾಡಿ ಸಾಗುವೆನೋ ಎತ್ತ ಅವನು ನನ್ನನ್ನು ಒಯ್ಯುವನೋ ಅತ್ತ ಸಾಗುವೆನು. 

56. ಆಗ ಹ. ಇಬ್ರಾಹೀಮ್‌ರಿಗೆ(ಆ) ಮಕ್ಕಳಿರಲಿಲ್ಲವೆಂದು ಈ ಪ್ರಾರ್ಥನೆಯಿಂದ ತಿಳಿದು ಬರುತ್ತದೆ. ಅವರು ಒಬ್ಬ 
ಪತ್ನಿಯನ್ನೂ ಒಬ್ಬ سور‎ (ಹ. ಲೂತ್‌(ಅ)ರನ್ನೊ ಸಂಗಡ ಕರೆದುಕೊಂಡು ಸ್ವದೇಶದಿಂದ ಹೊರಟಿದ್ದರೆಂದು ಕುರ್‌ಆನಿನ 
ಇತರ ಕಡೆಗಳಲ್ಲಿರುವ ವಿವರಗಳಿಂದ ತಿಳಿಯುತ್ತದೆ. ಆಗ ಆ ದೇಶಾಂತರ ವಾಸದಲ್ಲಿ ಬೇಸರವನ್ನು ದೂರೀಕರಿಸ ತಕ್ಕಂತಹ 
ಒಬ್ಬ ಸತ್ಸುತ್ರನನ್ನು ಅಲ್ಲಾಹ್‌ ದಯವಪಾಲಿಸಿದರೆ ಚೆನ್ನಾಗಿತ್ತೆಂಬ ಸಹಜ ಆಶೆಯು ಅವರಿಗುಂಟಾಯಿತು. 

57. ಅಂದರೆ ಹ. ಇಸ್ಮಾಕಈಲ್‌ರ(ಅ) ಸುವಾರ್ತೆ. ಇಲ್ಲಿ, ಅವರು ಪ್ರಾರ್ಥಿಸಿದ ತಕ್ಷಣ ಅವರಿಗೆ ಈ ಸುವಾರ್ತೆ 
ನೀಡಲಾಯಿತೆಂಬ ತಪ್ಪುಧಾರಣೆಯುಂಟಾಗಬಾರದು. ಹ. ಇಬ್ರಾಹೀಮ್‌ರ(ಅ) ಈ ಪ್ರಾರ್ಥನೆ ಮತ್ತು ಈ ಸುವಾರ್ತೆಯ ನಡುವೆ 
ಅನೇಕ ವರ್ಷಗಳ ಅಂತರವಿತ್ತೆಂದು. ಸೂರಃ ಇಬ್ರಾಹೀಮ್‌ನ 39ನೆಯ ಸೂಕ್ತದಿಂದ ತಿಳಿಯುತ್ತದೆ. 

58. ಹ. ಇಬ್ರಾಹೀಮ್‌ರು(ಅ) ಸ್ವಪ್ನದಲ್ಲಿ ತಮ್ಮ ಮಗನನ್ನು ದಿಬ್ಡ್‌ ಮಾಡುತ್ತಿರುವುದಾಗಿ ಕೆಂಡಿದ್ದರೇ ಹೊರತು, ದಿಬ್ಹ್‌ 
ಮಾಡಿ ಬಿಟ್ಟಿರುವುದಾಗಿ ಕಂಡಿರಲಿಲ್ಲ ಎಂಬುದು ಗಮನಾರ್ಹ. ಆಗ ಅವರು ಮಗನನ್ನು ಬಲಿಗೊಡಬೇಕೆಂಬುದೇ ತಮ್ಮ ಆ 
ಸ್ವಪ್ನದ ಅರ್ಥವೆಂದು ಭಾವಿಸಿದ್ದರು ಮತ್ತು ಈ ಕಾರಣದಿಂದಲೇ ಶಾಂತಚಿತ್ತದೊಂದಿಗೆ ಮಗನನ್ನು ಬಲಿಕೊಡಲಿಕ್ಕೆ ಸಿದ್ಧರೂ 
ಆಗಿ ಬಿಟ್ಟಿದ್ದರು. ಆದರೆ ಸ್ವಪ್ನವನ್ನು ಮಾಡಿಸುವಾಗ ಇರಿಸಲಾಗಿದ್ದ ಒಂದು ಸೂಕ್ಷ್ಮ ಮರ್ಮವನ್ನು ಅಲ್ಲಾಹನು ಮುಂದಿನ 
105ನೆಯ ಸೂಕ್ತ ದಲ್ಲಿ ಸ್ಪತಃ ಪ್ರಕಟಗೊಳಿಸಿ ಬಿಟ್ಟಿರುವನು. 

59. ಮಗನು ಒಪ್ಪಿಗೆ ಕೊಟ್ಟರೆ ಅವನನ್ನು ಬಲಿ ಕೊಡುವುದು, ಇಲ್ಲ; 8ھ‎ ಬೇಡವೆಂಬ ಉಜ್ಜೇಶವನ್ನಿಟ್ಟುಕೊಂಡು 
ಮಗನೊಡಗೆ ಕೇಳಿದುದಲ್ಲ. ಯಾವ ಸತ್ತುತ್ರನಿಗಾಗಿ ಹ. ಇಬ್ರಾಹೀಮ್‌ರು(ಅ) ಅಲ್ಲಾಹನನ್ನು ಪ್ರಾರ್ಥಿಸಿದ್ದರೋ ಅವನು ಎಷ್ಟರ 
ಮಟ್ಟಿಗೆ ಸತ್ಸುತ್ರನೆಂಬುದನ್ನು ಅವರು ನೋಡಬಯಸಿದ್ದರು. ಅಲ್ಲಾಹನ ಸಂಪ್ರೀತಿಗಾಗಿ ಪ್ರಾಣಾರ್ಪಣೆಗೈಯಲು ಅವನೂ ಸಿದ್ಧನಿದ್ದಾ 
ನೆಂದಾದರೆ ಅವರ ಪ್ರಾರ್ಥನೆಯು ಸಂಪೂರ್ಣ ಈಡೇರಿತೆಂದೂ ಮಗನು ಶಾರೀರಿಕ ದೃಷ್ಟಿಯಿಂದ ಮಾತ್ರ ಮಗನಾಗಿರುವದಲ್ಲದೆ, 
ನೈತಿಕ ಮತ್ತು ಪಾರಮಾರ್ಥಿಕ ದೃಷ್ಟಿಯಿಂದಲೂ ಅವರ ಸುಪುತ್ರನೇ ಆಗಿದ್ದನೆಂದು ಅರ್ಥವಾಗಿತ್ತು. 

60. ಪ್ರವಾದಿಯಾಗಿರುವ ತಂದೆಯ ಸ್ವಷ್ನವನ್ನು ಮಗನು ಕೇವಲ ಸ್ವಪ್ನವೆಂದಲ್ಲ ಅಮ ದೇವಾಜ್ಞೆಯೆಂದೇ ಭಾವಿಸಿದನೆಂದು 
ಈ ಮಾತು ಸ್ಪಷ್ಟವಾಗಿ ತೋರಿಸುತ್ತದೆ. ಅದು. ನಿಜಕ್ಕೂ ಆಜ್ಞೆಯಾಗಿರಲಿಲ್ಲವೆಂದಾಗಿರುತ್ತಿದ್ದರೆ, ಹ. ಇಬ್ರಾಹೀಮ್‌ರ(ಅ) ಪುತ್ರ 


ಕಾಂಡ-23 


37. ಅಸ್ಸಾಫ್ಸಾತ್‌ 497 


ಟೆ ಹ Fuk di rl 45 فلت الما و تک‎ 3 
ZARA IE LAT تَجّزی‎ AS گا‎ 


ಎಂದನು. ಕೊನೆಗೆ ಇಬ್ಬರೂ ವಿಧೇಯತೆಯೊಂದಿಗೆ ಶಿರಬಾಗಿದರು ಮತ್ತು ಇಬ್ರಾಹೀಮರು: pi 
ಅಧೋಮುಖಿಯಾಗಿ ಮಲಗಿಸಿದರು. ಆಗ ನಾವು ಹೀಗೆ ಕೂಗಿ ಹೇಳಿದೆವು "ಇಬ್ರಾಹೀಮ್‌, ನೀವು ಸ್ವಷ್ಟವ 

ಸತ್ಯಗೊಳಿಸಿ ತೋರಿಸಿದಿರಿ.9- ನಾವು ಪುಣ್ಮ ಕಾರ್ಯವೆಸಗುವವರಿಗೆ ಹೀಗೆಯೇ ಸತ್ಸಲ ನೀಡುತ್ತೇವೆ.“ ha 
ವಾಗಿಯೂ ಇದೊಂದು ಪ್ರತ್ಯಕ್ಷ ಪರೀಕ್ಷೆಯಾಗಿತ್ತು" ನಾವು ಒಂದು ದೊಡ್ಡ ಬಲಿದಾನವನ್ನು ಪರಿಹಾರವಾಗಿ 


ಅದನ್ನು ಆಜ್ಞೆಯೆಂದು ہم‎ ತಿಳಿದುಕೊಂಡನೆಂಬುದಾಗಿ ಅಲ್ಲಾಹನು ಸ್ಪಷ್ಟವಾಗಿ ಅಥವಾ ಸೂಚೈವಾಗಿ ಹೇಳುತ್ತಿದ್ದನು. ಆದರೆ 
ವಿಷಯಾನುಬಂಧದಲ್ಲಿ ಇಂತಹ ಯಾವುದೇ ಸೂಚನೆಯಿಲ್ಲ. ಇದೇ ಆಧಾರದಲ್ಲಿ, ಇಸ್ಲಾಮಿನಲ್ಲಿ- ಪ್ರವಾದಿಗಳ ಸ್ವಪ್ನಗಳು ಕೇವಲ 
ಸ್ವಷ್ನವಾಗಿರದೆ, ಅವು ಕೊಡಾ ವಹ್ಮ್‌(ದಿವ್ಯವಾಣಿಯ ವಿವಿಧ ರೂಪಗಳಲ್ಲಿ ಒಂದು ಎಂಬ ನಂಬಿಕೆಯಿದೆ. 

61. ಅರ್ಥಾತ್‌- ಹ. ಇಬ್ರಾಹೀಮ್‌(ಅ) ತಮ್ಮ ಮಗನನ್ನು ದಿಬ್ಹ್‌ ಮಾಡಲು ಅಂಗಾತ ಮಲಗಿಸಲಿಲ್ಲ, ದಿಬ್ಹ್‌ 
ಮಾಡುತ್ತಿರುವಾಗ ಮಗನ ಮುಖವನ್ನು ಕಂಡು ಪ್ರೇಮೋದ್ಭವವಾಗಿ ಬಿಟ್ಟು ಕೈಗೆ ನಡುಕವುಂಟಾಗದಂತಾಗಲು ಅಧೋಮುಖಿಯಾಗಿ 
ಮಲಗಿಸಿದರು. ಆದ್ದರಿಂದಲೇ ಅವರು ಚೂರಿಯನ್ನು ಕೆಳಗಡೆಯಿಂದ ಹಾಕಿ ಕೊಯ್ಕಲಿಚ್ಛಿಸಿದ್ದರು. 

62. ಇಲ್ಲಿ 'ಮತ್ತು' ಎಂಬುದು 'ಆಗ' ಎಂಬ ಅರ್ಥದಲ್ಲಿದೆಯೆಂದು ವ್ಯಾಕರಣ ಪಂಡಿತರ ಒಂದು ಪಂಗಡ ಹೇಳುತ್ತದೆ. 
ಅರ್ಥಾತ್‌- ವಾಕ್ಕ ಹೀಗಾಗುತ್ತದೆ- "ಇಬ್ಬರೂ ವಿಧೇಯತೆಯೊಂದಿಗೆ ಶಿರಬಾಗಿದಾಗ ಮತ್ತು ಇಬ್ರಾಹೀಮರು ಮಗನನ್ನು 

٦ ಅಥೋಮುಖಿಯಾಗಿ ಮಲಗಿಸಿದಾಗ ನಾವು ಹೀಗೆ ಕೊಗಿದೆವು" ಆದರೆ ಇನ್ನೊಂದು ಪಂಗಡದ ಅಭಿಪ್ರಾಯದಂತೆ- 
ಇಲ್ಲಿ 'ಆಗ' ಎಂಬ ಪದವು ಲೋಪವಾಗಿದೆ. ಅದನ್ನು ಶ್ರೋತ್ಯವಿನ ಯೋಚನೆಗೆ ಬಿಟ್ಟು ಬಿಡಲಾಗಿದೆ. ಏಕೆಂದರೆ ಅದು, ಮಾಶಿನಲ್ಲಿ 
ಹೇಳುವ ಬದಲು ಕಲ್ಪನೆಗೆ ಬಿಟ್ಟು ಬಿಡುವುದೇ ಲೇಸು ಎನ್ನುವಷ್ಟು ಗಹನವಾದ ವಿಷಯವಾಗಿತ್ತು- ಒಬ್ಬ ವೃದ್ಧ ತಂದೆ ತಾನು 
ಬಹಳ ಆಶೆಯಿಂದ ಪ್ರಾರ್ಥಿಸಿ ಪಡೆದ ಮಗನನ್ನು ಕೇವಲ ನಮ್ಮ ಸಂಪ್ರೀತಿಗಾಗಿ ಬಲಿ ಕೊಡಲು ಸಿದ್ಧೆನಾಗಿರುವ ಮತ್ತು ಇತ್ತ 
ಮಗನೂ ತನ್ನ ಕೊರಳಿಗೆ ಕೆತ್ತಿಯನ್ನಿರಿಸಿಕೊಳ್ಳಲು. ತಯಾರಾಗಿರುವ ಈ ದೃಶ್ಯವನ್ನು ಅಲ್ಲಾಹನು ಕಂಡಾಗ ಇದರಿಂದ ಅವನ 
ಆ ಕೃಪಾಸಾಗರ ಅದೆಷ್ಟು ಭವ್ಯವಾಗಿ ಉಕ್ಕೇರಿರಬಹುದು ಮತ್ತು ಆ ಮಹಾ ಪ್ರಭುವಿಗೆ, ಈ ತಂದೆ ಮತ್ತು ಮಗನ ಮೇಲೆ 
ಎಷ್ಟೊಂದು ಪ್ರೀತಿ ಉಂಟಾಗಿರಬಹುದು ಎಂಬುದನ್ನು ,ಕೇವಲ ಕಲ್ಪಿಸಿಕೊಳ್ಳಲು. ಸಾಧ್ಯ. ' j h 

8. ಸ್ವಪ್ನದಲ್ಲಿ مت‎ ಮಾಡುತ್ತಿರುವುದಾಗಿ ತೋರಿಸಲಾಗಿತ್ತು. ದಿಬ್ಹ್‌ ಮಾಡಿದುದಾಗಿ ತೋರಿಸಲಾಗಿರಲಿಲ್ಲ. ಆದುದರಿಂದ 
ಹೆ. ಇಬ್ರಾಹೀಮರು(ಲ) ದಿಬ್ದ್‌ ಮಾಡುವ ಸಂಪೂರ್ಣ ಸಿದ್ಧತೆ ಮಾಡಿಬಿಟ್ಟಗ- بعد‎ ನಿಮ್ಮ کرو‎ ಸತ್ಯವಾಗಸ | 
ತೋರಿಸಿದಿರಿ. ಇನ್ನು ನಮಗೆ ನಿಮ್ಮ ಬಾಲಕನ ಬಲಿದಾನ ಬೇಕಾಗಿಲ್ಲ. ಮುಖ್ಯ. ಉದ್ದೇಶವು ನಿಮ್ಮ ಈ. ಸನ್ನದ್ಧತೆ ಮತ್ತು 
ತಯಾರಿಯಿಂದಲೇ ಈಡೇರಿದೆ' ಎಂದು ಹೇಳಲಾಯಿತು. ' 0 

64. 'ಅರ್ಥಾತ್‌- ಒಳಿತಿನ ಸರ್ವೋಚ್ಚ ಮಾರ್ಗವನ್ನು ಅನುಸರಿಸುತ್ತಿ ರುವವರನ್ನು ನಾವು ಪರೀಕ್ಷೆಗೊಳಪಡಸುವುದು ಅವರನ್ನು 
ಸಂಕಷ್ಟಕ್ಕೀಡು ಮಾಡಬೇಕು ಅಥವಾ ಅವರನ್ನು ದುಃಖ-ದುಮ್ಮಾನಗಳಿಗೆ ಒಳೆಪಡಿಸಬೇಕೆಂಬ ಉದ್ದೇಶದಿಂದಲ್ಲ. ಈ ಸತ್ವ 
ಪರೀಕ್ಷೆಗಳು ಅವರ ಮಹಿಮೆಯನ್ನು ವರ್ಧಿಸಲಿಕ್ಕಾಗಿ ಮತ್ತು ಅವರನ್ನು ಉನ್ನತ ಸ್ಥಾನಗಳಿಗೆ ಏರಿಸುವುದಕ್ಕೋಸ್ಕರವಾಗಿರುತ್ತದೆ. 
ಇಷ್ಟೇ ಅಲ್ಲ ಈ ಪರೀಕ್ಷೆಗಾಗಿ ಅವರಿಗೆ ಕೊಡುವ ಸಂಕಷ್ಟಗಳಿಂದ ನಾವು ಅವರನ್ನು ಸುರಕ್ಷಿತವಾಗಿ ಪಾರುಗೊಳಿಸಿಯೂ ಬಿಡುತ್ತೇವೆ. 
ನೋಡಿರಿ- ಮಗನನ್ನು ಬಲಿಕೊಡಲು ನಿಮ್ಮ ಸಮ್ಮತಿ ಮತ್ತು ಸಿದ್ಧತೆಯೇ ಸಾಕಾಗಿಬಿಟ್ಟತು. ಇದರಿಂದಾಗಿ ನಿಜಕ್ಕೂ ಮಗನನ್ನು 
ನಮ್ಮ ಸಂಪ್ರೀತಿಗಾಗಿ, ಬಲಿಕೊಟ್ಟಿವನಿಗೆ ಸಿಗಬಹುದಾದ ಉನ್ನತ ಸ್ಥಾನವನ್ನೇ ನಿಮಗೆ ಕೊಟ್ಟು ಬಿಟ್ಟೆವು. ಹೀಗೆ ನಾವು ನಿಮ್ಮ 
ಮಗನ: ಪ್ರಾಣವನ್ನೂ .ಉಳಿಸಿದೆವು. ನಿಮಗೆ ಇಷ್ಟು ದೊಡ್ಡ. ಸ್ಥಾನಮಾನಗಳನ್ನೂ ದಯಪಾಲಿಸಿದೆವು:. ہے‎ ಇ: 

- - 65. ಅರ್ಥಾತ್‌- ಉದ್ದೇಶವು: ನಿಮ್ಮ ಕೈಯಿಂದಲೇ ನಿಮ್ಮ ಮಗನನ್ನು ಬಲಿ SNS ES 
ಲೋಕದ ಯಾವುದಾದರೂ ವಸ್ತುವನ್ನು ನನ್ನನ್ನು ಪ್ರಿ ಪ್ರೀತಿಸುವುದಕ್ಕಿ! ಲತಲೂ قسووت‎ ಪ್ರೀತಿಸುತ್ತಿರುವಿರಾ, ಎ೦ಬುದನ್ನು. ಪರೀಕ್ಷಿಸಿ 
ನೋಡುವುದು: .ಮಾತ್ರ' -ಇದರ ಉದ್ದೇಶವಾಗಿತ್ತು. .. -. ಸ ೪ p 


' ಕಾಂಡ-23 


498 ಕುರ್‌ಆನ್‌ ವ್ಯಾಖ್ಯಾನ 


6H AAAI SE Eis Gd A GE 
T&S LLL EL 
َظَالدً ےم‎ ಹಹ علق رن‎ ಯೇ لے کنا‎ ಪಿಯ 
& kes 33 IS SBE EEL یش‎ 


73 


ಕೊಟ್ಟು ಆ ಬಾಲಕನನ್ನು ಬಿಡಿಸಿದೆವು- ಮತ್ತು ಅವನ ಪ್ರಶಂಸೆಯನ್ನು ಶಾಶ್ವತವಾಗಿ ಮುಂದಿನ ತಲೆಮಾರು 
ಗಳಲ್ಲಿ ಉಳಿಸಿಬಿಟ್ಟೆವು. ಇಬ್ರಾ ಹೀಮರ ಮೇಲೆ ಸಲಾಮ್‌ (ಶುಭಾಶಯ) ಇದೆ. ನಾವು ಪುಣ್ಯ” ಕಾರ್ಯವೆಸಗು 
ವವರಿಗೆ ಇಂತಹದೇ ಸತ್ಸಲ ನೀಡುತ್ತೇವೆ. ನಿಶ್ಚೆಯವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. 
ನಾವು ಅವರಿಗೆ ಇಸ್‌ಹಾಕರ ಸುವಾರ್ತೆ ನೀಡಿದೆವು, 9 ಸಜ್ಜನರ ಪೈಕಿ ಒಬ್ಬ. ಪ್ರವಾದಿ. ಅವರಿಗೂ ಇಸ್‌ಹಾಕರಿಗೂ 
ಸಮೃದ್ಧಿ ದಯಪಾಲಿಸಿದೆವು.” ಈಗ ಅವರಿಬ್ಬರ ಸಂತತಿಯಲ್ಲಿ ಕೆಲವರು ಸದ್ಭಕ್ತರಿದ್ದಾರೆ. ಇನ್ನು ಕೆಲವರು ತಮ್ಮ 
ಮೇಲೆ ತಾವೇ ವ್ಯಕ್ತ ಅಕ್ರಮವೆಸಗುವವರಿದ್ದಾರೆ. "ಕ 2 


66. 'ದೊಡ್ಡ ಬಲಿದಾನ' ಎಂದರೆ ಬೈಬಲ್‌ ಮತ್ತು مدیعہ‎ ಐತಿಹ್ಯಗಳಲ್ಲಿ ವಿವರಿಸಿರುವಂತೆ ದೇವಚರನೊಬ್ಬನು ಆಗ 
ಹ. ಇಬ್ರಾಹೀಮ್‌ರ(ಲ) ಮುಂದೆ ಮಗನ ಬದಲಿಗೆ دہ‎ ಮಾಡಲಿಕ್ಕಾಗಿ ಒಪ್ಪಿಸಿದ ಒಂದು ಟಗರು. ಅದನ್ನು ಒಂದು ದೊಡ್ಡ 
ಬಲಿದಾನವೆಂದು ಕರೆದಿರುವುದೇಕೆಂದರೆ- ಅದನ್ನು ಹ. ಇಬ್ರಾಹೀಮ್‌ರಂತಹ(ಅ) ಪ್ರಾಮಾಣಿಕ ದಾಸನಿಗಾಗಿ ಹ. ಇಬ್ರಾಹೀಮ್‌ರ(ಅ) 
ಪುತ್ರನಂತಹ ಸಹನಶೀಲ ಹಾಗೂ ಆತ್ಮಾರ್ಪಣೆಗೈದ ಬಾಲಕನ ಪರಿಹಾರ ರೂಪದಲ್ಲಿ ಬಲಿ ಕೊಡಲಾಗಿತ್ತು ಮತ್ತು ಅದನ್ನು 
ಅಲ್ಲಾಹನು ಒಂದು ಅಪ್ರತಿಮ” ಬಲಿದಾನದ ಸಂಕಲ್ಪವನ್ನು ಪೂರೈಸುವ ಸಾಧನವನ್ನಾಗಿ ಮಾಡಿದ್ದನು. ಮಾತ್ರವಲ್ಲ ಇದನ್ನು 'ದೊಡ್ಡ 
ಬಲಿದಾನ'ವೆಂದು ಹೇಳಲು ಇನ್ನೊ ೦ದು ಕಾರಣವಿದೆ. ಅಲ್ಲಾಹನು ಅದೇ ದಿನಾಂಕದಂದು ಪ್ರಳೆಯ. ಕಾಲದ ವರೆಗೂ ಸಕಲ 
ಸತ್ಯವಿಶ್ವಾಸಿಗಳು ಜಗತ್ತಿನಾದ್ಯಂತ ಪ್ರಾಣಿ ಬಲಿಕೊಟ್ಟು ಆ ನಿಷ್ಕ ಮತ್ತು ಸರ್ವಾತ್ಮ ಸಮರ್ಪಣೆಯ ಘಟನೆಯ ಸ ಸ್ಮರಣೆಯನ್ನು 
ನವೀಕರಿಸುವ ಪದ್ದತಿಯನ್ನು ಜಾರಿಗೊಳಿಸಿದನು. 

66 (ಅ) ಅರ್ಥಾತ್‌. ಬಲಿದಾನದೆ ಈ ಘಟನೆಯ ಬಳಿಕ ಹ. ಇಸ್‌ಹಾಕ್‌ರ(ಅ) ಜನನದ ಸುವಾರ್ತೆ ನೀಡಲಾಯಿತು. 

67. ಇಲ್ಲಿಗೆ ತಲಪಿದಾಗ" ಹ. 'ಇಬ್ರಾಹೀಮ್‌(ಅ) ತೆಮ್ಮ ಯಾವ ಪುತ್ರನನ್ನು ಬಲಿ ಕೊಡಲು ಸಿದ್ದರಾದುದು? ಎಂಬ 
ಪ್ರಶ್ನೆ ನಮ್ಮ ಮುರಿದೆ ಬರುತ್ತದೆ. ಈಗಿನ ಬೈಬಲ್‌ ಈ ಪ್ರಶ್ನೆಗುತ್ತ ರವಾಗಿ ಇಸ್‌ಹಾಕ್‌ರನ್ನು(ಅ) ಹೆಸ ರಿಸುತ್ತದೆ.(ಆದಿಕಾಂಟ- 
22:1-2) ಆದರೆ ಸ್ವತಃ ಬೈಬಲಿನಲ್ಲೇ ಇರುವ 'ಇತರ ಹೇಳಿಕೆಗಳು ಈ ವಾದವನ್ನು ಅಲ್ಲಗಳೆಯುತ್ತದೆ. (ನೋಡಿರಿ, ಆದಿಕಾಂಡ 
16: 1-3, 11-16, 17: 15-25 ಮತ್ತು 21:5) ಇಸ್ಲಾಮೊ ವಿದ್ವಾಂಸರಲ್ಲೂ ಒಂದು ಪಂಗಡವು "ಇದನ್ನೇ ಒಪ್ಪುತ್ತದೆ. ಆದರೆ 
ಇತರ ವಿದ್ವಾಂಸ ಸರ ಅಭಿಪ್ರಾಯ ಪ್ರಕಾರ ಈ ಪುತ್ರನು” ಹ. ಇಸ್‌ಹಾಕ್‌(ಅ) ಆಗಿರದೆ ಹ. ಇಸ್ಮಾಈಲ್‌ರಾಗಿದ್ದರು(ಅ). ನಿಜವಾಗಿ 
ಇದುವೇ ಸರಿಯಾದ ಅಭಿಪ್ರಾಯ. ಇದಕ್ಕೆ "ಆಧಾರಗಳು 'ಈ ಕೆಳಗಿನಂತಿಷೆ: 1) ಹ. ಇಬ್ರಾಹೀಮ್‌ರು(ಲ) ತಮ್ಮ ಹುಟ್ಟೂರಿನಿಂದ 
ಹಿಜ್ರತ್‌ ಮಾಡಿದಾಗ ಒಬ್ಬ ಸುಪ್ಪತ್ರನಿಗಾಗಿ ಪ್ರಾರ್ಥಿಸಿದ್ದರೆಂದೂ' ಅದಕ್ಕೆ: ಉತ್ತರವಾಗಿ ಅಲ್ಲಾಹನು "ಅವರಿಗೆ ಒಬ್ಬ ಸಹನಶೀಲ 
ಪುತ್ರನ ಸುವಾರ್ತೆ ನೀಡಿದ್ದ; ನಂದೂ ಮೇಲೆ ಕುರ್‌ಆನಿನಲ್ಲಿ 'ಅ್ಲಾಹನು' ಹೇಳಿರುವ ವಿಷಯವು ಗತಿಸಿದೆ. ಸುವಾರ್ತೆ ನೀಡಲಾಗಿದ್ದ 
ಆ ಪುತ್ರನೇ ಅವರ ಚೊಚ್ಚಲ ಮಗುವಾಗಿತ್ತೆಂದು" ವಾಕ್ಸರಣಿಯೇ ಹೇಳುತ್ತಿದೆ. 'ಅದೇ ಮಗು ಓಡಲಾರಂಭಿಸಿದಾಗೆ ಅದನ್ನು ಬಲಿ 
ಕೊಡುವ ಸೂಚನೆ ಕೊಡಲಾಯಿತೆಂಬುದೂ ಅದೇ ವಾಕ್ಸರಣಿಯಿಂದ- ತಿಳಿದು ಬರುತ್ತದೆ. ಹೀಗೆ. ಹ: ಇಬ್ರಾಹೀಮ್‌ರ(ಅ) ಪ್ರಥಮ 
ಪುತ್ರ, ಇಸ್ಮಾಈಲ್‌ರೇ(ಅ) ಹೊರತು ಇಸ್‌ಹಾಕ್‌(ಅ) ಅಲ್ಲವೆಂಬುದಂತೂ ಖಚಿತವಾಗಿ . ಸಾಬೀತಾಗಿರುವ ವಿಷಯೆವಾಗಿದೆ. 
2) ಕುರ್‌ಅನಿನಲ್ಲಿ' ಹ. ಇಸ್‌ಹಾಕರ ಸುವಾರ್ತೆ ನೀಡಿರುವಲ್ಲಿ ಅವರಿಗೆ: 'ಗುಲಾಮಿಸ್‌ ಅಲೀಮ್‌ (ಜ್ಞಾನ' “ಹೊಂದಿದ ಬಾಲಕ) 
ಎನ್ನಲಾಗಿದೆ. 'ಫಬಶ್ಯರೂಹು ಬಿಗುಲಾಮಿನ್‌ ಅಲೀಮ್‌' (ಅಪ್ಲಾರಿಯಾತ್‌: 28) 'ಲಾ ತೌಜಲ್‌ ಇನ್ನಾ ನುಬಪ್ಚಿರುಕೆ ಬಿ ಗುಖಮಿನ್‌ 
ಅಲೀಮ್‌' (ಅಲ್‌ ಹಿಜ್ರ್‌- 53) ಆದರೆ ಇಲ್ಲಿ ಸುವಾರ್ತೆ ನೀಡಲಾಗಿರುವ ಬಾಲಕನಿಗೆ 'ಗುಲಾಮಿನ್‌ ಹಲೀಮ್‌" 6م‎ ಹು 


ಕಾಂಡ-23 


499 کھروجرستا .37 


ಎಂಬ ಪದ ಪ್ರಯೋಗವಾಗಿದೆ. ಇದರಿಂದ ತಿಳಿಯುವಂತೆ, ಆ ಇಬ್ಬರು ಸುಪ್ಪುತ್ರರ ಎರಡು ವ್ಯಕ್ತ ಗುಣವಿಶೇಷಗಳು ಬೇರೆಯಾಗಿ 
ದ್ದುವು ಮತ್ತು ہمہ‎ ವಿಧಿಯು 'ಗುಲಾಮಿನ್‌ ಅಲೀಮ್‌'ನ ಕುರಿತಾಗಿರದೆ, 'ಗುಲಾಮಿನ್‌ ಹಲೀಮ್‌'ನ ಕುರಿತಾಗಿತ್ತು. 3) ಪವಿತ್ರ 
ಕುರ್‌ಆನಿನಲ್ಲಿ ಹ. ಇಸ್‌ಹಾಕ್‌ರ(ಅ) ಜನನದ ಸುವಾರ್ತೆ ನೀಡುವಾಗ ಅದರೊಂದಿಗೆ ಅವರಲ್ಲಿ 'ಯಾಕೂಬ'ರಂತಹ ಪುತ್ರನೂ, 
ಜನಿಸುವನೆಂಬ ಸುವಾರ್ತೆಯನ್ನು ನೀಡಲಾಗಿದೆ. 'ಫಬಶೈರ್‌ನಾಹಾ ಬಿಇಸ್‌ಹಾಕ ವ ಮಿಂವರಾಣ ಇಸ್‌ಹಾಕ ವ ಯಾಕೂಬ್‌' 
(ಹೂದ್‌:; 71) ಯಾವ ಪುತ್ರನ ಜನನದ ಸುವಾರ್ತೆ ನೀಡುವ ಜೊತೆಗ ಅವನಲ್ಲಿ ಒಬ್ಬ ಸಮರ್ಥ ಬಾಲಕನು ಜನಿಸುವನೆಂಬ 
ಸುವಾರ್ತೆಯನ್ನು ನೀಡಲಾಗಿತ್ತೋ ಅಂತಹ ಪುತ್ರನನ್ನು ತಾನು ದಿಬ್ಹ್‌ ಮಾಡುತ್ತಿರುವುದಾಗಿ ಇಬ್ರಾಹೀಮ್‌ರಿಗೆ(ಅ) ಸ್ವಪ್ನ 
ತೋರಿಸಲಾಗಿರುತ್ತಿದ್ದರೆ, ಅವರು ಈ ಸ್ವಪ್ನವನ್ನು ತಮ್ಮ ಆ ಪುತ್ರನನ್ನು ಬಲಿ ಕೊಡಬೇಕೆಂಬ ಸೂಚನೆಯೆಂದು ಖಂಡಿತ 
ಭಾವಿಸುತ್ತಿರಲಿಲ್ಲ. 4) ಅಲ್ಲಾಹನು ಸಂಪೂರ್ಣ ಕಥೆಯನ್ನು ಹೇಳಿದ ಬಳಿಕ ಕೊನೆಗೆ "ನಾವು ಅವರಿಗೆ ಇಸ್‌ಹಾಕ್‌ರ ಸುವಾರ್ತೆ 
ನೀಡಿದೆವು ಒಬ್ಬ ಪ್ರವಾದಿ- ಸಜ್ಜನರ ಪೈಕಿ” ಎಂದು ಹೇಳುತ್ತಾನೆ. ಇದು, ಯಾರನ್ನು دہ‎ ಮಾಡುವುದೆಂದು ಸೂಚಿಸಲಾಗಿತ್ತೋ 
ಆ ಪುತ್ರನಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ವಾಸ್ತವದಲ್ಲಿ. ಮೊದಲು ಬೇರೆಯೇ ಒಬ್ಬ ಪುತ್ರನ ಸುವಾರ್ತೆ 
ನೀಡಲಾಗಿತ್ತು. ತರುವಾಯ ಆ ಪುತ್ರನು ತಂದೆಯ ಜೊತೆ ಓಡಾಡಲು ಸಮರ್ಥವಾದಾಗ ಅವನನ್ನು ದಿಬ್ಸ್‌ ಮಾಡಲು 
ಸೂಚಿಸಲಾಯಿತು. ಅನಂತರ ಇಬ್ರಾಹೀಮ್‌ರು(ಅ) ಈ ಪರೀಕ್ಲೆಯಲ್ಲಿ ವಿಜಯಿಯಾದಾಗ ಅವರಿಗೆ ಇಸ್‌ಹಾಕ್‌(ಅ) ಎಂಬ 
ಇನ್ನೋರ್ವ ಪುತ್ರನ ಜನನದ ಸುವಾರ್ತೆ ನೀಡಲಾಯಿತು. ಘಟನೆಗಳ ಈ ಕ್ರಮಬದ್ಧತೆಯು, دہ‎ ಮಾಡಲ್ಪಡಬೇಕೆಂದು | 
ಆದೇಶಿಸಲ್ಪಟ್ಟ ಪುತ್ರ' ಇಸ್‌ಹಾಕ್‌(ಅ) ಅಲ್ಲವೆಂದೂ, ಆ ಪುತ್ರನಂತೂ ಇಸ್ಲಾಕ್‌ರಿಗಿಂತ(ಅ) ಹಲವು ವರ್ಷ ಹಿಂದೆಯೇ ಜನಿಸಿದ್ದ 
ನೆಂದೂ ಖಚಿತವಾಗಿ ನಿರ್ಧರಿಸಿ ಬಿಡುತ್ತದೆ. رہ‎ ಹೆ. ಇಸ್ಮಾಈಲ್‌ರ(ಅ) ಬದಲಿಗೆ ಪರಿಹಾರ ರೂಪದಲ್ಲಿ ದಿಬ್‌ ಮಾಡಲ್ಪಟ್ಟ 
ಟಗರಿನ ಕೊಂಬುಗಳು ಕಅಬಾದಲ್ಲಿ ಹೆ. ಅಬ್ದುಲ್ಲಾ ಬಿನ್‌ ರುುಬೈರ್‌ರ(ರ) ಕಾಲದವರೆಗೂ ಸುರಕ್ಷಿತವಾಗಿದ್ದುವೆಂದು ಅನೇಕ 
ವಿಶ್ವಸ್ಥ ವರದಿಗಳ ಮೂಲಕ ಸಾಬೀತಾಗಿರುತ್ತದೆ. ಇದು ಈ ಘಟನೆ 'ನಡೆದುದು ಸಿರಿಯಾದಲ್ಲಾಗಿರದೆ ಪವಿತ್ರ ಮಕ್ಕಾದಲ್ಲಿ 
ನಡೆದಿತ್ತೆಂಬುದಕ್ಕೂ ಹ, ಇಸ್ಮಾಈಲ್‌ರ(ಅ) ಮೇಲೆ ನಡೆದುದೆಂಬುದಕ್ಕೂ ಆಧಾರವಾಗಿರುತ್ತದೆ. ಆದುದರಿಂದಲೇ ಹ. 
ಇಬ್ರಾಹೀಮ್‌ ಮತ್ತು ಹ. ಇಸ್ಮಾತಈಲರಿಂದ ನಿರ್ಮಿಸಲ್ಪಿಟ್ಟ ಕಅಬಾ ಭವನದಲ್ಲಿ ಅವರ ಸ್ಮರಣಾರ್ಥವಾಗಿ ಅದನ್ನು ಸುರಕ್ಷಿತ 
ವಾಗಿರಿಸಲಾಗಿತ್ತು. 8' ಬಲಿದಾನದ ಈ ಘಟನೆಯು ಮಿನಾದಲ್ಲಿ ನಡೆದಿತ್ತೆಂಬ ವರದಿಯು ಅನೇಕ ಶತಮಾನಗಳಿಂದ ಅರಬರ 
ಇತಿಹಾಸದಲ್ಲಿ ಸುರಕ್ಷಿತವಾಗಿತ್ತು. 'ಅಲ್ಲದೆ ಇದು ಕೇವಲ" ಒಂದು ವರದಿ ಅಥವಾ ಐತಿಹೈವಾಗಿರಲಿಲ್ಲ. ಆ ಕಾಲದಿಂದ, 
ನಿರಂತರವಾಗಿ ಪ್ರವಾದಿವರ್ಯರ(ಅ) ಕಾಲದ ವರೆಗೂ ಜನರು ಹ. ಇಬ್ರಾಹೀಮ್‌(ಅ) ಬಲಿದಾನ" ಅರ್ಪಿಸಿದ ಸ್ಥಾನದಲ್ಲೇ ತಮ್ಮ 
ಪ್ರಾಣಿಗಳನ್ನು ಬಲಿ ಅರ್ಪಿಸುತ್ತಿರುವುದು دہ‎ ವಿಧಿ ಕರ್ಮಗಳಲ್ಲಿ ಸೇರಿಕೊಂಡಿತ್ತು. ಹ. ಮುಹಮ್ಮದ್‌(ಸ) ಪ್ರವಾದಿಯಾದ 
ಬಳಿಕ ಅವರೂ ಈ ಪದ್ಧತಿಯನ್ನು ಮುಂದುವರಿಸಿದರು. ಇಂದಿನ ವರೆಗೂ. ಹಜ್ಜ್‌ ಯಾತ್ರೆಯ ವೇಳೆ ದುಲ್‌ಹಜ್ಹ್‌ ಹತ್ತರಂದು 
ಮಿನಾದಲ್ಲಿ ಪ್ರಾಣಿ ಬಲಿ ನೀಡುವ ಪದ್ಧತಿ ಜಾರಿಯಲ್ಲಿದೆ. ನಾಲ್ಕೂವರೆ ಸಹಸ್ರ ವರ್ಷಗಳ ಈ ಎಡೆಬಿಡದ ಕರ್ಮವು 
ಹ. ಇಬ್ರಾಹೀಮ್‌ರ(ಆ) ಈ ಬಲಿದಾನದ ಉತ್ತರಾಧಿಕಾರೆಗಳು ಹೆ. ಇಸ್ಸಾ ಳಳಲು ಸ ಸಂತತಿಗಳೇ ಹೊರತು ಹ. ಇಸ್‌ಹಾಕ್‌ರ(ಅ) ز‎ 
ಸೆಂತತಿಗಳಲ್ಲವೆ೦ಬುದಕ್ಕೆ ನಿರಾಕರಿಸಲಾಗದ ಪುರಾವೆಯಾಗಿದೆ.. p 

.68. ಈ." ಮಾತು, ಇಲ್ಲಿ ಇಬ್ರಾಹೀಮ್‌ರ(ಅ) ತ್ಯಾಗದ ಕಥೆಯನ್ನು ಏವರಿಸಿದ್ದರ ಹಿಂದಿರುವ ಸಂಪೂರ್ಣ ಉದ್ದೇಶದ 
ಮೇಲೆ ಬೆಳಕು ಚೆಲ್ಲುತ್ತದೆ. ಹ. ಇಬ್ರಾಹೀಮ್‌ರ(ಅ) ಇಬ್ಬರು ಪುತ್ರರ ಸಂತತಿಯಿಂದ ಎರಡು ದೊಡ್ಡ ಜನಾಂಗಗಳು ಹುಟ್ಟಿದುವು. 
ಒಂದು ಬನೀ ಇಸ್ರಾತಈಲ್‌, ಇನ್ನೊಂದು ಬನೀ ಇಸ್ಮಾಈಲ್‌. ಇಲ್ಲಿ ಅಲ್ಲಾಹನು ಆ ಜನಾಂಗದ .ಇತಿಹಾಸದ ಅತ್ಕುನ್ನತ 
ಮಹತ್ಸಾಧನೆಯನ್ನು ಪ್ರಸ್ತಾಪಿಸಿದ ಬಳಿಕ ಈ ಎರಡೂ ಪಂಗಡದವರಿಗೆ, ನಿಮಗೆ ದೊರಕಿರುವ ಈ ಹಿರಿಮೆಯು ನಿಮ್ಮ 
ಹಿರಿಯರಾಗಿದ್ದ ಹ.ಇಬ್ರಾಹೀಮ್‌, ಹ.ಇಸ್ಮಾಈಲ್‌ ಮತ್ತು ಹ. ಇಸ್‌ಹಾಕ್‌ರವರು(ಅ) ಕಾರ್ಯತಃ ತೋರಿದ ದೇವಭಯ, 
ಧರ್ಮನಿಷ್ಠೆ ಮತ್ತು ಆತ್ಮಸಮರ್ಪಣೆಗಳ ಉತ್ಸಷ್ಟ ಪರಂಪರೆಯ ಕಾರಣದಿಂದಾಗಿ ಲಭಿಸಿದೆಯೆಂಬುದನ್ನು ತಿಳಿಯಪಡಿಸುತ್ತಾನೆ. 
ನಾವು ಅವರಿಗೆ ದಯಪಾಲಿಸಿದ -ಸಮೃದ್ಧಿ ಮತ್ತು ಅನುಗ್ರಹವಾಗಲಿ, ಅವರ ಮೇಲೆ ವರ್ಷಿಸಿದ ಕೃಪಾವೃಪ್ಟಿಯಾಗಲಿ "ಕುರುಡು 
ವಿತರಣೆ' ಆಗಿರಲಿಲ್ಲ. ನಾವು ಹೀಗೆಯೇ ಯಾರೋ: ಒಬ್ಬ ತಂದೆ ಮತ್ತು ಅವನ ಇಬ್ಬರು ಮಕ್ಕಳನ್ನು ಆಯ್ದುಕೊಂಡು 
ದಯಪಾಲಿಸಿದುದಾಗಿರಲಿಲ್ಲ. ವಾಸ್ತವದಲ್ಲಿ. ಅವರು ತಾವು ತಮ್ಮ ನೈಜ ಒಡೆಯನಿಗೆ ' ನಿಷ್ಮರಾಗಿರುವೆವು ಎ೦ಬುದನ್ನು ಸಾಬೀತು 
ಪಡಿಸಿ ತೋರಿಸಿದ್ದರು. ಅದರಿಂದಾಗಿಯೇ ಅವರು ಈ ಎಲ್ಲ ಅನುಗ್ರಹಗಳಿಗೆ ಪಾತ್ರರಾದರು. ನೀವೀಗ. ನಾವು ಅವರ ಸಂತತಿ 
ಗಳಾಗಿರುತ್ತೇವೆಂದು ಹೆಮ್ಮೆ ಪಟ್ಟುಕೊಂಡ ಮಾತ್ರಕ್ಕೆ ಆ ಅನುಗ್ರಹಗಳಿಗೆ- ಪಾತ್ರರಾಗಲಾರಿರಿ. ನಾವಂತು ನಿಮ್ಮಲ್ಲಿ ಯಾರು 
ನಿಷ್ಠಾವಂತರು ಮತ್ತು ಯಾರು ಅಕ್ರಮಿಗಳೆಂಬುದನ್ನು ನೋಡುವೆವು. ಯಾರು ಯಾವ یت‎ ಅವರೊಂದಿಗೆ ಅದೇ ರೀತಿ 
ವರ್ತಿಸುವವು ಎಂದು ಅಲ್ಲಾಹನು ನಂಗ ತಿಳಿಯಪೆಡಿಸುತ್ತಾನೆ. 


ಕಾಂಡ-23 


500 ಕುರ್‌ಆನ್‌ ವ್ಯಾಖ್ಯಾನ 


4 bl GML SE NS الگرپ‎ 


ص‫ 


2೫]‏ ہے سے وہ ಸರಯು ವ ಯಡ 34 Pa‏ ا سجن کا 
ಈ ಹ BE bcc‏ 
جیم جے رے نے ۶ہ EN 4 BD‏ 
dsb!‏ لاس لین Hl‏ کہ de‏ الا زین 
مسر ہے سط ಭ‏ 1 ھ ತ‏ ۸0 یک ور ೨%‏ 
CHET My CEC‏ سے 43% CN‏ 
ವ > > ಸ್‌ 2‏ 
RSE) Le MBPT TEE BEAM‏ 
ನಾವು. ಮೂಸಾ ಮತ್ತು ಹಾರೂನರ ಮೇಲೆ eed ತೋರಿದೆವು. ಅವರನ್ನೂ ಅವರ‏ )114-122( 
ಜನಾಂಗವನ್ನೂ ಮಹಾ ಪೀಡನೆದಿಂದ ಪಾರುಗೊಳಿಸಿದೆವುಳಿ ಮತ್ತು ಅವರಿಗೆ ಸಹಾಯ ಮಾಡಿದೆವು. ಇದರಿಂದಾಗಿ‏ 
ಅವರೇ: ಮೇಲುಗೈ ' ಸಾಧಿಸಿದರು: : ಅವರಿಗೆ ಅತ್ಯಂತ ಸ್ಪಷ್ಟವಾದ ಗ್ರಂಥ ನೀಡಿದೆವು. ಅವರಿಗೆ ಸನ್ಮಾರ್ಗಡರ್ಶನ‏ 
ಮಾಡಿಸಿದೆವು ಮತ್ತು ಅನಂತರದ ತಲೆಮಾರುಗಳಲ್ಲಿ ಅವರ ಶುಭ ಸ್ಮರಣೆಯನ್ನು ಉಳಿಸಿದೆವು. ಮೂಸಾ ಮತ್ತು‏ 


ಹಾರೂನರೆ `ಮೇಲೆ ಸಲಾಮ್‌ (ತುಭಾಶಯ) ಇದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ' ಇಂತಹದೇ ಸತ್ಸಲ 
ನೀಡುತ್ತೇವೆ. ನಿಶ್ವ ಯವಾಗಿಯೂ 'ಅವರೀರ್ವರೂ ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. i 


(123- 132) ನಿಶ್ವ ಯವಾಗಿ رت ۔‎ ಸರೂ ಸೆ೦ದೇಶವಾಹಕರಲ್ಲಾಗಿದ್ದರು.* ಅವರು ತಮ್ಮ 
ಜನಾಂಗದೊಡನೆ ಹೀಗೆ "ಹೇಳಿದ್ದು ದನ್ನು ಸ್ಮರಿಸಿರಿ: "ನೀವು ಭಯ ಪೆಡುವುದಿಲ್ಲವೇ? ನೀವು “ಬಅಲ'ನನ್ನು” 
ಪ್ರಾರ್ಥಿಸುತ್ತೀರಾ? ಮತ್ತು ಅತ್ಯುತ್ತಮ ' ಸೃಷ್ಟಿಕರ್ತನಾಗಿರುವ “ಹಾಗೂ' ನಿಮಗೂ ನಿಮ್ಮ ಪೂರ್ಷಜರಿಗೂ 
ಪ್ರಭು ವಾಗಿರುವ "ಅಲ್ಲಾ ಹನನ್ನು ಬಿಟ್ಟು ಬಿಡುತ್ತ ರಾ?" ಆದರೆ, ` ಅವರು ಇವರನ್ನು (ಇಲ್ಲಾ ಸರನ್ನು) 
یں‎ ಅಂತೆಯೇ ಇನ್ನು ಖಂಡಿತವಾಗಿಯೂ ಅವರೆಲ್ಲರೂ ಶಿಕ ಗಾಗಿ ಹಾಜರುಗೊಳಿಸಲ್ಪಡುವರು. 


69. ಅರ್ಥಾತ್‌- ಫಿರ್‌ಔನ್‌ ಮತ್ತು ಅವನ ಜನಾಂಗದವರಿಂದ ಸಿಗುತ್ತಿದ್ದ - ಘೋರ ಸಂಕಷ್ಟಗಳಿಂದ. ” 
70. ಹ. ಇಲ್ಯಾಸ್‌(ಲ) ಬನೀ ಇಸ್ರಾಈಲರ ಪ್ರವಾದಿಗಳಲ್ಲಾಗಿದ್ದರು: ಅವರ ಪ್ರಸ್ತಾಪವು ಕುರ್‌ಆನಿನಲ್ಲಿ ಎರಡು ಕಡೆಗಳಲ್ಲಿ 
ಮಾತ್ರ ಬಂದಿದೆ" ಒಂದು ಈ "ಅಧ್ಯಾಯದಲ್ಲಿ, ಇನ್ನೊಂದು ಸೂರಃ ಅನ್‌ಆಮ್‌ನ 85ನೇ ಸೂಕ್ತದಲ್ಲಿ. ಆಧುನಿಕ ಸಂಶೋಧಕರು; 
ಅವರ ಕಾಲವು ಕ್ರಿ.ಪೂ. 875 ಮತ್ತು 850ರ ನಡುವೆ ಇತ್ತೆಂದು ನಿಶ್ನಯಿಸುತ್ತಾರೆ. ಅವರು ಜಿಲ್‌ಲದ್‌ನ ನಿವಾಸಿಯಾಗಿದ್ದರು. 
(ಪ್ರಾಚೀನ ಕಾಲದಲ್ಲಿ ಈಗಿನ :ಜೋರ್ಡಾನಿನ ಉತ್ತರ ಭಾಗದ ಜಿಲ್ಲೆಗಳಿರುವ ಪ್ರದೇಶವನ್ನು ಜಿಲ್‌ಅದ್‌ ಎನ್ನುತ್ತಿದ್ದರು. ಇದು 
ಯರ್ಮೂಕ್‌ ನದಿಯ ದಕ್ಸಿಣದಲ್ಲಿದೆ) ಬೈಬಲಿನಲ್ಲಿ ಅವರನ್ನು 'ಎಲಿಯಾ ತಿಶ್ಚೀ' (Elijah the Thisbite) ಎಂದು ಕರೆಯಲಾಗಿದೆ. 
ಅವರು" ಪ್ರವಾದಿಯಾಗಿ ನೇಮಕಗೊಂಡಾಗ: ಬನೀ ಇಸ್ರಾಈಲರಲ್ಲಿ 'ಬಅಲ್‌' ದೇವ" ಮತ್ತು ಅವನ ಪತ್ನಿ 'ಅಸ್ತಾರಾತ್‌' ದೇವಿಯ 
ಪೂಜೆಯು ವ್ಯಾಪಕವಾಗಿ ಹಬ್ಬಿತ್ತು. ..ಹ. ಇಲ್ಯಾಸ್‌ರ(ಅ) ವೃತ್ತಾಂತದ ವಿವರಗಳನ್ನು ' ಬೈಬಲಿನ ಈ ಕೆಳಗಿನ ಭಾಗಗಳಲ್ಲಿ 
ನೋಡಬಹುದು- 1) ಅರಸುಗಳು ಭಾಗ 17-18-19-21, 2) ಅರಸುಗಳು ಭಾಗ 1-2, ಪೂರ್ವಕಾಲದ ವೃತ್ತಾಂತ ಭಾಗ 21. 
| 171. 'ಬಅಲ್‌':ಪದದ ಶಬ್ದಾರ್ಥವು ಒಡೆಯ, ಸರದಾರ ಮತ್ತು ಸ್ವಾಮಿ ಎಂದಾಗಿದೆ. ಪತಿಗೂ ಈ ಪದ ಪ್ರಯೋಗ 
ವಾಗುತ್ತಿತ್ತು. ಇದು ಅನೇಕ ಸ್ಥಾನಗಳಲ್ಲಿ ಸ್ವತಃ ಕುರ್‌ಆನಿನಲ್ಲೂ ಪ್ರಯೋಗವಾಗಿದೆ. ಉದಾ: ಸೂರಃ ಬಕರದ 228, ಸೂರಃ 
ಅನ್ನಿಸಾದ 127, ಸೂರಃ ಹೂದ್‌ನ 72 ಮತ್ತು ಸೂರಃ ನೂರ್‌ನ 31ನೆಯ ಸೂಕ್ತಗಳು. "ಆದರೆ ಪ್ರಾಚೀನ ಕಾಲದಲ್ಲಿ ಸಾಲೂ 
ಜನಾಂಗಗಳು ಈ ಪದವನ್ನು ಆರಾಧ್ಯ ಅಥವಾ ಮಹಾ ದೇವ ಎಂಬ ಅರ್ಥದಲ್ಲಿ ಪ್ರಯೋಗಿಸುತ್ತಿದ್ದುವು ಅವರು ಒಂದು 
۹ی ی)‎ 'ಬಅಲ್‌' ಎಂದು ಹೆಸರಿಸಿದ್ದರು. 


ಕಾಂಡ" 


37. ಅಸ್ಸಾಫ್ಸಾತ್‌ 501 


AGE HE ecb 5 ANd a 
SUE MANS LHL GH 


GIR ASSL Des نی‎ EES ack 
ಆದರೆ ಅಲ್ಲಾಹನು ಆಯ್ಕೆ ಮಾಡಿದ್ದ ದಾಸರು ಇದಕ್ಕೆ ಹೊರತಾಗಿರುವರು” ಮತ್ತು ನಾವು ಇಲ್ಯಾಸರ ಶುಭ 
ಸ್ಮರಣೆಯನ್ನು ಅನಂತರದ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು ಇಲ್ಯಾಸರ ಮೇಲೆ ಸಲಾಮ್‌ (ಶುಭಾಶಯ) 
ಇದೆ. ನಾವು ಪುಣ್ಕಕಾರ್ಯವೆಸಗುವವರಿಗೆ ಇಂತಹದೇ ಸತ್ಸಲವನ್ನೀಯುತ್ತೇವೆ. ನಿಶ್ಚೆಯವಾಗಿಯೂ ಅವರು 
ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. 
(133-138) ಲೂತರೂ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿದ್ದರು. ನಾವು ಅವರನ್ನೂ ಹಿಂದೆ 
ಉಳಿದುಕೊಂಡವರಲ್ಲಾಗಿದ್ದ ಓರ್ವ ವೃದ್ದೆಯ ಹೊರತು, ಅವರ ಮನೆಯವರೆಲ್ಲರನ್ನೂ ರಕ್ಸಿಸಿದ್ದ ಸಂದರ್ಭವನ್ನು 


72. ಅರ್ಥಾತ್‌- ಹ. ಇಲ್ಯಾಸ್‌ರನ್ನು ನಿರಾಕರಿಸದೆ ಇದ್ದವರು ಮತ್ತು ಆ ಜನಾಂಗದವರ ಪೈಕಿ ಅಲ್ಲಾಹನು ತನ್ನ ದಾಸ್ಯ- 
ಆರಾಧನೆಗಾಗಿ ಆರಿಸಿಕೊಂಡವರು ಮಾತ್ರ ಈ ಶಿಕ್ಷೆಯಿಂದ ವಿರಹಿತರಾಗಿರುವರು. 

73. ಹ. ಇಲ್ಮಾಸ್‌ರನ್ನು(ಅ) ಅವರು ಬದುಕಿರುವಾಗಲಂತು ಬನೀ ಇಸ್ರಾಈಲರು ಮಿತಿ ಮೊರಿ ಪೀಡಿಸಿದರು. ಆದರೆ 
ಅನೆಂತರ ಅವರು ಯಾವ ಮಟ್ಟಕ್ಕೆ ಅವರೆಡೆಗೆ ಆಕರ್ಷಿತರಾಗಿ ಬಿಟ್ಟರೆಂದರೆ, ಹ. ಮೂಸಾರ(ಅ) 'ಬಳಿಕ ಅವರಿಗಿಂತ ಘನತೆ. 
ಹೊಂದಿದವರು ಯಾರಾದರೂ ಇರಬಹುದೆಂದು ಅವರು ನಂಬಿರಲಿಲ್ಲ. ಹ. ಇಲ್ಯಾಸರು ಒಂದು ಸುಂಟರಗಾಳಿಯಲ್ಲಿ ಜೀವಂತ 
ಆಕಾಶಕ್ಕೇರಿಸಲ್ಪಟ್ಟರು. (2 ಅರಸುಗಳು, ಭಾಗ -2) ಮತ್ತು ಆ ಬಳಿಕ ಅವರು ಪುನಃ ಭೂಲೋಕಕ್ಕೆ ಬರಲಿದ್ದಾರೆಂಬ ನಂಬಿಕೆಯು 
ಇವರ ಮಧ್ಯೆ ಪ್ರಸಿದ್ಧವಾಯಿತು. ಬೈಬಲಿನ ಮಲಾಕೀ ಗ್ರಂಥದಲ್ಲಿ ಹೀಗೆ ಬರೆದಿದೆ: 'ನೋಡಿರಿ, ಮಹಾದೇವನ ಗೌರವಾನ್ವಿತ ಹಾಗೂ 
ಭೀಕರ ದಿನ ಬರುವುದಕ್ಕೆ ಮುಂಚೆ ನಾನು ಏಲಿಯಾ ಪ್ರವಾದಿಯನ್ನು ನಿಮ್ಮ ಬಳಿಗೆ ಕಳುಹಿಸುವೆನು- (4:5) ಹ. ಯಹ್ಮಾ ಮತ್ತು ಹ. 
ಈಸಾರ(ಅ) ಕಾಲದಲ್ಲಿ ಯಹೂದಿಗಳು ಸಾಮಾನ್ಯವಾಗಿ ಮೂವರು ಬರಲಿರುವವರನ್ನು ಕಾಯುತ್ತಿದ್ದರು. ಒಬ್ಬರು ಹ. ಇಲ್ಮಾಸ್‌(ಅ) 
ಎರಡನೆಯವರು ಹ. ಮಸೀಹ್‌(ಅ) ಮೂರನೆಯವರು 'ಆ ಪ್ರವಾದಿ' (ಅರ್ಥಾತ್‌: ಹ. ಮುಹಮ್ಮಬ್‌(ಸು]. ಹ. ಯಹ್ಕಾರ(ಅ) 
ಪ್ರವಾದಿತ್ವ ಆರಂಭಗೊಂಡು ಅವರು ಜನರಿಗೆ ಬಾಪ್ತಿಸ್ಮ (ಧರ್ಮಸ್ಥ್ನಾನ)ವನ್ನು ಕೊಡಲು ಪ್ರಾರಂಭಿಸಿದಾಗ, ಯಹೂದಿಗಳೆ ಧಾರ್ಮಿಕ 
ಮುಖಂಡರು ಅವರ ಬಳಿಗೆ ಹೋಗಿ, ನೀವು ಮಸೀಹರೋ? ಎಂದು ಕೇಳಿದರು. ಅವರು ಅಲ್ಲವೆಂದಾಗ ನೀವು ಏಲಿಯಾ ಆಗಿರುವಿರೋ 
ಎಂದು ಕೇಳಿದರು. ಅದಕ್ಕೂ ಅಲ್ಲವೆಂದು ಉತ್ತರಿಸಿದಾಗ ನೀವು 'ಆ ಪ್ರವಾದಿ' ಆಗಿರುವಿರೋ? ಎಂದು ಕೇಳಿದರು. ನಾನು ಆ 
ಪ್ರವಾದಿಯೂ ಅಲ್ಲವೆಂದಾಗ ಅವರು, ನೀವು ಮಸೀಹರೂ ಅಲ್ಲ. ಏಲಿಯಾರೂ ಅಲ್ಲ, 'ಆ ಪ್ರವಾದಿ'ಯೂ ಅಲ್ಲದಿರುವಾಗ ಸ್ನಾನ 
'ಮಾಡಿಸುವುದೇಕೆ? ಎಂದು ಕೇಳಿದರು. (ಯೋಹಾನನು 1: 19-26) ಸ್ವಲ್ಪಕಾಲದ ಬಳಿಕ ಹ. ಈಸಾ(ಅ) ಬಂದ ಬಗ್ಗೆ ಸುದ್ದಿಯಾದಾಗ 
ಪ್ರಾಯಶಃ ಏಲಿಯಾ ಪ್ರವಾದಿ ಬಂದು ಬಿಟ್ಟಿದ್ದಾರೆಂಬ ಭಾವನೆ ಯಹೂದಿಯರಲ್ಲಿ ಹಬ್ಬಿತು. (ಮಾರ್ಕನ ಸುವಾರ್ತೆ 6: 14-15) ಸ್ವತಃ 
ಹ. ಈಸಾರ(ಅ) ಶಿಷ್ಕರಲ್ಲೂ, ಏಲಿಯಾ ಪ್ರವಾದಿ ಬರಲಿರುವರೆಂಬ ಭಾವನೆ ಹಬ್ಬಿತು. ಆದರೆ ಹ. ಈಸಾ(ಅ), 'ಏಲಿಯಾ ಬಂದಾಯಿತು. 
ಜನರು ಅವರನ್ನು ಗುರುತಿಸಲಿಲ್ಲ. ಮಾತ್ರವಲ್ಲ, ಅವರೊಂದಿಗೆ ಇಷ್ಟ ಬಂದಂತೆ ವರ್ತಿಸಿದರು' ಎಂದು ಹೇಳಿ ಅವರ ತಪ್ಪುಧಾರಣೆಯನ್ನು 
ಹೋಗಲಾಡಿಸಿದರು. ಇದರಿಂದ ನಿಜವಾಗಿ ಬರಲಿದ್ದವರು ಯಹ್ಮಾ(ಅ) ಆಗಿದ್ದರೆಂದೂ, ಎಂಟು ನೂರು ವರ್ಷಗಳೆ ಹಿಂದೆ ಗತಿಸಿದ 
ಹ. ಇಲ್ಕಾಸ್‌(ಅ) ಅಲ್ಲವೆಂದೂ ಶಿಷ್ಯರೂ ತಿಳಿದುಕೊಂಡರು. (ಮತ್ತಾಯ 11:14 ಮತ್ತು 17: 10-13) - ' 

74. ಮೂಲದಲ್ಲಿ 'ಸಲಾಮುನ್‌ ಅಲಾ ಇಲ್ಯಾಸೀನ್‌' ಎಂಬ ಪದಗಳು ಪ್ರಯೋಗಗೊಂಡಿವೆ. ಇದರ ಕುರಿತು 
ಕೆಲವು ವ್ಯಾಖ್ಯಾನಕಾರರು- ے‎ ಇಬ್ರಾಹೀಮ್‌ರ(ಅ) ಇನ್ನೊಂದು ಹೆಸರು ಅಬ್ರಾಹಾಮ್‌ ಇದ್ದಂತೆ ಇದು ಹ. ಇಲ್ಮಾಸ್‌ರ(ಲ) 
ಇನ್ನೊಂದು ಹೆಸರೆಂದು ಹೇಳುತ್ತಾರೆ. ಬೇರೆ ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಅರೇಬಿಯಾದಲ್ಲಿ ಹಿಬ್ರೂ ನಾಮಗಳಿಗೆ 
ಬೇರೆಬೇರೆ ಉಚ್ಚಾರಗಳು - ರೂಢಿಯಲ್ಲಿದ್ದುವು. ಉದಾ: ಮೊಕಾಲ್‌, ಮೊಕಾಕಲ್‌ ಮತ್ತು ಮೊಕಾಈನ್‌ ಎಂದು ಒಬ್ಬನೇ 
ದೇವಚರರನ್ನು ಕರೆಯಲಾಗುತ್ತಿತ್ತು. ಹೀಗೆಯೇ ಹ. ಇಲ್ಕಾಪ್‌ರ ಹೆಸರಿನ ವಿಷಯದಲ್ಲೂ ಆಗಿದೆ. ಕುರ್‌ಆನಿನಲ್ಲಿ ಒಂದೇ 
ಪರ್ವತದ ಹೆಸರು 'ತೂರ್‌ಸೀನಾ' ಎಂದೂ "ತೊರ್‌ಸೀನೀನ್‌' ಎಂದೂ ಇದೆ. | 

75. ಅಂದರೆ ಹೆ. ಲೂತ್‌ರ(ಲ) ಪತ್ನಿ. ಇವಳು ಹಿಜ್ರತಿನ (ವಲಸೆಯ) ಆಜ್ಞೆ ಬ೦ದಾಗ ತನ್ನ ಪತಿಯ ಸಂಗಡ ಹೋಗಲಿಲ್ಲ. 
ತನ್ನ ಜನಾಂಗದವರ ಸಂಗಡವೇ ಇದ್ದುಕೊರಿಡು ಯಾತನೆಗೊಳಗಾದಳು. 


ಕಾಂಡ-23 


502 ಕುರ್‌ಆನ್‌ ವ್ಯಾಖ್ಯಾನ 


ಪರಸ ات‎ GE 
SEA LPL sl ابق ال‎ 4 
ಸಾಹಿ Sse 


43 ls pS 
3 A GAS 25 USS و‎ 


ಸ್ಮರಿಸಿರಿ. ಉಳಿದೆಲ್ಲ; ರನ್ನು ನಾವು ನಾಶಗೊಳಿಸಿಬಿಟ್ಟೆವುು ಇಂದು ನೀವು ಅವರ ಪಾಳುಬಿದ್ದ ನಾಡುಗಳಿಂದ 
ಹಗಲಿರುಳು ಹಾದು ಹೋಗುತ್ತೀರಿ. ನಿಮಗೆ ಬುದ್ದಿಬರುವುದಿಲ್ಲವೇ? 

(139-148) ನಿಶ್ಚಯವಾಗಿ ಯೂನುಸರೂ ಸಂದೇಶವಾಹಕರಲ್ಲಾಗಿದ್ದರು.” ಅವರು ತುಂಬಿದ ನಾವೆಯ 
ಕಡೆಗೆ ಓಡಿದ ಸಂದರ್ಭವನ್ನು ಸ್ಮರಿಸಿರಿ ತರುವಾಯ ಅದೃಷ್ಟ ಚೀಟಿ ಹಾಕುವುದರಲ್ಲಿ ಭಾಗವಹಿಸಿ 
ಅದರಲ್ಲಿ ಸೋತರು. ಕೊನೆಗೆ ಮೊನು ಅವರನ್ನು ನುಂಗಿಬಿಟ್ಟಿತು ಮತ್ತು ಅವರು ನಿಂದ್ಯರಾಗಿದ್ದರು.” 
ಆಗ ಅವರು ದೇವಸ್ತುತಿ ಮಾಡುವವರಾಗಿಲ್ಲದಿರುತ್ತಿದ್ದರೆ-೫ ಪುನರುತ್ನಾನ ದಿನದ ವರೆಗೂ ಅದೇ ಮೂನಿನ 
, ಹೊಟ್ಟೆಯೊಳಗೆ ಇರುತ್ತಿದ್ದರು." ಕೊನೆಗೆ ನಾವು ಅವರನ್ನು ಬಹಳ ಕ್ಷಿ ಕ್ಲೀಣಾವಸ್ಥೆಯಲ್ಲಿ ಒಂದು ಸಮತಟ್ಟಾದ 


76. ಕುರೈಶ್‌ ವರ್ತಕರು ಸಿರಿಯಾ ಮತ್ತು ಫೆಲೆಸ್ತೀನ್‌ಗಳಿಗೆ ಹೋಗುತ್ತಿರುವಾಗ ಲೂತ್‌ ಜನಾಂಗವು ಯಾತನೆಗೊಳಗಾದ 
ಭೂಭಾಗವನ್ನು ಹಾದುಕೊಂಡೇ ಹೋಗುತ್ತಿದ್ದರು. ಅದರ ಕಡೆಗೆ ಸೂಟನೆಯಿದು. 

77. ಹ. ಯೂನುಸ್‌ರ(ಅ) ಪ್ರಸ್ತಾಪವು ಕುರ್‌ಆನಿನಲ್ಲಿ ಬಂದಿರುವ ಮೂರನೆಯ ಸ್ಥಾನವಿದು. ಇದಕ್ಕೆ ಮುಂಚೆ ಸೂರಃ 
ಯೂನುಸ್‌ ಮತ್ತು ಅಧ್ಯಾಯ ಅಂಬಿಯಾದಲ್ಲಿ ಇವರ ಪ್ರಸ್ತಾಪ ಬಂದಿದೆ. ಅಲ್ಲಿ ನಾವು ಇದನ್ನು ವಿವರಿಸಿದ್ದೇವೆ. (ಸೂರಃ 
ಯೂನುಸ್‌ನ 98ರಿಂದ 100ರ ವರೆಗಿನ ಮತ್ತು ಸೂರಃ ಅಂಬಿಯಾದ 82ರಿಂದ 85ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ) 

78. ಮೂಲದಲ್ಲಿ 'ಅಬಕಃ' ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯಲ್ಲಿ ಗುಲಾಮನು ತನ್ನ ಯಜಮಾನನಲ್ಲಿಂದ | 
ಓಡಿ ಹೋದಾಗ ಮಾತ್ರ ಹೀಗೆ ಹೇಳಲಾಗುತ್ತದೆ. 

79. ಈ ಮಾತುಗಳ ಬಗ್ಗೆ ವಿವೇಚಿಸುವಾಗ ತಿಳಿದು ಬರುವ ಘಟನೆ ಹೀಗಿದೆ- 1) ಹ. ಯೂನುಸ್‌(ಅ) ಹತ್ತಿದ 

'|-ನಾವೆಯು ಮಿತಿಮೊರಿ ತುಂಬಿತ್ತು. 2) ಅದೃಷ್ಟ ಚೀಟಿ ಎತ್ತುವ ಕಾರ್ಯವು ನಾವೆಯೊಳಗೆ ನಡೆಯಿತು. ಜಲ ಪ್ರಯಾಣದ 
ವೇಳೆ ಭಾರವು ಹೆಚ್ಚಾಗಿದ್ದುದರಿಂದಾಗಿ ಎಲ್ಲ ಪ್ರಯಾಣಿಕರ ಪ್ರಾಣಕ್ಕೆ ಅಪಾಯವುಂಟಾಗುವ ಸಂದರ್ಭ ಬಂದೊದಗಿದಾಗ 
ಪ್ರಾಯಶಃ ಇದು ಸಂಭವಿಸಿರಬೇಕು. ಯಾರ ಹೆಸರಿನ ಚೀಟಿ ಬರುವುದೋ ಅವನನ್ನು ನೀರಿಗೆ ಎಸೆಯೋಣವೆಂದು ಈ 
ಚೀಟಿಯನ್ನು ಎತ್ತಿರಬೇಕು. 3) ಚೀಟಿಯು ಯೂನುಸ್‌ರ(ಅ) ಹೆಸರಿಗೇ ಬಂದಿತು. ಅವರನ್ನು ಸಮುದ್ರಕ್ಕೆ ಎಸೆಯಲಾಯಿತು. 
ಒಂದು ಮೊನು ಅವರನ್ನು ನುಂಗಿಬಿಟ್ಟಿತು. 4) ಹೆ. ಯೂನುಸ್‌(ಅ) ತಾವು ನೇಮಕಗೊಂಡಿದ್ದ ಸ್ಥಾನದಿಂದ ತಮ್ಮೊಡೆಯನ 
(ಅರ್ಥಾತ್‌- ಅಲ್ಲಾಹನ) ಅನುಮತಿಯಿಲ್ಲದೆ ಪಲಾಯನ ಮಾಡಿದುದರಿಂದಾಗಿ ಅವರು ಈ ಗೆಂಡಾಂತರದಲ್ಲಿ ಸಿಲುಕಿದರು. 
'ಅಬಕ' ಎಂಬ ಪದವು ಈ ಅರ್ಥವನ್ನು ಸಮರ್ಥಿಸುತ್ತಿದ್ದು ಅದರ ವಿವರಣೆ 78ನೆಯ ಟಿಪ್ಪಣಿಯಲ್ಲಿ ಬಂದಿದೆ. ಇದೇ 
ಅರ್ಥಕ್ಕೆ 'ಮುಲೀಮ್‌' ಎಂಬ ಪದವೂ ಆಧಾರ ಕೊಡುತ್ತದೆ. ಇತರರು ನಿಂದಿಸಿದರೂ ನಿಂದಿಸದಿದ್ದರೂ ತನ್ನ ಅಪರಾಧ 
ದಿಂದಾಗಿ ಸ್ವತಃ ನಿಂದನಾರ್ಹನಾಗಿರುವ ಅಪರಾಧಿಯನ್ನು ಮುಲೀಮ್‌ ಎನ್ನುತ್ತಾರೆ. 

80. ಇದಕ್ಕೆ ಎರಡು ಅರ್ಥಗಳಿದ್ದು ಎರಡೂ ಸರಿಯಾಗಿವೆ. ಹ. ಯೂನುಸ್‌(ಅ) ಮೊದಲೇ ಸದಾ ಅಲ್ಲಾಹನ 
ಸ್ತುತಿ ಮಾಡುತ್ತಿರುವವರಲ್ಲಾಗಿದ್ದರೆಂಬುದು ಒಂದು ಅರ್ಥ, ಅವರು ಮೂನಿನ ಉದರವನ್ನು ತಲಪಿದಾಗ ಅಲ್ಲಾಹನ 
ಕಡೆಗೇ ಮರಳಿದರು ಮತ್ತು ಅವನನ್ನೇ ಸ್ತುತಿಸಿದರೆಂಬುದು ಇನ್ನೊಂದರ್ಥ. 

81. ತಾತ್ಸರ್ಯವೇನೆಂದರೆ- ಪುನರುತ್ನಾನದ ವರೆಗೂ ಆ ವೂನಿನ ಉದರವೇ ಅವರ ಗೋರಿಯಾಗಿ ಬಿಡುತ್ತಿತ್ತು. 


ಕಾಂಡ-23 


37. ಅಸ್ಸಾಫ್ಸಾತ್‌ 503 


AS کسی روم‎ [a زاون‎ i ال‎ cL EU تا‎ AT 2 


ನೆಲಕ್ಕೆ ಎಸೆದು ಬಿಟ್ಟೆವು” ಮತ್ತು ಅದರಲ್ಲಿ ಬಳ್ಳಿಗಳಿರುವ ಗಿಡವೊಂದನ್ನು ಬೆಳೆಸಿದೆವು.9 ಆ ಬಳಿಕೆನಾವು 
ಅವರನ್ನು ಒಂದು ಲಕ್ಷ ಅಥವಾ ಅದಕ್ಕಿಂತಲೂ ಅಧಿಕ ಸಂಖ್ಯೆಯ ಜನರ ಕಡೆಗೆ ಕಳುಹಿಸಿದೆವು. ಅವರು 
ಸತ್ಯವಿಶ್ವಾಸವನ್ನು ಸ್ವೀಕರಿಸಿದರು ಮತ್ತು ನಾವು ಅವರನ್ನು ಒಂದು ನಿಶ್ಚಿತ ಕಾಲದ ವರೆಗೆ ಉಳಿಸಿದೆವು."” 


82. ಅರ್ಥಾತ್‌- ಹ. ಯೂನುಸ್‌(ಅ) ತಮ್ಮ ತಪ್ಪನ್ನು ಒಪ್ಪಿಕೊಂಡರು, ಅವರು ಒಬ್ಬ ಸತ್ಕವಿಶ್ವಾಸಿ ಮತ್ತು ವಿಧೇಯ 
ದಾಸನಂತೆ ಅಲ್ಲಾಹನನ್ನು ಜಪಿಸತೊಡಗಿದರು. ಆಗ ಮೊನು ಅಲ್ಲಾಹನ ಅಪ್ಪಣೆಯಿಂದ ಅವರನ್ನು ದಡದಲ್ಲಿ ಉಗುಳಿ 
ಬಿಟ್ಟಿತು. ಸಮುದ್ರದ ದಡವು ಒಂದು ಬಟ್ಟ ಬಯಲಾಗಿತ್ತು. ಅದರಲ್ಲಿ ಏನೂ ಬೆಳೆದಿರಲಿಲ್ಲ. ಇಲ್ಲಿ, ಮೊನಿನ ಹೊಟ್ಟೆಯೊಳಗೆ 
ಹೋದ ಮೇಲೆ ಮಾನವನು ಜೀವಂತವಾಗಿ ಹೊರಗೆ ಬರುವುದು ಅಸಾಧ್ಯವೆಂದು ವಿಚಾರವಾದಿಗಳೆನಿಸಿಕೊಂಡ ಅನೇಕರು 
ತರ್ಕಿಸುತ್ತಾರೆ. ಆದರೆ, ಗತ ಶತಮಾನದ ಕೊನೆಗಾಲದಲ್ಲಿ ಈ ವಿಚಾರವಾದಿಗಳ ಭದ್ರಕೋಟೆಯ(ಇಂಗ್ಲೆಂಡಿನ) ಕರಾವಳಿಯಲ್ಲೇ 
ನಡೆದ ಒಂದು ಘಟನೆಯು ಇವರ ವಾದವನ್ನು ಖಂಡಿಸುತ್ತದೆ. ಕ್ರಿ.ಶ. 1891ರ ಆಗಸ್ಟ್‌ ತಿಂಗಳಲ್ಲಿ Star of the East 
ಎಂಬ ಹಡಗಿನಲ್ಲಿ ಕೆಲವು ಮಂದಿ ಬೆಸ್ತರು ತಿಮಿಂಗಿಲದ ಬೇಟೆಗಾಗಿ ಸಮುದ್ರಕ್ಕೆ ಹೋದರು. ಅಲ್ಲಿ ಅವರು 20 ಆಡಿ 
ಉದ್ದ ಮತ್ತು 5 ಆಡಿ ಅಗಲವಿರುವ ಹಾಗೂ ನೂರು ಟನ್‌ ಬಾರದ ಒಂದು ದೊಡ್ಡ ಮೂನನ್ನು ತೀವ್ರವಾಗಿ ಗಾಯ 
ಗೊಳಿಸಿದರು. ಈ ಹೋರಾಟದಲ್ಲಿ ಜೇಮ್ಸ್‌ ಬಾರ್ಟ್ಗೇ ಎಂಬ ಬೆಸ್ತನನ್ನು ಅವನ ಸಂಗಡಿಗರ ಕಣ್ಣ ಮುಂದೆಯೇ ಮನು 
ನುಂಗಿ ಬಿಟ್ಟಿತು. ಮರುದಿನ ಆ ಮೂನು ಅದೇ ಹಡಗಿನವರಿಗೆ ಸೆತ್ತು ಬಿದ್ದುದು ಸಿಕ್ಕಿತು ಅವರು ಅತ್ಯಂತ ಕಷ್ಟಪಟ್ಟು 
ಅದನ್ನು ಹಡಗಿನ ಮೇಲೆ ಏರಿಸಿಕೊಂಡರು. ಅನಂತರ ಬಹುದೀರ್ಪ ಪರಿಶ್ರಮದಿಂದ ಅದರ ಹೊಟ್ಟೆಯನ್ನು ಸೀಳಿದಾಗ 
ಬಾರ್ಟ್ಗೇ ಅದರೊಳಗೆ ಜೀವಂತವಾಗಿದ್ದನು. ಅವನು ಮೊನಿನ ಹೊಟ್ಟೆಯೊಳೆಗೆ ಸಂಪೂರ್ಣ 60 ತಾಸುಗಳ ವರೆಗಿದ್ದನು. 
(ಉರ್ದು ಡೈಜೆಸ್ಟ್‌ ಫೆಬ್ರವರಿ 196) ವಿವೇಚಿಸತಕ್ಕ ವಿಷಯವೇನೆಂದರೆ- ಸಾಮಾನ್ಮ ಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಹೀಗಾಗಲು 
ಸಾಧ್ಯವಿದೆಯೆಂದಾದರೆ, ಅಸಾಮಾನ್ಮ ಸ್ಥಿತಿಯಲ್ಲಿ ಅಲ್ಲಾಹನ ಪವಾಡದಿಂದ ಹೀಗಾಗುವುದು ಹೇಗೆ ಅಸಾಧ್ಯ? 

83. ಮೂಲದಲ್ಲಿ 'ಶಜರತಮ್ಮಿಂಯಕ್ತೀನ್‌' ಎಂಬ ಪದ ಪ್ರಯೋಗವಾಗಿದೆ. ತನ್ನ ಕಾಂಡದ ಆಧಾರದಲ್ಲಿ ನಿಲ್ಲಲಾಗದ 
ಹಾಗೂ ಬಳ್ಳಿಯ ರೂಪದಲ್ಲಿ ಹರಡುವ ಸಸ್ಕಕ್ಕೆ ಅರಬೀ ಭಾಷೆಯಲ್ಲಿ 'ಯಕ್ತೀನ್‌' ಎನ್ನುತ್ತಾರೆ. ಉದಾ: ಕುಂಬಳಕಾಯಿ, 
ಕಲ್ಲಂಗಡಿಹಣ್ಣು ಸೌತೆ ಇತ್ಯಾದಿಗಳ ಬಳ್ಳಿಗಳು. ಏನಿದ್ದರೂ ಅಲ್ಲಿ ಒಂದು ಬಳ್ಳಿ ಸಸ್ಕವು ಪವಾಡ ಸದೃಶವಾಗಿ ಸೃಷ್ಟಿಯಾಗಿತ್ತು. 
ಆದರ ಎಲೆಗಳು ಹ. ಯೂನುಸ್‌ರಿಗೆ(ಅ) ನೆರಳಾಗಿಯೂ ಅದರ ಫಲಗಳು ಏಕಕಾಲದಲ್ಲಿ ಆಹಾರವಾಗಿಯೂ ಪಾನೀಯವಾಗಿಯೂ 
ಉಪಯೋಗವಾಗುವಂತಾಗಿತ್ತು. 

84. 'ಒಂದು ಲಕ್ಷ ಅಥವಾ ಅದೆಕ್ಕಿಂತಲೂ ' ಹೆಚ್ಚು' ಎನ್ನುವುದರ ಅರ್ಥ ಅಲ್ಲಾಹನಿಗೆ ಅದರ ಸಂಖ್ಯೆಯ ಬಗ್ಗೆ 
ಸಂಶಯವಿತ್ತು ಎಂದಲ್ಲ. ತಾತ್ಸರ್ಯವೇನೆಂದರೆ- ಅವರ ನಾಡನ್ನು ನೋಡಿದವನಿಗೆ ಅದರ ಜನಸಂಖ್ಯೆಯು ಸುಮಾರು ಒಂದು 
ಲಕ್ಷಕ್ಕಿಂತ ಮಿಕ್ಕಿರಬಹುದೆಂದೂ ಕಡಿಮೆಯಾಗಿರಲಾರದೆಂದೂ ಅಂದಾಜಿಸಬಹುದಾಗಿತ್ತು. ಬಹುಶಃ ಇದೇ ನಾಡನ್ನು ಬಿಟ್ಟು ಹ. 
ಯೂನುಸ್‌(ಅ) ಓಡಿ ಹೋಗಿದ್ದರು. ಅವರು ಹೋದ ನಂತರ ಯಾತನೆ ಎರಗಲಿದೆಯೆಂಬುದನ್ನು ಕಂಡ ಬಳಿಕ ಆ ನಾಡಿನವರು 
ಸ್ವೀಕರಿಸಿದ ಸತ್ಯವಿಶ್ವಾಸವು ಕೇವಲ ಪಶ್ಚಾತ್ತಾಪದ ಸ್ವರೂಪದ್ದಾಗಿತ್ತು. ಅದನ್ನು ಮನ್ನಿಸಿ ಅವರ ಮೇಲಿಂದ ಯಾತನೆಯನ್ನು ಸರಿಸಿ 
ಬಿಡಲಾಯಿತು. ಅವರು ಪ್ರವಾದಿಯನ್ನು ನಂಬಿ ಕ್ರಮ ಪ್ರಕಾರ ಮುಸ್ಲಿಮರಾಗುವಂತಾಗಲು ಹ. ಯೂನುಸ್‌(ಅ) ಪುನಃ ಅವರಲ್ಲಿಗೆ 
ಕಳುಹಿಸಲ್ಪಟ್ಟರು. ಈ ವಿಷಯವನ್ನು ತಿಳಿಯಲಿಕ್ಕಾಗಿ ಸೂರಃ ಯೂನುಸ್‌ನ 98ನೆಯ. ಸೂಕ್ತ, ವನ್ನೂ ಗಮನದಲ್ಲಿಟ್ಟುಕೊಳ್ಳಬೇಕು. 

85. ಹೆ. ಯೂನುಸ್‌ರ(ಅ) ಈ ಕಥೆಯ ಕುರಿತು ನಾವು ಸೂರಃ ಯೂನುಸ್‌ ಮತ್ತು ಸೂರಃ, ಅಂಬಿಯಾದ ವ್ಯಾಖ್ಕಾನದಲ್ಲಿ 
ಬರೆದಿರುವ ವಿಷಯವನ್ನೇ ಇತರ ವ್ಯಾಖ್ಯಾನಕಾರರು ಬರೆದಿರುತ್ತಾರೆ. (ವಿವರಗಳಿಗಾಗಿ ನೋಡಿರಿ: ತಫ್ಲೀರ್‌ ಇದ್‌" ಕಸೀರ್‌ 
ಭಾಗ- 2 ಪುಟ: 433, ರೂಹುಲ್‌ ಮನೀ ಭಾಗ-11, ಪುಟ: 170 ಮತ್ತು ಭಾಗ- 17ರಲ್ಲಿ ಪುಟ: 77-78,. ತಫ್ಟೀರ್‌ ಕಬೀರ್‌ 
ಭಾಗ-7 ಪುಟ: 158, ಮೌಲಾನಾ ಅಶ್ರಫ್‌ ಅಲೀ ಥಾನವೀಯವರ ತಫ್ಸೀರ್‌ ಬಯಾನುಲ್‌ ಕುರ್‌ಆನ್‌ ಮತ್ತು ಮೌಲಾನಾ 
ಶಬ್ಬೀರ್‌ ಅಹ್ಮದ್‌ ಉಸ್ಮಾನೀಯವರ ವ್ಯಾಖ್ಯಾನದ ಟಿಪ್ಪಣಿಗಳು) 


ಕಾಂಡ-23 


504 ಕುರ್‌ಆನ್‌ ವ್ಯಾಖ್ಯಾನ 


Gi Cr] [54‏ 2 ت د E> ENG‏ الیگ HIS‏ رھ 
ASNT IES FF Vee‏ 


2 


Sl AL‏ کل NE ಎಟ 3 EMG‏ تک کر کر 


LCs AS OK SEL ಕ Kl 
a SET ِلمۃ‎ INS A یح‎ 


(149-157) ಇವರೊಡನೆ (ಹೀಗೆ) ಕೇಳಿರ್‌- "ನಿಮ್ಮ ಪ್ರಭುವಿಗೆ ಪನಿ ಇವರಿಗೆ ಪುತ್ರರೂ 
ಇರಬೇಕೆ? ಇದು ಇವರ ಮನಸ್ಸಿಗೆ ಹಿಡಿಸುತ್ತದೆಯೇ?" ನಿಜಕ್ಕೂ ನಾವು ದೇವಚರರನ್ನು ಸ್ತ್ರೀಯರಾಗಿ 
ಸೃಷ್ಟಿಸಿದ್ದೇವೆಯೇ ಮತ್ತು ಇವರು ಹೇಳುತ್ತಿರುವುದು ಕಣ್ಣಾರೆ ಕಂಡ ವಿಷಯವೇ? ಚೆನ್ನಾಗಿ ಕಿವಿಗೊಟ್ಟು 
ಕೇಳಿರಿ ವಾಸ್ತವದಲ್ಲಿ ಅಲ್ಲಾಹನಿಗೆ ಸಂತತಿಯಿದೆ ಎಂಬ ಮಾತನ್ನಿವರು ಸ್ವಯಂ ಸೃಷ್ಟಿಸಿಕೊಂಡು 
ಹೇಳುತ್ತಿದ್ದಾರೆ ಮತ್ತು ನಿಪ ಶಯವಾಗಿಯೂ ಇವರು ಸುಳ್ಳುಗಾರರಾಗಿರುತ್ತಾರೆ. ಅಲ್ಲಾಹನು ತನಗಾಗಿ ಪುತ್ರರ 
ಬದಲು ಪುತ್ರಿಯರನ್ನು ಇಷ್ಟಪಟ್ಟನೇ? ನಿಮಗೆ ಏನಾಗಿದೆ? ಎಂತಹ ತೀರ್ಮಾನ ಕೈಗೊಳ್ಳುತ್ತಿರುವಿರಿ. 
ನಿಮಗೆ ಬುದ್ದಿ ಬರುವುದಿಲ್ಲವೇ? ಅಥವಾ ನಿಮ್ಮ ಬಳಿ ಈ ಮಾತುಗಳ ಪರವಾಗಿ ಸುಸ್ಪಷ್ಟವಾದ 
ಆಧಾರವೇನಾದರೂ ಇದೆಯೇ? ನೀವು ಸತ ೈವಾದಿಗಳಾಗಿದ್ದರೆ ನಿಮ್ಮ ಆ ಗ್ರಂಥವನ್ನು ತನ್ನಿರಿ.* 

(158-166) ಇವರು ಅಲ್ಲಾಹ್‌ ಮತ್ತು ದೇವಚರರ್‌ ನಡುವೆ ವಂಶ ಸಂಬಂಭವನ್ನು ಉಂಟು 
ಮಾಡಿಟ್ಟಿದ್ದಾರೆ. ವಸ್ತುತಃ ಇವರು ಅಪರಾಧಿಗಳೆಂಬ ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವರು ಎಂಬುದು 


86. ಇಲ್ಲಿಂದ ಇನ್ನೊಂದು ವಿಷಯದ ಆರಂಭವಾಗುತ್ತದೆ. ಒಂದನೆಯ ವಿಷಯವು 11ನೆಯ ಸೂಕ್ತದಿಂದ ಪ್ರಾರಂಭವಾಗಿತ್ತು. 
ಅದರಲ್ಲಿ ಮಕ್ಕಾದ ಸತ್ಯ ನಿಷೇಧಿಗಳೊಡನೆ- “ಇವರ ಸೃಷ್ಟಿಯು ಹೆಚ್ಚು ಪ್ರಯಾಸಕರವೋ ಅಥವಾ ನಾವು ಸೃಷ್ಟಿಸಿರುವ ಆ ವಸ್ತು ಗಳ 
ಸೃಷ್ಟಿಯೋ? ಎಂದು ಕೇಳಿರಿ” ಎಂಬ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈಗ ಈ ಎರಡನೆಯ ಪ್ರಶ್ನೆಯನ್ನು ಅವರ ಮುಂದಿಡ 
ಲಾಗುತ್ತಿದೆ. ಒಂದನೆಯ ಪ್ರಶ್ನೆಯ ಉದ್ದೇಶವು- ಅವರು ಮರಣಾನಂತರ ಜೀವನವನ್ನು ಕರ್ಮಗಳಿಗೆ مو‎ ದುಷ್ಸಲಗಳು 
ಸಿಗಲಿರುವುದನ್ನು ಅಸ೦ಭವವೆಂದು ತಿಳಿದು ಪ್ರವಾದಿವರ್ಯರನ್ನು(ಸ) ಗೇಲಿ ಮಾಡುತ್ತಿರುವ 7 ಅವರನ್ನು ಎಚ್ಚರಿಸು: ುವುದಾಗಿತ್ತು. 
ಈಗ_ ಈ ಎರಡನೆಯ ಪ್ರಶ್ನೆಯನ್ನು- ಅವರು ಅಲ್ಲಾಹನಿಗೆ ಸಂತತಿ ಇದೆ ಎಂದು. ಹೇಳುವ ಹಾಗೂ ತಮ್ಮ ಕಾಲ್ಪನಿಕ ಇಷ್ಟ 
ಬಂದವರ ಸಂಬಂಧವನ್ನು ಅಲ್ಲಾಹನೊಂದಿಗೆ ಜೋಡಿಸುತ್ತಿರುವೆ ಬಗ್ಗೆ ಎಚ್ಚರಿಕೆ ಕೊಡುವುದಾಗಿರುತ್ತದೆ. 

87. ಅರೇಬಿಯಾದಲ್ಲಿ ಕುಶೈಶ್‌,: ಜುಹೈನಾ, ಬನೀ ಸಲೀಮ, ಖುರಾಲಃ, ಬನೀ ಮುಲೀಹ್‌ ಮತ್ತಿತರ ಗೋತ್ರಗಳು, 
ದೇವಚರರು ಅಲ್ಲಾಹನ ಪುತ್ರಿಯರಾಗಿರುವರೆಂಬ ವಿಶ್ವಾಸ ಇಟ್ಟುಕೊಂಡಿದ್ದುವೆಂದು ವರದಿಗಳಿಂದ ತಿಳಿದು ಬರುತ್ತದೆ. ಕುರ್‌ಆನಿ 
ನಲ್ಲಿ ಅನೇಕ ಕಡೆ ಈ ಅಜ್ಞಾನಜನ್ಮ ವಿಶ್ವಾಸದ ಪ್ರಸ್ತಾಪ ಬಂದಿದೆ. ಉದಾ: ಸೂರಃ ಅನ್ನಿಸಾದ 117, ಅನ್ನಹ್ನ್‌ನ 57-58, 
ಬನೀ ಇಸ್ರಾಈಲ್‌ನ: 40, ಆರು ا‎ 18-19 ಮತ್ತು ಅನ್ನಜ್ಮ್‌ನ 21-27ರ ವರೆಗಿನ ಸೂಕ್ತಗಳನ್ನು ನೋಡಬಹುದು. 

88. ಅರ್ಥಾತ್‌- ದೇವಚರರನ್ನು ದೇವ ಪುತ್ರಿಯರೆಂದು ಎರಡು. ಆಧಾರಗಳಲ್ಲಿ ಮಾತ್ರ ಹೇಳಬಹುದು- 1) ಕಣ್ಣಾರೆ 
ಕಂಡಿದ್ದರೆ ಹೇಳಬಹುದು ಅಥವಾ 2) ಹೀಗೆ ವಾದಿಸುವವನ ಬಳಿ, ದೇವಚರರು ತನ್ನ ಪುತ್ರಿಯರಂದು ಸ್ವತಃ ಅಲ್ಲಾಹನೇ 
ಹೇಳಿರುವಂತಹ ದಿವ್ಯಗ್ರಂಥವಾವುದಾದರೂ ಇರಬೇಕು. ಈ ವಿಶ್ವಾಸವಿರುವವರು ಕಣ್ಣಾರೆ ಕಂಡಿದ್ದೆ. ವೆಂದು" ವಾದಿಸಲಾರರು. 
ಹೀಗೆ ಹೇಳಲಾಗಿರುವಂತಹ ಗ ಗ್ರಂಥವೂ ಅವರ ಬಳಿಯಲ್ಲಿಲ್ಲ. ಹೀಗಿರುವಾಗ ಕೇವಲ ಹಾರಿಕೆಯ ಮಾತುಗಳ ಆಧಾರದ 
ಮೇಲೆ ಒಂದು ಧಾರ್ಮಿಕ ವಿಶ್ವಾಸವನ್ನು ನಿಲ್ಲಿಸುವ ಹಾಗೂ ಅಲ್ಲಾಹನಿಗೆ ಇಂತಹ, ಮಾತುಗಳನ್ನು ಸಂಬಂಧಿಸುವಂತಹ 
ಅಜ್ಞಾನ ಮತ್ತು ಮೂರ್ಯತನವು و‎ ಸ್ಪದವಾಗಿದೆ. 

89. ಇಲ್ಲಿ 'ಜಿನ್ನ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದ್ದೆರೂ, ಕೆಲವು ಹಿರಿಯ ವ್ಯಾಖ್ಯಾನಕಾರರು- ಇಲ್ಲಿ ಈ ಪದವನ್ನು 
ಅದರ ಶಬ್ದಾ ರ್ಥ (ಅದ್ದೆ ಸೃಷ್ಟಿಗಳು)ದ ಪ್ರಕಾರ ದೇವಚರರ ಕುರಿತು ಬಳಸಲಾಗಿದೆ. ಏಕೆಂದರೆ. ಮೂಲತಃ ದೇವಚರರು ಕೂಡಾ 


ಕಾಂಡ-23 


37. ಅಸ್ಸಾಫ್ಯಾತ್‌ 505 


1 


ان مز ملا با ال TESS C5 ed‏ 
sep Jo FA -‏ ما ءکا IJ‏ متام 31 
تا تن کا ٹون کاو 5 I‏ الکن ند إِن ھاتما لَیعواونَ نا 
آقٌ ىا Als KAM FS FB‏ ہو 
وف He EUSA EEE 2 BSG‏ 
لود اق Sec LI ba‏ عنم حشی جن 1 


ದೇವಚರರಿಗೆ ಚೆನ್ನಾಗಿ ತಿಳಿದಿದೆ. (ಮತ್ತು ಹೀಗೆ ಹೇಳುತ್ತಾರೆ) "ಅಲ್ಲಾಹನು, ಅವನ ನಿಷ್ಮಾವಂತ ದಾಸರ 
ಹೊರತು ಇತರರು ಅವನ ಮೇಲೆ ಆರೋಪಿಸುವ ಗುಣಗಳಿಂದ ಮುಕ್ತನಾಗಿದ್ದು ಪರಿಶುದ್ಧನಾಗಿದ್ದಾನೆ. 
ಆದುದರಿಂದ ನೀವು ಮತ್ತು ನಿಮ್ಮ ಈ ಆರಾಧ್ಯರು, ನರಕದ ಧಗಧಗಿಸುವ ಅಗ್ನಿಯಲ್ಲಿ ಸುಡಲ್ಲ ;ಡಲಿರುವಾತನ 
ಹೊರತು ಇನ್ನಾರನ್ನೂ ಅಲ್ಲಾಹನ ಕಡೆಯಿಂದ ತಿರುಗಿಸಲಾರಿರಿ* ನಮ ಲ್ಲಿ ಪ್ರತಿಯೊಬ್ಬನ ಸ್ಥಾನ ನಿಶ್ಚಿತ 
ವಿದೆೌ' ನಾವು ಪಂಕ್ತಿಬದ್ಧ ಸೇವಕರಾಗಿದ್ದೆ. €ವೆ ಮತ್ತು ಕೀರ್ತನೆ ಮಾಡುವವರಾಗಿದ್ದೇವೆ.'" 

(167-179) ಸಮ್ಮ ಬಳಿ ಗತ ಜನಾಂಗಗಳಿಗೆ ಸಿಕ್ಕಿದ್ದಂತಹ ದಿಕ್ರ್‌ ಬೋಧನೆ) ಇರುತ್ತಿದ್ದರೆ, ಖಂಡಿತ 


ವಾಗಿಯೂ ನಾವು ಅಲ್ಲಾಹನ ನಿಷ್ಠ ದೌಸರಾಗುತ್ತಿದ್ದೆವೆಂದು ಇವರು ಈ ಮುಂಚೆ ಹೇಳುತ್ತಿದ್ದರು. ಆದರೆ, 
(ಅದು ಬಂದಾಗ) ಇವರು ಅದನ್ನು ನಿರಾಕರಿಸಿದರು. ಇನ್ನು ಸದ್ಯವೇ ಇವರಿಗೆ (ಈ ವರ್ತನೆಯ ಪರಿಣಾಮ) 
ತಿಳಿದು ಬರುವುದು. ನಾವು ನಮ್ಮ ಸಂದೇಶವಾಹಕ ದಾಸರೊಡನೆ,. ಖಂಡಿತವಾಗಿಯೂ ಅವರಿಗೆ ಸಹಾಯ 
ಮಾಡಲಾಗುವುದೆಂದೂ ನಮ್ಮ ಸೇನೆಯೇ ವಿಜಯಿಯಾಗುವುದೆಂದೂ . ಮೊದಲೇ ವಾಗ್ದಾನವಿತ್ತಿದ್ದೇವೆ.5 


ಅದೃಶ್ಯ ಸೃಷ್ಟಿಗಳಾಗಿದ್ದಾರೆ ಎಂದು ಅಭಿಪ್ರಾಯ' ಪಟ್ಟಿರುವರು. ಅನಂತರದ ng ಇಲ್ಲಿ 'ಅಲ್‌ ಜಿನ್ನ್‌' ಎಂದಿರುವುದನ್ನು 
ದೇವಚರರು ಎಂಬ ಅರ್ಥದಲ್ಲೇ ತೆಗೆದುಕೊಳ್ಳಬೇಕೆಂಬುದನ್ನು ಸಮರ್ಥಿಸುತ್ತ 

90. ಈ ಸೂಕ್ತವನ್ನು ಇನ್ನೊಂದು ವಿಧದಲ್ಲಿ ಹೀಗೂ dr 'ಆದುದರಿಂದ ನೀವು ಮತ್ತು ನಿಮ್ಮ ಈ 
ಆರಾಧನೆ ಇದೆರ ಮೂಲಕ ನೀವು ನರಕದ ಧಗಧಗಿಸುವ ಅಗ್ನಿಯಲ್ಲಿ ಸುಡಲ್ಪಡಲಿರುವಾತನ ಹೊರತು ಬೇರಾರನ್ನೂ ವ೦ಚನೆಗೊಳ 
ಪಡಿಸಲಾರಿರಿ.' ಈ ಎರಡನೆಯ ತರ್ಜುಮೆಯ ಪ್ರಕಾರ ಇದರ ತಾತ್ಸರ್ಯವೇನೆಂದರೆ- "ಒ ಪಥಬಭ್ರಷ್ಟರೇ, ನಮ್ಮನ್ನು ಪೂಜಿಸುವ 
' ಹಾಗೂ ನಮ್ಮನ್ನು ಸರ್ವಲೋಕಗಳ ಪಾಲಕಪ್ರಭುವಾಗಿರುವ ಅಲ್ಲಾಹನ ಸಂತತಿಗಳೆನ್ನುವ ಮೂಲಕ ನೀವು ನಮ್ಮನ್ನು ವಂಚಿಸಲು 
ಸಾಧ್ಯವಿಲ್ಲ. ವಿನಾಶ ನಿಶ್ಚಿತನಾಗಿರುವ ಯಾರಾದರೂ ಮೂರ್ಯನು ಮಾತ್ರ ಇದರಿಂದ ವಂಚಿತನಾಗಬಲ್ಲನು. ಇದು ದೇವಚರರು ತಮ್ಮ 
ಪೂಜಕರೊಡನೆ, "ನೀವು ಈ ಬಲೆಯನ್ನು ಬೇರಾವುದಾದರೂ ಪಕ್ಷಿಯ ಮೇಲೆ ಬೀಸುವುದೊಳ್ಳೆಯದು" ಎಂದು ಹೇಳುವಂತಿದೆ. 

91. ಅರ್ಥಾತ್‌- ನಾವು ಅಲ್ಲಾಹನ ಸಂತತಿಯಾಗುವುದಂತೂ ದೊರದ ವಿಷಯ. ನಮ್ಮ ಪೈಕಿ ಯಾರಿಗೆ ಯಾವ ಸ್ಥಾನವನ್ನು 
ನಿಶ್ಚಯಿಸಿಕೊಡಲಾಗಿದೆಯೋ ಅದನ್ನು ಕಿಂಚಿತ್ತಾದರೂ ಮೊರುವ ಸಾಮರ್ಥ್ಯ ನಮಗಿಲ್ಲ. 

92. ಇದೇ ವಿಷಯವು ಸೂರಃ ಫಾತಿರ್‌ನ 42ನೇ ಸೂಕ್ತದಲ್ಲಿ ಬಂದಿದೆ. 

93. ಅಲ್ಲಾಹನ ಸೈನ್ಯವೆಂದರೆ ಅಲ್ಲಾಹನೆ ಸಂದೇಶವಾಹಕರನ್ನು ಅನುಸರಿಸುವ ಮತ್ತು ಅವರಿಗೆ ನೆರವಾಗುತ್ತಿರುವಂತಹ 
, ಸತ್ಯವಿಶ್ವಾಸಿಗಳು. ಅಲ್ಲಾಹನು ಸತ್ಯವಿಶ್ವಾಸಿಗಳೆ ಸಹಾಯಕ್ಕಾಗಿ ಉಪಯೋಗಿಸುವ ಅದೃಶ್ಯ ಶಕ್ತಿಗಳೂ ಇದರಲ್ಲಿ ಸೇರುತ್ತವೆ. ಈ 


ಕಾಂಡ-23 


506 ಕುರ್‌ಆನ್‌ ವ್ಯಾಖ್ಯಾನ 


sg تد‎ ADEE Gece نک‎ Fil 

SL ST ide SELL 8536 و‎ 
R و فی‎ ಸಹಿತ ಮ್ರ بح‎ 
& یں ہے‎ Ll ig 7 pve] | 


4 
ಆದುದರಿಂದ ಪೈಗಂಬರರೇ, ಸ್ವಲ್ಪ ಕಾಲದ ವರೆಗೆ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ ಮತ್ತು 
ನೋಡುತ್ತಲಿರಿ. ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. ಇವರು ನಮ್ಮ ಯಾತನೆಗಾಗಿ ತವಕ 
ಪಡುತ್ತಿರುವರೇನು? ಅದು ಅವರ ಅಂಗಳದಲ್ಲೇ ಬಂದಿಳಿದಾಗ ಆ ದಿನವು ಎಚ್ಚರಿಕೆ ನೀಡಲ್ಪಟ್ಟವರ ಪಾಲಿಗೆ 
ಅತ್ಯಂತ ಕೆಟ್ಟದಾಗಿರುವುದು. ಆದುದರಿಂದ ಇವರನ್ನು ಸ್ವಲ್ಪ ಕಾಲ ಇವರ ಪಾಡಿಗೆ ಬಿಟ್ಟುಬಿಡರಿ ಮತ್ತು 
ನೋಡುತ್ತಲಿರಿ. ಸದ್ಧವೇ ಇವರು ಸ್ವತಃ ಕಂಡುಕೊಳ್ಳುವರು. 

(180-182) ನಿಮ್ಮ ಪ್ರಭು, ಗೌರವಾನ್ವಿತ ಪ್ರಭು ಇವರು ಸೃಷ್ಟಿಸುತ್ತಿರುವ ಎಲ್ಲಾ ಆರೋಪಗಳಿಂದ 
ಮುಕ್ತನಾಗಿರುವ ಪರಮಪಾವನನು. ಸಂದೇಶವಾಹಕರುಗಳ ಮೇಲೆ ಸಲಾಮ್‌(ಶುಭಾಶಯ) ಇದೆ. ಸಕಲ 
ಪ್ರಶಂಸೆಗಳೂ ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೇ ಮೊಸಲು. 


ಸಹಾಯ ಮತ್ತು ಪ್ರಾಬಲ್ಯದ ಅರ್ಥವು- ಎಲ್ಲ ಕಾಲಗಳಲ್ಲಿ, - ಎಲ್ಲ ಪ್ರವಾದಿಗಳಿಗೂ ಅವರ ಅನುಯಾಯಿಗಳಿಗೂ ರಾಜಕೀಯ 

ಲೃವಿರುವುದೆಂದಲ್ಲ. ಈ ಪ್ರಾಬಲ್ಕದ ಅನೇಕ ರೂಪಗಳಿವೆ. ರಾಜಕೀಯ ಪ್ರಾಬಲ್ಕವೂ ಅವುಗಳಲ್ಲೊಂದು. ಪ್ರವಾದಿಗಳಿಗೆ 
ಈ ತರದ ಪ್ರಾಬಲ್ಯವು ಪ್ರಾಪ್ತವಾಗದ. ಕಡೆಗಳಲ್ಲೂ ಅವರ ನೈತಿಕ ಶ್ರೇಷ್ಠತೆಯು ಸರ್ವಸಮ್ಮತವಾಗಿಯೇ ಇತ್ತು. ಅವರ ಮಾತನ್ನು 
ಕೇಳದ ಮತ್ತು ಅವರು ನೀಡಿದ ಮಾರ್ಗದರ್ಶನದ ವಿರುದ್ಧ ಮಾರ್ಗವನ್ನು ಕೈಗೊಂಡ ಜನಾಂಗಗಳು ಕೊನೆಗೆ ನಾಶವಾಗಿಯೇ ಬಿಟ್ಟವು. 
ಜನರು ಕಲ್ಪಿಸಿದ ಅಜ್ಞಾನ ಹಾಗೂ ಪಥಭ್ರಷ್ಟತೆಯ ತತ್ವಗಳೂ, ಬಲಾತ್ಕಾರವಾಗಿ ರೂಢಿಗೆ ತಂದ ಜೀವನದ ದುಷ್ಟ ಪದ್ಧತಿಗಳೂ 
ಸ್ವಲ್ಪ ಕಾಲದ ವರೆಗೆ ತಮ್ಮ ಪ್ರಾಬಲ್ಕವನ್ನು ತೋರಿಸಿದ ಬಳಿಕ ಕೊನೆಗೆ ತಮ್ಮ ಅಂತ್ಯವನ್ನು ಕಂಡುಕೊಂಡವು. ಆದರೆ, ಅಲ್ಲಾಹನ 
ಸಂದೇಶವಾಹಕರು ಸಾವಿರಾರು ವರ್ಷಗಳಿಂದ ಸತ್ಯದ ರೂಪದಲ್ಲಿ ಮುಂದಿಡುತ್ತಿದ್ದ' ಪರಮಾರ್ಥಗಳು ಮೊದಲೂ ಅಚಲ 
ವಾಗಿದ್ದುವು ಮತ್ತು ಇಂದೂ ಅಚಲವಾಗಿವೆ. ಅವುಗಳನ್ನು ತೆಮ್ಮ ಸ್ಥಾನದಿಂದ ಕದಲಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. 

94. ಅರ್ಥಾತ್‌- ತಮ್ಮ ಪರಾಜಯವನ್ನೂ ನಿಮ್ಮ ವಿಜಯವನ್ನೂ ಇವರು ಕಣ್ಣಾರೆ ಕಂಡುಕೊಳ್ಳಲು ಹೆಚ್ಚು ಕಾಲ 
ಕಳೆಯಲಾರದು. ಈ ಮಾತು ಹೇಳಿದ್ದಂತೆಯೇ ಸಂಭವಿಸಿಯೂ ಬಿಟ್ಟಿತು. ಈ ಸೂಕ್ತಗಳು ಅವತೀರ್ಣಗೊಂಡು 14-15 ವರ್ಷಗಳು 
ಕಳೆದಿದ್ದುವಷ್ಟೆ. ಪ್ರವಾದಿವರ್ಯರು(ಸ) ವಿಜಯಿಯಾಗಿ ಅವರ ಪಟ್ಟಣವನ್ನು ಪ್ರವೇಶಿಸಿದುದನ್ನು ಮಕ್ಕಾದ ಸತ್ಯನಿಷೇಧಿಗಳು ಕಣ್ಣಾರೆ 
ಕಂಡುಕೊಂಡರು. ಇದಾದ ಕೆಲವೇ ವರ್ಷಗಳಲ್ಲಿ ಇನ್ನಾಮ್‌ ಅರಬ್‌ ದೇಶದಲ್ಲಿ ಮಾತ್ರವಲ್ಲ ರೋಮ್‌ ಮತ್ತು ಇರಾನ್‌ಗಳ 
ಮಹಾ ಸಾಮ್ರಾಜ್ಯಗಳನ್ನೂ ಜಯಿಸಿ ಪ್ರಾಬಲ್ಕ ಪಡೆದುದನ್ನೂ ಅವರು ಕಂಡುಕೊಂಡರು. 


ಕಾಂಡ-23 


38. ಸ್ಟಾದ್‌ 507 


ಪರಿಚಯ 


ಆರಂಭದ 'ಸ್ವಾದ್‌' ಎಂಬ ಅಕ್ಷರವನ್ನೇ ಈ ಅಧ್ಯಾಯದ ಹೆಸರನ್ನಾಗಿರಿಸಿಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಮುಂದೆ ಶಿಳಿಸಲಾಗುವಂತೆ, ಕೆಲವು ವರದಿಗಳ ಪ್ರಕಾರ ಈ ಅಧ್ಯಾಯ ಪ್ರವಾದಿವರ್ಯರು(ಸ) ಪವಿತ್ರ ಮಕ್ಕಾ ಪಟ್ಟಣದಲ್ಲಿ 
ಬಹಿರಂಗವಾಗಿ ಧರ್ಮಾಹ್ವಾನವನ್ನು ಆರಂಭಿಸಿದ ಕಾಲದಲ್ಲಿ ಅವತೀರ್ಣಗೊಂಡಿತು. ಇನ್ನು ಕೆಲವು ವರದಿಗಳು, ಹ. ಉಮರ್‌(ರ) 
ಇಸ್ಲಾಮ್‌ ಸ್ವೀಕರಿಸಿದ ಅನಂತರ ಇದು ಅವತೀರ್ಣಗೊಂಡಿತೆಂದು ತಿಳಿಸುತ್ತವೆ. ವರದಿಗಳ ಇನ್ನೊಂದು ಪರಂಪರೆಯ ಪ್ರಕಾರ 
ಇದು, ಪ್ರವಾದಿತ್ವದ ಹತ್ತು ಅಥವಾ ಹನ್ನೊಂದನೇ ವರ್ಷದಲ್ಲಿ ಅವತೀರ್ಣಗೊಂಡಿತು. 
ಇತಿಹಾಸಿಕ ಹಿನ್ನೆಲೆ 

ಇಮಾಮ್‌ ಅಹ್ಮದ್‌, ನಸಾಈ, ತಿರ್ಮಿದಿ ಮುಂತಾದವರು ಉಲ್ಲೇಖಿಸಿದ ವರದಿಯ ಸಾರಾಂಶ ಹೀಗಿದೆ; ಅಬೂತಾಲಿಬ್‌ 
ಕಾಯಿಲೆ ಬಿದ್ದಾಗ ಮತ್ತು ಅದು ಅವರ ಕೊನೆಗಾಲವೆಂದು ಕುರೈಶರಿಗೆ ಅನಿಸಿದಾಗ ಅವರು, ಈಗ ಹೋಗಿ ತಮ್ಮ ಸರದಾರ 
ನೊಡನೆ ಮಾತಾಡಬೇಕಿಂದೂ, ಅವರು ನಮ್ಮ ಮತ್ತು ಅವರ ಬ್ರಾತೃಜನ ನಡುವೆ ಇರುವ ಜಗಳವನ್ನು ಇತ್ಯರ್ಥಪಡಿಸಿದರೆ 
ಒಳ್ಳೆಯದೆಂದೂ ಪರಸ್ಪರ ವಿಚಾರ ವಿನಿಮಯ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದರು. ಅಬೂ ಜಹಲ್‌, ಅಬೂ ಸುಫಿಯಾನ್‌, 
ಉಮಯ್ಮ ಬಿನ್‌ ಖಲಫ್‌, ಆಸ್‌ ಬಿನ್‌ ವಾಯಿಲ್‌, ಅಸ್ವದ್‌ ಬಿನ್‌ ಮುತ್ತಲಿಬ್‌, ಅಕಬ ಬಿನ್‌ ಅಬೀ ಮುಈತ್‌, ಉತ್‌ಬ 
ಮತ್ತು ಶೈಬ ಸಹಿತ ಸುಮಾರು 25 ಮಂದಿ ಕುರೈಶ್‌ ಸರದಾರರು ಅಬೂ ತಾಲಿಬರ ಬಳಿಗೆ ಹೋದರು. ಅವರು ಮೊತ್ತ 
ಮೊದಲು ಮಾಮೂಲಿನಂತೆ ಪ್ರವಾದಿವರ್ಯರ(ಸ) ವಿರುದ್ದ ದೂರು ಹೇಳಿದರು. ಅನಂತರ, “ನಾವು ನಿಮ್ಮ ಮುಂದೆ ಒಂದು 
ನ್ಯಾಯವಾದ ವಿಷಯವನ್ನು ಹೇಳಲಿಕ್ಕಾಗಿ ಬಂದಿದ್ದೇವೆ. ನಿಮ್ಮ ಭ್ರಾತೃಜ ನಮ್ಮನ್ನು ನಮ್ಮ ಮತದಲ್ಲೇ ಇದಕೆ $ಕೊಳ್ಳಲು ಬಿಡಲಿ. 
ನಾವು ಅವರನ್ನು ಅವರ ಧರ್ಮದಲ್ಲಿರಲು ಬಿಡುತ್ತೇವೆ. ಆದರೆ ಅವರು ನಮ್ಮ ಆರಾಧ್ಯರನ್ನು ವಿರೋಧಿಸುವುದನ್ನೂ ಖಂಡಿಸು 
ವುದನ್ನೂ ನಿಲ್ಲಿಸಬೇಕು. ಈ ಷರತ್ತಿನೊಂದಿಗೆ ತಾವು ನಮ್ಮ ಮತ್ತು ಅವರ ನಡುವೆ ರಾಜಿ ಮಾಡಿಸಿಬಿಡಿರಿ” ಎಂದು ಹೇಳಿದರು. 
ಅಬೂ ತಾಲಿಬರು ಪ್ರವಾದಿವರ್ಯರೊಡನೆ(ಸ), ಕುರೈಶ್‌ ಸರದಾರರು ತಮಗೆ ಹೇಳಿದುದನ್ನು ತಿಳಿಸಿದರು. ಆಗ ಪ್ರವಾದಿ 
ವೆರ್ಯರು(ಸ), "ಚಿಕ್ಕಪ್ಪಾ, ನಾನು ಅವರ ಮುಂದಿರಿಸುವ ಒಂದು ಕಲಿಮ (ವಚನ)ವನ್ನು ಅವರು ಒಪ್ಪಿಕೊಂಡರೆ ಅರಬರು 
ಅವರ ಆಜ್ಞಾಪಾಲಕರಾಗಿಯೂ ಅಜಮರು(ಆರಬೇತರರು) ಅವರಿಗೆ ಕಪ್ಪ ಕೊಡುವವರಾಗಿಯೂ ಮಾರ್ಪಡುವರು” ಎಂದರು. 
ಆ ವಚನ ಯಾವುದೆಂದು ಅವರು ಕೇಳಿದರು. ಆಗ ಪ್ರವಾದಿವರ್ಯರು(ಸ) "ಲಾ ಇಲಾಹ ಇಲ್ಲಲ್ಲಾಹ್‌” (ಅಲ್ಲಾಹನ ಹೊರತು 
ಆರಾಧ್ಯರಿಲ್ಲ) ಎಂದರು. ಇದನ್ನು ಕೇಳಿದೊಡನೆ ಎಲ್ಲರೂ ಒಮ್ಮೆಲೆ ಎದ್ದು ನಿಂತರು ಮತ್ತು ಈ ಅಧ್ಯಾಯದ ಆರಂಭದಲ್ಲಿ 
ಅಲ್ಲಾಹನು ಉದ್ದರಿಸಿರುವ೦ತಹ ಮಾತುಗಳನ್ನು ಹೇಳುತ್ತ ನಡೆದುಬಿಟ್ಟರು. 

ಸಅದ್‌ರ ವರದಿ ಪ್ರಕಾರ ಇದು ಅಬೂ ತಾಲಿಬರು ಮರಣಶಯ್ಕೆಯಲ್ಲಿದ್ದ ಕಾಲದಲ್ಲಿ ನಡೆದ ಘಟನೆಯಲ್ಲ;‏ دہ 
ಇದು ಪ್ರವಾದಿವರ್ಯರ(ಸ) ಧರ್ಮಾಹ್ವಾನದ ಆರಂಭ ಕಾಲದ ಘಟನೆಯಾಗಿತ್ತು. ಅಂದು ಮಕ್ಕಾದಲ್ಲಿ, ಇದೋ ಆಲ್ಲೊಬ್ಬನು‏ 
ಇಂದು ಮುಸ್ಲಿಮನಾದನು, ಇನ್ನೊಬ್ಬನು ನಿನ್ನೆ ಮುಸ್ಲಿಮನಾಗಿದ್ದನು ಎಂಬ ಸುದ್ದಿಗಳು ಹರಡತೊಡಗಿದ್ದುವು.‏ 

ರುಮಖ್ಪಿರೀ, ರಾರೀ, ನೀಶಾಪುರಿ ಮತ್ತು ಇನ್ನಿತರ ವ್ಯಾಖ್ಯಾನಕಾರರು, ಹ. ಉಮರ್‌(ರ) ಮುಸ್ಲಿಮರಾಗಿ ಬಿಟ್ಟ ವೇಳೆ 
ಕುರೈಶ್‌ ಸರದಾರರು ತಬ್ಬಿಬ್ಬಾದಾಗ ಈ ನಿಯೋಗವು ಅಬೂ ತಾಲಿಬರ ಬಳಿಗೆ ಬಂದಿತ್ತೆನ್ನುತ್ತಾರೆ. ಹಾಗಿದ್ದರೆ ಇದು 
ಇತಿಯೋಪಿಯಾಕ್ಕೆ ಹಿಜ್ರತ್‌ ಹೋದ ಅನಂತರದ ಘಟನೆಯೆನ್ನಬೇಕಾಗುವುದು. 


ಚರ್ಚಾ ವಿಷಯಗಳು 
ಮೇಲೆ ಪ್ರಸ್ತಾ ಪಿಸಲಾದ ಸಭೆಯ ಮೇಲಿನ ವಿಮರ್ಶೆಯೊಂದಿಗೇ ಈ ಅಧ್ಯಾಯ ಆರಂಭವಾಗಿದೆ. ಸತ್ಯನಿಷೇಧಿಗಳ ಮತ್ತು 
ಪ್ರವಾದಿವರ್ಯರ(ಸ) ನಡುವೆ ನಡೆದ ಮಾತುಕತೆಯನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಾಹನು - ಅವರ ನಿಷೇಧ ನೀತಿಯ 


508 ಕುರ್‌ಆನ್‌ ವ್ಯಾಖ್ಯಾನ 


ಮೂಲ ಕಾರಣವು ಇಸ್ಲಾಮೊ ಆಂದೋಲನದಲ್ಲಿ ದೋಷವಿದೆಯೆಂಬುದಾಗಿರದೆ, ಅವರ ಅಹಂಭಾವ, ಮತ್ಸರ ಮತ್ತು ಹಿರಿಯರ 
ಅಂಧಾನುಕರಣೆಯಲ್ಲೇ ಅಂಟಿಕೊಂಡಿರಬೇಕೆಂಬ ಹಟಮಾರಿತನವೇ ಆಗಿದೆ ಎಂದು ತಿಳಿಸಿರುವನು. 
ಅನಂತರ ಅಲ್ಲಾಹನು ಅಧ್ಯಾಯದ ಆದಿಭಾಗದಲ್ಲೂ ಅಂತ್ಯಭಾಗದಲ್ಲೂ ಸತ್ಯನಿಷೇಧಿಗಳಿಗೆ- ಇಂದು ನೀವು ಯಾರನ್ನು 
ಗೇಲಿ ಮಾಡುತ್ತಿರುವಿರೋ ಅವರು ಸದ್ಯದಲ್ಲೇ ಪ್ರಾಬಲ್ಯ ಪಡೆಯಲಿದ್ದಾರೆ. ನೀವು ಅವರನ್ನು ಹೀನೈಸಲಿಕ್ಕಾಗಿ ಶಕ್ತಿಮೂರಿ 
ಪ್ರಯತ್ನಿಸುತ್ತಿರುವ ಇದೇ ಮಕ್ಕಾ ಪಟ್ಟಣದಲ್ಲಿ ನೀವೆಲ್ಲರೂ ಅವರಿಗೆ ಶರಣಾಗತರಾಗುವ ಕಾಲ ದೂರವಿಲ್ಲ ಎಂದು 
ಸ್ಪಷ್ಟವಾದ ಎಚ್ಚರಿಕೆ ನೀಡಿರುವನು. 
ಇದಾದ ಬಳಿಕ ನಿರಂತರವಾಗಿ ಒಂಭತ್ತು ಮಂದಿ ಪ್ರವಾದಿಗಳ ಪ್ರಸ್ತಾಪವಿದೆ. ಅದರಲ್ಲಿ ಹ. ದಾವೂದ್‌ ಮತ್ತು 
ಸುಲೈಮಾನ್‌ರ(ಆ) ಕಥೆಯು ಹೆಚ್ಚು ಸವಿಸ್ತಾರವಾಗಿದೆ. ಅಲ್ಲಾಹನ ನ್ಯಾಯ ನೀತಿ ನಿಷ್ಟಕ್ಷಪಾತಿಯಾಗಿಬೆ; ಅಹಿತಕರ 
ವಾದುದನ್ನು ಯಾರೇ ಮಾಡಿದರೂ ಅವನು ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ ಮತ್ತು ತಮ್ಮ ತಪ್ಪಿನ ಬಗ್ಗೆ 
ಹಠಮಾರಿತನ ತೋರದೆ, ಆ ಬಗ್ಗೆ ಅರಿವಾದೊಡನೆಯೇ ಪಶ್ಚಾತ್ತಾಪಪಟ್ಟು ಕ್ಷಮಾಯಾಚನೆ ಮಾಡುವವರು ಮಾತ್ರ 
ಅವನ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಎಂಬುದನ್ನು ಈ ಮೂಲಕ ಅಲ್ಲಾಹನು ಶ್ರೋತ್ಯಗಳಿಗೆ ಮನವರಿಕೆ ಮಾಡಿಸಿರುವನು. 
ಆ ಬಳಿಕ ಆಜ್ಞಾಪಾಲಕ ದಾಸರು ಮತ್ತು ಅವಿಧೇಯ ಬಾಸರು ಪರಲೋಕದಲ್ಲಿ ಕಂಡುಕೊಳ್ಳಲಿರುವ ಪರಿಣಾಮವನ್ನು 
ಚಿತ್ರಿಸಲಾಗಿದೆ. i 
ಕೊನೆಗೆ ಹ ಆದಮ್‌(ಲ) ಮತ್ತು ಇಬ್‌ಲೀಸ್‌ರ ಪ್ರಸ್ತಾಪವನ್ನೆತ್ತಲಾಗಿದೆ. ಪ್ರವಾದಿ ಹ. ಮುಹಮ್ಮದ್‌ರನ್ನು(ಸ) 
ಗೌರವಿಸದಂತೆ ಯಾವ ಅಹಂಭಾವವು ನಿಮ್ಮನ್ನು ತಡೆದಿಟ್ಟಿದೆಯೋ ಅದೇ ಆಹೆಂಭಾವವು ಇಬ್‌ಲೀಸನು ಹ.ಆದಮ್‌ರನ್ನು (ಅ) 
ಗೌರವಿಸದಂತೆ ತಡೆದಿತ್ತು. ಅದುದರಿಂದ ನಿಮಗೂ ಇಬ್‌ಲೀಸನಿಗಾದ ಗತಿಯೇ ಆಗಲಿದೆ ಎಂದು ಮಕ್ಕಾದ ಕುರೈಶರಿಗೆ 
ತಿಳಿಸುವುದೇ ಇದರ ಉದ್ದೇಶವಾಗಿದೆ. 


38. ಸ್ವಾದ್‌. 509 


ہا 
صن و الع کے Guo; 2 ಕ‏ 
NE oF sli‏ لات EK JE ok Fe‏ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತೆಗಳು- 88"  ت..ت اب چا نا .ے‎  ರುಕೂಲ್‌ಗಳು-5 
داد‎ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1- 3) ಸ್ವಾದ್‌. . ಉಪದೇಶ ಭರಿತವಾದ? ಕುರ್‌ಆನಿನಾಣೆ. ನಿಜವಾಗಿ, ' ಸತ ೈವನ್ನು ತಿರಸ್ಕರಿಸಿದ ಈ 
ಜನರೇ ತೀವ್ರ ಅಹಂಕಾರ" ಮತ್ತು ಹಟಮಾರಿತನದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. `ನಾವು: ಇವರಿಗಿಂತ ' ಮುಂಚೆ 
ಇಂತಹ ಎಷ್ಟೋ ಜನಾಂಗಗಳನ್ನು' ನಾಶಗೊಳಿಸಿದ್ದೆ €ವೆ. (ದುರ್ಗತಿ ಬಂದಾಗ) ಅವರು. ಗೋಳಿಟ್ಟಿ ا‎ 
ಆದರೆ ಅದು ಪಾರಾಗುವ ಸಮೆಯನಾಗಿರುವುದಿಲ್ಲ. ۱ 


"1, ಇತರ 'ಹುರೂಫ್‌ ಮುಕತ್ತಆತ್‌' (ಬಿಡಿಅಕ್ಷರುಗಳಂತೆಯೇ رود‎ ಎಂಬುದರ. ಅರ್ಥವನ್ನು ನಿಶ್ನೆಯಿಸಿ 
ಕೊಳ್ಳುವುದೂ: ಪ್ರಯಾಸಕರ. ಆದರೆ..ಇದರ ಅರ್ಥ 'ಸಾದಿಕುನ್‌. ಫೀ ಕೌಲ್ಲಿಹಿಳ ಅಥವಾ 'ಸದಕ - ಮುಹಮ್ಮದ್‌' ಅರ್ಥಾತ್‌, 
ಮುಹಮ್ಮದ್‌ರು(ಸ) ಸತ್ಯವಾದಿಗಳು”' ಅವರು ಹೇಳುವುದೆಲ್ಲವೂ ಸತ್ಯ ಎಂಬ: ಹ. سہ‎ ಅಬ್ಬಾಸ್‌ ಮತ್ತು ಸ್ಟಾ 
ಹೇಳಿಕೆ ಸರಿಯೆನಿಸುತ್ತದೆ. 

2. ಮೂಲದಲ್ಲಿ-”ದಿದ್ದಿಕ್ಸ್‌' ಎರಬ ಪದಗಳಿವೆ.” 'ಇದಕ್ಕೆ'`ಎರಡು ' ಅರ್ಥಗಳಿರಲು ಸಾಧ್ಯವಿದೆ- D ದೀತರಫ್‌(ಸನ್ಮಾನ್ಯ 
ಅರ್ಥಾತ್‌, ಗೌರವಾನ್ವಿತ ಕುರ್‌ಆನ್‌. '2) ದೀ ತದ್ಯೀರ್‌ ان‎ ಉಪದೇಶಭರಿತ "ಕುರ್‌ಆನ್‌: ಅಥವಾ Prd 
ಪಾಠಗಳನ್ನು ನೆನಪಿಗೆ ತರುವ ಮತ್ತು ಅನಾಸ್ಥೆಯಿಂದ `ಜಾಗೃತೆಗೊಳಿಸುವ ಕುರ್‌ಆನ್‌. 

3. 'ಸ್ವಾದ್‌'ನ ಕುರಿತು ಹ. _ಇಬ್ದ್‌ಅಬ್ಸ್‌ಸ್‌ ಮತ್ತು" 2چ وا‎ ` ಹೇಳಿಕೆಯನ್ನು ಸ್ವೀಕರಿಸುವುದಾದರೆ, ಈ ವಾಕೈದ 
ಅರ್ಥ- "ಗೌರವಾನ್ವಿತ ಅಥವಾ ಉಪೆದೇಶಭರಿತ ಕುರ್‌ಆನಿನಾಣೆ. ಹ.ಮುಹಮ, ದ್‌ರು(ಸು) ಸತ್ಮವನ್ನೇ ಹೇಳುತ್ತಿದ್ದಾರೆ. 
| ಆದರೆ ನಿರಾಕರಣೆಯಲ್ಲೇ ಸ್ಥಿರರಾಗಿರುವವರು. ವಾಸ್ತವದಲ್ಲಿ ಹಟಮಾರಿತನ' ಹಾಗೂ ಅಹಂಕಾರದಲ್ಲಿ . ಸಿಲುಕಿದ್ದಾ ರೆ" 
ಎಂದಾಗುತ್ತದೆ. - 'ಸ್ವಾದ್‌'ಅನ್ನು , ಅರ್ಥ ನಿಶ್ಚಯಿಸಲಾಗದ- 'ಹುರೂಫ್‌ ಮುಕತ್ತಆತ್‌'. (ಬಿಡಿಅಕ್ಷರ)ಗಳ ಪೈಕಿ ಒಂದೆಂದು 
ತಿಳಿದುಕೊಂಡರೆ, 'ಬಲ್‌ (ನಿಜವಾಗಿ) ಎಂಬ ಪದ ಹಾಗೂ ಅದರ ಮುಂದಿನ ಮಾತು ಬೆಳಕು ಬೀರುವಂತಹ, ಪ್ರತಿಜ್ಞೆಯ 
ಉತ್ತರವು ಲೋಪವಾಗುತ್ತದೆ. ಆಗ `ಈ - ಒಟ್ಟು ವಿಷಯದ ಸ್ವರೂಪ ಹೀಗಾಗುವುದು: -"ಈ ಧಿಕ್ಕಾರಿಗಳ ನಿರಾಕರಣೆಗೆ 
ಕಾರಣವು ಇವರ ಮುಂದಿರಿಸಲಾಗುತ್ತಿರುವ ಧರ್ಮದಲ್ಲೇನಾದರೂ ದೋಷನವಿದೆಯೆಂದಾಗಲಿ, ಹ.ಮನಹಮ, ದ್‌ರುಸು "; ಸತ್ಯವನ್ನು 
ಸವರ" ಮುಂದಿಡುವ ವಿಷಯದಲ್ಲೇನಾದರೂ ಕೊರತೆ ಮಾಡಿದ್ದಾರೆಂದಾಗಲಿ ಅಲ್ಲ. ನಿಜವಾಗಿ ಇವರ "ಕೃತಕ "ದೊಡ್ಡಸ್ತಿಕೆ, 
ಅಜ್ಞಾನಜನ್ಯ ವಾದ ಜಂಭ ಮತ್ತು ام‎ ಹಠಮಾರಿತನ ಮಾತ್ರ ಇದಕ್ಕೆ ಕಾರಣವಾಗಿದೆ. ಇದಕ್ಕೆ ا‎ ಹಪದೇಶಭರಿತವಾದ ಈ 
ಕುರ್‌ಆನ್‌ ಸಾಕ್ಸಿ ಯಾಗಿದೆ ' ಇದರಲ್ಲಿ ಚೋಧನಾಕರ್ಯವನ್ನು ಸರಿಪೂರ್ಣವಾಗಿ 'ನರಿವೇರಿಸಲಾಗಜೆಯೆಂದು “ ಇದನ್ನು ಕಂಡ 
ಪ್ರತಿಯೊಬ್ಬ ನಿಷ್ಪಕ್ನಮತಿಯೂ ' ಒಪ್ಪಿಕೊಳ್ಳುವನು." مر وس کا‎ 


510 ಕುರ್‌ಆನ್‌ ವ್ಯಾಖ್ಯಾನ 


Gy OM AEN سجِڑ‎ 1 SLI LSS 

BS J LN ESOS LAN Sic 
ges ad ನ್ಯ ದೂಡಿತು Sd مل‎ 

ರಿತಿ ರಟ‏ سی اللوقو رف نان مت مھا زن 


(4-7) ಓರ್ವ ಎಚ್ಚರಿಕೆ ನೀಡುವಾತನು ಸ್ವತಃ ಇವರೊಳಗಿಂದಲೇ ಬಂದು ಬಿಟ್ಟ ಕುರಿಶು ಇವರಿಗೆ 
ಅತ್ಕಾಶ್ಚರ್ಯವಾಯಿತು.* ಸತ್ಯನಿಷೇಧಿಗಳು, "ಇವನೊಬ್ಬ .ಜಾದುಗಾರನ ಮಹಾ ಸುಳ್ಳುಗಾರ, ಇವನು ಎಲ್ಲ 
ದೇವರುಗಳ ಸ್ಥಾನದಲ್ಲಿ ಕೇವಲ ಒಬ್ಬನೇ ದೇವನನ್ನು ಮಾಡಿಬಿಟ್ಟನೇ? ನಿಜಕ್ಕೂ ಇದೊಂದು ಬಹಳ ವಿಚಿತ್ರ 
ಸಂಗತಿ" ಎಂದು ಹೇಳತೊಡಗಿದರು. ಜನಾಂಗದ ಸರದಾರರು ಹೀಗೆ ಹೇಳುತ್ತ ಹೊರ ನಡೆದು ಬಿಟ್ಟರು 
"ಹೊರಡಿರಿ ಮತ್ತು ನಿಮ್ಮ ಆರಾಧ್ಯರ ಆರಾಧನೆಯಲ್ಲೇ -ಸ್ಲಿರವಾಗಿ ನಿಲ್ಲಿರಿ. ಈ ಮಾತನ್ನು? ಯಾವುದೋ 
ಬೇರೆಯೇ ಉದ್ದೇಶದಿಂದ ಹೇಳಲಾಗುತ್ತಿದೆ. ಈ ಮಾತನ್ನು ನಾವು ಇತ್ತೀಚಿನ. ಕಾಲದ, ಜನಾಂಗಗಳ ಪೈಕಿ! 
ಯಾರಿಂದಲೂ ಕೇಳಿಲ್ಲ.” ಇದು ಕೇವಲ ಒಂದು ಕಪೋಲಕಲ್ಪಿತ ವಿಷಯವಾಗಿದೆ. ಅಲ್ಲಾಹನ ಬೋಧನೆಯು 
ಅವತೀರ್ಣಗೊಳ್ಳುವುದಕ್ಕೆ ನಮ್ಮ ನಡುವೆ ಕೇವಲ ಈತನೊಬ್ಬನೇ, ಉಳಿದು ಬಿಟ್ಟಿದ್ದನೇ?" 


4. ಅರ್ಥಾತ್‌- ಇವರು ಎಂತಹ ಮೂರ್ಯಖರೆಂದರೆ ಒಬ್ಬ ಚಿರಪರಿಚತನಾದ, `ಅವರಲ್ಲೇ ಒಬ್ಬನಾದ ಮತ್ತು ಅವರ 
ಸ್ವಂತ ಜನಾಂಗ ಹಾಗೂ ಕುಲಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನು ಅವರಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ ನೇಮಿಸಲಾಗಿರುವುದನ್ನು 
.دہ‎ ಆವರಿಗೆ ಅದೊಂದು ವಿಚಿತ್ರ ಸಂಗತಿಯಾಗಿ ತೋರಿತು. ನಿಜವಾಗಿ ಒಂದು" ವೇಳೆ ' ಮಾನವನನ್ನು ಎಚ್ಚರಿಸಲಿಕ್ಕಾಗಿ 
ಬಾನಲೋಕದಿಂದ ಬೇರಾವುದೋ ಜೀವಿಯೊರಿದನ್ನು ಕಳುಹಿಸಲಾಗಿದ್ದರೆ ಅಥವಾ `ಅವರ” ನಡುವೆ تروجوت‎ ವಃ 
ಹೊರಗಿನಿಂದ” ಒಬ್ಬ ಅಪರಿಚಿತನು ಬಂದು. ಪ್ರವಾದಿತ್ವವನ್ನು ಸಾರುತ್ತಿದ್ದರೆ ಅದು ಮಾತ್ರ ಒಂದು. ಆಶ್ಚರ್ಯಕರ 
ವಿಷಯವೆನಿಸುತ್ತಿತ್ತು. 

5. ಈ ವ್ಯಕ್ತಿ ಮನುಷ್ಯನನ್ನು ಹುಚ್ಚೆಬ್ಬಿಸಿ, ಅವನು ಬೇರಾರ 'ಮಾತನ್ನೂ ಲೆಕ್ಕಿಸದೆ ಕೇವಲ ಈತನ ಹಿಂದೆ ನಡೆಯುವಂತೆ 
ಮಾಡುತ್ತಾನೆ ಎನ್ನುವ" ಅರ್ಥದಲ್ಲಿ ಅವರು ಪ್ರವಾದಿವರ್ಯರ(ಸು) ಕುರಿತು 'ಸಾಹಿರ್‌' (ಜಾದೂಗಾರ) ಎಂಬ ಪದವನ್ನು 
. ಬಳಸು. ತ್ತಿದ್ದರು. (ಇನ್ನಷ್ಟು ವಿವರಗಳಿಗೆ. ನೋಡಿರಿ: ಸೂರಃ ಅಂಬಿಯಾ ಟಿಪ್ಪಣಿ-5) 

6. ಇದು ಪ್ರವಾದಿವರ್ಯರಣಸು ಮಾತನ್ನು ಕೇಳಿ ಅಬೂ ತಾಲಿಬರ ಬಳಿಯಿಲಿದೆ ಎದ್ದು ಹೋಗಿಬಿಟ್ಟ ಸರದಾರರ ಕಡೆಗೆ ಸೂಚನೆ. 

7. ಅರ್ಥಾತ್‌- "ಲಾ ಇಲಾಹ ಇಲ್ಲಲ್ಲಾಹ್‌" ಎಂಬುದನ್ನು ಒಪ್ಪಿಕೊಳ್ಳಿರಿ. ಅರಬರು ಮತ್ತು ಅರಬೇತರರೆಲ್ಲರೂ ನಿಮ್ಮ 
ಆಜ್ಞಾಧೀನರಾಗಿ ಬಿಡುವರು ಎಂದು ಪ್ರವಾದಿವರ್ಯರು() ಹೇಳಿದ ಮಾತು. 

'8. ಇದರಲ್ಲೇನೋ ವಂಚನೆ ಇದೆ. ನಾವು ಮುಹಮ್ಮದ್‌ರ(ಸು ಆಜ್ಞಾಧೀನರಾಗಬೇಕು ಮತ್ತು ಅವರು ನಮ್ಮ ಮೇಲೆ 
ತಮ್ಮ ಅಧಿಕಾರ ನಡೆಸುವ ಅಗ್ಗದ ಎಂಬ ಉದ್ದೇಶದಿಂದ ಈ ಕರೆಯನ್ನು ನೀಡಲಾಗುತ್ತಿದೆ ಎಂಬುದು ಅವರ 
ಅಭಿಪ್ರಾಯವಾಗಿತ್ತು. 5 

9. ಅರ್ಥಾತ್‌: ಇತ್ತೀಚಿನ ಇತಿಹಾಸದಲ್ಲಿ ۰ ನಮ್ಮ ಪೂರ್ಮಿಕರೂ ಗತಿಸಿದ್ದಾರೆ. ಕ್ರೈಸ್ತರು ಮತ್ತು ಯಹೂದಿಯರು 
ನಮ್ಮ ದೇಶದಲ್ಲೂ ಆಸುಪಾಸಿನ ದೇಶಗಳಲ್ಲೂ ಇದ್ದಾರೆ. - ಇರಾನ್‌, ಇರಾಕ್‌ ಮತ್ತು ಪೂರ್ವ ಅರಬ್‌ ಭಾಗಗಳು ಮಜೂಸೀ 
(ಅಗ್ನಿ ಆರಾಧಕರು)ಗಳಿಂದ ತುಂಬಿದೆ. ಇವರ ಪೈಕಿ ಯಾರೂ ಸರ್ವಲೋಕ ಪಾಲಕನಾದ ಅಲ್ಲಾಹನನ್ನು ಮಾತ್ರ ನಂಬಿದರೆ 
ಸಾಕೆಂದೂ ಬೇರೆ ಯಾರನ್ನೂ ನಂಬಬೇಕಾಗಿಲ್ಲವೆಂದೂ ನಮ್ಮೊಡನೆ ಹೇಳಲಿಲ್ಲ. ಒಬ್ಬ ದೇವನು ಮಾತ್ರ ಸಾಕಾಗುವುದಾದರೂ 
ಹೇಗೆ? ದೇವ ಪ್ರೀತಿಗೆ ಪಾತ್ರರಾದ ಮಹಾಪುರುಷರ ಮಹಿಮೆಗಳನ್ನು ಜಗತ್ತೇ ಒಪ್ಪುತ್ತದೆ. ಅವರ ಆಸ್ಥಾನದಿಂದ ಯಾವ ಯಾವ 
ರೀತಿಯಲ್ಲಿ” ಜನರ 'ಇಷ್ಟಾರ್ಥ ಸಿದ್ದೆಯಾಗುತ್ತದೆ ಮತ್ತು ಸಂಕಷ್ಟಗಳು ದೊರವಾಗುತ್ತವೆ ಎಂಬುದನ್ನು ಅವರಿಂದ ಪ್ರಯೋಜನ 
ಪಡೆಡವರು ನಮಗೆ. ತಿಳಿಸುತ್ತಲೂ ಇದ್ದಾರೆ. 


0 


ಕಾಂಡ-23 


38. ಸ್ಟಾದ್‌ 511 


೫5 ಪ್ರಖರ 7 ರ B&W فی‎ 
سای‎ OSL U3 3 ena مك‎ 5 ಸನ لوا‎ 
وو الاپ شک بت تلہم َو‎ SG aE 


7 ایک‎ Ts ISS پڑ 333 الاڈ کاڈ‎ 
(8-10) ವಾಸ್ಟ; - ನನ್ನ ಬೋಧನೆಯ ವಿಷಯದಲ್ಲಿ ಇವರು ಸಂಶಯಗ್ರಸ್ತರಾಗಿದ್ದಾರೆ.! ಇವರು 
ಈ ತನಕ ನನ್ನ ಯಾತನೆಯ: ರುಚಿಯನ್ನು ಸವಿಯದಿರುವುದರಿಂದ ಹೀಗೆಲ್ಲ" ಹೇಳುತ್ತಿದ್ದಾರೆ. - ಪ್ರಬಲನೂ 
ಮಹಾದಾನಿಯೂ ಆಗಿರುವ ನಿಮ್ಮ ಪ್ರಭುವಿನ ಕೃಪೆಯ ಭಂಡಾರಗಳು ಇವರ ಕೈಯಲ್ಲಿವೆಯೇ? ಇವರು 
ಭೂಮಿ-. ಆಕಾಶಗಳ ಹಾಗೂ ಅವುಗಳ" ನಡುವೆ ಇರುವ ವಸುಗಳ ಮಾಲಕರೇ? ಹಾಗಿದ್ದರೆ ಇವರು 
ವಸ್ತುಲೋಕದ ಉನ್ನತಿಗಳಿಗೆ ಏರಿ ನೋಡಲಿ." | 
(11-16) ಇದಂತು ಕೂಟಗಳ ಪೈಕಿ ಒಂದು ಸಣ್ಣ ಕೂಟವಾಗಿದ್ದು ಇಲ್ಲೇ ಸೋಲನ್ನು ಅನುಭವಿಸಲಿದೆ. * 
ಇವರಿಗಿಂತ ಮುಂಚೆ ನೂಹರ ಜನಾಂಗ, ಆದ್‌, ಮೊಳೆಗಳವನಾದ امن‎ ಸಮೂದ್‌, ಲೂತ್‌ 


10. ಬೇರೆ ಮಾತಿನಲ್ಲಿ ಹೇಳುವುದಾದರೆ- نا‎ ಮುಹಮ್ಮದ್‌ರೇಸು, ಇವರು ಸುಳ್ಳಾಗಿಸುತ್ತಿರುವುದು” ನಿಮ್ಮನ್ನಲ್ಲ. 
ವಾಸ್ತವದಲ್ಲಿ ಇವರು ನನ್ನನ್ನು ಸುಳ್ಳಾಗಿಸುತ್ತಿದ್ದಾರೆ. ಇವರಿಗೆ ಸರಿಶಯವಿರುವುದು ನಿಮ್ಮ 'ಸತ್ಮಸಂಧತೆಯ ಕುರಿತಲ್ಲ, 
ವಾಸ್ತವದಲ್ಲಿ ಇವರಿಗೆ ನಮ್ಮ ಬೋಧನೆಗಳ ಮೇಲೆ ಸಂಶಯವಿದೆ. 'ನಿಮ್ಮ ಸತ್ಯಸ೦ಧತೆಯ ಬಗ್ಗೆ ಇವರು ಹಿಂದೆಂದೂ 
ಸಂದೇಹ ತಾಳಿರಲಿಲ್ಲ. ಇದೀಗ ಇವರು ಸಂದೇಹ ತಾಳುತ್ತಿರುವುದಕ್ಕೆ ನಮ್ಮ رح“‎ (ಬೋಧನೆ) ಕಾರಣವಾಗಿದೆ. ನಾವು 
ಇವರಿಗೆ ಉಪದೇಶ" ನೀಡುವ ಸೇವೆಯನ್ನು. ನಿಮಗೆ ವಹಿಸಿಕೊಟ್ವಾಗ, ಹಿಂದೆ ನಿಮ್ಮ ಸತ್ಯಸಂಧತೆಯ ಬಗ್ಗೆ ಪ್ರಮಾಣ 
| ಮಾಡುತ್ತಿದ್ದವರು ಈಗ ನಿಮ್ಮ ಬಗೆಗೇ ಸಂಶಯ ತಾಳಲಾರಂಭಿಸಿದ್ದಾರೆ ಎಂದು ಅಲ್ಲಾಹನು ಹೇಳುತ್ತಾನೆ. (ಹೆಚ್ಚಿನ 
ವಿವರಗಳಿಗೆ - ಸೂರಃ ಅನ್‌ಆಮ್‌ನ 33ನೆಯ `ಸೂಕ್ತವನ್ನೂ 21ನೆಯ ಟಿಪ್ಪಣಿಯನ್ನೂ ನೋಡಿರಿ.) 

11. ಇದು, "(ಅಲ್ಲಾಹನ ದಿಕ್ರ್‌) ಅವತೀರ್ಣಗೊಳ್ಳುವುದಕ್ಕೆ ನಮ್ಮ .ನಡುವೆ ಕೇವಲ ಇವನೊಬ್ಬನೇ .ಸಿಕ್ಕಿದನೇ?" ಎಂಬ 
ಸತ್ಯನಿಷೇಧಿಗಳ ಮಾತಿಗೆ ಉತ್ತರವಾಗಿದೆ. ಅಲ್ಲಾಹನ ಈ ಉತ್ತರನ ತಾತ್ತರ್ಯವೇನೆಂದರೆ- 'ಪ್ರವಾದಿವರ್ಯರೇ(ಸ) ಯಾರನ್ನು 
ಪ್ರವಾದಿಯಾಗಿ 'ಮಾಡಬೇಕು ಯಾರನ್ನು ಮಾಡಬಾರದು ಎಂದು ತೀರ್ಮಾನಿಸುವ ' ಕೆಲಸ ನಮ್ಮದು. ಈ ತೀರ್ಮಾನದ 
ಅಧಿಕಾರ 'ಇವರಿಗೆ 'ಸಿಕ್ಕಿದ್ದು ಯಾವಾಗ? ಆ ಅಧಿಕಾರವು ಇವರಿಗೆ ಬೇಕಿದ್ದರೆ ಇವರು ಸಕಲ ವಿಶ್ವದ ಆಡಳಿತ ನಿರ್ವಹಿಸು 
ವಂತಹ ಸ್ಥಾನವನ್ನು ವಶಪಡಿಸಿಕೊಳ್ಳಲಿಕ್ಕಾಗಿ, ہک‎ (ವಿಶ್ವ ಸಿಂಹಾಸನುಗೆ ತಲಪಲು ಪ್ರಯಶ್ನಿಸಲಿ. ಆಗ ಇವರಿಗೆ ಯಾರು 
1 ಇವರ ಕೃನೆಗೆ ಅರ್ಹರೆಂದು ಕಾಣಿಸುವರೊಳ _ಅವರ' ಮೇಲೆ ದಿವ್ಯವಾಣಿಯನ್ನು ಅವತೀರ್ಣ ಗೊಳಿಸಲು ಮತ್ತು ಯೊರನ್ನು: 

ನಾವು ಅರ್ಹರೆಂದು ಪರಿಗಣಿಸುತ್ತೆ ಶ್ರೇವೋ ಅವರಿಗೆ ದಿವ್ಯವಾಣಿ ಸಿಗದಂತೆ ಮಾಡಲು. ಸಾಧ್ಯವಾದೀತು. ಈ ವಿಷಯ ಕುರ್‌ಆನಿನ 
| ಅನೇಕ ಕಡೆಗಳಲ್ಲಿ ಬಂದಿರುತ್ತದೆ. ಏಕೆಂದರೆ, -ಮುಹಮ್ಮದ್‌(ಸು ಪ್ರವಾದಿಯಾಗಿ ಬಿಟ್ಟದ್ದು ಹೇಗೆ? ಕುರೈಶರ ದೊಡ್ಡ ದೊಡ್ಡೆ 
ಮುಖಂಡರ ಪೈಕಿ ಯಾರೂ ಅಲ್ಲಾಹನಿಗೆ ಈ - ಕೆಲಸಕ್ಕಾಗಿ ಸಿಗಲಿಲ್ಲವೇ? ಎಂದು" ಕುರೈಶ್‌' `ಸತ್ಯನಿಷೇಧಿಗಳು ಆಗಾಗ 
| ಕೇಳುತ್ತಿದ್ದರು. (ಅಧ್ಯಾಯ ಬನೀ ಇಸ್ರಾಈಲ್‌ನ 100 ಮತ್ತು ಅರಬ್ಲು ಖ್‌ರುಫ್‌ನ 3152ನೆಯ “ ಸೂಕ್ತಗಳನ್ನು ನೋಡಿರಿ) ' 
| 12. 'ಇಲ್ಲೇ' ಎಂಬುದರ ಸೂಚನೆಯು ಪವಿತ್ರ ಮಕ್ಕಾದ ಕಡೆಗಿದೆ. ಅರ್ಥಾತ್‌- ಇವರು ಈ ಮಾತುಗಳನ್ನು "ಆಡುತ್ತಿರುವ 
ಈ ಸ್ಥಳದಲ್ಲೇ ಒಂದು ದಿನ ಇವರು ಸೋಲುಣ್ಣಲಿದ್ದಾರೆ. ಹಾಗೆಯೇ ಇವರು ಇಂದು ತಾತ್ಸಾರದಿಂದ ಕಾಣುತ್ತಿರುವ ಮತ್ತು ಪ್ರವಾದಿ 

ಎಂದು ಅಂಗೀಕರಿಸಲು ನಿರಾಕರಿಸುತ್ತಿರುವ ಇದೇ ವ್ಯಕ್ತಿಯ ಮುಂದೆ ತಲೆ ತಗ್ಗಿಸಿ ನಿಂತುಕೊಳ್ಳಬೇಕಾದ مہ‎ ಇಲ್ಲೇ ' ಬರಲಿದೆ. 
| 13. ಫಿರ್‌ಔನನಿಗೆ 'ದಿಲ್‌ಔತಾದ್‌'(ಮೊಳೆಗಳವನು) ಎಂಬ ಪದ ಪ್ರಯೋಗಿಸಿರುವುದು, ಅವನ" ಸಾಮ್ರಾಜ್ಯವು ನೆಲದಲ್ಲಿ' 
ನಾಟಿದ ಮೊಳೆಯಂತೆ ಸುಭದ್ರವಾಗಿತ್ತು ಎಂಬ" ಅರ್ಥದಲ್ಲಾಗಿರಬಹುದು “ಅಥವಾ ಅವನ' ಬೃಹತ್‌ ಸೇನೆಯು. ಬೀಡು 


ಕಾಂಡ-23 


512 ಕುರ್‌ಆನ್‌ ವ್ಯಾಖ್ಯಾನ 


f 
EEC FS شع لد کب الیل‎ Je A 
p dE GT ಹಟ پوھد وہ‎ 
MS SG UE S95 زم اواب شش یز لی ما يقلونَ‎ 
پا س وت‎ od 4 ಎರಿಯ Secs 
| ಜನಾಂಗ ಮತ್ತು ಐಕದವರು ಸುಳ್ಳಾಗಿಸಿದ್ದಾರೆ. ಅವರು ಕೂಟಗಳಾಗಿದ್ದರು. ಅವರ ಪೈಕಿ ಪ್ರತಿಯೊಂದು 
ಕೂಟವೂ - ಸಂದೇಶವಾಹಕರನ್ನು- ಸುಳ್ಳಾಗಿಸಿತು ಮತ್ತು ನನ್ನ ಶಿಕ್ಷೆಯ ತೀರ್ಪು ಅವರ" ಮೇಲೆ ಎರಗಿಯೇ 


ಬಿಟ್ಟಿತು. ಇವರೂ. ಒಂದು ಆಸ್ಫೋಟದ ನಿರೀಕ್ಲೆಯಲ್ಲಿದ್ದಾರೆ. ಆ ಬಳಿಕ ಇನ್ನಾವುದೇ ಆಸ್ಫೋಟ ಇರ 
| ಲಾರದು" ಮತ್ತು ಇವರು, "ಓ ನಮ್ಮ ಪ್ರಭೂ; ಲೆಕ್ಕಾಚಾರ- ಜರಗುವ ದಿನಕ್ಕಿಂತ :ಮುಂಚೆಯೇ ನಮ್ಮ 


ಆ 


ಪಾಲು ನಮಗೆ ಬೇಗನೆ ಕೊಟ್ಟುಬಿಡು” ಎನ್ನುತ್ತಾರೆ.” : 

(17-26) ಸಂದೇಶವಾಹಕರೆ ಇವರು ಹೇಳುವ ಮಾತುಗಳನ್ನು ಸಹಿಸಿಕೊಳ್ಳಿ ಮತ್ತು ಇವರಿಗ 
ನಮ್ಮ ದಾಸ ದಾವೂದರ ವೃತ್ತಾಂತವನ್ನು ವಿವರಿಸಿರಿ. ಅವರು . ಮಹಾಶಕ್ತಿ ಗಳನ್ನು ಹೊಂದಿದ್ದರು. 
ಪ್ರತಿಯೊಂದು. ವಿಷಯದಲ್ಲೂ ಅಲ್ಲಾಹನ ಕಡೆಗೆ ಮರಳುವವರಾಗಿದ್ದರು. ಬೆಳಗು ಬೈಗುಗಳಲ್ಲಿ 'ಅವರೊಂದಿಗೆ 

] ಕೀರ್ತನೆ ಮಾಡುವಂತೆ ಪರ್ವತಗಳನ್ನು ನಾವು ಅವರಿಗೆ ನಿಯಂತ್ರಿಸಿ ಕೊಟ್ಟಿದ್ದೆವು ಪಕ್ಸಿಗಳು' ಒಟ್ಟಾಗಿ 


ಬಿಟ್ಟಲ್ಲಿ ಎಲ್ಲೆಲ್ಲೂ ಡೇರೆಗಳ,' ಮೊಳೆಗಳೇ ನಾಟಿರುವುದು 'ಕೆಂಡು ಬರುತ್ತಿತ್ತು 'ಎಂಬ ಅರ್ಥದಲ್ಲಿ ರಬಹುದು ಅಥವಾ | 
] ಅವನು ತನ್ನ” ಕೋಪಕ್ಕೆ ಗುರಿಯಾದವರನ್ನು ಮೊಳೆ ಹೊಡೆದು ಹಿಂಸಿಸುತ್ತಿದ್ದನು ಎಂಬ" ಅರ್ಥದಲ್ಲಾಗಿರಬಹುದು. 
ಮೊಳಿಗಳಿಂದರೆ ನೆಲದಲ್ಲಿ ಮೊಳೆಗಳಂತೆ ಸ್ಥಿರವಾಗಿ ನಿಂತಿರುವ ಈಜಿಖ್ಪನ ಪಿರಮಿಡ್‌ಗಳೂ ಆಗಿರಬಹುದು. 
14. ಅರ್ಥಾತ್‌- ಯಾತನೆಯ ಒಂದೇ ಗುಡುಗು: ಅವರನ್ನು: ಮುಗಿಸಿಬಿಡಲು ಸಾಕಾಗುವುದು. ಇನ್ನೊಂದು, ಘರ್ಜನೆಯ 
ಅಗತ್ಯವಿರಲಾರದು. ಇದರ ಇನ್ನೊಂದು ಅರ್ಥ-ಅನಂತರ ಅವರಿಗೆ" ಸ್ವಲ್ಪವೂ ಶಮನ ಸಿಗಲಾರದು. ಒಂಟೆಯ ' ಹಾಲು 
j ಕರೆಯುವಾಗ ಕೆಚ್ಚಲನ್ನು ಒಮ್ಮೆ ಹಿಂಡಿದ ಬಳಿಕ ಇನ್ನೊಮ್ಮೆ ಹಿಂಡುವುದರ" ನಡುವೆ. ಹಾಲು ತೊಟ್ಟಿಕ್ಕಲು وت‎ 
| ಸಮಯಾವಕಾಶ ಕೂಡಾ. ಅವರಿಗೆ ಸಿಗಲಾರದು ಎಂದೂ ಅಗಿರಬಹುದು. - 
7 15. ಅರ್ಥಾತ್‌- .ಅಲ್ಲಾಹನ ಯಾತನೆಯ ಸ್ಥಿತಿ ಈಗ ತಾನೆ ಏವೆರಿಸಿದಂದೆ.. ಇತ್ತೆ ಈ ಬ ಅವಸ್ಥೆಯೇ 
| ಸೆಂದರೆ, ಇವರು ಪ್ರವಾದಿವರ್ಯರನ್ನುಸ) ಲೇವಡಿ . ಮಾಡುತ್ತಾ- ನೀವು ನಮ್ಮನ್ನು ಯಾವ . ವಿಚಾರಥಾ .ಧಿನದ ಬಗ್ಗೆ 
ಹೆದರಿಸುತ್ತಿರುವಿರೋ ಅದು .ಬರುವ ತನಕ ನಮ್ಮ 'ವಿಷಯವನ್ನು ಮುಂದೂಡಬೇಡಿ. ನಮ್ಮ ವಿಚಾರಣೆಯನ್ನು ಈಗಲೇ 
'ಮುಗಿಸಿಬಿಡ. ನಮ್ಮ ಹಾಲಿಗೆ ಬರೆಯಲಾಗಿರುವ ದೌರ್ಭಾಗ್ಯವೆಲ್ಲಾ ಈಗಲೇ ಬಿಂದು" ಬಿಡಲಿ ಎಂದು ಹೇಳುತ್ತಾರೆ. A 
16. ಇದು, ಮೇಲೆ ಪ್ರಸ್ತಾಪಿಸಲಾಗಿರುವ ಮಕ್ಕಾದ ಸತ್ಯನಿಷೇಧಿಗಳೆ ಮಾತಿನ ಕಡೆಗೆ ಸೂಚನೆ; 7 ۱ 
17. ಇದನ್ನು," "ನಮ್ಮ ದಾಸ ದಾವೂದ್‌ರನ್ನು(ಅ) 2 ರಿಸಿರಿ" ಎಂದೂ ಆನುವಾದಿಸಬಹುದು. ಪ್ರಥಮ ಅನುವಾದದ 
ಪ್ರಕಾರ ಇದರ ಅರ್ಥ- ಈ ಕಡೆಯಲ್ಲಿ ಈ ಜನರಿಗೆ ಒಂದು ಪಾಠವಿದೆ ಎಂದಾಗುತ್ತದೆ. ಎರಡನೆಯ ಅನುವಾದ ಪ್ರಕಾರ ಇದರ 
1.ಅರ್ಥ- ಈ ಕಥೆಯ ಸ್ವರಣೆ لا‎ ನಿಮಗೆ ತಾಳ್ಮೆ-ವಹಿಸಲು ಸಹಕಾರಿಯಾಗುವುದು ಎಂದಾಗುತ್ತದೆ. ಈ ಕಥೆಯನ್ನು ಹೇಳುವುದರ 
ಹಿಂದೆ ಈ ಎರಡೂ ಉದ್ದೇಶಗಳಿರುವುದರಿಂದ -ಇವೆರಡು' ಅಭಿಪ್ರಾಯಗಳನ್ನೂ -ಕೊಡಬಲ್ಲಂತಹ ಪದಗಳು ಪ್ರಯೋಗವಾಗಿವೆ. 
| ಹ.ದಾವೂದ್‌ರ(ಅ) ಕಥೆಯ ವಿವರಣೆ. ಇದಕ್ಕೆ ಮುಂಚೆ ಸೂರಃ ಅಲ್‌ ಬಕ್ಷರಃದ. 273, 'ಸೊರಃ ಬನೀ ಇಸ್ರಾಈಲ್‌ನ 63, ಅಲ್‌ 
ಅಂಬಿಯಾದ-70 ರಿಂದ 72, ಅನ್ನಮ್ಮ್‌ನ 18 ರಿಂದ 20 ಮತ್ತು ಸಬಾದ 14ರಿಂದ 16ರ ವರೆಗಿನ ಟಿಪ್ಪಣಿಗಳಲ್ಲಿ: ಬಂದಿದೆ. . - ] 
| 18. ಮೂಲದಲ್ಲಿ “ದಲ್‌ಐದ್‌' (ಕೈಗಳುಳ್ಳವನು) ಎಂಬ ಪದಗಳಿವೆ. ಕೈ ಎಂಬ ಪದವನ್ನು ಅರಬೀ ಭಾಷೆಯಲ್ಲಿ ಮಾತ್ರವಲ್ಲ | 
] ಇತರ ಭಾಷೆಗಳಲ್ಲೂ ಶಕ್ತಿ-ಮತ್ತು ಸಾಮರ್ಥ್ಯಗಳಿಗೆ ರೂಪಕವಾಗಿ ಬಳಸಲಾಗುತ್ತದೆ." ಹ. ದಾವೂದ್‌ರಿಗೆ(ಅ) ಅವರ ಗುಣ ವಿಶೇಷದ 
: ರೂಪದಲ್ಲಿ, 'ಕೈಗಳುಳ್ಳವರಾಗಿದ್ದರು'” ಎನ್ನುವಾಗ, ಅವರು” ಭಾರೀ ಶಕ್ತಿ-ಸಾಮರ್ಥ್ಯಗಳನ್ನು ಹೊಂದಿದವರಾಗಿದ್ದರು ಎಂದು 


ಕಾಂಡ-23 


38. ಸ್ಕಾದ್‌ 513 


Ost ISS NASI KE GLAS 
ಭಿ PE 35 کل‎ BS IRONING 

y5 بالْحق‎ SE KEE بعحضں‎ aS NASA 5 ಜೇಡ ಸ್ಥಿತ J 96 
ssi ک٣“ وط وَامْیتً زل سَوآذ النْتَاوضلقَ مدآ‎ 


ಬಂದು ಸೇರುತ್ತಿದ್ದವು ಮತ್ತು ಅವರ ಕೀರ್ತನೆಯ ಕಡೆಗೆ ಲಕ್ಸ ಕೊಡುತ್ತಿದ್ದವು.” ನಾವು ಅವರ 
ಸಾಮ್ರಾಜ್ಯವನ್ನು ಪ್ರಬಲಗೊಳಿಸಿದ್ದೆವು. ಅವರಿಗೆ ಯುಕ್ತಿಯನ್ನು ದಯಪಾಲಿಸಿದ್ದೆವು ಮತ್ತು ನಿರ್ಣಾಯಕವಾಗಿ 
ಮಾತನಾಡುವ ಸಾಮರ್ಥ್ಯ ನೀಡಿದ್ದೆವು. ಗೋಡೆಯ ಮೇಲೇರಿ ಅವರ ಮೇಲ್ಹಾವಡಿಯೊಳಕ್ಕೆ ನುಗ್ಗಿ ಬಂದಿದ್ದ 
ಆ ವ್ಯಾಜ್ಯದವರ ಸುದ್ದಿ ನಿಮಗೆ ತಲುಪಿದೆಯೇ?! ಅವರು ದಾವೂದರ ಬಳಿಗೆ ಬಂದಾಗ ದಾವೂದರು 
ಅವರನ್ನು ಕಂಡು ಬೆಚ್ಚಿಬಿದ್ದರು. ಅವರು ಹೀಗೆಂದರು- ಹೆದರಬೇಡಿರಿ, ನಾವು ಒಂದು" ವ್ಯಾಜ್ಯದ ಎರಡು 
ಪಕ್ಷಗಳಾಗಿದ್ದು, ನಮ್ಮ ಪೈಕಿ ಒಬ್ಬನು ಇನ್ನೊಬ್ಬನ ಮೇಲೆ ಅನ್ಯಾಯವೆಸಗಿರುವನು. ತಾವು ನಮ್ಮ ನಡುವೆ 
ಸತ್ಯಕ್ಕನುಗುಣವಾಗಿ ತೀರ್ಮಾನ ಮಾಡಿಬಿಡಿರಿ ಅನ್ಯಾಯವೆಸಗಬೇಡಿರಿ ಮತ್ತು ನಮಗೆ ಸನ್ಮಾರ್ಗವನ್ನು 


ಅರ್ಥವಾಗುತ್ತದೆ. ಈ ಶಕ್ತಿ-ಸಾಮರ್ಥ್ಯಗಳೆಂದರೆ ಅದರಲ್ಲಿ ಅನೇಕ ಸಾಮರ್ಥ್ಯಗಳು ಒಳಗೊಂಡಿರಲು ಸಾಧ್ಯವಿದೆ. ಉದಾ: ಶಾರೀರಿಕ 
ಶಕ್ತಿ, ಇದನ್ನು ಅವರು ಜಾಲೂತನೊಡನೆ ಮಾಡಿದ ಯುದ್ಧದಲ್ಲಿ ಪ್ರದರ್ಶಿಸಿದ್ದರು. ಸೈನಿಕ ಮತ್ತು ರಾಜಕೀಯ ಬಲ- ಇವುಗಳ 
ಮೂಲಕ ಅವರು ಸುತ್ತಮುತ್ತಲಿನ ಬಹುದೇವಾರಾಧಕ ಜನಾಂಗಗಳನ್ನು ಸೋಲಿಸಿ, ಒಂದು ಪ್ರಬಲ ಇಸ್ಲಾಮೊ ರಾಷ್ಟ್ರವನ್ನು 
ಸ್ಥಾಪಿಸಿದ್ದರು. ನೈತಿಕ ಬಲ- ಇದರ ಮೂಲಕ ಅವರು ಅರಸರಾಗಿಯೂ ಫಕೀರನಂತಿದ್ದರು. ಅವರು ಸದಾ ಅಲ್ಲಾಹನನ್ನು 
ಭಯಪಡುತ್ತಿದ್ದರು. ಅವನ ಮೇರೆಗಳನ್ನು ಪಾಲಿಸುತ್ತಿದ್ದರು. ಇಬಾದತ್‌ (ಆರಾಧನೆ)ನ ಬಲ, ಬುಖಾರಿ ಮತ್ತು ಮುಸ್ಲಿಮ್‌ಗಳ 
ವರದಿ ಪ್ರಕಾರ ಅವರು ಆಡಳಿತ ನಿರ್ವಹಣೆ ಮತ್ತು ಅಲ್ಲಾಹನ ಮಾರ್ಗದ ಹೋರಾಟದಲ್ಲಿ ನಿರತರಾಗಿರುವ ಹೊರತಾಗಿಯೂ 
ಎರಡು ದಿನಗಳಿಗೊಮ್ಮೆ ಉಪವಾಸ ಆಚರಿಸುತ್ತಿದ್ದರು ಮತ್ತು ನಿತ್ಯವೂ ಇರುಳಿನ ಮೂರನೇ ಒಂದು ಭಾಗವನ್ನು ನಮಾಮುನಲ್ಲೇ 
ಕಳೆಯುತ್ತಿದ್ದರು. ಇಮಾಮ್‌ ಬುಖಾರಿ(ರ)ು ತಮ್ಮ ಇತಿಹಾಸದಲ್ಲಿ ಹ. ಅಬುದ್ದರ್‌ದಾರನ್ನುದ್ಧರಿಸುತ್ತಾ(ರ) ಹೀಗೆ ಉಲ್ಲೇಖಿಸಿ 
ರುತ್ತಾರೆ: ಹ. ದಾವೂದ್‌ರ(ಅ) ಪ್ರಸ್ತಾಪ ಬಂದಾಗ ಪ್ರವಾದಿವರ್ಯರು(ಸ) 'ಕಾನ ಆಲ್‌ಬದಲ್‌ ಬಶರ್‌' (ಅವರು ಎಲ್ಲರಿಗಿಂತಲೂ 
ಹೆಚ್ಚು ದೇವಾರಾಧಕರಾಗಿದ್ದರು) ಎಂದು ಹೇಳುತ್ತಿದ್ದರು. 

19. ವಿವರಣೆಗಾಗಿ ಸೂರಃ ಅಂಬಿಯಾದ. 71ನೆಯ ಟಿಪ್ಪಣಿಯನ್ನು ನೋಡಿರಿ. 

20. ಅರ್ಥಾತ್‌- ಅವರ ಮಾತುಗಳು- ಸಂಪೂರ್ಣ ಭಾಷಣವನ್ನು ಕೇಳಿಯೂ ಅವರೇನು ಹೇಳಬಯಸುತ್ತಾರೆಂಬುದು 
ಜನರಿಗೆ ಅರ್ಥವಾಗದಂತೆ ಜಟಿಲವಾಗಿರಲಿಲ್ಲ. ಅವರು ಯಾವ ವಿಷಯವನ್ನೇ ಎತ್ತಿ ಮಾತಾಡುತ್ತಿದ್ದರೂ ಅದರ ಎಲ್ಲ ಮುಖ್ಯಾಂಶ 
ಗಳನ್ನು ಸ್ಪಷ್ಟಪಡಿಸಿ ಬಿಡುತ್ತಿದ್ದರು ಮತ್ತು ತೀರ್ಮಾನಿಸಲ್ಪಡಬೇಕಾದ ಮುಖ್ಯ ವಿಷಯಗಳು ಯಾವುವೆಂಬುದನ್ನು ನಿರ್ದಿಷ್ಟವಾಗಿ 
ಗುರುತಿಸಿ ಅವುಗಳಿಗೆ ಅತ್ಯಂತ ಸ್ಪಷ್ಟ ಉತ್ತರ ಕೊಟ್ಟು ಬಿಡುತ್ತಿದ್ದರು. ಒಬ್ಬ ವ್ಯಕ್ತಿ ಬುದ್ಧಿ, ಗ್ರಹಣಶಕ್ತಿ ಮತ್ತು ವಾಕ್ಸಾಮರ್ಥ್ಯದಲ್ಲಿ 
ಒಂದು ಉನ್ನತ ಮಟ್ಟಿವನ್ನು ತಲುಪುವ ತನಕ ಅವನಿಗೆ ಈ ವಿಶೇಷತೆ ಪ್ರಾಪ್ತವಾಗಲು ಸಾಧ್ಯವಲ್ಲ. 

21. ಇಲ್ಲಿಂದ ಆರಂಭವಾಗುತ್ತಿರುವ ಕಥೆಯನ್ನು ತಿಳಿಸುವುದೇ, ಇಲ್ಲಿ ದಾವೂದ್‌ರನ್ನು(ಆ) ಪ್ರಸ್ತಾಪಿಸಿರುವುದರ ನೈಜ 
ಉದ್ದೇಶವಾಗಿದೆ. ಇದಕ್ಕೆ ಮುಂಚೆ ಪೀಠಿಕೆಯ ರೂಪದಲ್ಲಿ ಅವರ ಉನ್ನತ ಗುಣ ವಿಶೇಷಗಳನ್ನು ವಿವರಿಸಿದುದರ ಉದ್ದೇಶ- 
ಈ ಘಟನೆ ಯಾರ ಜೊತೆ ನಡೆಯಿತೋ ಆ ಹರ್ರುತ್‌ ದಾವೂದ್‌ರು(ಅ ಯಾವ ಮಟ್ಟದವರಾಗಿದ್ದರೆಂಬುದನ್ನು ತೋರಿಸಿ 
ಕೊಡುವುದಾಗಿರುತ್ತದೆ. 

22. ಗಾಬರಿಗೊಳ್ಳೆಲು ಕಾರಣವೇನೆಂದರೆ, ಇಬ್ಬರು ಆಗಿನ ಚಕ್ರವರ್ತಿಯ ಖಾಸಗಿ ಕೋಣೆಯೊಳಗೆ ನೇರದಾರಿಯಿಂದ 
ಬರುವುದು ಬಿಟ್ಟು ಹಠಾತ್ತನೆ ಗೋಡೆ ಹಾರಿ ಬಂದು ಬಿಟ್ಟಿದ್ದರು. 


ಕಾಂಡ-23 ಬ 


514 ಕುರ್‌ಆನ್‌ ವ್ಯಾಖ್ಯಾನ 


28) ಹಡದ 4 0555 STIS 4S 45 
FSGS EE GS ISSN SES NEL 
SELES NES El Gl Joi 
§ SUIS SCRE TS E34 LEAS 


BE AMS LE EE 4G ماپ ٹ‎ GELS لڑنفی‎ 
ತೋರಿಸಿರಿ. ಇವನು ನನ್ನ ಸಹೋದರ.3೫ ಇವನ ಬಳಿ ತೊಂಭತ್ತೊಂಭತ್ತು ಕುರಿಗಳಿವೆ. ನನ್ನ ಬಳಿ ಒಂದು 
ಕುರಿ ಮಾತ್ರ ಇದೆ. ಇವನು ಆ ಒಂದು ಕುರಿಯನ್ನೂ ನನಗೆ نیف‎ ಬಿಡು ಎಂದು ನನ್ನೊಡನೆ ಹೇಳಿದನು 
ಮತ್ತು ಮಾತಿನಲ್ಲಿ ನನ್ನನ್ನು ಸೋಲಿಸಿಬಿಟ್ಟನು.* ಆಗ ದಾವೂದರು-"ಇವನು ತನ್ನ ಕುರಿಗಳೊಂದಿಗೆ ನಿನ್ನ 
ಕುರಿಯನ್ನು ಸೇರಿಸಿಕೊಳ್ಳಲು ಆಗ್ರಹಿಸುವ ಮೂಲಕ ನಿಜಕ್ಕೂ ನಿನ್ನ ಮೇಲೆ ಅಕ್ರಮವೆಸಗಿರುವನು.5 ನಿಶ್ಚಯ 
ವಾಗಿಯೂ ಸೆಹಬಾಳುವೆ ನಡೆಸುವವರು ಹೆಚ್ಚಾಗಿ ಪರಸ್ಪರ ಅತಿರೇಕವೆಸಗುತ್ತಲೇ ಇರುತ್ತಾರೆ. ಸತ್ಯವಿಶ್ವಾಸಿ 
ಗಳಾದವರು ಮತ್ತು ಸತ್ಕರ್ಮವೆಸಗುವವರು ಮಾತ್ರ ಇದರಿಂದ ದೂರವಿರುತ್ತಾರೆ. ಇಂತಹವರು ಬಹಳ 
ಕಡಿಮೆ”. ಎಂದು ಉತ್ತರ ಕೊಟ್ಟರು. (ಹೀಗೆ 'ಹೇಳುತ್ತಾ) ದಾವೂದರು, ವಾಸ್ತವದಲ್ಲಿ ಈ ಮೂಲಕ ನಾವು 
ಅವರನ್ನು ಪರೀಕ್ಲಿಸಿದೆವೆಂಬುದನ್ನು ಅರಿತುಕೊಂಡರು. ಆ ಪ್ರಕಾರ ಅವರು ತಮ್ಮ ಪ್ರಭುವಿನೊಡನೆ 
ಕ್ಲಮಾಯಾಚನೆ ಮಾಡಿದರು ಮತ್ತು ಸಾಷ್ಟಾಂಗವೆರಗಿ ಪಶ್ಚಾತ್ತಾಪಪಟ್ಟು ಮರಳಿದರು. ಆಗೆ ನಾವು ಅವರ 
ಆ ತಪ್ಪನ್ನು ಕ್ಷಮಿಸಿದೆವು. ನಿಶ್ಚಯವಾಗಿಯೂ ನಮ್ಮ ಬಳಿ ಅವರಿಗಾಗಿ ನಿಕಟಸ್ಥಾನ ಹಾಗೂ ಉತ್ತಮವಾದ 
ಅಂತಿಮ ನೆಲೆ ಇದೆ.” (ನಾವು ಅವರೊಡನೆ ಹೀಗಂದೆವು: “ದಾವೂದ್‌, ನಾವು ನಿಮ್ಮನ್ನು ಭೂಮಿಯಲ್ಲಿ 


8 


23. ಸಹೋದರನೆಂದರೆ ನೈಜ ಸಹೋದರನಲ್ಲ. ಧರ್ಮ ಹಾಗೂ ಜನಾಂಗ ಸಂಬಂಧದ ಸಹೋದರ. 

24. ಮುಂದಿನ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಒಂದು ಅಂಶ ಗಮನದಲ್ಲಿರಬೇಕಾದುದು ಅಗತ್ಸ. 

ಅದೇನೆಂದರೆ ದೂರು ಸಲ್ಲಿಸುತ್ತಿರುವ ವ್ಯಕ್ತಿ ಈ ವ್ಯಕ್ತಿ ನನ್ನ ಒಂದು ಕುರಿಯನ್ನು ನನ್ನಿಂದ ಕಿತ್ತುಕೊಂಡು ತನ್ನ ಕುರಿಗಳ 
ಜೊತೆ ಸೇರಿಸಿಕೊಂಡಿರುವನೆಂದು ಹೇಳುತ್ತಿಲ್ಲ. ಬದಲಾಗಿ ಅವನು- ಈ ವ್ಯಕ್ತಿ ನನ್ನಿಂದ ನನ್ನ ಕುರಿಯನ್ನು ಕೇಳುತ್ತಿದ್ದಾನೆ ಮತ್ತು 
ಮಾತಿನಲ್ಲಿ ಅವನು ನನ್ನನ್ನು ಸೋಲಿಸಿದ್ದಾನೆ. ಏಕೆಂದರೆ ಅವನೊಬ್ಬ ದೊಡ್ಡ ವ್ಯಕ್ತಿತ್ವ ಹೊಂದಿದವನು ಮತ್ತು ನಾನೊಬ್ಬ ಬಡವ. 

ಆದುದರಿಂದ ಅವನ ಬೇಡಿಕೆಯನ್ನು ತಳ್ಳಿ ಹಾಕುವಷ್ಟು ನಾನು ಶಕ್ತನಲ್ಲ ಎಂದು ಹೇಳುತ್ತಿದ್ದಾನೆ. 

25, ಇಲ್ಲಿ ಯಾರೂ, ಹ. ದಾವೊದ್‌ರು(ಅ) ಒಬ್ಬನ ಮಾತನ್ನು ಮಾತ್ರ ಕೇಳಿ ತೀರ್ಪು ಕೊಟ್ಟು ಬಿಟ್ಟಿದ್ದು ಹೇಗೆ ಎಂಬ 
ಸಂಶಯ ತಾಳಬೇಕಾಗಿಲ್ಲ. ವಾಸ್ತವದಲ್ಲಿ ವಿಷಯವೇನೆಂದರೆ- ವಾದಿಯ ದೂರನ್ನು ಕೇಳಿ ಪ್ರತಿವಾದಿಯು ಸುಮ್ಮನಾದನು. ಅದನ್ನು 
ಖಂಡಿಸುವ ಯಾವ ಮಾತನ್ನೂ ಆಡಲಿಲ್ಲ. ಇದು ಅವನ ಸಮ್ಮಶಿಯೇ ಆಗಿತ್ತು. ಆದ ಕಾರಣ ವಸ್ತುಸ್ಸಿತಿ ವಾದಿಯು ಹೇಳಿ 
ದಂತೆಯೇ . ಇದೆ ಎಂದು ಹ. ದಾವೂದ್‌ರು(ಅ) ನಿರ್ಧರಿಸಿಕೊಂಡರು. 

26. ಇಲ್ಲಿ 'ಸಜ್ಜಃತಿಲಾವತ್‌' (ಪಠನ ವಂದನೆ) ಕಡ್ಡಾಯವೋ, ಅಲ್ಲ ವೋ ಎಂಬ ಕುರಿತು ಭಿನ್ನಾ ಭಿಪ್ರಾಯವಿದೆ. ಇಮಾಮ್‌ 
ಶಾಫಿಕಈ(ರ) ಇಲ್ಲಿ ಅದು ಕಡ್ಡಾಯವಲ್ಲವೆಂದೂ ಇದು ಒಬ್ಬ ಪ್ರವಾದಿಯ ಪಶ್ನಾತ್ತಾಪವೆಂದೂ ಹೇಳುತ್ತಾರೆ. ಇಮಾಮ್‌ ಅಬೂ 
ಹನೀಫಾ(ರ) ಅದ ವಾಜಿಬ್‌ (ಕಡ್ಡಾಯ) ಎನ್ನುತ್ತಾರೆ. 

: 27. ಹ. ದಾವೂದ್‌ರಿಂದ(ಅ) ಯಾವುದೋ “ತಪ್ಪು ಸಂಭವಿಸಿದ್ದು, ಆ ತಪ್ಪಿನ ಸ್ವರೂಪವು ಕುರಿಗಳ ಆ ವ್ಯಾಜ್ಯದೊಂದಿಗೆ | 
ಸ್ವಲ್ಪ ಮಟ್ಟಿಗೆ ಸಾಮೃತೆ ಹೊಂದಿತ್ತೆ ದೂ ಆದ ಕಾರಣವೇ. ಇದರ ತೀರ್ಪನ್ನು ಕೊಡುತ್ತಿರುವಾಗಲೇ ಅವರಿಗೆ, ಈ ಮೂಲಕ 


- موچ 


38. ಸ್ವಾದ್‌ 515 


0 - 0 سی َسْل الو“ 
ಭರ ANAS NSS ಮ‏ ۱ 
TAEEL Hd‏ ۶ا ps‏ < 2 کچ 
ಪ್ರತಿನಿಧಿಯಾಗಿ ಮಾಡಿದ್ದೇವೆ. ಆದುದರಿಂದ ನೀವು ಜನರ ನಡುವೆ ಸತ್ಯದೊಂದಿಗೆ ಆಳ್ವಿಕೆ ನಡೆಸಿರಿ.‏ 
ಸ್ವೇಚ್ಛೆಯನ್ನು ಅನುಸರಿಸಬೇಡಿರಿ. ಅದು ನಿಮ್ಮನ್ನು ಅಲ್ಲಾಹನ ಮಾರ್ಗದಿಂದ ತಪ್ಪಿಸಿಬಿಡುವುದು. ಅಲ್ಲಾಹನ‏ 


ಮಾರ್ಗದಿಂದ ತಪ್ಪಿ ಹೋಗುವವರಿಗೆ, ಲೆಕ್ಕಾಚಾರ ನಡೆಯಲಿರುವ ದಿನವನ್ನು ಮರೆತು ಬಿಟ್ಟಿದ್ದಕ್ಕಾಗಿ 
ಖಂಡಿತವಾಗಿಯೂ ಕಠಿಣ ಯಾತನೆ ಇದೆ." 


ತಮ್ಮ ಸತ್ವ ಪರೀಕ್ಷೆ ನಡೆಯುತ್ತಿದೆ ಎಂಬ ವಿಚಾರ ತೋಚಿತೆಂದೂ ಇದರಿಂದ ತಿಳಿದು ಬರುತ್ತದೆ. ಆದರೆ, ಆ ತಪ್ಪು ಕ್ಲಮಿಸ 
ಲಾಗದಷ್ಟು ಅಥವಾ ಕ್ಲಮಿಸಲ್ಪಟ್ಟಾಗ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗುವಷ್ಟು ತೀವ್ರ ಸ್ವೈರೂಪದ್ದಾಗಿರಲಿಲ್ಲ. 
ಅವರು ಸಾಷ್ಟಾಂಗವೆರಗಿ ಪಶ್ನಾತ್ತಾಪಪಟ್ಟಾಗ ಅವರನ್ನು ತಾನು ಕ್ಷಮಿಸಿ ಬಿಟ್ಟದ್ದು ಮಾತ್ರವಲ್ಲದೆ ಇಹಪರಗಳೆರಡರಲ್ಲೂ 
ಅವರಿಗೆ ನೀಡಲಾಗಿದ್ದ ಸ್ಥಾನಮಾನಗಳಲ್ಲಿ ಏನೂ ವ್ಯತ್ಕಾಸವುಂಟಾಗಲಿಲ್ಲವೆಂದು ಸೃತಃ ಅಲ್ಲಾಹನೇ ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ. 

28. ಇದು, ಅಲ್ಲಾಹನು ಹ. ಬಾವೂದ್‌ರ(ಅ) ಪಶ್ಚಾತ್ತಾಪವನ್ನು ಸ್ಟೀಕರಿಸುತ್ತಲೂ ಅವರಿಗೆ ಉನ್ನತ ಸ್ಥಾನಮಾನಗಳ 
ಸುವಾರ್ತೆ ನೀಡುತ್ತಲೂ ಈ ಸಂದರ್ಭದಲ್ಲಿ ಅವರಿಗೆ ನೀಡಿದ ಎಚ್ಚರಿಕೆಯಾಗಿತ್ತು. ಅವರಿಂದ ಸಂಭವಿಸಿ ಹೋಗಿದ್ದ 
ಕಾರ್ಯದಲ್ಲಿ ಚಿತ್ತಾಕಾಂಕ್ಸೆಗೆ ತುಸು ಪಾತ್ರವಿತ್ತು. ಅದಕ್ಕೆ ಅಧಿಕಾರದ ಅಪ್ರಾಪ್ತ ಉಪಯೋಗದೊಂದಿಗೂ ಸಂಬಂಧವಿತ್ತು 


ಮತ್ತು ಅದು ಸತ್ಯ- ನ್ಯಾಯಗಳೊಂದಿಗೆ ಆಡಳಿತ ನಡೆಸುವ ಯಾವುದೇ ಆಡಳಿತಗಾರನಿಗೆ ಭೂಷಣವಲ್ಲದಂತಹ ಒಂದು 
ಕೈತ್ಯವಾಗಿತ್ತು ಎಂಬುದು ಇದರಿಂದ ಸ್ವಯಂ ವ್ಯಕ್ತವಾಗುತ್ತದೆ. ಇಲ್ಲಿಗೆ ತಲಪಿದಾಗ ಮೂರು ಪ್ರಶ್ನೆಗಳು ನಮಗೆ ಎದುರಾಗುತ್ತವೆ. 
ಒಂದನೆಯದು- ಆ ಕೃತ್ಯ ಏನಾಗಿತ್ತು? ಎರಡನೆಯದು- ಅಲ್ಲಾಹನು ಅದನ್ನು ಸುಸ್ಪಷ್ಟವಾಗಿ ಹೇಳುವುದರ ಬದಲು ತೆರೆಯ 
ಮರೆಯಿಂದಲೇ ಅದರ ಕಡೆಗೆ ಬೊಟ್ಟು ಮಾಡಿ ಬಿಟ್ಟಿರುವುದೇಕೆ? ಮೂರನೆಯದು- ಈ ವಿಷಯಾನುಬಂಧದಲ್ಲಿ ಇದನ್ನು 
ಪ್ರಸ್ತಾಪಿಸಿದುದರ ಔಚಿತ್ಯವೇನು? ಬೈಬಲ್‌ ಗ್ರಂಥವನ್ನು ಓದಿದವರಿಗೆ ತಿಳಿದಿರುವಂತೆ, ಆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹ. 
ದಾವೂದ್‌ರ(ಅ) ಮೇಲೆ, ಅವರು: ಊರಿಯಾಹಿತ್ತೀ ಎಂಬಾತನ ಪತ್ನಿಯ ಜೊತೆ ವ್ಯಭಿಚಾರವೆಸಗಿದರೆಂಬ ಮತ್ತು ಅನಂತರ 
ಊರಿಯಾನನ್ನು ಉದ್ದೇಶ ಪೂರ್ವಕವಾಗಿ ಯುದ್ಧದಲ್ಲಿ ಕೊಲ್ಲಿಸಿ ಆತನ ಪತ್ನಿಯನ್ನು ವಿವಾಹ ಮಾಡಿಕೊಂಡರು ಎಂಬ 
ಆರೋಪ ಹೊರಿಸಲಾಗಿದೆ. ಇದೇ ಸ್ತ್ರೀ ಹ. ಸುಲ್ಕೈಮಾನ್‌ರ(ಅ) ತಾಯಿಯಾಗಿದ್ದಳೆಂದೂ ಅದರಲ್ಲಿ ಹೇಳಲಾಗಿದೆ. ಇದರ 
ಸಂಪೂರ್ಣ ಕಥೆ ಬೈಬಲಿನ ಸಾಮುವೇಲ್‌ ಗ್ರಂಥ 2ರ ಭಾಗ-11-12ರಲ್ಲಿ ಬಹಳ ವಿವರವಾಗಿ ಬಂದಿದೆ. ಈ ಕಥೆ ಪ್ರಚಾರ 
ದಲ್ಲಿರುವಾಗ ಕುರ್‌ಆನಿನಲ್ಲಿ ಅದರ ವಿವರಣೆಯ ಅಗತ್ಯವಿರಲಿಲ್ಲ. ಇಂತಹ ವಿಷಯಗಳನ್ನು ತನ್ನ ಗ್ರಂಥದಲ್ಲಿ ಬಿಚ್ಚಿ ಹೇಳುವ 
ರೂಢಿಯನ್ನೂ ಅಲ್ಲಾಹನು ಇಟ್ಟುಕೊಂಡಿಲ್ಲ. ಆದುದರಿಂದ ತೆರೆಯ ಮರೆಯಿಂದಲೇ ಅದರ ಕಡೆಗೆ ಸೂಚನೆ ನೀಡಲಾಗಿದೆ. 
ಅದರೊಂದಿಗೆ ವಸ್ತು ಸ್ಲಿತಿ ಏನಾಗಿತ್ತು ಮತ್ತು ಗ್ರಂಥದವರು ಆದನ್ನು ಏನು ಮಾಡಿಬಿಟ್ಟರು ಎಂಬುದನ್ನೂ ತಿಳಿಸಿ ಬಿಡಲಾಗಿದೆ. 
ಈ ಕುರಿತು ಕುರ್‌ಆನಿನಲ್ಲಿರುವ ಪ್ರಸ್ತುತ ಹೇಳಿಕೆಯಿಂದ ತಿಳಿದು ಬರುವಂತೆ, ನಿಜವಾಗಿ ನಡೆದ ಘಟನೆಯೇನೆಂದರೆ. ಹ. 
ದಾವೂದ್‌ರು(ಅ) ಊರಿಯಾಃ (ಅಥವಾ ಅವನ ಹೆಸರು ಏನೇ ಆಗಿರಲಿ)ನೊಡನೆ ಅವನು ತನ್ನ ಪತ್ನಿಗೆ ವಿಚ್ಛೇದನ .ನೀಡ 
ಬೇಕಂಬ ಅಪೇಕ್ಷೆ ವ್ಯಕ್ತಪಡಿಸಿದ್ದರು. ಆ ಮಹಿಳೆಯ ಯೋಗ್ಯತಾರ್ಹತೆಗಳ ಕುರಿತು ಯಾವುದಾದರೂ ಮೂಲದಿಂದ ಅವರಿಗೆ 
ಮಾಹಿತಿ ಸಿಕ್ಕಿದ್ದು, ಅವರು- ಇಂತಹ ಸಮರ್ಥ ಮಹಿಳೆಯು ಒಬ್ಬ ಸಾಮಾನ್ಯ ಅಧಿಕಾರಿಯ ಪತ್ನಿಯಾಗಿರುವುದರ ಬದಲಿಗೆ 
ರಾಣಿಯಾಗಿರಬೇಕು ಎಂದು ಭಾವಿಸಿರಬಹುದು. ಬನೀ ಇಸ್ರಾಈಲರಲ್ಲಿ ಇಂತಹ ಇಚ್ಛೆಯನ್ನು ಪ್ರಕಟಿಸುವುದನ್ನು ಒಂದು 
ಅನಪೇಕ್ಟಿತ ಕೃತ್ಯವೆಂದು ಪರಿಗಣಿಸಲಾಗುತ್ತಿರಲಿಲ್ಲ. ಆದ್ದರಿಂದ ಅವರು ಇದನ್ನು ತಪ್ಪೆಂದು ಭಾವಿಸಲಿಲ್ಲ. ಆದರೆ ಈ ಇಚ್ಛೆ 
ಉಂಟಾದುದು ಒಬ್ಬ ಸಾಮಾನ್ಮ ಮನುಷ್ಯನ ಮನಸ್ಸಿನಲ್ಲಾಗಿರಲಿಲ್ಲ. ಓರ್ವ. ಮಹಾನ್‌ ಆಡಳಿತಗಾರನಾಗಿದ್ದ ಹಾಗೂ 


ಕಾಂಡ-23 


516 ಕುರ್‌ಆನ್‌ ವ್ಯಾಖ್ಯಾನ 


MESS oS AIEEE od & 
SAKE TANG Su HE الضیخت‎ LE NE 


(27-29) ನಾವು ಈ ಆಕಾಶವನ್ನೂ ಭೂಮಿಯನ್ನೂ ಅವುಗಳೆ ನಡುವೆ ಇರುವ ಈ ಜಗತ್ತನ್ನೂ 
ವೃಥಾ ಸೃಷ್ಟಿಸಲಿಲ್ಲ.* ಇದು ಸತ್ಯನಿಷೇಧಿಗಳ ಭ್ರಮೆಯಾಗಿದೆ ಮತ್ತು ಇಂತಹ ಸತ್ಮನಿಷೇಧಿಗಳಿಗೆ ನರಕಾಗ್ನಿಯ 
ಮೂಲಕ ವಿನಾಶವಿದೆ. ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗುವವರನ್ನೂ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು 


ಧಾರ್ಮಿಕವಾಗಿ ಬಹಳ ಉನ್ನತ ಸ್ಥಾನಮಾನ ಪಡೆದಿದ್ದ ಓರ್ವ ವ್ಯಕ್ತಿಯ ಕಡೆಯಿಂದ ಓರ್ವ ಪ್ರಜೆಯ ಮುಂದೆ ಈ ಇಚ್ಛೆ 
ಪ್ರಕಟವಾಗಿತ್ತು. ಆದುದರಿಂದ . ಅವನು ಯಾವುಜೇ ಬಾಹ್ಮ ಒತ್ತಡವಿಲ್ಲದಿದ್ದರೂ ಅದನ್ನು ಸ್ವೀಕರಿಸಿಕೊಳ್ಳಲು ವಿವಶನಾಗಿದ್ದನು. 
ಈ ಸಂದರ್ಭದಲ್ಲಿ ಅವನು ಹ. ದಾವೂದ್‌ರ(ಅ) ಅಪೇಕ್ಸೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ಮುಂಚೆಯೇ ಜನಾಂಗದ 
ಇಬ್ಬರು ಸಜ್ಜನರು ಹಠಾತ್ತನೆ ಹ. ದಾವೂದ್‌ರ(ಅ) ಬಳಿಗೆ ಬಂದು ಒಂದು ಕೃತಕ ವ್ಯಾಜ್ಯದ ರೂಪದಲ್ಲಿ ಈ ವಿಷಯವನ್ನು 
ಅವರ ಮುಂದೆ ಇಟ್ಟು ಬಿಟ್ಟರು. ಹ. ಬಾವೂದ್‌ರು(ಅ) ಪ್ರಥಮತಃ ಇದೇನೋ ನಿಜಕ್ಕೂ ಒಂದು ವ್ಯಾಜ್ಯವೆಂದೇ ಭಾವಿಸಿದರು 
ಮತ್ತು ಅದನ್ನು ಕೇಳಿ ಅದರ ತೀರ್ಪನ್ನೂ ಕೊಟ್ಟು ಬಿಟ್ಟರು. ಆದರೆ, ಬಾಯಿಯಿಂದ ತೀರ್ಪಿನ ಮಾತುಗಳು ಹೊರಡುತ್ತಿರುವಾಗಲೇ 
ಈ ಉದಾಹರಣೆ ಸಂಪೂರ್ಣವಾಗಿ ಅವರ ಮತ್ತು ಆ ವ್ಯಕ್ತಿಯ ನಡುವಿನ ವಿಷಯಕ್ಕೆ ಅನ್ವಯವಾಗುತ್ತದೆಂದೂ ಯಾವುದನ್ನು 
ನೀವು ಅಕ್ರಮವೆಂದು: ತೀರ್ಮಾನಿಸುತ್ತಿರುವಿರೋ ಅದೇ ನಿಮ್ಮಿಂದ ಆ ವ್ಯಕ್ತಿಗೆ ಸಂಭವಿಸುತ್ತಿದೆಯೆಂದೂ ಅವರ ಆತ್ಮಸಾಕ್ಸಿ 
ಅವರನ್ನು ಎಚ್ಚರಿಸಿತು ಈ ಪ್ರಜ್ಞೆ ಮೂಡುತ್ತಲೇ ಅವರು ಸಾಪ್ಟಾಂಗವೆರಗಿದರು, ಪಶ್ಚಾತ್ತಾಪ ಪಟ್ಟರು ಮತ್ತು ತಾವು 
ಮಾಡಲುದ್ದೇಶಿಸಿದ್ದ ಕಾರ್ಯವನ್ನು ಕೈಬಿಟ್ಟರು. ಪವಿತ್ರ ಕುರ್‌ಆನಿನಲ್ಲಿ ಈ ವಿಷಯವನ್ನು ಎರಡು ಉದ್ದೇಶಗಳಿಗಾಗಿ 
ಪ್ರಸ್ತಾಪಿಸಲಾಗಿದೆ- 1) ಪ್ರವಾದಿವರ್ಯರಿಗೆ(ಸ) ತಾಳ್ಮೆ ವಹಿಸಲು ಉಪದೇಶಿಸುವುದು. ಇದಕ್ಕಾಗಿ ಅವರನ್ನು ಅಭಿಸಂಬೋಧಿಸಿ- 
"ಇವರು ನಿಮ್ಮ ಮೇಲೆ ಹೊರಿಸುತ್ತಿರುವ ಆರೋಪಗಳ ಬಗ್ಗೆ ತಾಳ್ಮೆ' ವಹಿಸಿರಿ ಮತ್ತು ನಮ್ಮ ದಾಸರಾಗಿದ್ದ ಹ. 
ದಾವೂದ್‌ರನ್ನು(ಅ) ಸ್ಮರಿಸಿರಿ” ಎನ್ನಲಾಗಿದೆ. ಅರ್ಥಾತ್‌- ನಿಮ್ಮನ್ನು ಜಾದುಗಾರೆ, ಸುಳ್ಳುಗಾರನೆಂದು ಮಾತ್ರ ಹೇಳಲಾಗುತ್ತಿದೆ. 
ಆದರೆ, ನಮ್ಮ ದಾಸರಾದ ಹ. ದಾವೂದ್‌ರ(ಅ) ಮೇಲೆ ಅಕ್ರಮಿಗಳು ವಭಿಚಾರ, ಕುತಂತ್ರ ಮತ್ತು ಕೊಲೆಯ ದುರಪವಾದಗಳನ್ನೂ 
ಹೊರಿಸಿ ಬಿಟ್ಟಿದ್ದಾರೆ. ಅದುದರಿಂದ ಅವರು ಹೇಳುವುದನ್ನೆಲ್ಲ ಸಹಿಸಿಕೊಳ್ಳಿರಿ. 2) ಸತ್ಯನಿಷೇಧಿಗಳಿಗೆ- ನೀವು ಯಾವ 
ವಿಚಾರಣೆಯ ಭಯವನ್ನೂ ಇರಿಸಿಕೊಳ್ಳದೆ ನಾನಾ ತರದ ಅತಿರೇಕಗಳನ್ನೆಸಗುತ್ತಿರುವಿರಿ. ಆದರೆ, ಯಾವ ದೇವನ ಸಾಮ್ರಾಜ್ಮ 

| ದಲ್ಲಿದ್ದುಕೊಂಡು ನೀವು ಈ ರೀತಿ ವರ್ತಿಸುತ್ತಿರುವಿರೋ ಅವನು ಯಾರನ್ನೂ ವಿಚಾರಣೆಗೊಳಪಡಿಸದೆ ಬಿಡಲಾರನು. ಅವನಿಗೆ 
ಅತ್ಯಂತ ಪ್ರಿಯ ಹಾಗೂ امھہ‎ ಹೊಂದಿದ್ದವರಿಂದಲೂ ಕಿಂಚಿತ್‌ ತಪ್ಪುಗಳು ಸಂಭವಿಸಿ ಹೋದರೂ ಸರ್ವಲೋಕ 
ಪರಿಪಾಲಕನು ಅವುಗಳನ್ನು ಹಿಡಿಯದಿರುವುದಿಲ್ಲ ಎಂದು ತಿಳಿಸುವುದು. 

29. ಅರ್ಥಾತ್‌- ಯಾವುದೇ ಔಚಿತ್ಯವಾಗಲಿ, ಉದ್ದೇಶವಾಗಲಿ, ನ್ಯಾಯವಾಗಲೀ ಇಲ್ಲದೆ ಮತ್ತು ಒಳ್ಳೆಯ ಅಥವಾ 
ಕೆಟ್ಟ” ಕೃತ್ಯಗಳಿಗೆ ಸೂಕ್ತ ಪ್ರತಿಫಲ ನೀಡಬೇಕೆಂಬ ನಿಯಮವಿಲ್ಲದೆ ಕೇವಲ ಮನರಂಜನೆಗಾಗಿ ಈ ಜಗತ್ತನ್ನು ಸೃಷ್ಟಿಸಿರು 
ವುದಲ್ಲ. ಇದು ಗತ ಉಪನ್ಮಾಸದ ಸಾರಾಂಶವೂ ಮುಂದೆ ಬರಲಿರುವ ವಿಷಯದ ಪೀಠಿಕೆಯೂ ಆಗಿರುತ್ತದೆ. ಗತ 
ಉಪನ್ಯಾಸದ ಅನಂತರ ಈ ಮಾತನ್ನು" ಹೇಳುವುದರ ಉದ್ದೇಶ- ಮಾನವನನ್ನು ಇಲ್ಲಿ ಯಾವ ವಿಚಾರಣೆಯ ಭಯವೂ 
ಇಲ್ಲದೆ ಇಷ್ಟಬಂದಂತೆ ವರ್ತಿಸಲು ಲಗಾಮಿಲ್ಲದ ಕುದುರೆಯಂತೆ ಬಿಟ್ಟು ಬಿಡಲಾಗಿಲ್ಲವೆಂದು ಶ್ರೋತ್ಯಗಳಿಗೆ ತಿಳಿಯಪಡಿಸು 
ವುದಾಗಿದೆ. ಮುಂದಿನ ವಿಷಯದ ಪೀಠಿಕೆಯ ರೂಪದಲ್ಲಿ ಈ ವಾಕ್ಯದೊಂದಿಗೆ ಮಾತನ್ನು ಆರಂಭಿಸುವ ಮೂಲಕ- مو‎ 
ದುಷ್ಕಲಗಳನ್ನು ನಂಬದವನು' -ವಾಸ್ತವದಲ್ಲಿ ಈ ಜಗತ್ತೆನ್ನು ಒಂದು ಆಟಿಕೆ ಎಂದೂ ಇದರ ನಿರ್ಮಾಪಕನನ್ನು ಒಬ್ಬ 
ಆಟಗಾರನೆಂದೂ ಭಾವಿಸಿಕೊಂಡಿದ್ದಾನೆ. ವಿಶ್ವದ ಕರ್ತನು ಈ ಜಗತ್ತನ್ನು ನಿರ್ಮಿಸಿ ಮತ್ತು ಅದರಲ್ಲಿ ಮಾನವನನ್ನು 
ಸೃಷ್ಟಿಸಿ ಒಂದ್ದು ವ್ಯರ್ಥ ಕಾರ್ಯವನ್ನೆಸಗಿದ್ದಾನೆಂದು ಅವನು ಭಾವಿಸಿಕೊಂಡಿದ್ದಾನೆ- ಎಂದು ತಿಳಿಸಲಾಗಿದೆ. ಇದೇ ವಿಷಯವನ್ನು 
ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹಲವು ರೀತಿಯಲ್ಲಿ ಹೇಳಲಾಗಿದೆ. (ಉದಾ: ಸೂರಃ ಅಲ್‌ ಮೂಮಿನೂನ್‌ನ 115 
ಮತ್ತು ಅದ್ದುಖಾನ್‌ನ 38 ರಿಂದ 40ರ ವರೆಗಿನ ಸೂಕ್ತಗಳನ್ನು ನೋಡಿರಿ) 


ಕಾಂಡ-23 


38. ಸ್ವಾದ್‌ 517 


BAG I ASSN tie 6 6G 
1 ہو سے - 2 لے‎ 
೨5 pe SL HELIS ۵ SIM 
1G 0S BIT الضٰیث‎ GAL AL رض‎ 3 
ಸ್ತಿ پ وہ ہے ے۔)۔ہ رم وکنکۃ‎ 
433 ಕಿ A SS GS EI ಆ 
ಮಾಡುವವರನ್ನೂ ನಾವು ಸಮಾನವಾಗಿಸಬೇಕೇ? ಧರ್ಮನಿಷ್ಠರನ್ನು ನಾವು ಧರ್ಮಭ್ರಷ್ಟರಂತೆ ಮಾಡಬೇಕೇ? 
(ಪೈಗಂಬರರೇ,) ಇದೊಂದು ಅತಿ ಸಮೃದ್ಧವಾದ ಗ್ರಂಥವಾಗಿದ್ದು3 ಇವರು ಇದರ ಸೂಕ್ತಗಳ ಕುರಿತು 
ಚಿಂತನೆ 'ನಡೆಸಲೆಂದು ಮತ್ತು ಬುದ್ಧಿಜೀವಿಗಳು, ಇದರಿಂದ ಉಪದೇಶ ಪಡೆಯುವಂತಾಗಲೆಂದು ನಾವು 
ಇದನ್ನು ನಿಮಗೆ ಅವತೀರ್ಣಗೊಳಿಸಿದ್ದೇವೆ. 


(30-40) ನಾವು ದಾವೂದರಿಗೆ ಸುಲೈಮಾನ್‌(ರಂತಹ ಪುತ್ರರನ್ನು ದಯಪಾಲಿಸಿದೆವು.5 (ಅವರು) 
ಅತ್ಯುತ್ತಮ ದಾಸರು. ತಮ್ಮ ಪ್ರಭುವಿನ ಕಡೆಗೆ ಅತಿ ಹೆಚ್ಚಾಗಿ ಮರಳುವವರು! ಅದೊಂದು ಸಂದರ್ಭವೂ 


(2 


ಸ್ಮರಣಾರ್ಹವಾಗಿದೆ; ಒಂದು ಸಂಜೆ ಅವರ ಮುಂದೆ ಚೆನ್ನಾಗಿ ಪಳಗಿದ ಕುದುರೆಗಳನ್ನು ತರಲಾದಾಗ,3 
ಅವರು, "ನಾನು ನನ್ನ ಪ್ರಭುವಿನ ಸ್ಮರಣೆಯ ಕಾರಣಕ್ಕಾಗಿ ಈ ಸೊತ್ತಿನ ಮೇಲೆ ಪ್ರೀತಿಯನ್ನಿರಿಸಿದ್ದೇನೆ'3 


ಎಂದರು. ಆ ಕುದುರೆಗಳು ಕಣ್ಮರೆಯಾದಾಗ, ಅವುಗಳನ್ನು ನನ್ನ ಬಳಿಗೆ ಮರಳಿ ತನ್ನಿರಿ" (ಎಂದು 


30. ಅರ್ಥಾತ್‌- ಪುಣ್ಯಶಾಲಿಗಳೂ ಪಾಪಿಗಳೂ ಕೊನೆಗೆ ಸರಿಸಮಾನರಾಗಿ ಬಿಡುವುದು ನಿಮ್ಮ ದೃಷ್ಟಿಯಲ್ಲಿ ಸಮರ್ಪಕವಾದ 
ವಿಷಯವೇ? ಪುಣ್ಮ್ಕಶಾಲಿಯಾದವನಿಗೆ ಅವನ ಪುಣ್ಮಗಳಿಗಾಗಿ ಯಾವ ಸತ್ಸಲವೂ ಸಿಗಲಾರದೆಂಬ ಹಾಗೂ ಪಾಪಿಗೆ ಅವನ 
ಪಾಪಕಾರ್ಯಗಳಿಗಾಗಿ ಯಾವ ಶಿಕ್ಷೆಯೂ ಸಿಗಲಾರದೆಂಬ ಕಲ್ಪನೆ ನಿಮಗೆ ತೃಪ್ತಿದಾಯಕವೇ? ಪರಲೋಕವೆಂಬುದು ಇಲ್ಲದೆ 
ಹೋದರೆ, ಅಲ್ಲಾಹನ ಕಡೆಯಿಂದ ಯಾವುದೇ ವಿಚಾರಣೆ ನಡೆಯದಿದ್ದರೆ ಮತ್ತು ಮಾನವನ ಕರ್ಮಗಳಿಗೆ ಯಾವ ಪುರಸ್ಕಾರವೂ 
ಶಿಕ್ಷೆಯೂ ಇಲ್ಲದೆ ಹೋದರೆ ಅದು ಅಲ್ಲಾಹನ ಯುಕ್ತಿ ಮತ್ತು ನ್ಮಾಯ ಇವೆರಡಕ್ಕೂ ವಿರುದ್ಧವೆನಿಸುತ್ತದೆ. ಅಲ್ಲದೆ, ಸಂಪೂರ್ಣ 
ವ್ಯವಸ್ಥೆಯೇ ಅರ್ಥಹೀನವಾದ ಒಂದು ಕುರುಡು ವ್ಯವಸ್ಥೆ ಎನಿಸಿಕೊಳ್ಳುತ್ತದೆ. 

31. ಬರ್ಕತ್‌(ಸಮೃದ್ಧಿ)ನ ಶಬ್ದಾರ್ಥ 'ಶುಭ ಮತ್ತು ಒಳಿತುಗಳೆ ಬಾಹುಳ್ಕ' ಎಂದಾಗಿದೆ. ಪವಿತ್ರ ಕುರ್‌ಆನನ್ನು 
ಸಮೃದ್ಧ ಗ್ರಂಥ ಎನ್ನುವುದರ ಅರ್ಥವೇನೆಂದರೆ- ಇದು ಮಾನವನ ಪಾಲಿಗೆ ಅತ್ಯಂತ ಪ್ರಯೋಜನಕಾರಿಯಾದ ಗ್ರಂಥ; 
ಅವನ ಜೀವನವನ್ನು ಸರಿಪಡಿಸಲು ಬೇಕಾದ ಅತ್ಯುತ್ತಮ ಮಾರ್ಗದರ್ಶನವನ್ನೀಯುತ್ತದೆ. ಇದರ ಅನುಸರಣೆಯಿಂದ ಲಾಭವೇ 
ಹೊರತು ಯಾವ ا‎ ಹಾನಿಗಳ ಭಯವೂ ಇಲ್ಲ. 

32. ಹ. ಸುಲೈಮಾನ್‌ರ(ಅ) ಪ್ರಸ್ತಾಪವು ಇದಕ್ಕೆ ಮುಂಚೆ ಅಧ್ಯಾಯ ಅಲ್‌ ಬಕರಃದ 102, ಅಂಬಿಯಾದ 77 ರಿಂದ 
82, ಅನ್ನೆಮ್ನ್‌ನ 15 ರಿಂದ 44 ಮತ್ತು ಸಬಾದ 12 ರಿಂದ 14ನೆಯ ಸೂಕ್ತಗಳಲ್ಲಿ ಬಂದಿದೆ. 

33. ಮೂಲದಲ್ಲಿ 'ಅಸ್ಸಾಫಿನಾತುಲ್‌ ಜಿಯಾದ್‌' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿವೆ. ಇದರ ಅರ್ಥ- ನಿಲ್ಲುವಾಗ 
ಜಿಗಿಯದೆ, ನೆಗೆಯದೆ, ಸೌಮೃತೆ ಸೈರಣೆಗಳೊಂದಿಗೆ ನಂತಿರುವ ಮತ್ತು ಓಡುವಾಗ ಅತ್ಯಂತ ವೇಗವಾಗಿ ಓಡುವ ಕುದುರೆಗಳು. 

34. ಮೂಲದಲ್ಲಿ 'ಖೈರ್‌' ಎಂಬ ಪದವಿದೆ. ಇದು ಅರಬೀ ಭಾಷೆಯಲ್ಲಿ ಭಾರೀ ಐಶ್ವರ್ಯಕ್ಕೆ ಮತ್ತು 
ಅಲಂಕಾರಿಕವಾಗಿ ಕುದುರೆಗಳ ಬಗ್ಗೆ ಪ್ರಯೋಗಿಸಲ್ಪಡುತ್ತದೆ. ಹ. ಸುಲೈಮಾನ್‌ರು(ಅ) ಆ ಕುದುರೆಗಳನ್ನು ದೇವಮಾರ್ಗದಲ್ಲಿ 
ಹೋರಾಟ ನಡೆಸಲಿಕ್ಕಾಗಿ ಇರಿಸಿಕೊಂಡಿದ್ದುದರಿಂದ ಅವರು ಅವುಗಳನ್ನು 'ಖೈರ್‌' ಎಂದು ಕರೆದರು. 


ಕಾಂಡ-23 ಚಾ 


518 ಕುರ್‌ಆನ್‌ ವ್ಯಾಖ್ಯಾನ 


pe 7 مہ‎ ಲ್‌ - AS رھ‎ ۹. TAS 

لع موی ےت تنا لن رکا 

90 ون رر سج ع ‏ رر ےہ 

عَل رھ I‏ کو SAFEST‏ اغَْقزح وھ مت ن87 4S‏ 

5 ہے صو سے 1ک‎ nT 

ಹಹ pp ke SGN آنت‎ GL لدٌحي مرن‎ 
ಅವರು ಅಪ್ಪಣೆ ಕೊಟ್ಟರು). ತರುವಾಯ ಅವುಗಳ ಕಾಲು ಮತ್ತು ಕೊರಳುಗಳ ಮೇಲೆ ಕೈಯಾಡಿಸಿದರು3 
ಮತ್ತು (ನೋಡಿರಿ) ಸುಲ್ಕಮಾನರನ್ನೂ ನಾವು ಪರೀಕ್ಸೆಗೊಳಪಡಿಸಿದೆವು ಮತ್ತು ಅವರ ಪೀಠದ ಮೇಲೆ 
ಒಂದು ಜಡ ಶರೀರವನ್ನು ತಂದು ಹಾಕಿದೆವು. ಅನಂತರ ಅವರು ಪಶ್ಚಾತ್ತಾಪಪಟ್ಟು ಮರಳಿದರು. 
ಅವರು ಹೀಗೆಂದರು- "ನನ್ನ ಪ್ರಭೂ, ನನ್ನನ್ನು ಕ್ಷಮಿಸು. ನನ್ನ ಬಳಿಕ ಇನ್ನಾರಿಗೂ ಅರ್ಹವಾಗಿರದಂತಹ 


ಸಾಮ್ರಾಜ್ಯವನ್ನು ನನಗೆ ದಯಪಾಲಿಸು. ನಿಜಕ್ಕೂ ನೀನೇ ನೈಜ ದಾನಿಯಾಗಿರುವೆ." ಆಗ ನಾವು ಅವರಿಗಾಗಿ 
ಗಾಳಿಯನ್ನು ನಿಯಂತ್ರಿಸಿಕೊಟ್ಟೆವು. ಅದು ಅವರ ಅಪ್ಪಣೆಯಂತೆ ಅವರು ಇಚ್ಛಿಸಿದ ದಿಕ್ಕಿಗೆ ಮಂದವಾಗಿ 


'35. ಈ ಸೂಕ್ತಗಳ ಅನುವಾದ ಮತ್ತು ವ್ಯಾಖ್ಯಾನದ ವಿಷಯದಲ್ಲಿ ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. ನಮ್ಮ 
ದೃಷ್ಟಿಯಲ್ಲಿ" ಈ ಸೂಕ್ತೆಗಳೆ. ಸರಿಯಾದ ಅರ್ಥವೇನೆಂದರೆ- ಹ. ಸುಲೈಮಾನ್‌ರ(ಅ) ಮುಂದೆ ಉನ್ನತ ವರ್ಗದ ಮತ್ತು ಉತ್ತಮ 
ತಳಿಯ ಕುದುರೆಗಳ ಒಂದು ದಳವನ್ನು ತರಲಾದಾಗ ಅವರು ಈ ಸೊತ್ತು ನನಗೆ ನನ್ನ ಹರಿಮೆಗಾಗಿ ಅಥವಾ ನನ್ನ ಚಿತ್ತಾ 
ಕಾಂಕ್ಲೆಗಾಗಿ ಪ್ರಿಯವಾಗಿರುವುದಲ್ಲ. ಈ ವಸ್ತುಗಳ ಮೇಲೆ ನನಗಿರುವ ಅಭಿರುಚಿಯು ಅವು ನನ್ನ ಪ್ರಭುವಿನ ನಾಮೋತ್ತುಂಗತೆಗೆ 
ಸಹಾಯಕವಾಗಿವೆಯೆಂಬ ಕಾರಣದಿಂದಾಗಿದೆ ಎಂದು ಹೇಳಿದರು. ತರುವಾಯ ಅವರು ಆ ಕುದುರೆಗಳನ್ನು ಓಡಿಸಿದರು. ಅವು 
ಅವರಿಂದ ಕಣ್ಮರೆಯಾಗುವ ವರೆಗೂ ಓಡಿದವು. ಅನಂತರ ಅವರು ಅವುಗಳನ್ನು ಹಿಂದೆ ಕರೆಸಿಕೊಂಡರು. ಅವುಗಳು ಬಂದಾಗ, 
ಹ. ಇಬ್ನ್‌ ಅಬ್ಬಾಸ್‌ರ(ರು ವರದಿ ಪ್ರಕಾರ "ಹ. ಸುಲೈಮಾನ್‌(ಅ) ಪ್ರೀತಿಯಿಂದ ಅವುಗಳ ಕೊರಳು ಮತ್ತು ಕಾಲುಗಳ ಮೇಲೆ 
ಕೈಯಾಡಿಸಿದರು” ಈ ಘಟನೆಯನ್ನು ಅಲ್ಲಾಹನು, ಹ. ಸುಲೈಮಾನ್‌ರ(ಅ) ವಿಷಯದಲ್ಲಿ 'ನಿಲ್‌ಮಲ್‌ ಅಬ್ದು ಇನ್ನಹೂ ಅವ್ವಾಬ್‌' 
(ಅತ್ಕುತ್ತಮ ದಾಸರು, ತನ್ನ ಪ್ರಭುವಿನ ಕಡೆಗೆ ಹೆಚ್ಚು ಹೆಚ್ಚಾಗಿ ಮರಳುವವರು) ಎಂಬ ಪ್ರಶಂಸೆಯ ಮಾತುಗಳನ್ನು ಹೇಳಿದ 
ಬೆನ್ನಿಗೇ ಪ್ರಸ್ತಾಪಿಸಿರುವನು. ಇದರ ಉದ್ದೇಶ- ನೋಡಿರಿ. ಅವರು ನಮ್ಮ ಎಂತಹ ಉತ್ತಮ ದಾಸರಾಗಿದ್ದರು. ಅರಸೊತ್ತಿಗೆಯ 
ಸಾಧನಾನುಕೂಲಗಳೆಲ್ಲವೂ ಅವರಿಗೆ ಈ ಲೋಕಕ್ಕಾಗಿ ಅಲ್ಲ, ನಮಗಾಗಿ ಪ್ರಿಯವಾಗಿದ್ದುವು. ಅವರು ತಮ್ಮ ಪ್ರಚಂಡ 
ಅಶ್ವದಳವನ್ನು ಕಂಡು ಲೌಕಿಕ ಅರಸರಂತೆ ಗರ್ವ ಪಡಲಿಲ್ಲ, ಜಂಭ ಕೊಚ್ಚಲಿಲ್ಲ, ಆಗಲೂ ಅವರಿಗೆ ನಮ್ಮ ಸ್ಮರಣೆಯೇ 
ಉಂಟಾಯಿತು- ಎಂಬುದನ್ನು ತೋರಿಸಿ ಕೊಡುವುದಾಗಿದೆ. 

36. ವಾಕ್‌ ಪರಂಪರೆಯ ದೃಷ್ಟಿಯಿಂದ ಇಲ್ಲಿ ಮುಖ್ಯ ಉದ್ದೇಶ ಇದೇ ಘಟನೆಯನ್ನು ವಿವರಿಸುವದಾಗಿದೆ. ಗತ 
ಸೂಕ್ತಗಳನ್ನು ಇದಕ್ಕಾಗಿಯೇ ಪೀಠಿಕೆಯ ರೂಪದಲ್ಲಿ ಮುಂದಿಡಲಾಗಿದೆ. ಹಿಂದೆ ವಿವರಿಸಲಾಗಿರುವ ಹ. ದಾವೂದ್‌ರ(ಅ) 
ಥುಟ್ಟನೆಯಂತೆಯೇ ಇಲ್ಲೂ ವಾಕ್ಸರಣಿ ಹೀಗಿದೆ; ಮೊದಲು ಹ. ಸುಲೈಮಾನ್‌ರ(ಲ) ಉನ್ನತ ಸ್ಥಾನ, ದಾಸ್ಕಭಾವಗಳನ್ನು 
ಸಲಾಗಿದೆ. ಅನಂತರ ಅವರನ್ನೂ ಪರೀಕ್ಸೆಗೊಳಪಡಿಸಲಾಯಿತೆಂದು ತಿಳಿಸಲಾಗಿದೆ. ಆ ಬಳಿಕ ಅವರ ದಾಸ್ಯ ಭಾವವನ್ನು 
Ka ಅವರ ಪೀಠದ ಮೇಲೆ ಒಂದು ಜಡ ಶರೀರವನ್ನು ತಂದು ಹಾಕಲಾಬಾಗ, ತಕ್ಸೆಣವೇ ಅವರು ತಮ್ಮಿಂದ 
ಸಂಭವಿಸಿ ಹೋದ ಪ್ರಮಾದದ ಬಗ್ಗೆ ಜಾಗೃತರಾಗಿ ತಮ್ಮ ಪ್ರಭುವಿನೊಡನೆ ಕ್ಷಮೆ ಯಾಚಿಸಿ, ಯಾವ ವಿಷಯದಿಂದಾಗಿ 
ತಾವು ಪರೀಕ್ಷೆಗೆ ತುತ್ತಾಗಿದ್ದರೋ ಅದನ್ನು ತೊರೆದು ಬಿಟ್ಟರು ಎಂದು ತಿಳಿಸಲಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ 
ಅಲ್ಲಾಹನು ಇವೆರಡೂ ಕಥೆಗಳ ಮೂಲಕ ಏಕಕಾಲದಲ್ಲಿ ಎರಡು ಏಷೆಯಗಳನ್ನು ಮನವರಿಕೆ ಮಾಡಿಸಬಯಸುತ್ತಾನೆ. 
ಮೊದಲನೆಯದಾಗಿ ಹ. ದಾವೂದ್‌ ಮತ್ತು ಹ. ಸುಲೈಮಾನ್‌ರಂತಹ(ಅ) ಅತ್ಕುನ್ನತ ಪದವಿಯ ಪ್ರವಾದಿಗಳು ಹಾಗೂ ದೇವನ 
' ಅಂತಹ `ಪ್ರೀತಿ ಪಾತ್ರ ದಾಸರಿಗೆ ಕೂಡಾ ಅವನ ನಿರ್ದಾಕ್ಷಿಣ್ಯವಾದ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಹೀಗಿರುವಾಗ 
ಇತರರ ಗತಿಯೇನು? ಎಂಬುದನ್ನೂ ಎರಡನೆಯದಾಗಿ ತನ್ನ ತಪ್ಪಿನ ಅರಿವಾದ ತಕ್ಷಣವೇ: ವಿನಯಪೂರ್ವಕವಾಗಿ ತನ್ನ 


ಕಾಂಡ-23 


38. ಸ್ವಾದ್‌ 519 


SAE CE EET EE TN 56 
وت‎ 4 ಸ LTT SE BE MEM 


ಬೀಸುತ್ತಿತ್ತು” ಮತ್ತು ಶೈತಾನರನ್ನು ನಿಯಂತ್ರಿಸಿಕೊಟ್ಟೆವು. ಎಲ್ಲ ವಿಧದ ವಾಸ್ತು .ا‎ 7 
ಪ್ರವೀಣರೂ ಸಂಕೋಲಟೆಗಳಲ್ಲಿ ಬಿಗಿಯಲ್ಪಟ್ಟ ಇತರರೂ ಇದ್ದರು.* ನಾವು ಅವರೊಡನೆ, "ಇದು ನಮ್ಮ 
ಕೊಡುಗೆ, ನೀಎಚ್ಛಿಸಿದವರಿಗೆ ಕೊಡಲಿಕ್ಕೂ ನೀವಿಚ್ಛಿಸಿದವರಿಗೆ ಕೊಡದಿರಲಿಕ್ಕೂ ನಿಮಗೆ ಅಧಿಕಾರವಿದೆ. 


ಪ್ರಭುವಿನ ಮುಂದೆ ಶರಣಾಗಿ ಬಿಡುವುದೇ ದಾಸನ ಪಾಲಿಗೆ ಸಮರ್ಪಕವಾದ ನಿಲುವಾಗಿದೆ. ಇದೇ ನಿಲುವಿನ ಫಲವಾಗಿ, 
ಅಲ್ಲಾಹನು ಆ ಮಹಾತ್ಮರಿಂದ ಸಂಭವಿಸಿ ಹೋದ ಪ್ರಮಾದಗಳನ್ನು ಕ್ಷಮಿಸಿದ್ದು ಮಾತ್ರವಲ್ಲ ಅವರಿಗೆ ತನ್ನ ಕೃಪೆ ಹಾಗೂ 
ಕೊಡುಗೆಗಳನ್ನು ಮತ್ತಷ್ಟು ಹೆಚ್ಚಾಗಿ ದಯಪಾಲಿಸಿದನು ಎಂಬುದನ್ನೂ ಊಹಿಸಬಹುದು. ಇಲ್ಲಿ ಮತ್ತೆ ಹ. ಸುಲೈಮಾನ್‌ರು(ಅ) 
ಸಿಕ್ಕಿ ಹಾಕಿಕೊಂಡಿದ್ದಂತಹ ಆ ಪರೀಕ್ಲೆ ಯಾವುದು? ಅವರ ಪೀಠದ ಮೇಲೆ ಒಂದು ಜಡ ಶರೀರವನ್ನು ತಂದು ಹಾಕುವುದರ 
ಅರ್ಥವೇನು? ಮತ್ತು ಆ ಜಡ ಶರೀರವನ್ನು ತಂದು ಹಾಕಿರುವುದು, ಅವರ ಪಶ್ಚಾತ್ತಾಪಕ್ಕೆ' ಕಾರಣವಾಗಬೇಕಿದ್ದರೆ, ಅದು ಅವರ 
ಪಾಲಿಗೆ ಯಾವ ಸ್ವರೂಪದ ಎಚ್ಚರಿಕೆಯಾಗಿತ್ತು ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಇದಕ್ಕೆ ಉತ್ತರವಾಗಿ ವ್ಯಾಖ್ಯಾನಕಾರರು 
ವಿವಿಧ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಅವುಗಳು ಒಂದೋ ಕುರ್‌ಆನಿನ ಮಾತುಗಳಿಗೆ ಅನುಸಾರವಾಗಿಲ್ಲ ಅಥವಾ ಸಹಜ 
ಬುದ್ದಿಗೆ ವಿರುದ್ಧವಾಗಿವೆ. ವಾಸ್ತವದಲ್ಲಿ ಇದು ಪವಿತ್ರ ಕುರ್‌ಆನಿನ ಅತಂತ ಜಟಿಲವಾದ ಸ್ಥಾನಗಳಲ್ಲೊರದಾಗಿದ್ದು ಅದಕ್ಕೆ 
ಖಚಿತವಾದ ಯಾವುದೇ ವ್ಯಾಖ್ಯಾನ ನೀಡಲು ನಮಗೆ ಅಂತಹ ಪ್ರಬಲ ಆಧಾರಗಳು ಸಿಗುವುದಿಲ್ಲ. ಆದರೆ- "ಓ ಪ್ರಭೂ, 
ನನ್ನನ್ನು ಕ್ಷಮಿಸು; ನನ್ನ ತರುವಾಯ ಇನ್ನಾರಿಗೂ ಅರ್ಹವಾಗಿರದಂತಹ ಸಾಮ್ರಾಜ್ಮವನ್ನು ನನಗೆ ದಯಪಾಲಿಸು” ಎಂಬ ಹ. 
ಸುಲೈಮಾನ್‌ರ(ಅ) ಪ್ರಾರ್ಥನೆಯ ನುಡಿಗಳನ್ನು ಬನೀ ಇಸ್ರಾಈಲರ ಇತಿಹಾಸದ ಹಿನ್ನೆಲೆಯಲ್ಲಿ ಓದಿದರೆ, ಬಹುಶಃ ತಮ್ಮ 
ಬಳಿಕ ತಮ್ಮ ಪುತ್ರನು ಉತ್ತರಾಧಿಕಾರಿಯಾಗಬೇಕೆಂದೂ ರಾಷ್ಟ್ರಾಡಳಿತವು ಮುಂದೆ ತಮ್ಮ ಸಂತತಿಯಲ್ಲೇ ಉಳಿದಿರಬೇಕೆಂದೂ 
ಅವರು ಇಚ್ಛಿಸಿದ್ದರೆಂದು ಭಾಸವಾಗುತ್ತದೆ. ಇದನ್ನೇ” ಅಲ್ಲಾಹನು ಅವರ ಪಾಲಿನ روب‎ (ಸತ್ವಪರೀಕ್ಸೆ) ಎಂದು ಕರೆದನು. 
ತಮ್ಮ ಉತ್ತರಾಧಿಕಾರಿ ಯುವರಾಜ ರಹುಬಆಮ್‌ ಒಬ್ಬ ಅಯೋಗ್ಯ ಯುವಕನಾಗಿ ಬೆಳೆದಾಗ ಮತ್ತು ಅವನು ಹ. ದಾವೂದ್‌ 
ಮತ್ತು ಹ. ಸುಲೈಮಾನ್‌ರ(ಅ) ಸಾಮ್ರಾಜ್ಯವನ್ನು ನಾಲ್ಕು ದಿನಗಳ ಮಟ್ಟಿಗೂ ನಡೆಸಲಾರನೆಂಬ ಲಕ್ಷಣಗಳು ಅವನಲ್ಲಿ ಕಂಡು 
ಬಂದಾಗ ಅವರು ಜಾಗೃತರಾದರು. ಅವರ ಪೀಠದ ಮೇಲೆ ಒಂದು ಜಡದೇಹವನ್ನು ತಂದು ಹಾಕಲಾಯಿತು ಎಂಬುದರ 
ಅರ್ಥ, ಅವರು ತಮ್ಮ ಪೀಠದಲ್ಲಿ ಕೂರಿಸಬಯಸಿದ್ದ ಅವರ ಪುತ್ರನು ಅಯೋಗ್ಯನಾಗಿದ್ದನು ಎಂದೇ ಆಗಿರಬಹುದು. ಆಗ 
ಅವರು ತಮ್ಮ ಇಚ್ಛೆಯನ್ನು ಕೈ ಬಿಟ್ಟರು ಮತ್ತು ಅಲ್ಲಾಹನೊಡನೆ ಕ್ಷಮೆ ಯಾಚಸುತ್ತ ನನ್ನ ಸಾಮ್ರಾಜ್ಯ ನನ್ನೊಂದಿಗೇ ಕೊನೆ 
ಗೊಳ್ಳುವಂತಾಗಲಿ, ನನ್ನ ಸಂತತಿಯಲ್ಲಿ ಅರಸುತನ ಮುಂದುವರಿಯಬೆಕೆಂಬ ನನ್ನ ಇಚ್ಛೆಯನ್ನು ನಾನು ತ್ಮಜಿಸಿದೆನೆಂದು 
ಪ್ರಾರ್ಥಿಸಿಕೊಂಡರು. ಹ. ಸುಲೈಮಾನ್‌(ಅ) ತಮ್ಮ ಬಳಿಕ ಉತ್ತರಾಧಿಕಾರಿಯಾಗಲು ಯಾರ ಪರವಾಗಿಯೂ' ವಸಿಯ್ಯತ್‌ 
(ಉಯಿಲು) ಮಾಡಲಿಲ್ಲವೆಂದು ಬನೀ ಇಸ್ರಾಈಲರ ಇತಿಹಾಸದಿಂದಲೂ ತಿಳಿದು ಬರುತ್ತದೆ. 

37. ಇದರ ವಿವರಣೆ ಅಂಬಿಯಾ ಅಧ್ಯಾಯದ ವ್ಯಾಖ್ಯಾನದಲ್ಲಿ ಬಂದಿದೆ. (74ನೆಯ ಟಿಪ್ಪಣಿ ನೋಡಿರಿ) ಅದರೆ, ಇಲ್ಲಿ 
ಒಂದು ವಿಷಯದ ವಿಶದೀಕರಣವಾಗಬೇಕಾಗಿದೆ. ಸೂರಃ ಅಂಬಿಯಾದಲ್ಲಿ ಹ. ಸುಲ್ಕಮಾನ್‌ರಿಗಾಗಿ( ಅ) ವಾಯುವನ್ನು ನಿಯಂತ್ರಿಸಿ | 
ಕೊಟ್ಟ ಪ್ರಸ್ತಾಪ ಬಂದಲ್ಲಿ 'ಅರ್ರೀಹು ಆಸಿಘಃ' .(ತೀಕ್ಷಗಾಳಿ) ಎಂಬ ಪದ ಪ್ರಯೋಗವಾಗಿತ್ತು. ಇಲ್ಲಿ ಅದೇ ಗಾಳಿಯ ಬಗ್ಗೆ 
'ತಜ್‌ರೀ ಬಿ ಅಮ್‌ರಿಹೀ ರುಖಾಲನ್‌' (ಅದು ಅವರ ಅಪ್ಪಣೆಯಂತೆ ಮಂದವಾಗಿ ಬೀಸುತ್ತಿತ್ತು) ಎಂಬ ಪದಗಳಿವೆ. ಇದರ 
ಅರ್ಥವೇನೆಂದರೆ- ವಸ್ತುತಃ ಆ ಗಾಳಿಯು ಹಾಯಿ ಹಡಗುಗಳ ಚಲನೆಗೆ ಬೇಕಾಗುವಂತಹ ತೀವ್ರವಾಗಿ ಬೀಸುವ ಗಾಳಿಯಾಗಿತ್ತು. 
ಆದರೆ ಅದು, ಹ. ಸುಲ್ಕೆಮಾನರ ವ್ಯಾಪಾರದ ಹಡಗುಗಳು ಯಾವ ದಿಕ್ಕಿಗೆ ಚಲಿಸಬೇಕಾಗಿತ್ತೊ ಅದೇ ದಿಕ್ಕಗೆ ಬೀಸುತ್ತಿತ್ತು 
ಎಂಬ ಅರ್ಥದಲ್ಲಿ ಅದನ್ನು ಮಂದಗೊಳಿಸಲಾಗಿತ್ತು. 3 

38. ವಿವರಣೆಗಾಗಿ ಸೂರಃ ಅಂಬಿಯಾದ 75, ಅನ್ನಮ್ಮ್‌ನ 23 ರಿಂದ 28 ಮತ್ತು 45ನೆಯ ಟಿಪ್ಪಣಿಗಳನ್ನು ನೋಡಿರಿ. 
ಶೈತಾನರೆಂದರೆ ಜಿನ್ನ್‌ಗಳು. 'ಸಂಕೋಲೆಗಳಲ್ಲಿ ಬಿಗಿಯಲ್ಪಟ್ಟ ಶೈತಾನರು' ಎಂದರೆ ದುಷ್ಪತನಕ್ಕೆ ಶಿಕ್ಷೆಯ ರೂಪದಲ್ಲಿ ಸೆರೆಯಲ್ಲಿ 
ಇಡಲ್ಪಡುತ್ತಿದ್ದ ಸೇವಕ ಶೈತಾನರು. ಇದರಿಂದ ಅವರಿಗೆ ಓಡಿ ಹೋಗಲಿಕ್ಕೂ ಉಪದ್ರವ ಕೊಡಲಿಕ್ಕೂ "ಸಾಧ್ಯವಾಗುತ್ತಿರಲಿಲ್ಲ. |. 


ಕಾಂಡ-23 


520 ಕುರ್‌ಆನ್‌ ವ್ಯಾಖ್ಯಾನ 


wg‏ سھوی؛ سے ووے ے رس So‏ 59 سے جے سس سرت سرص ک۷ کے 

RESIGN CH bus StL 5 ಸಿ 
aS : PEN ಈ ಇಸಿ po PY "ಪ 
NESSIE yg lS ey ' 


ಯಾವ ಲೆಕ್ಕಾಚಾರವೂ ಇಲ್ಲ" ಎಂದು ಹೇಳಿದೆವು.* ನಿಶ್ಚಯವಾಗಿಯೂ ಅವರಿಗಾಗಿ ನಮ್ಮ ಬಳಿ ನಿಕಟ 
ಸ್ಥಾನವೂ ಉತ್ತಮ ಅರಿತಿಮ ನೆಲೆಯೂ ಇದೆ. 

(41-44) ನಮ್ಮ ದಾಸ ಅಯ್ಕೂಬರನ್ನು ಸ್ಮರಿಸಿರಿ.*! ಶೈತಾನನು ನನ್ನನ್ನು ಕಷ್ಟ ಹಾಗೂ ಯಾತನೆಗೊಳಪಡಿಸಿ 
ಬಿಟ್ಟಿದ್ದಾನೆಂದು ಅವರು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದ ಸಂದರ್ಭ," "ನಿಮ್ಮ ಕಾಲನ್ನು ನೆಲಕ್ಕೆ ಬಡಿಯಿರಿ” 
(ಎಂದು ನಾವು ಆಜ್ಞಾಪಿಸಿದೆವು. ಇದೋ ತಣ್ಣೀರು, ಸ್ನಾನಕ್ಕಾಗಿ ಮತ್ತು ಕುಡಿಯಲಿಕ್ಕಾಗಿ.3 ನಾವು ಅವರಿಗೆ 


39. ಈ ಸೂಕ್ತಕ್ಕೆ ಮೂರು ಅರ್ಥಗಳಿರಲು ಸಾಧ್ಯವಿದೆ- 1) ಇದು ನಮ್ಮ ಅಗಣಿತ ಕೊಡುಗೆಯಾಗಿದೆ. ಇದನ್ನು 
ನೀವಿಚ್ಛಿಸಿದವರಿಗೆ ಕೊಡಲಿಕ್ಕೂ ಕೊಡದಿರಲಿಕ್ಕೂ ನಿಮಗೆ ಅಧಿಕಾರವಿದೆ. 2) ಇವು ನಮ್ಮ ಕೊಡುಗೆಗಳು. ನಿಮಗೆ ಇಷ್ಟ 
ಬಂದವರಿಗೆ ಕೊಡಿರಿ ಅಥವಾ ಕೊಡದಿರಿ. ಈ ಬಗ್ಗೆ ನಿಮ್ಮೊಡನೆ ಯಾವುದೇ ವಿಚಾರಣೆ ನಡೆಯದು. 3) ಇದಕ್ಕೆ ಕೆಲವು 
ವ್ಯಾಖ್ಯಾನಕಾರರು ನೀಡಿರುವ' ಅರ್ಥವೇನೆಂದರೆ. ಈ ಶೈತಾನರನ್ನು ಸಂಪೂರ್ಣವಾಗಿ ನಿಮ್ಮ ಸ್ವಾಧೀನಕ್ಕೆ ಬಿಟ್ಟು ಕೊಡಲಾಗಿದೆ. 
ಇವರ ಪೈಕಿ ಇಷ್ಟ ಬಂದವರನ್ನು ಬಿಡುಗಡೆಗೊಳಿಸಬಹುದು ಇಷ್ಟ ಬಂದವರನ್ನು ತಡೆದಿರಿಸಿಕೊಳ್ಳಬಹುದು. ಈ ಕುರಿತು 
ನಿಮ್ಮೊಡನೆ ಏನೂ ವಿಚಾರಣೆ ನಡೆಯದು. 

40. ಅಲ್ಲಾಹನಿಗೆ ದಾಸನ ದರ್ಪವು ಅಪ್ರಿಯವಾಗಿರುವಷ್ಟೇ ಅವನ ವಿನಯವೂ ಪ್ರಿಯವಾಗಿದೆ ಎಂಬುದನ್ನು ತೋರಿಸಿ 
ಕೊಡುವುದೇ ಈ ಪ್ರಸ್ತಾಪದ ಉದ್ದೇಶ. ಈ ವಿನಯದ ಪರಿಣಾಮವಾಗಿ ಆ ದಾಸರಿಗೆ ಹ. ದಾವೂದ್‌(ಅ) ಮತ್ತು 
ಸುಲೈಮಾನ್‌ರಿಗೆ(ಅ) ದಯಪಾಲಿಸಲಾದಂತಹ ಅನುಗ್ರಹಗಳನ್ನು ದಯಪಾಲಿಸಲಾಗುತ್ತದೆ. ಹ.ಸುಲೈಮಾಸ್‌ರು(ಅ) ಕ್ಷಮಾಯಾಚನೆಯ 
ಬಳಿಕ ಮಾಡಿದ ಪ್ರಾರ್ಥನೆಯನ್ನು ಅಲ್ಲಾಹನು ಅಕ್ಟರಶಃ ಪೂರೈಸಿದನು. ಅವರಿಗಿಂತ ಮುಂಚೆಯಾಗಲಿ ಅನಂತರವಾಗಲಿ ಯಾರಿಗೂ 
ಸಿಗದಂತಹ ಸಾಮ್ರಾಜ್ಯವನ್ನು ಅವರಿಗೆ ನೀಡಲಾಗಿತ್ತು. ಗಾಳಿಯ ಮೇಲೆ ಹತೋಟಿ ಮತ್ತು ಜಿನ್ನ್‌ಗಳೆ ಮೇಲೆ ಪ್ರಭುತ್ವ ಮಾನವ 
ಇತಿಹಾಸದಲ್ಲಿ ಹ. ಸುಲ್ಕೆಮಾನ್‌ರಿಗೆ(ಅ) ಮಾತ್ರ ಪ್ರದಾನ ಮಾಡಲಾಗಿದ್ದ ಶಕ್ತಿಗಳಾಗಿದ್ದುವು; ಅದು ಬೇರಾರಿಗೂ ಸಿಗಲಿಲ್ಲ. 

” 41. ಪವಿತ್ರ ಕುರ್‌ಆನಿನಲ್ಲಿ ಹ. ಅಯ್ಯೂಬ್‌ರ(ಅ) ಪ್ರಸ್ತಾಪ ಬಂದಿರುವ ನಾಲ್ಕನೆಯ ಸ್ಥಾನವಿದು. ಇವರ ಕುರಿತು 
ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅಂಬಿಯಾದ 76ರಿಂದ 79ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ. 

42. ಶೈತಾನನು ನನ್ನನ್ನು ರೋಗ ಪೀಡಿತನಾಗಿ ಮಾಡಿ ಬಿಟ್ಟನೆಂದಾಗಲಿ ನನ್ನ ಮೇಲೆ ಸಂಕಷ್ಟಗಳನ್ನು ಎರಗಿಸಿ 
ಬಿಟ್ಟನೆಂದಾಗಲಿ ಅವರು ಹೇಳಿದರೆಂದು ಇದರ ಅರ್ಥವಲ್ಲ. ಇದರ ಸರಿಯಾದ ಅರ್ಥವೇನೆಂದರೆ- ರೋಗದ ತೀವ್ರತೆಯಿಂದ, 
ಸಂಪತ್ತಿನ ನಾಶದಿಂದ ಮತ್ತು ಬಂಧು ಮಿತ್ರಾದಿಗಳು ವಿಮುಖರಾಗಿ ಬಿಟ್ಟಿರುವುದರಿಂದ ನನಗೆ ಎದುರಾಗಿರುವುದಕ್ಕಿಂತ ಹೆಚ್ಚಿನ 
ಸಂಕಟ ಮತ್ತು ಯಾತನೆಯು ಶೈತಾನನು ತನ್ನ ದುಪ್ಪೇರಣೆಗಳ ಮೂಲಕ ನನಗೆ ಕಿರುಕುಳ ನೀಡುತ್ತಿರುವುದರಿಂದ ಎದುರಾಗಿದೆ. 
ಈ ಸ್ಥಿತಿಯಲ್ಲಿ ಅವನು, ನಾನು ನನ್ನ ಪ್ರಭುವಿನಿಂದ ನಿರಾಶನಾಗುವಂತೆ ಪ್ರಯತ್ನಿಸುತ್ತಿದ್ದಾನೆ. ನನ್ನನ್ನು ಸನ್ನ ಪ್ರಭುವಿಗೆ 
ಕೃತೆಪ್ನುನಾಗಿ ಮಾಡಲಿಚ್ಛಿಸುತ್ತಾನೆ. ನಾನು ನನ್ನ ಸಹನೆಯನ್ನು ಕೈ ಬಿಡುವಂತೆ ಮಾಡುತ್ತಿದ್ದಾನೆ. ಹ. ಅಯ್ಯೂಬ್‌ರ(ಅ) 
ಮೊರೆಯ ಈ ಅರ್ಥವು ಎರಡು ಕಾರಣಗಳಿಂದಾಗಿ ನಮ್ಮ ದೃಷ್ಟಿಯಲ್ಲಿ ಪ್ರಾಶಸ್ಥ್ಯಕ್ಕೆ ಯೋಗ್ಯವಾಗಿದೆ- 1) ಪವಿತ್ರ ಕುರ್‌ಆನಿನ 
ಪ್ರಕಾರ ಶೈತಾನನಿಗೆ, ದುಪ್ಟೇರಣೆಯನ್ನುಂಟು ಮಾಡುವ ಶಕ್ತಿಯನ್ನು ಮಾತ್ರ ನೀಡಲಾಗಿದೆ. [ಯಾರನ್ನಾದರೂ ರೋಗ 
۲ ಪೀಡಿತನಾಗಿ ಮಾಡುವ ಮತ್ತು ಶಾರೀರಿಕ ಸಂಕಷ್ಟಗಳನ್ನು ಕೊಡುವ ಶಕ್ತಿಯನ್ನು ನೀಡಲಾಗಿಲ್ಲ.] 2) ಸೂರಃ ಅಂಬಿಯಾದಲ್ಲಿ 
ಹ. ಅಯ್ಯೂಬ್‌(ಅ) ತಮ್ಮ ರೋಗದ ಕುರಿತು ಅಲ್ಲಾಹನ ಮುಂದಿಟ್ಟ ಮೊರೆಯಲ್ಲಿ ಶೈತಾನನ ಪ್ರಸ್ತಾಪವನ್ನೇ ಮಾಡದೆ, 
"ನನಗೆ ರೋಗ ತಗಲಿ ಬಿಟ್ಟಿದೆ. ನೀನು ದಯಾಮಯರಲ್ಲಿ ಅತ್ಯಂತ ದಯಾಮಯನಾಗಿರುವೆ”" ಎಂದು ಮಾತ್ರ ಹೇಳಿರುವರು. 

43. ಅರ್ಥಾತ್‌- ಪಾದವನ್ನು ನೆಲಕ್ಕೆ ಬಡಿದೊಡನೆ ಅಲ್ಲಾಹನ ಅಪ್ಪಣೆಯಿಂದ ಒಂದು ಬುಗ್ಗೆ ಚಿಮ್ಮಿತು. ಅದರ 
ನೀರನ್ನು ಕುಡಿಯುವುದೂ ಅದರಲ್ಲಿ ಸ್ನಾನ ಮಾಡುವುದೂ 'ಹ. ಅಯ್ಯೂಬ್‌ರ(ಅ) ರೋಗಕ್ಕೆ ಚಿಕಿತ್ಸೆಯಾಗಿತ್ತು. ಬಹುಶಃ 
ಹ. ಅಯ್ಯೂಬ್‌(ಅ) ಯಾವುದೋ ತೀವ್ರ ತರದ ಚರ್ಮವ್ಯಾಧಿಗೊಳಗಾಗಿದ್ದರು. ಬೈಬಲಿನಲ್ಲೂ ಅವರ ಶರೀರವು ತಲೆಯಿಂದ 
ಕಾಲಿನ ವರೆಗೂ ಹುಣ್ಣುಗಳಿಂದ ತುಂಬಿ ಹೋಗಿತ್ತೆಂದಿದೆ. 


ಕಾಂಡ-23 


521 ۶ر .38 


PR NEE 
0 


eT ASN LL NEES Ys یه‎ gE ಟ್ರಿ 


ಅವರ ಮನೆಯವರನ್ನು ಮರಳಿ ಕೊಟ್ಟೆವು ಮತ್ತು ಅದರೊಂದಿಗೆ ಪುನಃ ಅಷ್ಟನ್ನೇ ಕೊಟ್ಟೆವು." ಇದು ನಮ್ಮ 
ವತಿಯಿಂದ ಕರುಣೆಯ ರೂಪದಲ್ಲಿ ಮತ್ತು ಬುದ್ದಿಜೀವಿಗಳಿಗೆ ಪಾಠವಾಗಿ ನೀಡಿದುದಾಗಿತ್ತು. (ನಾವು 
ಅವರೊಡನೆ ಹೀಗೆ ಹೇಳಿದೆವು) "ಹುಲ್ಲುಕಡ್ಡಿಗಳ ಒಂದು ಸೂಡಿಯನ್ನು ತೆಗೆದುಕೊಳ್ಳಿರಿ, ಅದರಿಂದ ಹೊಡೆಯಿರಿ 
ಮತ್ತು ನಿಮ್ಮ ಶಪಥವನ್ನು ಮುರಿಯಬೇಡಿರಿ." ನಾವು ಅವರನ್ನು ಸಹನೆಯುಳ್ಳವರಾಗಿ ಕಂಡೆವು. (ಅವರು) 
ಅತ್ಯುತ್ತಮ ದಾಸರು. ತಮ್ಮ ಪ್ರಭುವಿನ ಕಡೆಗೆ ಬಹಳಷ್ಟು ಮರಳುವವರು."' 


44. ಹ. ಅಯ್ಯೂಬ್‌ರ(ಅ) ಕಾಯಿಲೆಯ ವೇಳೆ ಅವರ ಪತ್ನಿಯ ಹೊರತು ಬೇರೆಲ್ಲರೂ ಅವರನ್ನು ಬಿಟ್ಟು 
ಹೋಗಿದ್ದರೆಂದೂ, ಅವರ ಸ್ವಂತ ಮಕ್ಕಳೂ ಅವರನ್ನು ತ್ಯಜಿಸಿದ್ದರೆಂದೂ ಹದೀಸ್‌ಗಳಿಂದ ಶಿಳಿದು ಬರುತ್ತದೆ. "ನಾವು 
ಅವರಿಗೆ ಆರೋಗ್ಯವನ್ನು ದಯಪಾಲಿಸಿದೊಡನೆ ಅವರ ಸಂಪೂರ್ಣ ಕುಟುಂಬವು ಮರಳಿ ಬಂತು. ನಾವು ಅವರಿಗೆ ಇನ್ನಷ್ಟು 
ಸಂತತಿಯನ್ನು ದಯಪಾಲಿಸಿದೆವು" ಎಂದು ಅಲ್ಲಾಹನು ಇದರ ಕಡೆಗೇ ಬೊಟ್ಟು ಮಾಡುತ್ತಿದ್ದಾನೆ. 

45. ಅಂದರೆ ಇದರಲ್ಲಿ ಪ್ರತಿಯೊಬ್ಬ ವಿವೇಕವಂತನಿಗೆ- ಮಾನವನು, ಸುಖದಲ್ಲಿರುವಾಗ ಅಲ್ಲಾಹನನ್ನು ಮರೆತು 
ಅವನಿಗೆ ವಿದ್ರೋಹವೆಸಗಬಾರದು ಮತ್ತು ದುರವಸ್ಥೆಯಲ್ಲಿರುವಾಗ ಅವನಿಂದ ನಿರಾಶನಾಗಬಾರದು ಎಂಬ ಪಾಠವಿದೆ. 

46. ಈ ಮಾತುಗಳ ಬಗ್ಗೆ ವಿವೇಚಿಸುವುದರಿಂದ ತಿಳಿಯುವುದೇನೆಂದರೆ- ಹ. ಅಯ್ಯೂಬ್‌(ಅ) ತಮ್ಮ ರೋಗಾವಸ್ಥೆಯಲ್ಲಿ 
ಯಾರ ಮೇಲೋ ಕೋಪಗೊಂಡು ಹೊಡೆಯುವ ಪ್ರತಿಜ್ಞೆ ಮಾಡಿಕೊಂಡಿದ್ದರು. (ತಮ್ಮ ಪತ್ನಿಗೆ ಹೊಡೆಯುವ ಪ್ರಶಿಜ್ಞೆ ಮಾಡಿ 
ಕೊಂಡಿದ್ದರೆಂದು ವರದಿಗಳಿಂದ ತಿಳಿಯುತ್ತದೆ) ಆ ಪ್ರತಿಜ್ಞೆ ಮಾಡುವಾಗ ಅವರು ನಿನಗೆ ಇಂತಿಷ್ಟು ಛಡಿಯೇಟು ಹೊಡೆಯುತ್ತೇನೆ 
ಎಂದೂ ಹೇಳಿದ್ದರು. ಅಲ್ಲಾಹನು ಅವರಿಗೆ ಆರೋಗ್ಯ ಪ್ರದಾನ ಮಾಡಿದಾಗ ಮತ್ತು ರೋಗಾವಸ್ಥೆಯ ಯಾವ ಕೋಪದಲ್ಲಿ 
ಅವರು ಈ ಪ್ರತಿಜ್ಞೆ ಮಾಡಿದ್ದರೋ ಆ ಕೋಪ ದೂರವಾದಾಗ- ಪ್ರತಿಜ್ಞೆಯನ್ನು ನೆರವೇರಿಸಿದರೆ ವೃಥಾ ಒಬ್ಬ ನಿರಪರಾಧಿಗೆ 
ಶಿಕ್ಷೆ ಕೊಟ್ಟಿಂತಾಗುವುದು ಹಾಗೂ ಪ್ರತಿಜ್ಞೆ ಮುರಿದರೆ ಪಾಪವಾಗುವುದು ಎಂಬ ಕಳೆವಳ ಅವರಿಗುಂಟಾಯಿತು. ಈ ಉಭಯ 
ಸಂಕಟದಿಂದ ಪಾರಾಗಲಿಕ್ಕಾಗಿ ಅಲ್ಲಾಹನು ಅವರಿಗೆ ಪರಿಹಾರ ಸೂಚಿಸುತ್ತ-" ನೀವು ಪ್ರತಿಜ್ಞೆ ಮಾಡಿದ ಏಟುಗಳ ಸಂಖ್ಯೆಯಷ್ಟು 
ಕಡ್ಡಿಗಳಿರುವ ಒಂದು ಪೊರಕೆಯನ್ನು ತೆಗೆದುಕೊಳ್ಳಿರಿ. ಅದರಿಂದ ಒಂದು ಏಟು ಕೊಟ್ಟು ನಿಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಿರಿ 
ಮತ್ತು ಅವಳಿಗೆ ಅನುಚಿತ ನೋವು ಆಗದಂತೆ ನೋಡಿಕೊಳ್ಳಿರೆಂದು ಆದೇಶಿಸಿದನು. ಕೆಲವು ಕರ್ಮಶಾಸ್ತ್ರಜ್ಞರು ಈ ರಿಯಾಯತಿಯು 
ಹ. ಅಯ್ಯೂಬ್‌ರಿಗೆ(ಅ) ಮಾತ್ರ ಸೀಮಿತವೆಂದೂ ಇನ್ನು ಕೆಲವರು ಈ ರಿಯಾಯತಿಯಿಂದ ಇತರರೂ ಪ್ರಯೋಜನ ಪಡೆಯ 
ಬಹುದೆಂದೂ ಹೇಳುತ್ತಾರೆ. ಮತ್ತೆ ಕೆಲವರು ಈ ಸೂಕ್ತವನ್ನು 'ಧರ್ಮಸಮ್ಮತ ನೆಪಕ್ಕೆ ಆಧಾರವೆಂದು ಪರಿಗಣಿಸಿದ್ದಾರೆ. ಇದು, 
ಹ. ಅಯ್ಯೂಬ್‌ರಿಗೆ(ಅ) ತಿಳಿಸಲಾದ ಒಂದು ನೆಪ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಇದು ಒಂದು ಕೆಟ್ಟ ಕೃತ್ಯದಿಂದ 
ಜೂರವುಳಿಯಲಿಕ್ಕಾಗಿ ತೋರಿಸಲಾದ ನೆಹವಾಗಿತ್ತೇ ಹೊರತು ಒಂದು ಕಡ್ಡಾಯ ಕರ್ತವ್ಯದಿಂದ ಮುಕ್ತನಾಗಲು ಕಲಿಸಿದ 
ನೆಪವಾಗಿರಲಿಲ್ಲ. ಆದುದರಿಂದ ಧರ್ಮಶಾಸ್ತ್ರ ಪ್ರಕಾರ- ತನ್ನಿಂದ ಅಥವಾ ಬೇರೆ ವ್ಯಕ್ತಿಯಿಂದ ಅಕ್ರಮ, ಪಾಪಕಾರ್ಯ ಮತ್ತು 
ಕೇಡನ್ನು ದೂರ ಮಾಡಲಿಕ್ಕಾಗಿ ಹೂಡಲಾಗುವ ನೆಪಗಳು ಮಾತ್ರ ಧರ್ಮಸಮ್ಮತವಾಗಿರುತ್ತವೆ. 

47. ಅಲ್ಲಾಹನ ಸಜ್ಜನ ದಾಸರು ಕಷ್ಟಕಾರ್ಪಣ್ಯಗಳಿಗೊಳೆಗಾದಾಗ ತಮ್ಮ ಪ್ರಭುವನ್ನು ದೂಷಿಸುವ ಬದಲು ಅವನು 
ಒಳಪಡಿಸಿದ ಸತ್ವಪರೀಕ್ಲೆಗಳೆನ್ನು ಸಹಿಸಿಕೊಳ್ಳುತ್ತಾರೆ, ಅವನಿಂದಲೇ ಸಹಾಯ ಯಾಚಿಸುತ್ತಾರೆ ಮತ್ತು ಅವನ ಕೃಪೆಯನ್ನೇ 
ನಿರೀಕ್ಷಿಸುತ್ತಾರೆ ಎಂಬುದನ್ನು ತೋರಿಸಿಕೊಡಲಿಕ್ಕಾಗಿಯೇ ಈ ವಿಷಯಾನುಬಂಧದಲ್ಲಿ ಹ. ಅಯ್ಯೂಬ್‌ರನ್ನು(ಅ) ಪ್ರಸ್ತಾಪಿಸ 
ಲಾಗಿದೆ. ಈ ಗುಣಗಳುಳ್ಳೆವರು ಕೊನೆಗೆ ಎಂತಹ ಅನುಗ್ರಹಗಳಿಗೆ ಪಾತ್ರರಾಗುತ್ತಾರೆಂಬುದಕ್ಕೆ ಹ. ಅಯ್ಯೂಬ್‌ರ(ಅ) ಜೀವನವು 
ಒಂದು ಮಾದರಿಯಾಗಿದೆ. ಎಂದಾದರೂ ಅವರು ಚಂಚಲರಾಗಿ ನೈತಿಕ ಪೇಚಾಟದಲ್ಲಿ ಸಿಲುಕಕೊಂಡರೂ, ಅಲ್ಲಾಹನು ಅವರನ್ನು 
ಕೆಡುಕಿನಿಂದ, ರಕ್ಸಿಸಲಿಕ್ಕಾಗಿ ಹ. ಅಯ್ಯೂಬ್‌ರಿಗೆ ಅ) ತೋರಿದಂತೆ ಒಂದು ದಾರಿಯನ್ನು ಖಂಡಿತ ತೋರಿಸಿ ಕೊಡುವನು. 


ಕಾಂಡ-23 


522 ಕುರ್‌ಆನ್‌ ವ್ಯಾಖ್ಯಾನ 


SMI CESS BS Aa 315‏ 7لا بصارھ الا 
نلم ಮುರು ರಿ‏ 2 ھت ವಡ‏ انل ٹا 
IS‏ اِسْلمِیّل 5 کا اتل وک IS NEES‏ 


(45-48) ನಮ್ಮ ದಾಸರಾದ ಇಬ್‌ರಾಹೀಮ್‌, ಇಸ್‌ಹಾಕ್‌ ಮತ್ತು ಯಲ್‌ಕೂಬ್‌ರನ್ನು ಸ್ಮರಿಸಿರಿ. 
ಅವರು ಮಹಾ ಕರ್ಮಸಾಮರ್ಣ್ಸ್‌ವಿರುವವರೂ ದೂರದೃಷ್ಟಿಯುಳ್ಳವರೂ ಆಗಿದ್ದರು. ನಾವು 
ಅವರನ್ನು ಒಂದು ವಿಶಿಷ್ಟ ಗುಣದಿಂದಾಗಿ ಪುನೀತರಾಗಿ ಮಾಡಿದೆವು. ಅದು ಪರಲೋಕ ಗೃಹದ 
ಸ್ಮರಣೆಯಾಗಿತ್ತು.* ನಿಶ್ಚಯವಾಗಿಯೂ ಅವರು ನಮ್ಮ ಬಳಿ ಆಯ್ದ ಸಜ್ಜನರಲ್ಲಿ ಗಣಿಸಲ್ಪಡುತ್ತಾರೆ ಮತ್ತು 
ಇಸ್ಮಾಈಲ್‌ರನ್ನೂ ಅಲ್‌ಯಸಲ್‌ರನ್ನೂಳ ದುಲ್‌ಕಿಫ್ಲ್‌ರನ್ನೂ್‌' ಸ್ಮರಿಸಿರಿ ಇವರೆಲ್ಲರೂ ಸಜ್ಞನರಲ್ಲಾಗಿದ್ದರು. 


48. ಮೂಲದಲ್ಲಿ-ಕೈಗಳವರು ಮತ್ತು ದೃಪ್ಟಿಗಳವರು' ಎಂಬ ಪದಗಳಿವೆ. ಕೈಯಂದರೆ ಶಕ್ತಿ- ಸಾಮರ್ಥ್ಯ. ಈ ಪ್ರವಾದಿ 
ಗಳನ್ನು ಶಕ್ತಿ- ಸಾಮರ್ಥ್ಯಗಳುಳ್ಳವರು ಎನ್ನುವುದರ ಅರ್ಥವೇನೆಂದರೆ- ಇವರು ಅತ್ಯಂತ ಕರ್ಮಶುದ್ದರಾಗಿದ್ದರು. ಅಲ್ಲಾಹನ 
ಅನುಸರಣೆ ಮಾಡುವ ಮತ್ತು ಪಾಪಕರ್ಮಗಳಿಂದ ದೂರವಿರುವ ಪ್ರಬಲ ಸಾಮರ್ಥ್ಯ ಹೊಂದಿದ್ದರು. ಭೂಲೋಕದಲ್ಲಿ ಅಲ್ಲಾಹನ 
ನಾಮೋತ್ತುಂಗತೆಗಾಗಿ ಅವರು ತುಂಬಾ ಪ್ರಯತ್ನಿಸಿದ್ದರು. ದೃಷ್ಟಿಯೆಂದರೆ ಕೇವಲ ಕಣ್ಣಿನ ದೃಷ್ಟಿಯಲ್ಲ. ಅಂತರ್ದೃಷ್ಟಿ. ಅವರು 
ಸತ್ಮವನ್ನು ಕಾಣುವವರೂ ಪರಮಾರ್ಥವನ್ನು ಬಲ್ಲವರೂ ಆಗಿದ್ದರು. ಅವರು ಈ ಜಗತ್ತಿನಲ್ಲಿ ಕುರುಡರಂತೆ ನಡೆಯದೆ ಕಣ್ಣೆರೆದು 
ದಿವ್ಯಜ್ಞಾನದ ಪರಿಪೂರ್ಣ ಬೆಳಕಿನಲ್ಲಿ ಸನ್ಮಾರ್ಗದ ನೇರ ದಾರಿಯನ್ನು ನೋಡುತ್ತಾ ನಡೆಯುತ್ತಿದ್ದರು. ಈ ಪದಗಳಲ್ಲಿ- ದುಷ್ಟರು 
ಮತ್ತು ಪಥಭ್ರಷ್ಟರು ವಾಸ್ತವದಲ್ಲಿ ಕೈ, ಕಣ್ಣು ಎರಡೂ ಇಲ್ಲದವರಾಗಿದ್ದಾರೆ. ಅಲ್ಲಾಹನ ಮಾರ್ಗದಲ್ಲಿ ದುಡಿಯುವವನು ಮಾತ್ರ 
ನಿಜವಾಗಿ ಕೈಗಳುಳ್ಳವನಾಗಿದ್ದಾನೆ ಮತ್ತು ಸತ್ಯದ ಬೆಳಕು ಹಾಗೂ ಅಸತ್ಯದ ಕತ್ತಲುಗಳ ವ್ಯತ್ಯಾಸವನ್ನು ಕಾಣಬಲ್ಲವನು ಮಾತ್ರ 
ನಿಜವಾಗಿ ಕಣ್ಣುಗಳುಳ್ಳವನಾಗಿದ್ದಾನೆ ಎಂಬ ಲಘುವಾದ ಸೂಚನೆಯೂ ಇದೆ. 

49. ಅರ್ಥಾತ್‌- ಅವರ ಎಲ್ಲ ಸೌಭಾಗ್ಯಗಳಿಗೆ ಮುಖ್ಯ ಕಾರಣವೇನೆಂದರೆ. ಅವರಲ್ಲಿ ಲೌಕಿಕ ವ್ಯಾಮೋಹ ಮತ್ತು 
ಲೋಕಾರಾಭನೆಯ ಸುಳಿವೂ ಇರಲಿಲ್ಲ. ಅವರ ಎಲ್ಲ ಚಿಂತೆಗಳೂ, ಪ್ರಯತ್ನಗಳೂ ಪರಲೋಕಕ್ಕಾಗಿದ್ದುವು, ಇಲ್ಲಿ ಅಲ್ಲಾಹನು 
ಪರಲೋಕಕ್ಕೆ 'ಅದ್ದಾರ್‌' (ಆ ಮನೆ ಅಥವಾ ನೈಜ ಮನೆ) ಎಂಬ ಪದವನ್ನು ಪ್ರಯೋಗಿಸಿರುವನು. ಇದರಿಂದ- ಈ ಜಗತ್ತು 
ಮಾನವನ ನಿವಾಸವೇ ಅಲ್ಲ. ಇದು ಕೇವಲ ಹಾದು ಹೋಗುವ ದಾರಿ ಅಥವಾ ಯಾತ್ರಿಕರ ಒಂದು ತಂಗುದಾಣವಾಗಿದ್ದು, 
ಏನಿದ್ದರೂ ಮನುಷ್ಯನು ಇದನ್ನು ಬಿಟ್ಟು ತೆರಳಲೇಬೇಕಾಗಿದೆ- ಎಂದು ಮನವರಿಕೆ ಮಾಡಿಕೊಡಲು ಉದ್ದೇಶಿಸಲಾಗಿದೆ. ನಿಜವಾಗಿ 
ಪರಲೋಕದ ನಿವಾಸವೇ ಮಾನವನ ನೈಜ ನಿವಾಸವಾಗಿದೆ. ಆ ನಿವಾಸವನ್ನು ಸುಖಮಯಗೊಳಿಸುವ ಬಗ್ಗೆ ಚಿಂಕಿಸುವವನೇ 
ದೃಷ್ಟಿಯುಳ್ಳವನು ಮತ್ತು ಅವನೇ ಅಲ್ಲಾಹನ ಬಳಿ ಮೆಚ್ಚುಗೆಗೆ ಪಾತ್ರನು. ಇನ್ನು ತನ್ನ ಈ ತಾತ್ಕಾಲಿಕ ತಂಗುದಾಣವನ್ನು 
ಸುಖಿಮಯಗೊಳಿಸುವುದಕ್ಕಾಗಿ ಪರಲೋಕದಲ್ಲಿರುವ ತನ್ನ ನೈಜ ನೆಲೆಯನ್ನು ಹಾಳುಗೆಡಹುವಂತಹ ಕೃತ್ಯಗಳಲ್ಲಿ ತೊಡಗುವ 
ವ್ಯಕ್ತಿಯು ಬುದ್ದಿ ಇಲ್ಲದ ಕುರುಡನಾಗಿದ್ದಾನೆ. ಸಹಜವಾಗಿಯೂ ಇಂತಹ ವ್ಯಕ್ತಿ ಅಲ್ಲಾಹನ ಮೆಚ್ಚುಗೆಗೆ ಪಾತ್ರನಾಗಲಾರ. 

50. ಪವಿತ್ರ ಕುರ್‌ಆನಿನಲ್ಲಿ ಇವರ ಪ್ರಸ್ತಾಪವು ಎರಡು ಕಡೆಗಳಲ್ಲಿ ಮಾತ್ರ ಬಂದಿರುತ್ತದೆ- ಒಂದು ಸೂರಃ ಅನ್‌ಆಮ್‌ನ 
86ನೆಯ ಸೂಕ್ತದಲ್ಲಿ, ಇನ್ನೊಂದು ಇಲ್ಲಿ. ಎರಡು ಕಡೆಗಳಲ್ಲೂ ಏನೂ ವಿವರಣೆಯನ್ನು ಕೊಡದೆ ಪ್ರವಾದಿಗಳ ಹೆಸರುಗಳ 
ಸರಣಿಯಲ್ಲಿ ಇವರ ಹೆಸರನ್ನು ಮಾತ್ರ ಎತ್ತಲಾಗಿದೆ. ಇವರು ಬನೀ ಇಸ್‌ರಾಈಲರ ಮಹಾ ಪ್ರವಾದಿಗಳಲ್ಲೊಬ್ಬರಾಗಿದ್ದರು. 
ಜೋರ್ಡನ್‌ ನದಿಯ ದಡದಲ್ಲಿರುವ 'ಅಬೀಲ್‌ ಮಹೆೊಲಃ (Abel Meholah)ದ ನಿವಾಸಿಯಾಗಿದ್ದರು. ಯಹೂದಿಯರೂ ಕ್ರೈಸ್ತರೂ 
ಇವರನ್ನು 'ಎಲಿಶಾ' (sha) ಎಂದು ಕರೆಯುತ್ತಾರೆ. ಹ. ಇಲ್ಯಾಸ್‌(ಆಅ) ಸಿನಾಯ್‌ ಪರ್ಯಾಯ ದ್ವೀಪದಲ್ಲಿ ಆಶ್ರಯ ಪಡೆದಿದ್ದಾಗ 
ಅವರಿಗೆ ಕೆಲವು ಮಹತ್ವದ ಕೆಲಸಗಳಿಗಾಗಿ ಸಿರಿಯಾ ಮತ್ತು ಫೆಲೆಸ್ತೀನ್‌ ಕಡೆಗೆ ಮರಳಿ ಹೋಗಲು ಅಪ್ಪಣೆಯಾಯಿತು. 
ಅವುಗಳಲ್ಲೊಂದು ಹ. ಅಲ್‌ ಯಸಲ್‌ರನ್ನು(ಆ) ತಮ್ಮ ಉತ್ತರಾಧಿಕಾರಿಯಾಗಿ ಸಿದ್ದಗೊಳಿಸುವುಬಾಗಿತ್ತು. ಈ ಅಪ್ಪಣೆ ಪ್ರಕಾರ 


ಕಾಂಡ-23 


38. ಸ್ವಾದ್‌ 523 


ر21 و ess‏ حا جھ ہے ےت کور m2 OU NTN‏ 

للقَیای EL AL ctrl SH‏ اہر AEB‏ یا 

ಹರತ ಮತದ 7۵ تطاب‎ ನರ ಜಡ ಹ 
_ ےہ‎ > pa FAS سک س) و سھ٭‎ 

مٰذا ما توعد دن لع ےالحِ اپ ات AC ET‏ من GE‏ 


(49-54) ಇದೊಂದು ಬೋಧನೆಯಾಗಿತ್ತು. (ಇನ್ನು ಕೇಳಿರಿ) 6۸و"‎ -ನಿಶ್ಚಯವಾಗಿಯೂ 
ಅತ್ಯುತ್ತಮ ನಿವಾಸವಿದೆ. ಶಾಶ್ವತವಾದ ಸ್ವರ್ಗೋದ್ಧಾನಗಳಿದ್ದು ಅವುಗಳ ಕದಗಳು ಅವರ ಪಾಲಿಗೆ ತೆರೆದಿರು 
ವುವು.5 ಅವರು ಅವುಗಳಲ್ಲಿ ದಿಂಬುಗಳಿಗೆ ಒರಗಿ ಕುಳಿತಿರುವರು. ಹೇರಳ ಫಲಗಳನ್ನೂ ಪಾನೀಯಗಳನ್ನೂ 
ತರಿಸುತ್ತಿರುವರು ಮತ್ತು ಅವರ ಬಳಿ ಲಜ್ಞಾಶೀಲೆಯರಾದ ಸಮವಯಸ್ಕ, ಸ್ತ್ರೀಯರಿರುವರು.5 ಇವೆಲ್ಲ, 
ವಿಚಾರಣೆಯ ದಿನ ನಿಮಗೆ ನೀಡಲಾಗುವುದೆಂದು ವಾಗ್ದಾನ ಮಾಡಲಾಗುತ್ತಿರುವ ವಸ್ತುಗಳು. ಇದು ನಮ್ಮ 
ಕೊಡುಗೆಯಾಗಿದ್ದು, ಇದಕ್ಕೆ ಎಂದೂ ಅಳಿವಿಲ್ಲ. 


ಹ. ಇಲ್ಯಾಸ್‌ರವರ(ಅ) ನಾಡಿಗೆ ತಲಪಿದರು. ಆಲ್ಲಿ ಇವರು ಹನ್ನೆರಡು ಜೊತೆ ಎತ್ತುಗಳನ್ನು ಮುಂದಿಟ್ಟುಕೊಂಡು ಭೂಮಿಯನ್ನು 
ಉಳುತ್ತ ಸ್ವತಃ ಹನ್ನೆರಡನೆಯ ಜೊತೆಯೊಂದಿಗೆ ಇದ್ದರು. ಅವರು ಇವರ ಬಳಿಯಿಂದ ಹಾದುಹೋಗುತ್ತ ತಮ್ಮ ಚಾದರವನ್ನು 
ಇವರ ಮೇಲೆ ಹಾಕಿದಾಗ ಇವರು ಉಳುವುದನ್ನು ಬಿಟ್ಟು ಅವರ ಸಂಗಡ ಹೊರಟು ಬಿಟ್ಟರು. (ಅರಸುಗಳು ಭಾಗ- 19:15 
ರಿಂದ 21) ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಇವರು ಅವರ ತರಬೇತಿಯಲ್ಲಿದ್ದರು. ಅನಂತರ ಅಲ್ಲಾಹನು ಅವರನ್ನು 
ಎತ್ತಿಕೊಂಡಾಗ ಇವರು ಅವರ ಸ್ಥಾನದಲ್ಲಿ ನೇಮಕಗೊಂಡರು. (2 ಅರಸುಗಳು- ಭಾಗ 2 ಬೈಬಲಿನ ಗ್ರಂಥ 2 ಅರಸುಗಳು 
ಭಾಗ-2 ರಿಂದ 13ರ ವರೆಗೆ ಇವರ ಪ್ರಸ್ತಾಪವು ಬಹಳ ವಿವರವಾಗಿ ಬಂದಿದೆ. ಇದರಿಂದ ತಿಳಿಯುವಂತೆ- ಉತ್ತರ ಫೆಲೆಸ್ತೀನಿನ 
ಇಸ್ರಾತಶಲೀ ಸಾಮ್ರಾಜ್ಯವು ಶಿರ್ಕ್‌ (ದೇವ ಸಹಭಾಗಿತ್ವ) ಏಗ್ರಹಾರಾಧನೆ ಮತ್ತು ನೈತಿಕ ಮಾಲಿನ್ಮಗಳಲ್ಲಿ ಮುಳುಗುತ್ತಲೇ ಸಾಗಿದಾಗ 
ಕೊನೆಗೆ ಅವರು, ಇಸ್ರಾಈಲಿಗಳಲ್ಲಿ ಈ ಕೆಡುಕುಗಳು ಹಬ್ಬಲು ಕಾರಣಕರ್ತವಾದ ರಾಜ ಕುಟುಂಬದ ವಿರುದ್ಧ ಯಾಹೂ ಬಿನ್‌ 
ಯಹೂ ಸಫತ್‌ ಬಿನ್‌ ನಮಸೀಯನ್ನು ನಿಲ್ಲಿಸಿದರು. ಅವನು 'ಬಅಲ್‌'ನ ಆರಾಧನೆಯನ್ನು ನಿಲ್ಲಿಸಿಬಿಟ್ಟುದು ಮಾತ್ರವಲ್ಲ ಆ 
ದುಷ್ಕರ್ಮಿ ಮನೆತನದ ಪ್ರತಿಯೊಂದು ಮಗುವನ್ನೂ ಕೊಲ್ಲಿಸಿದನು. ಆದರೆ ಈ ಸುಧಾರಣಾ ಕ್ರಾಂಶಿಯಿಂದಲೂ ಇಸ್ರಾಈಲರ 
ನರನಾಡಿಗಳಲ್ಲಿ ಇಳಿದು ಹೋಗಿದ್ದ ದುಷ್ಪತ್ಸಗಳು ಸಂಪೂರ್ಣವಾಗಿ ಅಳಿದು ಹೋಗಲಿಲ್ಲ. ಹ. ಅಲ್‌ ಯಸೆಲ್‌ರ(ಅ) ನಿಧನಾ 
ನಂತರವಂತು ಅವರು ಬಿರುಗಾಳಿಯಂತೆ ಎದ್ದರು. ಕೊನೆಗೆ, ಸಾಮರಿಯರ ಮೇಲೆ ಅಶೂರಿಯರ ನಿರಂತರ ಧಾಳಿಗಳು ಆರಂಭ 
ವಾದುವು. (ಹೆಚ್ಚಿನ ವಿವರಗಳಿಗೆ ಅಸ್ಸಾಫ್ಸಾತ್‌ ಅಧ್ಯಾಯದ 70 ಮತ್ತು 71ನೆಯ ಟಿಪ್ಪಣಿಗಳನ್ನು ನೋಡಿರಿ) 

51. ಹ. 'ದುಲ್‌ಕಿಫ್ಟ್‌'ರ ಪ್ರಸ್ತಾಪವೂ ಕುರ್‌ಆನಿನಲ್ಲಿ'ಎರಡು ಕಡೆ ಮಾತ್ರ ಬಂದಿರುತ್ತದೆ. ಒಂದು ಸೂರಃ ಅಂಬಿಯಾದಲ್ಲಿ, ಇನ್ನೊಂದು 
ಇಲ್ಲಿ. ಇವರ ಕುರಿತು ಸಾವು ನಮ್ಮ ಸಂಶೋಧನೆಯನ್ನು ಸೂರಃ ಅಂಬಿಯಾದಲ್ಲಿ ವಿವರಿಸಿರುತ್ತೇವೆ. (81ನೆಯ ಟಿಪ್ಪಣಿಯನ್ನು ನೋಡಿರಿ) 

52. ಮೂಲದಲ್ಲಿ 'ಮುಘತ್ತಹತಲ್ಲಹುಮುಲ್‌ ಅಬ್‌ವಾಬು' ಎಂಬ ಪದಗಳಿವೆ. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ. 
1) ಆ ಸ್ಪರ್ಗಗಳಲ್ಲಿ ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ತಿರುಗಾಡುವರು. ಎಲ್ಲೂ ಅವರಿಗೆ ತಡೆಯುಂಟಾಗದು. 2) ಸ್ವರ್ಗದ 
ಬಾಗಿಲುಗಳನ್ನು ತೆರೆಯಲು ಪ್ರಯತ್ನಿಸಬೇಕಾಗಿ ಬರಲಿಕ್ಕಿಲ್ಲ. ಅವು ಇವರು ಇಚ್ಛಿಸಿದೊಡನೆ ತಾವಾಗಿಯೇ ತೆರೆಯಲ್ಪಡುವುವು. 
3) ಸ್ವರ್ಗದ ವ್ಯವಸ್ಥಾಪಕ ದೇವಚರರು ಸ್ವರ್ಗವಾಸಿಗಳನ್ನು ಕಂಡೊಡನೆ ಅವರಿಗಾಗಿ ದ್ವಾರಗಳನ್ನು ತೆರೆದುಕೊಡುವರು. ಈ 
ಮೂರನೆಯ ವಿಷಯವು ಪವಿತ್ರ ಕುರ್‌ಆನಿನ ಇನ್ನೊ೦ದು ಸ್ಥಾನದಲ್ಲಿ ಇನ್ನಷ್ಟು ಸ್ಪಷ್ಟ ಮಾತುಗಳಲ್ಲಿ ಹೀಗೆ ಬಂದಿದೆ: "ಅವರು 
ಅಲ್ಲಿಗೆ ತಲಪಿದಾಗ ಅದರ ದ್ವಾರಗಳು ಮೊದಲೇ ತೆರೆದುಕೊಂಡಿರುವುವು. ಆಗ ಸ್ವರ್ಗದ ವೃವಸ್ಥಾಪಕೆರು ಅವರೊಡನೆ ನಿಮಗೆ 
ಸಲಾಮ್‌, ನಿಮಗೆ ಶುಭಾಗಮನ. ಶಾಶ್ವತವಾಗಿ ಇದರೊಳಗೆ ಪ್ರವೇಶಿಸಿರಿ ಎನ್ನುವರು.” (ಅರ್ದುಮರ್‌-73) 

53. ಸಮಾನ ವಯಸ್ಕ ಪಶ್ಲಿಯರೆಂದರೆ, ಅವರೆಲ್ಲರೂ ಸಮವಯಸ್ಸಿನವರಾಗಿರುವರೆಂದೂ ಆಗುತ್ತದೆ. ತಮ್ಮ ಪಠಿಯರೆ 
ಸಮವಯಸ್ಸಿನವರಾಗಿರುವರೆಂದೂ ಆಗುತ್ತದೆ. 


ಕಾಂಡ-23 


524 ಕುರ್‌ಆನ್‌ ವ್ಯಾಖ್ಯಾನ 


pal LA EELS os 83 
Nes خرین 3445 سس‎ 6 SA 
EEE SI بل‎ JEAN “اکھر صالو‎ Rs 

4 Gs UG 83 هٰدَا‎ pa رکا من‎ HELA می‎ 

SEM C2 8S My SIUC IE 8 

ESTE EI US SF C55 ib g 


(55-64) ಇದಂತು ಧರ್ಮನಿಷ್ಠರ ಅಂತಿಮ ಪರಿಣಾಮವಾಯಿತು. (ಅತ್ತ) ವಿದ್ರೋಹಿಗಳಿಗೆ ಅತಂತ 
ನಿಕೃಷ್ಟ ನಿವಾಸವಿದೆ. ನರಕ, ಅದರಲ್ಲಿ ಅವರು ಸುಟ್ಟು ಹೋಗುವರು. ಅತ್ಯಂತ ಕೆಟ್ಟ ನಿವಾಸ ಇದು 
ಅವರಿಗಾಗಿದೆ. ಆದುದರಿಂದ ಅವರು ಕುದಿಯುತ್ತಿರುವ ನೀರು, ಕೀವು, ರಕ್ತ ಮತ್ತು ಇಂತಹದೇ ಇತರ 
ಕಹಿಗಳ ರುಚಿಯನ್ನು ಸವಿಯಲಿ (ತಮ್ಮ ಅನುಯಾಯಿಗಳು ನರಕದ ಕಡೆಗೆ ಬರುತಿ ಶ್ರಿರುವುದನ್ನು ಕಂಡು 
ಅವರು ಪರಸ್ಪರ ಹೀಗೆ ಹೇಳುವರು) "ಇದೊಂದು ಸೈನ್ಯವು ನಿಮ್ಮ ಬಳಿಗೆ ನುಗ್ಗಿ ಬರುತ್ತಿದೆ. ಇವರಿಗಾಗಿ 
ಯಾವ ಸ್ವಾಗತವೂ ಇಲ್ಲ. ಇವರು ಅಗ್ನಿಯಲ್ಲಿ ಸುಡಲ್ಪಡುವವರಾಗಿದ್ದಾರೆ." ಆಗ ಅವರು ಇವರಿಗೆ 
(ಹೀಗೆ) ಉತ್ತರ ಕೊಡುವರು; "ಅಲ್ಲ, ವಾಸ್ತವದಲ್ಲಿ ನೀವೇ ಸುಟ್ಟು ಹೋಗುತ್ತಿರುವಿರಿ ಯಾವ ಸ್ವಾಗತವೂ 
ನಿಮಗಾಗಿ ಇಲ್ಲ. ನಮ್ಮ ಮುಂದೆ ಈ ದುರ್ಗತಿಯನ್ನು ತಂದವರು ನೀವೇ ತಾನೇ? ಈ ನಿವಾಸ ವು 
ಎಷ್ಟೊಂದು ನಿಕೃಷ್ಟವಾಗಿದೆ!" ತರುವಾಯ ಅವರು, "ನಮ್ಮ ಪ್ರಭೂ, ಯಾರು ನಮಗೆ ಈ 
ದುರ್ಗತಿಯನ್ನೊದಗಿಸುವ ವ್ಯವಸ್ಥೆ ಮಾಡಿದನೋ ಅವನಿಗೆ ನರಕದ ಇಮ್ಮಡಿ ಯಾತನೆ ಕೊಡು" ಎಂದು 
ಹೇಳುವರು ಮತ್ತು ಅವರು ಪರಸ್ಪರ ಹೀಗೆ ಹೇಳುವರು- "ನಾವು ಭೂಲೋಕದಲ್ಲಿ ಕೆಟ್ಟವರೆಂದು 
ಭಾವಿಸುತ್ತಿದ್ದವರು ಇಲ್ಲೆಲ್ಲೂ ನಮಗೆ ತೋರದಿರಲು ಕಾರಣವೇನು? ನಾವು ಅವರನ್ನು ವೃಥಾ ಅಪಹಾಸ್ಕ 
ಮಾಡುತ್ತಿದ್ದೆವೋ ಅಥವಾ ಅವರು ಎಲ್ಲಿ )್ಲಿಯಾದರೂ ಕಣ್ಮರೆಯಾಗಿರುವರೋ? ڑج‎ ್ಸಯವಾಗಿಯೂ ಇದು 
ಸತ್ಯ, ನರಕವಾಸಿಗಳಲ್ಲಿ ಇದೇ ತರದ ಕಲಹಗಳಾಗಲಿಕ್ಕಿವೆ. 


54. ಮೂಲದಲ್ಲಿ "راہ‎ ಎ ಎಂಬ ಪದ ಪ್ರಯೋಗವಾಗಿದೆ. ಶಬ್ದ ನಿಕೋಶಗಳಲ್ಲಿ ಇದಕ್ಕೆ ಅನೇಕ ಅರ್ಥಗಳನ್ನು ಕೊಡಲಾಗಿದೆ. | 
D ದೇಹದಿಂದ ಶಕ್ತ, ಕೀವು ಮೊದಲಾದವುಗಳ ರೂಪದಲ್ಲಿ ಒಸರುವ ದ್ರವಗಳು - ಇದರಲ್ಲಿ ಕಣ್ಣೀರೂ ಸೇರುತ್ತದೆ. 2) ಅತ್ಯಂತ 
ಶೀತ ವಸ್ತು 3) ಅತ್ಯಂತ ದುರ್ಗಂಧಮಯ ವಸ್ತು ಇಲ್ಲಿ ಭಾಷೆಯ ದೃಷ್ಟಿಯಿಂದ ಕೊನೆಯ ಎರಡು ಅರ್ಥಗಳು ಕೂಡಾ 
ಸರಿ ಹೊಂದುತ್ತವೆಯಾದರೂ ಸಾಮಾನ್ಯವಾಗಿ ಈ ಪದವನ್ನು ಮೊದಲನೆಯ ಅರ್ಥದಲ್ಲೇ ಪ್ರಯೋಗಿಸಲಾಗುತ್ತದೆ. : 

55. ಅಂದರೆ" ಭೂಲೋಕದಲ್ಲಿ, ಈ  ٭یرعج٭‎ ಕೆಟ್ಟವರೆಂದು ಭಾವಿಸುತ್ತಿದ್ದ ಸತ್ತ ವಿಶ್ವಾಸಿಗಳು. ಇದರ | 
ತಾತ್ಸರ್ಯವೇನೆಂದರೆ- ಅವರು ಗಾಬರಿಗೊಂಡು ಈ ನರಕದಲ್ಲಿ ನಾವೂ ನಮ್ಮ ಮುಖಂಡರೂ ಇದ್ದೇವೆ. ಆದರೆ- ಭೂಲೋಕದಲ್ಲಿ 
ನಮ್ಮ ದೂಷಣೆಗೊಳಗಾಗಿದ್ದ ಮತ್ತು ಅಲ್ಲಾಹ್‌, ರಸೂಲ್‌ ಹಾಗೂ ಪರಲೋಕದ ವಿಷಯ ಮಾತಾಡುತ್ತಿದ್ದಾಗ ನಾವು ನಮ್ಮ 
ಸಭೆಗಳಲ್ಲಿ ಕುಳಿತುಕೊಂಡು ಗೇಲಿ ಮಾಡುತ್ತಿದ್ದ ಆ ಜನರು ಇಲ್ಲಿ ಕಾಣಿಸುತ್ತಿಲ್ಲ ಎನ್ನುವರು. 


ಕಾಂಡ-23 


38. ಸ್ವಾದ್‌ 525 


5 od SG ld Ss UST HI 
AE ےجو رو‎ ಹಯಂ موا‎ A 4 pe] Yh [be وَمَا‎ ೫ 


کو 2 


ನಕ SAREE KIL sh یں‎ IEC 
ಆತ್‌ PAS 
SBagth SLL BE 5 AAT IE IE 3 

(65-68) (ಪೈಗಂಬರರೆಲ್‌*್‌ ಇವರೊಡನೆ ಹೇಳಿರಿ ನಾನು ಕೇವಲ ಎಚ್ಚರಿಕೆ ಕೊಡುವವನು"' ಏಕ 
ಮಾತ್ರನೂ ಅಜೇಯನೂ ಆಗಿರುವ ಅಲ್ಲಾಹನ ಹೊರತು ಇತರ ಯಥಾರ್ಥ ಆರಾಧ್ಯರಿಲ್ಲ. ಅವನು ಭೂಮಿ- 
ಆಕಾಶಗಳ ಹಾಗೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳ ಒಡೆಯನೂ ಪ್ರಬಲನೂ ಅತ್ಯಂತ ಕೃಮಾಶೀಲನೂ 
ಆಗಿರುತ್ತಾನೆ. ಇವರೊಡನೆ ಹೇಳಿರಿ - ಇದೊಂದು ದೊಡ್ಡ ಸುದ್ದಿ. ಇದನ್ನು ಕೇಳಿ ನೀವು ವಿಮುಖರಾಗುತ್ತೀರಿ.3 

(69-85) 'ಮಲಆ್‌ ಆಲಾ' (ಸರ್ಮೋನ್ನತ ದರಬಾರ)ದಲ್ಲಿ ವಾದ ವಿವಾದಗಳಾಗುತ್ತಿರುವಾಗಿನ ಸುದ್ದಿ 
ನನಗೆ ತಿಳಿದಿರಲೇ ಇಲ್ಲ. ನಾನು ಸುಸ್ಪಷ್ಟ ಎಚ್ಚರಿಕೆ ಕೊಡುವವನಾಗಿರುವುದರಿಂದ ಮಾತ್ರ ನನಗೆ ವಹ್ಮ್‌ 
(ದಿವ್ಯವಾಣಿ) ಮೂಲಕ ಈ ವಿಷಯಗಳನ್ನು ತಿಳಿಸಲಾಗುತ್ತದೆ." (ಎಂದು ಇವರೊಡನೆ ಹೇಳಿರಿ) ನಿಮ್ಮ 
ಪ್ರಭು ದೇವಚರರೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ “ನಾನು ಮಣ್ಣಿನಿಂದ ಒಬ್ಬ ಮಾನವನನ್ನು 


56. ಈಗ, ಮಾತು ಉಪನ್ಮಾಸದ ಆರಂಭದಲ್ಲಿ ಇರುವ ವಿಷಯದ ಕಡೆಗೆ ತಿರುಗುತ್ತದೆ. ಈ ಭಾಗವನ್ನು ' ಓದುವಾಗ 
ಪ್ರಥಮ ರುಕೂಅನ್ನೂ ಓದುತ್ತ ಹೋಗಿರಿ. ಇದರಿಂದ ವಿಷಯವು ಚೆನ್ನಾಗಿ ತಿಳಿದು ಬರುವುದು. 

57. 4ನೇ ಸೂಕ್ತದಲ್ಲಿ - ಒಬ್ಬ ಎಚ್ಚರಿಕೆ ನೀಡುವವನು ಅವರ ನಡುವಿನಿಂದಲೇ ಎದ್ದಿರುವ ವಿಷಯದಲ್ಲಿ ಅವರು ಆಶ್ಚರ್ಯ 
ಪ್ರಕಟಿಸುತ್ತಿದ್ದಾರೆ ಎನ್ನಲಾಗಿತ್ತು. ಇಲ್ಲಿ- ನನ್ನ ಕೆಲಸವು ನಿಮ್ಮನ್ನು ಎಚ್ಚರಿಸುವುದು ಮಾತ್ರವೆಂದು ಹೇಳಿಬಿಡಿರಿ ಎನ್ನಲಾಗಿದೆ. 
ಅರ್ಥಾತ್‌- ನಿಮ್ಮನ್ನು ಬಲಾತ್ಕಾರವಾಗಿ ತಪ್ಪು ಹಾದಿಯಿಂದ ರಕ್ಷಿಸಿ ನೇರ ಮಾರ್ಗಕ್ಕೆ ಎಳೆದು ತರಲು ನಾನೇನೂ ರಕ್ಷೆಕಭಟನಲ್ಲ. 
ನೀವು, ನನ್ನ ಉಪದೇಶವನ್ನು ಒಪ್ಪದಿದ್ದರೆ ನಿಮಗೇ ಹಾನಿ. ಅಜ್ಞಾನಿಗಳಾಗಿಯೇ ಇರುವುದನ್ನು ನೀವು ಮೆಚ್ಚುವುದಿದ್ದರೆ, ನಿಮ್ಮ 
ಅನಾಸ್ಥೆಯಲ್ಲೇ ಬಿದ್ದುಕೊಂಡಿರಿ. ನಿಮ್ಮ ಗತಿಯನ್ನು ನೀವೇ ನೋಡಿಕೊಳ್ಳುವಿರಿ. 

58. ಇದು 5ನೇ ಸೂಕ್ತದಲ್ಲಿ ಗತಿಸಿರುವ ಸತ್ಮನಿಷೇಧಿಗಳ ಮಾತಿಗೆ ಉತ್ತರ. ಅದರಲ್ಲಿ ಅವರು- "ಈ ವ್ಯಕ್ತಿಯು 
ಎಲ್ಲ ದೇವರುಗಳ ಸ್ಥಾನದಲ್ಲಿ ಕೇವಲ ಒಬ್ಬನನ್ನು ದೇವನಾಗಿ ಮಾಡಿಬಿಟ್ಟನೇ? ನಿಜಕ್ಕೂ ಇದೊಂದು ವಿಚಿತ್ರ ಸಂಗತಿ" 
ಎಂದಿದ್ದರು. ಇದಕ್ಕೆ ಉತ್ತರವಾಗಿ- ನೀವು ಎಷ್ಟೇ ಸಿಡಿಮಿಡಿಗೊ೦ಡರೂ ನಾನು ನಿಮಗೆ ಕೊಡುತ್ತಿರುವ ಸುದ್ದಿಯು ಒಂದು 
ವಾಸ್ತವಿಕತೆಯೇ ಆಗಿದೆ. ನೀವು ಸಿಡಮಿಡಿಗೊಳ್ಳುವುದರಿಂದ ವಸ್ತುಸ್ಥಿತಿ ಬದಲಾಗಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಈ 
ಉತ್ತರದಲ್ಲಿ' ವಸ್ತುಸ್ಥಿತಿಯ ವಿವರಣೆ ಇರುವುದು ಮಾತ್ರವಲ್ಲ ಅದು ವಾಸ್ತವವೆಂಬುದಕ್ಕೆ ಆಧಾರವೂ ಇದೆ. ಆರಾಧ್ಯರು 
ಅನೇಕರಿದ್ದಾರೆಂದೂ ಅವರಲ್ಲೊಬ್ಬನು ಅಲ್ಲಾಹನೆಂದೂ ನೀವು ಇತರ ಎಲ್ಲ ದೇವರುಗಳನ್ನೂ ಅಳಿಸಿ ಕೇವಲ ಒಬ್ಬನನ್ನು 
ದೇವನಾಗಿ ಮಾಡಿ ಬಿಟ್ಟುದು ಹೇಗೆಂದೂ ಅವರು ಕೇಳುತ್ತಿದ್ದರು. ಇದಕ್ಕುತ್ತರವಾಗಿ- ನೈಜ ಆರಾಧ್ಯನು ಅಲ್ಲಾಹನು 
ಮಾತ್ರ. ಏಕೆಂದರೆ ಅವನು ಸರ್ವರಿಗಿಂತಲೂ ಪ್ರಬಲನು, ಭೂಮಿ ಆಕಾಶಗಳ ಒಡೆಯನು, ವಿಶ್ವದ ಸಕಲ ವಸ್ತುಗಳೂ 
ಅವನ ಸ್ವಂತ ಸೊತ್ತು. . ಅವನನ್ನು ಬಿಟ್ಟು ಈ ವಿಶ್ವದಲ್ಲಿ ನೀವು ಯಾರನ್ನೆಲ್ಲ ಆರಾಧ್ಯರಾಗಿ ಮಾಡಿಕೊಂಡಿರುವಿರೋ 
ಅವರ ಪೈ&ಿ ಅವನ ಆಶ್ರಿತರಲ್ಲದ ಮತ್ತು ಅವನಿಗೆ ಅಧೀನರಲ್ಲದ ಯಾರೂ ಇಲ್ಲ. ಆಶ್ರಿತರೂ ಅಧೀನರೂ ಆದವರು 
ಪ್ರಬಲನೂ ಒಡೆಯನೂ' ಆಗಿರುವವನ ದೇವತ್ವದಲ್ಲಿ ಸಹಭಾಗಿಗಳಾಗುವುದು ಹೇಗೆ? ಅವರನ್ನು ನೀವು ಯಾವ ಅರ್ಹತೆಗಾಗಿ 
ಆರಾಧ್ಯರಾಗಿ ಮಾಡಿಕೊಂಡಿರುವರಿ? ಎಂದು ಹೇಳಲಾಗಿದೆ. ۱ 

59. ಇದು ಮೇಲಿನ ಸೂಕ್ತದಲ್ಲಿ ಸೂಚಿಸಲಾಗಿರುವ ಜಗಳದ ವಿವರವಾಗಿದೆ. ಈ 'ಜಗಳವೆಂದರೆ ಶೈತಾನನು ಅಲ್ಲಾಹನೊಡನೆ 
ಮಾಡಿದ ತಕರಾರು. ಇದು ಮುಂದಿನ ವಿವರಣೆಯಿಂದ ತಿಳಿದು ಬರುತ್ತದೆ. ಈ ನಿಟ್ಟಿನಲ್ಲಿ 'ಮಲಲ್‌ ಅಲ್‌ಲಾ' ಎ೦ದರೆ ದೇವಚರರು 


ಕಾಂಡ-23 


526 ಕುರ್‌ಆನ್‌ ವ್ಯಾಖ್ಯಾನ 


ಘ್‌ سو‎ JS 


A SBA IEE 3 EES LE 
25 oA pS کک ہے جح ےت‎ 0000 
ث۵‎ APTA رن‎ EL SE QS مكَمَكَ اق‎ 


ಸೃಷ್ಟಿಸುವವನಿದ್ದೇನೆ.9 ತರುವಾಯ ನಾನು ಅವನನ್ನು ಪೂರ್ಣವಾಗಿ ನಿರ್ಮಿಸಿದಾಗ ಮತ್ತು ಅವನೊಳಗೆ 
ನನ್ನ ಆತ್ಮವನ್ನು ಊದಿದಾಗ," ನೀವು ಅವನ ಮುಂದೆ ಸಾಷ್ಟಾಂಗವೆರಗಿ ಬಿಡಿರಿ.” ಈ ಆಜ್ಞೆಯ ಪ್ರಕಾರ 
ದೇವಚರರೆಲ್ಲರೂ ಸಾಷ್ಟಾಂಗವೆರಗಿದರು. ಆದರೆ ಇಬ್‌ಲೀಸನು ತನ್ನ ದೊಡ್ಡಸ್ತಿಕೆಯ ಅಹಂಭಾವ 
ಪ್ರಕಟಿಸಿದನು ಮತ್ತು ಅವನು ಸತ್ಯನಿಷೇಧಿಗಳಲ್ಲಾಗಿ ಬಿಟ್ಟನು. ಆಗ ಅಲ್ಲಾಹನು, 'ಇಬ್‌ಲೀಸ್‌! ನಾನು 
ನನ್ನೆರಡೂ ಕೈಗಳಿಂದ ನಿರ್ಮಿಸಿದಂತಹವನ ಮುಂದೆ ಸಾಷ್ಟಾಂಗವೆರಗುವುದರಿಂದ ಯಾವ ವಸ್ತು ನಿನ್ನನ್ನು 
ತಡೆಯಿತು?” ನೀನು ಅಹಂಭಾವ ತೋರಿಸುವೆಯಾ? ಅಥವಾ ನೀನೇ ಉನ್ನತ ಮಟ್ಟದವರಲ್ಲಾಗಿರುವೆಯಾ?" 


ಎಂಬುದು ಮತ್ತು ಅಲ್ಲಾಹನೊಡನೆ ಶೈತಾನನು ನಡೆಸಿದ ಸಂಭಾಷಣೆಯು ಮುಖಾಮುಖಿಯಾಗಿರದೆ ಅದು ಯಾವುದೋ ದೇವಚರನ 
ಮುಖಾಂತರ ನದಡೆದಿತ್ತೆಂಬುದು ಗಮನದಲ್ಲಿರಬೇಕು. ಆದುದರಿಂದ ಅಲ್ಲಾಹನೂ 'ಮಲಲ್‌ ಆಆ್‌ಲಾ'ದಲ್ಲಿ ಸೇರಿದ್ದನೆಂಬ 
ತಪ್ಪುಧಾರಣೆಯಲ್ಲಿರಬಾರದು. ಇಲ್ಲಿ ವಿವರಿಸಲಾಗಿರುವ ಕಡೆಯು ಇದಕ್ಕೆ ಮುಂಚೆ ಈ ಕೆಳಗಿನ ಸ್ಥಾನಗಳಲ್ಲಿ ಬಂದಿದೆ. ಸೂರಃ 
ಅಲ್‌ ಬಕರಃದ 30 ರಿಂದ 39, ಅಲ್‌ ಅಲ್‌ರಾಫ್‌ನ 11 ರಿಂದ 24, ಅಲ್‌ رکا‎ 28 ರಿಂದ 43, ಬನೀ ಇಸ್ರಾಈಲ್‌ನ 
61ರಿಂದ 65. ಅಲ್‌ ಕಹ್ನ್‌ನ 47ರಿಂದ 50 ಮತ್ತು ತಾಹಾದ 115ರಿಂದ 124ರ ವರೆಗಿನ ಸೂಕ್ತಗಳು, 

60. 'ಬಶರ್‌' ಎಂಬ ಪದದ ಶಬ್ದಾರ್ಥ- ಸಾಂದ್ರತೆಯಿಂದ ಕೂಡಿದ ಮತ್ತು ಹೊರಮೈ ಬೇರಾವುದೇ ವಸ್ತುವಿನಿಂದ 
ಮುಚ್ಚಲ್ಪಡದೆ ಇರುವ ಶರೀರ ಎಂದಾಗಿದೆ. ಮಾನವನ ಸೃಷ್ಟಿಯ ಬಳಿಕ ಈ ಶಬ್ದವನ್ನು ಮಾನವನಿಗಾಗಿಯೇ ಪ್ರಯೋಗಿಸ 
ಲಾಗುತ್ತಿದೆ. ಆದರೆ ಅವನ ಸೃಷ್ಟಿಯಾಗುವುದಕ್ಕೆ ಮುಂಚೆ ಅವನನ್ನು 'ಬಶರ್‌' ಎಂಬ ಪದದೊಂದಿಗೆ ಪ್ರಸ್ತಾಪಿಸಿರುವುದು 
ಮತ್ತು ಅವನನ್ನು ಮಣ್ಣಿನಿಂದ ತಯಾರಿಸುವುದಾಗಿ ಹೇಳಿರುವುದರ ಸ್ಪಷ್ಟ ಅರ್ಥ- "ನಾನು ಮಣ್ಣಿನ ಒಂದು ಪ್ರತಿಮೆಯನ್ನು 
ಮಾಡಲಿರುವೆನು ಅದು ರೋಮ ಮತ್ತು ರೆಕ್ಕೆಗಳಿಂದ ವಿರಹಿತವಾಗಿರುವುದು. ಅರ್ಥಾತ್‌- ಅದರ ಚರ್ಮ ಇತರ ಪ್ರಾಣಿಗಳಂತೆ 
ಉಣ್ಣೆ, ತುಪ್ಪಳ ಅಥವಾ ರೋಮ ಮತ್ತು ಗರಿಗಳಿಂದ ಮುಚ್ಚಿರೆಲಾರದು” ಎಂದಾಗಿದೆ. 

61. ವಿವರಣೆಗಾಗಿ ಸೂರಃ ಅಲ್‌ ಹಿಜ್ವ್‌ನ 19 ಮತ್ತು ಅಸ್ಪಜ್ಞಃದ 16ನೆಯ ಟಿಪ್ಪಣಿಗಳನ್ನು ನೋಡಿರಿ. 

62. ವಿವರಣೆಯನ್ನು ಸೂರಃ ಅಲ್‌ಬಕರಃದ 45 ಮತ್ತು ಸೂರಃ ಅಲ್‌ ಆಲ್‌ರಾಫ್‌ನ [0ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

63. ವಿವರಣೆಯನ್ನು ಸೂರಃ ಆಲ್‌ ಬಕರಃದ 47 ಮತ್ತು ಸೂರಃ ಅಲ್‌ ಕಹ್ಸ್‌ನ 48ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

64. ಈ ಪದಗಳು ಮಾನವ ಸೃಷ್ಟಿಯ ಶ್ರೇಷ್ಠತೆಯನ್ನು ತೋರಿಸಿ ಕೊಡುವುದಕ್ಕಾಗಿ ಪ್ರಯೋಗಿಸಲ್ಪಟ್ಟಿಷೆ. ಅರಸನು 
ತನ್ನ ಸೇವಕರಿಂದ ಯಾವುದಾದರೂ ಕೆಲಸವನ್ನು ಮಾಡಿಸಿದರೆ ಅದೊಂದು ಸಾಮಾನ್ಮ ಕೆಲಸವಾದುದರಿಂದ ಸೇವಕರಿಂದ 
ಮಾಡಿಸಿದನೆಂದು ಅರ್ಥವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಅರಸನು ಯಾವುದಾದರೊಂದು ಕೆಲಸವನ್ನು ತಾನೇ ಮಾಡಿದರೆ, 
ಅದು, ಆ ಕೆಲಸವು ಮಹತ್ವಪೂರ್ಣವಾದುದೂ ಶ್ರೇಷ್ಠವೂ ಆಗಿರುವುದಕ್ಕೆ ಆಧಾರವೆನಿಸಿಕೊಳ್ಳುತ್ತದೆ. ಅಲ್ಲಾಹನ ಈ ನುಡಿಯ 
ಅರ್ಥವೇನೆಂದರೆ- ಯಾರ ನಿರ್ಮಾಣವನ್ನು ನಾನು ಇತರರಿಂದ ಮಾಡಿಸದೆ ನಾನೇ ಮಾಡಿರುವೆನೋ ಅವನ ಮುಂದೆ 
ಬಾಗುವುದರಿಂದ ನಿನ್ನನ್ನು ಯಾವ ವಸ್ತು ತಡೆಯಿತು? 'ಎರಡೂ ಕೈಗಳು' ಎಂಬ ಪದದ ಉದ್ದೇಶ ಪ್ರಾಯಶಃ ಈ ಹೊಸ 
ಸೃಷ್ಟಿಯಲ್ಲಿ ಅಲ್ಲಾಹನ ಸೃಷ್ಟಿ ಕಾರ್ಯದ ಎರಡು ಪ್ರಧಾನ ಮುಖಗಳಿವೆಯೆಂಬುದನ್ನು ಸೂಚಿಸುವುದಾಗಿದೆ. ಒಂದನೆಯದು, 
ಅವನಿಗೆ ಪ್ರಾಣಿಗಳಂತಹ ಶರೀರವನ್ನು ಕೊಡಲಾಗಿದ್ದು, ಇದರಿಂದಾಗಿ ಅವನು ಪ್ರಾಣಿಗಳ ವರ್ಗಗಳಲ್ಲೊಂದಾಗಿರುವನು. 
ಎರಡನೆಯದಾಗಿ- ಅವನೊಳಗೆ ಇರಿಸಲಾಗಿರುವ ಆತ್ಮದಿಂದಾಗಿ ಅವನು ತನ್ನ ಗುಣ ವಿಶೇಷಗಳಲ್ಲಿ ಭೂಮಿಯ ಸಕಲ 
ಸೃಷ್ಟಿಗಳಿಗಿಂತ ಶ್ರೇಷ್ಠನೂ ಉತ್ತಮನೂ ಆಗಿಬಿಟ್ಟನು. 


ಕಾಂಡ-23 


38. ಸ್ವಾದ್‌ 527 


Ia Co EELS oo ESSE کال آتا‎ 

5 رع سیت نت 5ನ jd‏ تَاز رل 

ಸ್‌ الما‎ ITS SSE رح‎ SE JESS 
ہل شی‎ i 4 0 Sec LY 53 


ರಂಡಿ ತಡ جک ون تر یکن‎ ರಾಯಿ $15 
ಎಂದು ಕೇಳಿದನು. ಅವನು ಹೀಗೆ ہت‎ yr "ನಾನು ಇವನಿಗಿಂತ ಶ್ರೇಷ್ಠನು, ನೀನು ನನ್ನನ್ನು 
ಅಗ್ನಿಯಿಂದ 'ಮತ್ತು ಇವನನ್ನು ಮಣ್ಣಿನಿಂದ ಸೃಷ್ಟಿಸಿರುವೆ.”" ಆಗ (ಅಲ್ಲಾಹನು) "ಸರಿ, ಹಾಗಾದರೆ ಇಲ್ಲಿಂದ 
ತೊಲಗು. ನೀನು ಧಿಕ್ಕರಿಸಲ್ಪಟ್ಟವನು. ನಿರ್ಣಾಯಕ ದಿನದ ವರೆಗೂ ನಿನ್ನ ಮೇಲೆ ನನ್ನ ಅಭಿಶಾಪವಿದೆ” 
ಎಂದನು.” ಆಗ ಅವನು, "ಪ್ರಭೂ, ಹಾಗಿದ್ದರೆ ಈ ಜನರು ಪುನಃ ಎಬ್ಬಿಸಲ್ಪಡುವ ವರೆಗೆ ನನಗೆ 
ಕಾಲಾವಕಾಶ ಕೊಟ್ಟು ಬಿಡು” ಎಂದನು. ಆಗ ಅಲ್ಲಾಹ್‌, "ಸರಿ ನನಗೆ ತಿಳಿದಿರುವಂತಹ ಆ ದಿನದ 
ವರೆಗೆ ನಿನಗೆ ಸಮಯಾವಕಾಶವಿದೆ" ಎಂದನು. ಆಗ ಅವನು, "ನಿನ್ನ ಪ್ರತಿಷ್ಠೆಯಾಣೆ, ನೀನು ಆರಿಸಿಕೊಂಡಿರುವ 
ದಾಸರನ್ನು ಬಿಟ್ಟು ಉಳಿದೆಲ್ಲರನ್ನು ನಾನು ಖಂಡಿತವಾಗಿಯೂ ದಾರಿಗೆಡಿಸಿ ಬಿಡುವೆನು” ಎಂದನು. ಆಗ 


ಅಲ್ಲಾಹ್‌, "ನಾನು ನರಕವನ್ನು ನಿನ್ನಿಂದಲೂ" ನಿನ್ನನ್ನು ಅನುಸರಿಸುವ ಸಕಲ ಮಾನವರಿಂದಲೂ ತುಂಬಿಸಿ 
ಬಿಡುವೆನೆಂಬುದು ಸತ್ಯವಾಗಿದೆ ಮತ್ತು ನಾನು ಸತ್ಯವನ್ನೇ ಹೇಳುತ್ತೇನೆ" ಎಂದನು.* 


65. ಅರ್ಥಾತ್‌- 'ಹ. ಆದಮ್‌ರನ್ನು(ಅ) ಸೃಷ್ಟಿಸಲಾದ, ಈ ಆದಮ್‌ರ(ಅ) ಮುಂದೆ ಸಾಷ್ಟಾಂಗವೆರಗಲು ದೇವಚರರಿಗೆ 
ಅಷ್ಟಣೆಯಾದ ಮತ್ತು ಇಬ್‌ಲೀಸನು ` ಅಲ್ಲಾಹನ ಆಜ್ಞೆಯನ್ನು ಉಲ್ಲಂಘಿಸಿದ ಸ್ಥಾನದಿಂದ. 

66. ಮೂಲದಲ್ಲಿ 'ರಜೀಮ್‌' ಎಂಬ ಪದವಿದೆ. ಇದರ ಶಬ್ದಕೋಶಾರ್ಥವು 'ಎಸೆದು ಬಿಡಲಾದ' ಅಥವಾ 'ಹೊಡೆಯಲ್ಪ್ಬಟ್ಟ' 
ಎಂದಾಗಿದೆ. ನುಡಿಗಟ್ಟಿನ ಪ್ರಕಾರ ಇದರ ಅರ್ಥ ಗೌರವದ ಸ್ಥಾನದಿಂದ ಬೀಳಿಸಿ ಅಪಮಾನಗೊಳಿಸೆಲ್ಪಟ್ಟ ವೃಕ್ತಿ ಎಂದಾಗುತ್ತದೆ. 
ಸೂರಃ ಅಲ್‌ರಾಘಫ್‌ನಲ್ಲಿ ಇದೇ ವಿಷಯ "ತೊಲಗಿಬಿಡು, ನೀನು ನೀಚರಲ್ಲಾಗಿರುವೆ" ಎಂಬ ಮಾತುಗಳಲ್ಲಿದೆ. 

67. ಇದರ ಅರ್ಥ ಪ್ರತಿಫಲ ಕೊಡಲಾಗುವ ದಿನದ ನಂತರ ಅವನ ಮೇಲೆ ಅಲ್ಲಾಹನ ಅಭಿಶಪನವಿಲ್ಲವೆಂದಲ್ಲ. ನಿಜವಾಗಿ 
ಇದರ ಅರ್ಥ- ಪ್ರತಿಫಲಿದ ದಿನದ ವರೆಗೆ ಅವನು ಆಜ್ಞೋಲ್ಲಂಘನೆಯ ಪ್ರತಿಫಲವಾಗಿ ಶಪಿತನಾಗಿಯೇ ಇರುವನು. ಪ್ರತಿಫಲದ 
ದಿನದ ಬಳಿಕ ಅವನು ಹ. ಆದಮ್‌ರ(ಅ) ಸೃಷ್ಟಿಯಾದಂದಿನಿಂದ ಲೋಕಾಂತ್ಮೆ ಕಾಲದ ವರೆಗೆ ಮಾಡಿದಂತಹ ದುಷೃತ್ಯಗಳಿಗೆ 
ಶಿಕ್ಷೆಗಳನ್ನು ಪಡೆಯುತ್ತಿರುವನು ಎಂದಾಗಿದೆ. 

68. ಇದರ ಅರ್ಥ ನಾನು ನಿನ್ನ ಆಯ್ದ ದಾಸರನ್ನು ದಾರಿಗೆಡಿಸಲಿಕ್ಕಿಲ್ಲವೆಂದಲ್ಲ. ನಿನ್ನ ಆಯ್ದ ದಾಸರ ಮುಂದೆ ನನ್ನದೇನೂ 
ನಡೆಯದು ಎಂದರ್ಥ. 

69. 'ನಿನ್ನಿಂದ' ಎಂಬುದು ಕೇವಲ ಇಬ್‌ಲೀಸನ ಕುರಿತು ಇರುವ ಮಾತಲ್ಲ. ಇದನ್ನು ಶೈತಾನರ ಸಂಪೂರ್ಣ ವರ್ಗವನ್ನೇ 
ಉದ್ದೇಶಿಸಿ ಹೇಳಲಾಗಿದೆ. ಅರ್ಥಾತ್‌- ಇಬ್‌ಲೀಸ್‌ ಮತ್ತು ಅವನ ಸಂಗಡವಿದ್ದು ಮಾನವ ವರ್ಗವನ್ನು ಪಥಬಭ್ರಷ್ಟಗೊಳಿಸುವುದರಲ್ಲಿ 
ತೊಡಗಿರುವ ಶೈತಾನರ ಸಕಲ ತಂಡಗಳು. 

70. ಈ ಸಂಪೂರ್ಣ ಕಥೆಯನ್ನು "ಅಲ್ಲಾಹನ ಬೋಧನೆ ಅವತೀರ್ಣಗೊಳ್ಳುವುದಕ್ಕೆ ನಮ್ಮ ನಡುವೆ ಕೇವಲ ಇವನೊಬ್ಬನೇ 
ಉಳಿದು ಬಿಟ್ಟಿದ್ದನೇ?" ಎಂಬ ಕುರೈಶ್‌ ಸರದಾರರ ಪ್ರಶ್ನೆಗೆ ಉತ್ತರವಾಗಿ ಹೇಳಲಾಗಿದೆ. ಇದಕ್ಕೆ ಒಂದು ಉತ್ತರವನ್ನು 9 ಮತ್ತು 
10ನೆಯ ಸೂಕ್ತಗಳಲ್ಲಿ ಕೊಡಲಾಗಿತ್ತು. ಎರಡನೆಯ ಉತ್ತರ ಇದಾಗಿರುತ್ತದೆ. ಇದರಲ್ಲಿ ಕುರೈಶ್‌ ಸರದಾರರೊಡನೆ ಹೇಳಿರುವುದೇನೆಂದರೆ- 


ಕಾಂಡ-23 


528 | ಕುರ್‌ಆನ್‌ ವ್ಯಾಖ್ಯಾನ 


». SB aE بی‎ SIE SL من‎ AL KET 


7 be 5 IG ESC 


(86-88) (ಸ೦ದೇಶವಾಹಕರೇ) ಇವರೊಡನೆ ಹೇಳಿರಿ; "ನಾನು ಈ ಸತ್ಕಪ್ರಚಾರಕ್ಕಾಗಿ ನಿಮ್ಮಿಂದ ಯಾವ 
ಪ್ರತಿಫಲವನ್ನೂ ಕೇಳುವುದಿಲ್ಲ. ನಾನು ಡಂಬಾಚಾರಿಗಳ ಪಾಲಿಗೆ ಸೇರಿದವನೂ ಅಲ್ಲ.” ಇದು ಸಕಲ 
ಲೋಕದವರಿಗಾಗಿ ಒಂದು ಉಪದೇಶವಾಗಿರುತ್ತದೆ ಮತ್ತು ಸ್ವಲ್ಪವೇ ಕಾಲ ಕಳೆದಾಗ ನಿಮಗೆ ಇದರ 
ವಾಸ್ತವಿಕತೆಯು ತಾನಾಗಿಯೇ ತಿಳಿಯುವುದು." ' 


ಹ. ಮುಹಮ್ಮದ್‌ರ(ಸ) ವಿರುದ್ಧ ನಿಮ್ಮ ಮತ್ಸರ ಮತ್ತು ನಿಮ್ಮ ಅಹಂಭಾವವು ಹ. ಆದಮ್‌ರ(ಅ) ವಿರುದ್ಧ ಇಬ್‌ಲೀಸನ 
ಮತ್ಸರ ಮತ್ತು ಅಹಂಭಾವವನ್ನು ಹೋಲುತ್ತದೆ. ಅಲ್ಲಾಹನು ತನಗೆ ಇಷ್ಟಬಂದವರನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಾಡಲು 
ಸ್ವತಂತ್ರನಾಗಿದ್ದಾನೆಂಬುದನ್ನು ಒಪ್ಪಿಕೊಳ್ಳೆಲು ಇಬ್‌ಲೀಸನು ನಿರಾಕರಿಸಿದನು. ನೀವು ಕೂಡಾ, ಅಲ್ಲಾಹನು ತನಗೆ ಇಷ್ಟಬಂ೦ದವರನ್ನು 
ತನ್ನ ಸಂದೇಶವಾಹಕರನ್ನಾಗಿ ಮಾಡಬಲ್ಲನೆಂಬುದನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿರುವಿರಿ. ಅವನು ಹ. ಆದಮ್‌ರ(ಅ) ಮುಂದೆ 
ಬಾಗಲು ನಿರಾಕರಿಸಿದನು. ನೀವು ಹ. ಮುಹಮ್ಮದ್‌ರ(ಸ) ಅನುಸರಣೆ ಮಾಡಲು ನಿರಾಕರಿಸುತ್ತಿರುವಿರಿ. ಇಬ್‌ಲೀಸ್‌ನೊಂದಿಗೆ 
ನಿಮ್ಮ ಹೋಲಿಕೆಯು ಇಲ್ಲಿಗೇ ಮುಗಿಯುವುದಿಲ್ಲ. ನಿಮ್ಮ ಅಂತಿಮ ಗತಿಯೂ ಅವನಿಗೆ ವಿಧಿಸಲಾಗುವ ಅಂತಿಮ ಗತಿಯಂತೆಯೇ 
ಇರುವುದು ಇಹಲೋಕದಲ್ಲಿ ಅಲ್ಲಾಹನ ಅಭಿಶಪನ ಮತ್ತು ಪರಲೋಕದಲ್ಲಿ ನರಕಾಗ್ನಿ 

71. ಅರ್ಥಾತ್‌- ನಾನೊಬ್ಬ ನಿಸ್ವಾರ್ಥಿ. ನಾನು ನನ್ನ ಯಾವುದೇ ಸ್ವಂತ ಹಿತಕ್ಕಾಗಿ ಈ ಧರ್ಮಪ್ರಚಾರ ಕಾರ್ಯವನ್ನು 
ಮಾಡುತ್ತಿರುವುದಲ್ಲ. 

72. ಅರ್ಥಾತ್‌- ನಾನು, ಕೇವಲ ತನ್ನ ಮೇಲ್ಮೆಗಾಗಿ ಸುಳ್ಳುವಾದಗಳನ್ನು ಹೊತ್ತು ಹೊರಡುವ ಮತ್ತು ಕೃತಕವಾಗಿ 
ಯಾವುದಾದರೂ ವೇಷ ಕಟ್ಟಿಕೊಳ್ಳುವ ಜನರ ಸಾಲಿಗೆ ಸೇರಿದವನಲ್ಲ. ಈ ಮಾತನ್ನು ಕೇವಲ ಮಕ್ಕಾದ ಸತ್ಕನಿಷೇಧಿಗಳ 
ಮಾಹಿತಿಗಾಗಿ, ಪ್ರವಾದಿವರ್ಯರ(ಸು) ಬಾಯಿಯಿಂದ ಹೇಳಿಸಲಾಗಿಲ್ಲ. ಬದಲಾಗಿ, ಈ ಮಾತಿನ ಹಿಂದೆ ಸಾಕ್ಷಿಯ ರೂಪದಲ್ಲಿ, 
ಅವರು ತಮ್ಮ ಪ್ರವಾದಿತ್ವಕ್ಕೆ ಮುಂಚೆ ಇದೇ ಸತ್ಯನಿಷೇಧಿಗಳ ಮುಂದೆ ಕಳೆದಿದ್ದ ಅವರ ನಲ್ವತ್ತು ವರ್ಷಗಳ ಜೀವನವೂ ಇದ್ದಿತು. 

73. ಅರ್ಥಾತ್‌- ನಿಮ್ಮಲ್ಲಿ ಜೀವಂತ ಉಳಿದಿರುವವರು ನಾನು ಹೇಳುವುದೆಲ್ಲ ಸಂಪೂರ್ಣಗೊಳ್ಳುವುದನ್ನು ತಮ್ಮ 
ಕಣ್ಣುಗಳಿಂದಲೇ ಕಂಡುಕೊಳ್ಳುವರು. ಮರಣ ಹೊಂದುವವರಿಗೆ ಅವರು ತಮ್ಮ ಮರಣದ ದ್ವಾರದಿಂದ ಹಾದು ಹೋದ ಕೂಡಲೇ 
ನಾನು ಹೇಳಿದುದೇ ಸತ್ಯವೆಂಬುದು ತಿಳಿದು ಬರುವುದು. 


ಕಾಂಡ-23 


39. ಅರಖ್ದುಮರ್‌ 529 


ಹೆಸರು ; 

ಈ ಅಧ್ಯಾಯದ ಹೆಸರನ್ನು 71 ಮತ್ತು 73ನೆಯ ಸೂಕ್ತೆದಲ್ಲಿರುವ 'ವಸೀಕಲ್ಲದೀನ ಕಫರೂ ಇಲಾ ಜಹನ್ನಮ ರುುಮರಾ' 
ಮತ್ತು 'ವಸೀಕಲ್ಲದೀನತ್ತಕೌ ರಬ್ಬಹುಮ್‌ ಇಲಲ್‌ ಜನ್ನತಿ ರುುಮರಾ' ಎಂಬ ಪದಗಳಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ, 
ಇದು "ರುಮರ್‌' ಎಂಬ ಪದವು ಬಂದಿರುವಂತಹ ಅಧ್ಯಾಯ. 
ಅವತೀರ್ಣ ಕಾಲ ۱ 

ಈ ಅಧ್ಯಾಯವು ಅಬಿಸೀನಿಯಾಕ್ಕೆ ವಲಸೆ ಹೋಗುವುದಕ್ಕಿಂತ ಮುಂಚೆ ಅವಶೀರ್ಣಗೊಂಡಿತ್ತೆಂದು 10ನೆಯ ಸೂಕ್ತವು 
ಸೂಚಿಸುತ್ತದೆ. 
ಚರ್ಚಾ ವಿಷಯಗಳು 

ಈ ಅಧ್ಯಾಯ ಸಂಪೂರ್ಣವಾಗಿ ಒಂದು ಅತ್ಯುತ್ತಮ ಹಾಗೂ ಪರಿಣಾಮಕಾರಿ ಉಪನ್ಯಾಸವಾಗಿದ್ದು ಇಥಿಯೋಪಿಯಾದ 
ವಲಸೆಗಿಂತ ಸ್ವಲ್ಪ ಮುಂಚಿ ಮಕ್ಕಾ ಪಟ್ಟಿಣದ ಅನ್ಮಾಯ ಅತ್ಕಾಚಾರಗಳಿಂದ ಕೂಡಿದ ದ್ವೇಷ ಹಾಗೂ ಪ್ರತಿರೋಧ 
ಭರಿತ ವಾತಾವರಣದಲ್ಲಿ ನೀಡಲ್ಪಟ್ಟಿತ್ತು. ಇದರ ಅಭಿಸಂಬೋಧಿತರು ಹೆಚ್ಚಾಗಿ ಕುರೈಶ್‌ ಸತ್ಯನಿಷೇಧಿಗಳಾಗಿದ್ದಾರೆ. ಕೆಲವು 
ಕಡೆಗಳಲ್ಲಿ ಸತ್ಮವಿಶ್ವಾಸಿಗಳನ್ನೂ ಅಭಿಸಂಬೋಧಿಸಲಾಗಿದೆ. ಇದರಲ್ಲಿ ಪ್ರವಾದಿವರ್ಯರ(ಸ) ಆಂದೋಲನದ ಮುಖ್ಯ 
ಉದ್ದೇಶವನ್ನು ತಿಳಿಸಲಾಗಿದೆ. ಆ ಉದ್ದೇಶವೇನೆಂದರೆ ಮಾನವನು ಅಲ್ಲಾಹನ تد‎ ಮತ್ತು ಆರಾಧನೆಯನ್ನು ಮಾತ್ರ 
ಮಾಡಬೇಕು. ಈ ದಾಸ್ಕ ಮತ್ತು ಆರಾಧನೆಯೊಂದಿಗೆ ಇತರರ ಅನುಸರಣೆ ಮತ್ತು ಆರಾಧನೆಗಳ ಕಲಬೆರಕೆ ಮಾಡಬಾರದು. 
ಈ ಮುಖ್ಯ ವಿಷಯವನ್ನು ಪದೇಪದೇ ವಿವಿಧ ರೀತಿಗಳಿಂದ ಮುಂದಿಡುತ್ತಾ ಏಕದೇವ ವಿಶ್ವಾಸದ ಸತ್ಯತೆ ಮತ್ತು 
ಅದನ್ನು ಸ್ವೀಕರಿಸುವುದರ ಉತ್ತಮ ಪರಿಣಾಮಗಳನ್ನೂ ದೇವ ಸಹಭಾಗಿತ್ತದ ದೋಷಗಳನ್ನೂ ಅದರಲ್ಲೇ ಸ್ಥಿರವಾಗಿರು 
ವುದರ ದುಷ್ಪರಿಣಾಮಗಳನ್ನೂ ಒತ್ತುಕೊಟ್ಟು ವಿವರಿಸಲಾಗಿದೆ. ಜನರು ತಮ್ಮ ತಪ್ಪು ನಿಲುಮೆಯನ್ನು ತೊರೆದು ತಮ್ಮ 
ನೈಜ ಪ್ರಭುವಿನ ಕೃಪೆಯ ಕಡೆಗೆ ಮರಳೆಬೇಕೆಂದು ಕರೆ ನೀಡಲಾಗಿದೆ. ಇದರೊಂದಿಗೇ ಸತ್ಯವಿಶ್ವಾಸಿಗಳೊಡನೆ- ಅಲ್ಲಾಹನ 
ದಾಸ್ಮ ಮಾಡಲು ಒಂದು ಸ್ಥಳವು ಬಹಳೆ ಕಷ್ಟಕರವಾಗಿ ಕಂಡು ಬಂದರೆ, ಅವನ ಭೂಮಿಯು ಬಹಳ ವಿಶಾಲವಾಗಿರು 
ಪೆದರಿಂದ ತಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಬೇರೆಲ್ಲಾದರೂ ಹೋಗಿ ಬಿಡಿರೆಂದೂ, ಅಲ್ಲಾಹ್‌ ನಿಮ್ಮ 
ಸಹನೆಗೆ ತಕ್ಕ ಸತ್ಸಲ ನೀಡುವನೆಂದೂ ಹೇಳಲಾಗಿದೆ. ಇನ್ನೊಂದು ಕಡೆ ಪ್ರವಾದಿವರ್ಯರೊಡನೆ(ಸ)- ತಮ್ಮ ಹಿಂಸೆ, 
ಅಕ್ರಮ ಮತ್ತು ಅತ್ಕಾಚಾರಗಳ ಮೂಲಕ ಎಂದಾದರೂ ನಿಮ್ಮನ್ನು ಈ ಮಾರ್ಗದಿಂದ ತಿರುಗಿಸಬಹುದೆಂಬ ಸತ್ಮನಿಷೇಧಿಗಳ 
ಆಸೆಯನ್ನು ہد مات‎ ಅವರನ್ನು ನಿರಾಶರಾಗಿ ಮಾಡಿ ಬಿಡಬೇಕು ಎಂದು ಆದೇಶಿಸಲಾಗಿದೆ. 


530 ಕುರ್‌ಆನ್‌ ವ್ಯಾಖ್ಯಾನ 


Fd sl NES 
ip yt & SOM AL الله‎ LEE 


39. ಅರ್ಬುುಮರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 


ಸೂಕ್ತಗಳು-75 ۱ ರುಕೂಲ್‌ಗಳು-8 
ಷರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1) ಈ ಗ್ರಂಡ್‌ದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ 
ಕಡೆಯಿಂದಾಗಿರುತ್ತದೆ.! "ے٦‎ ۱ 
-(2-3) (ಸಂದೇಶವಾಹಕರೇ) ಈ ಗ್ರಂಥವನ್ನು “ನಾವು ನಿಮ್ಮ ಕಡೆಗೆ ಪರಮ ಸತವಾಗಿ ಅವತೀರ್ಣ 


ಗೊಳಿಸಿರುತ್ತೇವೆ.* ಆದುದರಿಂದ ನೀವು ಧರ್ಮವನ್ನು ಅಲ್ಲಾಹನಿಗಾಗಿಯೇ ಮೂಸಲಿರಿಸುತ್ತ ಅವನ ದಾಸ್ಯವನ್ನೇ 
ಮಾಡಿರಿ.* ಎಚ್ಚರಿಕೆ! ಧರ್ಮವು ನಿಷ್ಕ್ಠಳಂಕವಾಗಿ ಕೇವಲ ಅಲ್ಲಾಹನ ಹಕ್ಕಾಗಿದೆ." ಇನ್ನು ಅವನ ಹೊರತು 


1. ಇದು ಈ ಅಧ್ಯಾಯದ ಸಂಕ್ಷಿಪ್ತ ಪೀಠಿಕೆ. ಸತ್ಯನಿಷೇಧಿಗಳು ಹೇಳುವಂತೆ ಇದು ಹ. ಮುಹಮ್ಮದ್‌ರ(ಸ) ಸ್ವಂತ 
| ವಾಣಿಯಾಗಿರದೆ ಅಲ್ಲಾಹನ ವಾಣಿಯಾಗಿದ್ದು ಅವನು ಸ್ವತಃ ಇದನ್ನು ಅವಕೀರ್ಣಗೊಳಿಸಿರುತ್ತಾನೆಂದು ಮಾತ್ರ ಇಲ್ಲಿ ಹೇಳಿ 
ಮುಗಿಸಲಾಗಿದೆ. ಇದರೊಂದಿಗೇ ಶ್ರೋತೃಗಳು ಈ ವಾಣಿಯನ್ನು ಲಘಂವಾಗಿ ಪರಿಗಣಿಸದೆ ಇದರ ಮಹತ್ವವನ್ನು ಅರಿಯು 
ವಂತಾಗಲೆಂದು ಅಲ್ಲಾಹನ ಎರಡು ಗುಣ ವಿಶೇಷಗಳನ್ನು ಪ್ರಸ್ತಾಪಿಸಿ ಎರಡು ವಿಷಯಗಳ ಬಗ್ಗೆ ಅವರನ್ನು ಎಚ್ಚರಿಸಲಾಗಿದೆ- | 
1 ಇದನ್ನು ಅವತೀರ್ಣ ಗೊಳಿಸಿದ ದೇವನು 'ಅಮೀರು್‌' (ಪ್ರಬಲ) ಆಗಿರುತ್ತಾನೆ. ಅರ್ಥಾತ್‌- ಅವನೆಷ್ಟು ಪ್ರಬಲನೆಂದರೆ 
ಅವನ ಇಚ್ಛೆ ಮತ್ತು ತೀರ್ಮಾನೆಗಳು ಜಾರಿಗೊಳ್ಳುವುದನ್ನು ಯಾವ ಶಕ್ತಿಯಿಂದಲೂ ತಡೆಯಲು ಸಾಧ್ಯವಿಲ್ಲ. 2) ಅವನು 
'ಹಕೀಮ್‌' (ಯುಕ್ತಿಪೂರ್ಣ) ಆಗಿರುತ್ತಾನೆ. ಅರ್ಥಾತ್‌- ಅವನು ಈ ಗ್ರಂಥದಲ್ಲಿ ಕೊಡುತ್ತಿರುವ ಆದೇಶಗಳು ಸಂಪೂರ್ಣವಾಗಿ 
ಯುಕ್ತಿಯನ್ನಾಧರಿಸಿವೆ. ಇದರಿಂದ ಒಬ್ಬ ಅಜ್ಞಾನಿ ಮತ್ತು ತಿಳಿಗೇಡಿ ಮಾತ್ರ ವಿಮುಖನಾಗಬಲ್ಲನು. (ಹೆಚ್ಚಿನ ವಿವರಣೆಗೆ ಸೂರಃ 
ಅಸ್ಪಜ್ಞಃದ ಒಂದನೇ ಟಿಪ್ಪಣಿ ನೋಡಿರಿ) 

2. ಅರ್ಥಾತ್‌- ಇದರಲ್ಲಿರುವುದೆಲ್ಲವೂ ಸತ್ಯ. ಮಿಥ್ಯದ ಛಾಯೆಯೂ ಇದರಲ್ಲಿಲ್ಲ. 

3. ಇದೊಂದು ಮಹತ್ವಪೂರ್ಣ ಸೂಕ್ತವಾಗಿದ್ದು ಇದರಲ್ಲಿ ಇಸ್ಲಾಮಿನ ಸಂದೇಶದ ಮುಖ್ಯ ಉದ್ದೇಶವನ್ನು ವಿವರಿಸ 
| ಲಾಗಿದೆ. ಇದರ ಪ್ರಾಥಮಿಕ ಅಂಶಗಳು ಎರಡು- 1) ಅಲ್ಲಾಹನ ಇಬಾದತ್‌ ಮಾಡಬೇಕೆಂದು ಹೇಳುವುದು. 2) ಧರ್ಮವನ್ನು 
ಅಲ್ಲಾಹನಿಗೆ ಮಾತ್ರ ಮೊಸಲಾಗಿಡುತ್ತಾ ಇಬಾದತ್‌ ಮಾಡಬೇಕೆನ್ನುವುದು. 'ಇಬಾದತ್‌' ಎಂಬ ಪದದ ಮೂಲ 'ಅಬ್ದ್‌' ಆಗಿದೆ. 
: ಅರಬೀ ಭಾಷೆಯಲ್ಲಿ ಈ ಶಬ್ದವು 'ಸ್ವತಂತ್ರ' ಎಂಬುದಕ್ಕೆ ವಿರುದ್ಧವಾಗಿ 'ಗುಲಾಮ' ಮತ್ತು 'ದಾಸ' ಎಂಬರ್ಥದಲ್ಲಿ ಪ್ರಯೋಗ 
ವಾಗುತ್ತದೆ. ಈ ಅರ್ಥ ಪ್ರಕಾರ "ಇಬಾದತ್‌' ಎಂಬ ಪದಕ್ಕೆ ಎರಡು ಅರ್ಥಗಳುಂಟಾಗುತ್ತವೆ- 1) ಅರಬೀ ಭಾಷೆಯ ಪ್ರಸಿದ್ಧ 
ಆರ್ಥಕೋಶವಾಗಿರುವ 'ಲಿಸಾನುಲ್‌ ಅರಬ್‌'ನಲ್ಲಿರುವಂತೆ 'ಪೂಜೆ' ಮತ್ತು 'ಉಪಾಸನೆ' ಎಂಬರ್ಥ. 2) 'ಲಿಸಾನುಲ್‌ ಅರಬ್‌'ನಲ್ಲೇ 


ಕಾಂಡ-23 


Ne SAS SRSA: ಯರವ کے‎ 
ಇತರರನ್ನು ರಕ್ಷಕ ಮಿತ್ರರಾಗಿ ಮಾಡಿಕೊಂಡವರ ವಿಷಯ- "ಅವರು ನಮ್ಮನ್ನು ಅಲ್ಲಾಹನಿಗೆ ನಿಕಟ 
ಗೊಳಿಸಲಿಕ್ಕಾಗಿ ಮಾತ್ರ ನಾವು ಅವರ ಆರಾಧನೆ ಮಾಡುತ್ತೇವೆ" (ಎಂದು ಅವರು ವಾದಿಸುತ್ತಾರೆ.) ಖಂಡಿತ 
ವಾಗಿಯೂ ಅಲ್ಲಾಹನು ಅವರು ಭಿನ್ನತೆ ತೋರಿದ ಎಲ್ಲ ವಿಷಯಗಳ ತೀರ್ಮಾನ ಮಾಡಿ ಬಿಡುವನು." 
ಸುಳ್ಳುಗಾರನೂ ಸತ್ಮನಿಷೇಧಿಯೂ ಆಗಿರುವಂಥವನಿಗೆ ಅಲ್ಲಾಹನು ಸನ್ಮಾರ್ಗದರ್ಶನವೀಯುವುದಿಲ್ಲ.? 


ಹೇಳಿರುವಂತೆ 'ವಿನಯಪೂರ್ವಕ ಅನುಸರಣೆ' ಮತ್ತು 'ಸ್ವಂತ ಇಚ್ಛೆ ಹಾಗೂ ಆಸಕ್ತಿಯೊಂದಿಗೆ ಆಜ್ಞಾಪಾಲನೆ.' ಅರ್ಥಕೋಶ 
ಕೃನುಗುಣವಾದ ಈ ಅಧಿಕೃತ ವಿವರಣೆಗಳ ಪ್ರಕಾರ ಇದರ ಅರ್ಥ- ಅಲ್ಲಾಹನನ್ನು ಪೂಜಿಸಬೇಕು ಅವನ ಉಪಾಸನೆ ಮಾಡ 
ಬೇಕೆಂದು ಮಾತ್ರವಲ್ಲ ಅವನ ಆಚ್ಚೆಗಳನ್ನು ಪ್ರಶ್ನಾತೀತವಾಗಿ ಅನುಸರಿಸಬೇಕು ಮತ್ತು ಅವನ ಧರ್ಮಶಾಸ್ರೋಕ್ತ ನಿಯಮಗಳನ್ನು 
ಸ್ವಯಂಪ್ರೇರಣೆಯಿಂದ ಪಾಲಿಸಬೇಕು ಹಾಗೂ ಅವನ ವಿಧಿ- ನಿಷೇಧಗಳನ್ನು ಮನಸಾರೆ ಪಾಲಿಸಬೇಕೆಂದೂ ಆಗುತ್ತದೆ. 'ದೀನ್‌' 
ಎಂಬ ಪದಕ್ಕೆ ಅರಬೀ ಭಾಷೆಯಲ್ಲಿ ಅನೇಕ ಅರ್ಥಗಳಿವೆ- 1) ಪ್ರಾಬಲ್ಮ ಮತ್ತು ಅಧಿಕಾರ, ಒಡೆತನದ ಮತ್ತು ಅಧಿಕಾರಾತ್ಮಕ 
ಅನುಭೋಗ, ರಾಜಕೀಯ ಮತ್ತು ಪ್ರಭುತ್ವ ಹಾಗೂ ಇತರರ ಮೇಲೆ ತೀರ್ಪನ್ನು ಜಾರಿಗೊಳಿಸುವುದು. ಇದನ್ನೂ 'ಲಿಸಾನುಲ್‌ 
”ات‎ ಸಮರ್ಥಿಸುತ್ತದೆ... 2) ಅನುಸರಣೆ, ಆಜ್ಞಾಪಾಲನೆ ಮತ್ತು ದಾಸ್ಯ. ماھت‎ ಅರಬ್‌ನಲ್ಲಿ ಇದೂ ಇದೆ. 3) ಮಾನವನು 
ಅನುಸರಿಸುವಂತಹ ಪದ್ಧತಿ ಮತ್ತು ಮಾರ್ಗ. 'ಲಿಸಾನುಲ್‌ ಅರಬ್‌'ನಲ್ಲಿ ಈ ಅರ್ಥವೂ ಇದೆ. ಈ ಮೂರೂ ಅರ್ಥಗಳನ್ನು | 
ಗಮನದಲ್ಲಿಟ್ಟು ಕೊಂಡರೆ, ಈ ಸೂಕ್ತದಲ್ಲಿ 'ದೀನ್‌' ಎಂಬ ಪದದ ಅರ್ಥ- "ಯಾರದಾದರೂ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು 
ಮತ್ತು ದಾಸ್ಕ-ಅನುಸರಣೆಯನ್ನು ಸ್ವೀಕರಿಸಿಕೊಂಡು ಮನುಷ್ಯನು ತಳೆಯುವ ನಿಲುವು ಮತ್ತು ವರ್ತನೆ" ಎಂದಾಗುತ್ತದೆ. 'ದೀನ್‌' 
ಅನ್ನು ಅಲ್ಲಾಹನಿಗೆ ಮಾತ್ರ ಮೊಸಲಾಗಿಟ್ಟು ಅವನ ದಾಸ್ಕ ಮಾಡುವುದೆಂಬುದರ ಅರ್ಥ- "ಮನುಷ್ಕನು ಅಲ್ಲಾಹನ ದಾಸ್ಕದೊಂದಿಗೆ 
ಇನ್ನಾರ ದಾಸ್ಕವನ್ನೂ ಸೇರಿಸಿಕೊಳ್ಳದಿರುವುದು, ಅವನನ್ನೇ ಪೂಜಿಸುವುದು ಅವನ ಆದೇಶಗಳನ್ನೇ ಪಾಲಿಸುವುದು ಮತ್ತು ಅವನ 
ವಿಧಿ - ನಷೇಧಗಳನ್ನೇ ಅನುಸರಿಸುವುದು" ಎಂದಾಗುತ್ತದೆ. 

4. ತಾತ್ಸರ್ಯವೇನೆಂದರೆ ನೀವು ಧರ್ಮವನ್ನು ಕೇವಲ ಅಲ್ಲಾಹನಿಗೆ ವೊಸಲಾಗಿಟ್ಟು ಅವನ ದಾಸ್ಕವನ್ನೇ ಮಾಡಬೇಕು. 
ಏಕೆಂದರೆ ನಿಷ್ಕಳಂಕ ಮತ್ತು ಮಿಶ್ರಣರಹಿತ ಅನುಸರಣೆ ಮತ್ತು ಆರಾಧನೆಯು ಅಲ್ಲಾಹನ ಹಕ್ಕಾಗಿರುತ್ತದೆ. ಬೇರೆ ಮಾತಿನಲ್ಲಿ, 
ಅಲ್ಲಾಹನ ಜೊತೆ ಇತರ ಯಾರದಾದರೂ ಆರಾಧನೆ ಮಾಡಲು ಮತ್ತು ಇತರ ಯಾರದಾದರೂ ಆದೇಶ ಮತ್ತು ಕಾನೂನು 
ನಿಯಮಗಳನ್ನೂ ಪಾಲಿಸಬೇಕೆನ್ನಲು ಅಲ್ಲಾಹನ ಹೊರತು ಇಬಾದತ್‌ಗೆ ಅರ್ಹರಾದ ಬೇರಾರೂ ಇಲ್ಲವೇ ಇಲ್ಲ. 

5. ಅರ್ಥಾತ್‌- ಸೃಷ್ಟಿಕರ್ತ್ಕನೆಂದು ನಾವು ಅಲ್ಲಾಹನನ್ನೇ ನಂಬುತ್ತೇವೆ. ನಿಜವಾದ ಆರಾಧ್ಯನು ಅವನೇ ಎಂದು |' 
ತಿಳಿಯುತ್ತೇವೆ. ಆದರೆ ಅವನ ಸನ್ನಿಧಾನವು ಅತ್ಯಂತ ಉನ್ನತವಾಗಿದೆ. ಅಲ್ಲಿಯ ತನಕ ನಾವು ತಲಪುವುದಾದರೂ ಹೇಗೆ? ಆದುದರಿಂದ 
ನಮ್ಮ ಮೊರೆಗಳನ್ನೂ ಬೇಡಿಕೆಗಳನ್ನೂ ಅಲ್ಲಾಹನಿಗೆ ತಲಪಿಸಲಿಕ್ಕಾಗಿ ನಾವು ಮಹಾಪುರುಷರನ್ನು ಮಾಧ್ಯಮಗಳಾಗಿ ಬಳೆಸುತ್ತೇವೆ. 

6. ಐಕ್ಕ ಮತ್ತು ಒಗ್ಗಟ್ಟು ಏಕದೇವತ್ವದಲ್ಲಿ ಮಾತ್ರ ಸಾಧ್ಯವೆಂಬುದನ್ನು ಚೆನ್ನಾಗಿ ತಿಳಿದಿರಬೇಕು. ಶಿರ್ಕ್‌ (ದೇವ |' 
ಸಹಭಾಗಿತ್ವ)ನಲ್ಲಿ ಒಗ್ಗಟ್ಟಿರಲು ಸಾಧ್ಯವಿಲ್ಲ. ಅಲ್ಲಾಹನ ಸನ್ನಿಧಿಗೆ ತಲಪಿಸುವ ಮಧ್ಯಮ ವ್ಯಕ್ತಿಗಳು ಯಾರು ಎಂಬ ಬಗ್ಗೆ ಜಗತ್ತಿನ 
ಬಹುದೇವ ವಿಶ್ವಾಸಿಗಳು ಎಂದೂ ಏಕಾಭಿಪ್ರಾಯ ಹೊಂದಿರಲಿಲ್ಲ. ಕೆಲವರು ಒಂದು ಸೃಷ್ಟಿಯನ್ನು ಮಾಧ್ಯಮವಾಗಿ ಮಾಡಿ 
ಕೊಂಡರೆ ಇನ್ನು ಕೆಲವರು ಬೇರೊಂದನ್ನು ಮಾಡಿಕೊಂಡಿರುತ್ತಾರೆ. 

7. ಇಲ್ಲಿ ಅಲ್ಲಾಹನು ಆ ಜನರ ಕುರಿತು ಎರಡು ಪದಗಳನ್ನು ಪ್ರಯೋಗಿಸಿರುತ್ತಾನೆ- 1) ಕಾದಿಬ್‌ 2) ಕಪ್ಸಾರ್‌. ಅವರು 
ತಮ್ಮ ಕಡೆಯಿಂದಲೇ ಸುಳ್ಳು ಸುಳ್ಳಾಗಿಯೇ ಈ ವಿಶ್ವಾಸವನ್ನು ಉಂಟು ಮಾಡಿಕೊಂಡಿರುವುದರಿಂದ ಅವರನ್ನು 'ಕಾದಿಬ್‌' (ಸುಳ್ಳುಗಾರ) 
ಎನ್ನಲಾಗಿದೆ. 'ಕಪ್ಸಾರ್‌' ಎಂಬ ಪದಕ್ಕೆ ಎರಡು ಅರ್ಥಗಳಿವೆ- 1) ಸತ್ಯದ ಉಗ್ರ ನಿಷೇಧಿಗಳು. ಅರ್ಥಾತ್‌- ಏಕದೇವತ್ವದ ಬೋಧನೆ 
ತಮ್ಮ ಮುಂದೆ ಬಂದ ಮೇಲೂ ಇವರು ತಮ್ಮ ತಪ್ಪು ವಿಶ್ವಾಸಕ್ಕೇ ಅಂಟಿಕೊಂಡಿದ್ದಾರೆ. 2) ಅನುಗ್ರಹಗಳಿಗೆ ಕೃತಪ್ಲುರಾಗಿರುವವರು. | 
ಅರ್ಥಾತ್‌- ಇವರು ಸಕಲ ಅನುಗ್ರಹಗಳನ್ನೂ ಅಲ್ಲಾಹನಿಂದ ಪಡೆಯುತ್ತಾರೆ, ಆದರೆ ಕೃತಜ್ಞತೆ ಸಲ್ಲಿಸುವುದು ಇತರರಿಗೆ. 


ಕಾಂಡ-23 


5392. | ಕುರ್‌ಆನ್‌ ವ್ಯಾಖ್ಯಾನ 


MLE SAE, SEND GE ک یر ال آن‎ 
RAAF IEE SEIS oA TEE لوان‎ 


ATES SBS CES الا تی ایل‎ 
(4-6) ಅಲ್ಲಾಹನು ಯಾರನ್ನಾದರೂ ಪುತ್ರನಾಗಿ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದರೆ, ತನ್ನ ಸೃಷ್ಟಿಯಲ್ಲಿ 
ತಾನಿಚ್ಛಿಸಿದವರನ್ನು ಪುನೀತನಾಗಿ ಮಾಡಿಕೊ ತ್ತಿ ದ್ಹನು.* ಅವನು(ಪುತ್ರನನ್ನಿರಿಸಿಕೊಳ್ಳುವುದರಿಂದ) ಪರಿಶುದ್ಧ 
ನಾಗಿರುತ್ತಾನೆ. ಅವನು ಅಲ್ಲಾಹ್‌, ಏಕೈಕನು ಮತ್ತು ಎಲ್ಲರ ಮೇಲೆ ಪ್ರಾಬಲ್ಕವುಳ್ಳವನು.” ಅವನು ಭೂಮಿ- 

. ಆಕಾಶಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿರುವನು." ಅವನೇ ಹಗಲಿನ ಮೇಲೆ ಇರುಳನ್ನೂ ಇರುಳಿನ ಮೇಲೆ 
ಹಗಲನ್ನೂ ಸುತ್ತುತ್ತಾನೆ. ಅವನೇ ಸೂರ್ಯ ಮತ್ತು ಚಂದ್ರನನ್ನು ನಿಯಂತ್ರಿಸಿರುತ್ತಾನೆ. ಅವುಗಳಲ್ಲಿ ಪ್ರತಿಯೊಂದೂ 
'[.ಒಂದು ನಿರ್ದಿಷ್ಟ ಕಾಲದ ವರೆಗೆ ಚಲಿಸುತ್ತಿರುವುದು. ಅವನು ಪ್ರಬಲನೂ ಮಹಾ ಕ್ಷಮಾಶೀಲನೂ 


8. ಅರ್ಥಾತ್‌- ಅಲ್ಲಾಹನಿಗೆ ಪುತ್ರನಿರುವುದಂತೂ ಸಂಭವನೀಯವೇ ಅಲ್ಲ. ಹೆಚ್ಚೆಂದರೆ ಅಲ್ಲಾಹನು ಯಾರನ್ನಾದರೂ 
ಆಯ್ದವನಾಗಿ ಮಾಡಿಕೊಳ್ಳಬಹುದಷ್ಟೇ. ಸೃಷ್ಟಿಯಾಗಿರುವವನು ಎಷ್ಟೇ ಆಯ್ದವನಾಗಿದ್ದರೂ ಸಂತಾನದ ಸ್ಥಾನ ಪಡೆಯಲು ಸಾಧ್ಯವೇ 
ಇಲ್ಲ. ಏಕೆಂದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳ ನಡುವೆ ಮೂಲಭೂತ ವ್ಯತ್ಕಾಸವಿದೆ. 'ಸಂತಶ'ಯು ತಂದೆ ಮತ್ತು ಮಕ್ಕಳೊಳೆಗೆ 
ಮೂಲಭೂತ ಏಕತೆಯನ್ನು ಬಯಸುತ್ತದೆ. ಇದರೊಂದಿಗೆ- "ಅಲ್ಲಾಹನು ಯಾರನ್ನಾದರೂ ಪುತ್ರನನ್ನಾಗಿ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದರೆ 
ಹಾಗೆ ಮಾಡುತ್ತಿದ್ದನು” ಎಂಬ ಪದಗಳು ಪ್ರಯೋಗವಾಗಿರುವುದನ್ನೂ ಗಮನಿಸಬೇಕು. ಇದರಿಂದ - ಅಲ್ಲಾಹನು ಹೀಗೆ ಮಾಡಲು 


ಎಂದೂ ಇಚ್ಛಿಸಲಿಲ್ಲವೆಂದು ತಿಳಿಯುತ್ತದೆ. ಯಾರನ್ನಾದರೂ ಮಗನನ್ನಾಗಿ ಮಾಡಿಕೊಳ್ಳುವ ವಿಷಯವಂತಿರಲಿ, ಹಾಗೆ ಮಾಡ 
ಬೇಕೆಂದು ಅವನೆಂದೂ ಆಲೋಚಿಸಿದ್ದೂ ಇಲ್ಲ ಎಂಬುದನ್ನು ಮನವರಿಕೆ ಮಾಡಿಸಲಿಕ್ಕಾಗಿ ಈ ಶೈಲಿಯನ್ನು ಪ್ರಯೋಗಿಸಲಾಗಿದೆ. 

ಇವು 'ದೇವ ಪುತ್ರ' ಎಂಬ ನಂಬಿಕೆಯನ್ನು ಖಂದಿಸಲು ನೀಡಲಾಗಿರುವ ಪುರಾವೆಗಳಾಗಿವೆ. ಮೊದಲನೆಯ‏ و 
ಪುರಾವೆಯೇನೆಂದರೆ, ಅಲ್ಲಾಹನು ಸಕಲ ಕೊರತೆ, ದೋಷ ಮತ್ತು ದೌರ್ಬಲ್ಯಗಳಿಂದ ವಿರಹಿತನು. ಸಂತತಿಯ ಅಗತ್ಯ‏ 
ಬೀಳುವುದು ಅಪೂರ್ಣನೂ ದುರ್ಬಲನೂ ಆಗಿರುವವನಿಗೆಂಬುದು ವ್ಯಕ್ತ. ನಶ್ವರನಾದವನಿಗೆ ಮಾತ್ರ ಸಂತತಿ ಬೇಕಾಗುವುದು.‏ 
ಏಕೆಂದರೆ ಅವನ ಹೆಸರು ಉಳಿಯಬೇಕಾದರೆ ಸಂತತಿ ಬೇಕು. ಯಾರಾದರೂ ದತ್ತು ಸ್ವೀಕಾರ ಮಾಡುವುದು ಕೂಡಾ,‏ 
ವಾರಸುದಾರರಾರೂ ಇಲ್ಲದ ಕಾರಣ ಒಬ್ಬ ವಾರಸುದಾರನ ಅಗತ್ಯ ತಲೆದೋರಿದಾಗ ಅಥವಾ ಪ್ರೀತಿಯಿಂದ ಮನಸೋತು‏ 
ಯಾರನ್ನಾದರೂ ಪುತ್ರನಾಗಿ ಮಾಡಬಯಸಿದಾಗ ಮಾತ್ರ. ಈ ಮಾನವ ಸಹಜ ದೌರ್ಬಲ್ಯಗಳನ್ನು ಅಲ್ಲಾಹನಿಗೆ ಆರೋಪಿಸಿ, |.‏ 
ಅದರ ಆಧಾರದಲ್ಲಿ ಒಂದು ಧಾರ್ಮಿಕ ವಿಶ್ವಾಸವನ್ನೇ ರಚಿಸಿಕೊಳ್ಳುವುದು ಅಜ್ಞಾನ 'ಮತ್ತು ಸಂಕುಚಿತತೆಯಲ್ಲದೆ ಇನ್ನೇನು?‏ 
ಎರಡನೆಯ ಪುರಾವೆಯೇನೆಂದರೆ- ತನ್ನ ವ್ಯಕ್ತಿತ್ವದಲ್ಲಿ ಅವನು ಏಕಮೇವಾದ್ವಿಶೀಯನಾಗಿದ್ದಾನೆ. ಅವನು ಯಾವುದಾದರೂ‏ 
ವರ್ಗದ ಸೆದಸ್ಕನಲ್ಲ. ಸೆ೦ತತಿಯೆಂಬುದು ಖಂಡಿತವಾಗಿಯೂ ಒಂದು ವರ್ಗಕ್ಕೆ ಸೇರಿರುತ್ತದೆ. ಮಾತ್ರವಲ್ಲ ಜೋಡಿಯ‏ 
ಹೊರತು ಸಂತತಿಯನ್ನು ಊಹಿಸಲು ಸಾಧ್ಯವಿಲ್ಲ.. ಜೋಡಿಯೂ ಸವರ್ಗದಿಂದಲೇ ಸಾಧ್ಯ. ಹೀಗಿರುವಾಗ ಆ ಏಕಮಾತ್ರನೂ‏ 
ಅದ್ಧಿತೀಯನೂ ಆಗಿರುವಾತನಿಗೆ ಸಂತತಿ ಇದೆಯೆನ್ನುವವನು ಮಹಾ ಅಜ್ಞಾನಿ ಮತ್ತು ಮೂರ್ಬನೆನ್ನುವುದರಲ್ಲಿ ಅನುಮಾನವಿಲ್ಲ.‏ 
“ಮೂರನೆಯ ಪುರಾವೆಯೇನೆಂದರೆ- ಅವನು 'ಕಹ್ಹಾರ್‌' (ಎಲ್ಲರ ಮೇಲೆ ಪ್ರಾಬಲ್ಕವುಳ್ಳವನು) ಆಗಿರುತ್ತಾನೆ. ಅರ್ಥಾತ್‌-‏ 
ಜಗತ್ತಿನಲ್ಲಿರುವುದೆಲ್ಲವೂ ಅವನಿಗೆ ಅಧೀನವಾಗಿದ್ದು, ಅವನ ಪ್ರಚಂಡ. ಹಿಡಿತದಲ್ಲಿ ಬಿಗಿಯಲ್ಪಟ್ಟಿದೆ. ಈ ವಿಶ್ವದಲ್ಲಿ‏ 
ಏನೊಂದೂ ,ಯಾವ ಮಟ್ಟದಲ್ಲೂ ಯಾವ ವಿಧದಲ್ಲೂ ಅವನನ್ನು ಹೋಲುವುದಿಲ್ಲ. ಆದುದರಿಂದ ಅಲ್ಲಾಹನೊಂದಿಗೆ ['‏ 
"ಯಾರಿಗಾದರೂ ಕುಟುಂಬ ಸಂಬಂಧವಿದೆಯೆಂದು ಊಹಿಸಲಿಕ್ಕೂ ಸಾಧ್ಯವಲ್ಲ.‏ 

10. ವಿವರಣೆಯನ್ನು ಸೂರ:ಇಬ್ರಾಹೀಮ್‌ನ 26, ಸೂರಃ سوہ‎ 6 ಮತ್ತು ಸೂರಃ ಅಂಕಬೂತ್‌ನ 75ನೆಯ 
ಟಿಪ್ಪಣಿಗಳಲ್ಲಿ ನೋಡಿರಿ. 


2208-23 


39. ಅರಯ್ಲುಮರ್‌ 533 


SHES GOD oT GE 
بد علق نے‎ ಹಟಹಸ ذو لی‎ pO SEWN 
OSE SE AIT UNL KS SS لی‎ 


ಆಗಿರುತ್ತಾನೆಂಬುದನ್ನು ತಿಳಿದುಕೊಳ್ಳಿರಿ."' ಅವನೇ ನಿಮ್ಮನ್ನು ಒಂದೇ ಜೀವದಿಂದ ಸೃಷ್ಟಿಸಿದನು. ತರುವಾಯ ಆ 
ಜೀವದಿಂದ ಅದರ ಜೊತೆಯನ್ನು ಸೃಷ್ಟಿಸಿದವನೂ ಅವನೇ! ಮತ್ತು ನಿಮ್ಮ ಜಾನುವಾರುಗಳಿಂದ ನಿಮಗಾಗಿ 
ಎಂಟು ಗಂಡು-ಹೆಣ್ಣುಗಳನ್ನು ಒದಗಿಸಿದವನೂ ಅವನೇ. 3 ಅವನು ನಿಮ್ಮ ಮಾತೆಯರ ಉದರಗಳೊಳಗೆ, ಮೂರು 
ಕತ್ತಲು ಪರದೆಗಳೊಳಗೆ (ನಿಮಗೆ) ಒಂದರ ನಂತರ ಒಂದು ರೂಪ ಕೊಡುತ್ತಾ ಸಾಗುತ್ತಾನೆ.“ (ಇವೆಲ್ಲ 
ಕಾರ್ಯಗಳನ್ನು ಮಾಡುತ್ತಿರುವ) ಈ ಅಲ್ಲಾಹನೇ ನಿಮ್ಮ ಪಾಲಕ ಪ್ರಭು.!.ಪ್ರಭುತ್ವವು ಅವನಿಗೇ ಸೇರಿದೆ. 
ಅವನ ಹೊರತು ಯಾವ ಆರಾಧ್ಯನೂ ಇಲ್ಲ." ಹೀಗಿರುತ್ತ ನೀವು ಅದೆಲ್ಲಿಂದ ದಾರಿಗೆಡಿಸಲ್ಪಡುತ್ತಿರುವಿರಿ7* 


11. ಅರ್ಥಾತ್‌- ಎಷ್ಟು ಪ್ರಬಲನೆಂದರೆ, ಅವನು ನಿಮಗೆ ಶಿಕ್ಷೆ ಕೊಡಲಿಚ್ಛಿಸಿದರೆ ಯಾವ ಶಕ್ತಿಯೂ ಅದನ್ನು ಪ್ರತಿರೋಧಿಸು 
ವಂತಿಲ್ಲ. ಆದರೆ, ನೀವು ಅಸಭ್ಯತೆಯೊಂದಿಗೆ ವರ್ತಿಸುತ್ತಿದ್ದರೂ ಅವನು ನಿಮ್ಮನ್ನು ಕೂಡಲೇ ಹಿಡಿಯದೆ ಕಾಲಾವಕಾಶ ಕೊಡುತ್ತಾ 
ಹೋಗುತ್ತಿರುವುದು ಅವನ ಮಹಾಕೃಷೆಯಾಗಿದೆ. 

۱ 12. ಮೊದಲು ಹ. ಆದಮ್‌ರಿಂದ(ಅ) ಮಾನವರನ್ನು ಸೃಷ್ಟಿಸಿದನು. ಅನಂತರ ಅವರ ಪತ್ನಿ ಹವ್ಪಾರಸ್ಸು ಸೃಷ್ಟಿಸಿದನೆಂದು 
ಇದರ ಅರ್ಥವಲ್ಲ. ನಿಜವಾಗಿ ಇಲ್ಲಿ ಕಾಲದ ಕ್ರಮದ ಬದಲು ವಿವರಣೆಯ ಕ್ರಮವನ್ನು ಬಳಸಲಾಗಿದೆ. ಇತರ ಭಾಷೆಗಳಲ್ಲೂ 
ಇದಕ್ಕೆ ಉಬಾಹರಣೆಗಳಿವೆ. 

13. ಜಾನುವಾರುಗಳೆಂದರೆ- ಒಂಟೆ, ದನ, ಕುರಿ ಮತ್ತು ಆಡು. ಅವುಗಳ ನಾಲ್ಕು ಗಂಡು ಮತ್ತು 'ನಾಲ್ಕು ಹೆಣ್ಣುಗಳು 
ಸೇರಿ ಎಂಟು ಗಂಡು-ಹೆಣ್ಣುಗಳಾಗುತ್ತವೆ. 

14. ಮೂರು ಪರದೆಗಳೆಂದರೆ, ಉದರ, ಗರ್ಭಾಶಯ ಮತ್ತು ಶಿಶು ಸುತ್ತಿಕೊಂಡಿರುವಂತಹ ಪರೆ." 

15. ಅರ್ಥಾತ್‌- ಮಾಲಕ, ಪ್ರಭು ಮತ್ತು ಪಾಲಕ. 

16. ಅರ್ಥಾತ್‌- ಸಕಲ ಅಧಿಕಾರಗಳನ್ನು ಹೊಂದಿದವನು ಅವನೇ. ಅವನ ಶಾಸನವೇ ಅಖಿಲ ವಿಶ್ವದಲ್ಲಿ ಜಾರಿಯಲ್ಲಿದೆ. 

17. ಬೇರೆ ಮಾಠಿನಲ್ಲಿ, ವಾದದ ತಾತ್ಸರ್ಯವೇನೆಂದರೆ- ಅವನೇ ನಿಮ್ಮ ಪಾಲಕ ಪ್ರಭುವಾಗಿರುವಾಗ ಮತ್ತು ಪ್ರಭುತ್ವವು 
ಸಂಪೂರ್ಣ ಅವನದೇ ಆಗಿರುವಾಗ ಅವನೇ ನಿಮ್ಮ ಇಲಾಹ್‌(ಆರಾಧ್ಯ) ಆಗಿರಲೇಬೇಕು. ಬೇರೆ ಯಾರೂ" ನಿಮ್ಮ ಪಾಲಕೆ 
ಪ್ರಭುಗಳೂ ಅಲ್ಲದಿರುವಾಗೆ ಮತ್ತು ಅವರಿಗೆ ಪ್ರಭುತ್ವದಲ್ಲಿ ಪಾಲೂ ಇಲ್ಲದಿರುವಾಗ ಅವರು ಇಲಾಹ್‌ ಆಗುವುದಾದರೂ ಹೇಗೆ? 

18. ಇಲ್ಲಿ, ಎತ್ತ ಅಲೆಯುತ್ತಿರುವಿರಿ ಎಂದು ಕೇಳದೆ, ನೀವು ಅದೆಲ್ಲಿಂದ ದಾರಿಗೆಡಿಸಲ್ಪಡುತ್ತಿರುವಿರಿ?' ಎಂದು ಕೇಳಲಾಗಿದೆ. 
ಅರ್ಥಾತ್‌- ನಿಮಗೆ ದುರ್ಬೋಧನೆ ಕೊಡುವವನಾರೋ ಇನ್ನೊಬ್ಬನಿದ್ದಾನೆ. ನೀವು ಅವನ ವಂಚನೆಗೊಳಗಾಗಿರುವುದರಿಂದ 
ಇಷ್ಟೊಂದು ಸರಳ ಹಾಗೂ ಬುದ್ದಿಗೆ ಎಟಕುವ ವಿಷಯವೂ ನಿಮಗೆ ಅರ್ಥವಾಗುವುದಿಲ್ಲ. ಈ ವಿವರಣಾ ಶೈಲಿಯಿಂದ ತಾನಾಗಿ 
ವ್ಯಕ್ತವಾಗುವುದೇನೆಂದರೆ- 'ನೀವು' ಎಂದು ದಾರಿಗೆಡಿಸುವವರನ್ನಲ್ಲ, ಅವರ ಪ್ರಭಾವಕ್ಕೊಳಗಾಗಿ ದಾರಿಗೆಟ್ಟವರನ್ನಾಗಿದೆ. ದಾರಿಗೆಡಸು | 
ವವರು ಅದೇ ಸಮಾಜದಲ್ಲಿ ಎಲ್ಲರ ಮುಂದೆಯೇ ಇದ್ದರು. ಅವರು ಎಲ್ಲೆಲ್ಲೂ ತಮ್ಮ ಕೆಲಸವನ್ನು ಬಹಿರಂಗವಾಗಿ ಮಾಡುತ್ತಲೇ 
ಇದ್ದರು. ಆದುದರಿಂದ ಅವರ ಹೆಸರೆತ್ತುವ ಅಗತ್ಮವೇ' ಇರಲಿಲ್ಲ. ಅವರನ್ನುದ್ದೇ ಅಸಿ ಏನಾದರೂ ಹೇಳುವುದು ವೃರ್ಥವಾಗಿತ್ತು. 
ಏಕೆಂದರೆ ಅವರು ತಮ್ಮ ಸ್ಟಾರ್ಥ ಸಾಧನೆಗಾಗಿ ಜನರನ್ನು ಏಕದೇವ ದಾಸ್ಯದಿಂದ ದಾರಿಗೆಡಿಸಿ ಇತರರ ದಾಸ್ಯದಲ್ಲಿ ಸಿಲುಕಿಸಲಿಕ್ಸೂ, 
ಸದಾ ಅದರಲ್ಲೇ ಸಿಲುಕಿಕೊಂಡಿರುವಂತೆ ಮಾಡಲಿಕ್ಕೂ ಪ್ರಯತ್ನಿಸುತ್ತಿದ್ದರು. ಇಂತಹವರು, ಉಪದೇಶಕನ ಉಪದೇಶಕ್ಕೆ 
ಕಿವಿಕೊಡೆಲು ಸಿದ್ಧರಿರಲಿಲ್ಲ. ಏಕೆಂದರೆ, ಕಿವಿ ಕೊಡದಿರುವುದರಲ್ಲಿಯೇ ಅವರಿಗೆ ಲಾಭವಿತ್ತು. ಆದರೆ ಇಂತಹವರ ವಂಚನಾ 
ಜಾಲದಲ್ಲಿ ಸಿಕ್ಕಿಬಿದ್ದಿದ್ದ ಜನರ ಸ್ಥಿತಿ ಮಾತ್ರ ಪರಿತಾಪಕರವಾಗಿತ್ತು. ಈ ವ್ಯವಹಾರದಲ್ಲಿ ಅವರ ಸ್ವಾರ್ಥವೇನೂ ಇರಲಿಲ್ಲ. 
ಅವರಿಗೆ ತಿಳಿಯ ಹೇಳಿದರೆ ಅವರು ತಿಳಿದುಕೊಳ್ಳುವಂತಿದ್ದರು. ಈ ಕಾರಣದಿಂದಾಗಿಯೇ ದಾರಿಗೆಡಿಸುವಂತಹ ಕೆಲವು ವ್ಯಕ್ತಿಗಳನ್ನು 
ಕಡೆಗಣಿಸಿ, ದಾರಿಗೆಡುತ್ತಿರುವ ಸಾಮಾನ್ಯರನ್ನು ಅಭಿಸಂಬೋಧಿಸಲಾಗಿದೆ. و تو‎ ۰ ಎ 


ಕಾಂಡ-23 


534 ಕುರ್‌ಆನ್‌ ವ್ಯಾಖ್ಯಾನ 


ಇನ » Lo Mass CAS ہے‎ AC > 

اِن 5S‏ 9% الہ غق عو وا A] i ಹ‏ ون BE‏ 

ಕಿ pa ۲ ೫೭ $7‏ >۔ ے> کے 
لک < SFY ul SF‏ کُر LNs I‏ 

ಗಳ 5‏ >4 ےو سے ” 

5 55 SEY ادا مگ‎ 35 SAI oe 
(7) ನೀವು ಸತ್ಮವನ್ನು ನಿಷೇಧಿಸಿದರೆ, ಅಲ್ಲಾಹ್‌ ನಿಮ್ಮಿಂದ ನಿರಪೇಕ್ಷನಾಗಿದ್ದಾನೆ.” ಆದರೆ ಅವನು ತನ್ನ 
| ದಾಸರ ಪಾಲಿಗೆ ಸತ್ಯನಿಷೇಧವನ್ನು ಮೆಚ್ಚುವುದಿಲ್ಲ ಮತ್ತು ನೀವು ಕೃತಜ್ಞರಾದರೆ ಅದನ್ನು ಅವನು ನಿಮ್ಮ 
"ಪಾಲಿಗೆ ಮೆಚ್ಚುತ್ತಾನೆ. ಹೊರೆ ಹೊರುವವನಾರೂ ಇನ್ನೊಬ್ಬನ ಹೊರೆಯನ್ನು ಹೊರಲಾರನು.* ಕೊನೆಗೆ 


ನಿಮಗೆಲ್ಲರಿಗೂ ನಿಮ್ಮ ಪ್ರಭುವಿನ ಕಡೆಗೇ ಮರಳಲಿಕ್ಕಿದೆ. ನೀವು ಏನು ಮಾಡುತ್ತಿದ್ದಿರೆಂದು ಆಗ ಅವನು 
ನಿಮಗೆ ತೋರಿಸಿ ಬಿಡುವನು. ಅವನಂತು ಮನದೊಳಗಿನ ಸಂಗತಿಯನ್ನೂ ಬಲ್ಲವನಾಗಿರುತ್ತಾನೆ. 


19. ಅರ್ಥಾತ್‌- ನಿಮ್ಮ ಕುಫ್ರ್‌ (ಸತ್ಮನಿಷೇಧ)ನಿಂದ ಅವನ ದೇವತ್ವದಲ್ಲಿ ಅಣುಮಾತ್ರವೂ ಕೊರತೆಯುಂಟಾಗುವಂತಿಲ್ಲ 
ನೀವು ನಂಬಿದರೂ ಅವನು ದೇವನಾಗಿದ್ದಾನೆ. ನೀವು ನಂಬದಿದ್ದರೂ ಅವನು ದೇವನೇ ಆಗಿದ್ದಾನೆ ಮತ್ತು ಮುಂದೆಯೂ 
ದೇವನಾಗಿಯೇ ಇರುವನು. 

20. ಅರ್ಥಾತ್‌- ಅವನು ತನ್ನ ಯಾವುದಾದರೂ ಹಿತಾಸಕ್ತಿಗಾಗಿ ಅಲ್ಲ, ಬದಲಾಗಿ ತನ್ನ ಬಾಸರ ಸ್ವಂತ ಹಿತಕ್ಕಾಗಿಯೇ, 
ಅವರು ಸತ್ಮನಿಷೇಧ ಮಾಡಬಾರದೆಂದು ಬಯಸುತ್ತಾನೆ. ಏಕೆಂದರೆ 'ಏಿಫ್ಸ್‌ 8 ನಿಷೇಧ) ಅವರಿಗೇ ಹಾನಿಕಾರಕವಾಗಿರುತ್ತದೆ. 
ಇಲ್ಲಿ ಅಲ್ಲಾಹನ 'ಮಶಿಯ್ಯತ್‌'(ದೇವೇಚ್ಛೆ) ಎಂಬುದು ಬೇರೆ ಮತ್ತು ಅವನ 'ರರಾ' ಮೆಚ್ಚುಗೆ ಬೇರೆ ಎಂಬುದನ್ನು 
ಗಮನಿಸಬೇಕು. ಈ ಲೋಕದಲ್ಲಿ ಯಾವ ಕೆಲಸವೂ ಅಲ್ಲಾಹನ 'ಮಶಿಯ್ಕತ್‌'ಗೆ ವಿರುದ್ಧ ನಡೆಯಲಾರದು. ಆದರೆ ಅವನ 
'ರರಾಗೆ ವಿರುದ್ಧ ಅನೇಕ ಕೆಲಸಗಳು ನಡೆಯಬಲ್ಲುವು ಮತ್ತು ಆಹೋರಾತ್ರಿ ನಡೆಯುತ್ತಲೇ ಇವೆ. ಉದಾ: ಈ 
ಲೋಕದಲ್ಲಿ ಅಕ್ರಮಿಗಳೂ ಮರ್ದಕರೂ ಆಡಳಿತಗಾರರಾಗುವುದು, ಕಳ್ಳರೂ ದರೋಡೆಗಾರರೂ ಇರುವುದು; ಕೊಲೆಗಡುಕರೂ 
ವೃಭಿಚಾರಿಗಳೂ ಇರುವುದು. ಅಲ್ಲಾಹನು ತಾನು ಸೃಷ್ಟಿಸಿದಂತಹ ವ್ಯವಸ್ಥೆಯಲ್ಲಿ ಈ ಕೆಡುಕುಗಳು ತೋರಿ ಬರಲಿಕ್ಕೂ 
ಅವುಗಳೆ میرکت‎ ಅವಕಾಶವನ್ನು ಇರಿಸಿರುವುದರಿಂದ ಇವೆಲ್ಲ ಸಾಧ್ಯವಾಗಿರುತ್ತವೆ. ಮಾತ್ರವಲ್ಲ ಅವರಿಗೆ ಪಾಪ ಕೃತ್ಯ 
ಗಳನ್ನೆಸಗಲು ಸಂದರ್ಭವನ್ನೂ ಅವನೇ ಒದಗಿಸುತ್ತಾನೆ ಮತ್ತು ಸಜ್ಜನರಿಗೆ ಪುಣ್ಯ ಕಾರ್ಯಗಳನ್ನು ಮಾಡಲು ಕೊಡುವಷ್ಟೇ 
ಅವಕಾಶವನ್ನು ಅವರಿಗೂ ಕೊಡುತ್ತಾನೆ. ಅವನು ಈ ಕಾರ್ಯಗಳಿಗೆ ಆರಂಭದಿಂದಲೇ ಅವಕಾಶವನ್ನೇ ಇರಿಸದಿರುತ್ತಿದ್ದರೆ 
ಆ ಕೃತ್ಯವೆಸಗುವವರಿಗೆ ಸಂದರ್ಭವನ್ನೇ ಕೊಡದಿರುತ್ತಿದ್ದರೆ ಈ ಲೋಕದಲ್ಲಿ ಯಾರಿಂದಲೂ ಎಂದೂ ಹಾಪಕಾರ್ಯಗಳು 
ಸಂಭವಿಸುತ್ತಿರಲಿಲ್ಲ. ಇವೆಲ್ಲವೂ ಮಶಿಯ್ಯತ್‌ಗೆ ಅನುಸಾರವಾಗಿಯೇ ನಡೆಯುತ್ತಿವೆ. ಆದರೆ ಈ 'ಮಶಿಯ್ಯತ್‌'ನಂತೆ ಸಂಭವಿಸುವ 
ಎಲ್ಲ ಕಾರ್ಯಗಳಿಗೆ ಅವನ ಮೆಚ್ಚುಗೆಯೂ ಪ್ರಾಪ್ರವಿದೆ ಎಂದು ಅರ್ಥವಲ್ಲ. 

21. 'ಕುಘ್ರ್‌'ನ ವಿರುದ್ಧ ಇಲ್ಲಿ 'ಈಮಾನ್‌'(ಸತ್ಯವಿಶ್ವಾಸು ಎಂಬುದರ ಬದಲು 'ಶುಕ್ರ್‌'(ಕೃತಜ್ಞತೆ) " ಎಂಬ ಪದ 
ಪ್ರಯೋಗವಾಗಿದೆ. ಇದರಿಂದ ಕುಫ್ರ್‌ ಎಂದರೆ ವಾಸ್ತವದಲ್ಲಿ ಕೃತಫ್ನುತೆ ಮತ್ತು ಉಪಕಾರಗೇಡಿತನವೆಂದೂ ಈಮಾನ್‌ ಎಂದರೆ 
ವಸ್ತುತಃ ಕೃತಜ್ಞತೆಯ ದ್ಕೋತಕವೆಂದೂ ತಾನಾಗಿಯೇ ವ್ಯಕ್ತವಾಗುತ್ತದೆ. 

22. ತಾತ್ಸರ್ಯವೇನೆಂದರೆ- ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ಸ್ವತಃ ಹೊಣೆಗಾರನಾಗಿರುತ್ತಾನೆ. ಯಾರಾದರೂ 
ಇತರರನ್ನು ಮೆಚ್ಚಿಸಲಿಕ್ಕಾಗಿ ಅಥವಾ ಅವರ ಅಸಂತುಷ್ಟಿಯಿಂದ ಪಾರಾಗಲಿಕ್ಕಾಗಿ ಸತ್ಯನಿಷೇಧವನ್ನು ಕೈಗೊಂಡರೆ ಆ ಇತರರು 
ಇವನ ಸತ್ಯನಿಷೇಧದ ಪಾಪ ಭಾರವನ್ನು ಎತ್ತಿಕೊಳ್ಳಲಾರರು. ಅದನ್ನು ಹೊರಲು ಇವನಿಗೇ ಬಿಟ್ಟುಕೊಡುವರು, ಆದುದರಿಂದ 
| ಸತ್ಯನಿಷೇಧವು ತಪ್ಪೆಂದೂ ಈಮಾನ್‌ ಸರಿಯೆಂದೂ ಯಾರಿಗಾದರೂ ವ್ಯಕ್ತವಾದೊಡನೆ ಅವನು ತಪ್ಪು ನೀತಿಯನ್ನು ಬಿಟ್ಟು 
ಸರಿಯಾದ ನಿಲುಮೆಯನ್ನು ಸ್ಟೀಕರಿಸಿಕೊಳ್ಳಬೇಕು. ತನ್ನ ಕುಟುಂಬದವರಿಗೂ ಬಳಗದವರಿಗೂ ಜನಾಂಗದವರಿಗೂ ಅಂಟಿಕೊಂಡು 
ತನ್ನನ್ನು ದೇವಯಾತನೆಗೆ ಅರ್ಹನಾಗಿ ಮಾಡಿಕೊಳ್ಳಬಾರದು. 


ಕಾಂಡ-23 


39. ಆರಯ್ಲುಮರ್‌ 535 


BBN 


CNN ص2‎ a: ری‎ 
PANY SEL SAS كَوَل‎ YB A یه‎ 
سک ٣ھ کی مت جا‎ Ls : 7» ےیور ص سے ا‎ 
کن کت‎ 5 ಹಸ ದ PODS OE OF 
وی‎ GEIL SAM LEE Poh ین آضپ‎ 
MY IT pa ಸವ ರ್‌ 
SIGS eh BASIE 
. مر کچھ | کچھ‎ ತ یئ جعرے‎ pT 
pe امنوا افو ری‎ Cl ls SES اکنا یت گز إولوا‎ 
(8-9) ಮನುಷ್ಯನಿಗೇನಾದರೂ ವಿಷತ್ತು ಬಂದೆರಗಿದಾಗ3 ಅವನು ತನ್ನ ಪ್ರಭುವಿನ ಕಡೆಗೆ. 
ಅವನನ್ನು ಪ್ರಾರ್ಥಿಸುತ್ತಾನೆ.” ತರುವಾಯ ಅವನ ಪ್ರಭು ಅವನನ್ನು ತನ್ನ ಕೊಡುಗೆಯಿಂದ ಅನುಗ್ರಹಿ' 
ಸಿದಾಗ ಅವನು, ಹಿಂದೆ ತಾನು ಯಾವ ಸಂಕಷ್ಟದ ಬಗ್ಗೆ ಪ್ರಾರ್ಥಿಸಿದ್ದನೋ ಅದನ್ನು ಮರೆತು 
ಬಿಡುತ್ತಾನೆ ಮತ್ತು ಅಲ್ಲಾಹನ ಮಾರ್ಗದಿಂದ ಬಭ್ರಷ್ಟಗೊಳಿಸಲಿಕ್ಕಾಗಿ್‌ ಇತರರನ್ನು ಅವನ ಸಮಾನ 
ರೆಂದು ಪರಿಗಣಿಸುತ್ತಾನೆ.” (ಸಂದೇಶವಾಹಕರೇ) "ಸ್ವಲ್ಪ -ಕಾಲ ನಿನ್ನ ಸತ್ಯನಿಷೇಧವನ್ನು ಆಸ್ವದಿಸುತ್ತಿರು, 


ಖಂಡಿತವಾಗಿಯೂ ನೀನು ನರಕಕ್ಕೆ ಹೋಗುವವನಾಗಿರುವೆ"- ಎಂದು ಅವನೊಡನೆ ಹೇಳಿರಿ. (ಇವನ 
ನಿಲುಮೆ ಸರಿಯೋ ಅಥವಾ) ಆಜ್ಞಾಪಾಲಕನಾಗಿರುವ, ರಾತ್ರಿಯ ಜಾವಗಳಲ್ಲಿ (ನಮಾರು್‌ಗೆ) ನಿಲ್ಲುವ, 


ಸಾಷ್ಟಾಂಗವೆರಗುವ, ಪರಲೋಕವನ್ನು ಭಯಪಡುವ ಮತ್ತು ತನ್ನ ಪ್ರಭುವಿನ ಕೃಪೆಯನ್ನು ನಿರೀಕ್ಷಿಸುವ 
ವ್ಯಕ್ತಿಯ (ನಿಲುಮೆ ಸರಿಯೊ)? ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇವರಿಬ್ಬರೂ ಎಂದಾದರೂ ಸರಿಸಮಾನ 
ರಾಗಬಲ್ಲರೇ? ಎಂದು ಇವರೊಡನೆ ಕೇಳಿರಿ. ಬುದ್ಧಿಜೀವಿಗಳು ಮಾತ್ರ ಉಪದೇಶ ಸ್ವೀಕರಿಸುತ್ತಾರೆ. 


23. ಇಲ್ಲಿ, ಮನುಷ್ಯನೆಂದರೆ ಕೃತಪ್ಲುತೆಯ ಮಾರ್ಗವನ್ನು ಹಿಡಿದಂತಹ ಸತ್ಮನಿಷೇಧಿ ಮನುಷ್ಯ. 

24. ಅರ್ಥಾತ್‌- ಆಗ ಅವನಿಗೈ ತಾನು ಸುಸ್ಲಿಶಿಯಲ್ಲಿದ್ದಾಗ ಕೂಗಿ ಕರೆಯುತ್ತಿದ್ದ ಆರಾಧ್ಯರ ನೆನಪಾಗುವುದಿಲ್ಲ. ಆಗ ಅವನು 
ಅವೆಲ್ಲವುಗಳಿಂದ ನಿರಾಶನಾಗಿ ಸರ್ವಲೋಕಪಾಲಕ ಪ್ರಭುವಾಗಿರುವ ಅಲ್ಲಾಹನ ಕಡೆಗೆ ವಾಲುತ್ತಾನೆ. ಅವನು ತನ್ನ ಹೃದಯಾಂತರಾಳದಲ್ಲಿ, 
ಇತರ ಆರಾಭ್ಯರೆಲ್ಲ ಶಕ್ತಿಹೀನರೆಂಬ ಭಾವನೆಯನ್ನು ಇರಿಸಿಕೊಂಡಿದ್ದಾನೆಂಬುದಕ್ಕೂ ಸಕಲ ಶಕ್ತಿಗಳ ಮಾಲಕನು ಅಲ್ಲಾಹನೇ ಆಗಿರು 
ತ್ತಾನೆಂಬ ವಾಸ್ತವಿಕತೆಯ ಪ್ರಜ್ಞೆಯು ಅವನ ಮನಸ್ಸಿನ ಆಳದಲ್ಲೆಲ್ಲೋ ಅಡಗಿಕೊಂಡಿದೆಯೆಂಬುದಕ್ಕೂ ಇದು ಆಧಾರವೋ ಎಂಬಂತಿದೆ. 

25. ಅರ್ಥಾತ್‌- ಆಗ ಅವನಿಗೆ, ತಾನು ಇತರೆಲ್ಲ ಆರಾಧ್ಯರನ್ನು ಬಿಟ್ಟು ಯಾವ ಸಹಬಾಗಿಯೂ ಇಲ್ಲದಂತಹ ಏಕಮಾತ್ರ 
ಅಲ್ಲಾಹನನ್ನು ಮಾತ್ರ ಪ್ರಾರ್ಥಿಸುತ್ತಿದ್ದಂತಹ ಕಷ್ಟಕಾಲ ನೆನಪಿರುವುದಿಲ್ಲ. 

26. ಅರ್ಥಾತ್‌- ಸ್ವತಃ ಬ್ರಷ್ಟನಾದುದು ಸಾಲದೆಂಬಂತೆ ತನ್ನ ಮೇಲೆ ಬಂದ ವಿಪತ್ತು ಇಂತಿಂತಹ ಸ್ವಾಮಿಗಳ ಅಥವಾ 
ಮಹಾತ್ಮರ ಇಲ್ಲವೆ ದೇವಿಯ ಯಾ ದೇವತೆಯ ಕೃಪಾಬಲದಿಂದ ದೂರವಾಯಿತೆಂದು ಇತರರೊಡನೆಯೂ ಹೇಳಿ ಅವರನ್ನೂ 
ದಾರಿಗೆಡಿಸುತ್ತಾನೆ. ಇದರಿಂದಾಗಿ ಇತರ ಅನೇಕರು ಆ ದೇವೇತರ ಆರಾಧ್ಯರ ಭಕ್ತರಾಗಿ ಬಿಡುತ್ತಾರೆ. ಪ್ರಶಿಯೊಬ್ಬ ಅಜ್ಞಾನಿಯೂ 
ತನ್ನ ಇದೇ ತರದ ಅನುಭವವನ್ನು ಹೇಳುತ್ತ ಜನಸಾಮಾನ್ಯರ ಪಥಚ್ರಷ್ಟತೆಯನ್ನು ವೃದ್ಧಿಸುತ್ತಲೇ ಹೋಗುತ್ತಾನೆ." 

21. ಅರ್ಥಾತ್‌- ಪುನಃ ಇತರರ ದಾಸ್ಮ ಮಾಡತೊಡಗುತ್ತಾನೆ. ಅವರ ಅನುಸರಣೆಯನ್ನೇ ಮಾಡುತ್ತಾನೆ. ಅವರನ್ನೇ 
ಪ್ರಾರ್ಥಿಸುತ್ತಾನೆ. ಅವರಿಗೇ ಹರಕೆ ಕಾಣಿಕೆಗಳನ್ನು ಸಲ್ಲಿಸತೊಡಗುತ್ತಾನೆ. 

28. ಇಲ್ಲಿ ಎರಡು ವಿಧದ ಜನರ ನಡುವಣ ವೃತ್ಕಾಸವನ್ನು ತಿಳಿಸಲಾಗುತ್ತಿದೆ. ಕಷ್ಟಕಾಲ ಬಂದಾಗ ಮಾತ್ರ ಅಲ್ಲಾಹನ 
ಕಡೆಗೆ ವಾಲುತ್ತಾ ಸಾಮಾನ್ಮಸ್ಥಿಶಿಯಲ್ಲಿ ಧೇವೇತರರ ಆರಾಧನೆ ಮಾಡುವವರು ಒಂದು ತರದವರು, ಸದಾ ಅಲ್ಲಾಹನ ಅನುಸರಣೆ 


ಕಾಂಡ-23 


536 ಕುರ್‌ಆನ್‌ ವ್ಯಾಖ್ಯಾನ 


OMS LLNS MEISEL CA ys ಸ 
HAMIL MUTT SY So 
SURG LE احافث ات‎ Shad أئیزث لکن اون اڑل‎ 
ಹ (Ripe 780 


32 


(10) (ಸಂದೇಶವಾಹಕರೇ) ಹೇಳಿರಿ- "ಸತ್ತ ೈವಿಶ್ವಾಸಿಗಳಾದ ನನ್ನ ದಾಸರೇ! ನಿಮ್ಮ ಪ್ರಭುವನ್ನು 
ಭಯಪಡಿರಿ. ಈ ಲೋಕದಲ್ಲಿ ಒಳಿತಿನ ನಿಲುಮೆಯನ್ನಿರಿಸಿಕೊ೦ಡವರಿಗೆ ಹಿತವಿದೆ?' ಮತ್ತು ಅಲ್ಲಾಹನ ಭೂಮಿ 
ವಿಶಾಲವಾಗಿದೆ. ತಾಳ್ಮೆ ವಹಿಸುವವರಿಗೆ ಅವರ ಪ್ರತಿಫಲವನ್ನು ಅಗಣಿತವಾಗಿ ಕೊಡಲಾಗುವುದು. "3 
(11-18) (ಸಂದೇಶವಾಹಕರೆ) ಇವರೊಡನೆ ' ಹೇಳಿರಿ- ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೇ 
ಮೊಸಲಾಗಿಟ್ಟು ಅವನ ದಾಸ್ಯ ಮಾಡಬೇಕೆಂದು ನನಗೆ ಅಪ್ಪಣೆ ಕೊಡಲಾಗಿದೆ ಮತ್ತು ಎಲ್ಲರಿಗಿಂತಲೂ 
ಮೊದಲು ನಾನು ಸ್ವತಃ ಮುಸ್ಲಿಮನಾಗಬೇಕೆಂದು ನನಗೆ ಆಜ್ಞಾಪಿಸಲಾಗಿದೆ.3 ಹೇಳಿರಿ- ನಾನು ನನ್ನ ಪ್ರಭುವಿನ 
ಆಜ್ಞೋಲ್ಲಂಘನೆ ಮಾಡಿದರೆ, ನನಗೆ ಒಂದು: ಮಹಾದಿನದ ಯಾತನೆಯ ಭಯವಿದೆ. ಹೇಳಿರಿ- ನಾನಂತು 
ನನ್ನ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮೊಸಲಾಗಿಟ್ಟು ಅವನದೇ ದಾಸ್ಕ ಮಾಡುವೆನು. ನೀವು 


| ಮತ್ತು ಆರಾಧನೆಯನ್ನೇ ಮಾಡುತ್ತಿರುವವರು" ಇನ್ನೊಂದು ತರದವರು. ರಾತ್ರಿಯ ಏಕಾಂತದಲ್ಲಿ ಅವರು ಮಾಡುವ ಆರಾಧನೆಯು 
ಅವರ ನಿಷ್ಠೆಯ ದ್ಯೋತಕವಾಗಿದೆ. ಈ ಪೈಕಿ ಒಂದನೆಯ ತರದನರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಅರೆದು ಕುಡಿದವರಾಗಿದ್ದರೂ 
ಅವರು ಅಜ್ಞಾನಿಗಳೆಂದು ಮತ್ತು ಎರಡನೆಯ ತರದವರು ನಿರಕ್ಷರಿಗಳಾಗಿದ್ದರೂ ಅವರು ಜ್ಞಾನಿಗಳೆಂದು ಅಲ್ಲಾಹನು ಸಾರುತ್ತಾನೆ. 
ಏಕೆಂದರೆ ಪರಮಾರ್ಥದ ಜ್ಞಾನ ಮತ್ತು ಅದಕ್ಕನುಗುಣವಾದ ಕರ್ಮವೇ ಪ್ರಧಾನ ವಸ್ತು; ವಾಗಿದ್ದು, ಮಾನವನ ಮುಕ್ತಿ ಅದನ್ನೇ 
ಆಧರಿಸಿಕೊಂಡಿರುತ್ತದೆ. ಇವರಿಬ್ಬರೂ ಸರಿಸಮಾನರಾಗುವುದು - ಹೇಗೆ? ಇವರಿಬ್ಬರೂ ಇಹಲೋಕದಲ್ಲಿ ಒಂದೇ ಮಾರ್ಗದಲ್ಲಿ 
ನಡೆಯಲು ಮತ್ತು ಪರಲೋಕದಲ್ಲಿ ಇಬ್ಬರ ಪರಿಣಾಮವೂ ಏಕ ಪ್ರಕಾರವಾಗಿರಲು ಹೇಗೆ ಸಾಧ್ಯ? ಎಂದು ಅಲ್ಲಾಹ್‌ ಪ್ರಶ್ನಿಸುತ್ತಾನೆ. 

29. ಅರ್ಥಾತ್‌- ಬರೇ ನಂಬಿ ಕೂತರೆ ಸಾಲದು. ಅದರೊಂದಿಗೆ ದೇವಭಯವನ್ನೂ ಇರಿಸಿಕೊಳ್ಳಬೇಕು. ಅಲ್ಲಾಹನು ಕೊಟ್ಟ 
ಆಜ್ಞೆಗಳಂತೆ ನಡೆಯಬೇಕು. ಅವನು ನಿಷೇಧಿಸಿದಂತಹ ವಿಷಯಗಳಿಂದ ದೂರವಿರಬೇಕು. ಈ ಲೋಕದಲ್ಲಿ ಅಲ್ಲಾಹನ اہوؤد‎ 
ಭಯಪಡುತ್ತಾ ಕಾರ್ಯವೆಸಗಬೇಕು. 

30. ಇಹಪರಗಳಿರಡರ ಒಳಿತು. ಅವರ ಇಹಲೋಕ ಜೀವನವೂ ಹಸನಾಗುವುದು ಮತ್ತು ಪರಲೋಕ ಜೀವನವೂ 
ಉತ್ತಮಗೊಳ್ಳುವುದು. | ا‎ 

31. ಅರ್ಥಾತ್‌ ಒಂದು ನಗರ ಅಥವಾ ಪ್ರದೇಶ ಅಥವಾ ದೇಶವು ಅಲ್ಲಾಹನ ದಾಸ್ಕ 
ಸಂಕುಚಿತವಾಗಿಬಿಟ್ಟರೆ, ಅಂತಹ ಅಡಚಣೆಗಳಿಲ್ಲದ ಬೇರೆ ಸ್ಥಳಕ್ಕೆ ಹೋಗಿ ಬಿಡಿರಿ. 

32. ಅರ್ಥಾತ್‌- ದೇವಭಕ್ತಿ ಮತ್ತು ಪುಣ್ಮ ಮಾರ್ಗದಲ್ಲಿ. ಸೆಡೆಯಲಿಕ್ಕಾಗಿ ಎಲ್ಲ -ತರದ ಕಷ್ಟ ಕಾರ್ಪಣ್ಯಗಳನ್ನು ಸಿಜಸಿಯಟಿ 
ಸತ್ಯ ಮಾರ್ಗವನ್ನು ಕೈ ಬಿಡದವರಿಗೆ. ಇದರಲ್ಲಿ, ತಮ್ಮ ಧರ್ಮ ಮತ್ತು ಸತ್ಯವಿಶ್ವಾಸದ ರಕ್ಷೆಣೆಗಾಗಿ ಹಿಜ್ರತ್‌ ಮಾಡಿ. ದೇಶಾಂತರ 
ವಾಸದ ಕಷ್ಟ ಗಳನ್ನು ಅನುಭವಿಸುವವರೂ ಸೇರುತ್ತಾರೆ. ಅಕ್ರಮಗಳು ನಡೆಯುತ್ತಿರುವ ಪ್ರದೇಶದಲ್ಲೇ" ಸ್ಥಿರವಾಗಿ ನಿಂತು 
ಪ್ರತಿಯೊಂದು ವಿಪತ್ತನ್ನು ಎದುರಿಸುತ್ತಿರುವವರೂ ಸೇರುತ್ತಾರೆ. 

33. ಬೇರೆಯವರಿಗೆ ಉಪದೇಶಕೊಡುವುದು ಮಾತ್ರ ನನ್ನ ಕೆಲಸವಲ್ಲ. ನಾನು ಜನರನ್ನು ಯಾವ ಮಾರ್ಗದ ಕಡೆಗೆ 
ಕರೆಯುತ್ತಿರುವೆನೋ ಅದರಲ್ಲಿ ಎಲ್ಲರಿಗಿಂತಲೂ ಮುಂಚೆ ನಾನು ಸ್ವತಃ ನಡೆಯುತ್ತೇನೆ. 


ಮಾಡುವವರ ಪಾಲಿಗೆ 


ಕಾಂಡ-23 


39. ಅರಯ್ಲುಮರ್‌ 537 


ا ےھ اب ಎಗ್‌‏ 15 ار ہمہ نز ہہ ನ‏ 
PAIS 3 NEE Cll SAS‏ می 
Pod‏ 


ಹ ಸಹಿ وم تی‎ : ESL 
Ps FOIA اجفبوا‎ Cilia ناد د‎ bs ی4‎ PAN Pe یھی‎ ಪ್ರಿ 


سے کنیا 0 و کو سس وس سح 3 

TALS TUL MEE Bh ت‎ 
ಅವನ ಹೊರತು ಯಾರೆಲ್ಲರ جم‎ ಆರಾಧನೆ ಮಾಡಲಿಚ್ಛಿಸುತ್ತೀರೋ ಮಾಡುತ್ತಲಿರಿ. ಹೇಳಿರಿ- ವಾಸ್ತವದಲ್ಲಿ 
ಪುನರುತ್ನಾ: ನ ದಿನ ತನ್ನನ್ನೂ ತನ್ನವರನ್ನೂ ನಷ್ಟಕ್ಕೊಳಪಡಿಸಿಕೊ೦ಡವರೇ ನಿಜವಾದ ದಿವಾಳಿಕೋರರು. 
ಚೆನ್ನಾಗಿ ತಿಳಿದಿರಿ ಇದೇ ಸುಸ್ಪಷ್ಟ ದಿವಾಳಿಕೋರತನವಾಃ ಗಿದೆ.3 ಅಗ್ನಿಯ ಕೊಡೆಗಳು ಅವರ ಮೇಲ್ಸಾಗದಲ್ಲೂ 
ಹರಡಿಕೊಂಡಿರುವುವು ಮತ್ತು ಕೆಳಭಾಗದಲ್ಲೂ ಹರಡಿಕೊಂಡಿರುವುವು. ಅಲ್ಲಾಹನು ತನ್ನ ದಾಸರನ್ನು 


ಎಚ್ಚರಿಸುತ್ತಿರುವುದು ಈ ಅಂತಿಮ ಗತಿಯ ಕುರಿತೇ ಆಗಿದೆ. ಆದುದರಿಂದ "ನನ್ನ ದಾಸರೇ ನನ್ನ ಕ್ರೋಧವನ್ನು 
ಭಯಪಡಿರಿ. ಇದಕ್ಕೆ ವೃತಿರಿಕ್ತವಾಗಿ 'ತಾಗೂತ್‌'ನ ದಾಸ್ಯದಿಂದ ಮುಕ್ತರಾಗಿ ಅಲ್ಲಾಹನ ಕಡೆಗೆ ಮರಳುವವರಿಗೆ 


34. ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿದ ಸಂಪೂರ್ಣ ಬಂಡವಾಳವು ಮುಳುಗಿ ಹೋಗಿ, ತನ್ನ 
ಇರುವುದೆಲ್ಲವನ್ನೂ ಕೊಟ್ಟರೂ ಸಾಲಗಾರರ ಸಾಲವನ್ನು ತೀರಿಸಲು ಸಾಧ್ಯವಾಗದಂತಹ ವ್ಯಕ್ತಿಯನ್ನು ಸಾಮಾನ್ಯವಾಗಿ ದಿವಾಳಿಕೋರ 
ನೆನ್ನುತ್ತಾರೆ. ಇದೇ ವಾಡಿಕೆಯ ಪದವನ್ನು ಅಲ್ಲಾಹನು ಸತ್ಯನಿಷೇಧಿಗಳ ಹಾಗೂ 'ಬಹುದೇವ ವಿಶ್ವಾಸಿಗಳ ಕುರಿತು ಪ್ರಯೋಗಿಸಿ 
ರುತ್ತಾನೆ. ಮಾನವನಿಗೆ ಈ ಲೋಕದಲ್ಲಿ ಲಭಿಸಿರುವ ಆಯುಷ್ಯ, ಬುದ್ಧಿಶಕ್ತಿ, ಶಾರೀರಿಕ ಶಕ್ತಿ- ಸಾಮರ್ಥ್ಯಗಳು, ಸಾಧನಗಳು, 
ಸಂದರ್ಭಗಳು ಮತ್ತಿತರ ವಸ್ತುಗಳ ಸಂಗ್ರಹವೇ ವಾಸ್ತೆವದಲ್ಲಿ ಅವನ ಬಂಡವಾಳವಾಗಿರುತ್ತದೆ. ಇದನ್ನು ಅವನು ಇಹಜೀವನದಲ್ಲಿ 
ತೊಡಗಿಸುತ್ತಾನೆ. ಅವನು ಈ ಬಂಡವಾಳವನ್ನೆಲ್ಲ-ದೇವನೇ ಇಲ್ಲ ಅಥವಾ ಅನೇಕ ದೇವರುಗಳಿದ್ದು ನಾನು ಅವರ ದಾಸನಾಗಿದ್ದೇನೆ, 
ಯಾರಿಗೂ ನಾನು ಲೆಕ್ಕ ಒಪ್ಪಿಸಬೇಕಾಗಿಲ್ಲ ಅಥವಾ ವಿಚಾರಣೆ ನಡೆಯವ ವೇಳೆ ಯಾರಾದರೂ ಬಂದು ನನ್ನನ್ನು ಬಿಡಿಸುವನು 
ಎಂಬಂತಹ ಕಲ್ಪನೆಗಳಲ್ಲಿ ತೊಡಗಿಸಿದರೆ ಅವನು ನಷ್ಟದ ವ್ಯಾಪಾರ ನಡೆಸಿ ತನ್ನನ್ನು ತಾನೇ ಮುಳುಗಿಸಿ ಕೊಂಡಂತೆಯೇ ಸರಿ. 
ಇದು ಮೊದಲ ನಷ್ಟ. ಇನ್ನೊ೦ದು ನಷ್ಟ ಯಾವುದೆಂದರೆ-ಈ ತಪ್ಪು ಕಲ್ಪನೆಯ ಪ್ರಕಾರ ಅವನು ಮಾಡಿದ ಕೆಲಸಗಳಲ್ಲೆಲ್ಲ 
ಅವನು ತನ್ನಿಂದಾರಂಭಿಸಿ ಈ ಲೋಕದ ಅನೇಕ ಜನರ ಮೇಲೂ ಮುಂದಿನ ತಲೆಮಾರುಗಳ ಮೇಲೂ ಅಲ್ಲಾಹನ ಇತರ ಸೃಷ್ಟಿಗಳ 
ಮೇಲೂ ಜೀವಮಾನವಿಡೀ ಅಕ್ರಮವೆಸಗುತ್ತಿರುತ್ತಾನೆ. ಆದುದರಿಂದ ಅವನ ಮೇಲೆ ಅಸಂಖ್ಯ ಸಾಲಗಳು ಹೇರಲ್ಪಡುತ್ತವೆ. ಆದರೆ 
ಈ ಹಣಗಳನ್ನು ತೀರಿಸಲು ಅಥವಾ ಪರಿಹಾರ ನೀಡಲು ಅವನ ಕೈಯಲ್ಲಿ ಏನೂ ಇರುವುದಿಲ್ಲ. ಇದರೊಲಿದಿಗೆ ಮತ್ತಷ್ಟು 
ನಷ್ಟವೇನೆಂದರೆ, ಅವನು ತಾನೊಬ್ಬನೇ ಮುಳುಗಿದುದಲ್ಲ ತನ್ನ ಮಕ್ಕಳು ಮರಿಗಳನ್ನೂ ಇಷ್ಟ ಮಿತ್ರರನ್ನೂ ಬಂಧು ಬಳೆಗದವರನ್ನೂ 
ಸಹಜನಾಂಗದವರನ್ನೂ ತನ್ನ" ತಪ್ಪಾದ ಶಿಕ್ಷಣ, ತರಬೇತಿ ಮತ್ತು ತಪ್ಪು ಮಾದರಿಯ ಮೂಲಕ ಮುಳುಗಿಸಿ ಬಿಡುತ್ತಾನೆ. ಈ 
ಮೂರು ನಪ್ಪಗಳನ್ನೇ ಅಲ್ಲಾಹನು “ಸುಸ್ಪಷ್ಟ ದಿವಾಳಿಕೋರತನ' ಎಂದು ಸಾರುತ್ತಿರುವನು. 1 ۱ 
۱ 35. :ತಾಗೂತ್‌" ಎಂಬುದು 'ತುಗ್‌ಯಾನ್‌' ನಿಂದ ಬಂದಿದೆ. ಇದರ ಅರ್ಥ ಬಂಡಾಯವೆಂದಾಗಿದೆ. ಒಬ್ಬನನ್ನು 'ತಾಗೀ' 

1 ಬಂಡುಕೋರ) ಎನ್ನುವ ಬದಲಿಗೆ 'ತಾಗೂತ್‌" (ಬಂಡಾಯ). ಎಂದು ಹೇಳಿದಾಗ ಅವನು ಅತಿ ನೀಚ "ಮಟ್ಟದ ಬಂಡುಕೋರನೆಂದು 
ಅರ್ಥವಾಗುತ್ತದೆ. ಉದಾ:. ಯಾರನ್ನಾದರೂ ಸುಂದರ ಎನ್ನುವ ಬದಲು, ಅವನು ಸಾಕ್ಷಾತ್‌ ಸೆ ಸೌಂದರ್ಯವೇ ಆಗಿರುವನೆಂದಾಗ "ا‎ 
ಅವನು ಸೌಂದರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದಾನೆಂದು ಅರ್ಥವಾಗುತ್ತದೆ. ದೇವೇತರ ಆರಾಧ್ಯರನ್ನು ತಾಗೂತ್‌ ಎಂದು 
ಹೇಳಿದುದೇಕೆಂದರೆ, ಅಲ್ಲಾಹನೊಂದಿಗೆ ಇತರರ ದಾಸ್ಕೆ ಮಾಡುವುದಂತೂ" ಬಂಡಾಯವೇ 'ಆಗಿದೆ. ಆದರೆ ಇತರರಿಂದ ತೆನ್ನ 
ದಾಸ್ಮ ಮಾಡಿಸುವವನು ಅತಿ ನೀಚ ಮಟ್ಟದ ಬಂಡುಕೋರನಾಗಿದ್ದಾನೆ. (ಹೆಚ್ಚಿನ ವಿವರಣೆಯನ್ನು ಸೂರಃ ಅಲ್‌ ಬಕರಃದ 286, | 


ಕಾಂಡ-23 


538 ಕುರ್‌ಆನ್‌ ವ್ಯಾಖ್ಯಾನ 


SS FS SS NMA ET لق‎ 
SR] ಯತ ಧರ 


PNT BN > مسو ےلیم‎ Ts 
ین كْتھ‎ ಸಿದ ಹ تھا‎ ERT IAS و‎ ಬನಿ 
ASB MSF IOC AE Na HEM 


FEAR AES USA ALD MG AE KG ک2‎ 

5 GEN YS GSU AB مْنًَا‎ Bi AG Hs 
ಶುಭವಾರ್ತೆಯಿದೆ. ಆದುದರಿಂದ (ಪೈಗಂಬರರೇ) ಮಾತನ್ನು ನ ಆಲಿಸುವ ಹಾಗೂ ಅದರ ಅತ್ಯುತ್ತಮ 
ಭಾಗವನ್ನು ಅನುಸರಿಸುವ ನನ್ನ ದಾಸರಿಗೆ ಶುಭವಾರ್ತೆ ನೀಡಿರಿ35 ಇವರೇ ಅಲ್ಲಾಹನಿಂದ ಸನ್ಮಾರ್ಗ 
ನೀಡಲ್ಪಟ್ಟವರು ಮತ್ತು ಇವರೇ ಬುದ್ಧಿವಂತರು." 

(19-20) (ಪೈಗಂಬರರೇ) ಯಾರ ಮೇಲೆ ಅಲ್ಲಾಹನ ಯಾತನೆಯ ತೀರ್ಮಾನವು ಅನ್ವಯಿಸಿ 
ಬಿಟ್ಟಿದೆಯೋ ಅವನನ್ನು ರಕ್ಷಿಸುವವನಾರು?' ಅಗ್ನಿಯಲ್ಲಿ ಬಿದ್ದುಬಿಟ್ಟಿರುವವನನ್ನು ನೀವು ರಕ್ಷಿಸಬಲ್ಲಿರಾ? 
ಆದರೆ ತಮ್ಮ ಪ್ರಭುವನ್ನು ಭಯಪಡುತ್ತಿದ್ದವರಿಗಾಗಿ ಅಂತಸ್ತಿನ ಮೇಲೆ ಅಂತಸ್ತಿರುವ ಉನ್ನತ ಭವನ 
ಗಳಿರುವುವು. ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಇದು ಅಲ್ಲಾಹನ ವಾಗ್ದಾನ. 
ಅಲ್ಲಾಹನು ತನ್ನ ವಾಗ್ದಾನವನ್ನೆಂದೂ ಉಲ್ಲಲಘಿಸುವುದಿಲ್ಲ. 

(21-22) ನೀವು ನೋಡುತ್ತಿಲ್ಲವೇ? ಅಲ್ಲಾಹನು ಆಕಾಶದಿಂದ ನೀರು ಸುರಿಸಿದನು. ಅನಂತರ 
ಅದನ್ನು ಚಿಲುಮೆ ಮತ್ತು ನದಿಗಳ್‌ ರೂಪದಲ್ಲಿ ಭೂಮಿಯೊಳಗೆ ಹರಿಸಿದನು. ತರುವಾಯ ಆ ನೀರಿನ 
ಮೂಲಕ ಅವನು ವಿವಿಧ ಜಾತಿಯ ವಿಭಿನ್ನ ಬೆಳೆಗಳನ್ನು ಹೊರ ತೆಗೆಯುತ್ತಾನೆ. ಅನಂತರ ಆ ಬೆಳೆಗಳು 
ಹಣ್ಣಾಗಿ ಒಣಗುತ್ತವೆ. ಆಗ ಅವು ಹಳದಿಯಾಗಿ ಬಿಡುವುದನ್ನು ನೀವು ನೋಡುತ್ತೀರಿ. ಕೊನೆಗೆ ಅಲ್ಲಾಹನು 
ಅವುಗಳನ್ನು ಹೊಟ್ಟಾಗಿ ಮಾಡಿ ಬಿಡುತ್ತಾನೆ. ವಾಸ್ತವದಲ್ಲಿ ಇದರಲ್ಲಿ ಬುದ್ದಿ ಜೀವಿಗಳಿಗೆ ಒಂದು ಪಾಠವಿದೆ.3 


288 ಮತ್ತು ಅನ್ನಿಸಾದ 91, 105ನೆಯ ಟಪ್ಪಣಿಗಳಲ್ಲಿ ನೋಡಿರಿ) ತಾಗೂತ್‌ ಎಂಬ ಪದವನ್ನು ಇಲ್ಲಿ 'ತವಾಗೀತ್‌' ಅರ್ಥಾತ್‌- 
ಅನೇಕ ತಾಗೊತ್‌ಗಳಿಗಾಗಿ ಪ್ರಯೋಗಿಸಲಾಗಿದೆ. ಆದುದರಿಂದಲೇ 'ಅಂಯ್ಯಆ್‌ಬುದೂಹಾ' ಎನ್ನಲಾಗಿದೆ. ಏಕವಚನ ರೂಪವಾಗಿ 
ರುತ್ತಿದ್ದರೆ, 'ಯಲ್‌ಬುದೂಹು' ಎಂದಿರುತ್ತಿತ್ತು. 

36. ಈ ಸೂಕ್ತಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ: 1) ಪ್ರತಿಯೊಂದು ಮಾತಿನಿಂದಲೂ ಆಕರ್ಷಿತರಾಗುವುದಿಲ್ಲ. ಎಲ್ಲರ 
ಮಾತುಗಳನ್ನು ಕೇಳಿ ಅನಂತರ ವಿವೇಚಿಸುತ್ತಾರೆ. ಸತ್ಯವಾದುದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. 2) ಮಾತನ್ನು ಕೇಳಿ ಅದಕ್ಕೆ ಅಪಾರ್ಥ 
ಕಟ್ಟಲು ಪ್ರಯತ್ನಿಸುವುದಿಲ್ಲ. ಅದರ ಒಳ್ಳೆಯ ಅರ್ಥವನ್ನು ಗ್ರಹಿಸಿಕೊಳ್ಳುತ್ತಾರೆ. 

37. ಅರ್ಥಾತ್‌- ಯಾರು ತನ್ನನ್ನು ವ ಯಾತನೆಗೆ ಅರ್ಹನಾಗಿ ಮಾಡಿಕೊಂಡಿರುವನೋ ಮತ್ತು ಯಾರಿಗೆ ಇನ್ನು ಶಿಕ್ಷೆ 
ಕೊಟ್ಟೇ ತೀರಬೇಕೆಂದು ಅಲ್ಲಾಹನು" ನಿರ್ಧರಿಸಿಬಿಟ್ಟಿರುವನೋ ಅಂಥವನು. 

38. ಮೂಲದಲ್ಲಿ 'ಯನಾಬೀಲ್‌' ಪದ ಪ್ರಯೋಗವಾಗಿದೆ. ಇದು ಈ ಮೂರೂ ವಸ್ತುಗಳಿಗೆ ಅನ್ವಯವಾಗುತ್ತದೆ. 

39. ಅರ್ಥಾತ್‌- ಒಬ್ಬ ಬುದ್ದಿಯುಳ್ಳವನು ಇದರಿಂದ- ಈ ಲೌಕಿಕ ಜೀವನ ಮತ್ತು ಅದರ ಅಲಂಕಾರಗಳು ಎಲ್ಲವೂ 
ಕ್ಷಣಿಕವಾಗಿವೆ. ಪ್ರತಿಯೊಂದು ವಸಂತವು ಬೇಸಿಗೆಯಲ್ಲಿ ಕೊನೆಗೊಳ್ಳುತ್ತದೆ. ಪ್ರತಿಯೊಂದು ತಾರುಣ್ಯದ ಅಂತ್ಕವು ವೃದ್ಧಾಪ್ಯ ಮತ್ತು 


ಕಾಂಡ-23 


39. ಅರಖ್ಲುಮರ್‌ 539 


۳ 


BESS ES NN EC شر ال‎ ESM 


یں سی کا MSA‏ 


Hd SHS SE BS جن‎ 205 al 


72 


٢ 


ಅಲ್ಲಾಹನು ಯಾರ ಹೃದಯವನ್ನು ಇಸ್ಲಾಮಿಗಾಗಿ ತೆರೆದುಬಿಟ್ಟನೋ"' ಹಾಗೂ ಯಾರು ತನ್ನ ಪ್ರಭುವಿನ 
ಕಡೆಯಿಂದ ಒಂದು ಪ್ರಕಾಶದಲ್ಲಿ ನಡೆಯುತ್ತಿರುವನೋ"! ಅವನು (ಇವುಗಳಿಂದ ಯಾವ ಪಾಠವನ್ನೂ 
ಕಲಿಯದವನಂತೆ ಆಗಬಲ್ಲನೇ?) ಯಾರ ಹೈದಯಗಳು ಅಲ್ಲಾಹನ ಬೋಧನೆಯಿಂದ ಇನ್ನಷ್ಟು ಕಠಿಣವಾಗಿ 
ಹೋದುವೋ" ಅವರಿಗಾಗಿ ಎನಾಶವಿದೆ. ಅವರು ಸುವ್ಯಕ್ತ ಪಥಭ್ರಷ್ಟಕೆಯಲ್ಲಿ ಬಿದ್ದಿರುತ್ತಾರೆ. 


ಮರಣವಾಗಿದೆ. ಪ್ರತಿಯೊಂದು ಉನ್ನತಿಯೂ ಅವನತಿಯನ್ನು ಕಾಣಲಿದೆ. ಆದುದರಿಂದ ಈ ಲೋಕದ ಸೌಂದರ್ಯಕ್ಕೆ ಮಾರು 
ಹೋಗಿ ಮನುಷ್ಯನು ಅಲ್ಲಾಹನನ್ನೂ ಪರಲೋಕವನ್ನೂ ಮರೆತುಬಿಡುವುದು ಸರಿಯಲ್ಲ. ಇಲ್ಲಿರುವ ಕೆಲವೇ ದಿನಗಳ ಸುಖ 
ಭೋಗಗಳ ಸವಿಯನ್ನುಣ್ಣಲಿಕ್ಕಾಗಿ ತನ್ನ ಅಂತ್ಮವನ್ನು ಕೆಡಿಸುವಂತಹ ಕೃತ್ಯಗಳನ್ನೆಸಗುವುದು ತರವಲ್ಲ ಎಂಬ ಪಾಠವನ್ನು 
ಕಲಿಯುವನು. ಇಷ್ಟೇ ಅಲ್ಲ, ಒಬ್ಬ ಬುದ್ಧಿಯುಳ್ಳವನು ಈ ದೃಶ್ಯಗಳನ್ನು ನೋಡಿ- ಈ ಲೋಕದ ಆನಂದವೂ ದುಃಖವೂ ಅಲ್ಲಾಹನ 
ಕೈಯಲ್ಲಿದೆ. ಅಲ್ಲಾಹನು ತಾನಿಚ್ಛಿಸಿದವರನ್ನು ಉನ್ನತಿಗೇರಿಸುತ್ತಾನೆ ಮತ್ತು ತಾನಿಚ್ಛಿಸಿದವರನ್ನು ಅಧೋಗತಿಗೆ ಇಳಿಸಿ ಬಿಡುತ್ತಾನೆ. 
ಅಲ್ಲಾಹನು ಉನ್ನತಿಗೇರಿಸುವವನನ್ನು ಉನ್ನತಿಗೇರುವುದರಿಂದ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಅಲ್ಲಾಹನು ನಾಶಗೊಳಿಸ 
ಬಯಸಿದಾತನನ್ನು ಏನಾಶದಿಂದ ರಕ್ಷಿಸಲಿಕ್ಕೂ ಯಾರಿಗೂ ಸಾಧ್ಯವಿಲ್ಲ ಎಂಬ ಪಾಠವನ್ನೂ ಕಲಿಯುವನು. 

40. ಅರ್ಥಾತ್‌- ಈ ಪರಮಾರ್ಥಗಳಿಂದ ಪಾಠ ಕಲಿಯುವ ಮತ್ತು ಇಸ್ಲಾಮ್‌ ಸತ್ಯವೆಂದು ಸಂತೃಪ್ಪನಾಗುವ 
ಅನುಗ್ರಹವನ್ನು ಅಲ್ಲಾಹನು ಯಾರಿಗೆ ಪ್ರದಾನ ಮಾಡಿರುವನೋ ಅವನು. ಯಾವುದಾದರೊಂದು ವಿಷಯದ ಬಗ್ಗೆ ಮನುಷ್ಯನ 
ಹೃದಯವು ತೆರೆದುಕೊಳ್ಳುವುದೆಂದರೆ ಅವನ ಹೃದಯದಲ್ಲಿ ಆ ವಿಷಯದ ಕುರಿತು ಯಾವುದೇ ಸಂದೇಹ, ಅತೃಪ್ತಿ ಅಥವಾ 
ಚಾಂಚಲ್ಕ ಇಲ್ಲದಂತಹ ಯಾವುದೇ ಅಪಾಯದ ಪ್ರಜ್ಞೆ ಮತ್ತು ನಷ್ಟದ ಭಯವು ಅವನನ್ನು ಆ ವಿಷಯವನ್ನು ಸ್ವೀಕರಿಸುವುದರಿಂದ 
ತಡೆಯದಂತಹ ಹಾಗೂ ಇದು ಸತ್ಮವಾಗಿರುವುದರಿಂದ ಏನೇ ಆದರೂ ನಾನು ಇದರಲ್ಲೇ ನಡೆಯಬೇಕೆಂದು ಅವನು ಸಂಪೂರ್ಣ 
ಆತ್ಮಸಮಾಧಾನದೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವ೦ಂತಹ ಸ್ಥಿತಿ. ಇಂತಹ ನಿರ್ಧಾರ ಕೈಗೊಂಡು ಒಬ್ಬ ವೃಕ್ತಿಯು ಇಸ್ಲಾಮಿನ 
ಹಾದಿಯನ್ನು ಹಿಡಿದಾಗ ಅವನು, ತನಗೆ ಅಲ್ಲಾಹ್‌ ಮತ್ತು ರಸೂಲರಿಂದ ಸಿಕ್ಕಿದ ಯಾವುದೇ ಆಜ್ಞೆಯನ್ನು ಒಲ್ಲದ ಮನಸ್ಸಿನಿಂದಲ್ಲ 
ಬದಲಾಗಿ ಸಂತೋಷದಿಂದ ಹಾಗೂ ಸ್ವಪ್ರೇರಣೆಯಿಂದ ಒಪ್ಪಿಕೊಳ್ಳುತ್ತಾನೆ. ದೇವಗ್ರಂಥ ಮತ್ತು ಪ್ರವಾದಿಚರ್ಯಗಳಲ್ಲಿ ಅವನ 
ಮುಂದೆ ಬರುವ ಎಲ್ಲ ವಿಶ್ವಾಸ, ವಿಚಾರ, ಮೂಲಸಿದ್ದಾಂತ ಮತ್ತು ನಿಯಮಗಳನ್ನು ಅದುವೇ ತನ್ನ ಮನಸ್ಸಿನ ಬೇಡಿಕೆಯೆಂಬಂತೆ 
ಸ್ವೀಕರಿಸಿಕೊಳ್ಳುತ್ತಾನೆ. ನಿಷಿದ್ಧವಾದ ಲಾಭಗಳನ್ನು ಕೈಬಿಡುವಾಗ ಅವನಿಗೆ ಪಶ್ಚಾತ್ತಾಪವುಂಟಾಗುವುದಿಲ್ಲ. ಅದು ನನ್ನ ಪಾಲಿಗೆ 
ಲಾಭದಾಯಕವಾಗಿರಲೇ ಇಲ್ಲವೆಂದೂ ನಿಜವಾಗಿ ಅದು ಹಾನಿಕಾರಕವೇ ಆಗಿತ್ತೆಂದೂ ದೇವನ ದಯೆಯಿಂದ ತಾನು ಆ ಹಾನಿಯಿಂದ 
ಪಾರಾಗಿ ಬಿಟ್ಟೆನೆಂದೂ ತಿಳಿಯುತ್ತಾನೆ. ಸತ್ಮದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಆಗುವ ಕಷ್ಟ ನಷ್ಟಗಳಿಗಾಗಿ ಬೇಸರಿಸದೆ ಅವುಗಳನ್ನು 
ಶಾಂತಚಿತ್ತದಿಂದ ಸಹಿಸುತ್ತಾನೆ. ಅಲ್ಲಾಹನ ಮಾರ್ಗದಿಂದ ವಿಮುಖನಾಗುವುದಕ್ಕೆ ಹೋಲಿಸಿದರೆ ಈ ಕಷ್ಟ ನಷ್ಟಗಳು ತೀರಾ 
ಕ್ಲುಲ್ಲಕವೆಂದು ಅವನಿಗೆ ತೋರುತ್ತದೆ. ಗಂಡಾಂತರಗಳು ಎದುರಾದಾಗಲೂ ಅವನು ಹೀಗೆಯೇ ಎಣಿಸುತ್ತಾನೆ. ಈ ಅಪಾಯಗಳಿಂದ 
ಪಾರಾಗಲಿಕ್ಕೆ ನನಗೆ ಬೇರೆ ದಾರಿಯೇ ಇಲ್ಲವೆಂದು ಅವನು ಭಾವಿಸುತ್ತಾನೆ. ಅಲ್ಲಾಹನ ನೇರವಾದ ಮಾರ್ಗವಿರುವುದು ಒಂದೇ. 
ಅದರಲ್ಲಿ ನಾನು ನಡೆದೇ ತೀರಬೇಕು, ಅಪಾಯಗಳು ಬರುತ್ತಲಿದ್ದರೆ ಬರಿ ಎಂದು ತಿಳಿಯುತ್ತಾನೆ. 

41. ಅರ್ಥಾತ್‌- ದೇವಗ್ರಂಥ ಮತ್ತು ಪ್ರವಾದಿವರ್ಯರ(ಸು) ಸುನ್ನತ್‌(ಆದರ್ಶ) ರೂಪದಲ್ಲಿ ಒಂದು ಜ್ಞಾನಜ್ಯೋತಿ ಅವನಿಗೆ 
ಸಿಕ್ಕಿ ಬಿಟ್ಟಿದೆ. ಅದರ ಬೆಳಕಿನಲ್ಲಿ ಅವನು ಜೀವನದ ಅಸಂಖ್ಯಾತ ಕವಲು ದಾರಿಗಳೆ ನಡುವೆ ನೇರಮಾರ್ಗ ಯಾವುದೆಂಬುದನ್ನು 
ಹೆಜ್ಜೆಹೆಜ್ಜೆಗೂ ಕಂಡುಕೊಳ್ಳುತ್ತ ಸಾಗುವನು. 

42. 'ಹೃದಯವು ತೆರೆದುಕೊಳ್ಳುವುದು' ಎಂಬುದಕ್ಕೆ ವಿರುದ್ಧವಾಗಿ ಮನುಷ್ಯ ಹೃದಯವು ಎರಡು ಸ್ಥಿತಿಗಳಲ್ಲಿ ಮಾತ್ರ ಇರಲು 
ಸಾಧ್ಯ. ಒಂದನೆಯದು 'ಹೃದಯದ ಸಂಕುಚಿತತೆ" - ಈ ಸ್ಥಿತಿಯಲ್ಲಿ ಸತ್ಯವು ಹೃದಯದೊಳಗೆ ಪ್ರವೇಶಿಸಲು ಸ್ವಲ್ಪ ಮಟ್ಟಿಗಾದರೂ 


ಕಾಂಡ-23 


540 , ಕುರ್‌ಆನ್‌ ವ್ಯಾಖ್ಯಾನ 


ನಮಮ ಧನ ಹ ಹ ಡ್‌ ಭದ ವದೆ 


pa) 


NY 5 ea‏ مُدی 4 Gye‏ پ4 


ATES‏ 8884ھ ಸು‏ شڑء 
الکاپ ڑم الَيۃ٭ تل AY‏ ڈرٹا ما کت Te BE‏ 


po 


(23-26) ಅಲ್ಲಾಹನು ಆತ್ಯುತ್ತಮ ವಾಣಿಯನ್ನು ಅವತರಿಸಿರುವನು. ಎಲ್ಲ ಭಾಗಗಳೂ ಸಮಾನ 
ಸ್ವರೊಪವಾಗಿರುವಂತಹ ಗ್ರಂಥವಿದು.3 ಇದರಲ್ಲಿ ವಿಷಯಗಳು ಪುನರಾವರ್ತಿಸಲ್ಪಟ್ಟಿವೆ. ಇದನ್ನು ಕೇಳಿದಾಗ, 
ತಮ್ಮ ಪ್ರಭುವನ್ನು ಭಯಪಡುವವರಿಗೆ ರೋಮಾಂಚನವಾಗುತ್ತದೆ ಮತ್ತು ಅವರ ಶರೀರ ಹಾಗೂ 
ಹೃದಯಗಳು ಮೃದುವಾಗಿ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿ ಬಿಡುತ್ತವೆ. ಇದು ಅಲ್ಲಾಹನ 
ಮಾರ್ಗದರ್ಶನ. ಇದರ ಮೂಲಕ ಅವನು ತಾನಿಚ್ಛಿಸಿದವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ಮತ್ತು ಅಲ್ಲಾಹನೇ 
ಸನ್ಮಾರ್ಗ ತೋರದಿದ್ದರೆ ಅಂತಹವನಿಗೆ ಬೇರಾವ ಮಾರ್ಗದರ್ಶಕನೂ ಇಲ್ಲ. ಪುನರುತ್ನಾನ ದಿನ (ತನ್ನ 
ಮುಖದ ಮೇಲೆ) ಯಾತನೆಯ ಉಗ್ರ ಹೊಡೆತವನ್ನು ತಿನ್ನುವವನ ದುರವಸ್ಥೆಯನ್ನು ನೀವು ಊಹಿಸಬಲ್ಲಿರಾ? 
ಇಂತಹ ಅಕ್ರಮಿಗಳೊಡನೆ, "ಈಗ ನೀವು ಮಾಡುತ್ತಿದ್ದ ಗಳಿಕೆಯ ರುಚಿಯನ್ನು ಸವಿಯಿರಿ" ಎಂದು 


ಅವಕಾಶವಿರುತ್ತದೆ. ಇನ್ನೊಂದು 'ಹೃದಯದ ಕಠೋರತೆ- ಇದರಲ್ಲಿ ಸತ್ಕಕ್ಕೆ ಪ್ರವೇಶಿಸಲು ಅವಕಾಶವೇ ಇರುವುದಿಲ್ಲ. ಈ 
ಎರಡನೆಯ ಸ್ಥಿತಿಯ ಕುರಿತು ಅಲ್ಲಾಹನು, ಈ ಮಟ್ಟಕ್ಕೆ ತಲಪಿಬಿಟ್ಟವನ ವಿನಾಶ ಖಚಿತ ಎನ್ನುತ್ತಾನೆ. ತಾತ್ಸರ್ಯವೇನೆಂದರೆ- 
ಒಬ್ಬನು ಸಂಕುಚಿತ ಹೃದಯದೊಂದಿಗಾದರೂ ಸರಿಯೇ ಒಂದು ಸಲಕ್ಕೆ" ಸತ್ಯವನ್ನು ಸ್ಟೀಕರಿಸಿಕೊಳ್ಳಲು ಸಿದ್ದೆನಾಗಿ ಬಿಟ್ಟನೆಂದರೆ, 
ಅವನು ರಕ್ಷಣೆ ಹೊಂದುವ ಸಾಧ್ಯತೆ ಸ್ವಲ್ಪ ಮಟ್ಟಿಗಾದರೂ ಇರುತ್ತದೆ. ಈ ಎರಡನೆಯ ವಿಷಯವು ಈ ಸೂಕ್ತದ ಇಂಗಿತದಿಂದ 
ತಾನಾಗಿಯೇ ಹೊರಡುತ್ತದೆ. ಆದರೆ ಜಣ ಇದನ್ನು ವಿಶದೀಕರಿಸಲಿಲ್ಲ. ಏಕೆಂದರೆ ಈ ಸೂಕ್ತದ ಮುಖ್ಯ ಉದ್ದೇಶವು 
ಪ್ರವಾದಿವರ್ಯರನ್ನು(ಸು) ವಿರೋಧಿಸಲಿಕ್ಕಾಗಿ ಛಲ ಮತ್ತು ಹಟಮಾರಿತನದೊಂದಿಗೆ ಅವರ ಯಾವ ಮಾತನ್ನೂ ಎಷ್ಟು ಮಾತ್ರಕ್ಕೂ 
ಸ್ವೀಕರಿಸಲಾರೆವೆಂದು ದೃಢನಿರ್ಧಾರ ಮಾಡಿಕೊಂಡಿದ್ದೆವರಿಗೆ ಎಚ್ಚರಿಕೆ ಕೊಡುವುದಾಗಿದೆ. ನೀವು ನಿಮ್ಮ ಈ ا‎ 
ಒಂದು ದೊಡ್ಡ ಹೆಮ್ಮೆಯ ವಿಷಯವೆಂದು ತಿಳಿದುಕೊಂಡಿದ್ದೀರಿ. ಆದರೆ ಅಲ್ಲಾಹನ ಬೋಧನೆಯನ್ನೂ ಅವನ ಕಡೆಯಿಂದ 
ಬಂದಿರುವ ಉಪದೇಶವನ್ನೂ ಕೇಳಿ ಮನಸ್ಸು ಮೃದುವಾಗುವ ಬದಲಿಗೆ ಇನ್ನಷ್ಟು ಕಠಿಣವಾದರೆ ಮಾನವನ ಪಾಲಿಗೆ ಅದಕ್ಕಿಂತ 
ದೊಡ್ಡ ಅಯೋಗ್ಯತೆ ಮತ್ತು ದೌರ್ಭಾಗ್ಯ ಬೇರೇನಿದೆ? ಎಂದು ಇಲ್ಲಿ ಅವರನ್ನು ಎಚ್ಚರಿಸಲಾಗಿದೆ. 

43. .ಅರ್ಥಾತ್‌- ಅವುಗಳಲ್ಲಿ ಯಾವುದೇ مسر وت‎ ಭಿನ್ನತೆಯಾಗಲಿ ಇಲ್ಲ. ಸಂಪೂರ್ಣ ಗ್ರಂಥದಲ್ಲಿ 
ಆದಿಯಿಂದ ಅಂತ್ಕದ ವರೆಗೂ ಒಂದೇ ಅಭಿಪ್ರಾಯ, ಒಂದೇ ವಿಶ್ವಾಸ ಮತ್ತು ಒಂದೇ ವಿಜಾರ - ಆಚಾರ ವ್ಯವಸ್ಥೆಯನ್ನು 
ಮುಂದಿಡಲಾಗಿದೆ. ಅದರ ಒಂದು ಅಂಶವು "ಇನ್ನೊಂದು ಅಂಶವನ್ನು ಒಂದು ವಿಷಯವು ಇನ್ನೊಂದು "ವಿಷಯವನ್ನು 
ಸಮರ್ಥಿಸುತ್ತದೆ, ಅನುಮೋದಿಸುತ್ತದೆ ಮತ್ತು ವಿಶದೀಕರಿಸುತ್ತದೆ. ಅರ್ಥ ಮತ್ತು ವಿವರಣೆ ಇವೆರಡು ದೃಷ್ಟಿಯಿಂದಲೂ ಇದರಲ್ಲಿ 
ಸಂಪೂರ್ಣ- ಸಾಮರಸ್ಯ ಕಂಡು ಬರುತ್ತದೆ. 

4 ಮನುಷ್ಯನು ಸಂಪೂರ್ಣ ನಿಶೃಕ್ತನೂ ಅಸಹಾಯಕನೂ ವ ಮಾತ್ರ: ತನ್ನ ಮುಖದ ಮೇಲೆ ಹೊಡೆತವನ್ನು 
ತಿನ್ನುತ್ತಾನೆ. ಅವನಲ್ಲಿ ಪ್ರತಿರೋಧದ ಶಕ್ತಿ ಸ್ವಲ್ಪವಾದರೂ ಇರುವ ತನಕ ಅವನು ತನ್ನ ಶರೀರದ ಇತರ ಅಂಗಾಂಗಗಳಿಗೆ ಬೀಳುವ 
ام‎ ಸಹಿಸುತ್ತಿದ್ದರೂ ಮುಖಕ್ಕೆ ಏಟು ಬೀಳಲು ಬಿಡುವುದಿಲ್ಲ. ಇಲ್ಲಿ ಅವನು ತನ್ನ ಮುಖಕ್ಕೆ ಹೊಡೆತವನ್ನು 
ತಿನ್ನುವನೆಂ। ಹೇಳಿ ಅವನ ಅಸಹಾಯಕತೆಯ ಪರಮಾವಧಿಯನ್ನು ಕಸಲೆ: 


ಕಾಂಡ-23 


39. ಅರಯ್ಲುಮರ್‌ 541 


LS EE من‎ ONG Sb 25 بن‎ Al 

ಸ BESS sh AIS gd نی‎ Cs 
BLUES NESTS 
تب‎ ۷ ವಹಿ ہی شر رج‎ 613 
ES SESE IS LIES فی‎ 


ಹೇಳೆಲಾಗುವುದು.4 مم"‎ ಮುಂಚೆಯೂ ಅನೇಕರು ಇದೇ ರೀತಿ ಸುಳ್ಳಾಗಿಸಿದ್ದಾರೆ. ಕೊನೆಗೆ ಅವರ 
ಯೋಚನೆಗೂ ನಿಲುಕದ ಕಡೆಯಿಂದ ಅವೆರ ಮೇಲೆ ಯಾತನೆ ಬಂತು. ತೆರುವಾಯ ಅಲ್ಲಾಹನು ಅವರಿಗೆ 
ಲೌಕಿಕ ಜೀವನದಲ್ಲೇ ಅಪಮಾನದ ರುಚಿಯನ್ನು ಸವಿಸಿದನು ಮತ್ತು ಪರಲೋಕದ ಯಾತನೆಯಂತೂ 
ಇದಕ್ಕಿಂತಲೂ. ಉಗ್ರವಾಗಿದೆ. ಇವರು ಅರಿಯುತ್ತಿದ್ದರೆ! 

(27-35) ಜನರು ಪ್ರಜ್ಞಾವಂತರಾಗಲೆಂದು ನಾವು ಈ ಕುರ್‌ಆನಿನಲ್ಲಿ ಅವರಿಗೆ ತರತರದ ಉದಾಹರಣೆ 
ಗಳನ್ನು ನೀಡಿದ್ದೇವೆ. ಅರಬೀ ಭಾಷೆಯಲ್ಲಿರುವ ಕುರ್‌ಆನ್‌* ಇದರಲ್ಲಿ ಯಾವ ವಕ್ರತೆಯೂ ಇಲ್ಲ. 
(ಇದು) ಇವರು ರಕ್ಸಣೆ ಹೊಂದಲಿಕ್ಕಾಗಿದೆ. ಅಲ್ಲಾಹ್‌ ಒಂದು ಉದಾಹರಣೆ ಕೊಡುತ್ತಾನೆ. ಒಬ್ಬನಿಗೆ ದುಷ್ಟ 
ಸ್ವಭಾವದ ಅನೇಕ ಯಜಮಾನರಿದ್ದು ಅವರೆಲ್ಲಾ ಆತನನ್ನು ತಮ್ಮ ತಮ್ಮೆಡೆಗೆ ಎಳೆಯುತ್ತಿದ್ದಾರೆ. ಇನ್ನೊಬ್ಬನು 
ಸಂಪೂರ್ಣವಾಗಿ ಕೇವಲ ಒಬ್ಬ ಯಜಮಾನನ ದಾಸನು. ಇವರಿಬ್ಬರ ಸ್ಥಿತಿ ಏಕರೂಪವಾಗಿರಲು ಸಾಧ್ಯವೇ?*- 


Aes 


45. ಮೂಲದಲ್ಲಿ 'ಕೆಸಬ್‌' ಎಂಬ ಪದ ಪ್ರಯೋಗವಾಗಿದೆ. ಕುರ್‌ಆನಿನ ಪಾರಿಭಾಷಿಕದಲ್ಲಿ ಇದರ ಅರ್ಥ- ಮಾನವನು 
ತನ್ನೆ ಕರ್ಮದ ಮೂಲಕ ಸೆತ್ಸಲ ಅಥವಾ مھ‎ ಪಡೆಯಲು ಗಳಿಸಿಕೊಳ್ಳುವ ಅರ್ಹತೆ ಎಂದಾಗಿದೆ. ಸತ್ಯರ್ಮವೆಸಗುವವನ 
ನಿಜವಾದ ಗಳಿಕೆಯು ಅವನು ಅಲ್ಲಾಹನ ಸತ್ಸಲದ ಹಕ್ಕುದಾರನಾಗುವುದಾಗಿದೆ. ಪಥಭ್ರಷ್ಟತೆ ಮತ್ತು ದುರ್ಮಾರ್ಗವನ್ನು 
ಕೈಗೊಳ್ಳುವವನ ಸಂಪಾದನೆಯು ಅವನಿಗೆ ಪರಲೋಕದಲ್ಲಿ ಸಿಗುವ ಶಿಕ್ಷೆಯೇ ಆಗಿದೆ. 

46. ಅರ್ಥಾತ್‌- ಮಕ್ಕಾ ಮತ್ತು ಆರೇಬಿಯಾದ ಜನರು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಯಾವುದಾದರೂ 
ಭಾಷಾಂತರಕಾರನನ್ನು ಅಥವಾ ವ್ಯಾಖ್ಯಾನಕಾರರನ್ನು ಅವಲಂಬಿಸಲು ಇದೇನೂ ಯಾವುದಾದರೂ ಅನೈಭಾಷೆಯಲ್ಲಿ ಅವತೀರ್ಣ 
ವಾಗಿಲ್ಲ. ಇದು ಅವರ ಸ್ವಂತ "ಭಾಷೆಯಲ್ಲಿ ಬಂದಿದ್ದು, ಅದನ್ನವರು ನೇರವಾಗಿ ತಿಳಿದುಕೊಳ್ಳಬಹುದಾಗಿದೆ. 

47. ಅರ್ಥಾತ್‌- ಇದರಲ್ಲಿ ಪೇಚಿನ ವಿಷಯವೇನೂ ಇಲ್ಲ. ಜನಸಾಮಾನ್ಯರಿಗೂ ಇದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವುದಿಲ್ಲ. 

48. ಈ ಉದಾಹರಣೆಯಲ್ಲಿ ಅಲ್ಲಾಹನು ಶಿರ್ಕ್‌ ಮತ್ತು ತೌಹೀದ್‌- ಇವುಗಳೊಳಗಿರುವ ವ್ಯತ್ಕಾಸವನ್ನೂ ಮಾನವ 
ಜೀವನದಲ್ಲಿ ಅವೆರಡರ ಪ್ರಭಾವವನ್ನೂ ಎಷ್ಟು ಚೆನ್ನಾಗಿ ವಿವರಿಸಿರುವನೆಂದರೆ, ಇದಕ್ಕಿಂತ ಸಂಕ್ಷಿಪ್ತ ಮಾತುಗಳಲ್ಲಿ ಇಷ್ಟು ದೊಡ್ಡ 
ವಿಷಯವನ್ನು ಇಷ್ಟು ಮನ ಮುಟ್ಟುವಂತೆ ತಿಳಿ ಹೇಳಲು ಸಾಧ್ಯವೇ ಇಲ್ಲ. ಇದರಲ್ಲಿರುವ ವಿಷಯವು ಪ್ರತಿಯೊಬ್ಬರೂ. ಒಪ್ಪು 
ವಂತಹದೇ ಆಗಿದೆ. ಅದೇನೆಂದರೆ- ಒಬ್ಬನಿಗೆ ಅನೇಕ ಮಂದಿ ಯಜಮಾನರಿದ್ದಾರೆ. ಪ್ರತಿಯೊಬ್ಬ ಯಜಮಾನನೂ ಅವನನ್ನು 
ತನ್ನ ಕಡೆಗೆ ಎಳೆಯುತ್ತಿದ್ದಾನೆ. ಆ ಯಜಮಾನರೂ ದುಃಸ್ವಭಾವದವರು. ಇವನು ಒಬ್ಬನ ಸೇವೆ ಮಾಡುತ್ತಿರುವಾಗ ಆ 
ಯಜಮಾನನು, ಇವನು ಇನ್ನೊಬ್ಬ ಯಜಮಾನನ ಅಪ್ಪಣೆಯಂತೆ ವರ್ತಿಸಲು ಅವಕಾಶ ಕೊಡುವುದಿಲ್ಲ. ಅವರ ವೈರುಧೈಪೂರ್ಣ 
ಅಪ್ಪಣೆಗಳ ಪೈಕ ಯಾವುದಾದರೊಂದನ್ನು: ಪಾಲಿಸಲು ಅಸಾಧ್ಯವಾಗಿಬಿಟ್ಟಲ್ಲಿ ಆ ಯಜಮಾನರು ಅವನಿಗೆ ಬೆದರಿಕೆ ಮತ್ತು ಬಯ್ಗಳ 
ಸುರಿಮಳೆಗರೆಯುವುದು ಮಾತ್ರವಲ್ಲ ಶಿಕ್ಷೆ ಕೊಡಲೂ ತೊಡಗುತ್ತಾರೆ. ಇಂತಹ ಸೇವಕನ ಬಾಳು ಖಂಡಿತವಾಗಿಯೂ ಅತ್ಯಂತ 


ಕಾಂಡ-23 


542 p ಕುರ್‌ಆನ್‌ ವ್ಯಾಖ್ಯಾನ 


ದುಃಖಿಮಯವಾಗಿರುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ವ್ಯಕ್ತಿ ಒಬ್ಬನೇ ಯಜಮಾನನ ಸೇವಕ ಅಥವಾ ಗುಲಾಮನಾಗಿದ್ದು 
ಅವನಿಗೆ ಬೇರಾವ ಯಜಮಾನನ ಸೇವೆ ಮಾಡಬೇಕಾದ ಮತ್ತು ಅವರ ಮೆಚ್ಚುಗೆ ಗಳಿಸಬೇಕಾದ ಅಗತ್ಕ ಇಲ್ಲವೆಂದಾದರೆ ಅವನು 
ಅತ್ಯಂತ ಸುಖಿಯಾಗಿರುವನು. ಇದು ಎಷ್ಟೊಂದು ಸರಳವಾದ ವಿಷಯವೆಂದರೆ, ಇದನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ 
ಹೆಚ್ಚಿನ ಚಿಂತನೆ, ಪರಾಮರ್ಶೆಗಳ ಅಗತ ಇರುವುದಿಲ್ಲ. ಇದು ಅರ್ಥವಾದ ಬಳಿಕ ಮಾನವನಿಗೆ ಏಕದೇವಾರಾಧನೆಯಲ್ಲಿ 
ಸಿಗುವಂತಹ ಆತ್ಮಶಾಂತಿ ಮತ್ತು ಸುಖವು ಅನೇಕ ದೇವರುಗಳನ್ನು ನಂಬಿ ಅವುಗಳ ಆರಾಧನೆ ಮಾಡುವವನಿಗೆ ಎಷ್ಟು ಮಾತ್ರಕ್ಕೂ 
ಸಿಗಲಾರದೆಂಬುದನ್ನು ತಿಳಿದುಕೊಳ್ಳಲಿಕ್ಕೂ ಕಷ್ಟವಿಲ್ಲ. ಇಲ್ಲಿ ಅನೇಕ ದುಪ್ಪಸ್ವಭಾವದ ಹಾಗೂ ಪರಸ್ಪರ ಜಗಳಾಡುವ ಯಜಮಾನರ 
ಉದಾಹರಣೆಯು ಶಿಲಾ ವಿಗ್ರಹಗಳಿಗೆ ಅನ್ವಯವಾಗುವುದಿಲ್ಲ. ಇದು ಜನರಿಗೆ ವಿಭಿನ್ನ ಆಜ್ಞೆಗಳನ್ನು ಕೊಡುತ್ತ ವಾಸ್ತವದಲ್ಲಿ ತಮ್ಮ 
ಕಡೆಗೆ ಸೆಳೆಯುತ್ತಿರುವಂತಹ ಜೀವಂತ ಯಜಮಾನರಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. 
ಶಿಲಾವಿಗ್ರಹಗಳು ಯಾರಿಗೂ ಆದೇಶಗಳನ್ನು ನೀಡುವುದಿಲ್ಲ. ಅವು ಯಾರನ್ನೂ ತಮ್ಮ ಸೇವೆಗಾಗಿ ಕರೆಯುತ್ತಲೂ ಇರುವುದಿಲ್ಲ. 
ಇದು ಜೀವಂತ ಯಜಮಾನರು ಮಾಡುವಂತಹ ಕೆಲಸ. ಒಬ್ಬ ಯಜಮಾನನು ಮನುಷ್ಯನ ಚಿತ್ರದಲ್ಲೇ ಕುಳಿತಿದ್ದಾನೆ. ಅವನು 
ತರತರದ ಬೇಡಿಕೆಗಳನ್ನು ಅವನ ಮುಂದಿಡುತ್ತಾನೆ ಮತ್ತು ಅವುಗಳನ್ನು ಪೂರೈಸಬೇಕೆಂದು ಅವನನ್ನು ಒತ್ತಾಯಪಡಿಸುತ್ತಿರುತ್ತಾನೆ. 
ಇನ್ನೂ ಅನೇಕ ಯಜಮಾನರು ಮನೆಯೊಳಗೂ ಕುಟುಂಬದೊಳೆಗೂ ಬಳಗದೊಳಗೂ ಜನಾಂಗ ಮತ್ತು ರಾಷ್ಟ್ರದಲ್ಲೂ 
ಸಮಾಜದಲ್ಲೂ ಧಾರ್ಮಿಕ ಮುಖಂಡರಲ್ಲೂ ಆಡಳಿತಾಧಿಕಾರಿಗಳಲ್ಲೂ ಶಾಸಕರಲ್ಲೂ ವ್ಯವಹಾರ ಮತ್ತು ಆರ್ಥಿಕೆ ಕ್ಷೇತ್ರಗಳಲ್ಲೂ 
ಜಗತ್ತಿನ ಸಂಸ್ಕೃತಿಯ ಮೇಲೆ ಪ್ರಾಬಲ್ಯವಿರಿಸುವ ಶಕ್ತಿಗಳಲ್ಲೂ ಎಲ್ಲೆಲ್ಲೂ ಇದ್ದಾರೆ. ಅವರ ಬೇಡಿಕೆಗಳು ವೈರುದ್ಧ್ಯಪೂರ್ಣ 
ವಾಗಿದ್ದು, ಅವರ ಆಗ್ರಹಗಳು ವಿಭಿನ್ನವಾಗಿದ್ದು, ಕ್ಷಣ ಕ್ಷಣಕ್ಕೂ ಅವು ಮನುಷ್ಯನನ್ನು ತಮ್ಮ ಕಡೆಗೆ ಎಳೆಯುತ್ತಲೇ ಇರುತ್ತವೆ. 
ಇವುಗಳ ಪೈಕಿ ಯಾರ ಬೇಡಿಕೆ ಮತ್ತು ಇಚ್ಛೆಗಳನ್ನು ಪೂರೈಸಲು ಮಾನವನು ಹಿಂಜರಿಯುತ್ತಾನೋ ಅವನು ತನ್ನ ಕಾರ್ಯಕ್ಷೇತ್ರದಲ್ಲಿ 
ಅವನನ್ನು ಶಿಕ್ಸಿಸದೆ ಬಿಡುವುದಿಲ್ಲ. ಆದರೆ ಪ್ರತಿಯೊಂದು ಶಿಕ್ಷೆಗೆ ಪ್ರಯೋಗಿಸುವ ಆಯುಧಗಳು ಬೇರೆ ಬೇರೆಯಾಗಿರುತ್ತವೆ. 
ಒಬ್ಬನು ಮನಸ್ಸನ್ನೇ ಹಿಸುಕುತ್ತಾನೆ. ಇನ್ನೊಬ್ಬನು ಸಿಟ್ಟಾಗುತ್ತಾನೆ. ಮತ್ತೊಬ್ಬನು ಹೆಸರು ಹಾಳು ಮಾಡುತ್ತಾನೆ. ಬೇರೊಬ್ಬನು 
ಬಹಿಷ್ಕಾರ ಹಾಕುತ್ತಾನ್ನೆ ದಿವಾಳಿ ತೆಗೆಯುವವನೂ ಇದ್ದಾನೆ. ಒಬ್ಬನು ಧರ್ಮದ ಹೆಸರಲ್ಲಿ ಆಕ್ರಮಣ ಮಾಡುತ್ತಾನೆ. ಇನ್ನೊಬ್ಬನು 
ಕಾನೂನಿನ ಮೂಲಕ ಪ್ರಹಾರ ನೀಡುತ್ತಾನೆ. ಈ ಸಂಕಟಗಳಿಂದ ಮಾನವನು ಪಾರಾಗಬೇಕಾದರೆ, ತೌಹೀದ್‌ (ಏಕದೇವತ್ಸ)ನ 
ಮಾರ್ಗವನ್ನು ಹಿಡಿದು ಏಕದೇವನ ದಾಸನಾಗುವ ಮತ್ತು ಇತರ ಎಲ್ಲ ತರದ ದಾಸ್ಕಗಳ ನೊಗವನ್ನು ಎಸೆದು ಬಿಡುವುದರ 
ಹೊರತು ಬೇರಾವ ಉಪಾಯವೂ ಇಲ್ಲ. ತೌಹೀದ್‌ನ (ಏಕದೇವತ್ವದ) ಮಾರ್ಗವನ್ನು ಸ್ವೀಕರಿಸುವುದರಲ್ಲೂ ಎರಡು ರೂಪ 
ಗಳಿದ್ದು ಅವುಗಳ ಫಲಿತಾಂಶ ಬೇರೆ ಬೇರೆಯಾಗಿದೆ. ಒಂದು ರೂಪ ಯಾವುದೆಂದರೆ ಒಬ್ಬನು ತನ್ನ ವೈಯಕ್ತಿಕ ನೆಲೆಯಲ್ಲಿ 
ಏಕದೇವನ ದಾಸನಾಗಿರುವ ನಿರ್ಧಾರ ಮಾಡಿಕೊಳ್ಳುವುದು ಮತ್ತು ಸುತ್ತ ಮುತ್ತಲಿನ ವಾತಾವರಣವು ಈ ವಿಷಯದಲ್ಲಿ ಅವನ 
ಜೊತೆಗಿಲ್ಲದಿರುವುದು, ಇಂತಹ ಸ್ಥಿತಿಯಲ್ಲಿ ಬಾಹ್ಮ ಸಂಘರ್ಷಗಳು ಮತ್ತು ಸಂಕಷ್ಟಗಳು ಹಿಂದಿಗಿಂತಲೂ ಹೆಚ್ಚಲು ಸಾಧ್ಯವಿದೆ. 
ಆದರೆ, ಅವನು ಶುದ್ಧ ಮನಸ್ಸಿನಿಂದ ಈ ಮಾರ್ಗವನ್ನು ಸ್ವೀಕರಿಸಿದ್ದರೆ ಖಂಡಿತವಾಗಿಯೂ ಅವನಿಗೆ ಆತ್ಮಶಾಂತಿ ಪ್ರಾಪ್ತ 


೬ 


ವಾಗುವುದು. ಅವನು ದೇವಾಜ್ಞೆಗೆ ವಿರುದ್ಧವಾಗಿರುವ ಮತ್ತು ದೇವಾರಾಧನೆಯ ಬೇಡಿಕೆಗಳ ಈಡೇರಿಕೆಯನ್ನು ಅಸಾಧ್ಯಗೊಳಿಸುವಂಶಹ, 
ತನ್ನ ಪ್ರತಿಯೊಂದು ಚಿತ್ತಾಕಾಂಕ್ಲೆಯನ್ನು ತಿರಸ್ಕರಿಸಿ ಬಿಡುವನು. ಹಾಗೆಯೇ ಅವನು ತನ್ನೆ ಕುಟುಂಬ, ಬಳೆಗ್ರ ಜನಾಂಗ, ಸರಕಾರ 
ಹಾಗೂ ಧಾರ್ಮಿಕ ಮತ್ತು ಆರ್ಥಿಕ ನಾಯಕತ್ವಗಳ ಕಡೆಯಿಂದ ನೀಡಲಾಗುವ, ದೇವದತ್ತ ನಿಯಮಕ್ಕೆ ವಿರುದ್ಧವಾದ ಯಾವ 
ಆಜ್ಞೆಯನ್ನೂ ಸ್ವೀಕರಿಸಲಾರನು. ಇದರ ಪರಿಣಾಮವಾಗಿ ಅವನಿಗೆ ಮಿಶಿಮೊರಿ ಕಷ್ಟಗಳು ಬರಬಹುದು. ಮಾತ್ರವಲ್ಲ ಬಂದೇ 
ತೀರುವುವು. ಆದರೂ ಅವನ ಮನಸ್ಸು ಪೂರ್ಣವಾಗಿ ಸಂತೃಷ್ತವಾಗಿರುವುದು. ನಾನು ಯಾವ ದೇವನ ದಾಸನಾಗಿರುವೆನೋ ಅವನ 
ದಾಸ್ಕದ ಬೇಡಿಕೆಗಳನ್ನು ನಾನು ಪೂರೈಸುತ್ತಿರುವೆನು ಮತ್ತು ನಾನು ಯಾರ ಬಾಸನಲ್ಲವೋ ಅವರಿಗೆ ನನ್ನ ಮೇಲೆ ಯಾವ ಹಕ್ಕೂ 
ಇಲ್ಲವಾದ್ದರಿಂದ ನನ್ನ ಪ್ರಭುವಿನ ಆದೇಶಕ್ಕೆ ವಿರುದ್ಧವಾಗಿ ಅವರ ದಾಸ್ಕ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಅವನು ಸಮಾದಾನ 
ಪಡುವನು. ಈ ಮನಶ್ಕಾಂತಿ ಮತ್ತು ಆತ್ಮಸಮಾಧಾನವನ್ನು ಜಗತ್ತಿನ ಯಾವ ಶಕ್ತಿಯೂ ಅವನಿಂದ ಕಿತ್ತುಕೊಳ್ಳಲಾರದು. ಹೆಚ್ಚೇಕೆ 
ಅವನು ನೇಣುಗಂಬವನ್ನೇರಬೇಕಾಗಿ ಬಂದರೂ ಸಂಪೂರ್ಣ' ಮನಶ್ಯಾಂತಿಯೊಂದಿಗೆ ಏರುವನು. ನಾನೇಕೆ ಮಿಥ್ಯ ದೇವರುಗಳೆ 
ಮುಂದ್ದೆ ಶಿರಬಾಗಿ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲಿಲ್ಲವೆಂಬಂತಹ ಪಶ್ಚಾತ್ತಾಪ ಅವನಿಗೆ ಉಂಟಾಗಲಾರದು. ಇನ್ನೊಂದು ರೂಪ 
ಯಾವುದೆಂದರೆ- ಸಂಪೂರ್ಣ ಸಮಾಜವೇ ಈ ತೌಹೀದ್‌ನ 'ಬುನಾದಿಯಲ್ಲೇ ಸ್ಥಾಪಿತಗೊಳ್ಳುವುದು ಮತ್ತು ಅದು ತನ್ನ ನೈತಿಕ, 
ಸಾಂಸ್ಕೃತಿಕ ನಾಗರಿಕ ಶೈಕ್ಷಣಿಕೆ ಧಾರ್ಮಿಕ, ಕಾನೂನು, ರೀತಿ ರಿವಾಜುಗಳು, ರಾಜಕೀಯ, ಆರ್ಥಿಕವೇ ಮೊದಲಾದ ಸಕಲ 
ರಂಗಗಳಲ್ಲೂ ಸರ್ವಲೋಕ ಪಾಲಕನು ತನ್ನ ಗ್ರಂಥದ ಮತ್ತು ತನ್ನ ರಸೂಲರ ಮೂಲಕ ಕೊಟ್ಟಿರುವಂತಹ ಮೂಲ 


ಕಾಂಡ-23 


39. ಅರ್ಲುಮರ್‌ 543 


مرو جو دو کرو 4 3 
۳ 7ڑ ھ"" غ اھ ہے ہہ ಹಲ: 2 25 [ವೇಕ್‌‏ 
ಡೆ‏ ٹا ضر سے تو ا2 ನಶಿ‏ کہ لس اس اس تبون 
14 
4“ ہس سپ ا ہے کے کو کی یں کا می 
ಜವ‏ ات کت CAE NS CENCE‏ 
کے وس > ان وس ے جے ح RC‏ 
الس ق Ea 38ST uA‏ ۰0 دوصلق 4 
ಲ್‌ಹಮ್ಮುಲಿಲ್ಲಾಹ್‌*-ಸರ್ವಸ್ತುತಿಗಳೂ ಅಲ್ಲಾಹನಿಗೆ ಮೊಸಲು. ಆದರೆ ಹೆಚ್ಚಿನವರು ಅಜ್ಞಾನದಲ್ಲಿ‏ 
ಬಿದ್ದಿದ್ದಾರೆ.” (ಸಂದೇಶವಾಹಕರೇ)] ನಿಮಗೂ ಮರಣ ಹೊಂದಲಿಕ್ಕಿದೆ ಮತ್ತು ಇವರಿಗೂ ಮರಣ‏ 
ಹೊಂದಲಿಕ್ಕಿದೆ.! ಕೊನೆಗೆ ಪುನರುತ್ನಾನ ದಿನ ನೀವೆಲ್ಲರೂ ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನಿಮ್ಮ ನಿಮ್ಮ‏ 


ದಾವೆಗಳನ್ನು ಹೂಡಲಿರುವಿರಿ. *ಅಲ್ಲಾಹನ ಮೇಲೆ ಸುಳ್ಳಾ ರೋಪ ಹೊರಿಸಿದ ಮತ್ತು ಸತ್ಯವು ತನ್ನ ಮುಂದೆ 
ಬಂದಾಗ ಅದನ್ನು ಸುಳ್ಳಾಗಿಸಿ ಬಿಟ್ಟವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ಇಂತಹ ಸತ್ಯನಿಷೇಧಿಗಳಿಗೆ 


ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಕಾರ್ಯತಃ ಅವುಗಳನ್ನು ಜಾರಿಗೊಳಿಸುವುದು, ದೇವಧರ್ಮವು ಯಾವುದನ್ನು ಪಾಪ ವೆನ್ನುತ್ತದೋ 
ಅದನ್ನೇ ಕಾನೂನು ಕೂಡಾ ಅಪರಾಧವೆಂದು ಘೋಷಿಸುವುದು. ಅದನ್ನೇ ಅಳಿಸಿ ಹಾಕೆಲಿಕ್ಕಾಗಿ ಆಡಳಿತ ಯಂತ್ರವೂ ಶ್ರಮಿಸುವುದು, 
ಶಿಕ್ಷಣ ತರಬೇತಿಗಳ ವ್ಯವಸ್ಥೆ ಕೂಡಾ ಅದರಿಂದಲೇ ದೂರವಿರುವಂತೆ ಜನಾಭಿಪ್ರಾಯವನ್ನು ರೂಪಿಸುವುದು. ಎಲ್ಲ ವೇದಿಕೆಗಳಿಂದ 
ಅದರ ವಿರುದ್ಧ ಸ್ವರ ಎತ್ತಲ್ಪಡುವುದು. ಸಮಾಜವೂ ಅದನ್ನು ದೋಷವೆಂದು ಪರಿಗಣಿಸುವುದು ಮತ್ತು ಎಲ್ಲ ಆರ್ಥಿಕ 
ವ್ಯವಹಾರಗಳಲ್ಲೂ ಅದು ನಿಷಿದ್ದವೆಂದು ಘೋಷಿಸಲ್ಪಡುವುದು. ಇದೇ ರೀತಿಯಲ್ಲಿ ದೇವಧರ್ಮವು ಯಾವುದನ್ನು ಪುಣ್ಮಕಾರ್ಯ 
ಮತ್ತು ಒಳಿತೆಂದು ಸಾರುವುದೋ ಅದನ್ನೇ ಕಾನೂನು ಬೆಂಬಲಿಸುವುದು. ಆಡಳಿತ ಯಂತ್ರವು ಅದನ್ನೇ ಬಲಪಡಿಸು ವುದರಲ್ಲಿ 
ನಿರತವಾಗಿರುವುದು. ಶಿಕ್ಷಣ ಮತ್ತು ತರಬೇತಿಯ ಸಂಪೂರ್ಣ ಯಂತ್ರವು ಮನಮಸ್ತಿಷ್ಕಗಳಲ್ಲಿ ಅದನ್ನೇ ನೆಲೆಸುವಂತೆ ಮತ್ತು 
ಚಾರಿತ್ರ್ಯದಲ್ಲಿ ಅದರ ಬಣ್ಣವೇ ಮೆರೆಯುವಂತೆ ಮಾಡಲು ಪ್ರಯತ್ನಿಸುವುದು. ಎಲ್ಲ ವೇದಿಕೆಗಳಿಂದ ಅದನ್ನೇ ಬೋಧಿಸ 
ಲಾಗುವುದು. ಸಮಾಜವು ಅದನ್ನೇ ಹೊಗಳುವುದು ಮತ್ತು ಪ್ರಾಯೋಗಿಕೆ ಸಂಪ್ರದಾಯಗಳನ್ನು ಅದರ ಆಧಾರದಲ್ಲೇ ನಿರ್ಮಿಸುವುದು 
ಮತ್ತು ಆರ್ಥಿಕ ವ್ಯವಹಾರಗಳೂ ಅದರ ಪ್ರಕಾರವೇ ನಡೆಯುವುದು. ಇದು ಮಾನವನಿಗೆ ಅಂತರಂಗದಲ್ಲೂ ಬಹಿರಂಗದಲ್ಲೂ 
ಸಂಪೂರ್ಣ ನೆಮ್ಮದಿ ಮತ್ತು ಸಂತೃಪ್ತಿ ಒದಗುವ ರೂಪವಾಗಿದೆ. ಇದರಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಎಲ್ಲ 
ದ್ವಾರಗಳೂ ಅವನಿಗಾಗಿ ತೆರೆಯುತ್ತವೆ. ಏಕೆಂದರೆ ಇದರಲ್ಲಿ ದೇವಾರಾಧನೆ ಮತ್ತು ದೇವೇತರರ ಆರಾಧನೆಗಳ ನಡುವೆ ಇರುವ 
ಸಂಘರ್ಷವು ಹೆಚ್ಚಿನಂಶ ಇಲ್ಲವಾಗಿ ಬಿಡುತ್ತದೆ. 

49. ಇಲ್ಲಿ 'ಸರ್ವಸ್ತುತಿಗಳೂ ಅಲ್ಲಾಹನಿಗೇ ಮೊಸಲು' ಎಂಬುದರ ತಾತ್ಪರ್ಯ ತಿಳಿಯಲಿಕ್ಕಾಗಿ- ಮೇಲಿನ ಪ್ರಶ್ನೆಯನ್ನು 
ಜನರ ಮುಂದಿಟ್ಟ ಬಳಿಕ ಭಾಷಣಗಾರನು, ಏಕದೇವ ವಿಶ್ವಾಸದ ವಿರೋಧಿಗಳ ಬಳಿ ಇದಕ್ಕೇನಾದರೂ ಉತ್ತರವಿದ್ದರೆ ನೀಡಲಿ 
ಎಂದು ತುಸು ಹೊತ್ತು ಮೌನ ತಾಳಿದ ಸನ್ನಿವೇಶವನ್ನು ಊಹಿಸಿಕೊಳ್ಳಿರಿ. ತರುವಾಯ, ಅವರ ಕಡೆಯಿಂದ ಯಾವುದೇ ಉತ್ತರ 
ಬರದಿದ್ದಾಗ ಮತ್ತು ಅವರಿಬ್ಬರೂ ಸಮಾನರೆಂಬ ಧ್ವನಿ ಎಲ್ಲಿಂದಲೂ ಕೇಳಿಸದೆ ಇದ್ದಾಗೆ ಭಾಷಣಗಾರನು 'ಸರ್ವಸ್ತುಶಿಯೂ 
ಅಲ್ಲಾಹನಿಗೇ ಮೊಸಲು' ಎನ್ನುತ್ತಾನೆ. ಅರ್ಥಾತ್‌- ಇವೆರಡು ಸ್ಥಿತಿಗಳ ನಡುವೆ ವ್ಯತ್ಕಾಸವಿದೆಯೆಂಬುದನ್ನು ಸ್ವತಃ ನೀವೇ 
ಒಪ್ಪಿಕೊಳ್ಳುತ್ತಿರುವುದಕ್ಕಾಗಿ ಮತ್ತು ಒಬ್ಬ ಯಜಮಾನನ ದಾಸ್ಯಕ್ಕಿಂತ ಅನೇಕ ಯಜಮಾನರ ಬಾಸ್ಕ ಒಳ್ಳೆಯದೆಂದಾಗಲಿ ಅವೆರಡೂ 
ಸಮಾನವೆಂದಾಗಲಿ ಹೇಳುವ ಧೈರ್ಯ ನಿಮ್ಮ ಪೈಕಿ ಯಾರಲ್ಲೂ ಇಲ್ಲದಿರುವುದಕ್ಕಾಗಿ ಅಲ್ಲಾಹನಿಗೆ ಕೃತಜ್ಞತೆಗಳು. 

50. ಅರ್ಥಾತ್‌- ಒಬ್ಬ ಯಜಮಾನನ ದಾಸ್ಯ ಮತ್ತು ಅನೇಕ ಯಜಮಾನರ ಬಾಸ್ಯಗಳಲ್ಲಿರುವ ವ್ಯತ್ಕಾಸವನ್ನು ಚೆನ್ನಾಗಿ 
ತಿಳಿದುಕೊಳ್ಳುತ್ತಾರೆ. ಆದರೆ ಏಕದೇವನ ದಾಸ್ಮ ಮತ್ತು ಅನೇಕ ದೇವರುಗಳ ದಾಸ್ಯಗಳೊಳಗಿರುವ ವೃತ್ಕಾಸವನ್ನು ಬೋಧಿಸಲು 
ಹೊರಟಾಗ ತಿಳಿಗೇಡಿಗಳಾಗಿ ಬಿಡುತ್ತಾರೆ. 

51. ಹಿಂದಿನ ಮಾತು ಮತ್ತು ಈ ಮಾತಿನ ನಡುವೆ ಒಂದು ಲಘುವಾದ ಎಡೆ ಇದೆ. ಅದನ್ನು ಸಂದರ್ಭ ಮತ್ತು 
ವಿಷಯಾನುಬಂಧಗಳನ್ನು ವಿವೇಚಿಸಿ ಪ್ರತಿಯೊಬ್ಬ ವಿವೇಕಿಯೂ ಸ್ವತಃ ತುಂಬಬಲ್ಲನು. ಇದರಲ್ಲಿ ಅಡಗಿರುವ ವಿಷಯ 


*ಇಲ್ಲಿಂದ 24ನೆಯ ಕಾಂಡ ಆರಂಭ 


544 ಕುರ್‌ಆನ್‌ ವ್ಯಾಖ್ಯಾನ 


أولیت ضس المتفی NE ba dae‏ 
03 اق ال سے es 7 aa fens‏ وھ Ef‏ و شر 


ي جوا ಭಿ‏ آجر ان 4೫‏ 


7 ತ. نے سے‎ PD 
ڈیا‎ TENS prs Et el 


ನರಕದಲ್ಲಿ ನೆಲೆಯಿಲ್ಲವೇ? ಸತ್ಯವನ್ನು ತಂದವನು ಮತ್ತು ಅದನ್ನು ಸತ್ಯವೆಂದು ನಂಬಿದವರು ಮಾತ್ರ 
ಯಾತನೆಯಿಂದ ರಕ್ಷಣೆ ಪಡೆಯುವರು. ಅವರು ಬಯಸಿದ್ದೆಲ್ಲವೂ ಅವರ ಪ್ರಭುವಿನ ಬಳಿ ಅವರಿಗೆ 
ಸಿಗುವುದು. ಇದು ಪುಣ್ಯ ಮಾಡಿದವರಿಗೆ ಇರುವ ಸತ್ವಲ. (ಇದು) ಅವರು ಮಾಡಿದ್ದ ಅತ್ಯಂತ ನಿಕೃಷ್ಟ 
ಕರ್ಮಗಳನ್ನು ಅಲ್ಲಾಹನು ಅವರ ಲೆಕ್ಕದಿಂದ ಅಳಿಸಿ ಹಾಕಲು ಮತ್ತು ಅವರಿಗೆ, ಅವರು ಮಾಡುತ್ತಿದ್ದ 
ಅತ್ಯುತೃಷ್ಟ ಕರ್ಮಗಳಿಗನುಸಾರ ಪ್ರತಿಫಲ ನೀಡಲು (ಆಗಿರುತ್ತದೆ). 


ಯಾವುದೆಂದರೆ- ನೀವು ಈ ಎಲ್ಲ ವಿಧಾನಗಳ ಮೂಲಕ ಒಂದು ಸರಳವಾದ ವಿಷಯವನ್ನು ಅವರಿಗೆ ಬೋಧಿಸುತ್ತಿರುವಿರಿ. ಅವರು 
ಹಟಮಾರಿತನದೊಂದಿಗೆ ನಿಮ್ಮ ಮಾತನ್ನು ತಿರಸ್ಕರಿಸುತ್ತಿರುವುದು ಮಾತ್ರವಲ್ಲ, ಸುಸ್ಪಷ್ಟ ಸತ್ಯ ವಿಷಯವನ್ನು ಅದುಮಿಡಲಿಕ್ಕಾಗಿ 
ನಿಮಗೆ ತೊಂದರೆ ಕೊಡುತ್ತಿರುವರು. ಸರಿ, ನೀವಾಗಲಿ ಅವರಾಗಲಿ ಸದಾ ಇಲ್ಲಿ ಉಳಿದಿರಲಾರಿರಿ. ಇಬ್ಬರಿಗೂ ಒಂದಲ್ಲೊಂದು 
ದಿನ ಸಾಯಲಿಕ್ಕಿದೆ. ಆಗ ಫಲಿತಾಂಶವು ಎಲ್ಲರ ಮುಂದೆ ಬಂದು ಬಿಡುವುದು. 

52. ತಾತ್ಸರ್ಯವೇನೆಂದರೆ- ಪುನರುತ್ಥಾನ ದಿನ ಅಲ್ಲಾಹನ ನ್ಯಾಯಾಲಯದಲ್ಲಿ ನಡೆಯುವ ವ್ಯಾಜ್ಯದಲ್ಲಿ ` ಶಿಕ್ನೆ 
ಹೊಂದುವವರು ಯಾರೆಂಬುದನ್ನು ನೀವು ಇಂದೇ ಕೇಳಿಕೊಲ್ಳಿರಿ. ಅಲ್ಲಾಹನೊಂದಿಗೆ ಅವನ ಅಸ್ತಿತ್ವದಲ್ಲಿ, ಗುಣವಿಶೇಷಗಳಲ್ಲಿ, 
ಹಕ್ಕುಗಳಲ್ಲಿ ಮತ್ತು ಅಧಿಕಾರಗಳಲ್ಲಿ ಬೇರೆ ಕೆಲವರೂ ಸಹಭಾಗಿಗಳಾಗಿದ್ದಾರೆಂಬ ಮಿಥ್ಮ ವಿಶ್ವಾಸವನ್ನು ಕಲ್ಪಿಸಿದ ಅಕ್ರಮಿಗಳಿಗೆ 
ಖಂಡಿತ ون‎ ಸಿಗಲಿದೆ. ಅವರು ಮಾಡಿದ ಇದಕ್ಕಿಂತಲೂ ಮಿಗಿಲಾದ ಅಕ್ರಮ ಯಾವುದೆಂದರೆ- ಅವರ ಮುಂದೆ ಸತ್ಯವನ್ನಿಟ್ಟಾಗ 
ಅದನ್ನು ಸ್ವೀಕರಿಸುವುದನ್ನು ಬಿಟ್ಟು ಸತ್ಯವನ್ನು ಸಾರಿದವರನ್ನೇ ಸುಳ್ಳುಗಾರನೆಂದು ಹೇಳಿದುದು. ಇನ್ನು ಸತ್ಯವನ್ನು ತಂದವರ ಮತ್ತು 
ಅವರನ್ನು ಸಮರ್ಥಿಸಿದವರ ವಿಷಯ- ಅಲ್ಲಾಹನ ನ್ಯಾಯಾಲಯದಿಂದ ಅವರು ಶಿಕ್ಷೆ ಪಡೆಯುವ ಪ್ರಶ್ನೆಯೇ ಉಳಿಯುವುದಿಲ್ಲ. 

53. ಇಲ್ಲಿ 'ಫಿಲ್‌ಜನ್ನೆ? (ಸ್ವರ್ಗದಲ್ಲಿ) ಎಂಬುದರ ಬದಲು, 'ಇಂದ ರಬ್ಬಿಹಿಮ್‌' (ಅವರ ಪ್ರಭುವಿನ ಬಳಿ) ಎಂಬ ಪದಗಳ 
ಪ್ರಯೋಗವಾಗಿದೆ. ದಾಸನು ತನ್ನ ಪ್ರಭುವಿನ ಬಳಿಗೆ ಹೋಗುವುದು ಮರಣಾ ನಂತರವೇ ಎಂಬುದು ಸಿದ್ಧ. ಆದುದರಿಂದ ಒಬ್ಬ 
ಸತ್ಯವಿಶ್ವಾಸಿ ಸಜ್ಜನನು ಸ್ವರ್ಗಕ್ಕೆ ತಲಪಿದ ಬಳಿಕ ಮಾತ್ರವಲ್ಲ ಅವನ ಮರಣ ಕಾಲದಿಂದ ಹಿಡಿದು ಸ್ವರ್ಗ ಪ್ರವೇಶಗೊಳ್ಳುವ 
ಕಾಲದವರೆಗೂ ಅವನೊಂದಿಗೆ ಅಲ್ಲಾಹನು ಇದೇ ರೀತಿ ವೃವಹರಿಸುವನೆಂದು ತಿಳಿಸುವುದೇ ಈ ಸೂಕ್ತದ ಇಂಗಿತವೆಂದು ಇದರಿಂದ 
ತಿಳಿಯುತ್ತದೆ. ಅವನು 'ಬರ್ಥುಖ್‌'ನ (ಮರಣಾನಂತರದಿಂದ ಪ್ರಳೆಯ ಕಾಲದ ವರೆಗಿನ ಕಾಲಾವಧಿ) ವರೆಗಿನ ಯಾತನೆಯಿಂದಲೂ, 
ಪುನರುತ್ನಾನ ದಿನದ ಸಂಕಷ್ಟಗಳಿಂದಲೂ ವಿಚಾರಣೆ ನಡೆಯುವ ಸಮಯದ ಕಾಠಿಣ್ಮದಿಂದಲೂ 'ಹೆಶ್ರ್‌'ನ ಮೈದಾನ (ಪುನರುತ್ಗಾನ 
ದಂದು ಒಟ್ಟು ಸೇರುವ ಸ್ಥಳ)ುದ ಅಪಮಾನದಿಂದಲೂ ತನ್ನ ಲೋಪದೋಷಗಳು ಹಾಗೂ ಅಪರಾಧಗಳ ಶಿಕ್ಸೆಯಿಂದಲೂ ಪಾರಾಗ 
ಬೇಕೆಂದು. ಅಪೇಕ್ಲಿಸುವನು. ಅಲ್ಲಾಹನು ಅವನ ಈ ಎಲ್ಲ ಅಪೇಕ್ಲೆಗಳನ್ನೂ ಈಡೇರಿಸುವನು. ۱ 

54. ಪ್ರವಾದಿವರ್ಯರಣಸ) ಮೇಲೆ ವಿಶ್ವಾಸವಿರಿಸಿದ್ದವರಿಂದ . ಅಜ್ಞಾನ ಕಾಲದಲ್ಲಿ ವೈಚಾರಿಕ ಮತ್ತು ನೈತಿಕ ಎರಡೂ 
ತರದ ಘೋರ ಪಾಪಗಳು ಸಂಭವಿಸಿದ್ದುವು. ಸತ್ಯವಿಶ್ವಾಸ ಸ್ವೀಕಾರ ಮಾಡಿದ ಬಳಿಕ ಅವರು, ತಾವು ಹಿಂದೆ ನಂಬಿಕೊಂಡಿದ್ದ 
ಮಿಥ್ಮವನ್ನು ತೈಜಿಸುವ ಪುಣ್ಯವನ್ನು ಮಾತ್ರ ಮಾಡಿದುದಲ್ಲ, ಅವರು ಪ್ರವಾದಿವರ್ಯರು(ಸ) ಸಾರಿದಂತಹ ಸತ್ಯವನ್ನು 
ಸ್ವೀಕರಿಸಿಕೊಂಡರು. ಮಾತ್ರವಲ್ಲ ಅವರು ನೈತಿಕತೆ, ಆರಾಧನೆ, ವ್ಯವಹಾರಗಳಲ್ಲಿ ಅತ್ಕುತ್ತಮ ಕರ್ಮಗಳನ್ನೆಸಗಿದ್ದರು. ಇಲ್ಲಿ 
ಅಲ್ಲಾಹನು, ಅಜ್ಞಾನ ಕಾಲದಲ್ಲಿ ಅವರಿಂದ ಆಗಿಹೋಗಿದ್ದ ಅತ್ಯಂತ ಹೇಯ ಪಾಪಗಳನ್ನೆಲ್ಲಾ ಅವರ ಲೆಕ್ಕಪತ್ರದಿಂದ 
'ಅಳಿಸಿ ಬಿಡಲಾಗುವುದು ಮತ್ತು ಅವರ ಕರ್ಮಪತ್ರದಲ್ಲಿರುವ ಅತ್ಕುತ್ತಮ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಸತ್ಸಲ 
ಕೊಡಲಾಗುವುದು ಎಂದು ಹೇಳುತ್ತಿದ್ದಾನೆ. 


ಕಾಂಡ-24 


545 ٭دلد چمجدہ .39 


تن شی ال تا من مع کال ಹಸದ‏ 
NE EE WEIN 63 5 4!‏ 


y 


لو ات ಹರ‏ 


کم ہو سے 


| دن‎ ಯ EEA ال “کل‎ ST ناش‎ 
೭೬ 7و‎ ಭರಿತ ال ب ج- وت 21 کت‎ 
Fl 2 SATE EL AT GE BL 


(36-41) (ಸಂದೇಶವಾಹಕೆರೇೆ) ಅಲ್ಲಾಹನು ತನ್ನ ದಾಸನಿಗೆ ಸಾಕಾಗಲಾರನೇ? ಇವರು ಅವನ 
ಹೊರತಾಗಿರುವ ಇತರರ ಬಗ್ಗೆ ನಿಮ್ಮನ್ನು ಹೆದರಿಸುತ್ತಾರೆ.5 ವಸ್ತುತಃ ಯಾರನ್ನು ಅಲ್ಲಾಹನೇ ಪಥಭ್ರಷ್ಟ 
ಗೊಳಿಸಿಬಿಟ್ಟನೋ ಅವನಿಗೆ "ದಾರಿ ತೋರಿಸುವವನಾರೂ ಇಲ್ಲ ಮತ್ತು ಯಾರಿಗೆ ಅಲ್ಲಾ: ಹನೇ ಮಾರ್ಗದರ್ಶನ 
ಮಾಡಿದನೋ ಅವನನ್ನು ದಾರಿಗೆಡಸುವವನೂ ಯಾರೂ ಇಲ್ಲ. ಅಲ್ಲಾಹ್‌ ಮಹಾಪ್ರಬಲನೂ ಪ್ರತೀಕಾರ 
ಪಡೆಯುವವನೂ ಅಲ್ಲವೇ?" ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದವನಾರೆಂದು ನೀವು: ಇವರೊಡನೆ ಕೇಳಿದರೆ, 
ಅಲ್ಲಾಹನೆಂದು ಇವರೇ ಸ್ವತಃ ಹೇಳುವರು. ವಸ್ತುಸ್ಥಿತಿ ಹೀಗಿರುವಾಗ ಅಲ್ಲಾಹನು ನನಗೇನಾದರೂ 
ಹಾನಿಯನ್ನು ಉಂಟು ಮಾಡಲಿಚ್ಛಿಸಿದರೆ ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವ' ನಿಮ್ಮ ಈ 
ದೇವತೆಗಳು ಅವನುಂಟು ಮಾಡುತ್ತಿರುವ ಹಾನಿಯಿಂದ ನನ್ನನ್ನು ರಕ್ಷಿಸಬಲ್ಲರೇ ಅಥವಾ ಅಲ್ಲಾಹ್‌ ನನ್ನ 
ಮೇಲೆ ಕೃಷೆ ತೋರಲಿಚ್ಛಸಿದರೆ ಇವರು ಅವನ ಕೃಪೆಯನ್ನು ತಡೆಯಬಲ್ಲರೇ? ಎಂದು ಅವರೊಡನೆ 
ಕೇಳಿರಿ. ನನಗೆ ಅಲ್ಲಾಹನೇ ಸಾಕು. ಭರವಸೆ ಇಡುವವರು ಅವನ ಮೇಲೆಯೇ ಭರವಸೆಯನ್ನಿಡುತ್ತಾರೆ ಎಂದು 
ಅವರೊಡನೆ ಹೇಳಿ ಬಿಡಿರಿ. ನನ್ನ ಜನಾಂಗದವರೇ, ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಮಾಡುತ್ತಲಿರಿ.* 


55. ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸು, "ನೀವು ನಮ್ಮ ದೇವರುಗಳನ್ನು ದೂಷಿಸುತ್ತೀರಿ. ಅವು ಎಂತಹ 
ಮಹಾ ಪವಾಡಗಳನ್ನು ಹೊಂದಿದಂತಹವುಗಳೆಂದು ನಿಮಗೆ ಗೊತ್ತಿಲ್ಲ. ಅವುಗಳನ್ನು ಅವಮಾನಿಸಿದವರೆಲ್ಲರೂ ನಾಶಗೊಂಡಿದ್ದಾರೆ. 
ನೀವು ನಿಮ್ಮ ವರ್ತನೆಯನ್ನು ಬಿಡದಿದ್ದರೆ ನಿಮ್ಮ ಪತನವೂ ಖಚಿತ” ಎಂದು ಹೇಳುತ್ತಿದ್ದರು. 

56. ಅರ್ಥಾತ್‌- ಈ ಮೂರ್ಪರಿಗೆ ಈ ದೇವರುಗಳ ಶಕ್ತಿ ಮತ್ತು ಸ್ಥಾನ-ಮಾನಗಳ ಬಗ್ಗೆಯಂತೂ ಬಹಳಷ್ಟು ಚಿಂತೆ 
ಇದೆ. ಆದರೆ ಅಲ್ಲಾಹನು ಮಹಾಶಕ್ತಿಶಾಲಿಯಾಗಿದ್ದಾನೆಂಬ ಮತ್ತು ಇವರು ಅವನಿಗೆ ಸಹಭಾಗಿಗಳನ್ನು ನೇಮಿಸುವ ಮೂಲಕ 
ಅವನಿಗೆ ಮಾಡುತ್ತಿರುವ ಅಪಮಾನಕ್ಕಾಗಿ ಇವರಿಗೂ ಶಿಕ್ಷೆ ಸಿಗಬಹುದೆಂಬ ಅರಿವೇ ಇವರಿಗಿಲ್ಲ. ಇದು ಕೂಡಾ, ಇವರು ದೇವ 
ಮಾರ್ಗದರ್ಶನದಿಂದ ವಂಚಿತರಾಗಿರುವುದರ ಪರಿಣಾಮವಾಗಿದೆ. 

57. ಹೆ. ಇಬ್ನ್‌ ಅಬೀ ಹಾತಿಮ್‌(ರ) ಹೆ. ಇಬ್ನ್‌ ಅಬ್ಬಾಸ್‌ರಿಂದ(ರ) ಉಲ್ಲೇಖಿಸಿರುವ ವರದಿಯಂತೆ ಪ್ರವಾದಿವರ್ಯರು(ಸ) 
ಹೀಗೆ ಹೇಳಿರುವರು: “ಸಕಲ ಮಾನವರಿಗಿಂತಲೂ ಹೆಚ್ಚು ಬಲಶಾಲಿಯಾಗಬೇಕೆಂಬ ಇಚ್ಛೆಯುಳ್ಳವನು ಅಲ್ಲಾಹನ ಮೇಲೆ 
ಭರವಸೆ ಇಡಲಿ. ಎಲ್ಲರಿಗಿಂತಲೂ ದೊಡ್ಡ ಧನಿಕನಾಗಬೇಕೆಂದು ಬಯಸುವವನು ತನ್ನ ಕೈಯಲ್ಲಿರುವುದರ ಮೇಲೆ ಇರಿಸುವುದ 
ಕ್ಕಿಂತ ಹೆಚ್ಚು ಅಲ್ಲಾಹನ ಬಳಿಯಲ್ಲಿರುವುದರ ಮೇಲೆ ಭರವಸೆ ಇರಿಸಲಿ. ಎಲ್ಲರಿಗಿಂತಲೂ ಹೆಚ್ಚಾಗಿ ಗೌರವ ಪಡೆಯ 
ಬೇಕೆಂದು ಇಚ್ಛಿಸುವವನು ಮಹಾನನಾದ ಅಲ್ಲಾಹನಿಗ ಹೆಚ್ಚು ಭಯಪದಡಲಿ." 

58. ನನ್ನನ್ನು ಅಪಮಾನಿಸಲು ನೀವು ಏನೆಲ್ಲ ಮಾಡಬಲ್ಲಿರೋ ಮತ್ತು ಮಾಡುತ್ತಿರುವಿರೋ ಅದನ್ನೆಲ್ಲ ಮಾಡುತ್ತಲಿರಿ, 
ನಿಮ್ಮ ಕುಕರ್ಮಗಳಲ್ಲಿ ಏನೂ ಕಡಿತ ಮಾಡಬೇಡಿರಿ. 


ಕಾಂಡ-24 


35 


546 ಕುರ್‌ಆನ್‌ ವ್ಯಾಖ್ಯಾನ 


2 AH عدَاث‎ SE SLE SEL dE 
ಲದ ಹರ i ಹೇರಿ 
PG EASE کالما ون‎ OS SA iE 
ಮಿ کن ػنث ماما‎ ಹೆ لی لی جع مزا‎ 
اق بل سم رق و ذرہ‎ ML SAGE 6B Gl 
PAELLA oD SSIES I 

ನಾನು ನನ್ನ ಕೆಲಸವನ್ನು ಮಾಡುತ್ತಲಿರುವೆನು. ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು 


.| ಎಂದೆಂದೂ ಸಿಗದಂತಹ پوت‎ ಯಾರಿಗೆ ಸಿಗುತ್ತದೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು 
p رس‎ ಸ್ಪಷ್ಟವಾಗಿ ಹೇಳಿ ಬಿಡಿರಿ. (ಸಂಡೇಶವಾಹಕರೆಲ ನಾವು ಸಕಲ ಮಾನವರಿಗಾಗಿ ಈ ಪರಮ 
ಸತ್ಯಗ್ರಂಥವನ್ನು ನಿಮಗೆ ಅವಶೀರ್ಣಗೊಳಿಸಿದ್ದೇವೆ. ಇನ್ನು ನೇರ ಮಾರ್ಗವನ್ನನುಸರಿಸುವವನು ತನಗಾಗಿಯೇ 
ಅನುಸರಿಸುವನು ಮತ್ತು ಪಥಬ್ರಷ್ಟನಾಗುವವನ ಪಥಬ್ರಷ್ಟತೆಯ ದೋಷವು ಅವನ ಮೇಲೆಯೇ ಇರುವುದು. 


ನೀವು ಅವರ ಹೊಣೆಗಾರರಲ್ಲ. 

. (42-44) ಮರಣದ ವೇಳೆ ಆತ್ಮಗಳನ್ನು ವಶಪಡಿಸಿಕೊಳ್ಳುವವನು ಅಲ್ಲಾಹನೇ ಮತ್ತು ಇನ್ನೂ 
ಸಾಯದಿದ್ದವನ ಆತ್ಮವನ್ನು ನಿದ್ರಾವಸ್ಥೆಯಲ್ಲಿ ವಶಪಡಿಸಿಕೊಳ್ಳುವವನೂ ಅವನೇ. ಅವನು ಯಾವುದರ 
ಮೇಲೆ ಮರಣದ ತೀರ್ಮಾನವನ್ನು ಜಾರಿಗೊಳಿಸುತ್ತಾ ನೋ ಅದನ್ನು ತಡೆಹಿಡಿಯುತ್ತಾನೆ ಮತ್ತು ಇತರ 
ಆತ್ಮಗಳನ್ನು ಒಂದು ನಿರ್ದಿಷ್ಟ ಕಾಲದವರೆಗಾಗಿ ಹಿಂದಕ್ಕೆ ಕಳುಹಿಸುತ್ತಾನೆ. ನಿಶ್ಚಯವಾಗಿಯೂ ವಿಚಾರಶೀಲರಿಗೆ 
ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ." ಇವರು ಆ ಅಲ್ಲಾಹನನ್ನು ಬಿಟ್ಟು ಇತರರನ್ನು ಶಿಫಾರಸುದಾರರಾಗಿ 


59. ಅರ್ಥಾತ್‌- ಅವರನ್ನು ನೇರ ಮಾರ್ಗಕ್ಕೆ ತರುವ ಹೊಣೆ ನಿಮ್ಮ ಮೇಲಿಲ್ಲ. ಸನ್ಮಾರ್ಗವನ್ನು ಅವರ ಮುಂದೆ ಇಟ್ಟು 
ಬಿಡುವುದು ಮಾತ್ರ ನಿಮ್ಮ ಕೆಲಸ. ಅನಂತರವೂ ಅವರು ಪಥಬಭ್ರಷ್ಟತೆಯಲ್ಲೀೇ ಮುಂದುವರಿದರೆ ನೀವು ಹೊಣೆಗಾರರಲ್ಲ. 

60. ನಿದ್ರಾವಸ್ಥೆಯಲ್ಲಿ ಆತ್ಮವನ್ನು ವಶಪಡಿಸಿಕೊಳ್ಳುವುದೆಂದರೆ- ಪ್ರಜ್ಞೆ ಸಂವೇದನೆ, ತಿಳಿವು, ಗ್ರಹಣಶಕ್ತಿ, ಅಧಿಕಾರ, 
ಇರಾದೆ ಮೊದಲಾದ "ಶಕ್ತಿಗಳನ್ನು ನಿರುಪಯುಕ್ತಗೊಳಿಸುವುದು. ನಿದ್ದೆ ಹೋದವನೂ ಸತ್ತು ಹೋದವನೂ ಸಮಾನ ಎಂಬ 
ಮಾತು ಇದಕ್ಕೆ ಸರಿ ಹೋಗುತ್ತದೆ. 

61. ಈ ಆದೇಶದ ಮೂಲಕ ಅಲ್ಲಾಹನು ಜೀವನ ಮತ್ತು ಮರಣಗಳು ಯಾವ ರೀತಿ ತನ್ನ ಸಂಪೂರ್ಣ ನಿಯಂತ್ರಣ 
ದಲ್ಲಿವೆ ಎಂಬ ಪ್ರಜ್ಞೆಯನ್ನು ಮಾನವನಲ್ಲಿ ಮೂಡಿಸಬಯಸುತ್ತಾನೆ. ರಾತ್ರೆ ಮಲಗಿದವನು ಖಂಡಿತವಾಗಿಯೂ ಬೆಳಿಗ್ಗೆ ಎದ್ದೇ 
|١ ಶೀರುವನೆಂದು ಯಾರೊಬ್ಬನೂ' ಹೇಳಲಾರ. ಒಂದೇ ಘಳಿಗೆಯಲ್ಲಿ ತನ್ನ ಮೇಲೆ ಏನೆಲ್ಲ ಆಪತ್ತುಗಳು ಬಂದೆರಗಬಹುದೆ೦ಬುದನ್ನು 

"| ಬಲ್ಲವರಾರೂ ಇಲ್ಲ. ಮುಂದಿನ ಕ್ಷಣವು ಅವನ ಪಾಲಿಗೆ ಜೀವನದ ಕ್ಷಣವೂ ಆಗಿರಬಹುದು ಮರಣದ ಕ್ಷಣವೂ ಆಗಿರ 

-| ಬಹುದು. ನಿದ್ರಿಸುತ್ತಿರುವಾಗ, ಎಚ್ಚರವಾಗಿರುವಾಗ, ಮನೆಯಲ್ಲಿರುವಾಗ ಅಥವಾ ಹೊರಗೆಲ್ಲಾದರೂ ಹೋಗಿದ್ದಾಗ ಶರೀರದೊಳಗಿನ 
ಯಾವುದಾದರೂ ದೋಷ ಅಥವಾ ಹೊರಗಿನಿಂದ ಎರಗುವ ಯಾವುದಾದರೂ ವಿಪತ್ತು ಅವನ ಪಾಲಿಗೆ ಮೃತ್ಯು ಸ೦ದೇಶವಾಗಿ 
ಬಿಡಬಹುದು. ಈ ರೀತಿ ಸಂಪೂರ್ಣವಾಗಿ ಅಲ್ಲಾಹನ ಕೈಯಲ್ಲಿ ಅಸಹಾಯಕನಾಗಿರುವ ಮಾನವನು ಆ ಅಲ್ಲಾಹನ ಬಗ್ಗೆಯೇ 
ನಿಶ್ಚಿಂತನಾಗಿ ಅಥವಾ ವಿಮುಖನಾಗಿ ಬಿಟ್ಟರೆ ಅವನು ಅದೆಂತಹ ಮೂರ್ಯ! 


ಕಾಂಡ-24 


39. ಅರಯ್ದುಮರ್‌ 547 


CHS SE‏ کٹا الا َو و2 وا پل Nos CULE‏ ناك 
es‏ تی م7۵ ادا 45 7 ات 
S53 SEES gh oH‏ تال جوم 


سم ہو 


hse A 
ಒಲ کان‎ Cy Dols KS A 
AES LS LSE EM SL PE 


ಮಾಡಿಬಿಟ್ಟಿರುವರೇ?” ಅವರ, ಅಧಿಕಾರದಲ್ಲಿ ಏನೂ ಇಲ್ಲದಿದ್ದರೂ ಅವರು ಅವಿವೇಕಿಗಳಾಗಿದ್ದರೂ ಶಿಫಾರಸು 
ಮಾಡುವರೇ? ಎಂದು ಕೇಳಿರಿ. ಶಿಫಾರಸು ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ.8 ಭೂಮಿ- 
ಆಕಾಶಗಳ ಪ್ರಭುತ್ವಕ್ಕೆ ಅವನೇ ಒಡೆಯನಾಗಿರುತ್ತಾನೆ. ಅನಂತರ ನೀವು ಅವನ ಕಡೆಗೇ ಮರಳಿಸಲ್ಪಡಲಿರುವಿರಿ 
ಎಂದು ಹೇಳಿರಿ. 

(45-48) ಏಕಮಾತ್ರ ಅಲ್ಲಾಹನ ಪ್ರಸ್ತಾಪವೆತ್ತಲಾದಾಗ ಪರಲೋಕದ ಮೇಲೆ ವಿಶ್ವಾಸವಿಲ್ಲದವರ 
ಹೃದಯಗಳು ಮರುಗಲಾರಂಭಿಸುತ್ತವೆ ಮತ್ತು ಅವನ ಹೊರತು ಇತರರ ಪ್ರಸ್ತಾಪ ಬರುವಾಗ ಅವರು 


ಒಮ್ಮೆಲೇ ಆನಂದ ತುಂದಿಲರಾಗುತ್ತಾರೆ." ಹೇಳಿರಿ- "ಅಲ್ಲಾಹ್‌! ಭೂಮಿ- ಆಕಾಶಗಳ ಸೃಷ್ಟಿಕರ್ತನೇ ಪ್ರತ್ಯಕ್ಷ 
ಪರೋಕ್ಸಗಳ ಜ್ಞಾನಿಯೇ, ನಿನ್ನ ದಾಸರು ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯದಲ್ಲಿ ಅವರ ನಡುವೆ 
ನೀನೇ ಶೀರ್ಮಾನ ಮಾಡಲಿರುವೆ. ಈ ಅಕ್ರಮಿಗಳ ವಶದಲ್ಲಿ ಭೂಮಿಯ ಸಕಲ ಸಂಪತ್ತು ಇದ್ದರೂ ಮತ್ತು 
ಅಷ್ಟೇ ಇನ್ನೂ ಇದ್ದರೂ ಅವರು ಇದೆಲ್ಲವನ್ನೂ ಪುನರುತ್ನಾನ ದಿನದ ಕೆಟ್ಟ ಯಾತನೆಯಿಂದ ಪಾರಾಗಲಿಕ್ಕಾಗಿ 


62. ಕೆಲವರು- ಅವರು ಅಲ್ಲಾಹನ ಮುಂದೆ ಶಿಫಾರಸು ಮಾಡಿದರೆ ಅಲ್ಲಾಹನು ಆ ಶಿಫಾರಸನ್ನು ಕಡೆಗಣಿಸಲಿಕ್ಕೂ ಸಾಧ್ಯವಿಲ್ಲ 
ವೆಂಬಷ್ಟು - ವರ್ಚಸ್ಸನ್ನು ಹೊಂದಿರುವರೆಂದು ಇವರು ತಮ್ಮಷ್ಟಕ್ಕೆ ತಾವೇ ಭ್ರಮಿಸಿಕೊಂಡಿದ್ದಾರೆ. ವಾಸ್ತವದಲ್ಲಿ ಅವರು ಶಿಫಾರಸುದಾರ 
ರೆಂಬುದಕ್ಕೆ ಯಾವ ಆಧಾರವೂ ಇಲ್ಲ. ತನ್ನ ಸನ್ನಿಧಿಯಲ್ಲಿ ಅವರಿಗೆ ದೊಡ್ಡ ಸ್ಥಾನಮಾನಗಳಿವೆಯೆಂದು ಅಲ್ಲಾಹನು ಎಂದೂ 
ಹೇಳಿದ್ದಿಲ್ಲ. ಹಾಗೆಯೇ ನಾವು ನಮ್ಮ ಬಲದಿಂದ ನಿಮ್ಮ ಕಾರ್ಯಗಳನ್ನು ನೆರವೇರಿಸಿ ಕೊಡುವೆವು ಎಂದು ಸ್ವತಃ ಅವರೂ ಕೂಡಾ 
ಹೇಳಿಕೊಂಡದ್ದಿಲ್ಲ. ಇದು ಸಾಲದ್ದಕ್ಕೆ ಇವರು ಮಾಡುತ್ತಿರುವ ಇನ್ನೂ ಹೆಚ್ಚಿನ ಮೂರ್ಯತನವೇನೆಂದರೆ- ಇವರು ನೈಜ ಒಡೆಯನನ್ನು 
ಬಿಟ್ಟು ಈ ಕಾಲ್ಪನಿಕ ಶಿಫಾರಸುದಾರರನ್ನೇ ಸರ್ವಸ್ವವೆಂದು ನಂಬಿ ತಮ್ಮ ಭಕ್ತಿ- ಶ್ರದ್ದೆಗಳನ್ನೆಲ್ಲಾ ಅವರಿಗೇ ಸಲ್ಲಿಸುತ್ತಿರುವರು. 

63. ಅರ್ಥಾತ್‌- ಅಲ್ಲಾಹನ ದಿವೃಸನ್ನಿಧಿಯಲ್ಲಿ ಶಿಫಾರಸುದಾರರಾಗಿ ಎದ್ದು ನಿಲ್ಲುವ ಶಕ್ತಿ ಯಾರಿಗೂ ಇಲ್ಲದಿರುವಾಗ 
ಯಾರಾದರೂ ತಮ್ಮ ಶಿಫಾರಸನ್ನು ಅಂಗೀಕರಿಸಲೇಬೇಕೆಂದು ಆಗ್ರಹಿಸುವುದಾದರೂ ಹೇಗೆ? ತಾನಿಚ್ಛಿಸಿದವರಿಗೆ ಶಿಫಾರಸಿನ ಅನುಮತಿ 
ಕೊಡುವುದೂ ಕೊಡದಿರುವುದೂ ಸಂಪೂರ್ಣ ಅಲ್ಲಾಹನ ಅಧಿಕಾರದಲ್ಲಿದೆ. ಯಾರ ಪರವಾಗಿ ಶಿಫಾರಸು ಮಾಡಬಹುದು ಮತ್ತು ಯಾರ 
ಪರವಾಗಿ ಮಾಡಬಾರದೆನ್ನುವುದೂ ಅಲ್ಲಾಹನ ಇಷ್ಟ. (ಶಿಫಾರಸಿಗೆ ಸಂಬಂಧಿಸಿದ ಇಸ್ಲಾಮೊ ನಂಬಿಕೆ ಮತ್ತು ಬಹುದೇವ ವಿಶ್ವಾಸಪರ 
ನಂಬಿಕೆಗಳೊಳಗಿನ ವ್ಯತ್ಯಾಸವನ್ನು ತಿಳಿಯಲಿಕ್ಕಾಗಿ ಸೂರಃ ಅಲ್‌ ಬಕರಃದ 281, ಅಲ್‌ ಅನ್‌ಆಮ್‌ನ 33, ಯೂನುಸ್‌ನ 5,24, 
ಹೊದ್‌ನ 84, ತಾಹಾದ 85-86, ಅಂಬಿಯಾದ 27, ಅಲ್‌ جع‎ 125 ಮತ್ತು ಅಸ್ಸಬಾದ 40ನೆಯ ಟಿಪ್ಪಣಿಗಳನ್ನು ನೋಡರಿ) 

64. ಇದು ಜಗತ್ತಿನ ಬಹುತೇಕ ಎಲ್ಲ ಬಹುದೇವ ವಿಶ್ವಾಸಿಗಳಲ್ಲಿ ಏಕರೂಪದಲ್ಲಿ ಕಂಡುಬರುವ ವಿಷಯ. ದುರದೃಷ್ಟವಶಾತ್‌ 
ಈ ರೋಗವು ಕೆಲವು ಮುಸ್ಲಿಮರಿಗೂ ತಗಲಿ ಬಿಟ್ಟಿದ್ದು, ಅವರೂ ಈ ದೋಷದಿಂದ ಮುಕ್ತರಲ್ಲ; ನಾವು ಅಲ್ಲಾಹನನ್ನು: 
ನಂಬುತ್ತೇವೆಂದು ಕೇವಲ ಬಾಯಿಯಿಂದ ಹೇಳುತ್ತಾರೆ. ಆದರೆ ಏಕಮಾತ್ರ ಅಲ್ಲಾಹನ ಬಗ್ಗೆ ಅವರ ಮುಂದೆ ಪ್ರಸ್ತಾಪಿಸಿದ ಮಾತ್ರಕ್ಕೆ 


ಕಾ೦ಡ-24 


548 ಕುರ್‌ಆನ್‌ ವ್ಯಾಖ್ಯಾನ 


ಯ್‌ 


KS AL IK او ما لو‎ SAHA 
می‎ Se ಹವ ےووہ تو یه‎ 

¥ تما این‎ JPG سد‎ IE SS sly 
من‎ CME S&S ےت‎ 
BSCS کا ھت‎ EEE ULE GHG یلیٹ‎ 


ಪರಿಹಾರವಾಗಿ ಕೊಡಲು ಸಿದ್ದರಾಗುವರು. ಅಲ್ಲಿ ಅಲ್ಲಾಹನ ಕಡೆಯಿಂದ ಇವರು ನಿರೀಕ್ಷಿಸದೆ ಇದ್ದುದೆಲ್ಲವೂ 
ಇವರ ಮುಂದೆ ಬರುವುದು. ಅಲ್ಲಿ ಇವರಿಗೆ ಇವರ ಗಳಿಕೆಯ ದುಷ್ಪರಿಣಾಮಗಳೆಲ್ಲವೂ ಬಯಲಾಗಿ 
ಬಿಡುವುವು. ಯಾವುದನ್ನು ಇವರು ಅಪಹಾಸ್ಕ ಮಾಡುತ್ತಿದ್ದರೋ ಅದೇ ಇವರ ಮೇಲೆ ಎರಗುವುದು. 
(49-52) ಇದೇ ಮಾನವನಿಗೆ ಒಂದಿಷ್ಟು ಸಂಕಷ್ಟವು ಬಂದಾಗ ಅವನು ನಮ್ಮನ್ನು ಪ್ರಾರ್ಥಿಸುತ್ತಾನೆ 
ಮತ್ತು ನಾವು ಅವನಿಗೆ ನಮ್ಮ ಕಡೆಯಿಂದ ಕೊಡುಗೆಗಳನ್ನು ಕೊಟ್ಟು ಉಬ್ಬಿಸಿದಾಗ "ಇದನ್ನು ನನಗೆ ಜ್ಞಾನದ 
ಆಧಾರದಲ್ಲಿ ಕೊಡಲಾಗಿದೆ" ಎನ್ನುತ್ತಾನೆ. ಅಲ್ಲ, ವಾಸ್ತವದಲ್ಲಿ ಇದು ಪರೀಕ್ಸೆಯಾಗಿದೆ. ಆದರೆ ಇವರಲ್ಲಿ 
ಹೆಚ್ಚಿನವರು ಅರಿಯುವುದಿಲ್ಲ.5' ಈ ಮಾತನ್ನೇ ಇವರಿಗಿಂತ ಮುಂಚೆ ಗತಿಸಿದವರೂ ಹೇಳಿದ್ದಾರೆ. ಆದರೆ ಅವರು 


. ಆಪರ ಮುಖಭಾವ ಕೆಟ್ಟು ಹೋಗುತ್ತದೆ. ಇವನು ಔಲಿಯಾರನ್ನು ಮತ್ತು ಮಹಾಪುರುಷರನ್ನು ನಂಬದವನಾದುದರಿಂದಲೇ ಕೇವಲ 
ಅಲ್ಲಾಹ್‌ ಎನ್ನುತ್ತಾನೆಂದು ಹೇಳುತ್ತಾರೆ. ಇತರರ . ಹೆಸರೆತ್ತಿದ ಕೂಡಲೇ ಅವರು ಪ್ರಸನ್ನರಾಗುತ್ತಾರೆ. ಸಂತೋಷದಿಂದ ಅವರ 
ಮುಖಗಳು ಅರಳುತ್ತವೆ. ಮುಖ್ಯವಾಗಿ ಅವರಿಗೆ ಅಭಿರುಚಿ ಮತ್ತು ಪ್ರೀತಿ ಯಾರೊಂದಿಗೆ ಇದೆಯೆಂಬುದು ಇದರಿಂದ ಸ್ಪಷ್ಟವಾಗಿ 
-ತ೪ಿದು ಬರುತ್ತದೆ. ಅಲ್ಲಾಮಾ ಆಲೂಸೀ(ರ) ತಮ್ಮ ವ್ಯಾಖ್ಯಾನ ಗ್ರಂಥವಾಗಿರುವ ರೂಹುಲ್‌ ಮಆನೀಯಲ್ಲಿ ಇದೇ ಸ್ಥಾನದಲ್ಲಿ 
ತಮ್ಮ ಒಂದು ಅನುಭವವನ್ನು ಹೀಗೆ ಹೇಳಿರುತ್ತಾರೆ: ಒ೦ದು ದಿನ ಒಬ್ಬನು ತನ್ನ ಕಷ್ಟದ ಸಮಯದಲ್ಲಿ ಮೃತರಾಗಿದ್ದ ಒಬ್ಬ 
ಮರೆ ರನ್ನು ಸಹಾಯಕ್ಕಾಗಿ ಕರೆಯುತ್ತಿದ್ದುದನ್ನು ನಾನು ಕಂಡೆನು. ಆಗ ನಾನು- ಓ ಅಲ್ಲಾಹನ ದಾಸನ ಅಲ್ಲಾಹನೊಡನೆ 

ಷೊರೆಯಿಡು, "ಓ ಪೈಗಂಬರರೇ, ನನ್ನ ದಾಸರು ನಿಮ್ಮೊಡನೆ ನನ್ನ ಕುರಿತಾಗಿ ಕೇಳಿದರೆ- ನಾನು ಅವರಿಗೆ ಅತಿ ಸಮೊಪವಾಗಿದ್ದೇನೆ. 
ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸುವಾಗ ನಾನು ಅವನ ಪ್ರಾರ್ಥನೆಯನ್ನು ಕೇಳುತ್ತೇನೆ ಮತ್ತು ಅದಕ್ಕೆ ಉತ್ತರ ಕೊಡುತ್ತೇನೆಂದು 
ಅವರಿಗೆ ಶಿಳಿಸಿರಿ ಎಂದು ಸ್ವತಃ ಅಲ್ಲಾಹನೇ ಹೇಳಿರುವನು" ಎಂದು ಹೇಳಿದೆ. ನನ್ನ ಈ ಮಾತನ್ನು ಕೇಳಿ ಅವನಿಗೆ ತುಂಬಾ 
ಕೋಪ ಬಂತು. ಅನಂತರ ಅವನು ಜನರೊಡನೆ ಇವನು ಮಹಾಪುರುಷರನ್ನು ನಿರಾಕರಿಸುವವನೆಂದು ನನ್ನ ಕುರಿತು ಹೇಳಿದ್ದಾಗಿ 
ತಿಳಿದು ಬಂತು. ಅಲ್ಲಾಹನಿಗಿಂತಲೂ ಶೀಘ್ರವಾಗಿ ಮಹಾಪುರುಷರು ಕೇಳುತ್ತಾರೆಂದು ಅವನು ಹೇಳಿದನೆ೦ದೂ ಕೆಲವರು ಹೇಳಿದರು. 

65. ಅರ್ಥಾತ್‌- ಅಲ್ಲಾಹನ ಹೆಸರನ್ನೇ ದ್ವೇಷಿಸುವ ಮತ್ತು ಏಕಮಾತ್ರ ಅಲ್ಲಾಹನ ಪ್ರಸ್ತಾಪವೆತ್ತಿದೊಡನೆ ಉರಿದು ಬೀಳುವ 
ಇದೇ ಮಾನವನಿಗೆ. 

66. ಈ ವಾಕ್ಕಕ್ಕೆ ಎರಡು ಅರ್ಥಗಳಿರಬಹುದು- 0 ನಾನು ಈ ಅನುಗ್ರಹಕ್ಕೆ ಅರ್ಹನಾಗಿಡ್ಲೇನೆಂದು ಅಲ್ಲಾಹ್‌ ತಿಳಿದಿದ್ದಾನೆ. 
ಆದುದರಿಂದಲೇ ಅವನು ನನಗೆ ಇಷ್ಟೆಲ್ಲವನ್ನೂ. ಕೊಟ್ಟಿರುತ್ತಾನೆ. ಅವನ ದೃಷ್ಟಿಯಲ್ಲಿ ನಾನು ಕೆಟ್ಟವನೂ ಅವಿಶ್ವಾಸಿಯೂ 
ದುರಾಚಾರಿಯೂ ಆಗಿರುತ್ತಿದ್ದರೆ ನನಗವನು ಈ ಅನುಗ್ರಹಗಳನ್ನೆಲ್ಲಾ ಕೊಡುತ್ತಿರಲಿಲ್ಲ. 2) ಇದಂತು ನನಗೆ ನನ್ನ 
ಯೋಗ್ಯತಾರ್ಹತೆಗಳ ಕಾರಣದಿಂದಾಗಿಯೇ ಸಿಕ್ಕಿದೆ. 

67. ಯಾರಿಗಾದರೂ ಯಾವುದಾದರೂ ಅನುಗ್ರಹವು ಸಿಕ್ಕಿ. ಬಿಟ್ಟರೆ, ಅದು ಅವನ ಅರ್ಹತೆ ಮತ್ತು ಯೋಗೃತೆಯ ಕಾರಣದಿಂದ 
ಸಿಕ್ಕಿದುದೆಂದೂ ಲೌಕಿಕ ಅನುಗ್ರಹಗಳು ಸಿಗುವುದು ದೇವಸನ್ನಿಧಿಯಲ್ಲಿ ಅವನು ಮೆಚ್ಚುಗೆಯವನೆಂಬುದರ ದ್ಯೋತಕ ವೆಂದೂ 
ಜನರು ತಮ್ಮ ಅಜ್ಞಾನದಿಂದಲೂ ತಿಳಿಗೇಡಿತನದಿಂದಲೂ ಭಾವಿಸುತ್ತಾರೆ. ವಸ್ತುತಃ ಇಲ್ಲಿ ಯಾರಿಗೆ ಏನು ಸಿಗುವುದೋ ಅದೆಲ್ಲವೂ 


ಕಾಂಡ-24 


39. ಅರುುಮರ್‌ 549 


೬ تی‎ ಪ್ರ BY "7 > dE GAs 
سے‎ ದಡಾರ) 
3 ہے ا نو ہت‎ ಥಮ تم نيت مکل‎ 


EES من تد اش لق‎ 
ಗಳಿಸುತ್ತಿದ್ದುದು ಅವರಿಗೇನೂ ಫಲಕಾರಿಯಾಗಲಿಲ್ಲ. ಅನಂತರ ಅವರು ತಮ್ಮ ಗಳಿಕೆಯ ಕೆಟ್ಟ ಫಲವನ್ನು 
ಅನುಭವಿಸಿದರು ಮತ್ತು ಇವರ ಪೈಕಿಯೂ ಅಕ್ರಮಿಯಾಗುವವರು ಸೆದ್ಯದಲ್ಲೇ ತಮ್ಮ ಗಳಿಕೆಯ ದುಷ್ಟಲವನ್ನು 
ಅನುಭವಿಸುವರು. ಇವರು ನಮ್ಮನ್ನು ಮಣಿಸಲಾರರು. ಅಲ್ಲಾಹನು ತಾನಿಚ್ಛಿಸಿದವರ ಜೀವನಾಧಾರವನ್ನು 
ವಿಸೃತಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಅದನ್ನು ಪರಿಮಿತ ಗೊಳಿಸುತ್ತಾನೆಂಬುದು ಇವರಿಗೆ 
ಗೊತ್ತಿಲ್ಲವೇ? ವಿಶ್ವಾಸವಿರಿಸುವವರಿಗೆ ಇದರಲ್ಲಿ ನಿದರ್ಶನಗಳಿವೆ. 

(53-61) (ಸಂದೇಶವಾಹಕರೇ, ನನ್ನ ಪರವಾಗಿ) ಹೇಳಿರಿ; ತಮ್ಮ ಮೇಲೆಯೇ ಅತಿರೇಕವೆಸಗಿಕೊಂಡಿರುವ 
ನನ್ನ ದಾಸರ ಅಲ್ಲಾಹನ ಕರುಣೆಯ ಬಗ್ಗೆ ನಿರಾಶರಾಗಬೇಡಿರಿ. ನಿಶ್ಚಯವಾಗಿಯೂ ಅಲ್ಲಾಹ್‌ ಸಕಲ 


ಅಲ್ಲಾಹನ ಕಡೆಯಿಂದ ಪರೀಕ್ಷಾರ್ಥವಾಗ ನೀಡಲ್ಪಡುತ್ತದೆ. ಇವು ಪರೀಕ್ಷಾ ಸಾಧನಗಳೇ ವಿನಾ ಅರ್ಹತೆಗಿರುವ ಬಹುಮಾನಗಳಲ್ಲ. 
ಹಾಗಲ್ಲದಿದ್ದರೆ ಅರ್ಹತೆ ಹೊಂದಿದ ಎಷ್ಟೋ' ಮಂದಿ ದುಸ್ತಿತಿಯಲ್ಲಿರಲಿಕ್ಕೂ ಅಯೋಗ್ಯರಾಗಿರುವ ಅನೇಕ ಮಂದಿ ಅನುಗ್ರಹ 
ಗಳನ್ನು ಹೊಂದಿರುವುದಕ್ಕೂ ಕಾರಣವೇನು? ಇದೇ ರೀತಿಯಲ್ಲಿ ಈ ಲೌಕಿಕ ಅನುಗ್ರಹಗಳು ಅಲ್ಲಾಹೆನ ಮೆಚ್ಚುಗೆ ಪಡೆದುದರ 
ದ್ಕೋತಕವೂ ಅಲ್ಲ. ಜಗತ್ತಿನಲ್ಲಿ ಎಷ್ಟೋ ಸಜ್ಜನರು ಸಂಕಷ್ಟಗಳಲ್ಲಿ ಸಿಕ್ಕಿಬಿದ್ದಿರುತ್ತಾರೆ. ಅವರು ಪುಣ್ಯಶಾಲಿಗಳೆನ್ನುವುದರಲ್ಲಿ ಏನೂ 
ಸಂಶಯವಿಲ್ಲ. ಎಷ್ಟೋ ಮಂದಿ ಮಷ್ಟರು ಸುಖಭೋಗಗಳನ್ನು ಅನುಭವಿಸುತ್ತಿರುತ್ತಾರೆ. ಅವರ ದುಷ್ಟತನವನ್ನು ಜಗತ್ತೇ ಆರಿತಿರುತ್ತದೆ. 
ಹೀಗಿರುವಾಗ ಸಜ್ಜನರನ್ನು ಅಲ್ಲಾಹ್‌ ಮೆಚ್ಚುವುದಿಲ್ಲವೆಂದೂ ದುಷ್ಟರನ್ನು ಅಲ್ಲಾಹ್‌ ಮೆಚ್ಚುತ್ತಾನೆಂದೂ ವಿವೇಕಿಯಾದವನು ಹೇಳುವನೇ? 

68. رھ‎ ರ್ಯವೇನೆಂದರೆ- ಆವರ ವಿನಾಶ ಕಾಲ ಬಂದು ಬಿಟ್ಟಾಗ ಅವನು ಹೆಮ್ಮೆ ಪಡುತ್ತಿದ್ದ ಎಲ್ಲ ಯೋಗೃತಾರ್ಹತೆಗಳೂ 
ವ್ಯರ್ಥವಾಗಿ ಬಿಟ್ಟವು ಅವರು: ಅಲ್ಲಾಹನ ಮೆಚ್ಚುಗೆಗೆ ಪಾತ್ರರಾಗಿರಲಿಲ್ಲವೆಂಬುದೂ ಪ್ರಕಟವಾಗಿ ಬಿಟ್ಟಿತು ಅವರ ಈ 
ಸಂಪಾದನೆಯು ಮೆಚ್ಚುಗೆಯ ಹಾಗೂ ಅರ್ಹತೆಯ ಲಕ್ಷಣವಾಗಿರುತ್ತಿದ್ದರೆ ಈ ವಿನಾಶಕಾಲ ಬರಲು ಸಾಧ್ಯವಿತ್ತೇ? 

69. ಅರ್ಥಾತ್‌- ಜೀವನಾಧಾರಗಳು ಕಡಿಮೆಯಾಗುವುದೂ ಹೆಚ್ಚುವುದೂ ಅಲ್ಲಾಹನ ಒಂದು ಬೇರೆಯೇ ನಿಯಮವನ್ನು 
ಅವಲಂಬಿಸಿದೆ. ಅವುಗಳ ಔಚಿತ್ಯಗೆಳೂ ಬೇರೆಯೇ. ಈ ವಿತರಣೆಯು ಮಾನವನು ಅರ್ಹ ಅಥವಾ ಅನರ್ಹನಾಗಿರುವುದನ್ನು ಪ್ರೀತಿ 
ಪಾತ್ರ ಅಥವಾ ಕ್ರೋಧಕ್ಕೆ ಪಾತ್ರನಾಗಿರುವುದೆನ್ನು , ಅವಲಂಜಿಸಿರುವುದಿಲ್ಲ. (ಈ ವಿಷಯದ ಕುರಿತು ಹೆಚ್ಚಿನ ವಿವರಗಳನ್ನು ಸೂರಃ" 
ಯೂನುಸ್‌ನ 23, ಹೂದ್‌ನ 3, ಅರ್ರಲ್‌ದ್‌ನ 42, ಅಲ್‌ ಕೆಹ್ಟ್‌ನ 37-38; 'ಮರ್ಯಮ್‌ನ 45, ತಾಹಾದ 113-114, ಅಂಬಿಯಾದ 
99, ಅಲ್‌ ಮೂಮಿನೂನ್‌ನ 1,50, ಅಲ್‌ ಕೆಸೆಸ್‌ 97,98,101 ಮತ್ತು ಸಬಾದ 54ರಿಂದ 60ರ ವರೆಗಿನ ಟಿಪ್ಪಣಿಗಳಲ್ಲಿ ನೋಡಿರಿ.) 

70. ಅಲ್ಲಾಹನು ಪ್ರವಾದಿವರ್ಯರೊಡನೆ(ಸ) 'ಓ ನನ್ನ ದಾಸರೆ' ಎಂದು ಜನರನ್ನು ಸಂಬೋಧಿಸಬೇಕೆಂದು ಅಪ್ಪಣೆ 
ಮಾಡಿರುತ್ತಾನೆಂದೂ ಈ ಕಾರಣದಿಂದಾಗಿ ಸಕಲ ಮಾನವರೂ ಪ್ರವಾದಿವರ್ಯರ(ಸ) ದಾಸರಾಗಿರುತ್ತಾರೆಂದೂ ಕೆಲವರು ಈ ನುಡಿಗಳನ್ನು 
ಅತಿ ವಿಚಿತ್ರವಾಗಿ ದುರ್ವಾಖ್ಯಾನಿಸಿದ್ದಾರೆ. ಈ ದುರ್ವಾಖ್ಯಾನವನ್ನು ಕೇವಲ ದುರ್ವ್ಯಾಖ್ಯಾನವೆಂದಲ್ಲ ಅದನ್ನು ಕುರ್‌ಆನಿನ ಅತ್ಮಂತ 
ಕೀಳ್ಮಟ್ಟದ ಅರ್ಥವಿಕೃತಿಯೆಂದೂ ದೇವವಾಣಿಯೊಂದಿಗೆ ಆಟವಾಡುವುದೆಂದೂ ಹೇಳಬೇಕಾಗಿದೆ. ಅಂಧಶ್ರದ್ಧೆಯುಳ್ಳ ಅಜ್ಞಾನಿಗಳ 
ತಂಡವು ಈ ವ್ಯಾಖ್ಕಾನಕ್ಕೆ ತ4ಲೆದೂಗಬಹುದು. ಆದರೆ ಈ ವ್ಯಾಖ್ಯಾನವು ಸರಿಯೆಂದಾದರೆ ಇಡೀ ಕುರ್‌ಆನ್‌ ತಪ್ಪಾಗಿ ಬಿಡುತ್ತದೆ. 
ಏಕೆಂದರೆ ಕುರ್‌ಆನ್‌ ಆದಿಯಿಂದ تیادہ‎ ವರೆಗೂ ಮಾನವನನ್ನು ಅಲ್ಲಾಹನ ದಾಸನೆಂದು ಸಾರಿ ಹೇಳುತ್ತದೆ. ಅದರ ಸಂಪೂರ್ಣ 
ಕರೆಯೇ ನೀವು ಅಲ್ಲಾಹನ ಹೊರತು ಇನ್ನಾರ ದಾಸ್ಕವನ್ನೂ ಮಾಡಬೇಡಿರಿ ಎಂದಾಗಿರುತ್ತದೆ. ಹೆ. ಮುಹಮ್ಮದ್‌(ಸ) ಸ್ವತಃ 
ದೇವದಾಸರಾಗಿದ್ದೆರು. ಅವರನ್ನು ಅಲ್ಲಾಹನು 'ರಬ್‌'(ಒಡೆಯ) ಆಗಿ ಮಾಡಿ ಕಳುಹಿಸಿದ್ದುದಲ್ಲ, ಅವರನ್ನು ರಸೂಲ್‌ 


ಕಾಂಡ-24 


550 ಕುರ್‌ಆನ್‌ ವ್ಯಾಖ್ಯಾನ 


IG ES ds‏ لد من کبل ان بایگر 
رون ے2 ISS SIAC ABI‏ 


p 
my $2 dA ನಿಗಿ ೨3೨3ದ J 3 dad 


pA Ki ಮಶ 
لوان الله‎ OE Mes لین‎ ESS ME GES 


ಪಾಪಗಳನ್ನು ಕ್ಷಮಿಸಿ ಹಮ ಅವನಂತು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಿಮ್ಮ 
ಪ್ರಭುವಿನೆಡೆಗೆ ಮರಳಿ ಬನ್ನಿರಿ ಮತ್ತು ಅವನ ಶರಣಾಗತ ದಾಸರಾಗಿ ಬಿಡಿರಿ- ನಿಮ್ಮ ಮೇಲೆ ಯಾತನೆ ಎರಗಿ 
ಬಿಡುವ ಹಾಗೂ ಮತ್ತೆಲ್ಲಿಂದಲೂ ನಿಮಗೆ ಸಹಾಯ ಸಿಗಲಾರದ ಸ್ಥಿತಿ ಬರುವುದಕ್ಕೆ ಮುಂಚೆ ಮತ್ತು ನಿಮ್ಮ 
ಕಡೆಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಕಳುಹಿಸಲಾಗಿರುವ ಗ್ರಂಥದ ಅತ್ಯುತ್ತಮ ತಾತ್ತ ಶ್ರರ್ಯವನ್ನು ಅನುಸರಿಸಿರಿ- 
ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಮೇಲೆ ಹಠಾತ್ತನೆ ಯಾತನೆಯು ಬಂದೆರಗುವುದಕ್ಕೆ ಮುಂಚೆ. ಅನಂತರ 
ಯಾರಾದರೂ "ನಾನು ಅಲ್ಲಾಹನ ಮುಂದೆ ಮಾಡುತ್ತಲಿದ್ದ ಅಪರಾಧವು ಖೇದನೀಯ, ನಾನಂತು ಪರಿಹಾಸ್ಕ 
ಮಾಡುವವರ ಸಾಲಿಗೆ ಸೇರಿದ್ದೆನು”" ಎಂದು ಹೇಳುವಂತಾಗದಿರಲಿ ಅಥವಾ "ಅಯ್ಕೋ, ಅಲ್ಲಾಹನು ನನಗೆ 


(ಸಂದೇಶವಾಹಕಿರನ್ನಾಗಿ ಮಾಡಿ ಕಳುಹಿಸಿದ್ದನು. ಸ್ವತಃ ಅವರು, ಆತನೆ ದಾಸ್ಯ- ಆರಾಧನೆ ಮಾಡಬೇಕು ಮತ್ತು ಜನರಿಗೂ ಆತನ 
ದಾಸ್ಕವನ್ನು ಬೋಧಿಸಬೇಕೆಂದು ಅವರನ್ನು ಕಳುಹಿಸಲಾಗಿತ್ತು. ಹೀಗಿರುವಾಗೆ ಅವರೇ ಒಂದು ದಿನ ಹಠಾತ್ತನೆ, ಮಕ್ಕಾ ಪಟ್ಟಣದಲ್ಲಿ 
ಕುರೈಶ್‌ ಸತ್ಮನಿಷೇಧಿಗಳ ಮುಂದೆ ನಿಂತು ನೀವೆಲ್ಲ ಅಬ್ದುಲ್‌ ಉರಖ್ತಾಗಳಾಗಲಿ ಅಬ್ದುಶ್ಯಮ್ಸ್‌ಗಳಾಗಲಿ (ಉರ್ಮಾನ ದಾಸರಾಗಲಿ 
ಶಮ್ಸ್‌ನ ದಾಸರಾಗಲಿ) ಅಲ್ಲ, ನೀವು ಅಬ್ದ್‌ ಮುಹಮ್ಮದ್‌ (ಮುಹಮ್ಮದನ ದಾಸರು) ಆಗಿರುತ್ತೀರೆಂದು ಘೋಷಿಸಿಬಿಟ್ಟರೆಂದು 
(ನವೂದು 'ಬಿಲ್ಲಾಹ್‌) ಬುದ್ದಿ ಸ್ತಿಮಿತದಲ್ಲಿರುವ ಯಾರಾದರೂ ಊಹಿಸೆಬಲ್ಲರೇ? 

71. ಇದು ಸಕಲ ಮಾನವರನ್ನು ಅಭಿಸಂಬೋಧಿಸಿ ಹೇಳಿದ ಮಾತು. ಇಲ್ಲಿ ಸತ್ಯವಿಶ್ವಾಸಿಗಳನ್ನು ಮಾತ್ರ ಉದ್ದೇಶಿಸಲಾಗಿದೆ 
ಯೆನ್ನಲು, ಬಲವಾದ ಯಾವ ಪುರಾವೆಯೂ ಇಲ್ಲ. ಅಲ್ಲಾಮಾ ಇಬ್ನ್‌ ಕಸೀರರು ಬರೆದಿರುವಂತೆ, ಸಾರ್ವತ್ರಿಕವಾಗಿ ಜನರನ್ನು 
ದ್ವೇಶಿಸಿ ಹೀಗೆ ಹೇಳಿದ್ದರ ಅರ್ಥ, ಪಶ್ಚಾತ್ತಾಪ ಮತ್ತು ಮರಳಿಕೆ ಇಲ್ಲದೆಯೇ ಅಲ್ಲಾಹನು ಸಕಲ ಪಾಪಗಳನ್ನೂ ಕ್ಷಮಿಸಿ 
ಬಿಡುತ್ತಾನೆಂದಲ್ಲ. ಪಾಪಗಳಿಗೆ ಕ್ಷಮೆ ಸಿಗಬೇಕಾದರೆ ಆರಾಧನೆ ಮತ್ತು ಅನುಸರಣೆಯ ಕಡೆಗೆ ಮರಳೆಬೇಕೆಂದೂ ಅಲ್ಲಾಹನು 
ಅವತೀರ್ಣಗೊಳಿಸಿದ ಸಂದೇಶವನ್ನು ಸ್ವೀಕರಿಸಿಕೊಳ್ಳಬೇಕೆಂದೂ ಅನಂತರದ ಸೂಕ್ತೆಗಳೆಲ್ಲಿ ಅಲ್ಲಾಹನು ಸ್ವಯಂ ವಿವರಿಸಿರುತ್ತಾನೆ. 
ವಾಸ್ತವದಲ್ಲಿ ಈ ಸೂಕ್ತವು, ಅಜ್ಞಾನ ಕಾಲದಲ್ಲಿ ಕೊಲೆ, ವ್ಯಭಿಚಾರ, ಕಳ್ಳತನ, ದರೋಡೆ ಮತ್ತು ಇದೇ ತರದ ಇತರ ಘೋರ 
ಫಾಪ ಕಾರ್ಯ ಗಳನ್ನೆಸಗಿದ್ದು ಈ ಪಾಪಗಳು ಕ್ಷಮಿಸಲ್ಪಡುವ ವಿಷಯದಲ್ಲಿ ನಿರಾಶರಾಗಿ ಬಿಟ್ಟಿದ್ದವರಿಗೆ ಒಂದು ಆಶಾಕಿರಣದ 
ರೂಪದಲ್ಲಿ ಅವತೀರ್ಣವಾಗಿತ್ತು. ಇದರಲ್ಲಿ ಅವರೊಡನೆ- ನೀವು ಅಲ್ಲಾಹನ ಅನುಗ್ರಹದ ಬಗ್ಗೆ ನಿರಾಶರಾಗಬೇಡಿರಿ. ನೀವು ಯಾವ 
ದುಷ್ಟತ್ಯವನ್ನೇ ಎಸಗಿದ್ದರೂ ಈಗ ನೀವು ನಿಮ್ಮ ಪ್ರಭುವಿನ ಅನುಸರಣೆಯ ಕಡೆಗೆ ಮರಳಿ ಬಂದರೆ, ಎಲ್ಲವೂ ಕ್ಷಮಿಸಲ್ಪಡುವುದು 
ಎಂದು ಹೇಳಲಾಗಿದೆ. ಈ ಸೂಕ್ತಕ್ಕೆ ಇದೇ ವ್ಯಾಖ್ಯಾನವನ್ನು ಇಬ್ನ್‌ ಅಬ್ಬಾಸ್‌, دہ‎ ಮುಜಾಹಿದ್‌ ಮತ್ತು ಇಬ್ನ್‌ ರುದ್‌ 
ಕೊಟ್ಟಿರುತ್ತಾರೆ. (ಇಬ್ಲ್‌ ಜರೀರ್‌, ಬುಖಾರಿ ಮುಸ್ಲಿಮ್‌, ಅಬೂ ದಾವೂದ್‌, ಶಿರ್ಮಿದಿ) (ಹೆಚ್ಚಿನ ವಿವರಣೆಯನ್ನು ಸೂರಃ 
ಅಲ್‌ ಫುರ್ಕಾನ್‌ನ 86ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

.72. ದೇವಗ್ರಂಥದ ಅತ್ಯುತ್ತಮ ಭಾಗವನ್ನು ಅನುಸರಿಸುವುದೆಂದರೆ- ಅಲ್ಲಾಹನು ಯಾವ ಕಾರ್ಯಗಳ ಆಜ್ಞೆ ಕೊಟ್ಟಿ 
ರುವನೋ ಅದರಂತೆ ಜನರು ನಡೆಯಬೇಕು. ಅವನು ನಿಷೇಧಿಸಿದವುಗಳಿಂದ ದೂರವಿರಬೇಕು. ಉದಾಹರಣೆ ಮತ್ತು ಕಥೆಗಳಲ್ಲಿ 
ಹೇಳಿರುವವು ಗಳಿಂದ ಪಾಠ ಕಲಿಯಬೇಕು. ಇದಕ್ಕೆ ವತಿರಿಕ್ತವಾಗಿ, ಆಜ್ಞೆಗಳನ್ನು ಉಲ್ಲಂಘಸುವವನು, ನಿಷೇಧಿಸಿದವುಗಳನ್ನು 
ಮಾಡುವವನು ಮತ್ತು ಅಲ್ಲಾಹನ ಬೋಧನೆಗಳಿಂದ” ಪಾಠ ಕಲಿಯದವನು ದೇವಗ್ರಂಥದ ಕೆಟ್ಟ روہ‎ ೯ವನ್ನು ಅನುಸರಿಸುತ್ತಾನೆ. 
ಅರ್ಥಾತ್‌- ದೇವಗ್ರಂಥವು ಅತ್ಯಂತ ಕೆಟ್ಟದೆಂದು ಸಾರಿರುವ ಪಥವನ್ನು ಸ್ವೀಕರಿಸುತ್ತಾನೆ. 


ಕಾಂಡೆ-24 


39. ಅರು್ಲುಮರ್‌ 551 


ا ا ا ےل ے pe‏ سے سے 


3 ا ات‎ NA ES حم‎ IE GE من‎ EN pds 
ಗ MESS GME LI aS مق‎ ES 
೫ 2 ಷಿ! PANES ಯೊ ಜ್ರ GA 
PE ENTE لا بین ال ولا مر‎ SL 


۹ی ہے 
ام 


CI SMS ANNE AEN 1 من تل لی‎ : 
WWE پا‎ 


GF اعد اللہ تام اَخبد‎ BROT ANS ایت اللہ اوک‎ 
- ہے سب کے مہ بسھ سے ےھ سے‎ Pp 2 pS 
SB AE ENS Sede 
ಮಾರ್ಗದರ್ಶನ ನೀಡಿರುತ್ತಿದ್ದರೆ ನಾನೂ ದೇವನಿಷ್ಮರಲ್ಲಾಗುತ್ತಿದ್ದೆ" ಎಂದು, ಅಥವಾ ಯಾತನೆಯನ್ನು ಕಣ್ಣಾರೆ 
ಕಂಡು, "ಅಯ್ಯೋ ನನಗೆ ಇನ್ನೊ೦ದು ಅವಕಾಶ ಸಿಕ್ಕಿ ಬಿಟ್ಟರೆ ನಾನೂ ಸತ್ಯರ್ಮವೆಸಗುವವರಲ್ಲಾಗಿ ಬಿಡುತ್ತಿದ್ದೆ” 
ಎಂದು ಹೇಳುವಂತಾಗದಿರಲಿ. (ಆಗ ಅವನಿಗೆ) "ಏಕೆ? ನನ್ನ ವಚನಗಳು ನಿನ್ನ ಬಳಿಗೆ ಬಂದಿದ್ದುವು. ಅನಂತರ 
ನೀನು ಅವುಗಳನ್ನು ಸುಳ್ಳಾಗಿಸಿದೆ ಮತ್ತು ದುರಹಂಕಾರ ತೋರಿದೆ, ನೀನು ಸತ್ಯನಿಷೇಧಿಗಳಲ್ಲಾದೆ." (ಎಂಬ ಉತ್ತರ 
ಸಿಗುವಂತೆಯೂ ಆಗಬಾರದು) ಇಂದು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿದವರ ಮುಖವು ಪುನರುತ್ನಾನ 
ದಿನ ಕಪ್ಪಾಗಿ ಬಿಟ್ಟಿರುವುದನ್ನು ನೀವು ಕಾಣುವಿರಿ. ದುರಹಂಕಾರಿಗಳಿಗೆ ನರಕದಲ್ಲಿ ಸಾಕಷ್ಟು ಸ್ಥಳವಿಲ್ಲವೇ? ಇದಕ್ಕೆ 
ವ್ಯತಿರಿಕ್ತವಾಗಿ, ಇಲ್ಲಿ ದೇವಭಯವುಳ್ಳೆವರಾಗಿದ್ದ ಜನರ ವಿಜಯ ಸಾಧನಗಳ ಕಾರಣ, ಅಲ್ಲಾಹನು ಅವರಿಗೆ ಮೋಕ್ಷ 
ನೀಡುವನು. ಅಲ್ಲಿ ಅವರಿಗೆ ಯಾವ ಹಾನಿಯೂ ತಟ್ಟದು ಮತ್ತು ಅವರು ದುಃಖಿತರಾಗಲಾರರು. 

(62-63) ಅಲ್ಲಾಹ್‌ ಸಕಲ ವಸ್ತುಗಳ ಸೃಷ್ಟಿಕರ್ತನು ಮತ್ತು ಅವನೇ ಸಕಲ ವಸ್ತುಗಳ ಮೇಲ್ವಿಚಾರಕ 
ನಾಗಿರುವನು.” ಭೂಮಿ - ಆಕಾಶಗಳ ಭಂಡಾರಗಳ ಬೀಗದ ಕೈಗಳು ಅವನ ವಶದಲ್ಲೇ ಇವೆ ಮತ್ತು ಅಲ್ಲಾಹನ |, 
ಸೂಕ್ತಗಳನ್ನು ನಿಷೇಧಿಸುವವರೇ ನಷ್ಟ ಹೊಂದುವವರಾಗಿದ್ದಾರೆ. : . 

(64-66) (ಸಂದೇಶವಾಹಕರೆಲ ಇವರೊಡನೆ ಹೇಳಿರಿ; ''ತಿಳಿಗೇಡಿಗಳೊ ನೀವು ಅಲ್ಲಾಹನ ಹೊರತು 
ಇತರರ ಆರಾಧನೆ ಮಾಡಲು ನನ್ನೊಡನೆ ಹೇಳುತ್ತೀರಾ?" (ನೀವು ಇದನ್ನು ಅವರೊಡನೆ ಸ್ಪಷ್ಟವಾಗಿ ಹೇಳಿ |. 
ಬಿಡಬೇಕು. ಏಕೆಂದರೆ) ನೀವು ದೇವ ಸಹಬಾಗಿತ್ವವೆಸಗಿದರೆ ನಿಮ್ಮ ಕರ್ಮವು ನಿರರ್ಥಕಗೊಳ್ಳುವುದು” 


73. ಅರ್ಥಾತ್‌- ಅವನು ಜಗತ್ತನ್ನು ಸೃಷ್ಟಿಸಿ ಹಾಗೆಯೇ ಬಿಟ್ಟು ಬಿಡಲಿಲ್ಲ. ಅದರಲ್ಲಿನ ಪ್ರತಿಯೊಂದು ವಸ್ತುವಿನ ರಕ್ಷಣೆ |' 
ಮತ್ತು ಮೇಲ್ವಿಚಾರಣೆ ನಡೆಸುತ್ತಿದ್ದಾನೆ. ಜಗತ್ತಿನ ಸಕಲ ವಸ್ತುಗಳೂ ಅವನು ಸೃಷ್ಟಿಸಿದುದರಿಂದ ಅಸ್ತಿತ್ವಕ್ಕೆ ಬಂದಿರುವಂತೆಯೇ 
ಅವು, ಅವನು ಉಳಿಸಿರುವುದರಿಂದ ಮಾತ್ರ ಉಳಿದಿರುತ್ತವೆ. ಅವನು ಸಾಕುತ್ತಿರುವುದರಿಂದ ವೃದ್ಧಿಯಾಗುತ್ತವೆ. ಅವನ ರಕ್ಷಣೆ 
ಮತ್ತು ಮೇಲ್ವಿಚಾರಣೆಯಲ್ಲಿ ಕಾರ್ಯವೆಸಗುತ್ತಿವೆ. | 

74. ಅರ್ಥಾತ್‌- 'ಶಿರ್ಕ್‌' (ದೇವ ಸಹಭಾಗಿತ್ವ)ನೊಂದಿಗೆ ಮಾಡಲಾಗುವ ಯಾವ ಕರ್ಮವನ್ನೂ ಸತ್ಯರ್ಮವೆಂದು ಪರಿಗಣಿಸ 
ಲಾಗದು. ಒಬ್ಬನು ದೇವ ಸಹಬಾಗಿತ್ವವನ್ನೆಸಗುತ್ತ ತಾನು ಸತ್ಯರ್ಮವೆಂದು ಭಾವಿಸುವ ಅನೇಕ ಕಾರ್ಯಗಳನ್ನು ಎಸಗಿದ ಮಾತ್ರಕ್ಕೆ 
ಅವನು ಆ ಬಗ್ಗೆ ಯಾವುದೇ ಪುಣ್ಮಫಲಕ್ಕೆ ಅರ್ಹನೆನಿಸಲಾರನು ಮತ್ತು ಅವನ ಸಂಪೂರ್ಣ ಜೀವನವು ನಿರರ್ಥಕವಾಗಿ ಬಿಡುವುದು. 


202-4 


552 ಕುರ್‌ಆನ್‌ ವ್ಯಾಖ್ಯಾನ 


3 p pS سر سے۔‎ A 7 سے یٹ‎ 9 Pav 
BEST MSS SSG A لَحتکلٌ‎ 
سے ہج مدےھ۔ اگ‎ pa 


امج 7 اح 4೨‏ 

AEE SNE حق‎ AEC 8A 
> ೫ و جا‎ 5 

> عتا لان ث‎ SG CEL ONS acs 


ಶಿ, 7 
K oS 0000 000ا‎ ES 
EIS SS SSS GS AG 
ಮತ್ತು ನೀವು ನಷ್ಟ ಹೊಂದುವವರಲ್ಲಾಗುವಿರೆಂದು ನಿಮ್ಮ ಕಡೆಗೂ ನಿಮಗಿಂತ ಮುಂಚೆ ಗತಿಸಿದ ಸಕಲ 
ಪ್ರವಾದಿಗಳ ಕಡೆಗೂ ದಿವ್ಯವಾಣಿ ಕಳುಹಿಸಲಾಗಿದೆ. ಆದುದರಿಂದ (ಸಂದೇಶವಾಹಕರೇ) ನೀವು ಕೇವಲ 
ಅಲ್ಲಾಹನ ಆರಾಧನೆಯನ್ನು ಮಾಡಿರಿ ಮತ್ತು ಕೃತಜ್ಞ ದಾಸರಲ್ಲಾಗಿರಿ. 

(67-70) ಇವರು ಅಲ್ಲಾಹನನ್ನು ಗೌರವಿಸಬೇಕಾದ ರೀತಿಯಲ್ಲಿ ಗೌರವಿಸಲಿಲ್ಲ. (ಅವನೆ೦ತಹ 
ಮಹಿಮಾವಂತನೆಂದರೆ) ಪುನರುತ್ಪಾ; ನ ದಿನ ಇಡೀ ಭೂಮಿಯು ಅವನ ಮುಷ್ಟಿಯೊಳಗಿರುವುದು ಮತ್ತು 
ಆಕಾಶಗಳು ಅವನ ಬಲಗೈಯಲ್ಲಿ ಸುತ್ತಿಕೊಂಡಿರುವುವು.* ಇವರು ಮಾಡುತ್ತಿರುವ ದೇವಸಹಭಾಗಿತ್ವದಿಂದ 
ಅವನು ಪಾವನನೂ ಅತ್ಕುನ್ನನೂ ಆಗಿರುತ್ತಾನೆ." ಅಂದು ಸೂರ್‌ (ಕಹಳೆ) ಊದಲ್ಪಡುವುದು* ಮತ್ತು 


75. ಅರ್ಥಾತ್‌- ಅವರಿಗೆ ಅಲ್ಲಾಹನ ಮಹಾನತೆಯ ಮತ್ತು ಪ್ರತಾಪದ ಕಲ್ಪನೆಯೇ ಇಲ್ಲ. ಅಲ್ಲಾಹನ ಸ್ಥಾನವು ಎಷ್ಟೊಂದು 
ಉನ್ನತವಾಗಿದೆ ಮತ್ತು ಈ ತಿಳಿಗೇಡಿಗಳು ದೇವತ್ವದಲ್ಲಿ ಸಹಭಾಗಿಗಳೆಂದೂ ಆರಾಧನೆಗೆ ಅರ್ಹರೆಂದೂ ಪರಿಗಣಿಸುತ್ತಿರುವ ಆ 
ತುಚ್ಛ ವಸ್ತುಗಳ ಜಾಯಮಾನವೇನು ಎಂಬುದನ್ನು ಅರಿತುಕೊಳ್ಳಲು ಅವರೆಂದೂ ಪ್ರಯತ್ನಿಸಿದ್ದೇ ಇಲ್ಲ. 

76. ಇಲ್ಲಿ ಭೂಮಿ ಆಕಾಶಗಳ ಮೇಲೆ ಅಲ್ಲಾಹನಿಗಿರುವ ಸಂಪೂರ್ಣ ಅಧಿಕಾರ 'ಮತ್ತು ನಿಯಂತ್ರಣವನ್ನು ಚಿತ್ರಿಸಲಿಕ್ಕಾಗಿ 
'ಮುಷ್ಟಿಯೊಳಗೆ' ಮತ್ತು 'ಕೈಯಲ್ಲಿ ಸುತ್ತಿಕೊಂಡು' ಎಂಬಂತಹ ಅಲಂಕಾರಿಕ ಪದಗಳನ್ನು ಪ್ರಯೋಗಿಸಲಾಗಿದೆ. ಒಂದು ಚಿಕ್ಕ 
ಚೆಂಡನ್ನು ತನ್ನ ಮುಖ್ಟಿಯೊಳಗಿಟ್ಟುಕೊಳ್ಳುವುದು, ಒಬ್ಬ ಮನುಷ್ಯನಿಗೆ ತೀರಾ ಸಾಮಾನ್ಯ ಕೆಲಸ. ಹಾಗೆಯೇ ಒಬ್ಬನು ಒಂದು 
ಕರ ವಸ್ತ್ರವನ್ನು ಸುತ್ತಿ ಕೈಯಲ್ಲಿಟ್ಟುಕೊಂಡಿದ್ದರೆ ಅದು ಅವನ ಮಟ್ಟಿಗೆ ತೀರಾ ನಿರಾಯಾಸವಾದ ಸರಳ ಕೆಲಸ, ಇದೇ ರೀತಿ 
ಪುನರುತ್ತಾನ ದಿನ (ಇಂದು ಅಲ್ಲಾಹನ ಮಹಾನತೆ ಮತ್ತವನ ಸಾಮರ್ಥ್ಯಗಳನ್ನು ಕಲ್ಪಿಸಿಕೊಳ್ಳಲು ಅಸಮರ್ಥರಾಗಿರುವ) ಸಕಲ 
ಮಾನವರು ಭೂಮಿ ಆಕಾಶಗಳು ಅಲ್ಲಾಹನ ಪ್ರಬಲ ಹಸ್ತದಲ್ಲಿ ಒಂದು ಚಿಕ್ಕ ಚೆಂಡಿನಂತೆ ಮತ್ತು ಒ೦ದು ತುಂಡು ಕರವಸ್ತ್ರದಂತೆ 
ಆಗಿಬಿಟ್ಟಿರುವುದನ್ನು ಕಣ್ಣಾರೆ ಕಂಡುಕೊಳ್ಳುವರು. ಮುಸ್ನದ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ನಸಾಕ, صہ‎ ಮಾಜ, ಇಬ್ನ್‌ 
ಜರೀರ್‌ ಮೊದಲಾದ ಗ್ರಂಥಗಳಲ್ಲಿ ಹ. ಅಬ್ದುಲ್ಲಾ ಬಿನ್‌ ಉಮರ್‌ ಮತ್ತು ಹ. ಅಬೂ ಹುರೈೆರಾರಿಂದ(ರ) ಉಲ್ಲೇಖಗೊಂಡಿರುವ 
ವರದಿ ಹೀಗಿದೆ; "ಒಮ್ಮೆ ಪ್ರವಾದಿವರ್ಯರು(ಸ) ಮಿಂಬರ್‌ನ (ಮಸೀದಿಯಲ್ಲಿರುವ ವೇದಿಕೆಯ)ಮೇಲೆ ನಿಂತು ಭಾಷಣ ಕೊಡುತ್ತಿದ್ದರು. 
ಭಾಷಣದ ನಡುವೆ ಈ ಸೂಕ್ತವನ್ನು ಪಠಿಸಿ ಹೀಗೆ ಹೇಳಿದರು- ಅಲ್ಲಾಹನು ಆಕಾಶಗಳನ್ನೂ ಭೂಮಿಗಳನ್ನೂ (ಅರ್ಥಾತ್‌- 
ಗ್ರಹಗಳನ್ನು) ತನ್ನ ಮುಷ್ಟಿಯೊಳಗಿಟ್ಟುಕೊ೦ಡು ಒ೦ದು ಮಗು ಚೆಂಡನ್ನು ತಿರುಗಿಸುವಂತೆ ತಿರುಗಿಸುವನು ಮತ್ತು ನಾನು ಏಕಮಾತ್ರ 
ದೇವನಾಗಿರುತ್ತೇನೆ, ನಾನೇ ಚಕ್ರವರ್ತಿ, ನಾನೇ ಪ್ರತಾಪಿ, ನಾನೇ ಮಹಾನತೆ ಹೊಂದಿದವನು, ಭೂಮಿಯ ಅರಸರೆಲ್ಲ ಎಲ್ಲಿದ್ದಾರೆ? 
ಪ್ರತಾಪಿಗಳೆಲ್ಲಿದ್ದಾರೆ? ಅಹಂಕಾರಿಗಳೆಲ್ಲಿದ್ದಾರೆ? ಎಂದು ಕೇಳುವನು. ಹೀಗೆ ಹೇಳುತ್ತಿರುವಾಗ ಪ್ರವಾದಿವರ್ಯರ(ಸ) ಶರೀರದಲ್ಲಿ 
ನಡುಕವುಂಟಾಗಿ ಅವರು ವೇದಿಕೆಯೊಂದಿಗೇ ಕೆಳೆಗೆ ಬಿದ್ದುಬಿಡುವರೋ ಎಂದು ನಮಗೆ ಭಯವಾಗತೊಡಗಿತು." 

77. ಅರ್ಥಾತ್‌- ಅವನ ಈ ಮಹೋನ್ನತ ಸ್ಥಾನವೆಲ್ಲಿ ಮತ್ತು ಅವನೊಂದಿಗೆ ಯಾರಾದರೂ ದೇವತ್ವದಲ್ಲಿ ಸಹಭಾಗಿ 
ಗಳಾಗುವುದೆಲ್ಲಿ! 

78. ಸೂರ್‌ (ಕಹಳೆ) - ಇದರ ವಿವರಣೆಯನ್ನು ಸೂರಃ ಅನ್‌ಆಮ್‌ನ 47, ಇಬ್ರಾಹೀಮ್‌ನ 57, ತಾಹಾದ 78 ಮತ್ತು 
ಅಲ್‌ ےھ‎ 1ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 


ಕಾಂಡ-24 


39. ಅರುುಮರ್‌ 553 


پا وج 


GM STE ور‎ SE AG 74 5b GF 4 ಸ DU 
SSS ಆ ಭಜ 
LAs EG SS LS SHE YS يالْحَق‎ 
٤ کا‎ LUNES > 4 ہج‎ ಹ ಸಗದ 
جو وک ینک مَتلونَ‎ ಔತ لمج‎ psd 


ಅಲ್ಲಾಹ್‌ ಯಾರನ್ನು Ke ಅವನ ಹೊರತು PAS وو‎ 
ಸತ್ತು ಬೀಳುವರು. ತರುವಾಯ ಇನ್ನೊಂದು ಕಹಳೆ ಊದಲ್ಪಡುವುದು ಮತ್ತು ಒಮ್ಮೆಲೇ ಎಲ್ಲರೂ 
ಎದ್ದು ನೋಡ ತೊಡಗುವರು.” ಭೂಮಿಯು ತನ್ನ ಪ್ರಭುವಿನ ಜ್ಯೋತಿಯಿಂದ ಬೆಳಗುವುದು. ಕರ್ಮಗ್ರಂಥವು 
ತಂದಿರಿಸಲ್ಪಡುವುದು. ಪ್ರವಾದಿಗಳೂ ಎಲ್ಲ ಸಾಕ್ಲಿಗಳೂ ಹಾಜರುಗೊಳಿಸಲ್ಪಡುವರು. ಜನರ ನಡುವೆ 
ಸರಿಯಾಗಿ ನ್ಯಾಯಸೆಹಿತ ತೀರ್ಮಾನ ಮಾಡಿ ಬಿಡಲಾಗುವುದು. ಅವರ ಮೇಲೆ ಯಾವ ಅಕ್ರಮವೂ ಆಗದು 
ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಿದ್ದ ಕರ್ಮಗಳ ಸರ್ವಸಂಪೂರ್ಣ ಪ್ರತಿಫಲ ನೀಡಲಾಗುವುದು. 
ಜನರು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹ್‌ ಚೆನ್ನಾಗಿ ಅರಿತಿರುತ್ತಾನೆ. 

(711-72) (ಈ ತೀರ್ಮಾನದ ಬಳಿಕ) ಸತ್ಕನಿಷೇಧಿಗಳು ಗುಂಪು ಗುಂಪುಗಳಾಗಿ ನರಕದ ಕಡೆಗೆ 
ಅಟ್ಟಲ್ಬಡುವರು. ಅವರು ಅಲ್ಲಿಗೆ ತಲಪಿದಾಗ ಅದರ ದ್ವಾರಗಳು ತೆರೆಯಲ್ಪಡುವುವು"' ಮತ್ತು ಅದರ 
ಕಾವಲುಗಾರರು ಅವರೊಡನೆ, "ನಿಮಗೆ ನಿಮ್ಮ ಪ್ರಭುವಿನ ವಚನಗಳನ್ನು ತಿಳಿಯ ಹೇಳುವ ಹಾಗೂ 
ನಿಮಗೊಮ್ಮೆ ಈ ದಿನವನ್ನೂ ಕಾಣಬೇಕಾಗುವುದೆಂದು ಎಚ್ಚರಿಸುವ ಸಂದೇಶವಾಹಕರು ನಿಮ್ಮೊಳಗಿಂದಲೇ 
ನಿಮ್ಮ ಕಡೆಗೆ ಬಂದಿರಲಿಲ್ಲವೇ?" ಎಂದು ಕೇಳುವರು. ಅವರು ಹೀಗೆ ಉತ್ತರ ಕೊಡುವರು, "ಹೌದು 
ಬಂದಿದ್ದರು, ಆದರೆ ಯಾತನೆಯ ತೀರ್ಮಾನವು ಸತ್ಯನಿಷೇಧಿಗಳನ್ನು ಅಂಟಿಕೊಂಡಿತು." ಆಗ ಅವರೊಡನೆ 


79. ಇಲ್ಲಿ ಎರಡು 'ಬಾರಿ ಮಾತ್ರ ಸೂರ್‌ ಊದುವ ಪ್ರಸ್ತಾಪವಿದೆ. ಇವಲ್ಲದೆ, ಅನ್ನಮ್‌ ಅಧ್ಯಾಯದಲ್ಲಿ 
ಇವೆರಡಕ್ಕಿಂತ ಮುಂಚೆ, ಭೂಮಿ ಆಕಾಶಗಳಲ್ಲಿರುವ ಎಲ್ಲ ಜೀವಿಗಳೂ ಭಯಭೀತರಾಗುವಂತೆ ಮಾಡುವ ಇನ್ನೊಂದು 
ಸೂರ್‌ನ ಪ್ರಸ್ತಾಪವಿದೆ. (87ನೆಯ ಸೂಕ್ತ) ಆದುದರಿಂದಲೇ ಹದೀಸ್‌ಗಳಲ್ಲಿ ಮೂರು ಬಾರಿ ಸೂರ್‌ ಊದಲಾಗುವುದೆಂದು 
ಹೇಳಲಾಗಿದೆ. ಒಂದನೆಯದು 'ನಫಖತುಲ್‌ مجع‎ ಅರ್ಥಾತ್‌- ಗಾಬರಿಗೊಳಿಸಿ ಬಿಡುವಂತಹ ಸೂರ್‌. ಎರಡನೆಯದು 
'ನೆಫ್‌ಖತುಸ್ಸಣಕ್‌' ಅರ್ಥಾತ್‌- ಹೊಡೆದುರುಳಿಸುವ ಸೂರ್‌. ಮೂರನೆಯದು 'ನಫ್‌ಖತುಲ್‌ ಕಿಯಾಮಿಲಿರಬ್ಬಿಲ್‌ ಆಲಮೂನ್‌" 
ಅರ್ಥಾತ್‌- ಉಊದಿದೊಡನೆ ಸಕಲ ಮಾನವರೂ ಸಜೀವಗೊಂಡು ಏಳುವ ಮತ್ತು ತಮ್ಮ ಪ್ರಭುವಿನ ಮುಂದೆ 
ಹಾಜರುಗೊಳಿಸಲ್ಪಡಲಿಕ್ಕಾಗಿ ತಮ್ಮ ಸಮಾಧಿಗಳಿಂದ ಹೊರಟು ಬರುವಂತಹ ಸೂರ್‌. : 

80. ಸಾಕ್ಷಿಗಳೆಂದರೆ-ಜನರಿಗೆ ದೇವ ಸಂದೇಶವನ್ನು ತಲಪಿಸಿಬಿಡಲಾಗಿತ್ತೆಂದು ಸಾಕ್ಲಿ ಹೇಳುವವರು ಮತ್ತು ಜನರ ಕರ್ಮಗಳ 
ಬಗ್ಗೆ ಸಾಕ್ಷಿ ಹೇಳುವವರು. ಈ ಸಾಕ್ಲಿಗಳು ಮನುಷ್ಕರೇ ಆಗಿರಬೇಕೆಂದೇನೂ ಇಲ್ಲ. ದೇವಚರರೂ ಜಿನ್ನ್‌ಗಳೂ(ಯಕ್ಸೆರೂ) 
ಪ್ರಾಣಿಗಳೂ ಮಾನವರ ಸ್ವಂತ ಅಂಗಾಂಗಗಳೂ ನೆಲ, ಗೋಡೆ, ಮರ, ಕಲ್ಲು ಮೊದಲಾದ ಎಲ್ಲವೂ ಇದರಲ್ಲಿ ಸೇರಿವೆ. 

81. ಅರ್ಥಾತ್‌- ನರಕದ ದ್ವಾರಗಳು ಮೊದಲೇ ತೆರೆದುಕೊಂಡಿರಲಾರವು. ಅವರು ತಲಪಿದಾಗ ತೆರೆಯಲ್ಪಡುವುವು. 
ಇದು, ಅಪರಾಧಿಗಳು ಸೆರೆಮನೆಗೆ ತಲಪಿದಾಗ ಅದರ ಬಾಗಿಲು ತೆರೆಯುವಂತೆಯೂ ಅವರು ಒಳಗೆ ಪ್ರವೇಶಿಸಿದ ಬಳಿಕ 
ಮುಚ್ಚಿಕೊಳ್ಳುವಂತೆಯೂ ಇದೆ. 


ಕಾಂಡ-24 


554 ಕುರ್‌ಆನ್‌ ವ್ಯಾಖ್ಯಾನ 


Ly je AE STE Sool FE کل الک اپ‎ |] 
الگا را“‎ pis SNS EEE SS 
SKE EE GIES GA ESE 


pa 


33 8003 US alah HE 3G WE G53 


سس وت ِب تَكال GPA LIS‏ 
سے “ > ھ د3 ےے۔ 7 سے موس 
۱ ي٤2‏ حا 1 ان من عزل EL EA‏ یکم EES‏ 
& ال ول اکن ا لو AUG‏ ظا 
ವಿ‏ 
"ನರಕದ ದ್ವಾರಗಳಲ್ಲಿ ಪ್ರವೇಶಿಸಿರಿ, ಇನ್ನು ನಿಮಗೆ ಇಲ್ಲೇ ಸದಾಕಾಲ ಇರಬೇಕಾಗಿದೆ. ದುರಹಂಕಾರಿಗಳಿಗಾಗಿರುವ‏ 
ಅತಂತ ಕೆಟ್ಟ ನಿವಾಸವಿದು" ಎನ್ನಲಾಗುವುದು.‏ 

(73-74) ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆಯಿಂದ ದೂರವಿರುತ್ತಿದ್ದ ವರನ್ನು ಗುಂಪು ಗುಂಪುಗಳಾಗಿ 
ಸ್ವರ್ಗದ ಕಡೆಗೆ ಒಯ್ಯಲಾಗುವುದು. ಅವರು ಅಲ್ಲಿಗೆ ತಲಪುವಾಗ ಅದರ ದ್ವಾರಗಳು ಮೊದಲೇ 3887 
ಲ್ಪಟ್ಟಿರುವುವು. ಆಗ ಅದರ ವ್ಯವಸ್ಥಾಪಕರು ಅವರೊಡನೆ, "ನಿಮಗೆ ಸಲಾಮ್‌ (ನಿಮ್ಮ ಮೇಲೆ ಶಾಂತಿ ಇರಲಿ) 
ಬಹಳ ಚೆನ್ನಾಗಿದ್ದಿರಿ. ಇದರೊಳಗೆ ಸದಾಕಾಲಕ್ಕಾಗಿ ಪ್ರವೇಶಿಸಿಕೊಳ್ಳಿರಿ” ಎನ್ನುವರು. ಆಗ ಇವರು ಹೇಳುವರು, 
"ನಮ್ಮೊಂದಿಗೆ ತನ್ನ ವಾಗ್ಗಾನವನ್ನು ಸತ್ಕಗೊಳಿಸಿದ ಹಾಗೂ ನಮ್ಮನ್ನು ಭೂಮಿಯ ವಾರೀಸುದಾರರಾಗಿ ಮಾಡಿದ 
ಅಲ್ಲಾಹನಿಗೆ ಕೃತಜ್ಞತೆಗಳು." ಇನ್ನು ನಾವು ಸ್ವರ್ಗದಲ್ಲಿ ನಮಗಿಷ್ಟ ಬಂದ ಕಡೆ ನಮ್ಮ ನಿವಾಸ 
ಮಾಡಿಕೊಳ್ಳಬಹುದು." ಹೀಗೆ, ಕರ್ಮವೆಸಗುವವರಿಗೆ ಅತ್ಯುತ್ತಮ ಪ್ರತಿಫಲವಿದೆ.* 

(75) ದೇವಚರರು ಅರ್ಶ್‌ನ (ವಿಶ್ವಸಿಂಹಾಸನದ) ಸುತ್ತಲೂ ಸಾಲುಗಟ್ಟಿ ತಮ್ಮ ಪ್ರಭುವಿನ ಪ್ರಶಂಸೆ 
ಮತ್ತು ಕೀರ್ತನೆ ಮಾಡುತ್ತಿರುವುದನ್ನು ನೀವು ನೋಡುವಿರಿ ಮತ್ತು ಜನರ ನಡುವೆ ಸರಿಯಾಗಿ ನ್ಯಾಯಪೂರ್ಣ 
ತೀರ್ಮಾನ ಮಾಡಿಬಿಡಲಾಗುವುದು ಮತ್ತು ಸರ್ವಲೋಕ ಪಾಲಕನಾದ ಅಲ್ಲಾಹನಿಗೇ ಸಕಲ ಸ್ತೋತ್ರಗಳೂ 
ಮೊಸಲೆಂದು ಸಾರಿ ಹೇಳಲಾಗುವುದು.* 


82. ಇದರ ವಿವರಣೆಯನ್ನು ಸೂರಃ ತಾಹಾದ 83, 106 ಮತ್ತು ಅಂಬಿಯಾದ 99ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

83. ನಮ್ಮ ಪೈಕಿ ಪ್ರತಿಯೊಬ್ಬನಿಗೂ ಪ್ರದಾನ ಮಾಡಲಾಗಿರುವ ಸ್ವರ್ಗವು ಇದೀಗ ನಮ್ಮ ಸೊತ್ತಾಗಿ ಬಿಟ್ಟಿದೆ. ಇದರಲ್ಲಿ 
ನಮಗೆ ಸಂಪೂರ್ಣ ಅಧಿಕಾರವಿದೆ. 

84. ಇದು ಸ್ಪರ್ಗವಾಸಿಗಳ ಹೇಳಿಕೆಯೂ ಆಗಿರಬಹುದು ಅಥವಾ ಸ್ವರ್ಗವಾಸಿಗಳ ಮಾತಿಗೆ ಸೇರಿಸಿ ಅಲ್ಲಾಹನು ಹೇಳಿದ 


ಮಾತೂ ಆಗಿರಬಹುದು. 
85. ಅಖಿಲ ವಿಶ್ವವು ಅಲ್ಲಾಹನ ಪ್ರಶಂಸೆಯನ್ನು ಘೋಷಿಸುವುದು. 


ಕಾಂಡ-24 


40. ಅಲ್‌ ಮೂಮಿನ್‌ 556 


40. ಅಲ್‌ ಮೂಮಿನ್‌ 


ಪರಿಚಯ 
ಹೆಸರು 

28ನೆಯ ಸೂಕ್ತದಲ್ಲಿರುವ 'ವಕಾಲ ರಜುಲುಮ್ಮೂಮಿನುಮ್ಮಿನ್‌ ಆಲಿ ಫಿರ್‌ಔನ' ಎಂಬ ನುಡಿಯಿಂದ ಹೆಸರನ್ನು 
ಆಯ್ದುಕೊಳ್ಳಲಾಗಿದೆ. ಅರ್ಥಾತ್‌- ಆ ವಿಶಿಷ್ಟ ಮೂಮಿನನ ಪ್ರಸ್ತಾಪ ಬಂದಿರುವ ಅಧ್ಯಾಯ. 
ಅವತೀರ್ಣ ಕಾಲ 

ಈ ಅಧ್ಯಾಯವು ಸೂರಃ ಆರ್ದುುಮರ್‌ನ ಅವತೀರ್ಣದ ಬಳಿಕ ಅದರ ಬೆನ್ನಿಗೇ ಅವತೀರ್ಣವಾಗಿತ್ತೆಂದೂ 
ಕುರ್‌ಆನಿನಲ್ಲಿ ಪ್ರಸಕ್ತ ಇರುವಂತಹ ಕ್ರಮದಲ್ಲೇ ಅವುಗಳ ಅವಶೀರ್ಣವೂ ಆಗಿತ್ತೆಂದೂ سہ‎ ಅಬ್ಬಾಸ್‌ ಮತ್ತು: 
ಜಾಬಿರ್‌ ಬಿನ್‌ ರುದ್‌(ರ) ಹೇಳಿರುವರು. 
ಅವತೀರ್ಣ ಕಾಲದ ಸ್ಥಿತಿಗತಿಗಳು 

ಈ ಅಧ್ಯಾಯವು ಯಾವ ಪರಿಸ್ಥಿತಿಯಲ್ಲಿ ಅವತೀರ್ಣಗೊಂಡಿತ್ತು ಎಂಬುದರ ಬಗೆಗೆ ಸ್ಪಷ್ಟ ಸೂಚನೆ ಇದರಲ್ಲಿರುವ 
ವಿಷಯದಲ್ಲೇ ಅಡಗಿದೆ. ಆಗ ಮಕ್ಕಾದ ಸತ್ಮನಿಷೇಧಿಗಳು ಪ್ರವಾದಿವರ್ಯರ(ಸ) ವಿರುದ್ಧ ಎರಡು ತರದ ಕಾರ್ಯಾಚರಣೆ 
ಗಳನ್ನು ಪ್ರಾರಂಭಿಸಿದ್ದರು- ! ಅಲ್ಲಲ್ಲಿ ಜಗಳಗಳನ್ನೂ ಚರ್ಚೆಗಳನ್ನೂ ಆರಂಭಿಸಿ ದಿನನಿತ್ಯ ಹೊಸ ಹೊಸ ಆರೋಪಗಳನ್ನು 
ಹೊರಿಸಿ, ಕುರ್‌ಆನಿನ ಶಿಕ್ಷಣ, ಇಸ್ಲಾಮ್‌ ಧರ್ಮ ಮತ್ತು ಸ್ವತಃ ಪ್ರವಾದಿವರ್ಯರ(ಸ) ಬಗ್ಗೆ ಅನೇಕಾನೇಕ ಸಂದೇಹಗಳನ್ನೂ 
ಅಪನಂಬಿಕೆಗಳನ್ನೂ ಜನರ ಹೃದಯಗಳಲ್ಲಿ ಮೂಡಿಸುವುದು. 2) ಪ್ರವಾದಿವರ್ಯರನ್ನು(ಸ) ವಧಿಸಿ ಬಿಡಲು ಮಾಡಿದ 
ರೆಂಗ ಸಿದ್ದತೆ. ಈ ಉದ್ದೇಶಕ್ಕಾಗಿ ಅವರು ನಿರಂತರ ಒಳಸಂಚು ನಡೆಸುತ್ತಿದ್ದರು. 
ಚರ್ಚಾ ವಿಷಯಗಳು 

ಪರಿಸ್ಥಿತಿಯ ಇವೆರಡೂ ಮುಖಗಳನ್ನು ಉಪನ್ಮಾಸದ ಆರಂಭದಲ್ಲಿ ಸ್ಪಷ್ಟವಾಗಿ ತಿಳಿಸಿ ಬಿಡಲಾಗಿದೆ. ಮುಂದಿನ 
ಸಂಪೂರ್ಣ ಉಪನ್ಮಾಸವು ಇವೆರಡೂ ವಿಷಯಗಳ ಬಗೆಗಿರುವೆ ಅತ್ಯಂತ ಪರಿಣಾಮಕಾರಿ ಹಾಗೂ ಪಾಠದಾಯಕ 
ವಿಮರ್ಶೆಯಾಗಿದೆ. 

ಕೊಲೆ ಮಾಡಲು ಹೂಡಿದ ಸಂಚಿಗೆ ಉತ್ತರವಾಗಿ- ಫಿರ್‌ಔನನ ಮನೆತನದ ಓರ್ವ ಸತ್ಯವಿಶ್ವಾಸಿಯ ವೃತ್ತಾಂತವನ್ನು 
ತಿಳಿಸಲಾಗಿದೆ. (ಸೂಕ್ತ 23ರಿಂದ 55ರ ವರೆಗೆ ಇದೇ ವೃತ್ತಾಂತದ ಮೂಲಕ ಮೂರು ವರ್ಗಗಳಿಗೆ ಮೂರು ಬಗೆಯ 
ಪಾಠಗಳನ್ನು ನೀಡಲಾಗಿದೆ- 

1) ಸತ್ಮನಿಷೇಧಿಗಳೊಡನೆ- ನೀವೀಗ ಪ್ರವಾದಿ ಮುಹಮ್ಮದ್‌ರಿಗೆ(ಸು ಏನು ಮಾಡಬೇಕೆಂದು ಬಯಸುತ್ತಿರುವಿರೋ 
ಅದನ್ನೇ ಫಿರ್‌ಔನನು ತನ್ನ ಶಕ್ತಿ ಸಾಮರ್ಥ್ಯಗಳ ಭರವಸೆಯಲ್ಲಿ ಹ. ಮೂಸಾರಿಗೂ(ಅ) ಮಾಡಲಿಚ್ಛಿಸುತ್ತಿದ್ದನು. ಈಗ 
ನೀವೂ ಅವನು ಕಂಡಂತಹ ಗತಿಯನ್ನೇ ಕಾಣಬಯಸುವಿರಾ? ಎಂದು ಕೇಳಲಾಗಿದೆ. 

2) ಪ್ರವಾದಿವರ್ಯರೊಡನೆ ಹಾಗೂ ಅವರ ಅನುಯಾಯಿಗಳೊಡನೆ- "ಈ ಅಕ್ರಮಿಗಳು ಎಷ್ಟೇ ದೊಡ್ಡ 
ಬೆದರಿಕೆಗಳನ್ನೊಡ್ಡಿದರೂ ಅದಕ್ಕುತ್ತರವಾಗಿ ನೀವು ಕೇವಲ ಅಲ್ಲಾಹನ ಆಶ್ರಯ ಪಡೆಯಿರಿ ಮತ್ತು ಆ ಬಳಿಕ ಬಹಳ 
ನಿರ್ಭೀತರಾಗಿ ನಿಮ್ಮ ಕಾರ್ಯಗಳಲ್ಲಿ ತೊಡಗಿರಿ. ಈ ರೀತಿ ನೀವು ಅಲ್ಲಾಹನ ಮೇಲಿನ ಭರವಸೆಯೊಂದಿಗೆ ಅಪಾಯಗಳನ್ನು 
ಗಣನೆಗೆ ತೆಗೆದುಕೊಳ್ಳದೆ ಕಾರ್ಯವೆಸಗಿದರೆ ಕೊನೆಗೊಮ್ಮೆ ದೇವ ಸಹಾಯ ಬಂದೇ ತೀರುವುದು. ಹಿಂದಿನ ಫಿರ್‌ಔನನು 
ಕಂಡ ಗತಿಯನ್ನೇ ಇಂದಿನ ಫಿರ್‌ಔನರೂ ಕಾಣುವರು” ಎನ್ನಲಾಗಿದೆ. 

3) ಈ ಎರಡು ವರ್ಗಗಳಲ್ಲದೆ ಮೂರನೆಯ ವರ್ಗವೂ ಸಮಾಜದಲ್ಲಿತ್ತು. ಅದು, ಸತ್ಯವು ಹ. ಮುಹಮ್ಮದ್‌ರ(ಸ) 
ಕಡೆಗಿದೆಯೆಂದು ಮನಸಾರೆ ತಿಳಿದಿದ್ದರೂ کچھ ط×‎ ನಡುವೆ ನಡೆಯುತ್ತಿದ್ದ ಈ ಸಂಘರ್ಷವನ್ನು ಮೌನವಾಗಿ 
ವೀಕ್ಷಿಸುವವರ ವರ್ಗವಾಗಿತ್ತು. ಅಲ್ಲಾಹನು ಈ ಸಂದರ್ಭದಲ್ಲಿ ಅಂತಹವರ ಆತ್ಮಸಾಕ್ಟಿಯನ್ನು ಬಡಿದೆಬ್ಬಿಸುತ್ತಾ 
ಸತ್ಯದ್ವೇಷಿಗಳು ನಿಮ್ಮ ಕಣ್ಣ ಮುಂದೆಯೇ ಇಷ್ಟು ದೊಡ್ಡ ಅಕ್ರಮ ಅತ್ಕಾಚಾರಗಳನ್ನೆಸಗುತ್ತಿರುವಾಗಲೂ ನೀವು ತೆಪ್ಪಗೆ 


556 ಕುರ್‌ಆನ್‌ ವ್ಯಾಖ್ಯಾನ 


ಕುಳಿತು ಚಂದ ನೋಡುತ್ತಿರುವುದು ಲಜ್ಞಾಸ್ಸ್ನದ. ಈ ಪರಿಸ್ಥಿತಿಯಲ್ಲಿ ಯಾರ ಆತ್ಮಸಾಕ್ಟಿಯು ಇನ್ನೂ ಪೂರ್ಣವಾಗಿ 
ಸತ್ತಿಲ್ಲವೋ ಅಂತಹವನು ಮುಂದೆ ಬಂದು- ಫಿರ್‌ಔನನು ಹ. ಮೂಸಾರನ್ನು(ಅ) ವಧಿಸಲುದ್ಯುಕ್ತನಾದಾಗ ಅವನ 
ತುಂಬಿದ ದರಬಾರಿನಲ್ಲಿ ಅವನ ಆಸ್ಥಾನದವನೇ ಆಗಿದ್ದ ಒಬ್ಬ ಸತ್ಕಸಂಧನು ನಿರ್ವಹಿಸಿದಂತಹ ಪಾತ್ರವನ್ನು ನಿರ್ವಹಿಸ 
ಬೇಕು ಎಂದು ಹೇಳಿರುವನು. 

ಸತ್ಯವನ್ನು ಹೀನೈಸಲಿಕ್ಕಾಗಿ ಹಗಲಿರುಳೂ ಮಕ್ಕಾ ಪಟ್ಟಣದಲ್ಲಿ ಸತ್ಯನಿಷೇಧಿಗಳು ನಡೆಸುತ್ತಿದ್ದ ವಾಗ್ವಾದಗಳಿಗೆ ಉತ್ತರ 
ವಾಗಿ ಒಂದು ಕಡೆ ಪ್ರವಾದಿ ಮುಹಮ್ಮದ್‌ರ(ಸ) ಮತ್ತು ಸತ್ಮನಿಷೇಧಿಗಳ ನಡುವೆ ಪ್ರಧಾನ ಚರ್ಚಾ ವಿಷಯವಾಗಿದ್ದ 
ಏಕದೇವತ್ವ್ತ ಹಾಗೂ ಪರಲೋಕ ವಿಶ್ವಾಸಗಳು ಸತ್ಯಪೂರ್ಣವಾದವುಗಳೆಂದು ಪುರಾವೆಗಳ ಸಹಿತ ಸಾಬೀತುಪಡಿಸಲಾಗಿದೆ. 
ಇನ್ನೊಂದು ಕಡೆ ಕುರೈಶ್‌ ಸರದಾರರು ಪ್ರವಾದಿವರ್ಯರನ್ನು(ಸ) ಇಷ್ಟು ಉಗ್ರವಾಗಿ ಪ್ರತಿಭಟಿಸುತ್ತಿದ್ದುದರ ಪ್ರೇರಕಗಳನ್ನು 
ಬೆಳಕಿಗೆ ತರಲಾಗಿದೆ. ನಿಮ್ಮ ನಿರಾಕರಣೆಗೆ ಮುಖ್ಯ ಕಾರಣವು ನಿಮ್ಮ ಮನಸ್ಸಿನ ಅಹಂಭಾವವೇ ಆಗಿದೆ ಎಂದು 56ನೆಯ 
ಸೂಕ್ತದಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲದೆ ಹೇಳಿ ಸ್ಪಷ್ಟೀಕರಿಸಲಾಗಿದೆ. ಹ. ಮುಹಮ್ಮದ್‌ರ(ಸು ಪ್ರವಾದಿತ್ತವನ್ನು 
ಒಪ್ಪಿಕೊಂಡರೆ ನಿಮ್ಮ ದೊಡ್ಡಸ್ಲಿಕೆಯು ಉಳಿದಿರಲಾರದೆಂದು ನೀವು ಭಾವಿಸಿಕೊಂದಿದ್ದೀರಿ ಎನ್ನಲಾಗಿದೆ. 

ಇದರೊಂದಿಗೇ ಅಲ್ಲಾಹನ ವಚನಗಳ ವಿರುದ್ಧವಾಗಿ ನೀವು ಕುತರ್ಕಗಳನ್ನು ನಡೆಸುವುದನ್ನು ಬಿಡದಿದ್ದರೆ. ಗತ 
ಜನಾಂಗಗಳಿಗೆ ಎದುರಾದಂತಹದೇ ದುಷ್ಪರಿಣಾಮಗಳನ್ನು ನೀವೂ ಎದುರಿಸಬೇಕಾದೀತೆಂದು ಸತ್ಮನಿಷೇಧಿಗಳಿಗೆ ಪದೇ ಪದೇ 
ಎಚ್ಚರಿಕೆ ನೀಡಲಾಗಿದೆ. 


40. ಅಲ್‌ ಮೂಮಿನ್‌ 557 


85 SIENA العَزْر‎ om NESE 
BRA ATA HATS ssl gH 


40. ಅಲ್‌ ಮೂಮಿನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-85 ರುಕೂಲ್‌ಗಳು-9 
ಫರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಹಾ ಮೀಮ್‌. ಈ ಗ್ರಂಥದ ಅವತೀರ್ಣವು ಅಲ್ಲಾಹನ ಕಡೆಯಿಂದಾಗಿರುತ್ತ ದೆ. ಅವನು ಪ್ರಬಲನೂ 
ಸರ್ವಜ್ಞನೂ ಪಾಪಗಳನ್ನು ಕ್ಷಮಿಸುವವನೂ ಪಶ್ಚಾತ್ತಾಪ ಸ್ವೀಕರಿಸುವವನೂ ಕಠಿಣ ಶಿಕ್ಷೆ ಕೊಡುವವನೂ ಮಹಾ 
ಅನುಗ್ರಹಿಯೂ کت‎ ನೆ. ಅವನ ಹೊರತು ಬೇರೆ ಆರಾಧ್ಯರಿಲ್ಲ, ಸರ್ವರಿಗೂ ಅವನ ಕಡೆಗೇ ಮರಳಬೇಕಾಗಿದೆ.! 


1. ಇದು ಉಪನ್ಯಾಸದ ಪೀಠಿಕೆ. ಇದರ ಮೂಲಕ ಶ್ರೋತೃಗಳಿಗೆ ಅವರ ಮುಂದಿರಿಸಲಾಗುತ್ತಿರುವ ಈ ವಾಣಿಯು 
ಯಾವುದಾದರೂ ಸಾಮಾನ್ಯ ವ್ಯಕ್ತಿಯ ವಾಣಿಯಲ್ಲ. ಇದು ಇಂತಿಂತಹ ಗುಣ ವಿಶೇಷಗಳನ್ನು ಹೊಂದಿರುವ ಅಲ್ಲಾಹನ ಕಡೆಯಿಂದ 
ಅವತೀರ್ಣಗೊಂಡದ್ದಾಗಿದೆ ಎಂದು ಮೊದಲೇ ಎಚ್ಚರಿಕೆ ಕೊಡಲಾಗಿದೆ. ಆ ಗುಣ ವಿಶೇಷಗಳು ಇಂತಿವೆ:- 1) 'ಅಮಯೀರು್‌' 
(ಪ್ರಬಲನು) ಅರ್ಫಾತ್‌- ಸಕಲರ ಮೇಲೆ ಪ್ರಾಬಲ್ಮ ಹೊಂದಿರುವವನು. ಅವನ ತೀರ್ಮಾನವು ಯಾರ ಕುರಿತು ಏನಾಗುವುದೋ 
ಅದು ಜಾರಿಗೊಂಡೇ ತೀರುತ್ತದೆ. ಆದುದರಿಂದ ಯಾರಾದರೂ ಅವನೆ ಆಜ್ಞೆಯನ್ನು ಉಲ್ಲಂಘಸಿ ಯಶಸ್ಸನ್ನು ನಿರೀಕ್ಷಿಸಿದರೆ ಮತ್ತು 
ಅವನ ರಸೂಲರೊಡನೆ ಜಗಳಾಡಿ ಅವರನ್ನು ಸೋಲಿಸಿ ಬಿಡಬಹುದೆಂದು ಭಾವಿಸಿದರೆ ಅದು ಅವನ ಮೂರ್ಯತನವಾಗುವುದು. 
2) ಅಲೀಮ್‌!(ಸರ್ವಜ್ಞನು) ಅರ್ಥಾತ್‌- ಅವನು ಸರ್ವವನ್ನೂ ಯಾವುದೇ ಮಾಧ್ಯಮದ ನೆರವಿಲ್ಲದೆ ನೇರವಾಗಿ ಬಲ್ಲವನು. 
ಆದುದರಿಂದ ಜ್ಞಾನೇಂದ್ರಿಯಗಳಿಗೆ ಅತೀತವಾದ ವಾಸ್ತವಿಕತೆಗಳ ಕುರಿತು ಅವನು ಕೊಡುವಂತಹ ಮಾಹಿತಿ ಮಾತ್ರವೇ 
ಸತ್ಮವಾಗಿರಬಲ್ಲುದು. ಇದೇ ರೀತಿಯಲ್ಲಿ ಮಾನವನ ಯಶಸ್ಸು ಯಾವುದರಲ್ಲಿ, ದೆ ಎಂಬುದನ್ನೂ ಅವನು ಬಲ್ಲನು. ಅದುದರಿಂದ 
ಒಬ್ಬ ವ್ಯಕ್ತಿ ಅವನ ಮಾರ್ಗದರ್ಶನವನ್ನು ಸ್ವೀಕರಿಸುವುದಿಲ್ಲ; ಪೆಂದಾದರೆ, ಅವನು ಸ್ವತಃ ತನ್ನ ವಿನಾಶದ ಕಡೆಗೆ ಹೋಗಲಿಚ್ಛಿಸುತ್ತಾ 
ನೆಂದೇ ಅರ್ಥ. ಇಷ್ಟೇ ಅಲ್ಲ, ಅವನು ಮಾನವನ ಎಲ್ಲ ಚಲನವಲನಗಳನ್ನೂ, ಮಾನವನ ಚಟುವಟಿಕೆಗಳ ಹಿಂದೆ ನೈಜ ಪ್ರೇರಕ 
ವಾಗಿರುವ ಸಂಕಲ್ಪ ಮತ್ತು ಅಪೇಕ್ಸೆಗಳನ್ನೂ ಬಲ್ಲನು. ಆದುದರಿಂದ ಮಾನವನು ಯಾವ ನೆಪವನ್ನೊಡ್ಡಿಯೂ ಅವನ ಶಿಕ್ಷೆ 
ಯಿಂದ ತಪ್ಪಿಸಿಕೊಳ್ಳಲಾರನು. 3) 'ಹಾಪಗಳನ್ನು ಕ್ಲಮಿಸುವವನು ಮತ್ತು ಪಶ್ನಾತ್ತಾಪ ಸ್ವೀಕರಿಸುವವನು"- ಇದು ನಿರೀಕ್ಷೆ ಮೂಡಿಸುವ 
ಮತ್ತು ಪ್ರೋತ್ಸಾಹ ನೀಡುವಂತಹ ಗುಣವಿಶೇಷ. ಇದನ್ನು- ಇಷ್ಟರ ತನಕ ಉದ್ದಟತನ ತೋರುತ್ತಾ ಬಂದಿರುವವರು ನಿರಾಶರಾಗ 
ಬೇಕಾಗಿಲ್ಲ. ಈಗಲೂ ಅವರು ತಮ್ಮ ದುಷ್ಕರ್ಮಗಳನ್ನು ತೈಜಿಸಿದರೆ, ಅಲ್ಲಾಹನ ಕೃಪಾಶ್ರಯದಲ್ಲಿ ಸ್ಥಾನ ಪಡೆಯಬಲ್ಲರೆಂದು 
ತಿಳಿದುಕೊಂಡು ತಮ್ಮ ನೀತಿಯನ್ನು ಬದಲಾಯಿಸಿಕೊಳ್ಳೆಬಹುದು ಎಂಬ ಉದ್ದೇಶದಿಂದ ಹೇಳಲಾಗಿದೆ. ಇಲ್ಲಿ ತಿಳಿದಿರ ಬೇಕಾದ 
ವಿಷಯವೇನೆಂದರೆ- ಪಾಪಗಳನ್ನು ಕ್ಷಮಿಸುವುದು ಮತ್ತು ಪಶ್ಚಾತ್ತಾಪ ಸ್ವೀಕರಿಸುವುದು ಇವೆರಡೂ ಒಂದೇ ವಸ್ತುವಿನ ಎರಡು 
ಹೆಸರುಗಳಾಗಿರಲೇಬೇಕೆಂದಿಲ್ಲ. ಕೆಲವೊಮ್ಮೆ ಪಶ್ನಾತ್ತಾಪಪಡದೆಯೂ ಅಲ್ಲಾಹನ ಬಳಿ ಪಾಪಗಳಿಗೆ ಕ್ಷಮೆ ಸಿಗುತ್ತಿರುತ್ತದೆ. 
ಆದುದರಿಂದಲೇ ಪಾಪಗಳನ್ನು ಕ್ಷಮಿಸುವ ವಿಷಯವನ್ನು ಪಶ್ಚಾತ್ತಾಪ ಸ್ವೀಕರಿಸುವ ವಿಷಯದಿಂದ ಪ್ರತ್ಯೇಕಿಸಿ ಪ್ರಸ್ತಾಪಿಸಲಾಗಿದೆ. 
رہ‎ ಕಠಿಣ ಶಿಕ್ಷೆ ಕೊಡುವವನು' ಈ ಗುಣ ವಿಶೇಷವನ್ನು ಪ್ರಸ್ತಾಪಿಸುವ ಮೂಲಕ ಅಲ್ಲಾ ಹನು ದಾಸ್ಯದ ಮಾರ್ಗವನ್ನು 
ಅವಲಂಬಿಸುವವರ ಬಗ್ಗೆ ಎಷ್ಟು ಕರುಣಾಳುವಾಗಿರುತ್ತಾನೋ, ವಿದ್ರೋಹ ಮತ್ತು ಆಜ್ಞೋಲ್ಲಂಘನೆಯ ದಾರಿಯನ್ನು ಹಿಡಿದವರ 
ಬಗೆಗೆ ಅಷ್ಟೇ ಕಕೋರನೂ ಆಗಿರುತ್ತಾನೆಂದು ಜನರನ್ನು ಎಚ್ಚರಿಸಲಾಗಿದೆ. 5) 'ಅನುಗ್ರಹದಾನಿ: ಅರ್ಥಾತ್‌- ಕೊಡುಗೈ ದಾನಿ, 


ಕಾಂಡ-24 


558 ಕುರ್‌ಆನ್‌ ವ್ಯಾಖ್ಯಾನ 


BIEN GSAS IS NE SE yl Jet 


w 
۔ ا سر‎ a4 


7 
نک و EC‏ سر 


ے و ہے و ಶರ ಘ‏ لی لح و ار وس رب سح 
BE AE SSL bo EMS IF 2k‏ 
2 رے وب اق ۶ وسے ಧ್ಯ ಟೆಕಿ?‏ 
یو 2 ESL Els eg BLL J‏ 8 
SA z‏ رص وص سے ضر ےک > و وو سو 

ASST ENE I EF EE Ao 3 
ہوےہ صو حا ھت‎ fr ہو ہس وس کھ ہُو 4 سو‎ 
DH OEE AE العرش ومن‎ LL id kh 2 
(4-6) ಸತ್ಯವನ್ನು ನಿಷೇಧಿಸಿದವರ ಹೊರತು? ಇನ್ನಾರೂ ಅಲ್ಲಾಹನ ವಚನಗಳ ಬಗ್ಗೆ ಜಗಳಾಡುವುದಿಲ್ಲ. 
ಆದುದರಿಂದ ಜಗತ್ತಿನ ನಾಡುಗಳಲ್ಲಿ ಅವರ ಚಲನವಲನಗಳು ನಿಮ್ಮನ್ನು ವಂಚಿಸದಿರಲಿ." ಇವರಿಗಿಂತ ಮುಂಚೆ 
ನೂಹರ ಜನಾಂಗವೂ ಸುಳ್ಳಾಗಿಸಿದೆ. ಆ ಬಳಿಕ ಇತರ ಅನೇಕ ಕೂಟಗಳೂ ಹೀಗೆ ಮಾಡಿವೆ. ಪ್ರತಿಯೊಂದು 
ಜನಾಂಗವೂ ತನ್ನ ಸಂದೇಶವಾಹಕನನ್ನು ಸೆರೆ ಹಿಡಿಯಲಿಕ್ಕಾಗಿ ಅವನ ಮೇಲೆ ಎರಗಿತು. ಅವರೆಲ್ಲರೂ ಮಿಥ್ಮ್ಯದ 
ಅಸ್ವ್ರಗಳಿಂದ ಸತ್ಯವನ್ನು ಕೀಳಾಗಿಸಲು ಯತ್ನಿಸಿದರು. ಆದರೆ ಕೊನೆಗೆ ನಾನು ಅವರನ್ನು ಹಿಡಿದು ಬಿಟ್ಛೆನು. 
ನನ್ನ ಶಿಕ್ಷೆಯು ಎಷ್ಟು ಕಠಿಣವಾಗಿತ್ತೆಂದು ನೋಡಿರಿ. ಇದೇ ರೀತಿಯಲ್ಲಿ ಅವರು ಖಂಡಿತವಾಗಿಯೂ ನರಕವಾಸಿ 
ಗಳಾಗಲಿರುವರೆಂಬ ನಿಮ್ಮ ಪ್ರಭುವಿನ ತೀರ್ಮಾನವು ಸತ್ಯನಿಷೇಧಿಗಳಾಗಿರುವ ಎಲ್ಲರಿಗೆ ಅನ್ವಯವಾಗಿ ಬಿಟ್ಟಿದೆ. 


3 


ಮಹಾಧನಿಕ ಮತ್ತು ಉದಾರಿಯಾಗಿರುವವನು. ಸಕಲ ಸೃಷ್ಟಿಗಳ ಮೇಲೂ ಸದಾ ಅವನ ಅನುಗ್ರಹ ಮತ್ತು ಉಪಕಾರಗಳ ಮಳೆ 
ಸುರಿಯುತ್ತಲೇ ಇರುತ್ತದೆ. ಈ ಐದು ಗುಣವಿಶೇಷಗಳನ್ನು ಪ್ರಸ್ತಾಪಿಸಿದ ಬಳಿಕ ಎರಡು ವಾಸ್ತವಿಕತೆಗಳನ್ನು ವ್ಯಕ್ತ ರೂಪದಲ್ಲಿ 
ಹೇಳಲಾಗಿದೆ- 1) ಆರಾಧ್ಯನು ವಾಸ್ತವದಲ್ಲಿ ಅವನ ಹೊರತು ಯಾರೂ ಇಲ್ಲ. 2) ಎಲ್ಲರಿಗೂ ಅವನ ಕಡೆಗೇ ಮರಳಿ ಹೋಗ 
ಬೇಕಾಗಿದೆ. ಆದುದರಿಂದ ಯಾರಾದರೂ ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರಾಗಿ ಮಾಡಿಕೊಂಡರೆ ತನ್ನ ಈ ಮೂರ್ಬತನದ 
ಶಿಕ್ಷೆಯನ್ನು ಸ್ವತಃ ಅನುಭವಿಸುವನು. 

2. 'ಕುಫ್ರ್‌' (ಸತ್ಮನಿಷೇಧ) ಎಂಬ ಪದವು ಇಲ್ಲಿ ಎರಡು ಅರ್ಥಗಳಲ್ಲಿ ಬಂದಿದೆ. ಒಂದು ಕೃತಪ್ಲುತೆ, ಇನ್ನೊ೦ದು ಸತ್ಯದ 
ನಿರಾಕರಣೆ. ಒಂದನೆಯ ಅರ್ಥದ ಪ್ರಕಾರ ಈ ಮಾಶಿನ ತಾತ್ಸರ್ಯ- ಅಲ್ಲಾಹನ ಉಪಕಾರಗಳನ್ನು ಮರೆತು ಬಿಟ್ಟವರು ಮತ್ತು 
ತಾವು ಅವನು ದಯಪಾಲಿಸಿದ ಅನುಗ್ರಹಗಳಿಂದಲೇ ಪೋಷಿಸಲ್ಪಡುತ್ತಿದ್ದೇವೆಂಬ ಪ್ರಜ್ಞೆ ಇಲ್ಲದವರು ಮಾತ್ರ ಅಲ್ಲಾಹನ ಸೂಕ್ತಗಳ 
ವಿರುದ್ಧ ಇಂತಹ ನೀತಿಯನ್ನು ಅನುಸರಿಸುತ್ತಾರೆ ಎಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ಸತ್ಕದಿಂದ 
ವಿಮುಖರಾಗಿರುವ ಮತ್ತು ಅದನ್ನು ನಂಬಲಾರೆವೆಂದು ತೀರ್ಮಾನಿಸಿಕೊಂಡಿರುವ ಜನರು ಮಾತ್ರ ಈ ರೀತಿ ವರ್ತಿಸುತ್ತಾರೆ ಎಂದಾಗಿದೆ. 

3. ಜಗಳಾಡುವುದೆಂದರೆ- ಕುತರ್ಕ, ಹುಳುಕು ಹುಡುಕುವುದು, ಅಲ್ಲಸಲ್ಲದ ದೋಷಾರೋಪಣೆ, ಮಾತಿನ ಮುಖ್ಯ 
ತಾತ್ಸರ್ಯವನ್ನು ಕಡೆಗಣಿಸಿ ತಾನೂ ಅರ್ಥ ಮಾಡಿಕೊಳ್ಳದೆ ಇತರರೂ ಅರ್ಥ ಮಾಡಿಕೊಳ್ಳದಂತೆ ಅದಕ್ಕೆ ಅಪಾರ್ಥ ಕಟ್ಟುವುದು. 

4 ಇಲ್ಲಿ ಮೊದಲನೆಯ ಮಾತು ಮತ್ತು ಎರಡನೆಯ ಮಾತಿನ ನಡುವೆ ಒಂದು ಎಡೆ ಇದ್ದೆ. ಅದನ್ನು ಶ್ರೋತೃವಿನ ಬುದ್ಧಿಗೆ 
ಬಿಟ್ಟುಬಿಡಲಾಗಿದೆ. ಮಾತಿನ ತಾತ್ಸರ್ಯದಿಂದ ವಿಶದವಾಗುವುದೇನೆಂದರೆ- ಅಲ್ಲಾಹನ ಸೊಕ್ತಗಳ ವಿರುದ್ಧ ಜಗಳೆಗಂಟತನ 
ತೋರ್ಪಡಿಸುವವರು ಶಿಕ್ಷೆಯಿಂದ ಪಾರಾಗಲಾರರು. ಅವರು ಇಷ್ಟೆಲ್ಲ ಮಾಡಿಯೂ ಅಲ್ಲಾಹನ ಈ ಭೂಮಿಯ ಮೇಲೆ 
ಮೆರೆದಾಡುತ್ತ ತಿರುಗುತ್ತಿರುವುದನ್ನು ನೀವು ನೋಡುತ್ತಿರುವಿರಿ. ಅದರೆ ಅವರು ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಂಡಿದ್ದಾರೆಂದು 
ಭ್ರಮಿಸಬೇಡಿ. ಇದು ಅವರಿಗೆ ಅಲ್ಲಾಹನ ಕಡೆಯಿಂದ ಸಿಗುತ್ತಿರುವಂತಹ ಒಂದು ಕಾಲಾವಧಿ. ಈ ಕಾಲಾವಧಿಯನ್ನು 
ಉಪಯೋಗಿಸಿ ಯಾರು ಎಷ್ಟು ಹೆಚ್ಚು ಕಾಟಿ ಕೊಡುತ್ತಾರೋ ಅಷ್ಟೇ ಹೆಚ್ಚು ಅವರ ನಾವೆಯು ತುಂಬಿ ಮುಳುಗುತ್ತದೆ. 

5. ಅರ್ಥಾತ್‌- ಭೂಮಿಯಲ್ಲಿ ಅವರ ಮೇಲೆ ಬಂದಿದ್ದ ಯಾತನೆಯು ಅವರಿಗಿರುವ ಅಂತಿಮ ಶಿಕ್ಷೆಯಾಗಿರಲಿಲ್ಲ. ಅವರು 
ನರಕಕ್ಕೆ ಬೀಳಬೇಕಾಗಿದೆ ಎಂಬ ತೀರ್ಮಾನವನ್ನೂ ಅಲ್ಲಾಹನು ಮಾಡಿರುತ್ತಾನೆ. 


ಕಾಂಡ-24 


40. ಅಲ್‌ ಮೂಮಿನ್‌ 559 


ಜಿಂ EY cB کہ ہے‎ ತಿನ್‌ ہے ہے‎ 
SUSE SE ویعت‎ NA A) پ4 یستخفرون‎ CuI 
ಲ ಸೆ ಮ IEA کے ےھ‎ 215 
aed OG 285 eS ISNA GH لا تار‎ 
PR » PT El ೫ ಲಿ صا کے ےر وو‎ 
Gil AS SS LE He gs Feb و‎ 


(7-9) 'ಅರ್ಶ್‌'ನ್ನು (ವಿಶ್ವ ಸಿಂಹಾಸನವನ್ನು) ಹೊತ್ತ ದೇವಚರರು ಮತ್ತು ಅದರ ಸುತ್ತಲೂ 
ಉಪಸ್ಥಿತರಿರುವವರು ತಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸುತ್ತಿರುತ್ತಾರೆ. ಅವರು ಅವನ 


ت‫ 


ಮೇಲೆ ವಿಶ್ವಾಸವಿರಿಸುತ್ತಾರೆ ಮತ್ತು ಸತ್ಕವಿಶ್ವಾಸಿಗಳ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ." ಅವರು 
ಹೇಳುತ್ತಾರೆ, ನಮ್ಮ ಪ್ರಭೂ, ನೀನು ನಿನ್ನ ಕೃಪೆ ಮತ್ತು ನಿನ್ನ ಜ್ಞಾನದೊಂದಿಗೆ ಸಕಲ ವಸ್ತುಗಳನ್ನು ಆವರಿಸಿ 
ಕೊಂಡಿರುವೆ.' ಆದುದರಿಂದ ಪಶ್ನಾತ್ತಾಪಪಟ್ಟವರನ್ನು ಹಾಗೂ ನಿನ್ನ ಮಾರ್ಗವನ್ನು ಸ್ವೀಕರಿಸಿಕೊ೦ಡವರನ್ನು 
اوہ‎ ಮತ್ತು ನರಕ ಯಾತನೆಯಿಂದ ರಕ್ಷಿಸು ನಮ್ಮ ಪ್ರಭೂ, ನೀನು ಅವರಿಗೆ ವಾಗ್ಲಾನ ಮಾಡಿರುವ 
ಶಾಶ್ವತವಾದ ಸ್ವರ್ಗೋದ್ಯಾನಗಳಲ್ಲಿ ಅವರನ್ನು ಪ್ರವೇಶಗೊಳಿಸು.! ಅವರ ಪಿತರ, ಪಶ್ಲಿಯರ ಮತ್ತು ಮಕ್ಕಳ 


6. ಇದು ಪ್ರವಾದಿವರ್ಯರ(ಸ) ಸಂಗಾತಿಗಳನ್ನು ಸಮಾಧಾನಪಡಿಸಲಿಕ್ಕಾಗಿ' ಹೇಳಿದ ಮಾತು. ಆ ಕಾಲದಲ್ಲಿ ಅವರು 
ಸತ್ಯನಿಷೇಧಿಗಳ ಅಸಭ್ಯ ಮಾತು, ಕ್ರೂರ ವರ್ತನೆಗಳು ಮತ್ತು ಅವರ ವಿರುದ್ಧ ತಮ್ಮ ಅಸಹಾಯಕತೆಯಿಂದಾಗಿ ತುಂಬಾ ನೊಂದು 
ಕೊಳ್ಳುತ್ತಿದ್ದರು. ಇದಕ್ಕಾಗಿ- ನೀವು ಈ ನೀಚರ ಮತ್ತು ದುಷ್ಟರ ಮಾತುಗಳ ಬಗ್ಗೆ ಏಕೆ ಬೇಸರಿಸುತ್ತೀರಿ? ನಿಮ್ಮ ಸ್ಥಾನಮಾನಗಳು 
ಅಲ್ಲಾಹನ ಬಳಿ ಅತ್ಯುನ್ನತವಾಗಿವೆ. 'ಅರ್ಪನ್ನು' ಹೊತ್ತಿರುವ ಮತ್ತು ಆದರ ಸುತ್ತಲೂ ಉಪಸ್ಥಿತರಿರುವ ದೇವಚರರೂ ನಿಮ್ಮ 
ಸಹಕಾರಿಗಳಾಗಿದ್ದಾರೆ. ಅವರು ನಿಮ್ಮ ಪರವಾಗಿ ಅಲ್ಲಾಹನ ಮುಂದೆ ಶಿಫಾರಸ್ಸು ಮಾಡುತ್ತಿದ್ದಾರೆ. "ದೇವಚರರು ಅಲ್ಲಾಹನ 
ಮೇಲೆ 'ವಿಶ್ವಾಸವಿರಿಸುತ್ತಾರೆ ಮತ್ತು ಸತ್ಯವಿಶ್ವಾಸಿಗಳ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ” ಎಂಬ ವಾಕ್ಯದಿಂದ ತಿಳಿದು 
ಬರುವುದೇನೆಂದರೆ- ಈಮಾನಿನ ಸಂಬಂಧವು 'ಅರ್ಶ್‌' ಮತ್ತು 'ಫರ್ಶ್‌' ನವರನ್ನು(ಭೂವಾಸಿಗಳನ್ನು ಜೋಡಿಸಿ ಬಿಡುತ್ತದೆ. ಈ 
ಸಂಬಂಧದ ಕಾರಣದಿಂದಾಗಿಯೇ 'ಅರ್ಶ್‌'ನ ಸಮೊಪವಿರುವ ದೇವಚರರಿಗೆ ತಮ್ಮಂತೆಯೇ ಅಲ್ಲಾಹನ ಮೇಲೆ ವಿಶ್ವಾಸೆವಿರಿಸುವ 
ಭೂವಾಸಿ ಮಾನವರೆ ಬಗ್ಗೆ ಆಸಕ್ತಿ ಉಂಟಾಗಿದೆ. 

7. ಅರ್ಥಾತ್‌- ನಿನ್ನ ದಾಸರ ದೌರ್ಬಲ್ಯಗಳೂ ಪ್ರಮಾದಗಳೂೊ ತಪ್ಪುಗಳೂ ನಿನ್ನಿಂದ ಮರೆಯಾಗಿರುವುದಿಲ್ಲ. ಖಂಡಿತ 
ವಾಗಿಯೂ ಎಲ್ಲವನ್ನೂ ನೀನು ಬಲ್ಲವನು. ಆದರೆ ನಿನ್ನ ಜ್ಞಾನದಂತೆಯೇ. ನಿನ್ನ ಕರುಣೆಯೂ ವಿಶಾಲವಾಗಿದೆ. ಆದುದರಿಂದ 
ಅವರ ಅಪರಾಧಗಳನ್ನು ನೀನು ತಿಳಿದಿದ್ದರೂ ಆ ಬಡಪಾಯಿಗಳನ್ನು ಕ್ಷಮಿಸಿ ಬಿಡು. 

8 ಕ್ಷಮಿಸುವುದೂ ನರಕಯಾತನೆಯಿಂದ ರಕ್ಷಿಸುವುದೂ ಪರಸ್ಪರ ಸಂಬಂಧವಿರುವ ವಿಷಯಗಳಾಗಿದ್ದು ಒಂದನ್ನು 
ಪ್ರಸ್ತಾಪಿಸಿದ ಬಳಿಕ ಇನ್ನೊಂದನ್ನು ಹೇಳುವ ಅಗತ್ಯವಿಲ್ಲವೆಂದು ಮೇಲ್ನೋಟಕ್ಕೆ ತೋರುತ್ತದೆ. ಆದರೆ ವಾಸ್ತವದಲ್ಲಿ ಮಾತಿನ 
ಈ ಶೈಲಿಯು ಸತ್ಯವಿಶ್ವಾಸಿಗಳೊಂದಿಗೆ ದೇವಚರರಿಗಿರುವ ಗಾಢ ಸ್ನೇಹವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿ ತಾನು ಬಹಳವಾಗಿ 
ಮನಸ್ಸಿಗೆ ಹಚ್ಚಿಕೊಂಡಿರುವ ವಿಷಯವನ್ನು ಆಡಳಿತಗಾರನ ಮುಂದೆ ಮನವಿ ಮಾಡುವ ಸಂದರ್ಭ ಸಿಕ್ಕಿದಾಗ ಅವನು ದೀನಭಾವ 
ದಿಂದ ಒಂದೇ ವಿಷಯವನ್ನು ವಿವಿಧ ರೀತಿಗಳಲ್ಲಿ ಪದೇ ಪದೇ ನಿವೇದಿಸಿಕೊಳ್ಳುವುದು, ಸಾಮಾನ್ಮ ರೂಢಿ. 

9. ಅರ್ಥಾತ್‌- ಆಜ್ಞೋಲ್ಲಂಘನೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ಉದ್ಧಟತನವನ್ನು ಕೈ ಬಿಟ್ಟಿದ್ದಾರೆ. ಆಜ್ಞಾನುಸರಣೆಯನ್ನು 
ಸ್ವೀಕರಿಸಿ ನೀನೇ ತೋರಿಸಿರುವ ಜೀವನ ಮಾರ್ಗದಲ್ಲಿ ನಡೆಯತೊಡಗಿದ್ದಾರೆ. 

10. ಇಲ್ಲೂ ನಾವು 8ನೆಯ ಟಿಪ್ಪಣಿಯಲ್ಲಿ ಸೂಚಿಸಿರುವಂತಹೆ ದೀನವಾದ ಮನವಿಯ ಶೈಲಿಯೇ ಕಂಡು ಬರುತ್ತದೆ. 
ಸತ್ಯವಿಶ್ವಾಸಿಗಳೆ ವಿಷಯದಲ್ಲಿ ದೇವಚರರ ಮನದಲ್ಲಿ ಯಾವ ಮಟ್ಟದ ಸದ್ಭಾವನೆಯಿದೆಯೆಂದರೆ, ಅದರ ಆವೇಶದಲ್ಲಿ ಅವರು, 
ಸತ್ಯವಿಶ್ವಾಸಿಗಳೆ ಪರವಾಗಿ ಒಳ್ಳೆಯ ಮಾತುಗಳನ್ನೇ ಹೇಳುತ್ತಿರುತ್ತಾರೆ. 


ಕಾಂಡ-24 


560 ಕುರ್‌ಆನ್‌ ವ್ಯಾಖ್ಯಾನ 


2B) IEP ہے‎ 
& 3 IG ۱ 
٦ 
Pd 3 دج رھ‎ ಸಿಸಿ 2% ہہ‎ Pt 
ح رذ‎ ٠ مَقَيكاَنْثَکُراِد‎ Gb MME 
1 ಸ್ಥ ಕ್ಲಿ سک نے کے‎ pod سیا‎ 
J) OS يڈنوینا‎ EXE NLL رگا متا اتکی‎ 6 
ಪೈಕಿ ಸಜ್ಜನರಾದವರನ್ನು ಕೂಡಾ ಅವರೊಂದಿಗೆ ಅಲ್ಲಿಗೆ ತಲುಪಿಸು."' ನಿಶ್ಚಯವಾಗಿಯೂ ನೀನು ಪ್ರಬಲನೂ 
ಯುಕ್ತಿವಂತನೂ ಆಗಿರುವೆ. ಅವರನ್ನು ಕೇಡುಗಳಿಂದ ضوا‎ ನೀನು ಆ ದಿನ ಯಾರನ್ನು ಕೇಡುಗಳಿಂದ! 
ರಕ್ಲಿಸಿದೆಯೋ ಅವನ ಮೇಲೆ ನೀನು ಮಹಾ ಕೃಪೆಗೈದೆ. ಇದುವೇ ಮಹಾ ಯಶಸ್ಸಾಗಿದೆ. 

(10-12) ಸತ್ಕನಿಷೇಧಿಗಳೊಡನೆ ಪುನರುತ್ನಾನ ದಿನ ಹೀಗೆ ಕೂಗಿ ಹೇಳಲಾಗುವುದು- "ಇಂದು ನಿಮಗೆ 
ನಿಮ್ಮ ಮೇಲೆ ಎಷ್ಟು ತೀವ್ರವಾದ ಕೋಪ ಬರುತ್ತಿದೆಯೋ ಅದಕ್ಕಿಂತಲೂ ತೀವ್ರವಾದ ಕೋಪವು 
ನಿಮ್ಮನ್ನು ಸತ್ಯವಿಶ್ವಾಸದ ಕಡೆಗೆ ಕರೆಯಲಾಗುತ್ತಿದ್ದ ವೇಳೆ ನೀವು ನಿರಾಕರಿಸುತ್ತಿದ್ದಾಗ, ಅಲ್ಲಾಹನಿಗೆ 
ನಿಮ್ಮ ಮೇಲೆ ಬರುತ್ತಿತ್ತು." ಆಗ ಅವರು ಹೇಳುವರು; "ನಮ್ಮ ಪ್ರಭೂ ನಿಜಕ್ಕೂ ನೀನು ನಮಗೆ 
ಎರಡು ಸಲ ಮರಣವನ್ನೂ ಎರಡು ಸಲ ಜೀವನವನ್ನೂ ನೀಡಿರುವೆ.5 ಈಗ ನಾವು ನಮ್ಮ ಅಪರಾಧಗಳನ್ನು 


11. ಅರ್ಥಾತ್‌- ಅವರ ಕಣ್ಮನಗಳನ್ನು ತಣಿಸಲಿಕ್ಕಾಗಿ ಅವರ ಮಾತಾಪಿತರನ್ನೂ ಪತ್ನಿಯರನ್ನೂ ಮಕ್ಕಳನ್ನೂ ಅವರ ಸಂಗಡ 
ಸೇರಿಸಿಬಿಡು. ಇದು ಸ್ವರ್ಗದಲ್ಲಿ ಸತ್ಯವಿಶ್ವಾಸಿಗಳಿಗೆ ನೀಡಲಾಗುವ ಕೊಡುಗೆಗಳ ವಿಷಯದಲ್ಲಿ ಅಲ್ಲಾಹನು ಸ್ವತಃ ಹೇಳಿರುವ 
ವಿಷಯವೇ ಆಗಿದೆ. ಸೂರಃ ಆರ್ರಲ್‌ದ್‌: 23 ಮತ್ತು ಸೂರಃ ತೂರ್‌: 21ನೆಯ ಸೂಕ್ತಗಳನ್ನು ನೋಡಿರಿ. 

12: 'ಸಯ್ಕಿಆತ್‌' (ಕೆಡುಕುಗಳು) ಎಂಬ ಪದವು ಮೂರು ವಿಭಿನ್ನ ಅರ್ಥಗಳಲ್ಲಿ ಪ್ರಯೋಗವಾಗುತ್ತದೆ. ಇಲ್ಲಿ ಮೂರೂ 
ಅರ್ಥಗಳು ಅನ್ವಯವಾಗುತ್ತವೆ. 1) ಮಿಥ್ಯವಿಶ್ವಾಸ, ಕೆಟ್ಟ ನಡತೆಗಳು ಮತ್ತು ದುಷ್ಕರ್ಮಗಳು 2) ಪಥಬ್ರಷ್ಟತೆ ಮತ್ತು 
ದುಷ್ಕರ್ಮಗಳ ದುಷ್ಪಲ 3) ವಿಪತ್ತುಗಳು, ಸಂಕಷ್ಟ ಮತ್ತು ನೋವುಗಳು. ಅವು ಈ ಲೋಕದ್ದಾಗಿರಬಹುದು, 'ಬರ್ಕುಖ್‌' 
(ಮಧ್ಯಂತರ) ಲೋಕದ್ದಾಗಿರಬಹುದು ಅಥವಾ ಪರಲೋಕದ್ದು ಆಗಿರಬಹುದು. 

13. ಪುನರುತ್ಥಾನ ದಿನದ ಕೆಡುಕುಗಳೆಂದರೆ- 'ಹಶ್ರ್‌'(ಸಮಾವೇಶಗೊಳ್ಳುವ)ು ಮೈದಾನದ ಭೀಕರತೆ, ನೆರಳು ಮತ್ತು ಇತರೆಲ್ಲ 
ಬಗೆಯ ಸುಖ ಸವಲತ್ತುಗಳಿಂದ ವಂಚಿಸಲ್ಪಡುವುದು, ವಿಚಾರಣೆಯ ಕಾಠಿಣ್ಯ, ಅಖಿಲ ಮಾನವಕುಲದ ಮುಂದೆ ಜೀವನದ ರಹಸ್ಯ 
ಗಳೆಲ್ಲ ಬಯಲಾಗುವ ಅಪಮಾನ ಮತ್ತು ಅಪರಾಧಿಗಳಿಗೆ ಒದಗುವ ಉಳಿದೆಲ್ಲ ಬಗೆಯ ಕಾಠಿಣ್ಮಗಳು ಮತ್ತು ಅಪಮಾನಗಳು. 

14. ಅರ್ಥಾತ್‌- ಪುನರುತ್ನಾನ ಸತ್ಮನಿಷೇಧಿಗಳು, ಇಹಲೋಕದಲ್ಲಿ ತಾವು ತಮ್ಮ ಜೀವನದ ಸಾಧನೆಯನ್ನೆಲ್ಲಾ ಶಿರ್ಕ್‌ 
(ದೇವ ಸಹಬಾಗಿತ್ತ್ಸು ಬೌತಿಕವಾದ ಪರಲೋಕ ವಿಶ್ವಾಸದ ನಿರಾಕರಣೆ, ಪ್ರವಾದಿಗಳನ್ನು ವಿರೋಧಿಸುವುದು- ಇವುಗಳ 
ಬುನಾದಿಯಲ್ಲೇ ಕಟ್ಟುವ ಮೂಲಕ ಎಂತಹ ಮಹಾ ಮೂರ್ಯತನವನ್ನೆಸಗಿದೆವು ಮತ್ತು ಈ ಮೂರ್ಬತನದ ಪರಿಣಾಮವಾಗಿ 
ಎಂತಹ ದುರವಸ್ಥೆಗೆ ಒಳೆಗಾಗಿಬಿಟ್ಟೆವು ಎಂಬುದನ್ನು ಕಂಡುಕೊಂಡಾಗ ಅವರು ತಮ್ಮ ಬೆರಳುಗಳನ್ನು ತಾವೇ ಕಚ್ಚಿಕೊಳ್ಳುವರು. 
ಸಿಡಿಮಿಡಿಗೊಳ್ಳುತ್ತ ತಮ್ಮನ್ನು ತಾವೇ ಶಪಿಸತೊಡಗುವರು. ಆಗ ದೇವಚರರು ಅವರನ್ನು ಕೂಗಿ ಕರೆದು- ಇಂದು ನಿಮಗೆ ನಿಮ್ಮ 
ಮೇಲೆ ಬಹಳ ಕೋಪ ಬರುತ್ತಿದೆಯಲ್ಲವೇ? ಆದರೆ, ಹಿಂದೆ ನಿಮ್ಮನ್ನು ಈ ದುಷ್ಪರಿಣಾಮದಿಂದ وه‎ ಸ್ಲಿಸಲಿಕ್ಕಾಗಿ ಅಲ್ಲಾಹನ 
ಪ್ರವಾದಿಗಳೂ ಇತರ ಸಜ್ಜನರೂ ನೇರ ಮಾರ್ಗದ ಕಡೆಗೆ ಕರೆಯುತ್ತಿದ್ದಾಗ ನೀವು ಅವರನ್ನು ಧಿಕ್ಕರಿಸಿದಿರಿ. ಆಗ ಅಲ್ಲಾಹನು 
ನಿಮ್ಮ ಬಗ್ಗೆ ಇದಕ್ಕಿಂತಲೂ ಹೆಚ್ಚು ಕ್ರೋಧಗೊಳ್ಳುತ್ತಿದ್ದವು ಎನ್ನುವರು. 

15. ಎರಡು ಸಲ ಮರಣ ಮತ್ತು ಎರಡು ಸಲ ಜೀವದಾನ ಎಂಬುದು ಸೂರಃ ಅಲ್‌ ಬಕರಃದ 28ನೆಯ ಸೂಕ್ತದಲ್ಲಿ 
ಹೇಳಿದ ವಿಷಯವೇ ಆಗಿದೆ. ಅದರಲ್ಲಿ- "ನೀವು ನಿರ್ಜೀವಿಗಳಾಗಿದ್ದಿರಿ. ಅವನು ನಿಮಗೆ ಜೀವದಾನ ಮಾಡಿದನು. ಅನಂತರ ನಿಮಗೆ 


ಕಾಂಡ-24 


40. ಅಲ್‌ ಮೂಮಿನ್‌ 561 


BEE SME SEL ASS FB وج‎ 
ہس ےت‎ 
NT ATS گا ”ما ینک الا‎ SNE 


ಒಪ್ಪಿಕೊಳ್ಳುತ್ತೇವೆ. ಈಗ ಇಲ್ಲಿಂದ ಹೊರ ಹೋಗುವ ದಾರಿ ಯಾವುದಾದರೂ ಇದೆಯೇ?" ಎನ್ನುವರು. 
(ಆಗ ಅವರಿಗೆ ಹೀಗೆ ಉತ್ತರ ಸಿಗುವುದು) "ನೀವು ಈ ಅವಸ್ಥೆಗೆ ತುತ್ತಾಗಲು ಕಾರಣವೇನೆಂದರೆ ನಿಮ್ಮನ್ನು 
ಏಕಮಾತ್ರ ಅಲ್ಲಾಹನ ಕಡೆಗೆ ಕರೆಯುತ್ತಿದ್ದಾಗ ನೀವು ನಿರಾಕರಿಸಿದ್ದೀರಿ ಮತ್ತು ಅವನ ಜೊತೆ ಇತರರನ್ನು 
ಸಹಬಾಗಿಗಳಾಗಿ ಮಾಡಿದಾಗ ನೀವು ಒಪ್ಪಿಕೊಳ್ಳುತ್ತಿದ್ದಿರಿ. ಈಗ ತೀರ್ಮಾನವು ಅತ್ಕುನ್ನತನೂ ಮಹಾನನೂ 
ಆದ ಅಲ್ಲಾಹನ ಕೈಯಲ್ಲಿದೆ." 

(13-14) ಅವನೇ ನಿಮಗೆ ತನ್ನ ನಿದರ್ಶನಗಳನ್ನು ತೋರಿಸುತ್ತಾನೆ ಮತ್ತು ಆಕಾಶದಿಂದ ನಿಮಗಾಗಿ 
ಆಹಾರವನ್ನು ಇಳಿಸುತ್ತಾನೆ.* ಆದರೆ ಅಲ್ಲಾಹನ ಕಡೆಗೆ ಮರಳುವವನು ಮಾತ್ರ (ಈ ನಿದರ್ಶನಗಳನ್ನು 


ಮರಣ ಕೊಡುವನು ಮತ್ತೆ ನಿಮ್ಮನ್ನು ಜೀವಂತಗೊಳಿಸುವನು. ಹೀಗಿರುತ್ತ ನೀವು ಅಲ್ಲಾಹನನ್ನು ನಿರಾಕರಿಸುವುದು ಹೇಗೆ?" 
ಎನ್ನಲಾಗಿದೆ. ಸತ್ಯನಿಷೇಧಿಗಳು ಇವುಗಳ ಪೈಕಿ ಆರಂಭದ ಮೂರು ಅವಸ್ಥೆಗಳನ್ನು ನಿರಾಕರಿಸುವುದಿಲ್ಲ. ಏಕೆಂದರೆ, ಅವು ಅವರ 
ಅನುಭವಕ್ಕೆ ಬರುತ್ತವೆ ಮತ್ತು ಅವುಗಳನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಆದರೆ ಕೊನೆಯ ಅವಸ್ಥೆ ಸಂಭವಿಸಲಿರುವುದನ್ನು 
ಅವರು ನಿರಾಕರಿಸುತ್ತಾರೆ. ಏಕೆಂದರೆ, ಅದು ಇನ್ನೂ ಅವರ ಅನುಭವಕ್ಕೆ ಬಂದಿಲ್ಲ. ಪ್ರವಾದಿಗಳು ಮಾತ್ರ ಅವರಿಗೆ ಅದರ 
ಸುದ್ದಿ ತಿಳಿಸಿರುವರು. ಪುನರುತ್ತಾನ ದಿನ ಈ ನಾಲ್ಕನೆಯ ಸ್ಥಿತಿಯೂ ಕಾರ್ಯತಃ ಸಂಭವಿಸುವಾಗ ಇವರು ನಿಜಕ್ಕೂ ನಮಗೆ 
ತಿಳಿಸಲಾಗಿದ್ದ ವಿಷಯವೇ ಸಂಭವಿಸಿಬಿಟ್ಟಿದೆ ಎಂದು ಒಪ್ಪಿಕೊಳ್ಳುವರು. 

16. ಅರ್ಥಾತ್‌- ಇನ್ನೊ೦ದು ಜೀವನವನ್ನು ನಿರಾಕರಿಸಿ ನಾವು ಬಹುದೊಡ್ಡ ತಪ್ಪು ಮಾಡಿದೆವು ಮತ್ತು ಈ ತಪ್ಪು ವಿಚಾರದ 
ಆಧಾರದಲ್ಲಿ ಕಾರ್ಯವೆಸಗಿದ್ದರಿಂದ ನಮ್ಮ ಜೀವನವು ಪಾಪಮಯವಾಗಿ ಬಿಟ್ಟಿತು ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. 

17. ಅರ್ಥಾತ್‌- ಈಗ ನಮ್ಮ ತಪ್ಪೊಪ್ಪಿಗೆಯನ್ನು ಮನ್ನಿಸಿ, ನಾವೀಗ ಸಿಕ್ಕಿ ಬಿದ್ದಿರುವ ಯಾತನೆಯಿಂದ ನಮ್ಮನ್ನು ಹೊರ 
ತೆಗೆಯುವ ಸಾಧ್ಯತೆಯೇನಾದರೂ ಇದೆಯೇ? 

18. ಅರ್ಥಾತ್‌- ಈಗ ತೀರ್ಮಾನವು- ನೀವು ಯಾರ پہٹ--‎ ದೇವತ್ವವನ್ನು ನಿರಾಕರಿಸುತ್ತಿದ್ದಿರೋ ಆ 
ಏಕಮಾತ್ರನಾದ ದೇವನ ಕೈಯಲ್ಲಿದೆ. (ಇದನ್ನು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಲು ಸೂರಃ ಅರ್ಬುಮರ್‌ನ 45ನೆಯ 
ಸೂಕ್ತವನ್ನೂ ಅದರ 6ನೆಯ ಟಿಪ್ಪಣಿಯನ್ನೂ ನೋಡಿರಿ) ಇನ್ನು ನಿಮಗೆ ಈ ಯಾತನೆಯಿಂದ ಬಿಡುಗಡೆ ಹೊಂದಲು 
ಯಾವ ದಾರಿಯೂ ಇಲ್ಲವೆಂಬ ವಿಷಯವೂ ಈ ವಾಕ್ಕದಲ್ಲಿ ತಾನಾಗಿಯೇ ಸೇರಿಕೊಂಡಿರುತ್ತದೆ. 

19. ನಿದರ್ಶನಗಳೆಂದರೆ- ಈ ವಿಶ್ವದ ಶಿಲ್ಪಿ, ಯೋಜಕ ಮತ್ತು ವೃವಸ್ಥಾಪಕನು ಏಕಮ್ರಾತ್ರನಾಗಿರುವ ದೇವನೆಂಬುದನ್ನು 
ಸೂಚಿಸುವಂತಹ ನಿದರ್ಶನಗಳು. ) 

20. ಅರ್ಥಾತ್‌- ಆಹಾರಕ್ಕೆ ಹೇತುವಾಗಿರುವ ಮಳೆಯನ್ನು ಸುರಿಸುತ್ತಾನೆ. ಅಹಾರ ವಸ್ತುಗಳ" ಉತ್ಪತ್ತಿಯಲ್ಲಿ 
ಸಹಕಾರಿಯಾಗಿರುವ ಉಷ್ಣತೆ ಮತ್ತು ಶೈತ್ಯಗಳನ್ನು ಇಳಿಸುತ್ತಾನೆ. ಅಲ್ಲಾಹನು ತನ್ನ ಅಸಂಖ್ಯಾತ ನಿದರ್ಶನಗಳ" ಪೈಕಿ ಇದೊಂದನ್ನು 
ಮಾತ್ರ ಮುಂದಿಟ್ಟು- ಕೇವಲ ಈ ಒಂದು ವ್ಯವಸ್ಥೆಯ ಬಗ್ಗೆ ಚಿಂತಿಸಿದರೂ, ವಿಶ್ವವ್ಯವಸ್ಥೆಯ ಕುರಿತು ಕುರ್‌ಆನಿನಲ್ಲಿ; 
ನೀಡಲಾಗಿರುವ ಕಲ್ಪನೆಯೇ ಸತ್ಯವೆಂಬುದು ನಿಮಗೆ ಮನವರಿಕೆಯಾಗುವುದು. ಭೂಮಿಯ, ಅದರಲ್ಲಿರುವ ಇತರ ಸೃಷ್ಟಿಗಳ, 
ನೀರು, ವಾಯು, ಸೂರ್ಯ, ಉಪ್ಪ, ಶೀತ ಇವೆಲ್ಲವುಗಳ ಸೃಷ್ಟಿಕರ್ತನು ಏಕ್ಕೆಕ ದೇವನಾಗಿದ್ದರೆ ಮಾತ್ರ ಈ ವೈವಸ್ಥೆ 
ನೆಲೆನಿಲ್ಲಬಲ್ಲುದು ಎಂದು ಜನರಿಗೆ ಮನವರಿಕೆ ಮಾಡಿರುವನು. . 


ಕಾಂಡ-24 


562 ಕುರ್‌ಆನ್‌ ವ್ಯಾಖ್ಯಾನ 


3 ھی ج وڑے‎ A ,2ھ صھ‎ PN 
PREGA SEU RSET GES Sy 


سے 
ಲೆ‏ 
ھھ ಗ್‌ po ೩ 22-0 » ed sr‏ 
آمرہ عل من ھا ین اد لیر دو IDL ALSO‏ 
1 اس 


AN NG NS PS 0 

ASG اك الیم یل الواجں‎ SE MEL 

£72೨ 12‏ یسسو رص و کے سے رس نے و ےج 

ANE اق اللہ‎ BESET نئیں‎ OE 
ಕಂಡು) ಪಾಠ ಕಲಿಯುತ್ತಾನೆ.” (ಆದುದರಿಂದ ಮರಳುವವರೆಲ ನಿಮ್ಮ ಧರ್ಮವನ್ನು ಅಲ್ಲಾಹನಿಗಾಗಿಯೇ 
ಮುಡಿಪಾಗಿರಿಸಿರಿ, ಅವನನ್ನೇ ಪ್ರಾರ್ಥಿಸಿರಿ ಇದು ಸತ್ಯನಿಷೇಧಿಗಳಿಗೆ ಎಷ್ಟು ಅಪ್ರಿಯವಾಗಿದ್ದರೂ ಸರಿಯೇ. 
(15-20) ಅವನು ಅತ್ಯುನ್ನತ ಪದವಿಯುಳ್ಳವನೂ್‌ ವಿಶ್ವ ಸಿಂಹಾಸನದ ಒಡೆಯನೂ ಆಗಿರುತ್ತಾನೆ. 
ಭೇಟಿಯಾಗುವ ದಿನದ ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕಾಗಿ ಅವನು ತನ್ನ ದಾಸರ ಪೈಕಿ ತಾನಿಚ್ಛಿಸಿದವರ ಮೇಲೆ 
ತನ್ನ ಅಪ್ಪಣೆಯಿಂದ 'ರೂಹ್‌' (ದಿವ್ಯವಾಣಿನ್ನು ಅವತೀರ್ಣಗೊಳಿಸುತ್ತಾನೆ. ಎಲ್ಲರೂ ಬಹಿರಂಗವಾಗಿ ಬಿಡುವ 
ಆ ದಿನ ಅವರ ಯಾವ ವಿಷಯವೂ ಅಲ್ಲಾಹನಿಂದ ಅಡಗಿರಲಾರದು. ಇಂದು ಪ್ರಭುತ್ವ ಯಾರದು? 
(ಎಂದು ಆ ದಿನ ಕೂಗಿ ಕೇಳಲಾಗುವುದು) ಏಕೈಕನೂ ಅಜೇಯನೂ ಆದ ಅಲ್ಲಾಹನದು. (ಎಂದು 


ಇಡೀ ವಿಶ್ವವು ಕೂಗಿ ಹೇಳುವುದು) (ಆಗ) ಇಂದು ಪ್ರತಿಯೊಬ್ಬ ಜೀವಿಗೆ ಅವನು ಸಂಪಾದಿಸಿದುದರ 
ಪ್ರತಿಫಲ ನೀಡಲಾಗುವುದು. ಇಂದು ಯಾರ ಮೇಲೂ ಅನ್ಯಾಯ ಆಗದು. (ಎಂದು ಹೇಳಲಾಗುವುದುಜಿ) 


21. ಅರ್ಥಾತ್‌. ಮನಮಸ್ತಿಷ್ಯಗಳ ಮೇಲೆ ಅನಾಸ್ಥೆ ಮತ್ತು ಪಕ್ಷಪಾತದ ಪರದೆ ಬಿದ್ದಿರುವ ಕಾರಣ ಅಲ್ಲಾಹನಿಂದ 
ವಿಮುಖನಾಗಿರುವವನು ಏನನ್ನು ಕಂಡರೂ ಅದರಿಂದ ಪಾಠ ಕಲಿಯಲಾರ. 

22. ಧರ್ಮವನ್ನು ಅಲ್ಲಾಹನಿಗೆ ಮುಡಿಪಾಗಿಡುವುದು ಎಂಬುದರ ವಿಶದೀಕರಣವನ್ನು ಸೂರಃ ಅರು್ಲುಮರ್‌ನ 3ನೆಯ 
ಟಿಪ್ಪಣಿಯಲ್ಲಿ ಮಾಡಲಾಗಿದೆ. 

23. ಅರ್ಥಾತ್‌- ಅವನ ಸ್ಥಾನವು ಸಕಲ ಚರಾಚರ ಸೃಷ್ಟಿಗಳಿಗಿಂತ ಎಷ್ಟೋ ಉನ್ನತವಾಗಿದೆ. ಈ ವಿಶ್ವದಲ್ಲಿ ಯಾವುದೇ 
ವ್ಯಕ್ತಿಯ ಬಗ್ಗೆ, ಅವನು ಅಲ್ಲಾಹನ ಅತ್ಕುನ್ನತ ಸ್ಥಾನಕ್ಕೆ ಸಮೂಪನಾಗಿರುವನೆಂದು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಹೀಗಿರುವಾಗ 
ಅಂತಹವನು ಅಲ್ಲಾಹನ ಗುಣವಿಶೇಷ ಮತ್ತು ಅಧಿಕಾರಗಳಲ್ಲಿ ಅವನ ಸಹಭಾಗಿಯಾಗಲು ಹೇಗೆ ತಾನೇ ಸಾಧ್ಮ? 

24. ಅರ್ಥಾತ್‌- ಅಖಿಲ ವಿಶ್ವದ ಚಕ್ರವರ್ತಿಯೂ ಅದನ್ನು ಆಳುವವನೂ ಆಗಿರುತ್ತಾನೆ. ವಿಶ್ವಸಿಂಹಾಸನದ ಒಡೆಯ 
ನಾಗಿರುತ್ತಾನೆ. (ವಿವರಣೆಗೆ ಸೂರಃ ಅಲ್‌ರಾಫ್‌: 41, ಯೂನುಸ್‌: 4 ಮತ್ತು ತಾಹಾದ 3ನೆಯ ಟಿಪ್ಪಣಿಗಳನ್ನು ನೋಡಿರಿ) 

25. ಅರ್ಥಾತ್‌- ಸಕಲ ಮಾನವರೂ ಜಿನ್ನ್‌ಗಳೂ ಶೈತಾನರೂ ಏಕಕಾಲದಲ್ಲಿ ತಮ್ಮ ಪ್ರಭುವನ ಮುಂದೆ ಹಾಜರಾಗುವ 
ಮತ್ತು ಅವರ ಕರ್ಮಗಳ ಎಲ್ಲ ಸಾಕ್ಸಿಗಳೂ ಹಾಜರಾಗುವ ದಿನ. 

26. ರೂಹ್‌ ಎಂದರೆ, ದಿವ್ಯವಾಣಿ ಮತ್ತು ಪ್ರವಾದಿತ್ವ (ವಿವರಣೆಗಾಗಿ ಸೂರಃ ಅನ್ನಹ್ನ್‌ನ 3 ಮತ್ತು ಬನೀ ಇಸ್ರಾಈಲ್‌ನ 
103ನೆಯ ಟಿಪ್ಪಣಿಗಳನ್ನು ನೋಡಿರಿ) ಅಲ್ಲಾಹ್‌ ತನ್ನ ದಾಸರ ಪೈಕಿ ತನಗೆ ಇಷ್ಟಬಂದವರ ಮೇಲೆ ರೂಹನ್ನು ಅವತೀರ್ಣ 
ಗೊಳಿಸುತ್ತಾನೆಂಬುದು- ಅಲ್ಲಾಹನ ಅನುಗ್ರಹದ ಮೇಲೆ ಯಾರ ಗುತ್ತಿಗೆಯೂ ಇಲ್ಲ. ಆದುದರಿಂದ ಪ್ರವಾದಿತ್ವದ ಸ್ಥಾನಕ್ಕೆ ಈ 
ವ್ಯಕ್ತಿಯನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಎಂದು ಆಕ್ಸೇಪಿಸುವ ಹಕ್ಕು ಯಾರಿಗೂ ಇಲ್ಲ ಎಂಬರ್ಥದಲ್ಲಿದೆ. 

: 27. ಅರ್ಥಾತ್‌- ಭೂಲೋಕದಲ್ಲಿ ಎಷ್ಟೋ ಜನರು ತಾವೇ ಸಾರ್ವಭೌಮರೆಂದೂ ತಾವೇ ಪ್ರಚಂಡರೆಂದೂ ಘೋಷಿಸು 
ತ್ತಿದ್ದರು. ಅನೇಕ ಮಂದಿ ಮೂರ್ಬರು ಅವರ ಚಕ್ರಾಧಿಪತೈವನ್ನೂ ಹಿರಿಮೆಯನ್ನೂ ನಂಬಿಕೊಂಡೂ ಇದ್ದರು. ಆದರೆ ಈಗ 
ಹೇಳಿ, ನಿಜವಾದ ಪ್ರಭುತ್ವ ಯಾರದು? ಅಧಿಕಾರ ಯಾರದು? ಈಗ ಯಾರೆ ಅಜ್ಞೆಗಳು ನಜೆಯುತ್ತಿದೆ? 

. 28: ಅರ್ಥಾತ್‌. ಯಾವುದೇ ರೀತಿಯ ' ಆನ್ಯಾಯವಾಗದು. ಪ್ರತಿಫಲ ಕೊಡುವ ವಿಷಯದಲ್ಲಿ ಅನೇಕ ಬಗೆಯ 
ಅನ್ಯಾಯಗಳಾಗಬಹುದು ಎಂಬುದನ್ನು ಗಮನಿಸಬೇಕು- 1) ಒಬ್ಬನು ಪ್ರತಿಫಲಕ್ಕೆ ಅರ್ಹನಾಗಿದ್ದು ಅವನಿಗೆ ಅದನ್ನು ಕೊಡದಿರುವುದು. 
2) ಅವನು ಎಷ್ಟು ಪ್ರತಿಫಲ ಪಡೆಯಲು ಅರ್ಹನಾಗಿರುತ್ತಾನೋ ಅದಕ್ಕಿಂತ ಕಡಿಮೆ ಕೊಡುವುದು. 3) ಅವನು ارود‎ 
ಆರ್ಹನಲ್ಲದಿರುವಾಗ ಅವನಿಗೆ ಶಿಕ್ಷೆ ಕೊಡುವುದು. 4) ಶಿಕ್ಷೆಗೆ ಅರ್ಹನಾಗಿರುವವನಿಗೆ ಶಿಕ್ಸೆ ಕೊಡದಿರುವುದು 5) ಕಡಿಮೆ اود‎ 


ಕಾಂಡ-24 


40. ಅಲ್‌ ಮೂಮಿನ್‌ 563 


GML SG کدی العتاج‎ IIE SS 
MEH EG من 75555 ڈایتکر خرن الا‎ 


ES 8D من‎ BX CSE 6 و الله‎ 
ನಿಶ್ಚಯವಾಗಿಯೂ ಅಲ್ಲಾಹನು ಲೆಕ್ಕ ಪರಿಶೋಧನೆಯಲ್ಲಿ ಅತಿ ಶೀಘ್ರನಾಗಿರುತ್ತಾನೆ. ಸಂದೇಶವಾಹಕರೇ, 
ಸನ್ನಿಹಿತವಾಗಿರುವ ಆ ದಿನದ ಬಗ್ಗೆ ಈ ಜನರಿಗೆ ಎಚ್ಚರಿಕೆ ನೀಡಿರಿ” ಆಗ ಹೃದಯಗಳು ಗಂಟಲಿಗೇರಿ 
ಜನರು ಶೋಕತಪ್ಪರಾಗಿ ನಿಂತಿರುವರು. ಅಕ್ರಮಿಗಳಿಗೆ ಆಪ್ತ -ಮಿತ್ರನಾಗಲಿ' ಪ್ರಭಾವಶಾಲೀ ಶಿಫಾರಸ್ಸು 
ದಾರನಾಗಲಿ ಇರಲಾರನು. ಅಲ್ಲಾಹ್‌ ದೃಷ್ಟಿಯ ಚೌರ್ಯಗಳನ್ನೂ ಹೃದಯದೊಳಗೆ ಬಚ್ಚಿಟ್ಟಿರುವ ರಹಸ್ಯ 
ಗಳನ್ನೂ ತಿಳಿಯುತ್ತಾನೆ. ಅಲ್ಲಾಹ್‌ ನ್ಯಾಯಪೂರ್ಣ ತೀರ್ಮಾನವೆಸಗುವನು. (ಈ ಬಹುದೇವ ವಿಶ್ವಾಸಿಗಳು) 


ಅರ್ಹನಾಗಿರುವವನಿಗೆ ಹೆಚ್ಚು ಶಿಕ್ಷೆ ಕೊಡುವುದು. 6ಮರ್ದಿತನು ನೋಡುತ್ತಾ ಇದ್ದಂತೆ, ಮರ್ದಕನು ಅವನ ಕಣ್ಣ ಮುಂದೆಯೇ 
ಬಿಡುಗಡೆ ಹೊಂದಿ ಹೋಗಿ ಬಿಡುವುದು. 7 ಒಬ್ಬನ ಪಾಪಕ್ಕಾಗಿ ಇನ್ನೊಬ್ಬನನ್ನು ಸೆರೆಹಡಿಯುವುದು. ಈ ಎಲ್ಲ ಬಗೆಯ 
ಅನ್ಯಾಯಗಳ ಪೈಕಿ ಯಾವ ಅನ್ಮಾಯವೂ ಅಲ್ಲಾಹನ ನ್ಯಾಯಾಲಯದಲ್ಲಿ ನಡೆಯದೆಂಬುದೇ ಈ ಮಾತಿನ ಇಂಗಿತ. . 

29. ತಾತ್ತರ್ಯವೇನೆಂದರೆ- ಅಲ್ಲಾಹನಿಗೆ ವಿಚಾರಣೆ ನಡೆಸಲು ಅಧಿಕ ಸಮಯವೇನೂ ತಗಲದು. ಅವನು ವಿಶ್ವದ ಪ್ರತಿಯೊಂದು 
ಸೃಷ್ಟಿಗೂ ಏಕಕಾಲದಲ್ಲಿ ಜೀವನಾಧಾರವನ್ನು ಒದಗಿಸುತ್ತಾನೆ. ಆದರೆ ಒಂದು ವರ್ಗಕ್ಕೆ ಜೀವನಾಧಾರ ಒದಗಿಸುತ್ತಿರುವಾಗ ಇನ್ನೊಂದು 
ವರ್ಗಕ್ಕೆ ಒದಗಿಸಲು ಬಿಡುವಾಗದಷ್ಟು ಅವನು ಕಾರ್ಯಮಗ್ಗನಾಗಿ ಬಿಡುವುದಿಲ್ಲ. ಅವನು ವಿಶ್ವದ ಪ್ರತಿಯೊಂದು ವಸ್ತುವನ್ನು 
ಏಕಕಾಲದಲ್ಲಿ ನೋಡುತ್ತಿದ್ದಾನೆ. ಸಕಲ ಶಬ್ದಗಳನ್ನೂ ಏಕಕಾಲದಲ್ಲಿ ಆಲಿಸುತ್ತಿದ್ದಾನೆ. ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ 
ದೊಡ್ಡ ದೊಡ್ಡ ವಿಷಯಗಳ ಯೋಜನೆಯನ್ನು ಏಕಕಾಲದಲ್ಲಿ ಮಾಡುತ್ತಾನೆ. ಯಾವ ವಸ್ತುವೂ ಅವನನ್ನು ಇನ್ನೊಂದು ವಸ್ತುವಿನ 
ಕಡೆಗೆ ಗಮನಿಸಲಾಗದಷ್ಟು ಅಕರ್ಷಿಸುವುದಿಲ್ಲ. ಇದೇ ರೀತಿಯಲ್ಲಿ ಅವನು ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಣೆಯನ್ನೂ ಏಕಕಾಲದಲ್ಲಿ 
| ನಡೆಸುವನು. ಒಂದು ವ್ಯಾಜ್ಯದ ವಿಚಾರಣೆ ನಡೆಸುವಾಗ ಇತರ ಅನೇಕ ವ್ಯಾಜ್ಯಗಳ ವಿಚಾರಣೆ ನಡೆಸಲು ಅಸಾಧ್ಯವಾಗುವಷ್ಟು 
ಅದರಲ್ಲಿ ತಲ್ಲೀನನಾಗಿ ಬಿಡುವುದಿಲ್ಲ. ಅವನ ನ್ಯಾಯಾಲಯದಲ್ಲಿ ವ್ಯಾಜ್ಯದ ವಾಸ್ತವಿಕತೆಗಳ ತನಿಖೆಗಾಗಲಿ ಅದಕ್ಕೆ ಬೇಕಾದ 
ಸಾಕ್ಸ್ಯಗಳ ಪೂರೈಕೆಗಾಗಲಿ ಏನಾದರೂ ಸಮಸ್ಯೆಯಿದೆ ಎಂಬ ಕಾರಣದಿಂದ ಯಾವುದೇ ವಿಳೆಂಬವಾಗದು. ಆ: ಮಹಾ ನ್ಯಾಯಾಧೀಶನೇ 
ಸಕಲ ಘಟನೆಗಳನ್ನು ನೇರವಾಗಿ ಬಲ್ಲವನಾಗಿರುವನು. ವ್ಯಾಜ್ಯದ ಪ್ರತಿಯೊಂದು ಪಕ್ಷವೂ ಅವನ ಮುಂದೆ ಪ್ರತ್ಯಕ್ಷೆವಾಗಿರುವುದು. 
ಘಟನೆಗಳ ಸುಸ್ಪಷ್ಟ ಹಾಗೂ ನಿರಾಕರಿಸಲಾಗದಂತಹ ಸಾಕ್ಸೈಗಳು ಅತಿಸೂಕ್ಷ್ಮ ವಿವರಗಳ ಸಹಿತ ಕ್ಷಣ ಮಾತ್ರದ ವಿಳೆಂಬವಿಲ್ಲದೆ 
ಒದಗಿಸಲ್ಪಡುವುವು. ಆದುದರಿಂದ ಪ್ರತಿಯೊಂದು ವ್ಯಾಜ್ಯದ ತೀರ್ಮಾನವು ಅತಿ ಶೀಘ್ರವಾಗಿ ಆಗುವುದು. 

30. ಪುನರುತ್ಥಾನ ದಿನವು ದೂರವಿಲ್ಲವೆಂಬುದನ್ನೂ ಅದು ಅತಿ ಸಮೊಪದಲ್ಲೇ ಇದ್ದು ಯಾವ ಕ್ಷಣದಲ್ಲೂ ಸಂಭವಿಸ 
ಬಲ್ಲುದು ಎಂಬುದನ್ನೂ ಪವಿತ್ರ ಕುರ್‌ಆನ್‌ ಜನರಿಗೆ ಆಗಾಗ ತಿಳಿಯ ಹೇಳುತ್ತದೆ. (ಉದಾಹರಣೆಗೆ ಅಧ್ಯಾಯ ಅಂಬಿಯಾ 1, 
ಅಲ್‌ ಕಮರ್‌:।, ہہ‎ ಮತ್ತು ಅನ್ನೆಜ್ಮ್‌ನ 57ನೆಯ ಸೂಕ್ತಗಳನ್ನು ನೋಡಿರಿ) ಇದರ ಉದ್ದೇಶ- ಪುನರುತ್ನಾನ ದಿನವನ್ನು 
ಬಹು ದೂರದೆ ಸಂಗತಿಯೆಂದು ಭಾವಿಸಿ ನಿಶ್ಚಿಂತರಾಗಿರಬೇಡಿರಿ. ಜಾಗೃತರಾಗುವುದಿದ್ದರೆ ಒಂದು ಕ್ಷಣವನ್ನೂ ಹಾಳು ಮಾಡದೆ ಜಾಗೃತ 
ರಾಗಿರಿ ಎಂದು ಎಚ್ಚರಿಸುವುದಾಗಿದೆ. 

31. ಮೂಲದಲ್ಲಿ 'ಹಮೊಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ತನ್ನ ಗೆಳೆಯನು ಪೆಟ್ಟು ತಿನ್ನುತ್ತಿರು 
ವುದನ್ನು ಕಂಡು ಸಹಿಸಲಾಗದೆ ಆವೇಶಭರಿತನಾಗಿ ಅವನ ರಕ್ಷಣೆಗೆ ಧಾವಿಸುವ ಆಪ್ತ ಮಿತ್ರ. | 

32. ಈ ಮಾಠತನ್ನು- ಶಿಫಾರಸ್ಸಿನ ಬಗ್ಗೆ ಸತ್ಕನಿಷೇಧಿಗಳ ನಂಬಿಕೆಯನ್ನು ಖಂಡಿಸುತ್ತ ಹೇಳಲಾಗಿದೆ. ವಾಸ್ತವದಲ್ಲಿ 
ಅಕ್ರಮಿಗಳ ಪರವಾಗಿ ಶಿಫಾರಸ್ಸು ಮಾಡುವವನಾರೂ ಅಲ್ಲಿ ಇರಲಾರನು. ಆದರೆ, ಸತ್ಯನಿಷೇಧಿಗಳು, ಬಹುದೇವ ವಿಶ್ವಾಸಿಗಳು 
ಮತ್ತು ಪಥಭ್ರಷ್ಟರು- ನಾವು ಆಶ್ರಯಿಸಿಕೊಂಡಿರುವಂತಹ ಮಹಾಪುರುಷರು ನಮಗೆ ಕ್ಷಮೆ ಕೊಡಿಸಿಯೇ ತೀರುವರು 
ಎಂದು ನಂಬುತ್ತಾ ಬಂದಿರುವರು ಮತ್ತು ಇಂದು ಕೂಡಾ ನೆಂಬುತ್ತಿರುವರು. ಆದುದರಿಂದ ಅವರೊಡನೆ, ಅಲ್ಲಿ ಅವರ 
ಶಿಫಾರಸ್ಸನ್ನು ಸ್ಟೀಕರಿಸಲೇಬೇಕು ಮತ್ತು ಅಲ್ಲಾಹನು ಅವರ ಶಿಫಾರಸ್ಸನ್ನು ಸ್ವೀಕರಿಸಲು ನಿರ್ಬಂಧಿತನಾಗಿರೆವನು ಎಂಬಂತಹ 
ಯಾವೊಬ್ಬ ಶಿಫಾರಸುದಾರನೂ ಇರಲಾರನು, ಎಂದು ಹೇಳಲಾಗಿದೆ. 


ಕಾಂಡ-24 


54 ಕುರ್‌ಆನ್‌ ವ್ಯಾಖ್ಯಾನ 


۲ 


IEE ES STS ALG T 


ಸ ಭಾ 
ESS HES ELS کانڑا ین‎ Gli Gl کان‎ 
೩38 BM SSS SE C3 AEE EG 

SLT! GEE سو ۲ بت‎ > ವ کت‎ ಖನಿಷಿಸ 
dS bs ಥಿ مو‎ pe Wag S&F 
Hh AL Be IE SECS SEs 

ಅಲ್ಲಾಹನನ್ನು ಬಿಟ್ಟು ಯಾರನ್ನು ಪ್ರಾರ್ಥಿಸುತ್ತಾ ರೋ ಅವರು ಯಾವ ವಿಷಯವನ್ನೂ ತೀರ್ಮಾನಿಸುವವರಲ್ಲ. 
ನಿಶ್ಚಯವಾಗಿಯೂ ಅಲ್ಲಾಹನೇ ಎಲ್ಲವನ್ನೂ ಕೇಳುವವನೂ ಕಾಣುವವನೂ ಆಗಿರುವನು.ಸ 
(21-22) ಇವರಿಗಿಂತ ಮುಂಚೆ ಗತಿಸಿದವರ ಪರಿಣಾಮವೇನಾಯಿತೆಂಬುದು ಇವರಿಗೆ 'ಕಾಣಿಸು 


ವಂತಾಗಲು ಇವರು ಭೂಮಿಯಲ್ಲೆಂದೂ ಸಂಚರಿಸಿಲ್ಲವೇ? ಅವರು ಇವರಿಗಿಂತ ಹೆಚ್ಚು ಬಲಶಾಲಿಗಳಾಗಿ 
ದ್ದರು 'ಮತ್ತು ಇವರಿಗಿಂತ ಭದ್ರ ಸ್ಮಾರಕಗಳನ್ನು. ಭೂಮಿಯಲ್ಲಿ ಬಿಟ್ಟು ಹೋಗಿರುವರು. ಆದರೆ ಅಲ್ಲಾಹನು 


ಅವರನ್ನು ಅವರ ಪಾಪಗಳಿಗಾಗಿ ಹಿಡಿದು ಬಿಟ್ಟನು. ಅವರನ್ನು ಅಲ್ಲಾಹನಿಂದ ರಕ್ಷಿ ಸುವವನಾರೂ ಇರಲಿಲ್ಲ. 
ಅವರ ಗತಿ" ಹೀಗಾದುದೇಕೆಂದರೆ ಅವರ ಬಳಿಗೆ ಅವರ ಸಂದೇಶವಾಹಕರು ಸುಸ್ಪಷ್ಟ ನಿದರ್ಶನಗಳನ್ನು* 
ತಂದಿದ್ದರು. ಅವರು ನಿರಾಕರಿಸಿಬಿಟ್ಟರು. ಕೊನೆಗೆ ಅಲ್ಲಾಹನು' ಅವರನ್ನು ಹಿಡಿದು ಬಿಟ್ಟನು. ನಿಶ್ಚಯ 
ವಾಗಿಯೂ ಅವನು ಪ್ರಬಲನೂ ಕಠಿಣವಾಗಿ ಶಿಕ್ಸಿಸುವವನೂ ಆಗಿರುತ್ತಾನೆ. 

(23-25) ನಾವು ಮೂಸಾರನ್ನು* ಫಿರ್‌ಔನ್‌,- ಹಾಮಾನ್‌3 ಮತ್ತು ಕಾರೂನ್‌ರ ಕಡೆಗೆ, ನಮ್ಮ ನಿದರ್ಶನಗಳು 


33. ಅರ್ಥಾತ್‌- ನೀವು ಪೂಜಿಸುತ್ತಿರುವ ದೇವರುಗಳಂತೆ ಅವನು ಕುರುಡನೂ, ಕಿವುಡನೂ ಆಗಿರುವ ದೇವನೇನೂ ಅಲ್ಲ, 
ಯಾವ ವ್ಯಕ್ತಿಯ ಬಗ್ಗೆ ತೀರ್ಮಾನಿಸುತ್ತಿರುವನೋ ಆತನು ಎಂತೆಂತಹ ಕೃತ್ಯಗಳನ್ನು ಮಾಡಿರುವನೆಂಬ ಬಗ್ಗೆ ಅವನು ಅಜ್ಜನಲ್ಲ. 

34 'ಬಯ್ಕಿನಾತ್‌' (ಪ್ರತ್ಯಕ್ಷ ಪ್ರಮಾಣಗಳು) ಎಂದರೆ ಮೂರು ಏಷಯಗಳಿವೆ- 1) ಅವರು ದೇವವತಿಯಿಂದ ನೇಮಕ 
ಗೊಂಡವ ರೆಂಬುಡಕ್ಕೆ ಸಾಕ್ನಿಯಾಗಿದ್ದಂತಹ ಪ್ರತ್ಯಕ್ಷ ಕುರುಹುಗಳು. 2) ಅವರು ಮುಂದಿರಿಸುವಂತಹ ಸಂದೇಶವು ಸತ್ಯ 
ವೆಂಬುದನ್ನು ಸಾಬೀತುಪಡಿಸುತ್ತಿದ್ದಂತಹ ಪ್ರತ್ಮಕ್ಸ ಪ್ರಮಾಣಗಳು. 3) ಜೀವನದ ವಿವಿಧ ಸಮಸ್ಯೆಗಳು ಮತ್ತು ವ್ಯವಹಾರಗಳ 
ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ. ಬುದ್ಧಿಯುಳ್ಳ ಯಾವುದೇ ವ್ಯಕ್ತಿ ಅದನ್ನು ಕಂಡೊಡನೆ ಇಂತಹ ಪವಿತ್ರ ಸಂದೇಶವನ್ನು 
ನೀಡುವಾತನು ಸುಳ್ಳುಗಾರ ನಾಗಲಿ ಸ್ವಾರ್ಥಿಯಾಗಲಿ ಆಗಿರಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಳ್ಳಬಲ್ಲನು. 

35. ಹ. ಮೂಸಾರ(ಲ) ಕಥೆಯ ಇತರ ವಿವರಗಳನ್ನು ಸೂರಃ ಅಲ್‌ ಬಕರಃ: 49ರಿಂದ 61, 164, ಆಲ್‌ ಮಾಇದಃ: 
20 ರಿಂದ 26, ಅಲ್‌ ಅಲ್‌ರಾಫ್‌: 103ರಿಂದೆ 160, ಯೂನುಸ್‌: 75ರಿಂದ 93, ಹೊದ್‌: 17, 90, 98, 110, ಇಬ್ರಾಹೀಮ್‌ 
5ರಿಂದ 13, ಬನೀ ಇಸ್ರಾಈಲ್‌ 101ರಿಂದ 104, ಅಲ್‌ ات‎ 60ರಿಂದ 82, ಮರ್ಯಮ್‌ 51ರಿಂದ 53, ಶಾಹಾ 9ರಿಂದ 
98, ಅಲ್‌ 'ಮೂಮಿನೂನ್‌ 45ರಿಂದ 49, مب لات‎ 10ರಿಂದ 68, ಅನ್ನೆಮ್ಮ್‌: 7ರಿಂದ 14, ಅಲ್‌ ಕಸಸ್‌: 3 ರಿಂದ 4, 
ಅಲ್‌ :8ف‎ ۰69 ಮತ್ತು 'ಅಸ್ಸಾಪ್ಸಾತ್‌ 114ರಿಂದ 122ನೆಯ ಸೂಕ್ತಗಳಲ್ಲಿ ನೋಡಿರಿ. 

36. .ಹಾಮಾನನ ಕುರಿತು ಎರೋಧಿಗಳ. وت‎ ಕ್ಲೇಪಗಳಿಗೆ ಉತ್ತರವನ್ನು ಸೂರಃ ಅಲ್‌ ಕಸಸ್‌ನ 8ನೆಯ ಟಿಪ್ಪಣಿಯಲ್ಲಿ 
ಕೆನಡೆಲಾಗಿದೆ. 


ಕಾಂಡ-24 


40. ಅಲ್‌ ಮೂಮಿನ್‌ 565 


LG LN سوہ رم الات‎ 
KL می‎ GSS EE IESE ANS ما‎ 


ಹಾಗೂ ಸುವ್ಯಕ್ತವಾದ ಪ್ರಮಾಣದೊಂದಿಗೆ್‌' ರವಾನಿಸಿದೆವು. ಆದರೆ ಅವರು, "ಮಾಟಗಾರ, ಸುಳ್ಳುಗಾರ" 
ಎಂದರು. ತರುವಾಯ ಅವರು ನಮ್ಮ ಕಡೆಯಿಂದ ಸೆತ್ಯವನ್ನು ಅವರ ಮುಂದೆ. ತಂದಾಗ ಅವರು, 
"ವಿಶ್ವಾಸವಿರಿಸಿ ಇವನ ಜೊತೆ ಸೇರಿಕೊಂಡವರೆಲ್ಲರ ಗಂಡು ಮಕ್ಕಳನ್ನು ವಧಿಸಿರಿ ಮತ್ತು ಹೆಣ್ಣು ಮಕ್ಕಳನ್ನು 
ಬದುಕಿರಲು ಬಿಡಿರಿ” ಎಂದರು. ಆದರೆ ಸತ್ಯನಿಷೇಧಿಗಳ ಕುತಂತ್ರವು ವೃರ್ಥವಾಗಿಯೇ ಹೋಯಿತು.“ 


37. ಅರ್ಥಾತ್‌- ಅವರು ಅಲ್ಲಾಹನ ಕಡೆಯಿಂದ ಕಳುಹಿಸಲ್ಪಟ್ಟಿದ್ದಾರೆ ಮತ್ತು ಅವರ ಬೆಂಬಲಕ್ಕೆ ಸರ್ವಲೋಕ ಪರಿಪಾಲಕ 
ನಾದ ಅಲ್ಲಾಹನ ಶಕ್ತಿಯಿದೆ ಎಂಬ ವಿಷಯದಲ್ಲಿ ಕಿಂಚಿತ್ತೂ ಸಂಶಯಕ್ಕೆ ಎಡೆಕೊಡದಂತಹ ಸುವ್ಯಕ್ತ ನಿದರ್ಶನಗಳು. ಪವಿತ್ರ 
ಕುರ್‌ಆನಿನಲ್ಲಿರುವ ಹ. ಮೂಸಾರ(ಅ) ಕಥೆಯ ವಿವರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಇಲ್ಲಿ, ಅವರು ದೇವವಶಿಯಿಂದ 
ನಿಯುಕ್ತರಾಗಿರುವರೆಂಬುದಕ್ಕೆ ಸುವ್ಯಕ್ತ ಪ್ರಮಾಣಗಳೆಂದು ಕರೆಯಲಾಗಿರುವ ಕುರುಹುಗಳು ಯಾವುವು ಎಂಬುದು ಚೆನ್ನಾಗಿ 
ತಿಳಿಯುತ್ತದೆ. ಒಂದನೆಯದಾಗಿ- ಅವರು ಕೆಲವೇ ವರ್ಷಗಳ ಹಿಂದೆ ಫಿರ್‌ಔನನ ಜನಾಂಗದ ಒಬ್ಬ ವ್ಯಕ್ತಿಯನ್ನು ಕೊಂದು ಅವನ 
ಸಾಮ್ರಾಜ್ಮದಿಂದ ಪರಾರಿಯಾಗಿದ್ದರು. ಅವರನ್ನು ಸೆರೆ ಹಿಡಿದು ತರಲು ವಾರಂಟು ಹೊರಟಿತ್ತು. ಅದೇ ವೃಕ್ತಿ ಹಠಾತ್ತನೆ ಒಂದು 
ಲಾಠಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಫಿರ್‌ಔನನ ತುಂಬಿದ ಆಸ್ತಾನಕ್ಕೆ ಅನುಮತಿ ಪಡೆಯದೆಯೇ ನುಗ್ಗಿ ಬರುತ್ತಾರೆ 'ಮತ್ತು 
ನಿರ್ಭಯತೆಯಿಂದ ಅರಸನನ್ನೂ ಅವನ ಆಸ್ಲಾನದವರನ್ನೂ ಸಂಬೋಧಿಸಿ, "ತನ್ನನ್ನು ಸರ್ವಲೋಕ ಪರಿಪಾಲಕನಾದ ಅಲ್ಲಾಹನ 
'ಪ್ರತಿನಿಧಿಯೆಂದು ಒಪ್ಪಿಕೊಂಡು ಅವನ ಮಾರ್ಗದರ್ಶನದಂತೆ ನಡೆಯಬೇಕೆಂದು ಕರೆ ನೀಡುತ್ತಾರೆ." ಯಾರಿಗೂ ಅವರ ಮೇಲೆ 
ಕೈ ಮಾಡುವ ಧೈರ್ಯ ಬರುವುದಿಲ್ಲ. ವಸ್ತುತಃ ಹ. ಮೂಸಾರು(ಅ) ಆಗಿನ ಅತ್ಮಧಿಕ ಶೋಷಣೆಗೊಳಗಾಗಿದ್ದ ಜನಾಂಗಕ್ಕೆ ಸೇರಿದ 
ವೃಕ್ತಿಯಾಗಿದ್ದರು. ಕೊಲೆಯ ಅಪರಾಧಕ್ಕಾಗಿ ಅವರನ್ನು ತಕ್ಷಣ ಸೆರೆಹಿಡಿಯುತ್ತಿದ್ದರೂ ಅವರ ಜನಾಂಗವು ಬಂಡಾಯನೇಳುವ 
ಮಾತಂತಿರಲಿ ಪ್ರತಿಭಟನೆಗಾಗಿಯಾದರೂ ಬಾಯಿ ತೆರೆದೀತೆಂಬ ಭೀತಿ ಇರಲಿಲ್ಲ. ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ, 
ಅವರ ಲಾಠಿ ಮತ್ತು ಪ್ರಕಾಶಮಯ ಹಸ್ತದ ಪವಾಡಗಳನ್ನು ನೋಡುವುದಕ್ಕಿಂತಲೂ ಮುಂಚೆ ಫಿರ್‌ಔನ್‌ ಮತ್ತು ಅವನ 
ಆಸ್ಲಾನಿಗರು ಹ. ಮೂಸಾರ(ಅ) ಆಗಮನವನ್ನು ಕಂಡೇ ಭೀತರಾಗಿಬಿಟ್ಟಿದ್ದರು. ಈ ವ್ಯಕ್ತಿ ಯಾವುದೋ ಬೇರೆಯೇ ಶಕ್ತಿಯ 
ಬೆಂಬಲದಿಂದ ಬಂದಿರಬೇಕೆಂದು ಅವರೆಲ್ಲರಿಗೂ ಭಾಸವಾಗಿ ಬಿಟ್ಟಿತ್ತು. ತರುವಾಯ ಅವರ ಕೈಗಳಿಂದ ನಿರಂತರವಾಗಿ ಸಂಭವಿಸಿದ 
ಭವ್ಯ ಪವಾಡಗಳ ಪೈಕಿ ಪ್ರತಿಯೊಂದೂ ಇದು ಜಾದೂ ಆಗಿರದೆ ದೇವಬಲದ ಪವಾಡವೇ ಆಗಿದೆಯೆಂದು ಮನವರಿಕೆ ಮಾಡಿಸಲು 
ಪರ್ಯಾಪ್ಪವಾಗಿತ್ತು. ಒಂದು ಲಾಠಿಯು ಸಾಕ್ಷಾತ್‌ ಹೆಬ್ಬಾವಾಗಿ ಬಿಡುವುದು, ಇಡೀ ಸಾಮ್ರಾಜ್ಯದಲ್ಲಿ ಬರಗಾಲ ಬರುವುದು, 
ಲಕ್ಷಗಟ್ಟಲೆ ಚದರ ಮೈಲುಗಳಲ್ಲಿ ಹಬ್ಬಿರುವ ವಿಶಾಲವಾದ ಭೂಭಾಗದಲ್ಲಿ ಒಂದು ಸೂಚನೆ ಕೊಟ್ಟೊಡನೆ ಬಗೆಬಗೆಯ ಚಂಡ 
ಮಾರುತ ಏಳುವುದು ಮತ್ತು ಇನ್ನೊ೦ದು ಸೂಚನೆ ಕೊಟ್ಟೊಡನೆ ಅದು ನಿಲ್ಲುವುದು- ಇದನ್ನೆಲ್ಲಾ ಮಾಡಲು ಯಾವ ಜಾದುನಿಗೆ 
ತಾನೇ ಸಾಧ್ಯ? ಕುರ್‌ಆನಿನ ಹೇಳಿಕೆಯಂತೆ, ಇದೇ ಕಾರಣದಿಂದಾಗಿ ಫಿರ್‌ಔನನೂ ಅವನ ಸಾಮ್ರಾಜ್ಯದ ಎಲ್ಲ ಹೊಣೆಗಾರ 
ಅಧಿಕಾರಿಗಳೂ ಬಾಯಿಯಿಂದ ಹ. ಮೂಸಾರನ್ನು(ಅ) ನಿರಾಕರಿಸಿದರೂ ಅವರು ನಿಜಕ್ಕೊ ಅಲ್ಲಾಹನ ಕಡೆಯಿಂದ ನೇಮಕಗೊಂಡವರೇ 
ಆಗಿರುತ್ತಾರೆಂದು ಮನಸ್ಸಿನಲ್ಲಿ ಖಚಿತವಾಗಿ ನಂಬಿದ್ದರು. (ಹೆಚ್ಚಿನ ವಿವರಣೆಗೆ ಸೂರಃ, ಅಲ್‌ರಾಫ್‌: 107ರಿಂದ -117, ಸೂರಃ 
ತಾಹಾ: 568068 78, ಅಶ್ಕುಅರಾ: 30 ರಿಂದ 51 ಮತ್ತು ಅನ್ನಮ್ಮ್‌ನ 12ನೆಯ ಸೂಕ್ತಗಳನ್ನು ಟಿಪ್ಪಣಿ ಸಹಿತ ನೋಡಿರಿ.) 

38. ಅರ್ಥಾತ್‌- ಹ. ಮೂಸಾ(ಅ) ಒಂದರ ಹಿಂದೆ ಒಂದರಂತೆ ಪವಾಡಗಳನ್ನೂ ನಿದರ್ಶನಗಳನ್ನೂ ತೋರಿಸಿ, ಬಲವಾದ 
ಆಧಾರ ಪ್ರಮಾಣಗಳಿಂದ ತಾನು ಸತ್ಯ ಮಾರ್ಗದಲ್ಲಿದ್ದೇನೆಂದೂ ತಾನು ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸಂಡೇಶವಾಹಕನೆಂದೂ 
ಅವರಿಗೆ ಸಾಬೀತುಪಡಿಸಿದಾಗ. 

39. ಈ ಅಪ್ಪಣೆ ಕೊಡುವುದರ ಉದ್ದೆ ್ಲೇಶವು ಹ. ಮೂಸಾರ(ಅ) ಬೆಂಬಲಿಗರು ಮತ್ತು ಅನುಯಾಯಿಗಳನ್ನು ಹೆದರಿಸಿ, 
ಅವರು ಭಯಭೀತರಾಗಿ ಮೂಸಾರನ್ನು(ಅ) ತೊರೆಯುವಂತೆ ಮಾಡುವುದಾಗಿತ್ತು, ್ಯ 

40. ಈ ವಾಕ್ಕಕ್ಕಿರಬಹುದಾದ ಇನ್ನೊಂದು ಅರ್ಥವೇನೆಂದರೆ. ಆ ಸತ್ಯನಿಷೇಧಿಗಳ ಕುತಂತ್ರಗಳೆಲ್ಲವೂ ಪಥಭ್ರಷ್ಟತೆ, -- 
ಮತ್ತು ಸತ್ಯವನ್ನು "ಇಷೇದಿಸುವ ಮಾರ್ಗದಲ್ಲೇ ಇದ್ದುವು ಅರ್ಥಾತ್‌- ಸತ್ಯವು ನಾತಿ ಬಳಿಕವೂ ಅವರು ತಮ್ಮ 
- ಹಟಿಮಾರಿತನದಲ್ಲೇ ಮುಂದುವರಿದರು. ಸತ್ಯವನ್ನು ಕೀಳಾಗಿಸಲು ಯಾವ ಹೇಯ ಕೃತ್ಮವನ್ನೆಸಗಲಿಕ್ಕೂ ಅವರು ಹಿಂಜರಿಯಲಿಲ್ಲ. 


ಕಾಂಡ-24 


566 ಕುರ್‌ಆನ್‌ ವ್ಯಾಖ್ಯಾನ 


دنو ۔ مت یت ہت 


ُِ 


ಆಯಿ 
ؤعد ہہہی۔ 32% 9[ اتفحلی‎ 5 
£ ಆಖ poy و ا‎ 


. (26) ಒಂದು ದಿನ" ಫಿರ್‌ಔನನು ತನ್ನ ಆಸ್ಟಾನದವರೊಡನೆ, ಸ ಬಿಡಿರಿ ನಾವು ಈ ಮೂಸಾನನ್ನು 
ವಧಿಸಿ ಬಿಡುತ್ತೇನೆ." ಇವನು ತನ್ನ ಪ್ರಭುವನ್ನು ಕರೆದು ನೋಡಲಿ, ಇವನು ನಿಮ್ಮ ಧರ್ಮವನ್ನು ಬದಲಿಸಿ ಬಿಡುವನು 
ಅಥವಾ ದೇಶದಲ್ಲಿ ಗೊಂದಲವನ್ನುಂಟು ಮಾಡುವನು ಎಂಬ ಭಯ ನನಗೆ ಉಂಟಾಗಿದೆ" ಎಂದನು.“ 

(27) ಆಗೆ ಮೂಸಾ, "ವಿಚಾರಣೆಯ ದಿನದ ಮೇಲೆ ವಿಶ್ವಾಸಬಿರಿಸದಿರುವಂತಹ ಪ್ರತಿಯೊಬ್ಬ ದುರಹಂಕಾರಿಯ 
ವಿರುದ್ಧ ನಾನು ನನ್ನ ಪ್ರಭು ಹಾಗೂ ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ" ಎಂದರು.“ 


41. ಇಲ್ಲಿಂದ ಆರಂಭವಾಗುವ ಘಟನೆಯು ಬನೀ ಇಸ್ರಾಈಲರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದುದು. ಇದನ್ನು 
ಬನೀ ಇಸ್ರಾಈಲರು ಸ್ವತಃ ಮರೆತು ಬಿಟ್ಟಿರುತ್ತಾರೆ. ಬೈಬಲ್‌ ಮತ್ತು ತಲ್ಮೂದ್‌ ಇವೆರಡರಲ್ಲೂ ಇದರ ಪ್ರಸ್ತಾಪವಿಲ್ಲ. 
ಹ. ಮೂಸಾ(ಅ) ಮತ್ತು ಫಿರ್‌ಔನನ ನಡುವೆ ಏರ್ಪಟ್ಟಿದ್ದ ಸಂಘರ್ಷದ ನಡುವೆ, ಒಮ್ಮೆ ಈ ಘಟನೆಯೂ ಸಂಭವಿಸಿತ್ತೆಂಬುದೂ 
ಪವಿತ್ರ ಕುರ್‌ಆನಿನ ಮೂಲಕವೇ ಜಗತ್ತಿಗೆ ತಿಳಿದು ಬಂತು. ಇಸ್ಲಾಮ್‌ ಮತ್ತು ಕುರ್‌ಆನಿನ ವಿರುದ್ಧ ಪಕ್ಷಪಾತದಿಂದ 
ಕುರುಡನಾಗಿಲ್ಲದ ಯಾವುದೇ ವ್ಯಕ್ತಿ ಈ ಕಥೆಯನ್ನು ಓದಿದರೆ, ಸತ್ಯಪ್ರಚಾರ ಕಾರ್ಯದ ದೃಷ್ಟಿಯಿಂದ ಈ. ಕಥೆ ಅತಂತ ಮಹತ್ವ 
ಪೂರ್ಣವಾಗಿದೆಯೆಂಬುದನ್ನು ಮನಗಾಣದಿರಲಾರನು. ಹ. ಮೂಸಾರ(ಅ) ವ್ಯಕ್ತಿತ್ವ, ಅವರ ಧರ್ಮಪ್ರಚಾರ ಮತ್ತು ಅವರ 
ಕೈಯಿಂದ ಸಂಭವಿಸಿದ ಅತ್ಯದ್ಭುತ ಪವಾಡಗಳಿಂದ ಪ್ರಭಾವಿತನಾಗಿ ಸ್ವತಃ ಫಿರ್‌ಔನನ ಆಸ್ಥಾನದಲ್ಲೇ ಇದ್ದ ಒಬ್ಬ ವ್ಯಕ್ತಿ ತನ್ನ 
ಮನದೊಳಗೇ ಸ ಸತ್ಯಸ್ವೀಕಾರ ಮಾಡಿದನೆಂಬುದು ಮತ್ತು ಫಿರ್‌ಔನನು ಹ.ಮೂಸಾರನ್ನು(ಅ) ವಧಿಸಲುದ್ಧು مرا‎ ಕಂಡು 
ಅವನಿಗೆ ಸಹಿಸಲಾಗಲಿಲ್ಲವೆಂಬುದು ಊಹನಾತೀತವಾದುದಲ್ಲ. 

42. ಈ ವಾಕ್ಕದಲ್ಲಿ ಫಿರ್‌ಔನನು, ತನ್ನನ್ನು ಕೆಲವರು ತಡೆದಿರುವುದರಿಂದ ತಾನು ಹ. ಮೂಸಾರನ್ನು(ಅ) ವಧಿಸದೆ 
ಬಿಡುತ್ತಿರುವೆನೆಂದು ನಂಬಿಸಲು ಪ್ರಯತಶ್ನಿಸುತ್ತಿದ್ದಾನೆ. ವಾಸ್ತವದಲ್ಲಿ ಅವನನ್ನು ತಡೆಯುವಂತಹ ಯಾವ ಬಾಹ್ಯ ಶಕ್ತಿಯೂ 
ಇರಲಿಲ್ಲ. ಅವನ ಮನಸ್ಸಿನೊಳಗಿನ ಭಯವೇ ಅವನನ್ನು ಅಲ್ಲಾಹನ ರಸೂಲರ ಮೇಲೆ ಕೈ ಮಾಡದಂತೆ ತಡೆರಿ್ತು. 

43. ಅರ್ಥಾತ್‌- ನನಗೆ, ಇದರಿಂದಾಗಿ ದೇಶದಲ್ಲಿ ಕ್ರಾಂತಿಯುಂಟಾಗುವುದೆಂಬ ಭಯವಿದೆ. ಒಂದು ವೇಳೆ ಕ್ರಾಂತಿಯನ್ನುಂಟು 
ಮಾಡಲು ಅವನಿಂದ ಸಾಧ್ಯವಾಗದಿದ್ದರೂ ಅವನ ಚಟುವಟಿಕೆಗಳಿಂದಾಗಿ ದೇಶದಲ್ಲಿ ಕ್ಷೋಭೆಯುಂಟಾಗುವುದು. ಆದುದರಿಂದ 
ಇವನು ಮರಣದಂಡನೆಗೊಳಗಾಗುವಂತಹ ಅಪರಾಧವೆಸಗದಿದ್ದರೂ ಸಾರ್ವಜನಿಕ ರಕ್ಟಣೆ (Maintenance of Public Order) 
ಗಾಗಿ ಅವನನ್ನು ವಧಿಸಿ ಬಿಡಬೇಕಾಗಿದೆ. ಇಲ್ಲಿ 'ಧರ್ಮವನ್ನು ಬದಲಿಸಿ ಬಿಡುವುದು' ಎಂಬುದರ ಅರ್ಥವನ್ನು ಚೆನ್ನಾಗಿ ತಿಳಿದಿರ 
ಬೇಕು. ಫಿರ್‌ಔನನು ಹ. ಮೂಸಾರನ್ನು(ಅ) ವಧಿಸಲು ಹೊರಟಿದ್ದುದು ಇದೇ 'ಅಪರಾಧಳಕ್ಕಾಗಿತ್ತು. ಇಲ್ಲಿ ದೀನ್‌(ಧರ್ಮ) ಎಂದರೆ, 
ಆಡಳಿತ ವ್ಯವಸ್ಥೆಯಾಗಿದೆ. ಫಿರ್‌ಔನನ ಮಾತಿನ ಅರ್ಥ 'ಇವನು ನಿಮ್ಮ ಆಡಳಿತವನ್ನು ಬದಲಿಸಿ ಬಿಡುವನು ಎಂಬ ಭಯ 
ನನಗಿದೆ' ಸ ಮನೀ ಭಾಗ- 24, ಪುಟ: 56 ಎಂಬಾಗಿದೆ. ಬೇರೆ ಮಾತಿನಲ್ಲಿ. ಹೇಳುವುದಾದರೆ, ಫಿರ್‌ಔನ್‌ ಮತ್ತು 
ಅವನ ಮೆನೆತನದ ಪರಮಾಧಿಕಾರದ ಬುನಾದಿಯಲ್ಲಿ ಈಜಿಪ್ಸಿನಲ್ಲಿ ಜಾರಿಯಲ್ಲಿದ್ದ ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು 
ಆರ್ಥಿಕ ವ್ಯವಸ್ಥೆ ದೇಶದ ದೀನ್‌(ಧರ್ಮ) ಆಗಿತ್ತು. ಹೆ. ಮೂಸಾರ(ಅ) ಸತ್ಯಪ್ರಚಾರದ ಪರಿಣಾಮವಾಗಿ ಈ ಧರ್ಮವು ಬದಲಾಗಿ 
'ಹೋಗುವುದೆಂಬ ಭಯ ಫಿರ್‌ಔನನಿಗೆ ಉಂಟಾಗಿತ್ತು. ಆದರೆ ಎಲ್ಲಾ ಕಾಲದ ಧೂರ್ತ ಆಡಳಿತಗಾರರಂತೆಯೇ ಇವನೂ ನನ್ನ 
ಕೈಯಿಂದ ಆಡಳಿತಾಧಿಕಾರ ತಪ್ಪಿ ಹೋಗುವ ಭಯವಿದೆ. ಆದುದರಿಂದ ಹ. ಮೂಸಾರನ್ನು(ಅ) ವಧಿಸಲಿಚ್ಛಿಸುತ್ತೇನೆಂದು ಹೇಳುವ 
ಬದಲು ವಸ್ತುಸ್ಥಿತಿಯನ್ನು ತಿರುಚಿ, "ಜನರ ಅಪಾಯವೊದಗಿರುವುದು ನಿಮಗೇ ಹೊರತು ನನಗಲ್ಲ. ಏಕೆಂದರೆ, ಹ. ಮೂಸಾರ(ಅ) 
ಆಂದೋಲನವು ಯಶಸ್ವಿಯಾಗಿ ಬಿಟ್ಟರೆ ನಿಮ್ಮ ಧರ್ಮ ಬದಲಾಗಿ ಬಿಟ್ಟೀತು" ಎಂದು ಹೇಳಿದನು. 

44. ಇಲ್ಲಿ ಎರಡು ಸಮಾನ ಬಗೆಯ ಸಾಧ್ಯತೆಗಳಿವೆ. ಒಂದನೆಯದಾಗಿ ಹೆ. ಮೂಸಾರು(ಅ) ಆಗ ಸ್ವಯಂ ಆಸ್ಥಾನದಲ್ಲಿ 
ಉಪಸ್ಥಿತರಿದ್ದು, ಫಿರ್‌ಔನನು ಅವರ ಮುಂದೆಯೇ ಅವರನ್ನು ವಧಿಸುವ ಇಚ್ಛೆಯನ್ನು; ಪ್ರಕಟಿಸಿರಬಹುದು. ಆಗ ಹ. 'ಮೂಸಾ(ಅ) 
ಅವನನ್ನೂ ಅವನ ಆಸ್ಲಾನದವರನ್ನೂ ಅಭಿಸಂಬೋಧಿಸಿ ಖಂಡತುಂಡವಾಗಿ ಈ ಉತ್ತರ ಕೊಟ್ಟಿರಬಹುದು. ಎರಡನೆಯದಾಗಿ- 


ಕಾಂಡ-24 


40. ಅಲ್‌ ಮೂಮಿನ್‌ 567 


Ie ST GG & ME ان‎ 
ANE KA صاوگا‎ SAE 45 


2 
ಇ 


ಹಿ‏ سو ಸಹಿ NAS‏ ہو ا 


(28) ಈ ಸಂದರ್ಭದಲ್ಲಿ ತನ್ನ ಸತ್ಯವಿಶ್ವಾಸವನ್ನು ಬಚ್ಚಿಟ್ಟುಕೊಂಡಿದ್ದ ಫಿರ್‌ಔನನ ವಂಶದ ಓರ್ವ 
ಸತ್ಯವಿಶ್ವಾಸಿಯು ಹೀಗೆ ಹೇಳಿದನು, "ನನ್ನ ಪ್ರಭು ಅಲ್ಲಾಹನಾಗಿರುತ್ತಾನೆಂದು ಹೇಳಿದುದಕ್ಕಾಗಿ ಮಾತ್ರ ನೀವು 
ಒಬ್ಬನನ್ನು ವಧಿಸಿ ಬಿಡುವಿರಾ? ವಸ್ತುತಃ ಅವರು ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಬಳಿಗೆ ಸುವ್ಯಕ್ತ 
ಪ್ರಮಾಣಗಳನ್ನು ತಂದಿದ್ದಾರೆ. ಅವರು ಸುಳ್ಳುಗಾರರಾಗಿದ್ದರೆ ಅವರ ಸುಳ್ಳು ಸ್ವಯಂ ಅವರ ಮೇಲೆಯೇ 
ತಿರುಗಿ ಬೀಳುವುದು. ಅವರು ಸತ್ಯವಾದಿಯಾಗಿದ್ದರೆ ಯಾವ ಭಯಾನಕ ದುಷ್ಪರಿಣಾಮಗಳೆ ಕುರಿತು ಅವರು 
ನಿಮ್ಮನ್ನು ಎಚ್ಚರಿಸುತ್ತಿರುವರೋ ಅವುಗಳಲ್ಲಿ ಕೆಲವಂತು ನಿಮ್ಮ ಮೇಲೆ ಖಂಡಿತವಾಗಿಯೂ ಬಂದು 
ಬಿಡುವುವು. ಮಿತಿ ಮೊರುವಾತನಿಗೆ ಮತ್ತು ಸುಳ್ಳುಗಾರನಿಗೆ ಅಲ್ಲಾಹನು ಸನ್ಮಾರ್ಗದರ್ಶನ ನೀಡುವುದಿಲ್ಲ." 


ಹ.ಮೂಸಾರ(ಅ) ಅನುಪಸ್ಥಿತಿಯಲ್ಲಿ ಫಿರ್‌ಔನನು ತನ್ನ ಆಸ್ಥಾನದವರ ಮುಂದೆ ತನ್ನ ಇಚ್ಛಿಯನ್ನು ಪ್ರಕಟಿಸಿರಬಹುದು., ಈ 
ಸಂಭಾಷಣೆಯ ಸುದ್ದಿಯನ್ನು ಕೆಲವು ಸತ್ಯವಿಶ್ವಾಸಿಗು ಹ. ಮೂಸಾರಿಗೆ(ಅ) ತಲಪಿಸಿದಾಗ, ಅದನ್ನು ಕೇಳಿ ಅವರು ತಮ್ಮ 
ಅನುಯಾಯಿಗಳ ಸಭೆಯಲ್ಲಿ ಹೀಗೆ ಹೇಳಿರಬಹುದು. ಈ ಪೈಕಿ ಯಾವುದು ನಿಜವಾಗಿದ್ದರೂ ಫಿರ್‌ಔನನ ಬೆದರಿಕೆಯ ಮಾತು 
ಗಳಿಂದ ಹ. ಮೂಸಾರ(ಅ) ಹೃದಯದಲ್ಲಿ ಎಳ್ಳಷ್ಟೂ ಭಯವುಂಟಾಗಲಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 

45. ಅರ್ಥಾತ್‌- ಅವರು, ತಾನು ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ಕಳುಹಿಸಲ್ಪಟ್ಟ ದೂತನೆಂಬುದನ್ನು ಅತ್ಮಂತ. 
ಸ್ಪಷ್ಟವಾಗಿ ಸಾಬೀತುಪಡಿಸುವಂತಹೆ ಸುವ್ಯಕ್ತ ನಿದರ್ಶನಗಳನ್ನು ನಿಮಗೆ ತೋರಿಸಿ ಕೊಟ್ಟಿರುವರು. ಇಲ್ಲಿ ಫಿರ್‌ಔನನ ವಂಶದವ 
ನಾಗಿದ್ದ ಆ ಸತ್ಯವಿಶ್ವಾಸಿಯ ಸೂಚನೆಯು ಯಾವ ನಿದರ್ಶನಗಳ ಕಡೆಗಿದೆ ಎಂಬುದರ ವಿವರಗಳು ಹಿಂದೆ ಬಂದಿವೆ. (ಸೂರಃ 
ಅಲ್‌ರಾಫ್‌: 107, 108, 117 ರಿಂದ 120, 130ರಿಂದ 135, ಬನೀ ಇಸ್ರಾಈಲ್‌: 101-102, ತಾಹಾ: 56ರಿಂದ 73, ಅಶ್ಕುಅರಾ 
30 ರಿಂದ 51 ಮತ್ತು ಅನ್ನಮ್ಮ್‌: 10ರಿಂದ 13ರ ವರೆಗಿನ ಸೂಕ್ತಗಳು) 

46. ಅರ್ಥಾತ್‌- ಇಂತಹ ಸುವ್ಯಕ್ತ ನಿದರ್ಶನಗಳಿದ್ದೂ ನೀವು ಅವರನ್ನು ಸುಳ್ಳುಗಾರನೆಂದೇ ತಿಳಿಯುತ್ತೀರೆಂದರೆ, ಆಗಲೂ 
ನೀವು ಅವರನ್ನು ಅವರ ಪಾಡಿಗೆ ಬಿಡುವುದೇ ಒಳ್ಳೆಯದು. ಏಕೆಂದರೆ, ಒಂದು ವೇಳೆ ಅವರು ಸತ್ಮವಂತರೆಂಬುದೇ ನಿಜವಾಗಿದ್ದರೆ, 
ನೀವು ಅವರ ಮೇಲೆ ಕೈ ಮಾಡುವ ಮೂಲಕ ಅಲ್ಲಾಹನ ಶಿಕ್ಷೆಗೊಳಗಾಗುವ ಭಯವಿದೆ. ಆದುದರಿಂದ ನೀವು ಅವರನ್ನು ಸುಳ್ಳ 
ಸೆಂದು ಭಾವಿಸಿದ್ದರೂ ಅವರ ಗೊಡವೆಗೆ ಹೋಗಬೇಡಿರಿ. ಅವರು ಅಲ್ಲಾಹನ ಹೆಸರೆತ್ತಿ ಸುಳ್ಳು ಹೇಳುತ್ತಿರುವರಾದರೆ ಅಲ್ಲಾಹನೇ 
ಅವರನ್ನು ನೋಡಿಕೊಳ್ಳುವನು. ಬಹುತೇಕ ಇಂತಹದೇ ಮಾತುಗಳನ್ನು ಇದಕ್ಕೆ ಮುಂಚೆ ಸ್ವತಃ ಹ. ಮೂಸಾರೂ(ಅ) ಫಿರ್‌ಔನ 
ನೊಡನೆ ಹೇಳಿರುತ್ತಾರೆ. "ನೀವು ನನ್ನ ಮಾತನ್ನು ನಂಬುವುದಿಲ್ಲವಾದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿರಿ" (ಅದ್ದುಖಾನ್‌- 
21) ಇಲ್ಲಿರುವ ಒಂದು ಗಮನಾರ್ಹ ಅಂಶವೇನೆಂದರೆ, ಫಿರ್‌ಔನನ ವಂಶದ ಆ ಸತ್ಯವಿಶ್ವಾಸಿಯು ತಾನು ಹ.ಮೂಸಾರ(ಲ) 
ಮೇಲೆ ವಿಶ್ವಾಸವಿರಿಸಿದ್ದುದನ್ನು ಬಹಿರಂಗಗೊಳಿಸಲಿಲ್ಲ. ಅವನು ಆರಂಭದಲ್ಲಿ ತಾನೂ ಫಿರ್‌ಔನನ ಪಕ್ಷಕ್ಕೇ ಸೇರಿದವನೆಂದೂ 
ಕೇವಲ ತನ್ನ ಜನಾಂಗದ ಹಿತದೃಷ್ಟಿಯಿಂದ ತಾನು ಹೀಗೆ ಹೇಳುತ್ತಿರುವೆನೆಂದೂ ತೋರಿಸಿಕೊಂಡನು. ಆದರೆ, ಫಿರ್‌ಔನ್‌ ಮತ್ತು 
ಅವನ ಆಸ್ಥಾನಿಗರು ಯಾವ ರೀತಿಯಲ್ಲೂ ನೇರಮಾರ್ಗಕ್ಕೆ ಬಾರದಿದ್ದುದನ್ನು ಕಂಡು ಕೊನೆಗೆ ತನ್ನ ಸತ್ಯವಿಶ್ವಾಸದ ರಹಸ್ಯವನ್ನು 
ಬಹಿರಂಗಗೊಳಿಸಿದನು. ಇದು ಐದನೇ ರುಕೂಲ್‌ನಲ್ಲಿರುವ ಆತನ ಭಾಷಣದಿಂದ ಪ್ರಕಟಿವಾಗುತ್ತದೆ. 

41. ಒಬ್ಬ ವೃಕ್ತಿಯೊಳಗೆ ಏಕಕಾಲದಲ್ಲಿ ಸತ್ಯಸಂಧತೆಯಂತಹ ಸದ್ದುಣ ಮತ್ತು ಸುಳ್ಳಿನಂತಹ ದುರ್ಗುಣ- ಇವೆರಡೂ 
ಜೊತೆ ಜೊತೆಗೇ ಇರಲು ಸಾಧ್ಯವಿಲ್ಲವೆಂಬುದು ಈ ವಾಕೈದ ಒಂದು ಅರ್ಥವಾಗಿದೆ. ಹ. ಮೂಸಾ(ಲ) ಅತ್ಯುತ್ತಮ ಚಾರಿತ್ರ್ಯ 
ಹಾಗೂ ಉನ್ನತ ಮಟ್ಟದ ಶೀಲವನ್ನು ಹೊಂದಿದವರೆಂಬುದನ್ನು ನೀವು ಬಹಿರಂಗವಾಗಿ ಕಾಣುತ್ತಿರುವಿರಿ. ಹೀಗಿರುವಾಗ, ಒಂದೆಡೆ 
ಒಬ್ಬ ವ್ಯಕ್ತಿ ಅಲ್ಲಾಹನ ಹೆಸರೆತ್ತಿ ತಾನು ಪ್ರವಾದಿಯೆಂದು ನಿರಾಧಾರವಾಗಿ ಘೋಷಿಸುವಷ್ಟು ದೊಡ್ಡ ಸುಳ್ಳುಗಾರನಾಗಿದ್ದು 


ಕಾಂಡ-24 


8 ಕುರ್‌ಆನ್‌ ವ್ಯಾಖ್ಯಾನ 


HANTS IEEE G Mok db CHS اض‎ 
ಖಯ W a اد کال‎ ds PR 2م‎ IU 
Js Se 5 05 KK SE 
yb ಹಟ್ಟಿ 52S be 5 
مدیو‎ ಘಂ KE 
ಭ್‌ ಹಿ نٹ‎ ೫ سو ھت‎ GAYE G3 
روم‎ ನ್ಹನ್ನ ಜನಾಂಗ ಬಾಂಧವರೇ, "ಇಂದು ನಿಮಗೆ ಅಧಿಕಾರ ಪ್ರಾಪ್ತವಿದೆ ಮತ್ತು ಭೂಮಿಯಲ್ಲಿ 
ನೀವು" ಮೆಶಬುಗೈಯುಳ್ಳವರಾಗಿದ್ದೀರಿ. ಆದರೆ, ಅಲ್ಲಾಹನ ಯಾತನೆ ನಮ್ಮ ಮೇಲೆ ಬಂದು ಬಿಟ್ಟರೆ ಯಾರು 
"| ತಾನೇ ನಮಗೆ ನೆಭವಾಗಬಲ್ಲರು?" ಆಗ ಫಿರ್‌ಔನ್‌ನು, "ನಾನು ನನಗೆ ಯುಕ್ತ ಕಂಡ ಸಲಹೆಯನ್ನೇ ನಿಮಗೆ 


:| ನೀಡುತ್ತಿದ್ದೇನೆ ಮತ್ತು ಸರಿಯಾದ ಮಾರ್ಗದ ಕಡೆಗೆ ನಾನು ನಿಮಗೆ 'ಮಾರ್ಗದರ್ಶನ ನೀಡುತ್ತೇನೆ" ಎಂದನು.* 
(30-35) ಆ ಸತ್ಯವಿಶ್ವಾಸಿ ಹೇಳಿದನು, "ನನ್ನ ಜನಾಂಗದವರೇ, ಈ ಮುಂಚೆ ಅನೇಕ ಸಮೂಹಗಳ 


ಮೇಲೆ ಬಂದೆರಗಿದಂತಹ ದಿನವೇ ನಿಮ್ಮ ಮೇಲೂ ಬಂದು ಬಿಡುವುದೋ ಎಂಬ ಭಯ ನನಗಿದೆ. 
"| ಉದಾಹರಣೆಗಾಗಿ ನೂಹರ ಜನಾಂಗ ಆದ್‌, ಸಮೂದ್‌ ಮತ್ತು ಅವರ ನರಿತರದ ಜನಾಂಗಗಳ 'ಮೇಲೆ 
ಬಂದೆರಗಿದಂತಹ ದಿನ. ವಾಸ್ತವದಲ್ಲಿ ಅಲ್ಲಾಹನಿಗೆ ತನ್ನ ದಾಸರ ಮೇಲೆ ಅಕ್ರಮವೆಸಗಬೇಕೆಂಬ ಉದ್ದೇಶ 
ವೇನೂ ಇಲ್ಲ.5 ಜನಾಂಗವೇ, ನಾವು ಗೋಳಾಡುವಂತಹ ದಿನವು ನಿಮ್ಮ ಮೇಲೆ ಬಂದೆರಗಿ ಬಿಡುವುದೋ 
ಎಂದು ನಾನು ಭಯ ಪಡುತ್ತೇನೆ. ಅಂದು ನೀವು ಪರಸ್ಪರರನ್ನು ಕೂಗಿ ಕರೆಯುವಿರಿ; ಬೆನ್ನು ತಿರುಗಿಸಿ ಓಡುವಿರಿ. 
| ಆದರೆ, ಆಗ ನಿಮ್ಮನ್ನು ಅಲ್ಲಾಹನಿಂದ ರಕ್ಸಿಸುವವರು ಯಾರೂ ಇರಲಾರರು. ವಾಸ್ತವದಲ್ಲಿ ಯಾರನ್ನು 


ಅಲ್ಲಾಹ್‌ ದಾರಿಗೆಡಿಸಿಬಿಡುವನೋ ಅವನಿಗೆ ಬೇರಾರೂ ದಾರಿ ತೋರಿಸುವವರಿಲ್ಲ. ಇದಕ್ಕೆ ಮುಂಚೆ ಯೂಸುಫರು 


ಇನ್ನೊಂದೆಡೆ ಅಲ್ಲಾಹನು ಅವನಿಗೆ ಇಂತಹ ಉನ್ನತ ಚಾರಿತ್ರ್ಯವನ್ನು ದಯಪಾಲಿಸಿರುವನು ಎಂದು ನೀವು ಹೇಗೆ ತಾನೇ 
ಊಹಿಸಬಲ್ಲಿರಿ? ಇದರ- ಇನ್ನೊಂದು ಅರ್ಥವೇನೆಂದರೆ- ನೀವು ಎಲ್ಲೆ ಮೊರಿ ಹ. ಮೂಸಾರ(ಅ) ಪ್ರಾಣಹರಣ ಮಾಡಲು ಹೊರಟರೆ, 
ಅಲ್ಲಾಹನು ಖಂಡಿತ ನಿಮಗೆ ಯಶಸ್ಸಿನ ಮಾರ್ಗವನ್ನು ತೋರಿಸಲಾರನೆಂಬುದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿರಿ. 
48. ಅರ್ಥಾತ್‌- ದೇವದತ್ತವಾದ ಪ್ರಾಬಲ್ಕ ಮತ್ತು ಆಡಳಿತಾಧಿಕಾರದ ಕೊಡುಗೆಗಳಿಗೆ ಪ್ರತಿಯಾಗಿ ಕೃತಪ್ಲುತೆ ತೋರುವ 
"| ಮೂಲಕ ಅವನ ಕ್ರೋಧವನ್ನು ಆಮಂತ್ರಿಸುವಿರೇಕೆ? 
4 49. ಫಿರ್‌ಔನನ ಈ ಉತ್ತರದಿಂದ ತಿಳಿಯುವಂತೆ. ಆ ತನಕ ಅವನಿಗೆ, ತನ್ನ ಆಸ್ಥಾನದ ಆ ಅಧಿಕಾರಿಯು ಅಂತರಂಗದಲ್ಲಿ 
” | ಸತ್ಯವಿಶ್ವಾಸಿಯಾಗಿರುವನೆಂಬ ರಹಸ್ಯವು ತಿಳಿದಿರಲಿಲ್ಲ. ಆದುದರಿಂದ ಅವನು ಆ ವ್ಯಕ್ತಿಯ. ಮೇಲೆ ಬೇಸರವನ್ನು ತೋರ್ಪಡಿಸಲಿಲ್ಲ. 
ಆದರೆ, ಅವನ ಅಭಿಪ್ರಾಯವನ್ನು ಕೇಳಿದ "ಆಳವೂ ತಾನು ಮಾತ್ರ ತನ್ನ ಅಭಿಪ್ರಾಯವನ್ನು ಬದಲಿಸಲು ಸಿದ್ಧೂಲ್ಲವಂಬುದ್ನು 
ಸ್ಪಷ್ಟಪಡಿಸಿದನು.' 
| 50. ಅರ್ಥಾತ್‌- ಅಲ್ಲಾಹನು ವ್ಯಥಾ ತನ್ನ ದಾಸರನ್ನು ನಾಶಗೊಳಿಸಲು ಅವನಿಗೆ ಅವರ ಮೇಲೆ ದ್ವೇಷವೇನೂ ಇಲ್ಲ. ಅವರು 
ಮೇರೆಯನ್ನು ಮೊರಿ ನಜೆದಾಗ ಮಾತ್ರ ಅವನು ಅವರ ಮೇಲೆ ಯಾತನೆಯನ್ನೆರಗಿಸುತ್ತಾನೆ. ಇದು ನ್ಯಾಯೋಚಿತವೂ ಆಗಿದೆ. 


ಕಾಂಡ-24 


40, ಅಲ್‌ ಮೂಮಿನ್‌ 569 


2 4 ANN Da > pI 
ಇರಿ مو ضر‎ ನಹ ರಹ ಪಿನ ಭೂ بعک اللہ موی‎ 


ba 


> 27 I pa ۶ 2 & 4 ھ‎ Je 3 
5 MSE ESA ملظ‎ SS Meg HR A 


SAE EE EF SLA Go ین‎ 

ನಿಮ್ಮ ಬಳಿಗೆ ಸುವ್ಯಕ್ತ ನಿದರ್ಶನಗಳನ್ನು ತಂದಿದ್ದರು. ಆದರೆ ನೀವು ಅವರು ತಂದ ಶಿಕ್ಷಣದ ಬಗ್ಗೆ 
ಸಂಶೆಯದಲ್ಲೇ ಬಿದ್ದುಬಿಟ್ಟಿರಿ. ತರುವಾಯ ಅವರು ನಿಧನರಾದಾಗ ನೀವು ಇನ್ನು ಅವರ ಬಳಿಕ ಎಷ್ಟು 
ಮಾತ್ರಕ್ಕೂ ಅಲ್ಲಾಹನು ಸೆಂದೇಶವಾಹಕರನ್ನು ಕಳುಹಿಸಲಿಕ್ಕಿಲ್ಲ ಎಂದಿರಿ. ಇದೇ ರೀತಿಯಲ್ಲಿ? ಅಲ್ಲಾಹನು, 
ಮಿತಿಮೊರುವವರನ್ನು, ಸಂಶಯಗ್ರಸ್ತರನ್ನು ಮತ್ತು ತಮ್ಮ ಬಳಿಗೆ ಯಾವುದೇ ಪ್ರಮಾಣವಾಗಲಿ ಪುರಾವೆಯಾಗಲಿ 
ಬಂದಿರದಿದ್ದರೂ್‌ ಅಲ್ಲಾಹನ ಸೂಕ್ತಗಳ ಬಗ್ಗೆ ಜಗಳೆ ಮಾಡುವವರನ್ನು ಪಥಭ್ರಷ್ಟತೆಯಲ್ಲಿ ಹಾಕಿ ಬಿಡುತ್ತಾನೆ. 
ಈ ಧೋರಣೆಯು ಅಲ್ಲಾಹ್‌ ಮತ್ತು ಸತ್ಯವಿಶ್ವಾಸಿಗಳ ಬಳಿ ಅತ್ಯಂತ ತಿರಸ್ಕಾರಾರ್ಹವಾಗಿದೆ. ಇದೇ ರೀತಿಯಲ್ಲಿ 
ಅಲ್ಲಾಹ್‌ ಪ್ರತಿಯೊಬ್ಬ ಅಹಂಕಾರಿ ಹಾಗೂ ಮದಾಂಧನ ಹೃದಯಕ್ಕೆ ಮುದ್ರೆಯೊತ್ತಿ ಬಿಡುತ್ತಾನೆ." 


51. ಅರ್ಥಾತ್‌- ನಿಮ್ಮ ಪಥಭ್ರಷ್ಟತೆ ಮತ್ತು ಅದು ಸಾಲದ್ದಕ್ಕೆ ನಿಮ್ಮ ಹಠಮಾರಿತನ ಯಾವ ಮಟ್ಟದ್ದೆಂದರೆ- ಹ. 
ಮೂಸಾರಿಗಿಂತ(ಅ) ಮುಂಚೆ ನಿಮ್ಮ ದೇಶದಲ್ಲಿ ಹ ಯೂಸುಫ್‌(ಆ) ಬಂದಿದ್ದರು. ಅವರು ಅತ್ಯುನ್ನತ ಮಟ್ಟದ ಚಾರಿತ್ರ್ಯವನ್ನು 
ಹೊಂದಿದವರಾಗಿದ್ದರೆಂಬುದನ್ನು ನೀವೇ ಒಪ್ಪಿಕೊಳ್ಳುತ್ತೀರಿ. ಅವರು ಆ ಕಾಲದ ಅರಸನ ಸ್ವಪ್ನಕ್ಕೆ ತಕ್ಕುದಾದ ಫಲವನ್ನು 
ಹೇಳಿ, ನಿಮ್ಮನ್ನು ಏಳು ವರ್ಷಗಳ ಕಾಲ ಬಾಧಿಸಲಿದ್ದ ಭಯಾನಕ ಕ್ಷಾಮದ ದುಷ್ಪರಿಣಾಮಗಳಿಂದ ರಕ್ತಿಸಿದ್ದರೆಂಬುದನ್ನು 
ನೀವು ಒಪ್ಪಿಕೊಳ್ಳುತ್ತೀರಿ. ಅವರ ಆಡಳಿತ ಕಾಲದಲ್ಲಿ ನೆಲೆಸಿದ್ದ ನ್ಯಾಯ, ಸಂಪತ್ತು, ಸಮೃದ್ಧಿಯನ್ನು ಈಜಿಪ್ಟಿನ ಭೂಬಾಗವು 
ಎಂದೂ ಕಂಡಿರಲಿಲ್ಲವೆಂಬುದನ್ನೂ ನೀವು ಸಮ್ಮಶಿಸುತ್ತೀರಿ. ಇಷ್ಟೆಲ್ಲಾ ತಿಳಿದಿದ್ದೂ ನೀವು ಅವರು ಜೀವಂತರಾಗಿದ್ದಾಗ 
ಅವರನ್ನು ನಂಬಲಿಲ್ಲ. ಅವರು ನಿಧನರಾದ ಬಳಿಕ ಇನ್ನು ಇಂತಹ ಸಜ್ಜನರು ಸಿಗುವುದೆಲ್ಲಿ? ಎಂದು ನೀವು ಹೇಳ 
ತೊಡಗಿದಿರಿ. ಈ ರೀತಿ ನೀವು ಅವರ ಸದ್ಗುಣಗಳನ್ನು ಒಪ್ಪಿಕೊಂಡುದು ಕೂಡಾ, ಅವರ ಬಳಿಕ ಬರಲಿರುವ ಪ್ರತಿಯೊಬ್ಬ 
ಪ್ರವಾದಿಯನ್ನು ನಿರಾಕರಿಸಲು ಒಂದು ನೆಪ ಬೇಕಿತ್ತೆಂಬ ಕಾರಣಕ್ಕೋ ಎಂಬಂತಿದೆ. ಅಂತು ನಿಮಗೆ ಸನ್ಮಾರ್ಗದರ್ಶನವು 
ಸ್ವೀಕಾರಾರ್ಹವಲ್ಲವೆಂಬುದು ಮಾತ್ರ ಇದರಿಂದ ಖಚಿತವಾಗಿ ತಿಳಿಯುತ್ತದೆ. 

52. ಮೇಲ್ನೋಟಕ್ಕೆ, ಅಲ್ಲಾಹನು ಮುಂದಿನ ಕೆಲವು ಮಾತುಗಳನ್ನು ಫಿರ್‌ಔನನ ವಂಶದ ಸತ್ಯವಿಶ್ವಾಸಿಯ ಮಾತಿಗೆ 
ಪೂರಕವಾಗಿಯೂ, ಅದರ ವಶದೀಕರಣಕ್ಕಾಗಿಯೂ ಹೇಳಿರುವಂತೆ ತೋರುತ್ತದೆ. 

53. ಈ ಮೂರು ಗುಣಗಳಿರುವವರನ್ನು ಮಾತ್ರ ಅಲ್ಲಾಹನ ಕಡೆಯಿಂದ ಪಥಭ್ರಷ್ಟತೆಗೆ ಎಸೆದು ಬಿಡಲಾಗುತ್ತದೆ- 
1) ಅವರು ತಮ್ಮ ದುಷೃತ್ಯಗಳಲ್ಲಿ ಮೇರೆಮೊರಿ ಹೋಗಿರುತ್ತಾರೆ. ಇದರಿಂದಾಗಿ ಅವರಿಗೆ ದುಷ್ಠರ್ಮಗಳ ರುಚ ಹಿಡಿದು 
ಹೋಗುತ್ತದೆ. ಅನಂತರ ನೈತಿಕ ಸುಧಾರಣೆಯ ಯಾವ ಕರೆಯೂ ಬೋಧನೆಯೂ ಅವರಿಗೆ ಹಿಡಿಸದಿರುವುದರಿಂದ ಅವರು ಅದನ್ನು 
ಸ್ವೀಕರಿಸುವುದಿಲ್ಲ. 2 ಪ್ರವಾದಿಗಳ ವಿಷಯದಲ್ಲಿ ಅವರು ಸಂಶಯದ ಧೋರಣೆಯನ್ನೇ ಅನುಸರಿಸುತ್ತಾರೆ. ದೇವಸಂದೇಶ 
ವಾಹಕರು ಅವರ ಮುಂದೆ ಎಂತಹ ಸುವ್ಯಕ್ತ ನಿದರ್ಶನಗಳನ್ನು ತಂದರೂ ಅವರ ಪ್ರವಾದಿತ್ವದ ಕುರಿತು ಸಂಶಯಪಡುತ್ತಾರೆ. 
ಅವರು ಏಕದೇವತ್ವ ಮತ್ತು ಪರಲೋಕ ವಿಶ್ವಾಸದ ವಿಷಯದಲ್ಲಿ ಸಾರುವ ವಾಸ್ತವಿಕತೆಗಳನ್ನೂ ಸಂಶಯದ ದೃಷ್ಟಿಯಿಂದಲೇ 
ನೋಡುತ್ತಾರೆ. 3) ಅವರು ದೇವಗ್ರಂಥದ ಸೂಕ್ತಗಳನ್ನು ಬುದ್ಧಿಪೂರ್ವಕ ವಿವೇಚಿಸುವ ಬದಲಿಗೆ ಕುತರ್ಕಗಳೊಂದಿಗೆ ಅವುಗಳನ್ನು 
ಖಂಡಿಸಲು ಪ್ರಯತ್ನಿಸುತ್ತಾರೆ. ಅವರ ಕುತರ್ಕಗಳಿಗೆ ಯಾವುದೇ ಬೌದ್ಧಿಕ ಆಧಾರವೂ ಇರುವುದಿಲ್ಲ, ಯಾವುದಾದರೂ ಬೇರೆ 
ದಿಷ್ಯಗ್ರಂಥದ ಆಧಾರವೂ ಇರುವುದಿಲ್ಲ. ಅವು ಆದಿಯಿಂದ ಅಂತ್ಕದ ವರೆಗೂ ಹಟಮಾರಿತನವನ್ನು ಮಾತ್ರ ಆಧರಿಸಿರುತ್ತದೆ. 
ಯಾವುದಾದರೊಂದು ವರ್ಗದಲ್ಲಿ ಈ ಮೂರು ದೋಷಗಳುಂಟಾಗಿ ಬಿಟ್ಟರೆ, ಅಲ್ಲಾಹ್‌ ಅದನ್ನು ಪಥಭ್ರಷ್ಟತೆಯ ಕೂಪಕ್ಕೆ ಎಸೆದು 
ಬಿಡುತ್ತಾನೆ. ಅನಂತರ ಜಗತ್ತಿನ ಯಾವ ಶಕ್ತಿಯೂ ಅದನ್ನು ಅಲ್ಲಿಂದ ಹೊರ ತೆಗೆಯಲಾರದು. 

54. ಅರ್ಥಾತ್‌- ಯಾರ ಹೈದಯಕ್ಕೂ ವಿನಾಕಾರಣ ಮುದ್ರೆಯೊತ್ತಲಾಗುವುದಿಲ್ಲ. ಈ ಶಾಪದ ಮುದ್ರೆಯನ್ನು ಅಹಂಕಾರ 
ಮತ್ತು ಕ್ರೌರ್ಯ ತುಂಬಿಕೊಂಡ ಹೃದಯಕ್ಕೆ ಮಾತ್ರ ಒತ್ತಲಾಗುತ್ತದೆ. ಅಹಂಕಾರವೆಂದರೆ, ಮನುಷ್ಯನೊಳಗಿರುವ ಒಂದು 


ಕಾಂಡ-24 


570 ಕುರ್‌ಆನ್‌ ವ್ಯಾಖ್ಯಾನ 


e. pe PAA سب 4 یھ ہس کس مور ےھ لہ‎ 
Sh SECM لع بل‎ Ed OL 65 
ಲ pO سے‎ Ny و داع > گی‎ .\ 
2 مہ‎ ಖು ATE EI ای‎ Pd 
ಕ್‌ೆ ಗಳಲ ರಿ ೩ Ben Ik ಇ _ 
MEM الا ن تجآپ ا رکال‎ SHEET EL ی‎ 
2ےد رن ۶ہ‎ TE, AE ےوہ ہے‎ oT ہو ےوہ‎ 
Cl sR NIL مد‎ oS یگزے‎ 
As ಶಂ ہے سو سے‎ BT CO 
Hes Uy OE Falk & EN SFE 
Be A \ _ ಸ _ ಲ್‌ಿ 
ಪಜ وك‎ EAS KIS SUL عَیلَ‎ SIU 
سر صورے ۴ سے وھ ہس ہےر سے‎ BF fpr اش‎ ಠ್‌ 
BEM SEI SL فا مر اپ ن7 لقَوْ‎ SE 

(36-37) ಫಿರ್‌ಔನ್‌ ಹೇಳಿದನು: "ಹಾಮಾನ್‌, ನಾನು ಮಾರ್ಗಗಳ ವರೆಗೆ ಆಕಾಶಗಳ ಮಾರ್ಗಗಳ 
ವರೆಗೆ ತಲುಪುವಂತಾಗಲು ಮತ್ತು ಮೂಸಾನ ದೇವನನ್ನು ಇಣುಕಿ ನೋಡುವಂತಾಗಲು ನನಗಾಗಿ ಒಂದು ಉನ್ನತ 
ಕಟ್ಟಡವನ್ನು ನಿರ್ಮಿಸು. ನನಗಂತು ಈ ಮೂಸಾ ಸುಳ್ಳುಗಾರನೆಂದೇ ತೋರುತ್ತಾನೆ." ಹೀಗೆ ಫಿರ್‌ಔನ್‌ನಿಗೆ 
ಅವನ ದುಷ್ಕರ್ಮವು ಮನೋಹರಗೊಳಿಸಲ್ಪಟ್ಟಿತು ಮತ್ತು ಅವನು ಸನ್ಮಾರ್ಗದಿಂದ ತಡೆಯಲ್ಪಟ್ಟನು. 
ಫಿರ್‌ಔನ್‌ನ ಕುತಂತ್ರವೆಲ್ಲಾ (ಸೃತಃ ಅವನದೆಲ ವಿನಾಶಕ್ಕಾಗಿ ವ್ಯಯವಾಯಿತು. 

(38-44) ಆ ಸತ್ಕವಿಶ್ವಾಸಿ ಹೇಳಿದನು, "ನನ್ನ ಜನಾಂಗದವರೇ ನನ್ನ ಮಾತನ್ನು ಸ್ವೀಕರಿಸಿರಿ. ನಾನು | 
ನಿಮಗೆ ಸರಿಯಾದ ಮಾರ್ಗವನ್ನೇ ತೋರಿಸುತ್ತೇನೆ. ಜನಾಂಗ ಈ ಲೌಕಿಕ ಜೀವನವು ಕೆಲವೇ ದಿನಗಳ 
ಸಾಧನವಾಗಿದೆ. ಶಾಶ್ವತ ನಿವಾಸವು ಪರಲೋಕವೇ ಆಗಿದೆ. ದೋಷವೆಸಗಿದವನಿಗೆ ಅವನು ಮಾಡಿದ 
ದೋಷದಷ್ಟೇ ಪ್ರತಿಫಲ ಸಿಗುವುದು. ಸತ್ಯರ್ಮವೆಸಗಿದವನು ಪುರುಷನಿರಲಿ ಸ್ತ್ರೀ ಇರಲ್ಲಿ ಸತ್ಯವಿಶ್ವಾಸಿ 


ಯಾಗಿದ್ದರೆ ಇಂತಹವರೆಲ್ಲರೂ ಸ್ವರ್ಗವನ್ನು ಪ್ರವೇಶಿಸುವರು, ಅಲ್ಲಿ ಅವರಿಗೆ ಅಪಾರ ಜೀವನಾಧಾರ 
ನೀಡಲ್ಪಡುವುದು. ಜನಾಂಗವೇ, ಇದೇನು, ನಾನಂತು ನಿಮ್ಮನ್ನು ವಿಮೋಚನೆಯ ಕಡೆಗೆ ಕರೆಯುತ್ತಿದ್ದೇನೆ 


ದುರಭಿಮಾನ. ಇದರಿಂದಾಗಿ ಅವನು 28 ಮುಂದೆ ತಲೆಬಾಗುವುದೆಂದರೆ- ತನ್ನ ಸ್ಥಾನಕ್ಕೆ ಕಡಿಮೆಯಾದುದೆಂದು ಭಾವಿಸುತ್ತಾನೆ. 
ಇಲ್ಲಿ ಕ್ರೌರ್ಯವೆಂದರೆ, ಸೃಷ್ಟಿಗಳ ಮೇಲೆ ನಡೆಸುವ ಅಕ್ರಮ. ಇದಕ್ಕೆ ಮುಕ್ತಿ ಅವಕಾಶವಿರಬೇಕೆಂಬ ಉದ್ದೇಶದಿಂದಲೇ ಮನುಷ್ಯ್ಮನು 
ದಿವೃಧರ್ಮದ ಸಂಹಿತೆಯನ್ನು ಪಾಲಿಸಲು ಹಿಂಜರಿಯುತ್ತಾನೆ. 

55. ಫಿರ್‌ಔನನ ವಂಶದ ಸತ್ಯವಿಶ್ವಾಸಿಯ ಭಾಷಣದ ವೇಳೆ ಫಿರ್‌ಔನನು ತನ್ನ ಮಂತ್ರಿ ಹಾಮಾನ್‌ನನ್ನು ಕರೆದು, ಆ 
ಸತೃವಿಶ್ವಾಸಿಯ ಮಾತುಗಳು ಗಮನಾರ್ಹವೇ ಅಲ್ಲವೆಂಬಂತೆ ಈ ಮಾತನ್ನು ಹೇಳುತ್ತಾನೆ. ಅವನು ಆಹ೦ಭಾವದೊಂದಿಗೆ ಆ 
ಸತ್ಯವಿಶ್ವಾಸಿಯ ಕಡೆಯಿಂದ ಮುಖ ತಿರುಗಿಸಿಕೊಂಡು, ಹಾಮಾನನೊಡನೆ ನನಗಾಗಿ ಒಂದು ಎತ್ತರವಾದ ಕಟ್ಟಡವನ್ನು ನಿರ್ಮಿಸು. 
ಮೂಸಾ(ಅ) ಯಾವ ದೇವನೊಡನೆ ಮಾತಾಡುತ್ತಾನೋ ಅವನು ಎಲ್ಲಿ ವಾಸಿಸುತ್ತಿದ್ದಾನೆಂದು ನನಗೊಮ್ಮೆ ನೋಡಬೇಕಾಗಿದೆ 
ಎನ್ನುತ್ತಾನೆ. (ವಿವರಣೆಗಾಗಿ ಸೂರಃ ಅಲ್‌ ಕಸಸ್‌ನ 53ನೆಯ ಟಿಪ್ಪಣಿ ನೋಡಿರಿ) 

56. ಅರ್ಥಾತ್‌- ಈ ಲೋಕದ ಕ್ಷಣಿಕ ಸುಖ ಸಂಪತ್ತುಗಳಿಂದ ಬೀಗಿ ನೀವು ಅಲ್ಲಾಹನನ್ನು ಮರೆತಿರುವುದು ನಿಮ್ಮ 
ಮೂರ್ಬಿತನವಾಗಿದೆ. 


ಕಾಂಡ-24 


40. ಅಲ್‌ ಮೂಮಿನ್‌ 571 


| SMI EES YESS 
A SEES SB ASSIS 
سر رووا نے‎ 


SMITE GS MNS EMG SN 
ال‎ OAT اک‎ rd 7 IS القارث‎ ds 2% ಬ 


BGG سناب‎ MAG ثے‎ AAS 


ಮತ್ತು ನೀವಾದರೋ ನನ್ನನ್ನು ನರಕಾಗ್ನಿಯತ್ತ ಆಹ್ವಾನಿಸುತ್ತಿರುವಿರಿ! ನಾನು ಅಲ್ಲಾಹನನ್ನು ನಿರಾಕರಿಸ 
ಬೇಕೆಂದೂ ಅವನೊಂದಿಗೆ ನಾನರಿಯದಂತಹ ಅಸ್ತಿತ್ವಗಳನ್ನು ಸಹಬಾಗಿಗಳಾಗಿ ಮಾಡಬೇಕೆಂದೂ ನೀವು 
ನನಗೆ ಕರೆ ಕೊಡುತ್ತಿದ್ದೀರಿ. ನಾನಾದರೋ ನಿಮ್ಮನ್ನು ಪ್ರಬಲನೂ ಮಹಾ ಕ್ಷಮಾದಾನಿಯೂ ಆಗಿರುವ ಆ 
ದೇವನ ಕಡೆಗೆ ಕರೆಯುತ್ತಿದ್ದೇನೆ. ಅಲ್ಲ, ಇದು ಸತ್ಯ. ಇದಕ್ಕೆ ವಿರುದ್ಧ ಸಾಧ್ಯವೇ ಇಲ್ಲ. ನೀವು ನನ್ನನ್ನು 
ಯಾರ ಕಡೆಗೆ ಕರೆಯುತ್ತಿರುವಿರೋ ಅವರಿಗೆ ಈ ಲೋಕದಲ್ಲಾಗಲಿ ಪರಲೋಕೆ ದಲ್ಲಾಗಲಿ ಯಾವುದೇ ಕರೆ 
ಇಲ್ಲ. ನಮಗೆಲ್ಲರಿಗೂ ಅಲ್ಲಾಹನ ಕಡೆಗೇ ಮರಳಿ ಹೋಗಬೇಕಾಗಿದೆ ಮತ್ತು ಮಿತಿಮೊರಿ ನಡೆಯುವವರು” 
ನರಕಾಗ್ನಿಗೆ ಹೋಗಲಿರುವರು. ಇಂದು ನಾನು ಹೇಳುತ್ತಿರುವ ಮಾತನ್ನು ನೀವು ಜ್ಞಾಪಿಸಿಕೊಳ್ಳುವ ಕಾಲ 
ಸದ್ಯದಲ್ಲೇ ಬರಲಿದೆ. ನಾನು ನನ್ನ ವಿಷಯವನ್ನು ಅಲ್ಲಾಹನಿಗೆ ಒಪ್ಪಿಸಿ ಬಿಡುತ್ತೇನೆ. ಅವನು ತನ್ನ ದಾಸರ 
ಮೇಲ್ವಿಚಾರಕನಾಗಿರುತ್ತಾನೆ." 


57. ಅರ್ಥಾತ್‌- ಅವರು ದೇವ ಸಹಭಾಗಿಗಳಾಗಿರುವುದರ ಬಗ್ಗೆ ನನ್ನ ಬಳಿ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ. 
ಹೀಗಿರುವಾಗ ಜೇವತ್ವದಲ್ಲಿ ಅವರಿಗೂ ಸಹಭಾಗಿತ್ವವಿದೆ ಮತ್ತು ನಾನು ಅಲ್ಲಾಹನೊಂದಿಗೆ ಅವರ ದಾಸ್ಕವನ್ನೂ ಮಾಡಬೇಕಾಗಿದೆ 
ಎಂಬ ಇಷ್ಟು ದೊಡ್ಡ ಅಸಂಬದ್ದ ಮಾತನ್ನು ಕಣ್ಣುಮುಚ್ಚಿ ನಾನು ಹೇಗೆ ನಂಬಲಿ? 

58. ಈ ವಾಕ್ಕಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ- 1) ಅವರ ದೇವತ್ವವನ್ನು ಒಪ್ಪಿಕೊಳ್ಳಬೇಕೆಂದು ಜನರಿಗೆ 
ಕರೆಕೊಡುವ ಹಕ್ಕು ಅವರಿಗೆ ಈ ಲೋಕದಲ್ಲೂ ಇಲ್ಲ, ಪರಲೋಕದಲ್ಲೂ ಇಲ್ಲ. 2) ಅವರನ್ನಂತು ಜನರು ಒತ್ತಾಯ 
ಪೂರ್ವಕ ದೇವರು ಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಅನ್ಯಥಾ ಅವರು ಭೂಲೋಕದಲ್ಲೂ ತಾವು ಸ್ವಯಂ ದೇವರೆಂದು 
ಸಾರಿರಲಿಲ್ಲ ಮತ್ತು ನಾಳೆ ಪರಲೋಕದಲ್ಲೂ ಅವರು "ನಾವು ದೇವರಾಗಿದ್ದೆವಲ್ಲ ನೀವು ನಮ್ಮನ್ನೇಕೆ ನಂಬಲಿಲ್ಲ" ಎಂದು 
ವಾದಿಸಲಿಕ್ಕಿಲ್ಲ. 3) ಅವರನ್ನು ಪ್ರಾರ್ಥಿಸುವುದರಿಂದ ಈ ಲೋಕದಲ್ಲೂ ಪ್ರಯೋಜನವಿಲ್ಲ ಪರಲೋಕದಲ್ಲೂ ಪ್ರಯೋಜನವಿಲ್ಲ. 
ಏಕೆಂದರೆ, ಅವರಿಗೆ ಯಾವ ಅಧಿಕಾರವೂ ಇಲ್ಲ. ಅವರನ್ನು ಪ್ರಾರ್ಥಿಸುವುದೇ ವೃರ್ಥ. 

59. ಮಿತಿಮೊರಿ ನಡೆಯುವುದು ಎಂದರೆ, ಸತ್ಯವನ್ನು ಮೊರಿ ನಡೆಯುವುದು. ಅಲ್ಲಾಹನ ಹೊರತು ಇತರರ ದೇವತ್ವವನ್ನು 
ನಂಬುವಂತಹ, ಸ್ವಯಂ ದೇವನಾಗಿ ಬಿಡುವ ಅಥವಾ ದೇವನಿಗೆ ವಿದ್ರೋಹವೆಸಗಿ ಈ ಲೋಕದಲ್ಲಿ ಸ್ವೇಚ್ಛಾ ರೀತಿಯಿಂದ 
ವರ್ತಿಸುವ ಪ್ರತಿಯೊಬ್ಬ ವ್ಯಕ್ತಿ, ಮಾತ್ರವಲ್ಲ ತನ್ನ ಮೇಲೂ ಜನತೆಯ ಮೇಲೂ ತನ್ನೊಂದಿಗೆ ವ್ಯವಹರಿಸುವ ಪ್ರತಿಯೊಂದು 
ವಸ್ತುವಿನ ಮೇಲೂ ತರತರದ ಅತಿರೇಕಗಳನ್ನೆಸಗುವ ವ್ಯಕ್ತಿಯು ವಾಸ್ತವದಲ್ಲಿ ಬುದ್ದಿ ಮೆತ್ತು ನ್ಯಾಯದ ಎಲ್ಲ ಮೇರೆಗಳನ್ನೂ 
ಉಲ್ಲಂಘಿಸುವವನಾಗಿರುತ್ತಾನೆ. | 

60. ಈ ಸತ್ಯಮಾತುಗಳನ್ನಾಡುವ ಪರಿಣಾಮವಾಗಿ ಫಿರ್‌ಔನನ ಇಡೀ ಸಾಮ್ರಾಜ್ಯದ ಸಂಪೂರ್ಣ ಕ್ರೊ ್ರ್ರೀಧವು ತನ್ನ ಮೇಲೆ 
ಎರಗಿ ಜೀಳುವುದೆಂದೂ, ತನಗಿರುವ ಗೌರವಯುತ ಸ್ಥಾನವನ್ನೂ ಲಾಭಗಳನ್ನೂ ಮಾತ್ರವಲ್ಲ ತನ್ನ ಪ್ರಾಣವನ್ನೂ ಕಳೆದುಕೊಳ್ಳ 
ಬೇಕಾಗುವುದೆಂದೂ ಈ ಮಾತುಗಳನ್ನಾಡುವಾಗ ಆ ಸತ್ಯವಿಶ್ವಾಸಿಗೆ ವಿಚಿತವಾಗಿ سح‎ ಈ 'ಮಕ್ಕದಿಂದೆ ವ್ಯಕ್ತ وت‎ ದೆ. 
ಇದೆಲ್ಲವನ್ನೂ ತಿಳಿದಿದ್ದೂ ಅವನು ಕೇವಲ ಅಲ್ಲಾಹನ ಭರವಸೆಯಿಂದ, ತನ್ನ ಆತ್ಮಸಾಕ್ಷಿಯು ಪ್ರೇರೇಪಿಸುತ್ತಿದ್ದಂತಹೆ 
ಕರ್ತವ್ಯವನ್ನು ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನೆರವೇರಿಸಿಯೇ ಬಿಟ್ಟನು. 


ಕಾಂಡೆ-24 


572 ಕುರ್‌ಆನ್‌ ವ್ಯಾಖ್ಯಾನ 


اط ಸ್ಮ‏ سر وص سٹو 


232 العداپ شا LAI‏ وا کے CEE SS‏ 
ET Ed Bei‏ العَذاب ۵ و اذ ನ ದ್ರಿ ತಿಷ‏ 
رت EEE‏ لک ر تما کین SE‏ تا تما ننَ انارث 


(45-50) ಕೊನೆಗೆ ಅವರು ಆ ಸತ್ಯವಿಶ್ವಾಸಿಯ ವಿರುದ್ಧ ನಡೆಸಿದ್ದ ಅತ್ಯಂತ ದುಷ್ಪವಾದ ಎಲ್ಲ 
ಕುತಂತ್ರಗಳಿಂದ ಅಲ್ಲಾಹನು ಅವನನ್ನು ಕಾಪಾಡಿದನು! ಮತ್ತು ಫಿರ್‌ಔನನ ಜೊತೆಗಾರರು ಸ್ವಯಂ ಅತ್ಕಂತ 
ಕೆಟ್ಟ ಯಾತನೆಯ ಸುಳಿಗೆ ಸಿಕ್ಕಿ ಬಿಟ್ಟರು.೫ ನರಕಾಗ್ನಿ! ಅದರ ಮುಂದೆ ಅವರು ಬೆಳಗು ಬೈಗುಗಳಲ್ಲಿ 
ತರಲ್ಪಡುತ್ತಾರೆ. ಪುನರುತ್ನಾನದ ಘಳಿಗೆ ಬಂದಾಗ ಫಿರ್‌ಔನನ ಜನರನ್ನು ಅತ್ಯುಗ್ರ ಯಾತನೆಯಲ್ಲಿ ಪ್ರವೇಶ 
ಗೊಳಿಸಿರೆಂದು ಅಪ್ಪಣೆಯಾಗುವುದು.9 ಇವರು ನರಕಾಗ್ನಿಯಲ್ಲಿ ಪರಸ್ಪರ ಜಗಳಾಡುತ್ತಿರುವ ಸನ್ನಿವೇಶವನ್ನು 
ಊಹಿಸಿರಿ. ಭೂಲೋಕದಲ್ಲಿ ದುರ್ಬಲರಾಗಿದ್ದವರು ದೊಡ್ಡಸ್ತಿಕೆ ತೋರಿಸುತ್ತಿದ್ದವರೊಡನೆ (ಹೀಗೆ) ಹೇಳುವರು, 


61. ಇದರಿಂದ ತಿಳಿಯುವ ಪ್ರಕಾರ, ಆ ವ್ಯಕ್ತಿಯು ಫಿರ್‌ಔನನ ಆಸ್ಥಾನದ ಎಷ್ಟು ಪ್ರಮುಖ ಸದಸ್ಯನಾಗಿದ್ದನೆಂದರೆ, 
ಆತನು ತುಂಬಿದ ಸಭೆಯಲ್ಲಿ ಫಿರ್‌ಔನನ ಎದುರಲ್ಲೇ ಸತ್ಯವನ್ನು ಮುಖಕ್ಕೆ ಹೊಡೆಯುವಂತೆ ಹೇಳಿಬಿಟ್ಟಿದ್ದರೂ ಅವನಿಗೆ 
ಬಹಿರಂಗವಾಗಿ ಶಿಕ್ಷೆ ಕೊಡಲು ಫಿರ್‌ಔನನು ಧೈರ್ಯ ಮಾಡಲಿಲ್ಲ. ಆದ್ದರಿಂದಲೇ ಅವನನ್ನು ಕೊಲ್ಲಲು ಫಿರ್‌ಔನ್‌ ಮತ್ತು 
ಅವನ ಬೆಂಬಲಿಗರಿಗೆ ಕುತಂತ್ರಗಳನ್ನು ನಡೆಸಬೇಕಾಯಿತು. ಆದರೆ ಅಲ್ಲಾಹನು ಆ ಕುತಂತ್ರಗಳನ್ನೂ ವಿಫಲಗೊಳಿಸಿದನು. 

62. ಫಿರ್‌ಔನನ ವಂಶದ ಸತ್ಮವಿಶ್ವಾಸಿಯು ಸತ್ಯವನ್ನು ಪ್ರತಿಪಾದಿಸಿದ ಈ ಘಟನೆಯು ಹ. ಮೂಸಾ(ಅ) ಮತ್ತು ಫಿರ್‌ಔನನ 
ನಡುವಿನ ಸಂಘರ್ಷದ ಕೊನೆಯ ಕಾಲದಲ್ಲಿ ಸಂಭವಿಸಿತ್ತೆಂದು ಈ ವಿವರಣಾ ಶೈಲಿಯಿಂದ ತಿಳಿದು ಬರುತ್ತದೆ. ಬಹುಶಃ ದೀರ್ಫು 
ಕಾಲದ ಈ ಸಂಘರ್ಷದಿಂದ ಫಿರ್‌ಔನನು ರೋಸಿ ಹೋಗಿ ಕೊನೆಗೆ ಹ. ಮೂಸಾರನ್ನು(ಅ) ವಧಿಸಿ ಬಿಡುವ ನಿರ್ಧಾರ 
ಮಾಡಿರಬಹುದು. ಆದರೆ ತನ್ನ ಸಾಮ್ರಾಜ್ಯದ ಪ್ರಭಾವಶಾಲಿಯಾದ ಈ ವ್ಯಕ್ತಿಯ ಸತ್ಯ ಪ್ರತಿಪಾದನೆಯಿಂದಾಗಿ ಅವನಿಗೆ 
ಹ. ಮೂಸಾರ(ಅ) ಪ್ರಭಾವವು ಸರಕಾರದ ಉನ್ನತ ವಲಯಗಳಿಗೆ ತಲಪಿಬಿಟ್ಟಿದೆಯೆಂಬ ಭೀತಿಯುಂಟಾಗಿರಬಹುದು. ಆದುದರಿಂದ 
ಅವನು ಹ. ಮೂಸಾರ(ಲ) ವಿರುದ್ಧ ಇಷ್ಟು ಉಗ್ರ ಕ್ರಮಕ್ಕೆಗೊಳ್ಳುವುದಕ್ಕೆ ಮುಂಚೆ ತನ್ನ ಸಾಮ್ರಾಜ್ಯದ ಉನ್ನತಾಧಿಕಾರಿಗಳ ಪೈಕಿ 
ಈ ಆಂದೋಲನದಿಂದ ಪ್ರಭಾವಿತರಾಗಿರುವವರನ್ನು ಪತ್ತೆ ಹಚ್ಚಿ, ಅವರನ್ನು ಸದೆಬಡಿದಾದ ಬಳಿಕ ಹೆ. ಮೂಸಾರ(ಅ) ಮೇಲೆ 
ಕೈ ಮಾಡಬೇಕೆಂದು ತೀರ್ಮಾನಿಸಿರಬಹುದು. ಆದರೆ ಅವನಿನ್ನೂ ಈ ಯೋಜನೆಗಳನ್ನು ತಯಾರಿಸುವುದರಲ್ಲಿ ನಿರತನಾಗಿದ್ದಾಗಲೇ 
ಅಲ್ಲಾಹನು ಹ. ಮೂಸಾರಿಗೂ(ಅ) ಅವರ ಸಂಗಡಿಗರಿಗೂ ಹಿಜ್ರತ್‌(ವಲಸೆ) ಹೋಗುವ ಅಪ್ಪಣೆ ನೀಡಿದನು. ಅವರನ್ನು ಬೆಂಬತ್ತಿ 
ಹೋಗುತ್ತಿರುವಾಗ ಫಿರ್‌ಔನ್‌ ತನ್ನ ಸೈನ್ಮಸಹಿತನಾಗಿ ಮುಳುಗಿ ಸತ್ತನು. 

63. ಈ ಸೂಕ್ತದಲ್ಲಿ, ಅನೇಕ ಹದೀಸ್‌ಗಳಲ್ಲಿ ಗೋರಿ ಶಿಕ್ಷೆಯ ಶೀರ್ಷಿಕೆಯಡಿ ಪ್ರಸ್ತಾಪಿಸಲ್ಪಡುವಂತಹ 'ಬರ್ಥುಖ್‌' 
(ಮರಣಾ ನಂತರದಿಂದ ಪ್ರಳಯ ಕಾಲದ ವರೆಗಿನ ಅವಸ್ಥೆನ ಸ್ಪಷ್ಟವಾದ ಆಧಾರವಿದೆ. ಇಲ್ಲಿ ಅಲ್ಲಾಹನು ಯಾತನೆಯ ಎರಡು 
ಘಟ್ಟಗಳನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಪ್ರಸ್ತಾಪಿಸಿರುವನು. ಒಂದು ಪುನರುತ್ನಾನಕ್ಕಿಂತ ಮುಂಚೆ, ಈಗ ಫಿರ್‌ಔನ್‌ ಮತ್ತು 
ಅವನ ವಂಶದವರಿಗೆ ನೀಡಲಾಗುತ್ತಿರುವಂತಹ ಕಡಿಮೆ ಮಟ್ಟದ ಯಾತನೆ. ಅವರನ್ನು ಸಂಜೆ ಮುಂಜಾನೆಗಳೆಲ್ಲಿ ನರಕದ ಮುಂದೆ 
ತರಲಾಗುತ್ತದೆ. ಅದನ್ನು ಕಂಡು ಅವರು, ಕೊನೆಗೆ ನಾವು ಹೋಗಲಿಕ್ಕಿರುವ ನರಕವು ಇದುವೇ ಎಂದು ಹೆದರಿ ನಡುಗುತ್ತಿರುವರು. 
ಅನಂತರ ಪುನರುತ್ಥಾನದ ಸಮಯ ಬಂದಾಗ, ಅವರಿಗೆ ವಿಧಿಸಲಾಗಿರುವ ಮುಖ್ಯ ಹಾಗೂ ದೊಡ್ಡ ಯಾತನೆಯನ್ನು ಕೊಡಲಾಗು 
ವುದು. ಅರ್ಥಾತ್‌- ಅವರು ನೀರಿನಲ್ಲಿ ಮುಳುಗಿ ಸಾಯುತ್ತಿರುವಾಗಿನಿಂದ ಪುನರುತ್ಗಾನದ ವರೆಗೂ ಅವರಿಗೆ ತೋರಿಸಲಾಗುತ್ತಿದ್ದ 
ಅದೇ ನರಕದೊಳಕ್ಕೆ ಅವರನ್ನು ತಳ್ಳಿ ಬಿಡಲಾಗುವುದು. ಇದು ಫಿರ್‌ಔನ್‌ ಮತ್ತು ಫಿರ್‌ಔನನ ವಂಶದವರಿಗೆ ಮಾತ್ರ ಸೀಮಿತ 
ವಾಗಿರುವ ವಿಷಯವಲ್ಲ. ಎಲ್ಲ ಅಪರಾಧಿಗಳಿಗೂ ಮರಣದ ಘಳಿಗೆಯಿಂದ ಹಿಡಿದು ಪುನರುತ್ನಾನದವರೆಗೂ ಅವರು ನಿರೀಕ್ಸಿಸುತ್ತಿ 
ರುವ ದುಷ್ಪರಿಣಾಮವು ಕಾಣುತ್ತಿರುವುದು. ಹಾಗೆಯೇ ಎಲ್ಲ ಸಜ್ಜನರಿಗೆ ಅವರಿಗಾಗಿ ಅಲ್ಲಾಹನು ಸಿದ್ದ ಪಡಿಸಿಟ್ಟಿರುವ ಸಸತ್ಸಲಗಳ 
ಸುಂದರ ದೃಶ್ಯವನ್ನು ತೋರಿಸಲಾಗುವುದು. ಬುಖಾರಿ, ಮುಸ್ಲಿಮ್‌ ಮತ್ತು ಮುಸ್ನದ್‌ ಅಹ್ಮದ್‌ಗಳಲ್ಲಿರುವ, ಹ. ಅಬ್ದುಲ್ಲಾಃ 


ಕಾಂಡ-24 .ےس‎ 


40. ಅಲ್‌ ಮೂಮಿನ್‌ 573 


2 


56 کت‎ 1d اکا مل ا الہ‎ SE ol کال‎ 
SEER SE AR GG 
$5 L316 MIA ೫6, 
Gass 5d os LIEN 3 کا‎ 


"ನಾವು ನಿಮಗೆ ಅಧೀನರಾಗಿದ್ದೆವು. ಈಗ ನೀವು ಇಲ್ಲಿ ನರಕಾಗ್ನಿಯ ಯಾತನೆಯ ಸ್ವಲ್ಪಾಂಶದಿಂದಾದರೂ 
ನಮ್ಮನ್ನು ರಕ್ಸಿಸುವಿರಾ?' ದೊಡ್ಡಸ್ತಿಕೆ ತೋರುತ್ತಿದ್ದವರು (ಹೀಗೆ) ಉತ್ತರ ಕೊಡುವರು:- "ನಾವೆಲ್ಲರೂ ಇಲ್ಲಿ 
ಒಂದೇ ಸ್ಥಿತಿಯಲ್ಲಿದ್ದೇವೆ. ಅಲ್ಲಾಹನು ದಾಸರ ನಡುವೆ ತೀರ್ಮಾನ ಮಾಡಿ ಬಿಟ್ಟಿರುತ್ತಾನೆ." ತರುವಾಯ 
ನರಕದಲ್ಲಿ ಬಿದ್ದಿರುವವರು ನರಕಪಾಲಕರೊಡನೆ, "ನಮ್ಮ ಯಾತನೆಯಲ್ಲಿ ಒಂದು ದಿನದ ಕಡಿತ ಮಾಡಲಿಕ್ಕಾಗಿ 
ನಿಮ್ಮ ಪ್ರಭುವನ್ನು ಪ್ರಾರ್ಥಿಸಿರಿ” ಎನ್ನುವರು. ಆಗ ಅವರು "ನಿಮ್ಮ ಬಳಿಗೆ ನಿಮ್ಮ ಸಂದೇಶವಾಹಕರು ಸುವ್ಯಕ್ತ 
ನಿದರ್ಶನಗಳೊಂದಿಗೆ ಬರುತ್ತಲಿರಲಿಲ್ಲವೇ?" ಎಂದು ಕೇಳುವರು. ಆಗ ಅವರು 'ಹೌದು' ಎನ್ನುವರು. ಆಗ 
ನರಕಪಾಲಕರು, "ಹಾಗಾದರೆ, ನೀವೇ ಪ್ರಾರ್ಥಿಸಿರಿ. ಸತ್ಯನಿಷೇಧಿಗಳ ಪ್ರಾರ್ಥನೆ ವ್ಯರ್ಥವೇ ಆಗಲಿದೆ" ಎನ್ನುವರು.5 


ಬಿನ್‌ ಉಮರ್‌ರ(ರು ವರದಿಯ ಪ್ರಕಾರ, ಪ್ರವಾದಿವರ್ಯರು ಹೀಗೆ ಹೇಳಿರುವರು- ನಿಮ್ಮ بد‎ ಮರಣ ಹೊಂದಿದ 
ಪ್ರತಿಯೊಬ್ಬನಿಗೂ ನಿತ್ತೆ ಮುಂಜಾನೆ ಮತ್ತು ಸಂಜೆ ಅವನ ಅಂತಿಮ ವಾಸಸ್ಥಾನವನ್ನು ತೋರಿಸಲಾಗುತ್ತದೆ. ಅವನು ಸ್ವರ್ಗವಾಸಿ 
ಯಾಗಿರಲಿ ನರಕವಾಸಿಯಾಗಿರಲಿ. ಅವನೊಡನೆ- ನಿನ್ನನ್ನು ಪುನರುತ್ಡಾನದಂದು ಪುನಃ ಎಬ್ಬಿಸಿ ಅಲ್ಲಾಹನ ಸನ್ನಿಧಿಗೆ ಕರೆಸಿದ ಬಳಿಕ 
ನೀನು ಹೋಗಬೇಕಾಗಿರುವ ಸ್ಥಳ ಇದಾಗಿರುತ್ತದೆ ಎಂದು ಹೇಳಲಾಗುತ್ತದೆ. (ಹೆಚ್ಚಿನ ವಿವರಗಳನ್ನು ಸೂರಃ ಅನ್ನಿಸಾ- 97, ಅಲ್‌ 
ಅಂಫಾಲ್‌: 50, ಅನ್ನಹ್ಹ್‌: 28ರಿಂದ 32 ಮತ್ತು ಅಲ್‌ ಮೂಮಿನೂನ್‌: 99-100 ಸೂಕ್ತಗಳನ್ನು ಟಿಪ್ಪಣಿ ಸಹಿತವಾಗಿಯೂ 
ಸೂರಃ ಯಾಸೀನ್‌ನ 22-23ನೆಯ ಟಿಪ್ಪಣಿಗಳನ್ನು ನೋಡಿರಿ) 

64. ಈ ನಮ್ಮ ಗತಕಾಲದ ಮುಂದಾಳುಗಳು, ಆಡಳಿತಗಾರರು ಅಥವಾ ಮಾರ್ಗದರ್ಶಕರು ನಿಜಕ್ಕೂ ತಮ್ಮನ್ನು ಯಾತನೆಯಿಂದ 
ರಕ್ಷಿಸುವರು ಅಥವಾ ಅದರಲ್ಲಿ ಸ್ವಲ್ಪವಾದರೂ ಕಡಿತಗೊಳಿಸುವರೆಂಬ ನಿರೀಕ್ಷೆಯಿಂದ ಅವರು ಹೀಗೆ ಹೇಳುವುದಲ್ಲ. ಇವರಾರೂ 
ಇಂದು ಯಾವ ಸಹಾಯಕ್ಕೂ ಒದಗಲಾರರೆಂಬ ವಿಷಯವು ಅವರಿಗೆ ಅದಾಗಲೇ ತಿಳಿದಿರುವುದು. ಆದರೆ, ಅವರನ್ನು ಅಪಮಾನ 
ಗೊಳಿಸಲಿಕ್ಕಾಗಿ- ಸ್ವಾಮೀ, ಭೂಲೋಕದಲ್ಲಿ ನೀವು ಬಹಳ ಠೀವಿಯಿಂದ ನಿಮ್ಮ ಮುಖಂಡತ್ವವನ್ನು ನಮ್ಮ ಮೇಲೆ ನಡೆಸುತ್ತಿದ್ದಿರಲ್ಲ! 
ಈಗ ಇಲ್ಲಿ ನಿಮ್ಮಿಂದಾಗಿಯೇ ನಮಗೆ ಒದಗಿರುವ ಈ ವಿಪತ್ತಿನಿಂದಲೂ ನೀವೇ ನಮ್ಮನ್ನು ರಕ್ಷಿಸಬಾರದೇ ಎಂದು ಹೇಳುವರು. 

65. ಅರ್ಥಾತ್‌- ನಾವೂ ನೀವೂ ಇಬ್ಬರೂ ಶಿಕ್ಲೆಗೆ ಗುರಿಯಾದವರಾಗಿದ್ದೇವೆ. ಅಲ್ಲಾಹನ ನ್ಯಾಯಾಲಯದಿಂದ ಯಾರಿಗೆ 
ود‎ ಸಿಗಬೇಕಿತ್ತೋ ಅವರಿಗೆ ಅದು ಸಿಕ್ಕಿ ಬಿಟ್ಟಿದೆ. ಅವನ ತೀರ್ಪನ್ನು ಬದಲಾಯಿಸಲಿಕ್ಕೋ ಶಿಕ್ಷೆಯನ್ನು ಹೆಚ್ಚು ಕಡಮೆ 
ಮಾಡಲಿಕ್ಕೋ ಇನ್ನು ಯಾರಿಂದಲೂ ಸಾಧ್ಯವಿಲ್ಲ. 

66. ಅರ್ಥಾತ್‌- ರಸೂಲರು ನಿಮ್ಮ ಬಳಿಗೆ ಸುವ್ಯಕ್ತ ಪ್ರಮಾಣಗಳನ್ನು ತಂದಿದ್ದರು. ನೀವು ಅವರ ಮಾತನ್ನು ಧಿಕ್ಕರಿಸಿದ್ದಿರಿ 
ಮತ್ತು ನಿಷೇಧಿಸಿದ್ದಿರಿ. ಇದರ ಆಧಾರದಲ್ಲಿ ನೀವು ಶಿಕ್ಷೆ ಪಡೆದು ಇಲ್ಲಿಗೆ ಬಂದಿರುತ್ತೀರಿ. ಈಗ ನಿಮ್ಮ ಪರವಾಗಿ ಅಲ್ಲಾಹನನ್ನು 
ಪ್ರಾರ್ಥಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ. ಏಕೆಂದರೆ, ಇಂತಹ ಪ್ರಾರ್ಥನೆಗೆ ಏನಾದರೊಂದು ನೆಪಬೇಕಲ್ಲವೇ. ನೀವು ನಿಮ್ಮ 
ಕಡೆಯಿಂದ ಎಲ್ಲ ನೆಪಗಳ ' ದಾರಿಯನ್ನೂ ಮೊದಲೇ ಮುಚ್ಚಿಕೊಂಡಿರುವಿರಿ. ಈಗ ನೀವು ಸ್ವತಃ ಪ್ರಾರ್ಥಿಸುವಿರಾದರೆ ಪ್ರಾರ್ಥಿಸಿ 
ನೋಡಿರಿ. ಆದರೆ, ನಿಮ್ಮ ಹಾಗೆ ಸತ್ಯವನ್ನು ನಿಷೇಧಿಸಿ ಇಲ್ಲಿ ಬಂದವರೆಲ್ಲರ ಪ್ರಾರ್ಥನೆಯು ವ್ಯರ್ಥವಾಗಿ ಬಿಟ್ಟಿದೆ ಎಂಬುದನ್ನು 
ನಾವು ನಿಮಗೆ ಮೊದಲೇ ತಿಳಿಸಿ ಬಿಡುತ್ತೇವೆ. 


ಕಾಂಡ-24 


574 ಕುರ್‌ಆನ್‌ ವ್ಯಾಖ್ಯಾನ 


بس 3 


NS SEL GEL SS EYER 
oN 1: ۶ ای صر صرسرے کے‎ 
بڑی اسراو‎ 1 sul EP انا‎ B38 

ಹ -- 4 3 Pa 

G5 J الالباپ ۵ تَأضَیز‎ GN 655 US ال‎ 

ےر 3% ನ್‌್‌ ಲ್‌‏ ےں 4و pa PAN AS‏ وض 

ಈಗ 00 اعت‎ ಖಿ ಮರಿ 
(51-56) ನಾವು ಖಂಡಿತವಾಗಿಯೂ ನಮ್ಮ ಸಂದೇಶವಾಹಕರಿಗೆ ಹಾಗೂ ಸತ್ಮವಿಶ್ವಾಸಿಗಳಿಗೆ ಈ 
ಲೋಕದ ಜೀವನದಲ್ಲಿಯೂ ಸಹಾಯ ಮಾಡುತ್ತೇವೆ. ಮತ್ತು ಸಾಕ್ಲಿದಾರರು ಎದ್ದು ನಿಲ್ಲುವ ದಿನದಂದೂ 
ಮಾಡುವೆವು. ಅಂದು ಅಕ್ರಮಿಗಳಿಗೆ ಅವರ ನೆವನಗಳು ಯಾವುದೇ ಪ್ರಯೋಜನ ಕೊಡಲಾರವು, ಅವರ 
ಮೇಲೆ ಶಾಪವೆರಗುವುದು ಮತ್ತು ಅತ್ಯಂತ ನಿಕೃಷ್ಟ ವಾಸಸ್ಥಾನವು ಅವರ ಪಾಲಿಗೆ ಬರುವುದು. ಕೊನೆಗೆ 
ನಾವು ಮೂಸಾರಿಗೆ ಮಾರ್ಗದರ್ಶನ ಮಾಡಿದೆವು. ಬುದ್ಧಿಜೀವಿಗಳಿಗೆ ಸನ್ಮಾರ್ಗದರ್ಶನ ಹಾಗೂ ಬೋಧನೆ 
ಯಾಗಿದ್ದಂತಹ ಗ್ರಂಥದ ವಾರೀಸುದಾರರಾಗಿ ಬನೀ ಇಸ್ರಾಈಲರನ್ನು ಮಾಡಿದೆವು." ಆದುದರಿಂದ ಸೆಂದೇಶ 
ವಾಹಕರ ತಾಳ್ಮೆ ವಹಿಸಿರಿ” ಅಲ್ಲಾಹನ ವಾಗ್ದಾನವು ಪರಮ ಸತ್ಯವಾಗಿದೆ.” ನಿಮ್ಮ ತಪ್ಪಿನ ಬಗ್ಗೆ 
ಕ್ಷಮೆ ಯಾಚಸಿರಿ? ಮತ್ತು ಬೆಳಗು ಬೈಗುಗಳಲ್ಲಿ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು 


67. ವಿವರಣೆಯನ್ನು ಸೂರಃ .دہ‎ 93ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 

68. ಅರ್ಥಾತ್‌- ಅಲ್ಲಾಹನ ನ್ಯಾಯಾಲಯವು ಸ್ಥಾಪನೆಗೊಂಡು ಅದರ ಮುಂದಿನ ಸಾಕ್ಸಿಗಳನ್ನು ಹಾಜರುಗೊಳಿಸಲಾಗುವ 
ದಿನ. 

69. ಅರ್ಥಾತ್‌- ಮೂಸಾರನ್ನು(ಅ) ನಾವು ಫಿರ್‌ಔನನ ವಿರುದ್ಧ ಕಳುಹಿಸಿ, ಅವರನ್ನು ಅವರ ಪಾಡಿಗೆ ಬಿಟ್ಟುಬಿಟ್ಟಿರಲಿಲ್ಲ. 
ನಾವು ಅವರಿಗೆ ಹೆಜ್ಜೆಹೆಜ್ಜೆಗೂ ಮಾರ್ಗದರ್ಶನ ನೀಡುತ್ತಿದ್ದೆವು. ಕೊನೆಗೆ ನಾವೇ ಅವರನ್ನು ವಿಜಯದ ಗುರಿಗೂ ತಲಪಿಸಿಬಿಟ್ಟೆವು. 
ಈ ಮಾತಿನಲ್ಲಿ ಒಂದು ಲಘು ಸೂಚನೆಯೂ ಅಡಗಿದೆ- "ಓ ಮುಹಮ್ಮದ್‌ರೇ(ಸ), ನಾವು ನಿಮ್ಮ ವಿಷಯದಲ್ಲೂ ಹೀಗೆಯೇ 
ಮಾಡುವೆವು. ನಿಮ್ಮನ್ನೂ ಮಕ್ಕಾ ಪಟ್ಟಣದಲ್ಲಿ ಕುರೈಶ್‌ ಗೋತ್ರದಲ್ಲಿ ಪ್ರವಾದಿತ್ವ ಕಾರ್ಯಕ್ಕೆ ನೇಮಕಗೊಳಿಸಿದ ಬಳಿಕ ಈ 
ಅಕ್ರಮಿಗಳು ನಿಮ್ಮೊಂದಿಗೆ ಇಷ್ಟ ಬಂದಂತೆ ವರ್ತಿಸುತ್ತಿರಲೆಂದು ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟುಬಿಟ್ಟಿಲ್ಲ. ನಾವು ಸ್ವತಃ ನಿಮ್ಮ 
ಬೆಂಬಲಕ್ಕಿದ್ದು ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದೇವೆ" ಎಂಬುದೇ ಆ ಸೂಚನೆ. 

70. ಅರ್ಥಾತ್‌- ಹ. ಮೂಸಾರನ್ನು(ಅ) ನಿರಾಕರಿಸುವವರು ಈ ಕೊಡುಗೆಗಳಿಂದ ಮತ್ತು ಸಮೃದ್ಧಿಯಿಂದ ವಂಚಿತರಾದರು, 
ಅವರನ್ನು ನಂಬಿದ ಬನೀ ಇಸ್ರಾಈಲರೇ ಗ್ರಂಥದ ವಾರೀಸುದಾರರಾಗಿ ಮಾಡಲ್ಪಟ್ಟರು. ಅದೇ ರೀತಿಯಲ್ಲಿ ಈಗಲೂ ನಿರಾಕರಿಸು 
ವವರು ವಂಚಿತರಾಗುವರು. ನಿಮ್ಮ ಮೇಲೆ ವಿಶ್ವಾಸವಿರಿಸುವವರಿಗೆ ಕುರ್‌ಆನಿನ ವಾರೀಸುದಾರರಾಗುವ ಭಾಗ್ಯ ಓಮೊದಗುವುದು 
ಮತ್ತು ಅವರು ಈ ಜಗತ್ತಿನಲ್ಲಿ ಸನ್ಮಾರ್ಗದ ಧ್ವಜವಾಹಕರಾಗಿ ಮೆರೆಯುವರು. 

71. ಅರ್ಥಾತ್‌- ನಿಮ್ಮ ಮೇಲೆ ಸಂಭವಿಸುತ್ತಿರುವುದನ್ನೆಲ್ಲ ಶಾಂತಚಿತ್ತದಿಂದ ಸಹಿಸುತ್ತಲೇ ಹೋಗಿರಿ. 

72. "ನಾವು ಖಂಡಿತವಾಗಿಯೂ ನಮ್ಮ ಸಂದೇಶವಾಹಕರಿಗೆ ಹಾಗೂ ಸತ್ಯವಿಶ್ವಾಸಿಗಳಿಗೆ ಈ ಲೋಕದ ಜೀವನದಲ್ಲೂ 
ಸಹಾಯ ಮಾಡುತ್ತೇವೆ" ಎಂದು ಈಗ ತಾನೇ ಮೇಲೆ ಮಾಡಲಾಗಿರುವ ವಾಗ್ದಾನದ ಕಡೆಗೆ ಸೂಚನೆ. 

73. ಈ ಮಾತಿನ ಹಿನ್ನೆಲೆಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ತಿಳಿದು ಬರುವಂತೆ, ಇಲ್ಲಿ 'ತಪ್ಪು' ಎಂದರೆ- ಅತ್ಕುಗ್ರ 
ಪ್ರತಿರೋಧದ ಆ ವಾತಾವರಣದಲ್ಲಿ, ಮುಖ್ಯವಾಗಿ ತಮ್ಮ ಸಂಗಡಿಗರ ಮರ್ದಿತಾವಸ್ಥೆಯನ್ನು ಕೆಂಡು ಪ್ರವಾದಿವರ್ಯರಲ್ಲಿ(ಸ) 
ಉಂಟಾಗುತ್ತಿದ್ದ ಕಳವಳ. ಸತ್ಯನಿಷೇಧಿಗಳು ಸತ್ಯವನ್ನೊಪ್ಪುವಂತಾಗಲು ಬಹುಬೇಗನೆ ಯಾವುದಾದರೊಂದು ಪವಾಡ ತೋರಿ 


ಕಾಂಡೆ-24 


40. ಆಲ್‌ ಮೂಮಿನ್‌ 575 


مہسست Si Ls‏ ت۔ 
iE RANA SM SSL A 24‏ 


ಸ್ತು - ک8‎ ವಾಸ್ತವದಲ್ಲಿ ಯಾವುದೇ ಪ್ರಮಾಣವಾಗಲಿ ಆಧಾರವಾಗಲಿ ತಮ್ಮ ಬಳಿ ಬಾರದಿದ್ದರೂ 
ಅಲ್ಲಾಹನ ಸೂಕ್ತಗಳ ವಿಷಯದಲ್ಲಿ ಜಗಳವಾಡುವವರ ಹೃದಯಗಳಲ್ಲಿ ಅಹಂಕಾರ ತುಂಬಿಕೊಂಡಿದೆ.” 
ಆದರೆ ಅವರು 'ತಾವು ಅಹಂಕಾರಪಡುವಂತಹ ಔನ್ನತ್ಯವನ್ನು ತೆಲಪುವವರಲ್ಲ.' ಅಲ್ಲಾಹನ ಅಭಯವನ್ನು 
ಯಾಚಿಸಿರಿ.' ಅವನು ಸರ್ವವನ್ನೂ ಕೇಳುವವನೂ ಸರ್ವವನ್ನೂ ನೋಡುವವನೂ ಆಗಿರುತ್ತಾನೆ. 


ಬರಬೇಕು ಅಥವಾ ಈ ಪ್ರತಿರೋಧದ ಬಿರುಗಾಳಿಯು ತಕ್ಷಣ ನಿಲ್ಲುವಂತಾಗಲು ಅಲ್ಲಾಹನ ಕಡೆಯಿಂದ ಬೇರೇನಾದರೂ ವ್ಯವಸ್ಥೆ 
ಕೊಡಲೇ ಆಗಬೇಕೆಂದು ಅವರು ಇಚ್ಛಿಸುತ್ತಿದ್ದರು. ಈ ಇಚ್ಛೆಯು ಪಶ್ನಾತ್ತಾಪಪಡಬೇಕಾದಂತಹ ಪಾಪವೇನೂ ಆಗಿರಲಿಲ್ಲ. 
ಆದರೆ, ಪ್ರವಾದಿವರ್ಯರಿಗೆಸ) ಅಲ್ಲಾಹನು ದಯಪಾಲಿಸಿದ್ದ ಅತ್ಯುನ್ನತ ಸ್ಥಾನವನ್ನು ಹಾಗೂ ಯಾವ ಉನ್ನತ ಮಟ್ಟದ 
ಸ್ಥೈರ್ಯವನ್ನು ಆ ಸ್ಥಾನವು ಅಪೇಕ್ಲಿಸುತ್ತದೋ ಅದನ್ನು ಪರಿಗಣಿಸುವಾಗ ಈ ಕಿಂಚಿತ್‌ ಅಸಹನೆಯೂ ಅಲ್ಲಾಹನಿಗೆ ಅವರ 
ಸ್ಥಾನಮಾನಗಳಿಗಿಂತ ಕಡಿಮೆಯದ್ದೆಂದು ತೋರಿತು. ಆದುದರಿಂದ ಈ ದೌರ್ಬಲ್ಯಕ್ಕಾಗಿ ನಿಮ್ಮ ಪ್ರಭುವಿನೊಡನೆ ಕೃಮಾಯಾಚನೆ 
ಮಾಡಿರಿ, ನಿಮ್ಮಂತಹ ಅತ್ಕುನ್ನತೆ ಪದವಿಯವರಲ್ಲಿ, ರಬೇಕಾದ ಪರ್ವತದಂತಹ ದೃಢತೆಯೊಂದಿಗೆ ತಮ್ಮ ನಿಲುಮೆಯಲ್ಲೇ 
ಸ್ಥಿರವಾಗಿರಿ ಎಂದು ಆದೇಶಿಸಲಾಗಿದೆ. 

74. ಅರ್ಥಾತ್‌- ಅಲ್ಲಾಹನಿಗಾಗಿ ಕಾರ್ಯವೆಸಗುವವರಿಗೆ ಅಲ್ಲಾಹನ ಮಾರ್ಗದಲ್ಲಿ ಮುಂಬಾಗುವ ಕಷ್ಟಗಳನ್ನು 
ಎದುರಿಸಲು ಬೇಕಾದ ಶಕ್ತಿ ಒದಗಲು ಈ ದೇವ ಪ್ರಶಂಸೆ ಮತ್ತು ಸ್ತುತಿಯೇ ಸಾಧನವಾಗಿರುತ್ತದೆ. ಬೆಳಗು ಬೈಗುಗಳಲ್ಲಿ 
ಸ್ತುತಿಸುವುದೆಂಬುದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಸದಾ ಅಲ್ಲಾಹನನ್ನು ಸ್ತುತಿಸುತ್ತಲಿರಿ. 2) ಈ ನಿರ್ದಿಷ್ಟ 
ಸಮಯಗಳಲ್ಲಿ ನಮಾರು್‌ ನಿರ್ವಹಿಸಿರಿ. ಈ ಎರಡನೆಯ ಅರ್ಥವನ್ನು ಗಮನಿಸುವಾಗ ಇದು, ಈ ಸೂರಃ ಅವತೀರ್ಣ 
ಗೊಳ್ಳುವ ಸ್ವಲ್ಪಕಾಲದ ನಂತರ ಸಕಲ ಸತ್ಯವಿಶ್ವಾಸಿಗಳ ಮೇಲೆ ಕಡ್ಡಾಯಗೊಳಿಸಲಾದ ಪಂಚ ಹೊತ್ತುಗಳ ನಮಾಮುನ 
ಕಡೆಗೆ ಇರುವ ಸೂಚನೆಯಾಗಿರುವಂತೆ ತೋರುತ್ತದೆ. ಏಕೆಂದರೆ, 'ಅಶಿಯ್ಕ್‌' ಎಂಬ ಪದವನ್ನು ಅರಬೀ ಭಾಷೆಯಲ್ಲಿ 
ಸೂರ್ಯನು ನಡು ಮಧ್ಯಾಹ್ನವನ್ನು ದಾಟುವ ಹೊತ್ತಿನಿಂದ ರಾತ್ರಿಕಾಲದ ಆರಂಭ ಭಾಗದ ವರೆಗಿನ ಸಮಯಕ್ಕೆ 
ಹೇಳಲಾಗುತ್ತದೆ. ಇದರಲ್ಲಿ 'ರುಹ್ರ್‌ನಿಂದ 'ಇಶಾ' ದ ವರೆಗಿನ ನಾಲ್ಕು ನಮಾರು್‌ಗಳು ಸೇರುತ್ತವೆ. 'ಇಬ್‌ಕಾರ್‌' 
ಎಂದರೆ ಪ್ರಾತಃಕಾಲ (ಸೂರ್ಯೊದಯದಿಂದ ಸುಮಾರು ಒಂದೂವರೆ ತಾಸು ಮುಂಚಿದಿಂದ ಸೂರ್ಯೋದಯದ ವರೆಗಿನ 
ಫಜ್ಸ್‌ ನಮಾಯುನ ಸಮಯ. (ಹೆಚ್ಚಿನ ವಿವರಣೆಯನ್ನು ಸೂರಃ ಅಲ್‌ ಬಕರಃದ 5, 59 ರಿಂದ 61, 26, 263, 
ಹೂದ್‌ನ 113, ಅಲ್‌ ಹಿಜ್ಸ್‌ನ 53, ಬನೀ ಇಸ್ರಾಈಲ್‌ನ 1, 92೦೦ದ 97, ತಾಹಾದ 111, ಅಂಕಬೂತ್‌ನ 77ರಿಂದ 
79 ಮತ್ತು ಅರ್ರೂಮ್‌ನ 23, 24 ಹಾಗೂ 50ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

75. ಅರ್ಥಾತ್‌- ಅವರ ಆಧಾರ ರಹಿತ ವಿರೋಧ ಮತ್ತು ಅವರ ಅನುಚಿತ ಕುತರ್ಕಗಳಿಗೆ ಮುಖ್ಯ ಕಾರಣವೇನೆಂದರೆ- 
ಅವರು, ತಮ್ಮ ಉಪಸ್ಥಿತಿಯಲ್ಲಿ ಅರೇಬಿಯಾ ನಾಡಿನ ಜನತೆ ಹ. ಮುಹಮ್ಮದ್‌ರ(ಸ) ನಾಯಕತ್ವ ಮತ್ತು ಮಾರ್ಗದರ್ಶನವನ್ನು 
ಸ್ವೀಕರಿಸಿಕೊಳ್ಳುವುದನ್ನು ಅವರ ಅಹಂಭಾವವು ಸಹಿಸುತ್ತಿರಲಿಲ್ಲ. 

76. ಬೇರೆ ಮಾತಿನಲ್ಲಿ ತಾತ್ಸರ್ಯವೇನೆಂದರೆ- ಅಲ್ಲಾಹನು ಯಾರಿಗೆ ಹಿರಿಮೆಯನ್ನು ಕೊಟ್ಟಿರುವನೋ ಅವನೇ 
ದೊಡ್ಡೆವನಾಗಿರುವನು. ಈ ಸಣ್ಣವರು ತಮ್ಮ ಹಿರಿಮೆಯನ್ನು ಸ್ಥಾಪಿಸಲು ಪಡುತ್ತಿರುವ ಪ್ರಯತ್ನಗಳೆಲ್ಲಾ ಕೊನೆಗೆ ವಿಫಲವಾಗಿ 
ಹೋಗುವುವು. 

77. ಅರ್ಥಾತ್‌- ಹ. ಮೂಸಾ(ಅ) ಫಿರ್‌ಔನನ ಬೆದರಿಕೆಗಳ ವಿರುದ್ಧ ಏಕಮಾತ್ರನೂ ಅಜೇಯನೂ ಆಗಿರುವ ಅಲ್ಲಾಹನ 
ಅಭಯವನ್ನು ಯಾಚಿಸಿ ನಿಶ್ಚಿಂತರಾಗಿದ್ದಂತೆಯೇ ನೀವೂ ಕುರೈಶ್‌ ಸರದಾರರ ಬೆದರಿಕೆಗಳೆ ಮತ್ತು ಕುಯುಕ್ತಿಗಳ ವಿರುದ್ಧ ಅಲ್ಲಾಹನ 
ಅಭಯವನ್ನು ಬೇಡಿ, ನಿಶ್ಚಿಂತರಾಗಿ ಅವನ ವಚನೋತ್ಥಾನ ಕಾರ್ಯದಲ್ಲಿ ತೊಡಗಿಬಿಡಿರಿ. 


5008-24 


576 ಕುರ್‌ಆನ್‌ ವ್ಯಾಖ್ಯಾನ 


AEGIS SN SS الکایں‎ GE مِنْ‎ IBM 
YE َکیاوا الشلدٰت وَلا‎ A یشکوی الخلی و البیرڈ‎ 
SIS SVS Ud نال کا کن شا‎ 


PAE MSS TGS Na مك‎ 


(57-59) ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು” ಸೃಷ್ಟಿಸುವುದು ಮಾನವನನ್ನು 
ಸೃಷ್ಟಿಸುವುದಕ್ಕಿಂತ ದೊಡ್ಡದಾದ ಕಾರ್ಯವಾಗಿದೆ. ಆದರೆ ಹೆಚ್ಚಿನವರು ಅರಿಯುವುದಿಲ್ಲ.” ಕುರುಡನೂ 
ಕಣ್ಣಿದ್ದವನೂ ಸಮಾನರಾಗಲಾರರು. ಸತ್ಯವಿಶ್ವಾಸಿಗಳಾದ ಸದಾಚಾರಿಗಳು ಹಾಗೂ ದುಷ್ಕರ್ಮಿಗಳು 
ಸಮಾನರಾಗಲಾರರು. ಆದರೆ ನೀವು ಸ್ವಲ್ಪವೇ ಅರ್ಥ ಮಾಡಿಕೊಳ್ಳುತ್ತೀರಿ. ಖಂಡಿತವಾಗಿಯೂ ಪುನರುತ್ಡಾನದ 
ಘಳಿಗೆ ಬರಲಿದೆ. ಅದು ಬರುವುದರಲ್ಲಿ ಏನೂ ಸಂದೇಹವಿಲ್ಲ. ಆದರೆ ಹೆಚ್ಚಿನವರು ನಂಬುವುದಿಲ್ಲ." 


78. ಮೇಲಿನ ಮೂರೂವರೆ ರುಕೂಲ್‌ಗಳಲ್ಲಿ ಕುರೈಶ್‌ ಸರದಾರರ ಕುಯುಕ್ತಿಗಳ ವಿಮರ್ಶೆ ನಡೆಸಿದ ಬಳಿಕ, ಈಗ ಇಲ್ಲಿ 
ಮಾತಿನ ದಿಕ್ಕು ಜನಸಾಮಾನ್ಯರೆಡೆಗೆ ತಿರುಗುತ್ತಿದೆ. ಹೆ. ಮುಹಮ್ಮದ್‌(ಸ) ಯಾವ ವಾಸ್ತವಕತೆಗಳನ್ನು ಸ್ವೀಕರಿಸುವಂತೆ ನಿಮಗೆ 
ಕೆರೆ ನೀಡುತ್ತಿರುವರೋ ಅವು ಸ್ಟೀಕಾರ ಯೋಗ್ಯವೇ ಆಗಿವೆ ಮತ್ತು ಅವುಗಳನ್ನು ಸ್ವೀಕರಿಸುವುದರಲ್ಲಿ ನಿಮ್ಮ ಹಿತ ಅಡಗಿದೆ 
ಎಂದು ಅವರಿಗೆ ತಿಳಿಯ ಹೇಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪ್ರಥಮತಃ ಪರಲೋಕ ವಿಶ್ವಾಸವನ್ನೆತ್ತಿಕೊಂಡು ಅದಕ್ಕೆ ಆಧಾರ 
ಪ್ರಮಾಣಗಳನ್ನು ಕೊಡಲಾಗಿದೆ. ಏಕೆಂದರೆ, ಸತ್ಯನಿಷೇಧಿಗಳು ಅತಿ ಹೆಚ್ಚು ಆಶ್ಚರ್ಯಪಡುತ್ತಿದ್ದುದು ಇದೇ ವಿಶ್ವಾಸದ ಕುರಿತಾಗಿತ್ತು. 

79. ಇದು ಪರಲೋಕ ಜೀವನ ಸಂಭವಿಸಲಿದೆ ಎಂಬುದಕ್ಕೆ ಆಧಾರವಾಗಿದೆ. ಮರಣಾನಂತರ ಮಾನವನು ಪುನಃ 
ಜೀವಂತನಾಗಿ ಏಳುವುದು ಅಸಾಧ್ಯವೆಂಬುದು ಸತ್ಮನಿಷೇಧಿಗಳ ಭಾವನೆಯಾಗಿತ್ತು. ಇದಕ್ಕೆ ಉತ್ತರವಾಗಿ- ಇಂತಹ ಮಾತುಗಳನ್ನಾಡು 
ವವರು ನಿಜಕ್ಕೂ ತಿಳಿಗೇಡಿಗಳು. ಚೆನ್ನಾಗಿ ವಿವೇಚಿಸಿದರೆ ಇಷ್ಟೊಂದು ಬೃಹತ್‌ ವಿಶ್ವವನ್ನು ಉಂಟು ಮಾಡಿರುವ ಅಲ್ಲಾಹನಿಗೆ 
ಮಾನವನನ್ನು ಪುನಃ ಸೃಷ್ಟಿಸುವುದು ಖಂಡಿತ ಕಷ್ಟಕರವಲ್ಲವೆಂಬುದನ್ನು ತಿಳಿದುಕೊಳ್ಳಲು ಏನೂ ಕಷ್ಟವಿಲ್ಲವೆಂದು ಹೇಳಲಾಗಿದೆ. 

80. ಇದು ಪರಲೋಕವು ಖಚಿತವಾಗಿ ಇದೆ ಎಂಬುದಕ್ಕೆ ಆಧಾರ. ಮೇಲಿನ ವಾಕ್ಕದಲ್ಲಿ ಆಖಿರತ್‌ (ಪರಲೋಕ) 
ಸಂಭವನೀಯವೆಂದೂ ಅದು ಅಸಂಭವವಲ್ಲವೆಂದೂ ಹೇಳಲಾಗಿದೆ. ಈ ವಾಕ್ಯದಲ್ಲಿ ಪರಲೋಕವಿರಲೇಬೇಕೆಂದು ಹೇಳಲಾಗಿದೆ. 
ಅದು ಸಂಭವಿಸಿಯೇ ತೀರಬೇಕೆಂಬುದು ಬುದ್ದಿ ಮತ್ತು ನ್ಯಾಯದ ಸಹಜ ಬೇಡಿಕೆಯೂ ಆಗಿದೆ. ಅದು ಸಂಭವಿಸಲಿದೆಯೆಂಬುದು 
ಬುದ್ದಿಗೆ ಎಟಕದ ವಿಷಯವಲ್ಲ, ಅದು ಸಂಭವಿಸಲಾರದೆನ್ನುವುದು ಬುದ್ಧಿಗೆ ಎಟಕದ ವಿಷಯವಾಗಿದೆ. ಈ ಭೂಮಿಯಲ್ಲಿ 
ಕುರುಡರಂತೆ ಬಾಳುವವರೂ ತಮ್ಮ ದುಷ್ಟತ್ಯಗಳೆ ಮೂಲಕ ಭೂಮಿಯಲ್ಲಿ ಕ್ಷೋಭಬೆಯನ್ನುಂಟು ಮಾಡುವವರೂ ತಮ್ಮ ಈ 
ದುಷ್ಕರ್ಮಗಳ یدع‎ ಅನುಭವಿಸಬೇಡವೇ? ಅದೇ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಕಣ್ತೆರೆದು ಬಾಳುವವರೂ ಸತ್ಯ 
ವಿಶ್ವಾಸವನ್ನು ಸ್ವೀಕರಿಸಿ ಸತ್ಯರ್ಮಗಳನ್ನೆಸಗುತ್ತಿರುವವರೂ ತಮ್ಮ ಸತ್ಯರ್ಮಗಳಿಗೆ ಯಾವುದೇ ಸತ್ಸಲ ಪಡೆಯದೆ ವಂಚಿತರಾಗಬೇಕೆ? 
ಹೀಗಾಗುವುದು ಬುದ್ಧಿಗೂ ನ್ಯಾಯಕ್ಕೂ ವಿರುದ್ಧವಾದುದು ಎಂದಾದರೆ ಪರಲೋಕ ವಿಶ್ವಾಸದ ನಿರಾಕರಣೆಯೂ ಬುದ್ದಿ ಮತ್ತು 
ವ್ಯಾಯಕ್ಕೆ ವಿರುದ್ಧವಾಗಿರಲೇಬೇಕು. ಏಕೆಂದರೆ ಪರಲೋಕ .ಜೀವನವಿಲ್ಲದಿರುವುದೆಂದರೆ- ಸಜ್ಜನರೂ ದುಷ್ಟರೂ ಕೊನೆಗೆ ಸತ್ತು 
ಮಣ್ಣಾಗಿ ಒಂದೇ ರೀತಿಯ ಪರಿಣಾಮಕ್ಕೊಳೆಗಾಗುವರು ಎಂದೇ ಆಗಿದೆ. 

81. ಇದು ಪರಲೋಕದ ವಿಷಯದಲ್ಲಿರುವ ಖಚಿತ ತೀರ್ಮಾನವಾಗಿದ್ದು ಇಂತಹ ತೀರ್ಮಾನವನ್ನು ತರ್ಕದ ಬದಲು 
ಜ್ಞಾನದ ಆಧಾರದಲ್ಲಿ ಮಾತ್ರ ಮಾಡಲು ಸಾಧ್ಯ. ದಿವ್ಯವಾಣಿಯ ಹೊರತು ಬೇರಾವ ವಾಣಿಯಲ್ಲೂ ಈ ಮಾತನ್ನು ಇಷ್ಟು 
ಖಚಿತವಾಗಿ ತಿಳಿಸಲು ಸಾಧ್ಯವಿಲ್ಲ. ದಿವ್ಯವಾಣಿಯನ್ನು ಬಿಟ್ಟು ಕೇವಲ ಬೌದ್ದಿಕ ಆಧಾರದಲ್ಲಿ ಹೇಳುವುದಿದ್ದರೆ, ಅದು 
ಸಂಭವಿಸಬಹುದು ಮತ್ತು ಅದು ಸಂಭವಿಸಬೇಕು ಎಂದಿಷ್ಟೇ ಹೇಳಬಹುದು. ಇನ್ನೂ ಮುಂದುವರಿದು ಆಖಿರತ್‌ 


ಕಾಂಡ-24 


40. ಆಲ್‌ ಮೂಮಿನ್‌ 577 


٤ IN پت اه یئ کنل‎ ನ باون‎ 
ILS MME ضس‎ 5 A STS 3 


(60) ನಿಮ್ಮ? ಪ್ರಭು ಹೀಗೆ ಹೇಳುತ್ತಾನೆ- ನನ್ನನ್ನು ಪ್ರಾರ್ಥಿಸಿರಿ. ನಾನು ನಿಮ್ಮ ಪ್ರಾರ್ಥನೆಗಳನ್ನು 
ಸ್ವೀಕರಿಸುವೆನು. ಅಹಂಕಾರಪಟ್ಟು ನನ್ನ ದಾಸ್ಯ ಮತ್ತು ಆರಾಧನೆಯಿಂದ ವಿಮುಖರಾಗುವವರು ಖಂಡಿತ 
ವಾಗಿಯೂ ಅಪಮಾನಿತರಾಗಿ ನರಕದಲ್ಲಿ ಪ್ರವೇಶಿಸುವರು.* 

(61-63) ನೀವು ವಿಶ್ರಾಂತಿ ಪಡೆಯಲೆಂದು ನಿಮಗಾಗಿ ರಾತ್ರಿಯನ್ನುಂಟು ಮಾಡಿದವನೂ ಹಗಲನ್ನು 
ಪ್ರಕಾಶಮಾನವಾಗಿ ಮಾಡಿದವನೂ ಅಲ್ಲಾಹನೇ ತಾನೆ. ವಾಸ್ತವದಲ್ಲಿ ಅಲ್ಲಾಹನು ಜನರ ಮೇಲೆ ಮಹಾ 


ಖಂಡಿತವಾಗಿಯೂ: ಸಂಭವಿಸುವುದು, ಸಂಭವಿಸಿಯೇ ತೀರುವುದು ಎನ್ನಲು ಅದು ಸಂಭವಿಸುವುದೆಂದು ತಿಳಿದಿರುವವನಿಂದ 
ಮಾತ್ರ ಸಾಧ್ಯ, ಹಾಗೆ ಹೇಳಬಲ್ಲವನು ಅಲ್ಲಾಹನ ಹೊರತು ಇನ್ನಾರೂ ಇಲ್ಲ. ಧರ್ಮದ ಅಸ್ತಿವಾರವು ಕೇವಲ ಊಹೆ 
ಮತ್ತು ತರ್ಕದ ಬದಲಿಗೆ ಶುದ್ಧ ಜ್ಞಾನದ ಆಧಾರದಲ್ಲಿ ಮಾತ್ರ ನಿಲ್ಲಬಲ್ಲುದೆಂದಾದರೆ ಅದು ದಿವ್ಯವಾಣಿಯ ಮೂಲಕ 
ಮಾತ್ರ ಸಾಧ್ಯ ಎಂಬುದು ವಿಶದವಾಗುವ ಸ್ಥಾನ ಇದೇ ಆಗಿರುತ್ತದೆ. 

82. 'ಆಖಿರತ್‌'ನ ಬಳಿಕ ಈಗ ತೌಹೀದ್‌ (ಏಕದೇವತ್ಸ)ನ ವಿಷಯದಲ್ಲಿ ಮಾತು ಆರಂಭವಾಗುತ್ತಿದೆ. ಇದು ಸತ್ಯನಿಷೇಧಿಗಳ 
ಮತ್ತು ಪ್ರವಾದಿವರ್ಯರ(ಸ) ನಡುವೆ ಇದ್ದ ವಿವಾದದ ಎರಡನೆಯ ' ಬುನಾದಿಯಾಗಿದೆ. 

8. ಅರ್ಥಾತ್‌-ದುಆ(ಪ್ರಾರ್ಥನುಗಳನ್ನು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ಸಂಪೂರ್ಣ ಅಧಿಕಾರ ನನಗಿದೆ. | 
ಆದುದರಿಂದ ನೀವು ಬೇರೆ ಯಾರನ್ನೂ ಪ್ರಾರ್ಥಿಸಬೇಡಿರಿ. ನನ್ನನ್ನೇ ಪ್ರಾರ್ಥಿಸಿರಿ. ಈ ಸೂಕ್ತದ ತಿರುಳನ್ನು ತಿಳಿದುಕೊಳ್ಳಲಿಕ್ಕಾಗಿ 
ಮೂರು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು: 

1) ಮನುಷ್ಯನು, ತಾನು ಯಾರನ್ನು ಸರ್ವಶ್ರುತ, ಸರ್ವವೀಕ್ಷಕ ಮತ್ತು ನಿಸರ್ಗಾತೀತ ಶಕ್ತಿಗಳನ್ನು ಹೊಂದಿದವನೆಂದು 
ನಂಬುವನೋ ಅವನನ್ನು ಮಾತ್ರ ಪ್ರಾರ್ಥಿಸುತ್ತಾನೆ. ಪ್ರಾರ್ಥಿಸಲು ಇರುವ ಪ್ರೇರಕವು ವಾಸ್ತವದಲ್ಲಿ ಮಾನವನ ಆಂತರಿಕ ಬೇಡಿಕೆ 
ಯಾಗಿದೆ. ಭೌತಿಕ ಸಾಧನಗಳಾವುದೂ ಅವನ ಕಷ್ಟವನ್ನು ನಿವಾರಿಸಲು ಅಥವಾ ಅವನ ಬೇಡಿಕೆಯನ್ನು ಪೂರೈಸಲು ಸಾಕಾಗದಿ 
ರುವಾಗ ಅಥವಾ ಸಾಕೆಂದು ಸಾಬೀತಾಗದಿರುವಾಗ ಅಲೌಕಿಕವಾದ ಅದ್ಭುತ ಶಕ್ತಿಗಳನ್ನು ಹೊಂದಿರುವವನ ಮೊರೆ ಹೋಗುವುದು 
ಅನಿವಾರ್ಯವಾಗುತ್ತದೆ. ಆ ಶಕ್ತಿಯನ್ನು ಮನುಷ್ಯನು ಕಣ್ಣಾರೆ ಕಾಣದೆಯೇ ಕರೆಯುತ್ತಾನೆ. ಯಾವಾಗಲೂ ಎಲ್ಲೆಲ್ಲೂ ಎಲ್ಲ 
ಸ್ಥಿತಿಗಳಲ್ಲೂ ಕೂಗಿ ಕರೆಯುತ್ತಾನೆ. ಏಕಾಂತದಲ್ಲೂ ಕೂಗುತ್ತಾನೆ. ಉಚ್ಚ-ಸ್ವರದಲ್ಲಿ ಮಾತ್ರವಲ್ಲ ಮೌನವಾಗಿಯೂ ಪ್ರಾರ್ಥಿಸುತ್ತಾನೆ. 
ಹೆಚ್ಚೇಕೆ ಮನಸ್ಸಿನಲ್ಲೂ ತನಗೆ ಸಹಾಯ ಮಾಡಬೇಕೆಂದು ಬೇಡುತ್ತಾನೆ, ಆ ಶಕ್ತಿಯು ಅವನನ್ನು ಎಲ್ಲ ಕಡೆಗಳಲ್ಲೂ ಎಲ್ಲ 
ಸ್ಥಿತಿಗಳಲ್ಲೂ ನೋಡುತ್ತಲೇ ಇದೆ. ಅವನ ಹೃದ್ಗತವನ್ನೂ ಆಲಿಸುತ್ತಿದೆ ಮತ್ತು ತಿಳಿಯುತ್ತಿದೆ. ಕೂಗುವವನು ಎಲ್ಲೇ ಇದ್ದರೂ 
ಅವನ ನೆರವಿಗೆ ತಲಪುವಷ್ಟು ಹಾಗೂ ಅವನ ಸಂಕಷ್ಟವನ್ನು ನಿವಾರಿಸುವಷ್ಟು ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಎಂಬ 
ನಂಬಿಕೆಗಳ ಆಧಾರದಲ್ಲಿ ಇವೆಲ್ಲವೂ ನಡೆಯುತ್ತವೆ. ಪ್ರಾರ್ಥನೆಯ ಈ ವಾಸ್ತವಿಕತೆಯನ್ನು ತಿಳಿದುಕೊಂಡ"`ಬಳಿಕ: ಅಲ್ಲಾಹನ. |, 
ಹೊರತು ಇನ್ನಾರನ್ನಾಡರೂ ಸಹಾಯಕ್ಕಾಗಿ ಕೂಗುವವನು ವಾಸ್ತವದಲ್ಲಿ ಖಂಡಿತವಾಗಿಯೂ ಅಪ್ಪಟ ಮತ್ತು ಸ್ಪಷ್ಟವಾದ ಶಿರ್ಕ್‌ 
(ದೇವ ಸಹಭಾಗಿತ್ವ) ಎಸಗುತ್ತಾನೆಂಬುದನ್ನು ತಿಳಿಯಲು ಯಾರಿಗೂ ಕಷ್ಟವಾಗದು. ಏಕೆಂದರೆ, ಈ ಮೂಲಕ ಅವನು, ಅಲ್ಲಾಹನಲ್ಲಿ 
ಮಾತ್ರ ಇರುವಂತಹ ಗುಣ ವಿಶೇಷಗಳು ಇತರರಲ್ಲೂ ಇವೆಯೆಂದೂ ನಂಬುತ್ತಾನೆ. 2) ಮನುಷ್ಕನು ಯಾರನ್ನಾದರೂ 
ಅಧಿಕಾರವನ್ನು ಹೊಂದಿದವನೆಂದು ನಂಬಿದ ಮಾತ್ರಕ್ಕೆ ಅವನು ನಿಜಕ್ಕೂ ಅಧಿಕಾರ ಹೊಂದಿದವನಾಗಿ ಬಿಡುವುದಿಲ್ಲ. ಅಧಿಕಾರ 
ವುಳ್ಳವನಾಗಿರುವುದು ಒಂದು ವಾಸ್ತವಿಕ ವಿಷಯವಾಗಿದ್ದು ಅದು ಇತರರು ನಂಬುವುದನ್ನೂ ನಂಬದಿರುವುದನ್ನೂ ಅವಲಂಬಿಸಿರು 
ವುದಿಲ್ಲ. ಈಗ, ಸರ್ವಶಕ್ತನೂ ವಿಶ್ವದ ವ್ಯವಸ್ಥಾಪಕನೂ ಸರ್ವಶ್ರುತನೂ ಸರ್ವವೀಕ್ಸಕನೂ ಆಗಿರುವವನು ಅಲ್ಲಾಹನು ಮಾತ್ರ 
ಮತ್ತು ಅವನೇ ಸಂಪೂರ್ಣ ಅಧಿಕಾರಗಳನ್ನು ಹೊಂದಿದವನೆಂಬುದು ವಾಸ್ತವಿಕತೆಯಾಗಿದೆ. ಈ ಅಖಿಲ ವಿಶ್ವದಲ್ಲಿ ಪ್ರಾರ್ಥನೆ 
ಗಳನ್ನು ಆಲಿಸಿ, ಅದನ್ನು ಸ್ವೀಕರಿಸುವ ಅಥವಾ ಸ್ಟೀಕರಿಸದಿರುವ ರೂಪದಲ್ಲಿ ಏನಾದರೂ ಕಾರ್ಯಾಚರಣೆ ನಡೆಸುವ ಅಧಿಕಾರವುಳ್ಳ 


ಕಾಂಡ-24 


578 ಕುರ್‌ಆನ್‌ ವ್ಯಾಖ್ಯಾನ 


ಇತರ ಯಾವ ಶಕ್ತಿಯೂ ಇಲ್ಲ. ಈ ವಾಸ್ತವಿಕತೆಗೆ ವಿರುದ್ಧವಾಗಿ ಜನರು ಕೆಲವು ಪ್ರವಾದಿಗಳನ್ನೂ ಮಹಾಪುರುಷರನ್ನೂ 
ದೇವಚರರನ್ನೂ ಜಿನ್ನ್‌ಗಳನ್ನೂ ಗ್ರಹ ನಕ್ಟತ್ರಾ ತ್ರಾದಿಗಳನ್ನೂ ಇನ್ನು ಕೆಲವು ಸ್ವಯಂ ಕಲ್ಪಿತ ದೇವತೆಗಳನ್ನೂ ಅಧಿಕಾರದಲ್ಲಿ ಸಹಭಾಗಿ 
ಗಳೆಂದು ತಿಳಿದುಕೊಂಡ ಮಾತ್ರಕ್ಕೆ ವಸ್ತುಸ್ಲಿತಿಯು ಕಿಂಚಿತ್ತೂ ಬದಲಾಗದು. ಮಾಲಕನು ಮಾಲಕನಾಗಿಯೇ ಇರುವನು. ಅಧಿಕಾರ 
ರಹಿತ ದಾಸರು ದಾಸರಾಗಿಯೇ ಉಳಿಯುವರು. 3) ಅಲ್ಲಾಹನ ಹೊರತು ಇತರರನ್ನು ಪ್ರಾರ್ಥಿಸುವುದೆಂದರೆ- ಒಬ್ಬನು ಒಂದು 
ಅರ್ಜಿಯನ್ನು ಬರೆದು ಸರಕಾರಿ ಕಚೇರಿಗೆ ಹೋಗಿ, ಅಲ್ಲಿ ಅಧಿಕಾರವನ್ನು ಹೊಂದಿದವನ ಕೈಯಲ್ಲಿ ಅದನ್ನು ಕೊಡುವ ಬದಲಿಗೆ 
ಅವನ ಹಾಗೆಯೇ ತಮ್ಮ ಅರಿಕೆಗಳನ್ನು ಸಲ್ಲಿಸಲಿಕ್ಕಾಗಿ ಅಲ್ಲಿ ಬಂದು ಕುಳಿತಿರುವವರ ಪೈಕಿ ಯಾವನಾದ ರೊಬ್ಬನ ಕೈಯಲ್ಲಿ 
ಕೊಟ್ಟು, ಕೈ ಮುಗಿದು, ಸ್ವಾಮೊ ತಾವೇ ಪ್ರಭುಗಳು, ಎಲ್ಲವೂ ತಮ್ಮ ಕೈಯಲ್ಲಿದೆ ತಮ್ಮ ಅಪ್ಪಣೆಯೇ ಇಲ್ಲಿ ನಡೆಯುತ್ತದೆ. 
ನನ್ನ ಬೇಡಿಕೆಯನ್ನು ತಾವು ಪೂರೈಸಿದರೆ ಮಾತ್ರ ನೆರವೇರುವುದು ಎಂದು ಅಂಗಲಾಚಿ ಬೇಡಿಕೊಳ್ಳುವಂತಿದೆ. ಈ ವರ್ತನೆಯು 
ಸ್ವಯಂ ಮೂರ್ಯತನವಾಗಿದೆ. ಒಂದು ವೇಳೆ ನಿಜವಾದ ಅಧಿಕಾರಿಯು ಅಲ್ಲೇ ಉಪಸ್ಥಿತನಿದ್ದು, ಅವನ ಮುಂದೆಯೇ ಅವನನ್ನು 
ಕಡೆಗಣಿಸಿ ಇತರರಿಗೆ ಮನವಿಗಳನ್ನು ಅರ್ಪಿಸಿದರೆ ಅದು ಅತಂತ ಅಸಭ್ಮ ವರ್ತನೆಯೆಂದು ಪರಿಗಣಿಸಲ್ಪಡುವುದು. ಇನ್ನು, ಯಾವ 
ವ್ಯಕ್ತಿಯ' ಮುಂದೆ ಈ ರೀತಿ ತಪ್ಪಾಗಿ ಮನವಿಯನ್ನು ಅರ್ಪಿಸಲಾಗುತ್ತಿದೆಯೋ ಸ್ವತಃ ಅವನು ಪದೇ ಪದೇ "ನಾನೂ ನಿನ್ನಂತೆಯೇ 
ಮನವಿ ಮಾಡಿಕೊಳ್ಳಲು ಬಂದಿರುವ ಒಬ್ಬ ಅರ್ಜಿದಾರ, ನನ್ನ ಕೈಯಲ್ಲೇನೂ ಇಲ್ಲ. ಮುಖ್ಯ ಅಧಿಕಾರಿ ಅದೋ ಅಲ್ಲಿ ಕುಳಿತಿದ್ದಾರೆ. 
ನೀನು ಅವರಿಗೆ ನಿನ್ನ ಮನವಿಯನ್ನು ಕೊಡು” ಎಂದು ಹೇಳಿ ತಡೆಯುತ್ತಿದ್ದರೂ ಈ ಮೂರ್ಪಾನು “ತಾವೇ ನನ್ನ ಪ್ರಭುಗಳು. ನನ್ನ 
ಕಾರ್ಯವನ್ನು ತಾವು ನೆರವೇರಿಸಿದರೆ ಮಾತ್ರ ನೆರವೇರೀತು”" ಎಂದು ಹೇಳುತ್ತಲೇ ಹೋದರೆ, ಇದು ಅವನ ಅಜ್ಞಾನ ಮತ್ತು 
ಮೂರ್ಫತನದ ಪರಮಾವಧಿಯಾಗಿ ಬಿಡುತ್ತದೆ. ಈ ಮೂರು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು, "ನನ್ನನ್ನೇ ಪ್ರಾರ್ಥಿಸಿರಿ, ನಿಮ್ಮ 

ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವನು ನಾನು, ಅವುಗಳನ್ನು ಸ್ಟೀಕರಿಸುವ ಕೆಲಸ ನನ್ನದು” ಎಂಬ ಅಲ್ಲಾಹನ ನುಡಿಯನ್ನು ಅರ್ಥ 
ಮಾಡಿಕೊಳ್ಳಲು ಪ್ರಯತ್ನಿಸಿರಿ. 

84. ಈ ಸೂಕ್ತೆದಲ್ಲಿ ಎರಡು ವಿಷಯಗಳು ಗಮನಾರ್ಹವಾಗಿವೆ- 1) ದುಆ(ಪ್ರಾರ್ಥನೆ) ಮತ್ತು ಇಬಾದತ್‌(ದಾಸ್ಕ ಮತ್ತು 
ಆರಾಧನೆ) ಇವುಗಳನ್ನು ಇಲ್ಲಿ ಸಮಾನಾರ್ಥದ ಪದಗಳ ರೂಪದಲ್ಲಿ ಪ್ರಯೋಗಿಸಲಾಗಿದೆ. ಮೊದಲನೆಯ ವಾಕ್ಕ ೈದಲ್ಲಿ 
ಯಾವುದನ್ನು 'ದುಆ' ಎಂದು ಕರೆಯಲಾಗಿದೆಯೋ ಅದನ್ನೇ ಎರಡನೆಯ ವಾಕ್ಯದಲ್ಲಿ 'ಇಬಾದತ್‌' ಎಂದು ಕರೆಯಲಾಗಿದೆ. 
ಇದರಿಂದ 'ದುಆ' ಎಂಬುದು ಸಾಕ್ಷಾತ್‌ 'ಇಬಾದತ್‌' ಆಗಿದ್ದು 'ಇಬಾದತ್‌'ನ ಜೀವಾಳವೂ ಆಗಿದೆಯೆಂಬುದು ಸ್ಪಷ್ಟವಾಗುತ್ತದೆ. 
2) ಅಲ್ಲಾಹನೊಡನೆ ದುಆ ಮಾಡದವರ ಬಗ್ಗೆ ಅಹಂಕಾರ ಪಟ್ಟು ನನ್ನ ಇಬಾದತ್‌ನಿಂದ ವಿಮುಖರಾಗುವವರು' ಎಂಬ ಪದಗಳ 
'ಪ್ರಯೋಗವಾಗಿದೆ. ಇದರಿಂದ ತಿಳಿಯುವುದೇನೆಂದರೆ- ಅಲ್ಲಾಹನೊಡನೆ ದುಆ ಮಾಡುವುದು ಸಾಕ್ಸಾತ್‌ ದಾಸ್ಕದ ಬೇಡಿಕೆಯಾಗಿದೆ 
ಮತ್ತು ಅದರಿಂದ ವಿಮುಖರಾಗುವುದೆಂದರೆ- ಮನುಷ್ಯನು ಅಹಂಭಾವ ತಾಳಿದ್ದಾನೆಂದೇ ಅರ್ಥ. ಇಲ್ಲಿಗೆ ತಲಪಿದಾಗ 
ಸಾಮಾನ್ಯವಾಗಿ ಅನೇಕರ ಮನಸ್ಸನ್ನು ಕಾಡುವ ಒಂದು ಗೊಂದಲ ಕೂಡಾ ಬಗೆಹರಿಯುತ್ತದೆ. ವಿಧಿಲಿಖಿತದ ಒಳಿತೂ ماد‎ 
ಅಲ್ಲಾಹನ ಅಧಿಕಾರದಲ್ಲಿರುವಾಗ, ಅವನು ತನ್ನ ಪ್ರಬಲ ಯುಕ್ತಿ ಮತ್ತು ಔಚಿತ್ಯದ ದೃಷ್ಟಿಯಿಂದ ಮಾಡಿದ ತೀರ್ಮಾನವು 
ಜಾರಿಯಾಗಲೇಬೇಕೆಂದಿರುವಾಗ, ನಾವು ದುಆ ಮಾಡುವುದರಿಂದ ಪ್ರಯೋಜನವೇನಿದೆ? ಎಂದು ಜನರು ದುಆದ ಕುರಿತು 
ಯೋಚಿಸುವುದುಂಟು, ಪವಿತ್ರ ಕುರ್‌ಆನಿನ ಪ್ರಸ್ತುತ ಸೂಕ್ತವು ಈ ತಪ್ಪು ಧಾರಣೆಯನ್ನು ಎರಡು ವಿಧದಿಂದ ನಿವಾರಿಸುತ್ತದೆ- 
1) ಅಲ್ಲಾಹನು ಬಹಳ ಸ್ಪಷ್ಟ ಮಾತುಗಳಲ್ಲಿ "ನನ್ನನ್ನು ಪ್ರಾರ್ಥಿಸಿರಿ. ನಾನು ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವೆನು” 
ಎನ್ನುತ್ತಾನೆ. ಇದರಿಂದ ವಿಧಿ ಮತ್ತು ಅದೃಷ್ಟ ನಮ್ಮನ್ನು ಬಂಧಿಸಿರುವಂತೆ ಅಲ್ಲಾಹನ ಕೈಗಳನ್ನು (ಶಾಂತಂ ಪಾಪಂ) ಬಂಧಿಸಿಲ್ಲ 
ಮತ್ತು ದುಆಗಳನ್ನು ಸ್ವೀಕರಿಸುವ ಅಧಿಕಾರಗಳೆಲ್ಲ ಅವನಿಂದ ಕಿತ್ತು ಿಕೊಂಡಿರುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 
ದಾಸರಂತು ಅಲ್ಲಾಹನ ತೀರ್ಮಾನಗಳನ್ನು ಉಲ್ಲಂಫಿಸಲು ಅಥವಾ ಬದಲಾಯಿಸಲು ಶಕ್ತರಲ್ಲ. ಆದರೆ ಅಲ್ಲಾಹನು ತನ್ನ 
ದಾಸನ ದುಆ ಮತ್ತು ಮೊರೆಗಳನ್ನು ಕೇಳಿ ತನ್ನ ತೀರ್ಮಾನವನ್ನು ಬದಲಿಸಲು ಖಂಡಿತವಾಗಿಯೂ ಶಕ್ತೆನಾಗಿದ್ದಾನೆ. 2 ಈ 
ಸೂಕ್ತದಲ್ಲಿ ವಿವರಿಸಲಾಗಿರುವ ಇನ್ನೊಂದು ವಿಷಯವೇನೆಂದರೆ- ದುಆ ಸ್ವೀಕೃತವಾಗಲಿ, ಆಗದಿರಲಿ ಏನಿದ್ದರೂ ಅದರಿಂದ ಒಂದು 
ದೊಡ್ಡ ಪ್ರಯೋಜನವಂತೂ ಖಂಡಿತ ಸಿಗುತ್ತದೆ. ಅದಾವುದೆಂದರೆ, ದಾಸನು ತನ್ನ ಪ್ರಭುವಿನ ಮುಂದೆ ತನ್ನ ಬೇಡಿಕೆಗಳನ್ನು 
'ಮಂಡಿಸುವ ಮತ್ತು ಅವನ ಮುಂದೆ ಪ್ರಾರ್ಥಿಸುವ ಮೂಲಕ ಅವನ ಪ್ರಭುತ್ವ ಮತ್ತು ಮೇಲ್ಮೆಯನ್ನೂ ತನ್ನ ದಾಸ್ಯ ಮತ್ತು 
ದೈನ್ಸವನ್ನೂ' ಅಂಗೀಕರಿಸಿದಂತಾಗುತ್ತದೆ. ದಾಸ್ಕಭಾನದ ಈ ಪ್ರಕಟಣೆಯು ಸ್ವಯಂ ಆರಾಧನೆಯಾಗಿರುವುದು ಮಾತ್ರವಲ್ಲ 
ಆರಾಧನೆಯ ಜೀವಾಳವೂ ಆಗಿದೆ. ಅವನು ಪ್ರಾರ್ಥಿಸಿದ ಆ ನಿರ್ದಿಷ್ಟ ವಸ್ತು ಅವನಿಗೆ ಸಿಗಲಿ ಸಿಗದಿರಲಿ ಇದರ ಪ್ರತಿಫಲದಿಂದ 
ಅವನು ನಂಧಿಗೂ ವಂಚಿತನಾಗಲಾರನು. ಪ್ರವಾದಿವರ್ಯರ(ಸು) ವಚನಗಳಲ್ಲಿ ಈ ವಿಷಯಗಳ ಬಗ್ಗೆ ಸಾಕಷ್ಟು ಸ್ಪಷ್ಟೀಕರಣವಿದೆ. 


ಕಾಂಡ-24 


40. ಅಲ್‌ ಮೂಮಿನ್‌ ' 579 


کت ಹ‏ ال ریکو ای غن 
کا یی ےک Gal‏ اڑا ٠‏ 


سے 


TAA AS PSS 7‏ مک رک بسح شور 


ಅನುಗ್ರಹ ತೋರುವವನಾಗಿರುತ್ತಾನೆ. ಆದರೆ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ. (ನಿಮಗಾಗಿ ಇಷ್ಟನ್ನೆಲ್ಲಾ 
ಮಾಡಿರುವ) ಅಲ್ಲಾಹನೇ ನಿಮ್ಮ ಪ್ರಭು. ಸಕಲ ವಸ್ತುಗಳ ےوہ‎ ಅವನ ಹೊರತು ಇನ್ನಾರೂ ಆರಾಧ್ಯರಿಲ್ಲ,* 
ಹೀಗಿರುತ್ತ ಎಲ್ಲಿಂದ ನೀವು ದಾರಿಗೆಡಿಸಲ್ಪಡುತ್ತಿರುವಿರಿ?' ಅಲ್ಲಾಹನ ವಚನಗಳನ್ನು ನಿರಾಕರಿಸುತ್ತಿದ್ದವ 
ರೆಲ್ಲರೂ ಇದೇ ರೀತಿಯಲ್ಲಿ ವಂಚಿಸಲ್ಪಡುತ್ತಿದ್ದರು.* 

(64-65) ಅಲ್ಲಾಹನೇ ಭೂಮಿಯನ್ನು ನಿಮ್ಮ ಪಾಲಿಗೆ ವಾಸಸ್ಥಾನವಾಗಿ ಮಾಡಿದವನು ಮತ್ತು ಮೇಲೆ 
ಆಕಾಶದ ಗುಂಬಜವನ್ನು ಮಾಡಿದವನು.? ಅವನು ನಿಮಗೆ ರೂಪ ಕೊಟ್ಟನು. ಬಹಳೆ ಸುಂದರ ರೂಪವನ್ನೇ 


85. ಈ ಸೂಕ್ತದಲ್ಲಿ ಎರಡು ಮುಖ್ಯ ವಿಷಯಗಳು ಅಡಕವಾಗಿವೆ- 1) ಇದರಲ್ಲಿ ರಾತ್ರಿ ಮತ್ತು ಹಗಲನ್ನು ತೌಹೀದ್‌ 
(ಏಕದೇವತ್ವೆಗೆ ಆಧಾರದ ರೂಪದಲ್ಲಿ ಮುಂದಿಡಲಾಗಿದೆ. ಇವುಗಳು ಕ್ರಮಬದ್ಧವಾಗಿ ಬರುತ್ತಿರುವುದಕ್ಕೆ ಭೂಮಿ ಮತ್ತು 
ಸೂರ್ಯನನ್ನು ಒಬ್ಬನೇ ದೇವನು ಆಳುತ್ತಿರುವುದೇ ಕಾರಣ. ಅವುಗಳಲ್ಲುಂಟಾಗುವ ಪರಿವರ್ತನೆಯು ಮಾನವನಿಗೂ ಇತರ 
ಸೃಷ್ಟಿಗಳಿಗೂ ಲಾಭದಾಯಕವಾಗಿರುವುದೂ ಆ ದೇವನೇ ಇವೆಲ್ಲ ವಸ್ತುಗಳ ಸೃಷ್ಟಿಕರ್ತನೂ ಆಗಿದ್ದಾನೆಂಬುದಕ್ಕೆ ಸುವ್ಯಕ್ತ ಆಧಾರ 
ವಾಗಿರುತ್ತದೆ. ಅವನು ಈ ವ್ಯವಸ್ಥೆಯನ್ನು ತನ್ನ ಸೃಷ್ಟಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಅತ್ಯಂತ ಯುಕ್ತಿಪೂರ್ಣವಾಗಿ ನಿರ್ಮಿಸಿ 
ರುವನು. 2) ಇದರಲ್ಲಿ ದೇವಧಿಕ್ಕಾರಿಗಳಿಗೂ ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಗಳಾಗಿ ಮಾಡುವವರಿಗೂ ಮನವರಿಕೆ 
ಮಾಡಿಸಿರುವುದೇನೆಂದರೆ- ಅಲ್ಲಾಹನು ರಾತ್ರಿ ಮತ್ತು ಹಗಲುಗಳ ರೂಪದಲ್ಲಿ ಎಷ್ಟೊಂದು ಭವ್ಯವಾದ ಕೊಡುಗೆ ಯನ್ನು ಅವರಿಗೆ 
ದಯಪಾಲಿಸಿದ್ದಾನೆ. ಈ ಕೊಡುಗೆಯಿಂದ ಪ್ರಯೋಜನ ಪಡೆಯುತ್ತಿರುತ್ತಲೇ ರಾತ್ರಿ ಹಗಲು ಅವನಿಗೆ ವಿದ್ರೋಹವೆಸಗುತ್ತಲೂ 
ಕೃತಪ್ಲುತೆ ತೋರುತ್ತಲೂ ಇರುವ ಅವರು ಅದೆಷ್ಟು ನೀಚಮಟ್ಟದ ಸ್ವಾಮಿದ್ರೋಹಿಗಳು. (ಹೆಚ್ಚಿನ ವಿವರಗಳನ್ನು ಸೂರಃ 
ಯೂನುಸ್‌: 65, ಸೂರಃ ಅಲ್‌ ಪುರ್ಕಾನ್‌: 77 ಮತ್ತು ಅನ್ನಮ್ಹ್‌ನ 104ನೆಯ ಟಿಪ್ಪಣಿಗಳು- ಅಲ್‌ ಕಸಸ್‌ನ 71 ರಿಂದ 73ನೆಯ 
ಸೂಕ್ತಗಳು, ಅರ್ರೂಮ್‌ನ 33ನೆಯ ಟಿಪ್ಪಣಿ, ಲುಕ್ಕಾನ್‌ನ 29ನೆಯ ಸೂಕ್ತ ಮತ್ತು 50ನೆಯ ಟಿಪ್ಪಣಿ ಮತ್ತು ಯಾಸೀನ್‌ನ 
37ನೆಯ ಸೂಕ್ತ ಮತ್ತು 32ನೆಯ ಟಿಪ್ಪಣಿಗಳನ್ನು ನೋಡಿರಿ) 

86. ಅರ್ಥಾತ್‌- ರಾತ್ರಿ ಹಗಲುಗಳ ಪರಿವರ್ತನೆಯು ಅವನೇ ನಿಮ್ಮನ್ನು ಮತ್ತು ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿ 
ದವನೆಂಬುದನ್ನು ಸಾಬೀತುಪಡಿಸಿದೆ. ಈ ಪರಿವರ್ತನೆಯು ನಿಮ್ಮ ಜೀವನಕ್ಕಾಗಿ ತನ್ನೊಳಗೆ ಅನೇಕ ಪ್ರಯೋಜನಗಳನ್ನು ಇರಿಸಿ 
ಕೊಂಡಿದೆ. ಇದರ ಮೂಲಕ ಅವನು ನಿಮ್ಮ ಅತಿ ದೊಡ್ಡ ಕರುಣಾಳು ಪ್ರಭುವೆಂದೂ ಸಾಬೀತಾಯಿತು. ಇದಾದ ಬಳಿಕ ನಿಮ್ಮ 
ನೈಜ ಆರಾಧ್ಯನೂ ಅವನೇ ಎಂಬುದೂ ತನ್ನಿಂದ ತಾನೇ ಸಾಬೀತಾಗಿ ಬಿಡುತ್ತದೆ. 

87. ಅರ್ಥಾತ್‌- ಸೃಷ್ಟಿಕರ್ತರಾಗಲಿ, ಪಾಲಕ ಪ್ರಭುಗಳಾಗಲಿ ಅಲ್ಲದವರು ನಿಮ್ಮ ಆರಾಧನೆಗೆ ಅರ್ಹರು ಎಂಬ ಅರ್ಥಹೀನ 
ಪಾಠವನ್ನು ನಿಮಗೆ ಕಲಿಸಿ ಕೊಡುತ್ತಿರುವವರಾರು? 

88. ಅರ್ಥಾತ್‌- ಎಲ್ಲ ಕಾಲಗಳಲ್ಲೂ ಜನಸಾಮಾನ್ಕರು ವಂಚಕರ ವಂಚನೆಗಳಿಗೆ ಬಲಿಯಾಗುತ್ತಿರಲು ಕಾರಣವೇನೆಂದರೆ- 
ಅಲ್ಲಾಹನು, ವಾಸ್ತವಿಕತೆಗಳನ್ನು ತಿಳಿಸಲಿಕ್ಕಾಗಿ ತನ್ನ ಸಂದೇಶವಾಹಕರ ಮೂಲಕ ಅವತೀರ್ಣಗೊಳಿಸಿದ ಸೂಕ್ತಗಳನ್ನು ಜನರು 
ನಂಬಲಿಲ್ಲ. ಪರಿಣಾಮವಾಗಿ ಅವರು ತಮ್ಮ ಸ್ಟಾರ್ಥಸಾಧನೆಗಾಗಿ ಕೃತಕ ದೇವರುಗಳನ್ನು ಸೃಪ್ಟಿಸಿಕೊಂಡವರ ವಂಚನಾ ಜಾಲ 
ದೊಳಗೆ ಬಿದ್ದು ಹೋದರು. 

89. ವಿವರಣೆಗಾಗಿ ಸೂರಃ ಅನ್ನಮ್ಮ್‌ನ 74ನೆಯ ಟಿಪ್ಪಣಿ ನೋಡಿರಿ. 

90. ಅರ್ಥಾತ್‌- ಬಾನಲೋಕದ ವಿಪತ್ತುಗಳು ಮಳೆಯಂತೆ ಬಿದ್ದು ನಿಮ್ಮನ್ನು ನುಚ್ಚುನೂರಾಗಿ ಮಾಡಿಬಡಲೆಂದು' ನಿಮ್ಮನ್ನು, [ 
ಬಟ್ಟಬಯಲಲ್ಲಿ ಬಿಟ್ಟು ಬಿಡಲಿಲ್ಲ. ಭೂಮಿಯ ಮೇಲ್ಭಾಗದಲ್ಲಿ (ಬರಿಗಣ್ಣಿಗೆ ಸುಂಬಜದಂತೆ ಕಾಣುವ) ಒಂದು ಭದ್ರವಾದ 
ಆಕಾಶ ವ್ಯವಸ್ಥೆಯನ್ನು “ಅವನು ನಿರ್ಮಿಸಿರುವನು. ವಿನಾಶಕಾರಿ ವಸ್ತುಗಳು ಅದನ್ನು: ಹಾದು ನಿಮ್ಮ ಬಳಿಗೆ ಬರಲಾರವು. ಹೆಚ್ಚೇಕೆ 


ಕಾಂಡ-24 


580 ಕುರ್‌ಆನ್‌ ವ್ಯಾಖ್ಯಾನ 


سر سے سط ے٣ Ky‏ & بر سے ہے اص و ص 7 

Red IEE ANS SKS 

07 PEAT I B22 1 2 

HARLAN TAA EEE AY Fh 

LAT‏ ]دو ೭3 IT‏ > رم 1وہ 

Gilg من‎ EF INST ILS J Se 
ಕೊಟ್ಟನು. ಅವನು ನಿಮಗೆ ಶುದ್ಧ ವಸ್ತುಗಳಿಂದ ಆಹಾರ ನೀಡಿದನು.*! ಈ (ಕಾರ್ಯಗಳನ್ನು ಮಾಡಿರುವಂತಹ) 
ಅಲ್ಲಾಹನೇ ನಿಮ್ಮ ಪ್ರಭು. ಅಗಣಿತ ಸ; ಿದ್ಧಿಯುಳ್ಳವನು, ಅವನು ಸಕಲ ' ಲೋಕಗಳ ಪ್ರಭು. ಅವನೇ 
ಚಿರಂತನನು.” ಅವನ ಹೊರತು ಇನ್ನಾರೂ ಆರಾಧ್ಯರಿಲ್ಲ. ನಿಮ್ಮ ಧರ್ಮವನ್ನು ಅವನಿಗಾಗಿಯೇ ಮೊಸಲಾಗಿಟ್ಟು 
ಅವನನ್ನೇ ಪ್ರಾರ್ಥಿಸಿರಿ. ಸಕಲ ಪ್ರಶಂಸೆಗಳೂ ಸಕಲ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. 


| ಬುನಲೋಕದ ಮಾರಕ ಕಿರಣಗಳೂ ತಲಷಲಾರವು. ಆದುದರಿಂದಲೇ ನೀವು ಭೂಮಿಯಲ್ಲಿ ಸುಖವಾಗಿ ನೆಮ್ಮದಿಯಿಂದ 
ಬದುಕುತ್ತಿರುವಿರಿ. 

.' 91. ಅರ್ಥಾತ್‌. ಅವನು ನಿಮ್ಮನ್ನು ಸೃಪ್ಟಿಸುವುದಕ್ಕೆ ಮುಂಚಿತವಾಗಿಯೇ ನಿಮಗಾಗಿ ಇಷ್ಟು ಸುರಕ್ಷಿತವಾದ ಶಾಂತಿ 
ಪ್ರದವಾದ ವಾಸಸ್ಥಾನವನ್ನು ಒದಗಿಸಿದನು. ಅನಂತರ ನಿಮ್ಮನ್ನು ಸೃಷ್ಟಿಸುವಾಗ ನಿಮಗೆ ಅತ್ಯುತ್ತಮ ಶರೀರವನ್ನೂ, ಅಚ್ಚುಕಟ್ಟಾದ 
ಅಂಗಾಂಗಗಳನ್ನೂ ಉನ್ನತ ಮಟ್ಟದ ಶಾರೀರಿಕ ಮತ್ತು ಮಾನಸಿಕ ಶಕ್ತಿಗಳನ್ನೂ ದಯಪಾಲಿಸಿದನು. ಈ ನೀಳಕಾಯ, 
ಕೈಕಾಲುಗಳು, ಕಣ್ಣು, ಮೂಗು, ಕಿವಿಗಳು ಮಾತಾಡುವ ನಾಲಗೆ ಅತ್ಯುತ್ತಮ ಸಾಮರ್ಥ್ಯಗಳ ಭಂಡಾರವಾಗಿರುವ ಮಿದುಳು 
ಇವನ್ನೆಲ್ಲ ನೀವು ಸ್ವತಃ ತಯಾರಿಸಿಕೊಂಡು ಬಂದಿರಲಿಲ್ಲ. ಅವುಗಳನ್ನು ನಿಮ್ಮ ತಾಯಿಯಾಗಲಿ ನಿಮ್ಮ ತಂದೆಯಾಗಲಿ 
ಮಾಡಿದ್ದೂ ಅಲ್ಲ. ಯಾವುದೇ ಪ್ರವಾದಿ, ಮಹಾಪುರುಷರು ಅಥವಾ ಯಾವುದೇ ದೇವತೆಗೂ ಇವುಗಳನ್ನೆಲ್ಲಾ ನಿರ್ಮಿಸುವ 
ಸಾಮರ್ಥ್ಯವಿರಲಿಲ್ಲ. ಇವುಗಳನ್ನು ನಿರ್ಮಿಸಿದನು ಯುಕ್ತಿಪೂರ್ಣನೂ ಕರುಣಾಸಾಗರನೂ ಸರ್ವಶಕ್ತನೂ ಆಗಿರುವ ಸೃಷ್ಟಿಕರ್ತನೇ 
ಆಗಿದ್ದಾನೆ. ಅವನು ಮಾನವನನ್ನು ಅಸ್ತಿತ್ವಕ್ಕೆ ತರಲು ನಿರ್ಧರಿಸಿದಾಗಲೇ ಅವನಿಗೆ ಭೂಲೋಕದಲ್ಲಿ ಕಾರ್ಯವೆಸಗಲಿಕ್ಕಾಗಿ 
ಇಂತಹ ಅನುಪಮ ಶರೀರವನ್ನು ಕೊಟ್ಟು ಸೃಷ್ಟಿಸಿದನು. ಅನಂತರ ನೀವು ಹುಟ್ಟಿದ ಕೂಡಲೇ ಅವನ ಕೃಪೆಯಿಂದ ನಿಮಗಾಗಿ 
ಶುದ್ಧ ಆಹಾರದ ಭಂಡಾರವೇ ಸಿದ್ಧವಾಗಿರುವುದನ್ನು دہ‎ ಅದು ತಿನ್ನಲಿಕ್ಕೂ ಕುಡಿಯಲಿಕ್ಕೂ ಸೂಕ್ತ ಹಾಗೂ ಪರಿಶುದ್ಧ 
ಮಗಿರುವ, ವಿಷಮಯವಾಗಿರದೆ ಆರೋಗ್ಯವರ್ಧಕವಾಗಿರುವ, ಕಹಿಯಾಗಲಿ, ಕೆಟ್ಟ ರುಚಿಯದ್ದಾಗಲಿ ಆಗಿರದೆ ಸ್ಟಾದಿಪ್ಟ 
ವಾಗಿರುವ, ಕೊಳೆತು ನಾರುವಂತಹದಾಗಿರದೆ ಸುವಾಸನಾಯುಕ್ತವಾಗಿರುವ, ನಿರ್ಜೀವವಾಗಿರದೆ ಉಪಯುಕ್ತ ಪೋಷಕಾಂಶ 
ಗಳಿಂದ ಸಂಪನ್ನವಾಗಿರುವ ಮತ್ತು ಈ ರೀತಿ ನಿಮ್ಮ ಶರೀರದ ಪೋಷಣೆ ಮತ್ತು ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರುವ 
ಆಹಾರವಾಗಿದೆ. ಹಾಗೆಯೇ ನಿಮ್ಮ ಆಹಾರದ ಅಗತ್ಯಗಳಿಗೆ ಬಹಳ ಸಮರ್ಪಕವಾಗಿ ಸರಿ ಹೊಂದುವ ಮತ್ತು ನಿಮಗೆ 
ಬದುಕಿನ ಶಕ್ತಿಯನ್ನು ಮಾತ್ರವಲ್ಲದೆ ಬದುಕಿನ ಸವಿಯನ್ನೂ ಸಮರ್ಪಕವಾಗಿ ಪೂರೈಸುವಂತಹ ಈ ನೀರು, ದವಸಧಾನ್ಯಗಳು, 
ತರಕಾರಿಗಳು, ಹಣ್ಣು ಹೆಂಪಲುಗಳು, ಈ ಹಾಲು, ' ಜೇನು, ಮಾಂಸಗಳು ಮತ್ತು ಈ ಉಪ್ಪು ಮೆಣಸು ಹಾಗೂ ಮಸಾಲೆ 
ಗಳನ್ನೆಲ್ಲ ಭೂಮಿಯ ಮೇಲೆ ಇಷ್ಟು ಧಾರಾಳವಾಗಿ ಒದಗಿಸಿಕೊಡುತ್ತಿರುವವನು ಯಾರು? ಆಹಾರದ ಈ ಅಗಣಿತ ಭಂಡಾರವು 
ಭೂಮಿಯೊಳೆಗಿಂದ ನಿರಂತರವಾಗಿ ಹೊರಹೊಮ್ಮುತ್ತಲೇ ಇರುವಂತೆ ಮತ್ತು ಆಹಾರ ಪೂರೈಕೆಯ ಈ ಸರಣಿ ಎಂದೂ 
ಮುರಿದು ಬೀಳದಂತೆ ಏರ್ಪಾಡು ಮಾಡುತ್ತಿರುವವನು ಯಾರು? ಆಹಾರ ಪೂರೈಕೆಯ ಈ ವ್ಯವಸ್ಥೆ ಇಲ್ಲದಿರುತ್ತಿದ್ದರೆ ಮತ್ತು 
ನಿಮ್ಮನ್ನು ಸೃಷ್ಟಿಸಿ ಅಂತೆಯೇ ಬಿಟ್ಟು ಬಿಡುತ್ತಿದ್ದರೆ, ನಿಮ್ಮ ಬದುಕಿನ ಬಣ್ಣ ಹೇಗಿರುತ್ತಿತ್ತೆಂದು ನೀವೇ ಯೋಚಿಸಿರಿ. ನಿಮ್ಮನ್ನು 
ಉಂಟು ಮಾಡಿದವನು ಕೇವಲ ಸೃಷ್ಟಿಕರ್ತನಾಗಿರದೆ ಯುಕ್ತಿಪೂರ್ಣನಾದ ಸೃಷ್ಟಿಕರ್ತ ಮತ್ತು ಕರುಣಾಳುವಾದ ಪಾಲಕಪ್ರಭು 
'ಕೂಡಾ ಆಗಿರುವನೆಂಬುದಕ್ಕೆ ಇವೆಲ್ಲ ಸ್ಪಷ್ಟವಾದ ಆಧಾರಗಳಲ್ಲವೇ? (ಹೆಚ್ಚಿನ ವಿವರಗಳಿಗೆ ಸೂರಃ ಹೂದ್‌ನ 6ನೆಯ ಟಿಪ್ಪಣಿ 
ಮತ್ತು ಸೂರಃ ಅನ್ನಮ್ಮ್‌ನ 60ರಿಂದ 64ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿ ಸಹತ ಓದಿರಿ) 

92. ಅರ್ಥಾತ್‌- ನೈಜ ಹಾಗೂ ವಾಸ್ತವಿಕ ಜೀವನ ಅವನದ್ದೇ ಅಗಿದೆ. ಸ್ವಸಾಮರ್ಥ್ಯದಿಂದ ಜೀವಂತನಾಗಿರುವವನು 
"ಅವನೇ. ಅನಾದಿ ಮತ್ತು ಅನಂತವಾದ ಜೀವನವು ಅವನ ಹೊರತು ಯಾರಿಗೂ ಇಲ್ಲ. ಬೇರೆ ಎಲ್ಲರ ಜೀವನವು ದತ್ತವಾಗಿರುತ್ತದೆ. 
ಕ್ಷಣಿಕವಾಗಿರುತ್ತದೆ. ಅದು ಮರಣ ಹೊಂದುವ ಮತ್ತು ನಾಶವಾಗುವ ವಸ್ತುವಾಗಿರುತ್ತದೆ. ۱ٍ 
دہ‎ ವಿವರಣೆಗಳಿಗೆ ಸೂರಃ ಅರ್ದುಮರ್‌ನ 3-4 ಟಿಪ್ಪಣಿಗಳನ್ನು ನೋಡಿರಿ. 

'94. ಅರ್ಥಾತ್‌- ಸ್ತುತಿ ಸ್ತೋತ್ರ ಮತ್ತು ಕೃತಜ್ಞತೆಗಳಿಗೆ ಅರ್ಹರಾದವರು ಬೇರಾರೂ ಇಲ್ಲ. 


ಕಾಂಡ-24 


40. ಅಲ್‌ ಮೂಮಿನ್‌ x 581 


ES] ಘಾ ಹ ಹ FE 
عو میڈ 2ر‎ ಸರ ಹೌ OIE 
ಈ FASS GY ಪ ಥಿ 


SSE A SSSR ا تی‎ 


4 

i ಕಡ ಈಗೆ 33566 چا 4 سو‎ 
(66) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ- "ನೀವು ಅಲ್ಲಾಹನನ್ನು ಬಿಟ್ಟು ಯಾರನ್ನೆಲ್ಲಾ 
ಪ್ರಾರ್ಥಿಸುತ್ತಿರುವಿರೋ ಅವರ ಬಾಸ್ಯ-ಆರಾಧನೆ ಮಾಡುವುದರಿಂದ ನನ್ನನ್ನು ತಡೆಯಲಾಗಿದೆ. ನನ್ನ ಬಳಿಗೆ 
ನನ್ನ ಪ್ರಭುವಿನ ಕಡೆಯಿಂದ ಸುಸ್ಪಷ್ಟ ನಿದರ್ಶನಗಳು ಬಂದಿರುವಾಗ (ನಾನು ಈ ಕಾರ್ಯವೆಸಗುವುದಾದರೂ 
ಹೇಗೆ?) ನಾನು ಸಕಲ ಲೋಕಪಾಲಕನ ಮುಂದೆ ಶರಣಾಗತನಾಗಬೇಕೆಂದು ನನಗೆ ಅಪ್ಪಣೆ ಕೊಡಲಾಗಿದೆ." 
(67-68) ನಿಮ್ಮನ್ನು ಮಣ್ಣಿನಿಂದ "ತರುವಾಯ ವೀರ್ಯದಿಂದ, ಅನಂತರ ರಕ್ತಪಿಂಡದಿಂದ 
ಸೃಷ್ಟಿಸಿದವನು ಅವನೇ ತಾನೇ. ಆಮೇಲೆ ಅವನು ನಿಮ್ಮನ್ನು ಶಿಶುವಿನ ರೂಪದಲ್ಲಿ ಹೊರ ತರುತ್ತಾನೆ. 
ಆ ಬಳಿಕ ನೀವು ನಿಮ್ಮ ಸಂಪೂರ್ಣ ಪ್ರೌಢಾವಸ್ಥೆಗೆ ತಲಪಲು ನಿಮ್ಮನ್ನು ಬೆಳೆಸುತ್ತಾನೆ. ಅನಂತರ 
ನೀವು ವೃದ್ಧಾಪ್ಯಕ್ಕೆ ತಲಪಲಿಕ್ಕಾಗಿ ಇನ್ನಷ್ಟು ಬೆಳೆಸುತ್ತಾನೆ ಮತ್ತು ನಿಮ್ಮಲ್ಲಿ ಕೆಲವರನ್ನು ಮೊದಲೇ 
ಹಿಂದಕ್ಕೆ ಕರೆಸಿಕೊಳ್ಳಲಾಗುತ್ತದೆ.* ನೀವು ನಿಮ್ಮ ನಿಶ್ಚಿತ ಸಮಯವನ್ನು ತಲಪಲಿಕ್ಕಾಗಿ' ಹಾಗೂ ನೀವು 
ವಸ್ತುಸ್ಥಿತಿಯನ್ನು ಅರಿತುಕೊಳ್ಳಲಿಕ್ಕಾಗಿ ಹೀಗೆಲ್ಲಾ ಮಾಡಲಾಗುತ್ತದೆ. ಜೀವಂತಗೊಳಿಸುವವನೂ ಮರಣ 
ಕೊಡುವವನೂ ಅವನೇ. ಅವನು ಯಾವ ವಿಷಯದ ಬಗ್ಗೆ ತೀರ್ಮಾನ ಮಾಡುವಾಗಲೂ 'ಆಗಿ. ಬಿಡು 
ಎಂಬ ಅಪ್ಪಣೆಯೊ೦ದನ್ನು ಮಾತ್ರ ಕೊಟ್ಟು ಬಿಡುತ್ತಾನೆ ಮತ್ತು ಅದು ಆಗಿ ಬಿಡುತ್ತದೆ. 


95. ಇಲ್ಲೂ ದುಆ ಮತ್ತು ಇಬಾದತ್‌ ಇವೆರಡೂ ಪದಗಳನ್ನು ಸಮಾನಾರ್ಥದಲ್ಲಿ ಪ್ರಯೋಗಿಸಲಾಗಿದೆ. 

96. ಅರ್ಥಾತ್‌- ಕೆಲವರು ಹುಟ್ಟುವುದಕ್ಕೆ ಮುಂಚೆ, ಇನ್ನು ಕೆಲವರು ಯೌವನಾವಸ್ಥೆಗೆ ತಲಪುವುದಕ್ಕೆ ಮುಂಚೆ, ಮತ್ತೆ 
ಕೆಲವರು ವೃದ್ಧಾಪ್ಯವನ್ನು ತಲಪುವುದಕ್ಕೆ ಮುಂಚೆಯೇ ಮೃತರಾಗುತ್ತಾರೆ. ۱ 

97. ನಿಶ್ಚಿತ ಸಮಯವೆಂದರೆ, ಮರಣದ ಸಮಯ ಅಥವಾ ಸಕೆಲ ಮಾನವರು ಪುನಃ ಜೀವಂತಗೊಂಡು ತಮ್ಮ 
ಪ್ರಭುವಿನ ಮುಂದೆ ಹಾಜರಾಗಲಿರುವ ಸಮಯ. ಒಂದನೆಯ ಅರ್ಥದ ಪ್ರಕಾರ ತಾತ್ತರ್ಯ- ಅಲ್ಲಾಹನು ಪ್ರತಿಯೊಬ್ಬ 
ಮಾನವನನ್ನು ವಿವಿಧ ಘಟ್ಟಗಳಿಂದ ದಾಟಿಸಿ ಪ್ರತಿಯೊಬ್ಬನಿಗೆ 'ಮರಳೆಲಿಕ್ಕಾಗ್ಗ ನಿಶ್ನಯಿಸಿಟ್ಟಿರುವ ಆ ನಿರ್ದಿಷ್ಟ ಘಳಿಗೆಯ ವರೆಗೆ 
ಒಯ್ಕುತ್ತಾನೆ. ಆ ಸಮಯಕ್ಕಿಂತ ಮುಂಚೆ ಇಡೀ' ಜಗತ್ತೇ ಒಟ್ಟಾಗಿ ಯಾರನ್ನಾದರೂ. ಕೊಲ್ಲಲು ಯತ್ನಿಸಿದರೂ ಅತನನ್ನು | 
ಕೊಲ್ಲಲು ಸಾಧ್ಯವಾಗದು. ಆ ನಿಶ್ಚಿತ ಸಮಯ ಬಂದು ಬಿಟ್ಟ ಬಳಿಕ ಜಗತ್ತಿನ ಸಕಲ ಶಕ್ತಿಗಳೂ ಒಟ್ಟಾಗಿ ಯಾರನ್ನಾದರೂ 
ಜೀವಂತವಾಗಿರಿಸಲು ಪ್ರಯತ್ನ ಪಟ್ಟರೂ ಯಶಸ್ವಿಯಾಗಲಾರರು ಎಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ ಇದರ 
ತಾತ್ಸರ್ಯ- ನೀವು ಸತ್ತು ಮಣ್ಣಲ್ಲಿ ಕರಗಿ ನಾಸ್ತಿಯಾಗಿ ಬಿಡಬೇಕೆಂಬ ಉದ್ದೇಶದಿಂದ ಅವನು ಈ ವಿಶ್ವ ವನ್ನು ಇದರಲ್ಲಿನ 
ಬದುಕನ್ನೂ ಸೃಷ್ಟಿಸಿರುವುದಲ್ಲ. ನಿಜವಾಗಿ. ಅವನು ನಿಶ್ಚಯಿಸಿರುವಂತಹ. ಒಂದು ಕಾಲದಲ್ಲಿ ನೀವೆಲ್ಲರೂ ಅವನ ಮುಂದೆ 
ಹಾಜರಾಗಲಿಕ್ಕಾಗಿ ಅವನು ನಿಮ್ಮನ್ನು ಜೀವನದ ಈ ವಿಭಿನ್ನ ಹಂತಗಳಿಂದ ದಾಟಿಸುತ್ತಿರುವನು, ಎಂದಾಗಿದೆ. 

98. ಅರ್ಥಾತ್‌- ನಿಮ್ಮನ್ನು ಜೀವನದ ಈ ವಿಭಿನ್ನ ಘಟ್ಟಗಳಿಂದ ದಾಟಿಸಲಾಗುತ್ತಿರುವುದು ನೀವು ಪ್ರಾಣಿಗಳಂತೆ ಜೀವಿಸಿ 
ಪ್ರಾಣಿಗಳಂತೆಯೇ ಸಾಯಬೇಕೆಂಬ ಉದ್ದೇಶದಿಂದಲ್ಲ. ನೀವು ನಿಮಗೆ ಅಲ್ಲಾಹನು ದಯಪಾಲಿಸಿರುವ ಖುದ್ದಿಯನ್ನುಪಯೋಗಿಸಿಕೊಂಡು, 


ಕಾಂಡ-24 


582 ಕುರ್‌ಆನ್‌ ವ್ಯಾಖ್ಯಾನ 


LEGS SSI رکب‎ BE IEEE 5 
SBA SGA IANS 2G OM از‎ 


(69-77) ಅಲ್ಲಾಹನ ವಚನಗಳ ಬಗ್ಗೆ ಜಗಳ ಮಾಡುವವರನ್ನು ನೀವು ಕಂಡಿರಾ? ಅವರು ಎಲ್ಲಿಂದ 
ದಾರಿಗೆಡಿಸಲ್ಪಡುತ್ತಿದ್ದಾರೆ?” ಇವರು ಈ ಗ್ರಂಥವನ್ನೂ ನಾವು ನಮ್ಮ ಸಂದೇಶವಾಹಕರೊಂದಿಗೆ ಕಳುಹಿಸಿದ್ದ 
ಎಲ್ಲಾ ಗ್ರಂಥಗಳನ್ನೂ ಸುಳ್ಳಾಗಿಸುತ್ತಾರೆ.'? ಸದ್ಯವೇ ಇವರಿಗೆ ಗೊತ್ತಾಗಲಿದೆ. ಆಗ ಕಂಠ ಕಡಗಗಳು ಮತ್ತು 
ಸಂಕೋಲೆಗಳು ಅವರ ಕೊರಳುಗಳಲ್ಲಿರುವುವು. ಅವುಗಳನ್ನು ಹಿಡಿದು ಅವರು ಕುದಿಯುತ್ತಿರುವ ನೀರಿನ ಕಡೆಗೆ 


ಯಾವ ವ್ಯವಸ್ಥೆಯೊಳಗೆ ಸ್ವತಃ ನಿಮ್ಮ ಮೇಲೆಯೇ ಈ ಅವಸ್ಥೆಗಳೆಲ್ಲಾ ಗತಿಸುತ್ತಿವೆಯೋ ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳ 
ಬೇಕೆಂಬುದೇ ನಿಮ್ಮನ್ನು ಈ ವಿಭಿನ್ನ ಹಂತಗಳಿಂದ ದಾಟಿಸುವುದರ ಉದ್ದೇಶವಾಗಿದೆ. ಭೂಮಿಯ ನಿರ್ಜೀವ ಪದಾರ್ಥಗಳಲ್ಲಿ 
ಜೀವ ಕಳೆಯಂತಹ ಅದ್ಭುತ ಶಕ್ತಿ ಉಂಟಾಗುವುದು, ವೀರ್ಯದ ಒಂದು ಸೂಕ್ಷಾಣುವಿನಿಂದ ಮನುಷ್ಯನಂತಹ ಅತ್ಯದ್ಭುತ 
ಸೃಷ್ಟಿ ಅಸ್ತಿತ್ವಕ್ಕೆ ಬರುವುದು, ತಾಯಿಯ ಉದರದಲ್ಲಿ ಗರ್ಭಧಾರಣೆಯ ಕಾಲದಿಂದ ಹಿಡಿದು ಶಿಶುವಿನ ಜನನದ ವರೆಗಿನ 
ಅವಧಿಯಲ್ಲಿ ಒಳಗೊಳಗೇ ಅದರ ಲಿಂಗ, ಅದರ ರೂಪ, ಅದರ ಶರೀರದ ರಚನೆ, ಅದರ ಮಾನಸಿಕ ವೈಶಿಷ್ಟ್ಯಗಳು, ಅದರ 
ಶಕ್ತಿ- ಸಾಮರ್ಥ್ಯತೆಗಳು ಇತ್ಯಾದಿಯೆಲ್ಲಾ ಅಲ್ಲೇ ನಿಶ್ಚಯಿಸಲ್ಪಡುವಂತೆ ಮತ್ತು ಈ ಎಲ್ಲ ಸಾಮರ್ಥ್ಯಗಳ ರಚನೆಯಲ್ಲಿ ಜಗತ್ತಿನ 
ಯಾವುದೇ ಶಕ್ತಿಯು ಯಾವ ರೀತಿಯಲ್ಲೂ ಪ್ರಭಾವ ಬೀರಲು ಸಾಧ್ಯವಿಲ್ಲದಂತೆ ಅದು ಅಲ್ಲಿ ಬೆಳೆಯುವುದು. ಯಾವುದು 
ಗರ್ಭಪಾತಕ್ಕೆ ಒಳಗಾಗಬೇಕೋ ಅದರ ಗರ್ಭಪಾತ ಆಗಿಯೇ ತೀರುವುದು, ಶೈಶವಾವಸ್ಥೆಯಲ್ಲಿ ಸಾಯಬೇಕಾದವನು ಎಷ್ಟು ದೊಡ್ಡ 
ಅರಸನ ಮಗನೇ ಆಗಿದ್ದರೂ ಶೈಶವಾವಸ್ಥೆಯಲ್ಲೇ ಸತ್ತು ಹೋಗುವುದು ಯೌವನ ಅಥವಾ ವೃದ್ಧಾಪ್ಯದ ವರೆಗೆ ಬದುಕ 
ಬೇಕಾದವನು- ಮೇಲ್ನೋಟಕ್ಕೆ ಮರಣವು ಖಚಿತವೆಂದೇ ಕಾಣುವಂತಹ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳನ್ನು ದಾಟಿಯೂ ತಾನು 
ತಲಪ ಬೇಕಾದಂತಹ ವಯಸ್ಸನ್ನು ತಲಪುವುದು, ಜೀವಮಾನದ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಸಾಯಬೇಕಾಗಿರುವವನು, ಜಗತ್ತಿನ 
ಅತುತ್ತಮ ಮಟ್ಟದ ಆಸ್ಪತ್ರೆಯೊಳಗೆ ಜಗತ್ವಸಿದ್ದರಾದ ಅತ್ಯುತ್ತಮ ವೈದ್ಯರ ಮೇಲ್ವಿಚಾರಣೆಯಲ್ಲಿದ್ದರೂ ಸತ್ತು ಹೋಗುವುದು- 
ಈ ಎಲ್ಲ ವಿಷಯಗಳು, ನಮ್ಮ ಜೀವನ ಮತ್ತು ಮರಣದ ಸೂತ್ರವು ಒಬ್ಬ ಸರ್ವಶಕ್ತನ ಕೈಯಲ್ಲಿದೆ ಎಂಬುದನ್ನು 
ತೋರಿಸುತ್ತಿಲ್ಲವೇ? ಈ ರೀತಿ ಒಬ್ಬ ಸರ್ವಶಕ್ತನು ನಮ್ಮ ಜೀವನ ಮತ್ತು ಮರಣದ ಮೇಲೆ ಪ್ರಭುತ್ವ ನಡೆಸುತ್ತಾನೆಂಬುದು 
ವಸ್ತುಸ್ಥಿತಿಯಾಗಿರುವಾಗ, ಯಾವುದೇ ಪ್ರವಾದಿ, ಮಹಾಪುರುಷ, ದೇವಚರ ಅಥವಾ ಗ್ರಹ ನಕ್ಷತ್ರಾದಿಗಳು ನಮ್ಮ ದಾಸ್ಕ ಮತ್ತು 
ಆರಾಧನೆಗೆ ಅರ್ಹರಾಗಿ ಬಿಡುವುದಾದರೂ ಹೇಗೆ? ಅಲ್ಲಾಹನ ಯಾವುದಾದರೂ ದಾಸನಿಗೆ- ನಾವು ನಮ್ಮ ಪ್ರಾರ್ಥನೆಗಳನ್ನು ಅವನಿಗೆ 
ಸಲ್ಲಿಸಬೇಕು ಮತ್ತು ಅವನೇ ನಮ್ಮ ಅದೃಷ್ಟವನ್ನು ರೂಪಿಸುವವನು ಮತ್ತು ಕೆಡಿಸುವವನು ಎಂದು ನಂಬಬೇಕು ಎಂಬಂತಹ 
ಸ್ಥಾನ ಪ್ರಾಪ್ರವಾಗುವುದೆಂತು? ಹಾಗೆಯೇ ಯಾವುದಾದರೂ ಮಾನವ ಶಕ್ತಿಗೆ ನಾವು ಅದರ ಕಾನೂನುಗಳನ್ನು ಅದರ ವಿಧಿ 
ನಿಷೇಧಗಳನ್ನು ಮತ್ತು ಅದರ ಸ್ವನಿರ್ಮಿತ ಹರಾಮ್‌- ಹಲಾಲ್‌ ನಿಯಮಗಳನ್ನು ಪ್ರಶ್ನಾತೀತವಾಗಿ ಅನುಸರಿಸಬೇಕು ಎಂಬಂತಹ 
ಪದವಿ ಪ್ರಾಪ್ತವಾಗುವುದು ಹೇಗೆ? (ಹೆಚ್ಚಿನ ವಿವರವನ್ನು ಸೂರಃ ಅಲ್‌ ಹಜ್ಜ್‌ನ 9ನೆಯ ಟಿಪ್ಪಣಿಯಲ್ಲಿ ಓದಿರಿ) 

99. ತಾತ್ಸರ್ಯವೇನೆಂದರೆ- ಮೇಲಿನ ಉಪನ್ಯಾಸದ ಬಳಿಕವೂ ನಿಮಗೆ ಇವರ ವಿಚಾರ ಮತ್ತು ಆಚಾರಗಳ ಬ್ರಷ್ಟತೆಯ 
ಮೂಲನವೆಲ್ಲಿದೆ ಮತ್ತು ಇವರು ಪಥಭ್ರಷ್ಟತೆಯ ಈ ಹೊಂಡಕ್ಕೆ ಬಂದು ಬೀಳುವಂತೆ ಎಡವಿದ್ದೆಲ್ಲಿ ಎಂಬುದು ಅರ್ಥ 
ವಾಗಲಿಲ್ಲವೇ? (ಇಲ್ಲಿ 'ನೀವು' ಎಂದು ಸಂಬೋಧಿಸಿರುವುದು ಪ್ರವಾದಿವರ್ಯರನ್ನಲ್ಲ(ಸ) ಈ ಸೂಕ್ತಗಳನ್ನು ಓದುವ ಮತ್ತು 
ಕೇಳುವ ಪ್ರತಿಯೊಬ್ಬನೂ ಇದರ ಅಭಿಸಂಬೋಧಿತನಾಗಿರುತ್ತಾನೆ ಎಂಬುದು ಗಮನದಲ್ಲಿರಬೇಕು) 

100. ಅವರು ಎಡವಿದ್ದಕ್ಕೆ ಇದುವೇ ಕಾರಣ. ಕುರ್‌ಆನನ್ನೂ ದೇವಸಂದೇಶವಾಹಕರು ತಂದ ಶಿಕ್ಷಣಗಳನ್ನೂ 
ನಂಬದಿರುವುದು ಮತ್ತು ಅಲ್ಲಾಹನ ಸೂಕ್ತಗಳ ಬಗ್ಗೆ ಗಂಭೀರವಾಗಿ ಚಿಂತಿಸುವುದನ್ನು ಬಿಟ್ಟು ಜಗಳೆ ಗಂಟತನದಿಂದ ಅವುಗಳನ್ನು 
ವಿರೋಧಿಸುವುದು- ಇವೇ ಅವರು ಪಥಬ್ರಷ್ಟರಾಗುವುದಕ್ಕಿರುವ ಪ್ರಧಾನ ಕಾರಣಗಳು. ಈ ಕಾರಣದಿಂದಾಗಿಯೇ ಅವರು 
ಸನ್ಮಾರ್ಗದೆಡೆಗೆ ಬರುವ ಸಾಧ್ಯತೆಗಳೆಲ್ಲಾ ಇಲ್ಲವಾಗಿ ಬಿಟ್ಟಿವೆ. 


ಕಾಂಡ-24 


40. ಅಲ್‌ ಮೂಮಿನ್‌ K 583 


WEP SESE SET کھت رای‎ SBE SL 
ad ಖಿ ರಿಹಪುತ EEE 
BOSS SAL LEMS LEEK 


ي ಫಿ.‏ ہے 


9+ اہ fev pa‏ ا 
KASEI EE CIS Gs Se II LI‏ 
وی 7 pos pe Br‏ ہے 2 سی ہس - 
سیت مرو ಫಿ‏ کيا 
Ls OTE ದ್‌್‌‏ > عرصم و صرح سو 
3S ಹಿ de‏ 
ಎಳೆಯಲ್ಪಡುವರು. ತರುವಾಯ ನರಕಾಗ್ನಿಗೆ ಎಸೆಯಲ್ಪಡುವರು.*! ಅನಂತರ ಅವರೊಡನೆ, “ನೀವು‏ 
ಅಲ್ಲಾಹನನ್ನು ಬಿಟ್ಟು ಸಹಭಾಗಿಗಳನ್ನಾಗಿಸಿಕೊಂಡಿದ್ದ ಇತರ ದೇವರುಗಳು ಈಗ ಎಲ್ಲಿದ್ದಾರೆ?' ಎಂದು‏ 
ಕೇಳಲಾಗುವುದು." ಆಗ ಅವರು, "ಅವು ನಮ್ಮಿಂದ ಕಳೆದು ಹೋದವು, ಮಾತ್ರವಲ್ಲಿ ನಾವು ಇದಕ್ಕೆ ಮುಂಚೆ‏ 
ಯಾವುದನ್ನೂ ಕರೆದು ಪ್ರಾರ್ಥಿಸುತ್ತಿರಲಿಲ್ಲ" ಎಂದು ಉತ್ತರಿಸುವರು.' ಹೀಗೆ ಸತ್ಯನಿಷೇಧಿಗಳು ಪಥಭ್ರಷ್ಟ'‏ 
ರಾಗಿರುವುದನ್ನು ಅಲ್ಲಾಹನು ಸಾಬೀತುಪಡಿಸಿ ಬಿಡುವನು. ಅವರೊಡನೆ ಹೀಗೆ ಹೇಳಲಾಗುವುದು, "ನೀವು‏ 
ಭೂಲೋಕದಲ್ಲಿ ಅಸತ್ಮದಲ್ಲೇ ಮಗ್ಗರಾಗಿದ್ದು ಅದರ ಮೇಲೆ ದರ್ಪ ತೋರುತ್ತಿದ್ದುದರಿಂದ ನಿಮ್ಮ ಗತಿ‏ 
ಹೀಗಾಯಿತು." ಈಗ ನಡೆಯಿರಿ, ನರಕ ದ್ವಾರಗಳಲ್ಲಿ ಪ್ರವೇಶಿಸಿರಿ. ನಿಮಗೆ ಸದಾ ಅಲ್ಲೇ ಇರಬೇಕಾಗಿದೆ.‏ 
ಅಹಂಕಾರಿಗಳ ಅತ್ಯಂತ ಕೆಟ್ಟ ವಾಸಸ್ಥಾನ." ಆದುದರಿಂದ ಸಂದೇಶವಾಹಕರೇ, ತಾಳ್ಮೆ ವಹಿಸಿರಿ. 5 ಅಲ್ಲಾಹನ‏ 
ವಾಗ್ದಾನವು ಪರಮ ಸತ್ಯವಾಗಿದೆ. ಇನ್ನು ನಾವು ಇವರಿಗೆ ಎಚ್ಚರಿಕೆ ನೀಡುತ್ತಿರುವಂತಹ ದುಷ್ಪರಿಣಾಮಗಳ‏ 
ಒಂದಂಶವನ್ನು ನಿಮ್ಮೆದುರಲ್ಲೇ ಇವರಿಗೆ ತೋರಿಸಿದರೂ ಅಥವಾ (ಅದಕ್ಕೆ ಮುಂಚೆಯೇ) ನಿಮ್ಮನ್ನು‏ 
ಇಹಲೋಕದಿಂದ ಎತ್ತಿಕೊಂಡರೂ ಇವರಿಗಂತೂ ನಮ್ಮ ಕಡೆಗೇ ಮರಳಿ ಬರಬೇಕಾಗಿದೆ. ೫‏ 

101. ಅರ್ಥಾತ್‌- ಅವರು ಬಾಹಾತಿರೇಕವನ್ನು ಸಹಿಸಲಾಗದೆ ನೀರನ್ನು ಕೇಳುವಾಗ ನರಕದ ಕಾರ್ಯಕರ್ತರು ಅವರನ್ನು 
ಸಂಕೋಲೆಗಳಿಂದ ಎಳೆದುಕೊಂಡು ಕುದಿಯುವ ನೀರು. ಹೊರಡುತ್ತಿರುವಂತಹ ಬುಗ್ಗೆ ಗಳ ಬಳಿಗೆ ತರುವರು. ಆ ನೀರನ್ನು' ಕಡಿದಾದ 
ಬಳಿಕ ಪುನಃ ಎಳೆದು ತಂದು ನರಕಾಗ್ನಿಗೆ ತಳ್ಳಿ ಬಿಡುವರು. 

102. ಅರ್ಥಾತ್‌- ಅವರು ನಿಜಕ್ಕೂ ದೇವರಾಗಿರುತ್ತಿದ್ದರೆ ಅಥವಾ ದೇವತ್ವದಲ್ಲಿ ಸಹಭಾಗಿಗಳಾಗಿರುತ್ತಿದ್ದರೆ ಅವರು ನಿಮ್ಮ 
ಕಷ್ಟಕಾಲದಲ್ಲಿ ನಿಮಗೆ ಸಹಾಯ ಮಾಡುವರೆಂದು ನಿರೀಕ್ಷಿಸಿ ನೀವು ಅವರನ್ನು ಪೂಜಿಸುತ್ತಿದ್ದಿರಿ ಎಂದಾದರೆ, ಈಗ ಅವರು ಬಂದು 
ನಿಮ್ಮನ್ನೇಕೆ ಬಿಡಿಸುವುದಿಲ್ಲ? 

103. ಇದರ ಅರ್ಥ ನಾವು ಭೂಮಿಯಲ್ಲಿ ದೇವ ಸಹಭಾಗಿತ್ನ ಶೈವನ್ನೆಸಗುತ್ತಿರಲಿಲ್ಲ; ವೆಂದಲ್ಲ. ನಾವು'ಜೂಮಿಯಲ್ಲಿ ಯಾರನ್ನು 


ಪ್ರಾರ್ಥಿಸುತ್ತಿದ್ದೆವೋ ಅವರು ಏನೂ ಆಗಿರಲಿಲ್ಲ. ತುಚ್ಛರಾಗಿದ್ದರು ನಿರುಪಯುಕ್ತರಾಗಿದ್ದರು ಎಂಬುದು ನಮಗೀಗ ವ್ಯಕ್ತವಾಯಿತು 
ಎಂದರ್ಥ. 

104. ಅರ್ಥಾತ್‌- ಸತ್ಯವಲ್ಲದಿದ್ದುದನ್ನು ನೀವು ಅನುಸರಿಸುತ್ತಿದ್ದುದು ಮಾತ್ರವಲ್ಲ, ಆ ಅಸತ್ಯದಲ್ಲಿ ನೀವು ಎಷ್ಟರ ಮಟ್ಟಿಗೆ 
ಮುಳುಗಿದ್ದಿರೆಂದರೆ, ಸತ್ಯಃ ವನ್ನು ನಿಮ್ಮ 'ಮುಂದಿಡಲಾದಾಗ ನೀವು ಅದರೆಡೆಗೆ ಗಮನವನ್ನೇ ಹರಿಸಲಿಲ್ಲ. ಅದರ ಬದಲು: ನಿಮ್ಮ 
ಮಿಥ್ಮನಿಷ್ಠೆಯ ಬಗ್ಗೆಯೇ ಗರ್ವ ಪಡುತ್ತಿದ್ದಿರಿ. 

105. ಅರ್ಥಾತ್‌- ಜಗಳಗಂಟತನದೊಂದಿಗೆ ನಿಮ್ಮನ್ನು ಎದುರಿಸುತ್ತಿರುವವರ ಮತ್ತು ನೀಚಿತಮ ಕುತಂತ್ರಗಳೊಂದಿಗೆ 
ನಿಮ್ಮನ್ನು ಕೀಳಾಗಿಸಲಿಚ್ಛಿಸುವವರ ಮಾತು ಮತ್ತು ವರ್ತನೆಗಳ ಬಗ್ಗೆ ತಾಳ್ಮೆ ವಹಿಸಿರಿ. 


ಕಾಂಡ-24 


584 ಕುರ್‌ಆನ್‌ ವ್ಯಾಖ್ಯಾನ 


IMTS اٹول‎ LSE AES FS 
MME WAGES Fh GS MILE 7 5 
ST YE 
Kms 0ص‎ ae) 


(78) ಸಂದೇಶವಾಹಕರೇ,' ನಾವು ನಿಮಗಿಂತ ಮುಂಚೆ ಅನೇಕ ಸಂದೇಶವಾಹಕರನ್ನು 
ರವಾನಿಸಿರುತ್ತೇವೆ. ಅವರಲ್ಲಿ ಕೆಲವರ ವೃತ್ತಾಂತಗಳನ್ನು ನಾವು ನಿಮಗೆ ತಿಳಿಸಿದ್ದೇವೆ ಮತ್ತು ಕೆಲವರ 
ವೃತ್ತಾಂತಗಳನ್ನು ತಿಳಿಸಿಲ್ಲ. ಅಲ್ಲಾಹನ ಅಪ್ಪಣೆ ಇಲ್ಲದೆ ತಾನಾಗಿಯೇ ನಿದರ್ಶನವನ್ನು" ತರುವ ಸಾಮರ್ಥ್ಯ 
ಯಾವ ಸಂದೇಶವಾಹಕರಿಗೂ ಇರಲಿಲ್ಲ. ಅಲ್ಲಾಹನ ಆಜ್ಞೆ ಬಂದು ಬಿಟ್ಟಾಗ ಸತ್ಯಕ್ಕನುಸಾರ ತೀರ್ಮಾನ 
ಮಾಡಿ ಬಿಡಲಾಯಿತು ಮತ್ತು ಆಗ ದುಷ್ಕರ್ಮಿಗಳು ನಷ್ಟದಲ್ಲಿ ಬಿದ್ದುಬಿಟ್ಟರು.'” 

(79-81) ಅಲ್ಲಾಹನೇ ನಿಮಗಾಗಿ ಈ ಜಾನುವಾರುಗಳನ್ನು ಉಂಟು ಮಾಡಿರುತ್ತಾನೆ. ಅವುಗಳ ಪೈಕಿ 
ಕೆಲವನ್ನು, ನೀವು ಸವಾರಿಗಾಗಿಯೂ ಇನ್ನು ಕೆಲವನ್ನು ಆಹಾರಕ್ಕಾಗಿಯೂ ಉಪಯೋಗಿಸುವಂತೆ ಮಾಡಿರುತ್ತಾನೆ. 
ಅವುಗಳಲ್ಲಿ ' ನಿಮಗೆ ಇನ್ನೂ ಅನೇಕ ಪ್ರಯೋಜನಗಳಿವೆ. ನೀವು ಅವುಗಳ ಮೇಲೇರಿ, ನಿಮ್ಮ ಮನಗಳಲ್ಲಿ 
ಎಲ್ಲಿ ಹೋಗಬೇಕೆಂಬ ಇಚ್ಛೆ ಇದೆಯೋ ಅಲ್ಲಿಗೆ ತಲಪಬಲ್ಲಿರಿ. ಅವುಗಳ ಮೇಲೂ ನಾವೆಗಳ ಮೇಲೂ ನೀವು 


106. ಅರ್ಥಾತ್‌- ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸಿದ ಪ್ರತಿಯೊಬ್ಬನಿಗೂ ಈ ಲೋಕದಲ್ಲೇ, ನಿಮ್ಮ ಜೀವಮಾನದಲ್ಲೇ 
ಶಿಕ್ಷೆ ಕೊಡಬೇಕಾದ ಅಗತ್ಯವಿಲ್ಲ. ಇಲ್ಲಿ ಯಾರಾದರೂ ಶಿಕ್ಷೆ ಪಡೆಯಲಿ ಪಡೆಯದಿರವಿ ಅವನು ನಮ್ಮ ಹಿಡಿತದಿಂದಂತೂ ತಪ್ಪಿಸಿಕೊಳ್ಳಲಾರ. 
ಸತ್ತ ಬಳಿಕ ಅವನು 'ನಮ್ಮ ಬಳಿಗೇ ಬರಬೇಕಾಗಿದೆ. ಆಗ ಅವನು ತನ್ನ ದುಷ್ಕ್ಠರ್ಮಗಳ ಸಂಪೂರ್ಣ ಶಿಕ್ಷೆಯನ್ನು ಅನುಭವಿಸುವನು. 

107. ಇಲ್ಲಿಂದ ಇನ್ನೊಂದು ವಿಷಯ ಪ್ರಾರಂಭವಾಗುತ್ತಿದೆ. ಮಕ್ಕಾದ ಸತ್ಕನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸು, 
"ನಾವು ಕೇಳಿದಂತಹ ಪವಾಡವನ್ನು ನೀವು ತೋರಿಸುವವರೆಗೂ ನಾವು ನಿಮ್ಮನ್ನು ದೇವಸಂದೇಶವಾಹಕರೆಂದು ನಂಬಲಾರೆವು" 
ಎನ್ನುತ್ತಿದ್ದರು. ಮುಂದಿನ ಸೂಕ್ತದಲ್ಲಿ ಅವರ ಈ ಮಾತುಗಳನ್ನು ಉಲ್ಲೇಖಿಸದೆಯೇ ಇದಕ್ಕೆ ಉತ್ತರ ನೀಡಲಾಗಿದೆ. ಅವರು 
ಅಪೇಕ್ಷಿಸುತ್ತಿದ್ದಂತಹ ಪವಾಡಗಳು ಯಾವ ತರದ್ದೆಂಬುದಕ್ಕೆ ಕೆಲವು ಮಾದರಿಗಳನ್ನು ಸೂರಃ ಹೂಬ್‌: 12, ಅಲ್‌ ಹಿಜ್ಸ್‌: 7, 
ಬನೀ ಇಸ್ರಾಈಲ್‌: 90ರಿಂದ 95' ಮತ್ತು ಅಲ್‌ ಫುರ್ಕಾನ್‌ನ 21ನೆಯ ಸೂಕ್ತಗಳಲ್ಲಿ ನೋಡಿರಿ. 

108. ಅರ್ಥಾತ್‌- ಯಾವ ಪ್ರವಾದಿಯೂ ತನ್ನ ಸ್ವಂತ ಇಚ್ಛೆಯಿಂದ ಯಾವ ಪವಾಡವನ್ನೂ ತೋರಿಸಿದ್ದಿಲ್ಲ. ಯಾವ 
ಪ್ರವಾದಿಯೂ ಸ್ವಯಂ ಪವಾಡಗಳನ್ನು ತೋರಿಸಲು ಶಕ್ತನೂ ಆಗಿರಲಿಲ್ಲ. ಪ್ರವಾದಿಯು ಯಾವ ಸಂದರ್ಭದಲ್ಲಿ ಪವಾಡವನ್ನು 
ತೋರಿಸಿದ್ದರೂ ಅದು, ಯಾವುದಾದರೂ ಜನಾಂಗಕ್ಕೆ ಅವರ ಕೈಯಿಂದ ಪವಾಡವನ್ನು ತೋರಿಸಬೇಕೆಂದು ಅಲ್ಲಾಹನು ಇಚ್ಛಿಸಿದಾಗ 
ಮಾತ್ರ ಸಾಧ್ಯವಾಗಿತ್ತು ಇದು ಸತ್ಯನಿಷೇಧಿಗಳ ಬೇಡಿಕೆಗೆ ಪ್ರಥಮ ಉತ್ತರವಾಗಿದೆ. 

109. 'ಅರ್ಥಾತ್‌- ಪವಾಡವನ್ನು ಒಂದು ಆಟದ ರೂಪದಲ್ಲಿ ಎಂದೂ ತೋರಿಸಲಾಗಿಲ್ಲ. ಅದೊಂದು ನಿರ್ಣಾಯಕ ವಸ್ತುವಾಗಿ 
ರುತ್ತದೆ, ಅದನ್ನು ತೋರಿಸಿದ ನಂತರವೂ ಒಂದು ಜನಾಂಗವು ಸತ್ಮವಿಶ್ವಾಸ ಸ್ವೀಕಾರ ಮಾಡದಿದ್ದರೆ ಆ ಜನಾಂಗವನ್ನು ಅಳಿಸಿ 
ಬಿಡಲಾಗುತ್ತದೆ. ನೀವು ಕೇವಲ ಮೋಜಿಗಾಗಿ ಪವಾಡ ತೋರಿಸಬೇಕೆಂದು ಆಗ್ರಹಿಸುತ್ತಿರುವಿರಿ. ಆದರೆ, ಇಂತಹ ಆಗ್ರಹಗಳನ್ನು ಮಾಡಿ 
ನೀವು ಸ್ವತಃ ನಿಮ್ಮ ವನಾಶವನ್ನೇ ಆಹ್ವಾನಿಸುತ್ತಿರುವಿರಿ ಎಂಬುದು ನಿಮಗೆ ತಿಳಿದಿಲ್ಲ. ಇದು ಸತ್ಯನಿಷೇಧಿಗಳ ಬೇಡಿಕೆಗೆ ನೀಡಲಾಗಿರುವ 
ಎರಡನೆಯ ಉತ್ತರ. ಇದರ ವಿವರಣೆಯು ಇದಕ್ಕೆ ಮುಂಚೆ ಪವಿತ್ರ ಕುರ್‌ಆನಿನಲ್ಲಿ ಅನೇಕ ಸ್ಥಳಗಳಲ್ಲಿ ಬಂದಿದೆ. (ಸೂರಃ ಅಲ್‌ 
ಹಿಜ್ಟ್‌: 5, 30, 33, ಅಲ್‌ ಅಂಬಿಯಾ: 8, ಅಲ್‌ಪುರ್ಕಾನ್‌: 36 ಮತ್ತು ಅಶ್ಕುಅರಾದ 29ನೆಯ ಟಿಪ್ಪಣಿಗಳನ್ನು ನೋಡಿರಿ) 


ಕಾಂಡ-24 


40. ಅಲ್‌ ಮೂಮಿನ್‌ 585 


STS BU 3 SL اف‎ EE ای ان‎ EEA 
4065 GF EN PND یق‎ Sal ak ان‎ 


ವಾರಿ ಮಾಡಿಸಲ್ಪಡುತ್ತೀರಿ. ಅಲ್ಲಾಹನು ತನ್ನ ಈ ನಿದರ್ಶನಗಳನ್ನು ನಿಮಗೆ ತೋರಿಸಿ ಕೊಡುತ್ತಿದ್ದಾನೆ. ನೀವು 
Ae ಯಾವ ಯಾವ ನಿದರ್ಶನಗಳನ್ನು ನಿರಾಕರಿಸಬಲ್ಲಿರಿ?" 

(82-85) ಇವರಿಗಿಂತ! ಮುಂಚೆ ಗತಿಸಿದವರ ice ನೋಡಲಿಕ್ಕಾಗಿ ಇವರು ಈ 
ಭೂಮಿಯಲ್ಲಿ ಸಂಚರಿಸಲಿಲ್ಲವೇ? ಅವರು ಸಂಖ್ಯೆಯಲ್ಲಿ ಇವರಿಗಿಂತ ಹೆಚ್ಚಿದ್ದರು, ಇವರಿಗಿಂತಲೂ ಹೆಚ್ಚು 


110. ಅಂದರೆ, ಒಂದು ವೇಳೆ ನೀವು ಪವಾಡಗಳಿಗಾಗಿ ಆಗ್ರಹಿಸುತ್ತಿರುವುದು ಕೇವಲ ಮೋಜು ಮತ್ತು ಮನರಂಜನೆಗಾಗಿ 
ಅಲ್ಲವೆಂದಾದರೆ ಮತ್ತು ನಿಮಗೆ ಹ. ಮುಹಮ್ಮದ್‌ರು(ಸ) ಯಾವುದರ ಮೇಲೆ ವಿಶ್ವಾಸವಿರಿಸುವಂತೆ ಕರೆ 'ನೀಡುತ್ತಿರುವರೋ 
(ಅರ್ಥಾಳ್‌- ಏಕದೇವತ್ವ ಮತ್ತು ಪರಲೋಕ) ಅದು ಸತ್ಯವೋ ' "ಅಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯ ಮಾತ್ರ 
ಇರುವುದಾದರೆ ಅದಕ್ಕೆ, ನಿಮಗೆ ಸದಾ ಕಾಣಿಸುತ್ತಿರುವ ಮತ್ತು ಸದಾ ನಿಮ್ಮ ಅನುಭವಕ್ಕೆ ಬರುತ್ತಲಿರುವ ಈ ನಿದರ್ಶನಗಳೇ 
ಧಾರಾಳ ಸಾಕು. ವಾಸ್ತವಿಕತೆಯನ್ನು ತಿಳಿಯಲಿಕ್ಕೆ ಆ ನಿದರ್ಶನಗಳೇ ಇರುವಾಗ ಬೇರೆ ನಿದರ್ಶನಗಳ ಅಗತ್ಯವೇ ಏನಿದೆ? ಇದು 
ಪವಾಡಗಳ ಬೇಡಿಕಿಗೆ ನೀಡಲಾಗಿರುವ ಮೂರನೆಯ ಉತ್ತರ. (ಇನ್ನಷ್ಟು ವಿವರಣೆಗಾಗಿ ಸೂರಃ ಅಲ್‌ ಅನ್‌ಆಮ್‌: 26, 27, 
29, ಯೂನುಸ್‌: 105, ಅರ್ರಲ್‌ದ್‌: 15. 16, 17, 18, 20 ಮತ್ತು ಅಶ್ಕುಅರಾದ 1,3 ಮತ್ತು 5ನೆಯ ಟಿಪ್ಪಣಿಗಳನ್ನು ನೋಡಿರಿ) 
ಭೂಮಿಯಲ್ಲಿ ಮಾನವನಿಗೆ ಸೇವೆ ಸಲ್ಲಿಸುತ್ತಿರುವ ಪ್ರಾಣಿಗಳನ್ನು ಮುಖ್ಯವಾಗಿ ದನ, ಎತ್ತು, ಎಮ್ಮೆ, ಕುರಿ, ಆಡು, ಒಂಟೆ 
ಮತ್ತು ಕುದುರೆಗಳನ್ನು ಸೃಷ್ಟಿಸಿದವನು. ಅವು ಸುಲಭವಾಗಿ ಪಳಗಿ ಮಾನವನ `ಸೇವಕರಾಗುವಂತಹ ರೀತಿಯಲ್ಲಿ ರಚಿಸಿರುವನು. 
ಮಾನವರು ಅವುಗಳಿಂದ ತರತರದ ಅನೇಕಾನೇಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅವುಗಳ ಮೇಲೆ ಸವಾರಿ ಮಾಡುತ್ತಾರೆ. 
ಅವುಗಳ ಮೇಲೆ ಸರಕುಗಳನ್ನು ಹೇರುತ್ತಾರೆ. ಅವುಗಳನ್ನು ಕೃಷಿಕಾರ್ಯಗಳಲ್ಲಿ ಬಳಸುತ್ತಾರೆ, ಅವುಗಳ ಹಾಲು ಕರೆದು ಆದನ್ನು 
ಕುಡಿಯುತ್ತಾರೆ. ಅದರಿಂದ ಮೊಸರು, ಬೆಣ್ಣೆ, ತುಪ್ಪ ಖೋವಾ, ಗಿಣ್ಣು ಮತ್ತು ತರತರದ ಸಿಹಿತಿಂಡಿಗಳನ್ನು ತಯಾರಿಸುತ್ತಾರೆ. 
ಅವುಗಳ ಮಾಂಸವನ್ನು ತಿನ್ನುತ್ತಾರೆ. ಅವುಗಳ ಕೊಬ್ಬನ್ನು ಉಪಯೋಗಿಸುತ್ತಾರೆ. ಅವುಗಳ ಉಣ್ಣೆ, ರೋಮ, ಚರ್ಮ, ಕರುಳು, 
ಎಲುಬು, ರಕ್ತ, ಸೆಗಣಿ ಹೀಗೆ ಪ್ರತಿಯೊಂದೂ ಜನರ ಉಪಯೋಗಕ್ಕೆ ಬರುತ್ತದೆ. ಮಾನವನ ಸೃಷ್ಟಿಕರ್ತನು ಭೂಮಿಯ ಮೇಲೆ 
ಅವನನ್ನು ಸೃಷ್ಟಿಸುವುದಕ್ಕೂ ಮುಂಚೆಯೇ ಅವನ ಅಸಂಖ್ಯಾತ ಅವಶ್ಯ: ಕತೆಗಳನ್ನು ಗಮನಿಸಿ ಈ ಪ್ರಾಣಿಗಳನ್ನು ಒಂದು ನಿರ್ದಿಷ್ಟ 
ಯೋಜನೆ ಪ್ರಕಾರ ಅವುಗಳಿಂದ ಪ್ರಯೋಜನ ಪಡೆಯಲಿಕ್ಕಾಗಿ ಸೃಷ್ಟಿಸಿರುವನೆಂಬುದಕ್ಕೆ ಇದು ವ್ಯಕ್ತ ಆಧಾರವಲ್ಲವೇ? ಭೂಮಿಯ 
ಮುಕ್ಕಾಲಂಶವು ಜಲಭರಿತವಾಗಿದೆ. ಕಾಲಂಶ ಮಾತ್ರ ಭೂಭಾಗವಾಗಿದೆ. ಈ ಭೂಭಾಗದಲ್ಲೂ ಅನೇಕ ಕಡೆಗಳಲ್ಲಿ ಸಣ್ಣ ಮತ್ತು 
ವಿಶಾಲವಾದ ಜಲಾಶಯಗಳಿವೆ. ಈ ಒಣ ಪ್ರದೇಶಗಳಲ್ಲಿ ಮಾನವ ಜನಸಂಖ್ಯೆಯು ಹಬ್ಬಿಕೊಳ್ಳುವುದು ಮತ್ತು ಅವರ ನಡುವೆ 
ಪ್ರಯಾಣ ಮತ್ತು ವ್ಯಾಪಾರ ಸಂಬಂಧಗಳುಂಟಾಗುವುದು, ಇವೆಲ್ಲಾ ನೀರು, ಸಮುದ್ರ ಮತ್ತು ಮಾರುತಗಳನ್ನು ಹಡಗು ಯಾನಕ್ಕೆ 
ಅನುಕೂಲವಾದ ನಿಯಮಗಳಿಗೆ ಅಧೀನಗೊಳಿಸದೆ ಇರುತ್ತಿದ್ದರೆ ಮತ್ತು ಹಡಗು ನಿರ್ಮಾಣಕ್ಕೆ ಬೇಕಾದ ಸಾಧನಗಳು ಭೂಮಿಯಲ್ಲಿ 
ಸೃಷ್ಟಿಸದೆ ಇರುತ್ತಿದ್ದರೆ- ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಮಾನವನನ್ನೂ ನೆಲವನ್ನೂ ಜಲವನ್ನೂ ಸಾಗರ ಮತ್ತು ಮಾರುತಗಳನ್ನೂ 
ಭೂಮಿಯ ಮೇಲಿರುವ ಸಕಲ ಸಾಧನಗಳನ್ನು, ಏಕಮಾತ್ರನಾದ ಓರ್ವ ಸರ್ವಶಕ್ತನು ಮತ್ತು ದಯಾಳುವೂ ಕರುಣಾಸಾಗರನೂ 
ಆಗಿರುವ ಓರ್ವ ಪಾಲಕ ಪ್ರಭುವು ತನ್ನ ವಿಶಿಷ್ಟ ಯೋಜನೆಯ ಪ್ರಕಾರ ಸೃಷ್ಟಿಸಿರುವನು ಎಂಬುದಕ್ಕೆ ಇದು ಸ್ಪಷ್ಟ ಪುರಾವೆಯಲ್ಲವೇ? 
ಹೆಚ್ಚೇಕೆ ಮಾನವನು ಕೇವಲ ನೌಕಾಯಾನದ ದೃಷ್ಟಿಯಿಂದ ನೋಡಿದರೂ ನಕ್ಸತ್ರಗಳ ಸ್ಥಾನ ಮತ್ತು ಗ್ರಹಗಳ ಸುವ್ಮವಸ್ಥಿತ ಚಲನೆ 
ಯಿಂದೆ ಸಿಗುವಂತಹ ಸಹಾಯವು ಈ ಭೂಮಿಯನ್ನು ಮಾತ್ರವಲ್ಲದೆ ಆಕಾಶಗಳನ್ನು ಕೂಡಾ ಸೃಷ್ಟಿಸಿದವನೂ ಆ ಏಕಮಾತ್ರನಾದ 
ಕರುಣಾಳುವಾದ ಪ್ರಭುವೇ ಆಗಿದ್ದಾನೆಂಬುದಕ್ಕೆ ಸಾಕ್ಷಿಯಾಗಿದೆ. ಅನಂತರ ಇನ್ನೂ ವಿವೇಚಿಸಿರಿ- ಮಾನವನ ಅನುಭೋಗಕ್ಕೆ ಇಷ್ಟು 
ಅಸಂಖ್ಯಾತ ವಸ್ತುಗಳನ್ನು ಕೊಟ್ಟಿರುವ ಮತ್ತು ಅವನ ಉಪಯೋಗಕ್ಕಾಗಿ ಇಷ್ಟೆಲ್ಲ ಸಾಧನಾನುಕೂಲತೆಗಳನ್ನು ಒದಗಿಸಿರುವ 
ಯುಕ್ತಿಪೂರ್ಣನಾದ ದೇವನು ಮಾನವನಿಗೆ ಇಷ್ಟನ್ನೆಲ್ಲಾ ಕೊಟ್ಟಿ ಬಳಿಕವೂ ಎಂದೂ ಅವನ ವಿಚಾರಣೆ ನಡೆಸದೆ ಇರುವಷ್ಟು 
ಕುರುಡನೂ ದಡ್ಡನೂ ಆಗಿರುವನೆಂದು ಬುದ್ದಿ ಸ್ಥಿಮಿತವುಳ್ಳ ಯಾರಾದರೂ ಊಹಿಸಬಲ್ಲ ರೇ ಎಂದು ಕೂಡಾ ಆಲೋಚಿಸಿರಿ. 
111. ಇದು ಉಪಸಂಹಾರವಾಗಿದೆ. ಈ ಭಾಗವನ್ನು ಒದುವಾಗ 4,5 ಮತ್ತು 21ನೆಯ ಸೂಕ್ತಗಳನ್ನು ಇನ್ನೊಮ್ಮೆ ನೋಡಿಕೊಳ್ಳಿರಿ. 


ಕಾಂಡ-24 


586 


ಕುರ್‌ಆನ್‌ ವ್ಯಾಖ್ಯಾನ 


5> لت‎ Fe 5 وج 5 ےھ وج 7ج‎ 
HS SLE GE SEE GG EM 
سح م7‎ 4 Zhe سر۲ حس وی ہے سج‎ ನ್‌ 
ہوم گا انا ی4‎ SES الیل‎ GA IBS yl 
3 “Ce سے سے‎ KS کیٹ‎ Ac Ma ೫ میس رہہ سے‎ 
یہ‎ SLES 6025 si £6 EL bb معهَييرْتَ تَا‎ 
سے ہے ے ×2 3ک‎ TNT >A, ps سک‎ 2 
MEELIS EL he GH 
NV, se PS 
4 SM ASS 3 LE 3 
( 
ಬಲಶಾಲಿಗಳಾಗಿದ್ದರು ಮತ್ತು ಭೂಮಿಯಲ್ಲಿ ಇವರಿಗಿಂತಲೂ ಅಧಿಕ ವೈಭವಯುಕ್ತ ಕುರುಹುಗಳನ್ನು ಬಿಟ್ಟು 
ಹೋಗಿರುವರು. ಅವರು ಸಂಪಾದಿಸಿದುದು ಅವರ ಯಾವ ಕೆಲಸಕ್ಕೂ ಬರಲಿಲ್ಲ. ಅವರ ಸಂದೇಶವಾಹಕರು 
ಅವರ ಬಳಿಗೆ ಪ್ರತ್ಯಕ್ಷ ಪ್ರಮಾಣಗಳನ್ನು ತಂದಾಗ ಅವರು ತಮ್ಮಲ್ಲಿದ್ದ! ಏದ್ಯೆಯಲ್ಲೇ ಮಗ್ನರಾಗಿದ್ದರು 
ಮತ್ತು ಪರಿಹಾಸ್ಮ ಮಾಡುತ್ತಿದ್ದುದರ ಸುಳಿಯಲ್ಲೇ ಸಿಲುಕಿಕೊಂಡರು. ಅವರು ನಮ್ಮ ಯಾತನೆಯನ್ನು 
ಕಂಡುಕೊಂಡಾಗ ನಾವು ಏಕಮಾತ್ರನೂ ಸಹಬಾಗಿಗಳಾರೂ ಇಲ್ಲದವನೂ ಆದ ಅಲ್ಲಾಹನನ್ನು ನಂಬಿದೆವು. 


ನಾವು ಅವನ ಸಹಭಾಗಿಗಳೆಂದು ಪರಿಗಣಿಸುತ್ತಿದ್ದ ಸಕಲ ಆರಾಧ್ಯರನ್ನು ನಿರಾಕರಿಸುತ್ತೇವೆ ಎಂದು ಕೂಗಾಡಿದರು. . 
ಆದರೆ, ನಮ್ಮ ಯಾತನೆಯನ್ನು ಕಂಡ ಬಳಿಕ ಅವರ ವಿಶ್ವಾಸವು ಅವರಿಗೆ ಏನೂ ಫಲಕಾರಿಯಾಗುವಂತಿರಲಿಲ್ಲ, 


ಏಕೆಂದರೆ ಅಲ್ಲಾಹನ ದಾಸರ ಮಧ್ಯೆ ಸದಾ ಜಾರಿಯಲ್ಲಿದ್ದ!" ನಿಶ್ಚಿತ ನಿಯಮ ಇದೇ ಆಗಿತ್ತು ಮತ್ತು ಆಗ 
ಸತ್ಯನಿಷೇಧಿಗಳು ನಷ್ಟದಲ್ಲಿ ಬಿದ್ದು ಬಿಟ್ಟರು. 


112. ಅರ್ಥಾತ್‌- ಅವರು ತಮ್ಮ ತತ್ವಶಾಸ್ತ್ರ, ತಮ್ಮ ವಿಜ್ಞಾನ, ತಮ್ಮ ಕಾನೂನು ನಿಯಮಗಳು, ತಮ್ಮ ಲೌಕಿಕ ಶಿಕ್ಷಣಗಳು, 
ತಮ್ಮ ಮುಖಂಡರು ಕಲ್ಲಿಸಿಕೊಂಡಿರುವ ಮತೀಯ ಕಟ್ಟುಕತೆಗಳು(Mythology) ಮತ್ತು ತಮ್ಮ ವೇದಾಂತಗಳನ್ನು(1; heology) ಮಾತ್ರ 
ನೈಜ ಜ್ಞಾನವೆಂದು ಭಾವಿಸಿಕೊಂಡರು. ಪ್ರವಾದಿಗಳು ತಂದ ದಿವ್ಯಜ್ಞಾನವನ್ನು ತುಚ್ಛವೆಂದು ಗಣಿಸಿ ಅದರ ಕಡೆ ಗಮನವನ್ನೇ ಕೊಡಲಿಲ್ಲ. 

113. ಪಶ್ಚಾತ್ತಾಪ ಮತ್ತು ಸತ್ಯವಿಶ್ವಾಸ ಮನುಷ್ಯನು ಅಲ್ಲಾಹನ ಯಾತನೆ ಅಥವಾ ಮೃತ್ಯುವಿನ ಹಿಡಿತಕ್ಕೆ ಸಿಗುವುದಕ್ಕೆ 


ಮುಂಚಿನವರೆಗೆ ಮಾತ್ರ ಉಪಯುಕ್ತವಾಗಿರುತ್ತವೆ. ಯಾತನೆ ಬಂದೆರಗಿದಾಗ ಮತ್ತು ಮರಣದ ಲಕ್ಷಣಗಳು ಗೋಚರಿಸಲು 
ಆರಂಭವಾದ ಬಳಿಕ ಸ್ವೀಕರಿಸಲಾಗುವ ಸತ್ಯವಿಶ್ವಾಸ ಅಥವಾ ಮಾಡುವ ಪಶ್ಚಾತ್ರಾಪ ಸ್ವೀಕಾರಾರ್ಹವಲ್ಲ. 


ಕಾಂಡ-24 


41. ಹಾಮೊಮ್‌ نکروت‎ 587 


(41. ಹಾಮೊಮ್‌ ಅಸ್ಸಜ್ಞಃ) 


ಪರಿಚಯ 


ಹೆಸರು 

ಈ ಅಧ್ಯಾಯದ ಹೆಸರು ಎರಡು ಪದಗಳ ಸಂಯೋಗವಾಗಿದೆ. ಒಂದು ಹಾವೊಮ್‌, ಇನ್ನೊಂದು ಅಸ್ಸಜ್ಞ. ಇದರ 
ಅರ್ಥ- ಇದು ಹಾಮೊಮ್‌ನಿಂದ ಆರಂಭಗೊಳ್ಳುವ ಅಧ್ಯಾಯವಾಗಿದೆ ಮತ್ತು ಇದರಲ್ಲಿ ಒಂದೆಡೆ ಸಜ್ಜಃದ ಸೂಕ್ತವು 
ಬಂದಿದೆ ಎಂದಾಗಿದೆ. 
ಅವತೀರ್ಣ ಕಾಲ 

ವಿಶ್ವಸ್ಥ ವರದಿಗಳ ಪ್ರಕಾರ ಇದು ಹ. ಹಮ್‌ರುಾ(ರ) ಇಸ್ಲಾಮ್‌ ಸ್ವೀಕರಿಸಿದ ನಂತರ ಮತ್ತು ಹ. ಉಮರ್‌ರ(ರ) 
ಇಸ್ಲಾಮ್‌ ಸ್ವೀಕಾರಕ್ಕಿಂತ ಮೊದಲು ಅವತೀರ್ಣಗೊಂಡಿತು” ಪ್ರಸಿದ್ಧ ತಾಬಕಃ ಮುಹಮ್ಮದ್‌ ಬಿನ್‌ ಕಲಬುಲ್‌ 
راج‎ ಈ ವೃತ್ತಾಂತವನ್ನು ಹೀಗೆ ವರದಿ ಮಾಡಿದ್ದಾರೆ. ಒಮ್ಮೆ ಕುರೈಶರ ಕೆಲವು ಸರದಾರರು ಮಸ್ಸಿದುಲ್‌ 
ಹರಾಮ್‌ನಲ್ಲಿ ಸಭೆ ಸೇರಿದ್ದರು. ಮಸೀದಿಯ ಇನ್ನೊಂದು ಮೂಲೆಯಲ್ಲಿ ಪ್ರವಾದಿ ಮುಹಮ್ಮದ್‌(ಸ) ಒಬ್ಬಂಟಿಗರಾಗಿ 
ಕುಳಿತಿದ್ದರು. ಈ ಸಂದರ್ಭದಲ್ಲಿ ಉತ್‌ಬಃ ಬಿನ್‌ ರಬೀಲಃ ಇತರ ಕುರೈಶ್‌ ಸರದಾರರ ಸಲಹೆಯಂತೆ ಪ್ರವಾದಿ 
ವರ್ಯರ(ಸ) ಬಳಿಗೆ ಬಂದು, مو‎ ನನ್ನ ಸೋದರ ಪುತ್ರ, ನೀವೀಗ ಪ್ರಾರಂಭಿಸಿರುವ ಕಾರ್ಯದ ಉದ್ದೇಶವು ಹಣ 
ಸಂಪಾದಿಸುವುದೆಂದಾದರೆ, ನಾವೆಲ್ಲರೂ ಕೂಡಿ ನಿಮ್ಮನ್ನು ನಮ್ಮೆಲ್ಲರಿಗಿಂತ ದೊಡ್ಡ ಶ್ರೀಮಂತನಾಗಿ ಬಿಡುವಷ್ಟು ಹಣವನ್ನು 
ಕೊಡುತ್ತೇವೆ. ನೀವು ಉನ್ನತ ಸ್ಥಾನ ಗಳಿಸಬೇಕೆಂದು ಇಚ್ಛಿಸುವಿರಾದರೆ, ನಾವು ನಿಮ್ಮನ್ನು ನಮ್ಮ ಸರದಾರರಾಗಿ ಮಾಡಿ 
ಕೊಳ್ಳುತ್ತೇವೆ. ನಿಮಗೆ ಅರಸನಾಗಿ ಅಳಬೇಕೆಂಬ ಅಭಿಲಾಷೆ ಇದ್ದರೆ ನಾವು ನಿಮ್ಮನ್ನು ನಮ್ಮ ಅರಸನಾಗಿ ಮಾಡಿ 
ಕೊಳ್ಳುತ್ತೇವೆ. ನಿಮಗೆ ಯಕ್ಷ ಸೋಂಕೇನಾದರೂ ತಗಲಿ ಬಿಟ್ಟಿದ್ದರೆ, ನಾವು ನಮ್ಮ ಖರ್ಚಿನಿಂದ ನಿಮ್ಮ ಶುಶ್ರೂಷೆ 
ಮಾಡಿಸುತ್ತೇವೆ" ಎಂದನು. ಉತ್‌ಬಃ ಇದನ್ನೆಲ್ಲ ಹೇಳುತ್ತಿರುವಾಗ ಪ್ರವಾದಿವರ್ಯರು(ಸು) ಮೌನವಾಗಿ ಆಲಿಸುತ್ತಿದ್ದರು. 
ತರುವಾಯ ಅವರು, "ಓ ಅಬೂ ವಲೀದ್‌, ನಿಮಗೆ ಹೇಳಲಿಕ್ಕಿದ್ದುದನ್ನೆಲ್ಲ ಹೇಳಿ ಆಯಿತೇ?” ಎಂದು ಕೇಳಿದರು. 
ಅವನು ಆಯಿತೆಂದನು. ಆಗ ಪ್ರವಾದಿವರ್ಯರು(ಸು- ಇನ್ನು ನನ್ನ ಮಾತನ್ನು ಕೇಳಿರಿ ಎನ್ನುತ್ತ 'ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್‌' 
ಎಂಬ ವಾಕ್ಕವನ್ನೋದಿ ಈ ಅಧ್ಯಾಯವನ್ನು ಪಠಿಸಲಾರಂಭಿಸಿದರು. ಉತ್‌ಬಃ ತನ್ನ ಎರಡೂ ಕೈಗಳನ್ನು ತನ್ನ ಹಿಂದೆ 
ನೆಲಕ್ಕೆ ಊರಿಟ್ಟು ಏಕಾಗ್ರ ಚಿತ್ತದಿಂದ ಆಲಿಸುತ್ತಿದ್ದನು. ಪ್ರ ರ್ಯರು(ಸ) ಸಜ್ಞಃದ (38ನೇ) ಸೂಕ್ತಕ್ಕೆ ತಲಪಿದಾಗ 
ಸಾಷ್ಟಾಂಗವೆರಗಿದರು. ಅನಂತರ ತಲೆಯೆತ್ತಿ, "ಓ ಅಬೂ ವಲೀದ್‌, ನನ್ನ ಉತ್ತರವನ್ನು ಕೇಳಿಕೊಂಡಿರಲ್ಲ! ಇನ್ನು 
ತಮಗೆ ಇಷ್ಟ ಬಂದಂತೆ ಮಾಡಿರಿ" ಎಂದರು. ಉತ್‌ಬಃ ಅಲ್ಲಿಂದೆದ್ದು ಕುರೈಶರು ಸೇರಿದ್ದಲ್ಲಿಗೆ ಹೋಗಿ ಅವರೊಡನೆ, 
"ದೇವನಾಣೆ, ನಾನು ಹಿಂದೆಂದೂ ಕೇಳಿರದಂತಹ ವಾಣಿಯನ್ನು ಕೇಳಿ ಬಂದೆ. ದೇವನಾಣೆ, ಅದು ಕಾವ್ಯವೂ ಅಲ್ಲ- 
ಮಾಟವೂ ಅಲ್ಲ, ಭವಿಷ್ಠ ಕಥನವೂ ಅಲ್ಲ. ೬ ಕುರೈಶ್‌ ಸರದಾರರೇ ನನ್ನ ಮಾತನ್ನು ಕೇಳಿರಿ, ಆ ಮನುಷ್ಯನನ್ನು 
ಅವನ ಪಾಡಿಗೆ ಬಿಟ್ಟುಬಿಡಿರಿ ಆ ವಾಣಿಯು ಏನಾದರೊಂದು ಫಲಿತಾಂಶ ತಂದೇ ತೀರುವುದು..." ಎಂದನು. ಕುರೈಶ್‌ 
ಸರದಾರರು ಇದನ್ನು ಕೇಳಿದೊಡನೆ- “ಓ ಅಬೂ ವಲೀದ್‌, ಅವನ ಜಾದು ಕೊನೆಗೂ ನಿಮ್ಮ ಮೇಲೆ ನಡೆದು 
ಹೋಯಿತು” ಎಂದರು. (ಇಬ್ದ್‌ ಹಿಶಾಮ್‌, ಭಾಗ-1 ಪುಟ: 313314) 
ಚರ್ಚಾ ವಿಷಯಗಳು 

ಉತ್‌ಬಃನ ಈ ಮಾತುಕತೆಗೆ ಉತ್ತರವಾಗಿ ಅಲ್ಲಾಹನು ಅವತೀರ್ಣಗೊಳಿಸಿರುವಂತಹ ಈ ಉಪನ್ಮಾಸದಲ್ಲಿ ಅವನು 
ಪ್ರವಾದಿವರ್ಯರೊಡನೆಸ) ಹೇಳಿದ ಅರ್ಥಹೀನ ಮಾತುಗಳೆಡೆಗೆ ಗಮನವನ್ನೇ ಕೊಡಲಾಗಲಿಲ್ಲ. ಕುರ್‌ಆನಿನ ಸಂದೇಶವನ್ನು 
ಕೀಳಾಗಿಸಲಿಕ್ಕಾಗಿ ಮಕ್ಕಾದ ಸತ್ಯನಿಷೇಧಿಗಳು ತೋರುತ್ತಿದ್ದ ಹಟಮಾರಿತನ ಹಾಗೂ ಅಸಭ್ಯ ಪ್ರತಿರೋಧವನ್ನು ಚರ್ಚಾ 
ವಿಷಯವಾಗಿ ತೆಗೆದುಕೊಳ್ಳಲಾಗಿದೆ. ಇಂತಹ ಕುರುಡಾದ ವಿರೋಧಕ್ಕೆ ನೀಡಲಾಗಿರುವ ಉತ್ತರದ ಸಾರಾಂಶ ಹೀಗಿದೆ- 


588 ಕುರ್‌ಆನ್‌ ವ್ಯಾಖ್ಯಾನ 


1) ಇದು ಅಲ್ಲಾಹನೇ ಅವತೀರ್ಣಗೊಳಿಸಿದ ವಾಣಿ, ಇದು ಅರಬೀ ಭಾಷೆಯಲ್ಲಿದೆ. ಅಜ್ಞಾನಿಗಳು ಇದರಲ್ಲಿ ಜ್ಞಾನದ 
ಯಾವುದೇ ಬೆಳಕನ್ನು ಕಾಣುತ್ತಿಲ್ಲ. ಆದರೆ ವಿವೇಕವಂತರು ಆ ಬೆಳಕನ್ನು ಕಾಣುತ್ತಲೂ ಇದ್ದಾರೆ ಮತ್ತು ಅದರಿಂದ 
ಪ್ರಯೋಜನವನ್ನೂ ಪಡೆಯುತ್ತಿದ್ದಾರೆ. 

2) ನೀವು ನಿಮ್ಮ ಮನಸ್ಸಿನ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದೆರೆ ಮತ್ತು ನಿಮ್ಮ ಕಿವಿಗಳನ್ನು ಕಿವುಡಾಗಿಸಿಕೊಂಡಿದ್ದರೆ, 
ಬಲವಂತವಾಗಿ ನಿಮಗೆ ತಮ್ಮ ಸಂದೇಶವನ್ನು ಕೇಳಿಸುವ ಮತ್ತು ಮನವರಿಕೆ ಮಾಡಿಸುವ ಹೊಣೆಗಾರಿಕೆ ಪ್ರವಾದಿಯ ಮೇಲಿಲ್ಲ. 
ಅವರಂತೂ ಕೇಳ ಬಯಸುವವರಿಗೆ ಮಾತ್ರ ಕೇಳಿಸಬಲ್ಲರು ಮತ್ತು ತಿಳಿಯ ಬಯಸುವವರಿಗೆ ಮಾತ್ರ ತಿಳಿಸಬಲ್ಲರು. 

3) ನೀವು ನಿಮ್ಮ ಕಣ್ಣುಗಳನ್ನೂ ಕಿವಿಗಳನ್ನೂ ಮನಸ್ಸುಗಳನ್ನೂ ಮುಚ್ಚಿಕೊ೦ಂಡರೂ ಅಲ್ಲಾಹನು ಏಕಮಾತ್ರನು ಮತ್ತು 
ನೀವು ಅವನ ಹೊರತು ಬೇರಾರ ಬಾಸರೂ ಅಲ್ಲವೆಂಬುದೇ ವಾಸ್ತವಿಕತೆಯಾಗಿದೆ. 

4) ಈ ದೇವ ಸಹಭಾಗಿತ್ವ ವನ್ನೂ ಸತೈನಿಷೇಧ ನೀತಿಯನ್ನೂ ನೀವು ತೋರಿಸುತ್ತಿರುವುದು ಯಾರೊಂದಿಗೆ ಎಂಬ 
ಪ್ರಜ್ಞೆಯಾದರೂ ನಿಮಗೆ ಇದೆಯೇ? ನಿಮ್ಮ ಮತ್ತು ಅಖಿಲ ವಿಶ್ವದ ಸೃಷ್ಟಿಕರ್ತ, ಒಡೆಯ ಮತ್ತು ಅನ್ನದಾತನೊಂದಿಗೆ ನೀವು 
ಹೀಗೆ ವರ್ತಿಸುತ್ತಿರುವಿರೆ. ಅಂತಹವನಿಗೆ ನೀವು ಅವನ ತುಚ್ಛ ಸೃಷ್ಟಿಗಳನ್ನು ಸಹಭಾಗಿಗಳಾಗಿ ಮಾಡುತ್ತೀರಾ? 

5) ಸರಿ, ನೀವು ವಿಶ್ವಾಸ ವಿರಿಸುವುದಿಲ್ಲ; ವೆಂದಾದರೆ, ಆದ್‌ ಮತ್ತು ಸಮೂದರ ಮೇಲೆ ಎರಗಿದಂತಹ ಯಾತನೆಯು 
ನಿಮ್ಮ ಮೇಲೂ ಹಠಾತ್ತನೆ ಎರಗಲು ಸಿದ್ದವಾಗಿದೆಯೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. 

6) ಮಾನವನಿಗೆ ಅವನ ಅವಿವೇಕವನ್ನು ಸುಂದರ ಹಾಗೂ ಆಕರ್ಷಕಗೊಳಿಸಿ ತೋರಿಸುವ ಜಿನ್ನ್‌ ಮತ್ತು ಮಾನವ ಶೈತಾನರು 
ಅಂಟಿಕೊಂಡಿದ್ದರೆ, ಅವನು ಮಹಾ ದುರ್ದೆವಿಯೇ ಸರಿ. ಇಂತಹ ತಿಳಿಗೇಡಿಗಳು ಇಂದು ಪರಸ್ಪರರನ್ನು ಹೊಗಳಿ ಹುರಿ 
ದುಂಬಿಸುತ್ತಿದ್ದಾರೆ. ಆದರೆ ಪುನರುತ್ನಾನ ದಿನ ಇವರ ಪೈಕಿ ಪ್ರತಿಯೊಬ್ಬನೂ, ನನ್ನನ್ನು ದಾರಿಗೆಣಸಿದವರು ನನ್ನ ಕೈಗೆ ಸಿಕ್ಕಿದರೆ 
ನಾನು ಅವರನ್ನಿಂದು ತುಳಿದು ಹಾಕುವೆನು ಎಂದು ಹೇಳುವನು. 

7 ಈ ಕುರ್‌ಆನ್‌ ಒಂದು ಅಚಲ ಗ್ರಂಥ. ಇದನ್ನು ನೀವು ನಿಮ್ಮ ಹೇಯ ಕುತರ್ಕಗಳಿಂದಲೂ ಮಿಥ್ಕಾಸ್ತ್ರಗಳಿಂದಲೂ 
ಪರಾಜಯಗೊಳಿಸಲಾರಿರಿ. ' 

8) ನೀವು ಇದು ಅರಬಿಯಲ್ಲದ ಯಾವುದಾದರೂ ಭಾಷೆಯಲ್ಲಿ ಅವತೀರ್ಣಗೊಳ್ಳಬೇಕಿತ್ತೆಂದು ಹೇಳುತ್ತಿರುವಿರಿ. ಆದರೆ 
ಒಂದು ವೇಳೆ ಇದನ್ನು ಅರಬಿಯೇತರ ಭಾಷೆಯಲ್ಲಿ ಕಳುಹಿಸಿರುತ್ತಿದ್ದರೆ, "ಇದೆಂತಹ ವಿಪರ್ಯಾಸ! ಅರಬ್‌ ಜನತೆಯ 
ಮಾರ್ಗದರ್ಶನಕ್ಕಾಗಿ ಅರಬಿಯೇತರ ಭಾಷೆಯಲ್ಲಿ ಸಂದೇಶ ನೀಡಲಾಗುತ್ತಿದೆ” ಎಂದು ನೀವೇ ಹೇಳುತ್ತಿದ್ದಿರಿ. ವಾಸ್ತವದಲ್ಲಿ ' 
ಇದರ ಅರ್ಥ, ನಿಮಗೆ ಮಾರ್ಗದರ್ಶನದ ಅಪೇಕ್ಷೆಯೇ ಇಲ್ಲ ಎಂದಾಗಿದೆ. 

9) ಒಂದು ವೇಳೆ ಈ ಕುರ್‌ಆನ್‌ ದೇವವತಿಯಿಂದ ಬಂದಿದೆಯೆಂಬುದೇ ನಿಜವಾಗಿದ್ದರೆ ಆಗ ಇದನ್ನು ನಿರಾಕರಿಸುವ 
ಮೂಲಕ ನೀವು ಎಂತಹ ದುರ್ಗತಿಗೆ ತಲೆಯೊಡ್ಡುತ್ತಿರುವಿರೆಂದು ನೀವೆಂದಾದರೂ ಆಲೋಚಿಸಿರುವಿರಾ? 

10) ಇಂದು ನೀವು ಇದನ್ನು ಸ್ಥಿ ಸ್ವೀಕರಿಸುತ್ತಿಲ್ಲ. ಆದರೆ ಈ ಕುರ್‌ಆನಿನ ಸಂದೇಶವು ವಿಶ್ವವ್ಯಾಪಿಯಾಗಿ ಬಿಟ್ಟಿರುವುದನ್ನು 
ಮತ್ತು ಸ್ವತಃ ನೀವು ಇದರ ಮುಂದೆ ಪರಾಜಯ ಹೊಂದಿರುವುದನ್ನು ಶೀಘ್ರವೇ ನಿಮ್ಮ ಕಣ್ಣಾರೆ ಕಾಣುವಿರಿ. 

ವಿರೋಧಿಗಳಿಗೆ ಈ ಉತ್ತರಗಳನ್ನು ಕೊಡುವುದರೊಂದಿಗೆ ಅಂದಿನ ಅತ್ಯಂತ ಪ್ರತಿಕೂಲ ವಾತಾವರಣದಲ್ಲಿ ಸತ್ಯ 
ವಿಶ್ವಾಸಿಗಳಿಗೂ ಸ್ವತಃ ಪ್ರವಾದಿವರ್ಯರಿಗೂ(ಸು) ಎದುರಾಗಿದ್ದಂತಹ ಸಮಸ್ಯೆಗಳ ಕಡೆಗೂ ಗಮನ ಹರಿಸಲಾಗಿದೆ. ಇಂತಹ 
ಪರಿಸ್ಥಿತಿಯಲ್ಲಿ ನೀವು ನಿಜವಾಗಿ ಅಸಹಾಯಕರಲ್ಲವೆಂದೂ, ಯಾರು ಸತ್ಯದ ಮಾರ್ಗದಲ್ಲಿ ಸ್ಥಿರವಾಗಿರುವರೋ ಅವನ ಮೇಲೆ 
ದೇವಚರರು ಇಳಿಯುತ್ತಾರೆ ಮತ್ತು ಅವರು ಇಹಲೋಕದಿಂದ ಪರಲೋಕದ ವರೆಗೂ ಅವನಿಗೆ ನೆರವಾಗುತ್ತಿಃ ರುತ್ತಾರೆ ಎಂದು 
ಹೇಳಿ ಸತ್ಯವಿಶ್ವಾಸಿಗಳಿಗೆ ಧೈರ್ಯ ನೀಡಲಾಗಿದೆ. 

ಪ್ರವಾದಿವರ್ಯರೊಡನೆ(ಸ)- ಧರ್ಮಪ್ರಚಾರದ ದಾರಿಗೆ ಅಡ್ಡವಾಗಿ ನಿಂತಿರುವ ಬಂಡೆಗಳನ್ನು ಉರುಳಿಸುವುದು ಬಹಳ 
ಕಷ್ಟವೆಂದು ನಿಮಗೆ ತೋರಬಹುದು. ಆದರೆ, ಸಚ್ಚಾರಿತ್ಯದ ಅಸ್ತ್ರವು ಅವುಗಳನ್ನು ನುಚ್ಚುನೂರಾಗಿ ಮಾಡಲು ಶಕ್ತವಾಗಿವೆ. 
ಆದುದರಿಂದ ಸಹನೆಯಿಂದ ಕಾರ್ಯವೆಸಗಿರಿ. ಇತರ ಅಸ್ತ್ರಗಳನ್ನು ಬಳಸಲು ಶೈತಾನನು ನಿಮ್ಮನ್ನು ಪ್ರೇರೇಪಿಸಿದಾಗಲೆಲ್ಲ 
ಅಲ್ಲಾಹನ ಅಭಯ ಯಾಚಿಸಿರಿ ಎಂದು ಹೇಳಲಾಗಿದೆ. 


41. ಹಾಮೊಮ್‌ ಅಸ್ಪಜ್ಞ:ಃ 589 


9 


30S EAN ات گا 5 3ھ غرض‎ rn) 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-54 ರುಕೂಲ್‌ಗಳು-6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಹಾ ಮೊಮ್‌. ಇದು ಪರಮ ದಯಾಮಯನೂ ಕರುಣಾನಿಧಿಯೂ ಆದವನ ಕಡೆಯಿಂದ 
ಅವತೀರ್ಣಗೊಳಿಸಲ್ಪಟ್ಟುದಾಗಿದೆ. ಸೂಕ್ತಗಳು ಸುಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವ ಗ್ರಂಥವಿದು. ಅರಬೀ 
ಭಾಷೆಯ ಕುರ್‌ಆನ್‌; ಜ್ಞಾನವುಳ್ಳವರಿಗಾಗಿ ಸುವಾರ್ತೆ ಹಾಗೂ ಎಚ್ಚರಿಕೆ ನೀಡುವಂತಹದು.! 


1. ಇದು ಈ ಅಧ್ಯಾಯದ ಸಂಕ್ಷಿಪ್ತ ಪೀಠಿಕೆ. ಈ ಪೀಠಿಕೆಯಲ್ಲಿ ಹೇಳಿರುವಂತಹ ವಿಷಯಗಳಿಗೆ ಅನಂತರದ ವಿಷಯ 
ದೊಂದಿಗೆ ಇರುವ ಸಂಬಂಧ ಎಂತಹದು ಎಂಬುದು ಮುಂದಿನ ಉಪನ್ಮಾಸವನ್ನು ಗಮನಿಸುವುದರಿಂದ ವ್ಯಕ್ತವಾಗುತ್ತದೆ. ಇದು 
ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಳ್ಳುತ್ತಿರುವ ಸಂದೇಶವಾಗಿದೆ ಎಂಬುದು ಇಲ್ಲಿ ತಿಳಿಸಲಾಗಿರುವ ಪ್ರಥಮ ವಿಷಯವಾಗಿದೆ.- 
ನೀವು ಈ ಸಂದೇಶವನ್ನು ಕೇಳಿ ಸಿಡಿಮಿಡಿಗೊಳ್ಳುತ್ತೀರಾದರೆ ನಿಮ್ಮ ಈ ಕೋಪವು ಹ. ಮುಹಮ್ಮದ್‌ರ(ಸ) ವಿರುದ್ಧವಾಗಿರದೆ 
ಅಲ್ಲಾಹನ ವಿರುದ್ಧವಾಗಿರುತ್ತದೆ. ಅದನ್ನು ನೀವು ನಿರಾಕರಿಸುತ್ತೀರಾದರೆ ನೀವು ಒಬ್ಬ ಮನುಷ್ಕನ ಮಾತನ್ನು ನಿರಾಕರಿಸುತ್ತಿರು 
ವುದಲ್ಲ, ನೀವು ಅಲ್ಲಾಹನ ಮಾತನ್ನೇ ನಿರಾಕರಿಸುತ್ತಿರುವಿರಿ- ಎಂಬ ಎಚ್ಚರಿಕೆಯೂ ಈ ಮಾತಿನಲ್ಲಿ ಅಡಗಿದೆ. ಎರಡನೆಯದಾಗಿ 
ಇದನ್ನು ಅವತೀರ್ಣಗೊಳಿಸಿದವನು ತನ್ನ ಸೃಷ್ಟಿಯ ಮೇಲೆ ಅನಂತ ಪ್ರೀತಿ ಮತ್ತು ದಯೆಯುಳ್ಳ ದೇವನು ಎಂದು ತಿಳಿಸಲಾಗಿದೆ. 
ಹೀಗೆ ಹೇಳುವ ಮೂಲಕ ಅಭಿಸಂಬೋಧಿತರಿಗೆ- ಈ ಸಂದೇಶವನ್ನು ನಿರಾಕರಿಸುವವನು ಸ್ವತಃ ತನ್ನೊಂದಿಗೇ ಶತ್ರುತ್ವ ತೋರಿಸಿ 
ದಂತಾಗುತ್ತದೆ. ಏಕೆಂದರೆ, ಇದೊಂದು ಭವ್ಮ ಕೊಡುಗೆಯಾಗಿದ್ದು ಇದನ್ನು ಅಲ್ಲಾಹನು ತನ್ನ ಕೃಪೆಯಿಂದ ಮಾನವನ 
ಮಾರ್ಗದರ್ಶನಕ್ಕಾಗಿ ಹಾಗೂ ಅವನ ಯಶಸ್ಸಿಗಾಗಿ ಅವತೀರ್ಣಗೊಳಿಸಿರುತ್ತಾನೆ. ಹೀಗಿರುತ್ತಾ ಈ ಕೃಪೆಯಿಂದ ಪ್ರಯೋಜನ 
ಪಡೆಯುವುದನ್ನು ಬಿಟ್ಟು ಅದರ ವಿರುದ್ಧ ಹೋರಾಟಕ್ಕೆ ಹೊರಡುವವನಿಗಿಂತ ದೊಡ್ಡ ಕೃತಫ್ಲ ಮತ್ತು ಆತ್ಮವಂಚಕ ಇನ್ನಾರು 
ತಾನೆ ಇರಲು ಸಾಧ್ಯ! ಎಂದು ಎಚ್ಚರಿಕೆ ನೀಡಲಾಗಿದೆ. ಮೂರನೆಯದಾಗಿ- ಈ ಗ್ರಂಥದ ಸೂಕ್ತಗಳನ್ನು ಚೆನ್ನಾಗಿ ಬಿಡಿಸಿ ಹೇಳಲಾಗಿದೆ. 
ಅಂದರೆ, ಇದರಲ್ಲಿ ಯಾವುದೇ ಜಟಿಲತೆಯಾಗಲಿ ಅಸ್ಪಷ್ಟತೆಯಾಗಲಿ ಇಲ್ಲ. ಆದುದರಿಂದ ಯಾರು ಕೂಡಾ, ತನಗೆ ಈ ಗ್ರಂಥ 
ದಲ್ಲಿರುವ ವಿಷಯಗಳಾವುವೂ ಅರ್ಥವಾಗುವುದಿಲ್ಲವಾದ್ದರಿಂದ ತಾನು ಅದನ್ನು ಸ್ವೀಕರಿಸಲು ಅಸಮರ್ಥನೆಂದು ನೆಪ ಹೂಡುವಂತಿಲ್ಲ 
ಎಂದು ಹೇಳಲಾಗಿದೆ. ನಾಲ್ಕನೆಯದಾಗಿ- ಇದು ಅರಬಿ ಭಾಷೆಯ ಕುರ್‌ಆನ್‌ ಎಂದು ತಿಳಿಸಲಾಗಿದೆ. ಅಂದರೆ, ಒಂದು ವೇಳೆ 
ಈ ಕುರ್‌ಆನ್‌ ಯಾವುದಾದರೂ ಅನ್ಮ ಭಾಷೆಯಲ್ಲಿ ಅವತೀರ್ಣವಾಗಿದ್ದರೆ ಅರಬ್‌ ಜನರು, ಅಲ್ಲಾಹನು ನಮಗಾಗಿ ಕಳುಹಿಸಿದ 
ಕುರ್‌ಆನಿನ ಭಾಷೆ ನಮಗೆ ತಿಳಿದಿಲ್ಲವೆಂದು ನೆಪ ಹೂಡಬಹುದಾಗಿತ್ತು. ಆದರೆ ಇದಂತು ಅವರ ಸ್ವಂತ ಭಾಷೆಯಲ್ಲಿರುವುದ 
ರಿಂದ ಅರ್ಥವಾಗುವುದಿಲ್ಲವೆಂಬ ನೆಪ ಹೂಡಲು ಸಾಧ್ಯವಿಲ್ಲ. ಐದನೆಯದಾಗಿ- ಈ ಗ್ರಂಥವಿರುವುದು ಜ್ಞಾನವುಳ್ಳವರಿಗಾಗಿ ಎಂದು 
ತಿಳಿಸಲಾಗಿದೆ. ಅರ್ಥಾತ್‌ ಇದರಿಂದ ಬುದ್ಧಿಯುಳ್ಳವರು ಮಾತ್ರ ಪ್ರಯೋಜನ ಪಡೆಯ ಬಲ್ಲರು. ಆರನೆಯದಾಗಿ- ಇದು ಸುವಾರ್ತೆ 
ಮತ್ತು ಮುನ್ನೆಚ್ಚರಿಕೆ ನೀಡುವ ಗ್ರಂಥವಾಗಿದೆ ಎನ್ನಲಾಗಿದೆ. ಅಂದರೆ, ಇದು ಕೇವಲ ಒಂದು ಕಲ್ಪನೆ, ಸಿದ್ದಾಂತ ಅಥವಾ ಸಾಹಿತ್ಯದ 
ಮಾದರಿಯನ್ನು ಮುಂದಿಡುತ್ತಿರುವುದಲ್ಲ. ಹಾಗಿರುತ್ತಿದ್ದರೆ ಇದನ್ನು ಸ್ವೀಕರಿಸುವುದೂ ಸ್ವೀಕರಿಸದೆ ಇರುವುದೂ ಸಮಾನವಾಗಿರುತ್ತಿತ್ತು. 


ಕಾಂಡ-24 


590 ಕುರ್‌ಆನ್‌ ವ್ಯಾಖ್ಯಾನ 


ESF BGS NEES کا‎ A595 UE اذا‎ 


4) 


ih‏ بی ا 
SC [ei‏ ا ಬ್ರಿ;‏ کا گی Ha 15% BA Sc ARE ದ HF‏ 
lide ಖ್‌ ನ 5 3 3 389 ಈಗ‏ اما 


(4-5) ಆದರೆ ಇವರಲ್ಲಿ ಹೆಚ್ಚಿನವರು ಇದರಿಂದ ವಿಮುಖರಾದರು ಮತ್ತು ಅವರು مم‎ 
"ನೀವು ಯಾವುದರ ಕಡೆಗೆ ನಮ್ಮನ್ನು ಕರೆಯುತ್ತಿರುವಿರೋ ಅದರ ಬಗ್ಗೆ ನಮ್ಮ ಹೃದಯಗಳ ಮೇಲೆ 
ಹೊದಿಕೆಗಳು ಹೊದಿಸಲ್ಪಟ್ಟಿವೆ.? ನಮ್ಮ ಕಿವಿಗಳು ಕಿವುಡಾಗಿ ಬಿಟ್ಟಿವೆ. ನಮ್ಮ ಮತ್ತು ನಿಮ್ಮ ನಡುವೆ ಒಂದು 
ತೆರೆ ಬಿದ್ದಿದೆ.? ನೀವು ನಿಮ್ಮ ಕೆಲಸ ಮಾಡಿರಿ, ನಾವು ನಮ್ಮ ಕೆಲಸ ಮಾಡುತ್ತ ಹೋಗುವೆವು" ಎನ್ನುತ್ತಾರೆ. 

(6-8) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, "ನಾನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನೇ 
ಆಗಿದ್ದೇನೆ. ನಿಮ್ಮ ಆರಾಧ್ಯನು ಏಕಮಾತ್ರ ಆರಾಧ್ಯನಾಗಿರುವನೆಂದು ನನಗೆ 'ವಹ್ಮ್‌' (ದಿವ್ಯವಾಣಿ) ಮೂಲಕ 
ತಿಳಿಸಲಾಗುತ್ತದೆ." ಆದುದರಿಂದ ನೀವು ನೇರವಾಗಿ ಅವನದೇ ದಿಕ್ಕನ್ನು ಅನುಸರಿಸಿರಿ” ಮತ್ತು ಅವನೊಡನೆ رو‎ 
ಯಾಚಿಸಿರಿ.* ರುಕಾತ್‌ ಕೊಡದ್‌ ಹಾಗೂ ಪರಲೋಕ ಜೀವನವನ್ನು ನಿರಾಕರಿಸುವ ಬಹುದೇವ 0-27 


ಇದು ವಾಸ್ತವದಲ್ಲಿ ತನ್ನನ್ನು ನಂಬಿದರೆ ಅತ್ಯಂತ ಉಜ್ವಲ ಹಾಗೂ ಭವ್ಯ ಫಲಿತಾಂಶ ಸಿಗಲಿದೆಯೆಂದೂ ತನ್ನನ್ನು ನಂಬದೆ 


ಇದ್ದರೆ ಅತ್ಯಂತ ಭಯಾನಕ ಪರಿಣಾಮವನ್ನೆದುರಿಸಬೇಕಾದೀತೆಂದೂ ಘಂಟಾ ಘೋಷವಾಗಿ ಸಾರುತ್ತಿದೆ. 

2. ಅರ್ಥಾತ್‌- ಅದು ನಮ್ಮ ಹೃದಯಗಳೊಳಗೆ ಪ್ರವೇಶಿಸಲು ಬೇಕಾದ ಯಾವ ದಾರಿಯೂ ತೆರೆದಿಲ್ಲ. 

3. ಅರ್ಥಾತ್‌- ಈ ಧರ್ಮಾಹ್ವಾನವು ನಮ್ಮ ಮತ್ತು ನಿಮ್ಮ ನಡುವೆ ಒಡಕನ್ನುಂಟು ಮಾಡಿಬಿಟ್ಟಿದೆ. 

4. ಇದಕ್ಕೆ ಎರಡು ಅರ್ಥಗಳಿವೆ- 1) ನಿಮಗೆ ನಮ್ಮೊಂದಿಗೂ, ನಮಗೆ ನಿಮ್ಮೊಂದಿಗೂ ಯಾವ ಸಂಬಂಧವೂ ಇಲ್ಲ. 
2) ನೀವು ನಿಮ್ಮ ಧರ್ಮಾಹ್ವಾನ ಕಾರ್ಯವನ್ನು ಬಿಡಲಾರಿರಿ ಎಂದಾದರೆ, ನಿಮ್ಮ ಕಾರ್ಯವನ್ನು ನೀವು ಮುಂದುವರಿಸಿರಿ. ನಾವೂ 
ನಿಮ್ಮನ್ನು ವಿರೋಧಿಸುವ ಚಟುವಟಿಕೆಗಳನ್ನು ಕೈ ಬಿಡುವುದಿಲ್ಲ. 

5. ಅರ್ಥಾತ್‌- ನಿಮ್ಮ ಹೃದಯದ ಮೇಲೆ ಬಿದ್ದಿರುವಂತಹ ಪರದೆಯನ್ನು ತೆಗೆಯಲು ನಾನು ಶಕ್ತನಲ್ಲ. ನಿಮ್ಮ 
ಕಿವುಡುತನವನ್ನು ಹೋಗಲಾಡಿಸಲಿಕ್ಕೂ ನನ್ನ ಮತ್ತು ನಿಮ್ಮ ನಡುವೆ ನೀವೇ ಹಾಕಿರುವ ತೆರೆಯನ್ನು ಹರಿದು ಹಾಕಲಿಕ್ಕೂ ನನ್ನಿಂದ 
ಸಾಧ್ಯವಾಗಲಾರದು. ನಾನೊಬ್ಬ ಮಾನವನು. ತಿಳಿಯ ಬಯಸುವವನಿಗೆ ಮಾತ್ರ ನಾನು ತಿಳಿ ಹೇಳಬಲ್ಲೆ. ಆಲಿಸಲು ಸಿದ್ದನಿರು 
ವವನಿಗೆ ಮಾತ್ರ ನಾನು ಹೇಳಬಲ್ಲೆ. 

6. ಅರ್ಥಾತ್‌- ನಿಮಗೆ ಅನೇಕ ದೇವರುಗಳಿಲ್ಲ. ದೇವನು ಏಕಮಾತ್ರನೆಂಬುದೇ ವಾಸ್ತವಿಕತೆಯಾಗಿದೆ. ಇದೇನೂ ನಾನು 
ನನ್ನ ಸ್ವಂತ ಚಿಂತನೆಯಿಂದ ನಿರ್ಧರಿಸಿಕೊಂಡಿರುವ ತತ್ವಶಾಸ್ತ್ರವಲ್ಲ. ಆದ್ದರಿಂದ ಇದು ಸತ್ಯವೂ ಆಗಿರಬಹುದು ಮಿಥ್ಯವೂ 
ಆಗಿರಬಹುದು ಎಂಬ ಸಂಶಯಕ್ಕೆ ಅವಕಾಶವಿಲ್ಲ. ಇದು ನನಗೆ ದಿವ್ಯವಾಣಿಯ ಮೂಲಕ ತಿಳಿಸಲಾಗಿರುವ ಪರಮಾರ್ಥವಾಗಿದ್ದು 
ಇದರಲ್ಲಿ ತಪ್ಪಿನ ಸಾಧ್ಯತೆಯೇ ಇಲ್ಲ. 

7. ಅರ್ಥಾತ್‌- ಇತರ ಯಾರನ್ನೂ ಪೂಜಿಸಬೇಡಿರಿ. ಇನ್ನಾರ ದಾಸ್ಮ ಮತ್ತು ಆರಾಧನೆಯನ್ನೂ ಮಾಡಬೇಡಿರಿ. ಬೇರೆ 
ಯಾರನ್ನೂ ಸಹಾಯಕ್ಕಾಗಿ ಪ್ರಾರ್ಥಿಸಬೇಡರಿ. ಇತರ ಯಾರ ಕಾನೂನನ್ನೂ ಶಾಸನವನ್ನೂ ಕಡ್ಡಾಯವಾಗಿ ಅನುಸರಿಸಲೇ ಬೇಕಾದ 
ಶರೀಅತ್‌ (ಧರ್ಮ ಸಂಹಿತೆ) ಎಂದು ಅಂಗೀಕರಿಸಬೇಡಿರಿ. 

8. ನೀವು ಈ ತನಕ ನಿಮ್ಮ ಪ್ರಭುವಿನೊಂದಿಗೆ ಮಾಡಿಕೊಂಡಿದ್ದ ಸ್ವಾಮಿದ್ರೋಹ, ಶಿರ್ಕ್‌(ದೇವ ಸಹಭಾಗಿತ್ವ), ಕುಫ್ರ್‌ 
(ಸತ್ಮನಿಷೇಧ) ಮತ್ತು ಆಜ್ಞೋಲ್ಲಂಘನೆಗಾಗಿ ಅವನೊಡನೆ ಕ್ಷಮೆ ಯಾಚಿಸಿರಿ. 

9. ಇಲ್ಲಿ 'ರುಕಾತ್‌'ನ ವಿಷಯದಲ್ಲಿ ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಾಭಿಪ್ರಾಯವಿದೆ. ಕೆಲವರ ಅಭಿಪ್ರಾಯದಂತೆ ಇಲ್ಲಿ 
ರುಕಾತ್‌ ಎಂದರೆ. ಏಕದೇವ ವಿಶ್ವಾಸ ಮತ್ತು ದೇವಾನುಸರಣೆಯಿಂದಾಗಿ ಸಿಗುವಂತಹ ಆತ್ಮ ಪರಿಶುದ್ಧತೆಯಾಗಿದೆ. ಈ 


ಕಾಂಡ-24 


41. ಹಾಮೊಮ್‌ نیرت‎ 591 


Gh ST اَم‎ SES EA SLE 
ವರಯ ಪತ್ರಂ ಪ ಡರ عق ال‎ 


ಜಾಗಾ رو‎ 


MAG EGS 35 GF SSG 
سے‎ JESS BS KAI نے تو مکی‎ AUK 


ವಿನಾಶವಿದೆ. ಆದರೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಸರ್ಮವೆಸಗಿದವರಿಗಾಗಿ ಖಂಡಿತವಾಗಿಯೂ ಎಂದೂ 
ಕೊನೆಗೊಳ್ಳದ೦ತಹ ಸತ್ಸಲವಿದೆ."'* 

(9-12) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ - "ಭೂಮಿಯನ್ನು ಎರಡೇ ದಿನಗಳಲ್ಲಿ ಸೃಷ್ಟಿಸಿ 
ದಂತಹ ದೇವನನ್ನು ನೀವು ನಿರಾಕರಿಸುತ್ತೀರಾ? ಮತ್ತು ಇತರರನ್ನು ಅವನಿಗೆ ಸರಿಸಮಾನರಾಗಿ ಮಾಡುತ್ತೀರಾ? 
ಸಕಲ ಲೋಕಗಳ ಪಾಲಕ ಪ್ರಭು ಅವನೇ ತಾನೆ. ಅವನು (ಭೂಮಿಯನ್ನು ಅಸ್ತಿತ್ವಕ್ಕೆ ತಂದ ಬಳಿಕ) 
ಅದರ ಮೇಲೆ ಪರ್ವತಗಳನ್ನು ನಾಟಿದನು. ಅದರಲ್ಲಿ ಸಮೃದ್ದಿಗಳನ್ನಿರಿಸಿದನು!! ಮತ್ತು ಅದರಲ್ಲಿ ಎಲ್ಲ 
ಅಪೇಕ್ಷಕರಿಗಾಗಿ"'ಆ ಅವರವರ ಅಗತ್ಕಾನುಸಾರ, ಸರಿಯಾದ ಪ್ರಮಾಣದಲ್ಲಿ ಆಹಾರ ವಸ್ತುಗಳನ್ನು 
ಒದಗಿಸಿದನು.? ಈ ಕಾರ್ಯಗಳೆಲ್ಲ ನಾಲ್ಕು ದಿನಗಳಲ್ಲಾದವು.?" ತರುವಾಯ ಅವನು ಆಕಾಶದ ಕಡೆಗೆ 


ev - 


ವ್ಯಾಖ್ಯಾನದ ಪ್ರಕಾರ ಈ ಸೂಕ್ತದ ಅನುವಾದ - ಪರಿಶುದ್ಧತೆಯನ್ನು ಸ್ವೀಕಾರ ಮಾಡಿಕೊಳ್ಳದಂತಹ ಮುಶ್ರಿಕರಿಗೆ ವಿನಾಶವಿದೆ 
ಎಂದಾಗುತ್ತದೆ. ಕತಾದಃ, ಸುದ್ದೀ ಹಸನ್‌ ಬಸ್‌ರೀ, ಲಹ್ಞಾಕ್‌, ಮುಕಾತಲ್‌ ಮತ್ತು ಇಬ್ಬ್ದುಸ್ಸಾಇಬ್‌ರಂತಹ ವ್ಯಾಖ್ಮಾನಕಾರರ 
ನ್ನೊಳಗೊಂಡ ಇನ್ನೊಂದು ಪಂಗಡವು ಇಲ್ಲಿ 'ರುಕಾತ್‌' ಎಂಬ ಪದವನ್ನು ಸಂಪತ್ತಿನ ಮೇಲಿನ ರುಕಾತ್‌ ಎಂಬರ್ಥದಲ್ಲೇ 
ತೆಗೆದುಕೊಳ್ಳುತ್ತದೆ. ಈ ವ್ಯಾಖ್ಯಾನದ ಪ್ರಕಾರ ಈ ಸೂಕ್ತದ ಅರ್ಥ- ದೇವ ಸಹಭಾಗಿತ್ವವನ್ನೆಸಗುವ ಮೂಲಕ ಅಲ್ಲಾಹನ ಹಕ್ಕನ್ನು 
ಮತ್ತು ರುಕಾತ್‌ ಕೊಡದೆ ಇರುವ ಮೂಲಕ ಜನತೆಯ ಹಕ್ಕನ್ನೂ ವಂಚಿಸುವವರಿಗೆ ವಿನಾಶವಿದೆ ಎಂದಾಗುತ್ತದೆ. 

10. ಮೂಲದಲ್ಲಿ 'ಅಜ್‌ರುನ್‌ ಗೈರು ಮಮ್‌ನೂನ್‌' ಎಂಬ ಪದಗಳು ಪ್ರಯೋಗಗೊಂಡಿವೆ. ಇದಕ್ಕೆ ಇನ್ನೂ ಎರಡು 
ಅರ್ಥಗಳಿವೆ- 1) ಅದು ಎಂದೂ ಕಡಿಮೆಯಾಗದಂತಹ 'ಅಜ್‌' (ಸತ್ಸಲ) ಆಗಿರುವುದು. رد‎ ಅದು ಯಣಭಾರ ಹೊರಿಸುತ್ತಾ 
ಕೊಡಲಾಗುವಂತಹ 'ಅಜ್ಟ್‌' ಆಗಿರಲಾರದು. 

11. ಭೂಮಿಯಲ್ಲಿರುವ ಸಮೃದ್ಧಿಯೆಂದರೆ- ಕೋಟ್ಕಾವಧಿ ವರ್ಷಗಳಿಂದಲೂ ನಿರಂತರವಾಗಿ ಅದರ ಗರ್ಭದೊಳಗಿನಿಂದ 
ಎಡೆಬಿಡದೆ ಹೊರ ಬರುತ್ತಿರುವ ಅಸಂಖ್ಯಾತ ಸಾಧನಗಳು ಮತ್ತು ಸೂಕ್ಷ್ಮ ಕ್ರಿಮಿಗಳಿಂದ ಹಿಡಿದು, ಅತ್ಯುನ್ನತವಾದ ಮಾನವ 
ನಾಗರಿಕತೆಯ ವರೆಗಿನ ಎಲ್ಲರ, ನಿತ್ಯವೂ ವರ್ಧಿಸುತ್ತಿರುವಂತಹ ಎಲ್ಲ ಅಗತ್ಯಗಳನ್ನೂ ಪೂರೈಸುತ್ತಿರುವಂತಹ ವಸ್ತುಗಳು. 

11(ಅ). ಅರ್ಥಾತ್‌- ಆಹಾರದ ಅಪೇಕ್ಲೆ ಇರುವ ಸಕಲ ಜೀವಿಗಳಿಗೆ. 

12. ಈ ವಾಕ್ಕದ ವ್ಯಾಖ್ಯಾನದ ಬಗ್ಗೆ ವ್ಯಾಖ್ಯಾನಕಾರರ ಅನೇಕ ಹೇಳಿಕೆಗಳಿವೆ. ನಮ್ಮ ದೃಷ್ಟಿಯಲ್ಲಿ ಈ ಸೂಕ್ತದ ಸರಿಯಾದ 
ತಾತ್ಸರ್ಯ- ಅಲ್ಲಾಹನು ಭೂಮಿಯಲ್ಲಿ ಅನಾದಿ ಕಾಲದಿಂದ ಪ್ರಳಯ ಕಾಲದ ತನಕ ತಾನು ಸೃಷ್ಟಿಸಲಿದ್ದ ಪ್ರತಿಯೊಂದು ಸೃಷ್ಟಿಯ 
ಎಲ್ಲ ಬೇಡಿಕೆ ಮತ್ತು ಅಗತ್ಯಗಳನ್ನು ಕರಾರುವಕ್ಕಾಗಿ ಪೂರ್ತಿಗೊಳಿಸುವಂತೆ, ಎಲ್ಲರಿಗೆ ಬೇಕಾಗುವಷ್ಟು ಆಹಾರವನ್ನು ಭೂಮಿ 
ಯೊಳಗೆ ಇರಿಸಿಬಿಟ್ಟನು ಎಂದಾಗಿದೆ. 

13. ಸಾಮಾನ್ಯವಾಗಿ ಈ ಸ್ಥಾನವನ್ನು ವ್ಯಾಖ್ಯಾನಿಸುವಾಗ, ವ್ಯಾಖ್ಯಾನಕಾರರು ಎದುರಿಸಿರುವ ಒಂದು ಸಮಸ್ಕೆಯೇನೆಂದರೆ- 
ಒಂದು ವೇಳೆ ಭೂಮಿಯ ಸೃಷ್ಟಿಗೆ ಎರಡು ದಿನಗಳು ಮತ್ತು ಅದರಲ್ಲಿ ಪರ್ವತಗಳನ್ನು ಸ್ಥಾಪಿಸಲು, ಸಮೃದ್ದಿಯನ್ನಿರಿಸಲು ಹಾಗೂ 
ಆಹಾರ ವಸ್ತುಗಳನ್ನು ಸೃಷ್ಟಿಸಲು ನಾಲ್ಕು ದಿನಗಳು ತಗಲಿದವು ಎಂಬುದನ್ನು ಒಪ್ಪಿಕೊಂಡರೆ ಮತ್ತು ಮುಂದೆ ಆಕಾಶಗಳ ಸೃಷ್ಟಿ 


508-4 


592 ಕುರ್‌ಆನ್‌ ವ್ಯಾಖ್ಯಾನ 


8 SEA SBD GOES IE انجیا‎ 
الا يمَصَ ي25‎ LAE سماؤ‎ B53 یفن‎ 


> > 


ಗಮನ ಹರಿಸಿದನು. ಆಗ ಅದು ಕೇವಲ ಹೊಗೆಯಾಗಿತ್ತು." ಅವನು ಆಕಾಶ- ಭೂಮಿಗಳೊಡನೆ, "ನೀವು 
ಬಯಸಿದರೂ ಬಯಸದಿದ್ದರೂ ಅಸ್ತಿತ್ವಕ್ಕೆ ಬಂದು ಬಿಡಿರಿ" ಎಂದನು. ಅವೆರಡೂ, "ನಾವು ಆಜ್ಞಾಪಾಲಕ 
ರಂತೆ ಬಂದು ಬಿಟ್ಟೆವು" ಎಂದವು. ಆಗ ಅವನು ಎರಡು ದಿನಗಳೊಳಗೆ ಸಪ್ತಗಗನಗಳನ್ನು ಉಂಟು 
ಮಾಡಿದನು ಮತ್ತು ಎಲ್ಲ ಆಕಾಶಗಳಲ್ಲೂ ಅದರ ಕಾನೂನನ್ನು ವಹ್ಮ್‌ ಮಾಡಿಬಿಟ್ಟನು. ಭೂಲೋಕದ 


ಎರಡು ದಿನಗಳಲ್ಲಾಯಿತೆಂದು ಹೇಳಿರುವುದನ್ನು ಗಣನೆಗೆ ತೆಗೆದುಕೊಂಡು ಈ ಎರಡು ದಿನಗಳನ್ನು ಸೇರಿಸಿದರೆ ಒಟ್ಟು 8 ದಿನಗಳಾಗುತ್ತವೆ. 
ಆದರೆ ಪವಿತ್ರ ಕುರ್‌ಆನಿನಲ್ಲಿ ಹಲವೆಡೆ ಭೂಮಿ ಆಕಾಶಗಳ ಸೃಷ್ಟಿಯು ಒಟ್ಟು ಆರು ದಿನಗಳಲ್ಲಾಯಿತೆಂದು ಸ್ಪಷ್ಟಪಡಿಸಲಾಗಿದೆ. 
ಆದುದರಿಂದ ಪ್ರಸ್ತುತ ನಾಲ್ಕು ದಿನಗಳು ಭೂಮಿಯ ಸೃಷ್ಟಿಗೆ ತಗಲಿದ ಎರಡು ದಿನಗಳನ್ನೂ ಒಳಗೊಂಡಿವೆ ಎಂದು ಬಹುತೇಕ 
ಎಲ್ಲ ವ್ಯಾಖ್ಯಾನಕಾರರು ಹೇಳಿರುವರು. ಅರ್ಥಾತ್‌- ಭೂಮಿಯ ಸೃಷ್ಟಿಗೆ ಎರಡು ದಿನಗಳು ಮತ್ತು ಮೇಲೆ ಪ್ರಸ್ತಾಪಿಸಲಾಗಿರುವ 
ಭೂಮಿಯ ಇತರ ವಸ್ತುಗಳ ಸೃಷ್ಟಿಗೆ ಎರಡು ದಿನಗಳು. ಈ ರೀತಿ ಒಟ್ಟು ನಾಲ್ಕು ದಿನಗಳಲ್ಲಿ ಭೂಮಿಯು ತನ್ನ ಸಕಲ 
ಸಾಧನಾನುಕೂಲಗಳ ಜೊತೆ ಸಂಪೂರ್ಣಗೊಂಡಿತು. ಆದರೆ ಈ ಅರ್ಥವು ಪವಿತ್ರ ಕುರ್‌ಆನಿನ ವ್ಯಕ್ತವಾದ ಶಬ್ದಗಳಿಗೆ ವಿರುದ್ಧ 
ವಾಗಿವೆ. ಹಾಗೆಯೇ ಯಾವ ಸಂದಿಗ್ದತೆಯಿಂದ ಪಾರಾಗಲಿಕ್ಕಾಗಿ ಈ ರೀತಿಯ ವ್ಯಾಖ್ಯಾನ ಅಗತ್ಯವೆಂದು ಭಾವಿಸಲಾಗಿದೆಯೋ ಆ 
ಸಂದಿಗ್ವತೆ ಕೂಡಾ ಕಾಲ್ಪನಿಕವಾಗಿದೆ. ಭೂಮಿಯ ಸೃಷ್ಟಿಗೆ ತಗುಲಿದ ಎರಡು ದಿನಗಳು ವಾಸ್ತವದಲ್ಲಿ ಒಟ್ಟು ವಿಶ್ವದ ಸೃಷ್ಟಿಗೆ ತಗುಲಿದ 
ಎರಡು ದಿನಗಳಿಗಿಂತ ಭಿನ್ನವಲ್ಲ. ಮುಂದಿನ ಸೂಕ್ತಗಳನ್ನು ಗಮನಿಸಿರಿ. ಅಲ್ಲಿ ಭೂಮಿ ಮತ್ತು ಆಕಾಶಗಳು ಇವೆರಡರ ಸೃಷ್ಟಿಯನ್ನು 
ಒಟ್ಟಾಗಿಯೇ ಪ್ರಸ್ತಾಪಿಸಲಾಗಿದೆ. ಅನಂತರ ಅಲ್ಲಾಹನು ಎರಡು ದಿನಗಳಲ್ಲಿ ಸಪ್ತ ಗಗನಗಳನ್ನು ಸೃಷ್ಪಿಸಿದನೆಂದು ತಿಳಿಸಲಾಗಿದೆ. ಈ 
ಸಪ್ತ ಗಗನಗಳೆಂದರೆ, ಅಖಿಲ ವಿಶ್ವವೆಂದೇ ಅರ್ಥ. ಈ ಭೂಮಿಯೂ ಅದರ ಒಂದು ಅಂಗವಾಗಿದೆ. ವಿಶ್ವದ ಇತರ ಅಸಂಖ್ಯಾತ 
ಗ್ರಹ ಮತ್ತು ನಕ್ಸತ್ರಗಳಂತೆಯೇ ಈ ಭೂಮಿಯೂ ಆ ಎರಡು ದಿನಗಳಲ್ಲಿ ಕೇವಲ ಒಂದು ಗೋಳದ ರೂಪ ತಾಳಿದಾಗ ಅಲ್ಲಾಹನು 
ಮುಂದಿನ ನಾಲ್ಕು ದಿನಗಳಲ್ಲಿ ಮೇಲಿನ ಸೂಕ್ತದಲ್ಲಿ ತಿಳಿಸಲಾಗಿರುವ ಸಕಲ ಸಾಧನಾನುಕೂಲತೆಗಳನ್ನು ಸೃಷ್ಟಿಸಿದನು. 

14. ಈ ಸ್ಥಾನದಲ್ಲಿ ಮೂರು ವಿಷಯಗಳನ್ನು ಸ್ಪಷ್ಟಪಡಿಸುವುದು ಅಗತ್ಯ- 1) ಮುಂದಿನ ನುಡಿಗಳಿಂದ ಅದು 
ಸ್ಪಷ್ಟವಾಗುವಂತೆ ಇಲ್ಲಿ ಆಕಾಶವೆಂದರೆ - ಅಖಿಲ ವಿಶ್ವವಾಗಿದೆ. 2) ಹೊಗೆ ಎಂದರೆ, ವಿಶ್ವವು ರೂಪ ತಾಳುವುದಕ್ಕಿಂತ ಮುಂಚೆ, 
ರೂಪರಹಿತವಾದ ವಿಚ್ಛಿದ್ರ ಧೂಳಿನಂತೆ ವಾತಾವರಣದಲ್ಲಿ ಚದುರಿಕೊಂಡಿದ್ದ ಭೌತಿಕ ವಸ್ತುವಿನ ಪ್ರಾಥಮಿಕ ಸ್ವರೂಪ. 
3) "ತರುವಾಯ ಅವನು ಆಕಾಶದ ಕಡೆಗೆ ಗಮನ ಕೊಟ್ಟನು” ಎಂಬ ವಾಕ್ಯದಲ್ಲಿ 'ಸುಮ್ಮ' (ತರುವಾಯ) ಎಂಬ ಪದವು ಮಾತಿನ 
ಕ್ರಮವನ್ನು ಸೂಚಿಸುವಂತಹದೇ ಹೊರತು ಘಟನೆಗಳ ಕಾಲಕ್ರಮವನ್ನು ಸೂಚಿಸುವಂತಹದಲ್ಲ. (ವಿಶದೀಕರಣಕ್ಕಾಗಿ ಸೂರಃ 
ಅರುಮರ್‌ನ 12ನೆಯ ಟಿಪ್ಪಣಿಯನ್ನು ನೋಡಿರಿ) ಆದುದರಿಂದಲೇ ಮುಂದೆ- "ಅವನು ಭೂಮಿ ಆಕಾಶಗಳೊಡನೆ ನೀವು 
ಅಸ್ತಿತ್ವಕ್ಕೆ ಬಂದು ಬಿಡಿ ಎಂದನು. ಆಗ ಅವೆರಡೂ ನಾವು ಆಜ್ಞಾಪಾಲಕರಂತೆ ಬಂದು ಬಿಟ್ಟೆವು ಎಂದವು" ಎಂದು ಹೇಳಲಾಗಿದೆ. 
ಇದರಿಂದ ವಿಶದವಾಗುವಂತೆ ಈ ವಾಕ್ಕದ ಅರ್ಥ ಅಲ್ಲಾಹನು ಭೂಮಿಯನ್ನು ಸೃಷ್ಟಿಸಿ ಅದರಲ್ಲಿ ಜನವಾಸದ ಏರ್ಪಾಡು ಮಾಡಿದ 
ಬಳಿಕ ಆಕಾಶವನ್ನು ನಿರ್ಮಿಸಿದನೆಂಬುದಲ್ಲ. ಈ ಸೂಕ್ತದಲ್ಲೂ ಅನಂತರದ ಸೂಕ್ತಗಳಲ್ಲೂ ಪ್ರಸ್ತಾಪಿಸಲಾಗಿರುವುದು ಭೂಮಿ 
ಯಾಗಲಿ ಆಕಾಶವಾಗಲಿ ಆಗಿನ್ನೂ ಅಸ್ತಿತ್ವದಲ್ಲೇ ಇಲ್ಲದಿದ್ದ ಮತ್ತು ವಿಶ್ವಸೃಷ್ಟಿಯ ಕಾರ್ಯವು ಆರಂಭಗೊಳ್ಳುತ್ತಿದ್ದ ಕಾಲವನ್ನು. 

15. ಈ ನುಡಿಗಳಲ್ಲಿ ಅಲ್ಲಾಹನು ತನ್ನ ಸೃಷ್ಟಿಕಾರ್ಯದ ರೀತಿಯನ್ನು ಯಾವ ಧಾಟಿಯಲ್ಲಿ ವಿವರಿಸಿರುವನೆಂದರೆ- ಇದರಿಂದ 
ದೇವ ಸೃಷ್ಟಿಕಾರ್ಯ ಮತ್ತು ಮಾನವನ ಕಲಾಕೌಶಲಗಳ ನಡುವೆ ಇರುವ ವ್ಯತ್ಕಾಸವು ಬಹಳ ವಿಶದವಾಗಿ ತಿಳಿದು ಬರುತ್ತದೆ. 
ವಿಶ್ವದ ಮೂಲ ಪದಾರ್ಥಗಳ ಕಣಗಳು ಹೊಗೆಯಂತೆ ಹರಡಿಕೊಂಡಿದ್ದುವು. ಅಲ್ಲಾಹನು ಅದಕ್ಕೆ ಈಗಿರುವ ರೂಪ 
ಕೊಡಲಿಚ್ಛಿಸಿದನು. ಇದಕ್ಕಾಗಿ ಅವನಿಗೆ ಒಬ್ಬ ಮಾನವ ಕುಶಲಕರ್ಮಿಯಂತೆ ಕುಳಿತು, ಭೂಮಿ, ಚಂದ್ರ, ಸೂರ್ಯ ಮತ್ತು ಇತರ 
ಗ್ರಹ ನಕ್ಷತ್ರಾದಿಗಳನ್ನು ತಯಾರಿಸಬೇಕಾದ ಅಗತ್ಯ ಉಂಟಾಗಲಿಲ್ಲ. ಅವನು ಕೇವಲ ತನ್ನ ಕಲ್ಪನೆಯಲ್ಲಿದ್ದ ವಿಶ್ವದ ಆ ನಕಾಶೆಗೆ 
ಅಸ್ತಿತ್ವಕ್ಕೆ ಬಂದುಬಿಡೆಂದು ಆದೇಶಿಸಿದನು. ಅಂದರೆ, ಹೊಗೆಯಂತೆ ಹರಡಿಕೊಂಡಿದ್ದ ಪದಾರ್ಥಕ್ಕೆ ತಾನು ಸೃಷ್ಟಿಸಬಯಸಿದ ಆಕಾಶಗಂಗೆ, 


ಕಾಂಡ-24 


41. ಹಾಮೊಮ್‌ رت‎ 593 


4 SOT SB EA Fe ALAS 5°, 
5A bb EAE eSB os يَکُلَ‎ 
مک رانا یتآ‎ SOG ES IE NEES حَليھۂ الا‎ 
JES FSS اض‎ 3 EE کون کاکا ءا‎ 4 Bf 


تھے 
ಆಕಾಶವನ್ನು ನಾವು ದೀಪಗಳಿಂದ ಅಲಂಕರಿಸಿದೆವು ಮತ್ತು" ಅದನ್ನು ಚೆನ್ನಾಗಿ ಸುರಕ್ಸಿತಗೊಳಿಸಿದೆವು.'$‏ 
ಇವೆಲ್ಲವೂ ಓರ್ವ ಪ್ರಬಲನೂ ಸರ್ವಜ್ಞನೂ ಆಗಿರುವಾತನ ಯೋಜನೆಯಾಗಿದೆ.‏ 

(13-14) ಇವರೀಗ ವಿಮುಖರಾಗುತ್ತಾರೆಂದಾದರೆ'' ಇವರೊಡನೆ ಹೇಳಿರಿ, "ನಾನು ನಿಮ್ಮನ್ನು, ಆದ್‌ 
ಮತ್ತು ಸಮೂದರ ಮೇಲೆ ಎರಗಿದ್ದಂತಹ, ಹಠಾತ್ತನೆ ಸಿಡಿದು ಬೀಳುವ ಒಂದು ಯಾತನೆಯ ಬಗ್ಗೆ 
ಎಚ್ಚರಿಸುತ್ತೇನೆ. ದೇವ ಸಂದೇಶವಾಹಕರು ಅವರ ಮುಂದಿನಿಂದಲೂ ಹಿಂದಿನಿಂದಲೂ ಎಲ್ಲ ದಿಕ್ಕು 
ಗಳಿಂದಲೂ ಅವರ ಬಳಿ ಬಂದು", ನೀವು ಅಲ್ಲಾಹನ ಹೊರತು ಇನ್ನಾರ ದಾಸ್ಯ-ಆರಾಧನೆಯನ್ನೂ ಮಾಡ 
ಬೇಡಿರಿ" ಎಂದು ಹೇಳಿದಾಗ ಅವರು, "ನಮ್ಮ ಪ್ರಭು ಇಚ್ಛಿಸುತ್ತಿದ್ದರೆ ದೇವಚರರನ್ನು ಕಳುಹಿಸುತ್ತಿದ್ದನು. 
ಆದುದರಿಂದ ನೀವು ಯಾವುದಕ್ಕಾಗಿ ಕಳುಹಿಸಲ್ಪಟ್ಟಿರುವಿರೋ ಅದನ್ನು ನಾವು ನಿರಾಕರಿಸುತ್ತೇವೆ" ಎಂದರು.” 


ನಕ್ಸತ್ರ 'ಮತ್ತು ಗ್ರಹಗಳ ರೂಪ ತಾಳಲು ಆದೇಶ ನೀಡಿದನು. ಅತ್ತ ಅಪ್ಪಣೆಯಾದುದೇ ತಡ, ಇತ್ತ ಆ ಪದಾರ್ಥ ಗಳೆಲ್ಲಾ 
ಸಮಾವೇಶಗೊಂಡು ಆಜ್ಞಾನುಸಾರಿಗಳಂತೆ ತಮ್ಮ ಒಡೆಯನ ನಕಾಶೆಯಂತೆ ರೂಪುಗೊಳ್ಳುತ್ತ ಹೋದುವು. ಹೀಗೆ 48 ತಾಸುಗಳಲ್ಲಿ 
ಭೂಮಿಯ ಸಹಿತ ಅಖಿಲ. ವಿಶ್ವವು ಸಿದ್ಧವಾಯಿತು. ಅಲ್ಲಾಹನ ಸೃಷ್ಟಿ ವಿಧಾನದ ಈ ಸ್ವರೂಪವನ್ನೇ ಪವಿತ್ರ ಕುರ್‌ಆನಿನ ಇತರ 
ಅನೇಕಾರು ಕಡೆಗಳಲ್ಲಿ- "ಅಲ್ಲಾಹನು ಯಾವುದಾದರೊಂದು ಕಾರ್ಯದ ನಿರ್ಧಾರ ಕೈಗೊಂಡೊಡನೆ ಆಗಿ ಬಿಡು ಎಂದು ಮಾತ್ರ 
ಅಪ್ಪಣೆ ಕೊಡುತ್ತಾನೆ. ಅದು. ಆಗಿ ಬಿಡುತ್ತದೆ" ಎಂದು ವರ್ಣಿಸಲಾಗಿದೆ. (ಸೂರಃ ಅಲ್‌ ಬಕರಃ-117, ಆಲಿ ಇಮ್ರಾನ್‌-47, 
59, ಅನ್ನಹ್ನ್‌- 40, ಮರ್ಯಮ್‌- 35, ಯಾಸೀನ್‌- 82 ಮತ್ತು ಅಲ್‌ ಮೂಮಿನ್‌ನ 68ನೆಯ ಸೂಕ್ತಗಳನ್ನು ನೋಡಿರಿ) 

16. ಈ ಸೂಕ್ತಗಳನ್ನು ಅರ್ಥ ಮಾಡಿಕೊಳ್ಳಲು ಸೂರಃ ಅಲ್‌ ಬಕರಃ-29, ಅರ್ರಲ್‌ದ್‌-2, ಅಲ್‌ ಹಿಜ್ಸ್‌-16ರಿಂದ 19, 
ಅಲ್‌ ಅಂಬಿಯಾ - 30 ರಿಂದ 33, ಅಲ್‌ 2:65 ಮತ್ತು ಅಲ್‌ ಮೂಮಿನೂನ್‌ನ 17ನೆಯ ಸೂಕ್ತಗಳನ್ನೂ ಯಾಸೀನ್‌ನ 
37 ಮತ್ತು ಅಸ್ಸಾಪ್ಸಾತ್‌ನ 5-6ನೆಯ ಟಿಪ್ಪಣಿಗಳನ್ನೂ ನೋಡಿರಿ. 

17. ಅರ್ಥಾತ್‌- ಈ ಭೂಮಿಯನ್ನೂ ಅಖಿಲ ವಿಶ್ವವನ್ನೂ ಮಾಡಿದವನು ಮಾತ್ರ ದೇವನೂ ಆರಾಧ್ಯನೂ ಆಗಿರುತ್ತಾ 
ನೆಂಬುದನ್ನು ನಂಬುವುದಿಲ್ಲವೆಂದಾದರೆ. 

18. ಈ ಮಾತಿಗೆ ಅನೇಕ ಅರ್ಥಗಳಿರಲು ಸಾಧ್ಯ- 1) ಅವರ ಬಳಿಗೆ ಒಬ್ಬರ ಬಳಿಕ ಇನ್ನೊಬ್ಬರಂತೆ ಸಂದೇಶವಾಹಕರು 
ಬರುತ್ತಲೇ ಇದ್ದರು. 2) ಸಂದೇಶವಾಹಕರು ಅವರಿಗೆ ತಿಳಿ ಹೇಳಲು ಎಲ್ಲ ವಿಧದಲ್ಲೂ ಪ್ರಯತ್ನಿಸಿದರು. 3) ಅವರ ಬಳಿಗೆ 
ಅವರ ಸ್ವಂತ ದೇಶದಲ್ಲೂ ರಸೂಲರು ಬಂದರು, ಸುತ್ತಮುತ್ತಲಿರುವ ದೇಶಗಳಲ್ಲೂ ಬರುತ್ತಲಿದ್ದರು. 

19. ಅರ್ಥಾತ್‌- ಅಲ್ಲಾಹನಿಗೆ ನಮ್ಮ ಈ ಮತವು ಇಷ್ಟವಿಲ್ಲದಿರುತ್ತಿದ್ದರೆ ಮತ್ತು ಅವನು ನಮ್ಮನ್ನು ಇವರಿಂದ 
ದೂರವಿಡಲಿಕ್ಕಾಗಿ ಒಬ್ಬ ' ದೂತನನ್ನು ಕಳುಹಿಸ ಬಯಸಿದ್ದರೆ ದೇವಚರರನ್ನೇ ಕಳುಹಿಸುತ್ತಿದ್ದನು. ನೀವು ದೇವಚರರಲ್ಲವಾದ್ದ 
ರಿಂದ ಮತ್ತು ನೀವೂ ನಮ್ಮಂತಹದೇ ಮನುಷ್ಕರಾಗಿರುವುದರಿಂದ ನೀವು ದೇವವತಿಯಿಂದ ಕಳುಹಿಸಲ್ಪಟ್ಟವರೆಂಬುದನ್ನು ನಾವು 
ನಂಬುವುದಿಲ್ಲ, "ಯಾವುದಕ್ಕಾಗಿ ನೀವು ಕಳುಹಿಸಲ್ಪಟ್ಟಿರುವಿರೋ ಅದನ್ನು ನಾವು ನಿರಾಕರಿಸುತ್ತೇವೆ" ಎಂಬ ಸತ್ಯ ನಿಷೇಧಿಗಳ 
ಮಾತು ಕೇವಲ ವ್ಯಂಗ್ಯದ ಮಾತಾಗಿತ್ತು. ಪ್ರವಾದಿಗಳು ದೇವವತಿಯಿಂದ ಕಳುಹಿಸಲ್ಪಟ್ಟವರೆಂಬುದನ್ನು ಅವರು ಅಂಗೀಕರಿಸುತ್ತಿದ್ದ 
ರೆಂದಾಗಲಿ, ಈ ಅಂಗೀಕಾರದ ಹೊರತಾಗಿಯೂ ಅವರ ಮಾತನ್ನು ನಿರಾಕರಿಸುತ್ತಿದ್ದರೆಂದಾಗಲಿ ಇದರ ಅರ್ಥವಲ್ಲ. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ. ಸೂರಃ ಯಾಸೀನ್‌- ಟಿಪ್ಪಣಿ 11) 


ಕಾಂಡ-24 


38 


594 ಕುರ್‌ಆನ್‌ ವ್ಯಾಖ್ಯಾನ 


2? AAT OT سی سس ھی ات‎ ಠಿ 4 
HEIR EE I برا اج‎ I Gl 


MGS gl ESL با‎ 


a 


ری پت )4.25 es Kat LN‏ 12% 
َننِيْكَه SIE‏ الَخِزي ي الَحیٰوة الدُنیا٭ لَعَذَاب EM‏ آخزی 
ETI‏ سم کووو A ವ ಶ್‌‏ 

GUM FE NEL IE S23 Ea لا‎ 245 

کے وروی رےے ہے )7 Vo sty‏ 2 مر rd [occ‏ ای 

BA NES ESAS 136 Gy $30 olds Ab SESE 
(15-16) ಆದ್‌ (ಜನಾಂಗದವರು) ಯಾವ ಹಕ್ಕೂ ಇಲ್ಲದೆ ಭೂಮಿಯಲ್ಲಿ ಅಹಂಕಾರ 
ಪಡುತ್ತಿದ್ದರು. "ನಮಗಿಂತ ಶಕ್ತಿಶಾಲಿಗಳು ಯಾರಿದ್ದಾರೆ?" ಎನ್ನತೊಡಗಿದರು. ಅವರನ್ನು ಸೃಷ್ಟಿಸಿದ ಅಲ್ಲಾಹ್‌ 
ಅವರಿಗಿಂತ ಎಷ್ಟೋ ಅಧಿಕ ಶಕ್ತಿಶಾಲಿಯೆಂದು ಅವರಿಗೆ ಹೊಳೆಯಲಿಲ್ಲವೇ? ಅವರು ನಮ್ಮ ಸೂಕ್ತ 
ಗಳನ್ನು ನಿರಾಕರಿಸುತ್ತಲೇ ಇದ್ದರು. ಕೊನೆಗೆ ನಾವು ಅವರಿಗೆ ಲೌಕಿಕ ಜೀವನದಲ್ಲೇ ಅಪಮಾನಕರ 
ಯಾತನೆಯ ಸವಿಯನ್ನು ಉಣಿಸಲಿಕ್ಕಾಗಿ್‌ ಕೆಲವು ಅಶುಭ ದಿನಗಳಲ್ಲಿ ಅವರ ಮೇಲೆ ತೀವ್ರವಾದ 
ಚಂಡಮಾರುತವನ್ನು ಕಳುಹಿಸಿಬಿಟ್ಟೆವು.! ಪರಲೋಕದ ಯಾತನೆಯಂತು ಇದಕ್ಕಿಂತಲೂ ಹೆಚ್ಚು 


ಅಪಮಾನಕರವಾಗಿದೆ. ಅಲ್ಲಿ ಅವರಿಗೆ ಸಹಾಯ ಮಾಡುವವರು ಯಾರೂ ಇರಲಾರರು. 
(17-18) ಇನ್ನು ಸಮೂದರು, ನಾವು ನೇರ ಮಾರ್ಗವನ್ನು ಅವರ ಮುಂದಿರಿಸಿದೆವು, ಆದರೆ ಅವರು 


ದಾರಿಗಾಣುವ ಬದಲು ಕುರುಡರಾಗಿರುವುದನ್ನೇ ಮೆಚ್ಚಿಕೊಂಡರು. ಕೊನೆಗೆ ಅವರ ದುಷ್ಕರ್ಮಗಳಿಂದಾಗಿ ಅವರ 


20. ಈ ಅಪಮಾನಕರ ಯಾತನೆಯು ಅವರ ಅಹಂಕಾರಕ್ಕೆ ಉತ್ತರವಾಗಿತ್ತು, ಆ ದುರಹಂಕಾರದಿಂದಾಗಿ ಅವರು ಯಾವ 
ಹಕ್ಕೂ ಇಲ್ಲದೆ ಭೂಮಿಯಲ್ಲಿ ತಮ್ಮ ದೊಡ್ಡಸ್ತಿಕೆ ಮೆರೆಯುತ್ತಿದ್ದರು. ನಮ್ಮಂತಹ ಬಲಶಾಲಿಗಳು ಯಾರಿದ್ದಾರೆಂದು ಎದೆ ತಟ್ಟಿ 
ಹೇಳುತ್ತಿದ್ದರು. ಅಲ್ಲಾಹನು ಅವರನ್ನು ಯಾವ ರೀತಿ ಅವಮಾನಗೊಳಿಸಿದನೆಂದರೆ- ಅವರ ಜನಸಂಖ್ಯೆಯ ಅಧಿಕಾಂಶವನ್ನು 
ನಾಶಗೊಳಿಸಿದನು. ಅವರ ನಾಗರಿಕತೆಯನ್ನು ಮಣ್ಣುಗೂಡಿಸಿದನು ಮತ್ತು ಅಳಿದುಳಿದ ಅವರ ಸಣ್ಣ ವಿಭಾಗವನ್ನು ಈ ಹಿಂದೆ 
ಅವರು ಜಗತ್ತಿನ ಯಾವ ಜನಾಂಗಗಳೆದುರು ತಮ್ಮ ಹಿರಿಮೆ ಕೊಚ್ಚಿಕೊಳ್ಳುತ್ತಿದ್ದರೋ ಅವರ ಮುಂದೆಯೇ ತೀರಾ ನಿಂದ್ಯರಾಗಿ 
ಬಿಡುವಂತೆ ಮಾಡಿದನು. (ಆದ್‌ ಜನಾಂಗದ ವಿವರಗಳನ್ನು ಸೂರಃ ಅಲ್‌ರಾಫ್‌: 65ರಿಂದ 72, ಹೂದ್‌ 50ರಿಂದ 60, ಅಲ್‌ 
ಮೂಮಿನೂನ್‌: 31ರಿಂದ 41, ಅಶ್ಕುಅರಾ: 123, 139 ಮತ್ತು ಅಲ್‌ ಅಂಕಬೂತ್‌ನ 38ನೆಯ ಸೂಕ್ತಗಳಲ್ಲಿ ನೋಡಿರಿ) 

21. 'ಅಶುಭ ದಿನಗಳಲ್ಲಿ' ಎಂಬುದರ ಅರ್ಥ ಆ ದಿನಗಳೇ ಅಶುಭವಾಗಿದ್ದುದೆಂದಾಗಲಿ ಆ ಅಶುಭ ದಿನಗಳು ಆದ್‌ 
ಜನಾಂಗಕ್ಕೆದುರಾದುದರಿಂದ ಅವರ ಮೇಲೆ ಯಾತನೆ ಎರಗಿ ಬಿಟ್ಟಿತೆಂದಾಗಲಿ ಅಲ್ಲ. ಹಾಗಿರುತ್ತಿದ್ದರೆ ಆ ಯಾತನೆಯು, 
ಲೋಕದ ಎಲ್ಲ ಜನಾಂಗಗಳ ಮೇಲೂ ಎರಗುತ್ತಿತ್ತು. ಆದ್ದರಿಂದ ಇದರ ಸರಿಯಾದ ಅರ್ಥ ಆ ದಿನಗಳಲ್ಲಿ ಆದ್‌ 
ಜನಾಂಗದವರ ಮೇಲೆ ಯಾತನೆ ಎರಗಿದುದರಿಂದ ಆ ದಿನಗಳು ಆದ್‌ ಜನಾಂಗದವರ ಮಟ್ಟಿಗೆ ಅಶುಭ ದಿನಗಳಾಗಿದ್ದುವು 
ಎಂದಾಗಿದೆ. ಈ ಸೂಕ್ತದಿಂದ ದಿನಗಳ ಶುಭಾಶುಭಗಳಿಗೆ ಆಧಾರ ಪಡೆಯುವುದು ಸರಿಯಲ್ಲ, ಪವಿತ್ರ ಕುರ್‌ಆನಿನ ಇತರ 
ಕಡೆಗಳಲ್ಲಿ ಈ ಯಾತನೆಯ ಬಗ್ಗೆ ಇರುವ ವಿವರಗಳ ಪ್ರಕಾರ-ಈ ಚಂಡಮಾರುತವು ಎಡೆಬಿಡದೆ ಏಳು ರಾತ್ರೆ ಮತ್ತು 
ಎಂಟು ದಿನಗಳವರೆಗೆ ಬೀಸುತ್ತಲಿತ್ತು. ಅದರ ಬಲದಿಂದ ಖರ್ಜೂರದ ಟೊಳ್ಳಾದ ಕಾಂಡಗಳು ಮುರಿದು ಬೀಳುವಂತೆ 
ಜನರು ಸತ್ತು ಬೀಳತೊಡಗಿದರು. (ಸೂರಃ ಅಲ್‌ ಹಾಕ್ಕಃ 7ನೆಯ ಸೂಕ್ತ) ಈ ಚಂಡಮಾರುತವು ತಾವು ಹಾದು ಹೋದ 
ಪ್ರತಿಯೊಂದು ವಸ್ತುವನ್ನೂ ಜೀರ್ಣಿಸಿ ಬಿಟ್ಟಿತು. (ಅದ್ದಾರಿಯಾತ್‌-42ನೆಯ ಸೂಕ್ತ) ಈ ಚಂಡಮಾರುತವು ಬರುತ್ತಿರುವಾಗ, 
ಅದೋ ಮೋಡಗಳನ್ನು ಹೊತ್ತುಕೊಂಡು ಗಾಳಿ ಬರುತ್ತಿದೆ. ಇನ್ನು ಚೆನ್ನಾಗಿ ಮಳೆ ಬರುವುದು ಮತ್ತು ಒಣಗಿದ ಬೆಳೆಗೆ 
ಧಾರಾಳ ನೀರು ಒದಗುವುದು ಎನ್ನುತ್ತ ಆದ್‌ ಜನಾಂಗದವರು ಸಂತೋಷ ಪಡುತ್ತಿದ್ದರು. ಆದರೆ, ಅದು ಬಂದು 
ಮಾಡಿದುದೇನು? ಅವರ ನಾಡನ್ನೇ ಸಂಪೂರ್ಣ ನಾಶಗೊಳಿಸಿಬಿಟ್ಟಿತು. (ಅಲ್‌ ಅಹ್‌ಕಾಫ್‌: 24-25) 


ಕಾಂಡ ۔‎ 4 


41. ಹಾಮೊಮ್‌ ಅಸ್ಪಜ್ಞಃ 595 


Ee OM EEE ES 
"EL ES SUS SDE AE GHC G5 
Gl AES دی‎ ಕಾ EE 
SAKES IS SSE LS ET لق‎ 


ಮೇಲೆ ಅಪಮಾನಕಾರಕ ಯಾತನೆ ಎರಗಿತು ಮತ್ತು ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಕರ್ಮಬಭ್ರಷ್ಟತೆಯಿಂದ 
ದೂರವಿರುತ್ತಿದ್ದವರನ್ನು ನಾವು ರಕ್ಷಿಸಿಕೊಂಡೆವು.* 

(19-25) ಅಲ್ಲಾಹನ ಈ ಶತ್ರುಗಳು ನರಕಾಗ್ನಿಯ ಕಡೆಗೆ ಸುತ್ತುಗಟ್ಟಿ ತರಲ್ದಡುವಂತಹ ದಿನದ 
ಬಗ್ಗೆ ಯೋಚಿಸಿರಿ. ಅಂದು, ಅವರ ಹಿಂದಿನ ಕಾಲದವರನ್ನು ಮುಂದಿನ ಕಾಲದವರು ಬರುವ ವರೆಗೆ 
ತಡೆದಿರಿಸಲಾಗುವುದು.* ಅವರೆಲ್ಲರೂ ಅಲ್ಲಿಗೆ ತಲಪಿದಾಗ ಅವರ ಕಿವಿಗಳೂ ಕಣ್ಣುಗಳೂ ಅವರ ದೇಹದ 
ಚರ್ಮಗಳೂ ಅವರು ಭೂಲೋಕದಲ್ಲಿ ಏನು ಮಾಡುತ್ತಿದ್ದರೆಂಬ ಕುರಿತು ಸಾಕ್ಲಿ ಹೇಳುವುವು. ಅವರು 
ತಮ್ಮ ಚರ್ಮಗಳೊಡನೆ-ನೀವು ನಮ್ಮ ವಿರುದ್ಧ ಸಾಕಿ ಹೇಳಿದುದೇಕೆಂದು ಕೇಳುವರು. ಆಗ ಅವುಗಳು 
ಹೇಳುವವು: "ಸಕಲ ವಸ್ತುಗಳಿಗೆ ವಾಕ್ಸಾಮರ್ಥ್ಯ ನೀಡಿರುವ ದೇವನೇ ನಮಗೂ ವಾಕ್ಸಾಮರ್ಥ್ಯವನ್ನು 


22. ಸಮೂದರ ಕಥೆಯ ವಿವರಗಳನ್ನು ಸೂರಃ ಅಲ್‌ರಾಫ್‌: 73ರಿಂದ 79, ಹೂದ್‌: 61ರಿಂದ 68, ಅಲ್‌ ಹಿಜ್‌: 
80ರಿಂದ 84, ಅಶ್ಕುಅರಾ: 141ರಿಂದ 158 ಮತ್ತು ಅನ್ನಮ್ಮ್‌ನ 45ರಿಂದ 53ನೆಯ ಸೂಕ್ತಗಳಲ್ಲಿ ನೋಡಿರಿ. 

23. ಇಲ್ಲಿ- ಅವರನ್ನು ಅಲ್ಲಾಹನ ನ್ಯಾಯಾಲಯದ ಮುಂದೆ ಹಾಜರಿಗಾಗಿ ಸುತ್ತುವರಿದು ತರಲ್ಪಡುವಾಗ ಎಂದು ಹೇಳಲು 
ದ್ಲೇಶಿಸಲಾಗಿದೆ. ಆದರೆ ಈ ವಿಷಯವನ್ನು ನರಕಕ್ಕೆ ಹೋಗಲಿಕ್ಕಾಗಿ ಸುತ್ತುಗಟ್ಟಿ ತರಲ್ಪಡುವರು ಎಂಬ ಮಾತುಗಳಲ್ಲಿ ಹೇಳ 
ಲಾಗಿದೆ. ಏಕೆಂದರೆ, ಅವರಿಗೆ ಕೊನೆಗಂತು ನರಕಕ್ಕೇ ಹೋಗಬೇಕಾಗುವುದು. 

24. ಅರ್ಥಾತ್‌- ಒಂದೊಂದು ವಂಶ ಮತ್ತು ಒಂದೊಂದು ತಲೆಮಾರಿನ ವಿಚಾರಣೆ ನಡೆಸಿ ಅದರ ವಿಷಯವನ್ನು 
ಒಂದರ ನಂತರ ಇನ್ನೊಂದರಂತೆ ಇತ್ಯರ್ಥಗೊಳಿಸಲಾಗದು. ಬದಲಾಗಿ ಹಿಂದಿನ ಮತ್ತು ಮುಂದಿನ ಸಕಲ ಪೀಳಿಗೆಗಳನ್ನೂ 
ಏಕಕಾಲದಲ್ಲಿ ಒಟ್ಟುಗೂಡಿಸಿ ಅವರ ವಿಚಾರಣೆಯನ್ನು ಒಟ್ಟಾಗಿ ನಡೆಸಲಾಗುವುದು. ಏಕೆಂದರೆ-ಒಬ್ಬನು ತನ್ನ ಜೀವನದಲ್ಲಿ 
ಮಾಡುವ ಸತ್ಸ್ಕರ್ಮಗಳ ಮತ್ತು ದುಷ್ಕರ್ಮಗಳ ಪ್ರಭಾವವು ಅವನ ಜೀವಮಾನದೊಂದಿಗೆ ಮುಗಿದು ಹೋಗುವುದಿಲ್ಲ. 
ಅದು ಅವನ ಮರಣಾನಂತರವೂ ಬಹಳ ದೀರ್ಫ್ಪ ಕಾಲದವರೆಗೆ ಉಳಿದು ಮುಂದುವರಿಯುತ್ತಿರುತ್ತದೆ. ಅಂತಹ 
ಪ್ರಭಾವಗಳಿಗೆಲ್ಲಾ ಅವನೇ ಹೊಣೆಗಾರನಾಗಿರುತ್ತಾನೆ. ಇದೇ ರೀತಿಯಲ್ಲಿ ಒಂದು ಪೀಳಿಗೆಯು ತನ್ನ ಕಾಲದಲ್ಲಿ ಏನೆಲ್ಲ 
ಮಾಡುವುದೋ ಅದರ ಪ್ರಭಾವ ಪರಿಣಾಮಗಳು ಅನಂತರದ ತಲೆಮಾರುಗಳಲ್ಲೂ ಶತಮಾನಗಳ ವರೆಗೆ ಜಾರಿಯಲ್ಲಿರುತ್ತವೆ. 
ತನ್ನ ಈ ಬಳುವಳಿಗೆ ಆ ವಂಶವು ಹೊಣೆಯಾಗಿರುತ್ತದೆ. ವಿಚಾರಣೆ ನಡೆಸುವಾಗ ಮತ್ತು ನ್ಯಾಯ ತೀರ್ಮಾನ ಮಾಡುವಾಗ 
ಈ ಎಲ್ಲ ಪ್ರಭಾವ ಪರಿಣಾಮಗಳನ್ನು ಪರಿಶೀಲಿಸಿ ಅವುಗಳಿಗೆ ಸಾಕ್ಸ್ಯವನ್ನೊದಗಿಸಬೇಕಾದುದು ಅನಿವಾರ್ಯ. ಇದೇ 
ಕಾರಣದಿಂದ ಪುನರುತ್ಡಾನ ದಿನ ವಿವಿಧ ಪೀಳಿಗೆಗಳು ಒಂದರ ಹಿಂದೊಂದರಂತೆ ಬರುತ್ತಲಿರುವುವು ಮತ್ತು ಅವುಗಳನ್ನು 
ನಿಲ್ಲಿಸಲಾಗುವುದು. ಹಿಂದಿನವರೂ ಮುಂದಿನವರೂ ಎಲ್ಲರೂ ಹಾಜರುಗೊಂಡ ಬಳಿಕ ನ್ಯಾಯ ವಿಚಾರಣಾ ಕಾರ್ಯವು 
ಆರಂಭಗೊಳ್ಳುವುದು. (ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅಲ್‌ರಾಫ್‌ನ 30ನೆಯ ಟಿಪ್ಪಣಿಯನ್ನು ಓದಿರಿ) 

25. ಈ ಕುರಿತು ಹದೀಸ್‌ನಲ್ಲಿ ಬಂದಿರುವ ವಿವರಣೆಯ ಪ್ರಕಾರ - ಯಾರಾದರೂ ಹಟಮಾರಿ ಅಪರಾಧಿಯು ತನ್ನ 
ಅಪರಾಧವನ್ನು ನಿರಾಕರಿಸುತ್ತಲೇ ಹೋದರೆ ಮತ್ತು ಎಲ್ಲ ಸಾಕ್ಟಿಗಳನ್ನೂ ನಿರಾಕರಿಸತೊಡಗಿದರೆ ಆಗ ಅಲ್ಲಾಹನ ಅಪ್ಪಣೆಯಿಂದ 
ಅವನ ಶರೀರದ ಪ್ರತಿಯೊಂದು ಅಂಗವು ಅವನು ತನ್ನಿಂದ ಯಾವ್ಯಾವ ಕೆಲಸಗಳನ್ನು ಮಾಡಿಸಿದ್ದನೆಂದು ಸಾಕ್ಲಿ ಹೇಳತೊಡಗುವುದು. 


5-4 


596 ಕುರ್‌ಆನ್‌ ವ್ಯಾಖ್ಯಾನ 
BS SRS SAT KS KE SES SHS 


سز اي الله GE ASS‏ کاو هر ڈلکر GD KE‏ 
SE KIS 5‏ 3 رم لان ENS‏ 


ನೀಡಿರುವನು.* 'ಅವನೇ ನಿಮ್ಮನ್ನು ಪ್ರಥಮ ಬಾರಿ ಸೃಷ್ಟಿಸಿದ್ದನು ಮತ್ತು ಈಗ ಅವನ ಕಡೆಗೇ ನೀವು 
ಮರಳಿ ತರಲ್ಪಡುತ್ತಿರುವಿರಿ. ನೀವು ಭೂಲೋಕದಲ್ಲಿ ಅಡಗಿಕೊಂಡು ಅಪರಾಧಗಳನ್ನೆಸಗುತ್ತಿದ್ದಾಗ ನಿಮ್ಮ 
ಕಿವಿಗಳು ಕಣ್ಣುಗಳು ಮತ್ತು ಚರ್ಮಗಳು ನಿಮ್ಮ ವಿರುದ್ಧ ಸಾಕ್ಲಿ ಹೇಳಲಿವೆ ಎಂಬ ಯೋಚನೆಯೇ 
ನಿಮಗಿರಲಿಲ್ಲ. ನೀವಂತು ನಿಮ್ಮ ಹಲವಾರು ಕರ್ಮಗಳ ಬಗ್ಗೆ ಅಲ್ಲಾಹನಿಗೂ ಅರಿವಿಲ್ಲ ಎಂದು ಭಾವಿಸಿ 
ಕೊಂಡಿದ್ದಿರಿ. ನೀವು ನಿಮ್ಮ ಪ್ರಭುವಿನ ಬಗ್ಗೆ ಇರಿಸಿಕೊಂಡಿದ್ದ ಈ ಭಾವನೆಯೇ ನಿಮ್ಮನ್ನು ಕೆಡಿಸಿಬಿಟ್ಟಿತು 
ಮತ್ತು ಇದರಿಂದಾಗಿಯೇ ನೀವು ನಷ್ಟಕ್ಕೊಳಗಾಗಿಬಿಟ್ಟಿರಿ."”' ಇಂತಹ ಸ್ಥಿತಿಯಲ್ಲಿ ಅವರು ತಾಳ್ಮೆ ವಹಿಸಿದರೂ 


ಈ ವಿಷಯವನ್ನು ಹ. ಅನಸ್‌, ಹ. ಅಬೂ ಮೂಸಾ ಅಶ್‌ಅರೀ, ಹ. ಅಬೂ ಸಈದ್‌ رہ‎ ಮತ್ತು ಹ. ಇಬ್ದು ಅಬ್ಬಾಸ್‌(ರ) 
ಪ್ರವಾದಿವರ್ಯರಿಂದ(ಸ) ವರದಿ ಮಾಡಿರುತ್ತಾರೆ. ಮುಸ್ಲಿಮ್‌, ನಸಾಈ, ಇಬ್ನ್‌ ಜರೀರ್‌, ಇಬ್ದ್‌ ಅಬೀ ಹಾತಿಮ್‌, توق‎ 
ಮುಂತಾದ ಹದೀಸ್‌ ವಿದ್ವಾಂಸರು ಈ ವರದಿಗಳನ್ನು ಉಲ್ಲೇಖಿಸಿರುತ್ತಾರೆ. (ಹೆಚ್ಚಿನ ವಿವರಗಳನ್ನು ಸೂರಃ ಯಾಸೀನ್‌ನ 55ನೆಯ 
ಟಿಪ್ಪಣಿಯಲ್ಲಿ ನೋಡಿರಿ) ಈ ಸೂಕ್ತವು - ಪರಲೋಕವೆಂಬುದು ಕೇವಲ ಆತ್ಮಗಳ ಲೋಕವಾಗಿರದೆ, ಅಲ್ಲಿ ಮನುಷ್ಯರು ಈಗ 
ಈ ಲೋಕದಲ್ಲಿ ಜೀವಿಸುತ್ತಿರುವಂತೆ ಆತ್ಮ ಮತ್ತು ಶರೀರಗಳ ಸಹಿತವಾಗಿ ಜೀವಂತಗೊಳಿಸಲ್ಪಡುವರು ಎಂಬುದನ್ನು ಮಾತ್ರವಲ್ಲ 
ಇಂದು ಅವರಿಗಿರುವ ಶರೀರವನ್ನು ಅಲ್ಲೂ ಅವರಿಗೆ ನೀಡಲಾಗುವುದು ಎಂಬುದನ್ನು ಸಾಬೀತುಪಡಿಸುವ ಸೂಕ್ತಗಳಲ್ಲಿ ಒಂದಾಗಿದೆ. 
ಈ ಲೋಕದಲ್ಲಿ ಮನುಷ್ಯರ ಶರೀರವು ಯಾವೆಲ್ಲ ವಸ್ತು ಮತ್ತು ಅಣುಗಳ ಸಂಯೋಗದಿಂದ ನಿರ್ಮಾಣವಾಗಿದೆಯೋ ಅದೇ 
ವಸ್ತು ಮತ್ತು ಅಣುಗಳು ಪುನರುತ್ನಾನ ದಿನ ಮತ್ತೆ ಒಂದುಗೂಡಿಸಲ್ಪಡುವವು ಮತ್ತು ಮನುಷ್ಯರು ಯಾವ ಶರೀರದೊಂದಿಗಿದ್ದು 
ಲೋಕದಲ್ಲಿ ಕಾರ್ಯವೆಸಗುತ್ತಿದ್ದರೋ ಅದೇ ಶರೀರಗಳೊಂದಿಗೆ ಪುನಃ ಎದ್ದೇಳಿಸಲ್ಪಡುವರು. ಮಾನವನ ಅಂಗಾಂಗಗಳು ಅಲ್ಲಿ 
ಸಾಕ್ಸಿ ಹೇಳಬೇಕಿದ್ದರೆ, ಅವನು ಭೂಲೋಕದಲ್ಲಿದ್ದಾಗ ಅಪರಾಧವೆಸಗಲು ಬಳಸಿದ್ದ ಅಂಗಾಂಗಳೇ ಅಲ್ಲೂ ಇರಬೇಕಲ್ಲವೇ? 
ಈ ವಿಷಯದ ಕುರಿತು ಪವಿತ್ರ ಕುರ್‌ಆನಿನ ಈ ಕೆಳಗಿನ ಸೂಕ್ತಗಳು ಕೂಡಾ ಪ್ರಬಲ ಪುರಾವೆಗಳಾಗಿವೆ: 

ಸೂರಃ ಬನೀ ಇಸ್ರಾಈಲ್‌: 49ರಿಂದ 51, 98, ಅಲ್‌ ಮೂಮಿನೂನ್‌: 35 ರಿಂದ 38, 82, 83, ಅನ್ನೂರ್‌: 24, ಅಸ್ಪಜ್‌ದ: 
10, ಯಾಸೀನ್‌: 65, 78, 79, ಅಸ್ಸಾಫ್ಪಾತ್‌: 16ರಿಂದ 18, ಅಲ್‌ ವಾಕಿಅಃ 47ರಿಂದ 50 ಮತ್ತು ಅನ್ನಾರುಿಯಾತ್‌ 10ರಿಂದ 
14ರ ವರೆಗಿನ ಸೂಕ್ತಗಳು. 

26. ಇದರಿಂದ ತಿಳಿದು ಬರುವುದೇನೆಂದರೆ. ಮಾನವನ ಸ್ವಂತ ಅಂಗಾಂಗಗಳು ಮಾತ್ರ ಪುನರುತ್ನಾನ ದಿನ ಸಾಕ್ಸಿ 
ಹೇಳುವುದಲ್ಲ, ಮಾನವನು ಯಾವೆಲ್ಲ ವಸ್ತುಗಳ ಮುಂದೆ ಏನಾದರೂ ಕೃತೃವನ್ನೆಸಗಿರುವನೋ ಆ ಎಲ್ಲ ವಸ್ತುಗಳೂ ಅಂದು 
ಮಾತನಾಡತೊಡಗುವವು. ಇದನ್ನೇ ಸೂರಃ ರಿಲ್‌ರಾಲ್‌ನಲ್ಲಿ ಹೀಗೆ ಹೇಳಲಾಗಿದೆ, "ಭೂಮಿಯು ತನ್ನೊಳಗೆ ತುಂಬಿಕೊಂಡಿರುವ 
ಹೊರೆಗಳೆಲ್ಲವನ್ನೂ ಹೊರಗೆಸೆದು. ಬಿಡುವುದು ಮತ್ತು ಮಾನವನು, ಇದಕ್ಕೆ ಏನಾಗಿ ಬಿಟ್ಟಿದೆ ಎಂದು ಹೇಳುವನು. ಅಂದು 
ಭೂಮಿಯು. ತನ್ನ ವೃತ್ತಾಂತವನ್ನೆಲ್ಲಾ ತಿಳಿಸಿ ಬಿಡುವುದು." (ಅರ್ಥಾತ್‌- ಮಾನವನು" ಅದರ ಬೆನ್ನ ಮೇಲಿದ್ದುಕೊಂಡು 
ಮಾಡಿದುದೆಲ್ಲವನ್ನೂ ಅದು ಹೇಳಿ ಬಿಡುವುದು) ಏಕೆಂದರೆ, ನಿನ್ನ ಪ್ರಭು ಅದಕ್ಕೆ ಹೇಳುವ ಅಪ್ಪಣೆ ಕೊಟ್ಟಿರುವನು. 

27. ಹ. ಹಸನ್‌ ಬಸ್‌ರೀ(ರ) ಈ ಸೂಕ್ತದ ವಿವರಣೆಯನ್ನು ಬಹಳ ಚೆನ್ನಾಗಿ ನೀಡಿರುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ 
ವರ್ತನೆಯು, ಅವನು ತನ್ನ ಪ್ರಭುವಿನ ಕುರಿತು ಇಟ್ಟುಕೊಂಡಿರುವ ಗುಮಾನಿಗನುಸಾರವಿರುತ್ತದೆ. ಸಜ್ಜನನಾದ ಸತ್ಯವಿಶ್ವಾಸಿ ತನ್ನ 
ಪ್ರಭುವಿನ ವಿಷಯದಲ್ಲಿ ಸದ್ಗುಮಾನಿಯನ್ನಿರಿಸುವುದರಿಂದ : ಅವನ ವರ್ತನೆ ಸರಿಯಾಗಿರುತ್ತದೆ. ಸತ್ಯನಿಷೇಧಿಗಳು, ಕಪಟ 
ವಿಶ್ವಾಸಿಗಳು,  ಧರ್ಮಭ್ರಷ್ಟರು ಮತ್ತು ಅಕ್ರಮಿಗಳು ತಮ್ಮ ಪ್ರಭುವಿನ ಕುರಿತು ತಪ್ಪು ಗುಮಾನಿಯನ್ನಿರಿಸುವುದರಿಂದ ಅವರ 


ಕಾಂಡ-24 


41. ಹಾಮೊಮ್‌ نیکرات‎ 597 


3 A ಮಯಿ ಈ BAG ES عم وَإِنْ‎ 
ಹ 0 سا‎ Oi FES AE 
Ee MSS BE tL lS oD 3 


(ವಹಿಸದಿದ್ದರೂ) ನರಕಾಗ್ನಿಯೇ 'ಅವರ ت0ت9ەھَ7‎ ಅವರು ಮರಳಲು 'ಬಯಸಿದರೂ ಅವರಿಗೆ 
ಆದಕ್ಕೆ ಅವಕಾಶ ಕೊಡಲಾಗದು.* ಅವರಿಗೆ ಅವರ ಮುಂದೆ ಮತ್ತು ಹಿಂದೆ ಇರುವ ವಸ್ತುಗಳನ್ನೆಲ್ಲ 
ಮನೋಹರಗೊಳಿಸಿ ತೋರಿಸುತ್ತಿದ್ದಂತಹ ಸಂಗಾತಿಗಳನ್ನು ನಾವು ಅವರ ಮೇಲೆ ಹೇರಿ ಬಿಟ್ಟಿದ್ದೆವು.* ಕೊನೆಗೆ 
ಇವರಿಗಿಂತ ಮುಂಚೆ ಗತಿಸಿ ಹೋಗಿದ್ದ ಜಿನ್ನ್‌ ಮತ್ತು ಮಾನವ ಸಮುದಾಯಗಳಿಗೆ ಅನ್ವಯಗೊಂಡಿದ್ದ ಶಿಕ್ಷೆಯ 
ತೀರ್ಮಾನವೇ ಅವರಿಗೂ ಅನ್ವ ಯವಾಗಿ ಬಿಟ್ಟಿತು. ಖಂಡಿತವಾಗಿಯೂ ಅವರು ನಷ್ಟ 'ಹೊಂದುವವರಾಗಿದ್ದರು. 


ವರ್ತನೆಯು ತಪ್ಪಾಗಿರುತ್ತದೆ. ಇದನ್ನೇ ಪ್ರವಾದಿವರ್ಯರು(ಸ) ತಮ್ಮ ಒಂದು ಸಮಗ್ರ ಹಾಗೂ ಸಂಕ್ಟಿಪ್ತ ಹದೀಸಿನಲ್ಲಿ ಹೀಗೆ 
ಹೇಳಿರುತ್ತಾರೆ: "ನಾನು ನನ್ನ ಕುರಿತು ನನ್ನ ದಾಸನು ಇಟ್ಟುಕೊಳ್ಳುವ ಗುಮಾನಿಯಂತಿರುತ್ತೇನೆ ಎಂದು ನಿಮ್ಮ دی‎ ಹೇಳುತ್ತಾನೆ." 
(ಬುಖಾರಿ, ಮುಸ್ಲಿಮ್‌) 

28. ಇದರ ಅರ್ಥ- "ಭೂಲೋಕದ ಕಡೆಗೆ ಮರಳಬೇಕೆಂದು ಬಯಸಿದರೆ ಮರಳಲಾರದು" ಎಂದೂ ಆಗಬಹುದು. 
ನರಕದಿಂದ ಹೊರ ಬರಲಿಚ್ಛಿಸಿದರೂ ಬರಲಾರರೆಂದೂ ಆಗಬಹುದು ಅಥವಾ ಪಶ್ಚಾತ್ತಾಪಪಡಲು ಮತ್ತು , ನೆಪಗಳನ್ನು 
ಹೂಡಲು ಬಯಸಿದರೂ ಅದನ್ನು ಸ್ವೀಕರಿಸಲಾಗದು ಎಂದೂ ಆಗಿರಬಹುದು. 

29. ದುರುದ್ದೇಶ ಮತ್ತು ದುರಾಕಾಂಕ್ಷೆ, ಗಳನ್ನಿರಿಸುವವರಿಗೆ ಎಂದೂ ಉತ್ತಮ ಸಂಗಾತಿಗಳನ್ನು. ಕೊಡದಿರುವುದು 
ಮತ್ತು ಅವರಿಗೆ ಅವರ ಒಲವುಗಳಿಗನುಸಾರ ಕೆಟ್ಟ ಸಂಗತಿಗಳನ್ನೇ ಒದಗಿಸುವುದು ' ಅಲ್ಲಾಹನ ಶಾಶ್ವತ ನಿಯಮವಾಗಿದೆ. 
ಅವರು ಕೆಡುಕಿನಲ್ಲಿ ಅವನತಿಯ ಕಡೆಗೆ ಎಷ್ಟು ಆಳಕ್ಕೆ ಇಳಿಯುತ್ತ ಹೋಗುತ್ತಿರುವರೋ ಅಷ್ಟೇ. ನೀಚರಾದ ' ಜನರು ಮತ್ತು 
ಶೈತಾನರು ಅವರ ಸಂಗಡಿಗ ಸಲಹೆಗಾರ ಮತ್ತು ಸಹಪ್ರವರ್ತಕರಾಗುತ್ತಾ ಹೋಗುತ್ತಾರೆ. "ಅವರೇನೋ ಒಳ್ಳೆಯವರು ಆದರೆ 
ಅವರಿಗೆ ದುಷ್ಪ ಸಂಗಾತಿಗಳು ಸಿಕ್ಕಿ ಬಿಟ್ಟರು" ಎಂಬ ಕೆಲವರ ಮಾತು ವಾಸ್ತವಿಕತೆಗೆ ವಿರುದ್ಧವಾಗಿದೆ. ಪ್ರತಿಯೊಬ್ಬನಿಗೆ 
ಅವನಂತಹ ಸ್ನೇಹಿತರೇ ಸಿಗುವುದು ಪ್ರಕೃತಿ ನಿಯಮವಾಗಿರುತ್ತದೆ. ಒಬ್ಬ ಸಜ್ಜನನ ಜೊತೆ ದುಷ್ಟರು ಸೇರಿಕೊಂಡರೂ ಅವರು 
ಬಹುಕಾಲ ಅವನೊಂದಿಗೆ ಇರಲಾರರು. ಅದೇ ರೀತಿಯಲ್ಲಿ ಒಬ್ಬ ದುರುದ್ದೇಶಿ ಹಾಗೂ ದುರಾಚಾರಿಯೊಂದಿಗೆ ಸಜ್ಜನರ ಮತ್ತು 
ಸಭ್ಯರ ಗೆಳೆತನ ಸಂದರ್ಭವಶಾತ್‌ ಉಂಟಾಗಿ ಹೋದರೂ ಅದು ಶಾಶ್ವತವಾಗಿ "ಉಳಿಯಲಾರದು. ಕೊಳೆಯು ನೊಣಗಳನ್ನು 
ಆಕರ್ಷಿಸುವಂತೆ ಮತ್ತು ನೊಣಗಳು, ಕೊಳೆಯಿಂದ ಆಕರ್ಷಿತವಾಗುವಂತೆ ದುಷ್ಟನು ಸ್ವಾಭಾವಿಕವಾಗಿ ದುಷ್ಟರನ್ನೇ ಆಕರ್ಷಿಸುತ್ತಾನೆ 
ಮತ್ತು ದುಷ್ಟರು ಮಾತ್ರ ಅವನಿಂದ ಆಕರ್ಷಿತರಾಗುತ್ತಾರೆ. ಅವರು ಮುಂದೆ ಮತ್ತು ಹಿಂದೆ ಇರುವ ಪ್ರತಿಯೊಂದು 
ವಸ್ತುವನ್ನು ಅವರಿಗೆ ಮನೋಹರವನ್ನಾಗಿ ಮಾಡಿ ತೋರಿಸುತ್ತಿದ್ದರೆಂಬ ಮಾತಿನ' ' ತಾತ್ಚರ್ಯವೇನೆಂದರೆ- ಅವರು, ನಿಮ್ಮ 
ಭೂತ ಕಾಲವೂ ತುಂಬಾ ಪ್ರತಿಷ್ಠಿತವಾಗಿತ್ತು. ನಿಮ್ಮ ಭವಿಷ್ಯವೂ ತುಂಬಾ ಉಜ್ಯಲವಾಗಿದೆ” ಎಂದು ನಂಬಿಸುತ್ತಿದ್ದರು 
ಮತ್ತು ಎಲ್ಲವನ್ನೂ ಹಸಿರು ಹಸಿರಾಗಿಯೇ ತೋರಿಸುವಂತಹ ಕನ್ನಡಕವನ್ನು ಅವರಿಗೆ ತೊಡಿಸಿ ಬಿಡುತ್ತಿದ್ದೆರು. "ನಿಮ್ಮ: ನ್ನು 

ಟೀಕಿಸುವವರು ಮೂರ್ಯರು. ನೀವು ಮಾಡುತ್ತಿರುವ ಕೆಲಸ ವಿಲಕ್ಟೆಣವಾದುದೇನೂ ಅಲ್ಲ. ಜಗತ್ತಿನಲ್ಲಿ .ಪ್ರಗತಿ ಸಾಧಿಸುವವರೆಲ್ಲ 
ನೀವು ಮಾಡುತ್ತಿರುವಂತಹ ಕೆಲಸವನ್ನೇ ಮಾಡುತ್ತಾರೆ. ನೀವು ನಿಮ್ಮ ಕರ್ಮಗಳ ಬಗ್ಗೆ ವರದಿ ಒಪ್ಪಸಬೇಕಾಗುವಂತಹ |. 
ಪರಲೋಕವೆಂಬುದು ಇಲ್ಲವೇ ಇಲ್ಲ. ಒಂದು ವೇಳೆ ಕೆಲವು ತಿಳಿಗೇಡಿಗಳು ವಾದಿಸುತ್ತಿರುವಂತೆ ಅಂತಹ ಲೋಕವೊಂದು 
ಇದೆಯೆಂದೇ ಇಟ್ಟುಕೊಂಡರೂ, ಯಾವ ದೇವನು ಇಲ್ಲಿ ನಿಮಗೆ ತನ್ನ ಕೊಡುಗೆಗಳನ್ನು ಅನುಗ್ರಹಿಸುತ್ತಿರುವನ್ಲೋ_ ಅವನು 
ಅಲ್ಲೂ ನಿಮ್ಮ ಮೇಲೆ ಅನುಗ್ರಹಗಳ ಮಳೆಗರೆಯುವನು. ನರಕವಿರುವುದು, ದೇವನು ಈ ಲೋಕದಲ್ಲಿ ಯಾರನ್ನು . ತನ್ನ 
ಅನುಗ್ರಹಗಳಿಂದ ವಂಚಿತವಾಗಿಟ್ಟಿರುವನೋ ಅವರಿಗಾಗಿಯೇ - ಹೊರತು ನಿಮಗಾಗಿ ಅಲ್ಲ" ಎಂದು ಹೇಳುತ್ತಿದ್ದರು. 


ಕಾಂಡ-24 


598 ಕುರ್‌ಆನ್‌ ' ವ್ಯಾಖ್ಯಾನ 


SM E86 SLES A 3S YASS 
ia IPE SMA ACIS Ue ೫3 

Gb BE LSE داز‎ Gs SE اللہ‎ IEE 
BENS رتا رتا کت‎ $8 ol 055 ಹಯ 


F 


96 GJ SEN مق‎ ಢಿ ವ ترفی‎ 
BSS NEY SEEDS ME 


(26-29) "ಈ ಕುರ್‌ಆನನ್ನು ಎಷ್ಟು ಮಾತ್ರಕ್ಕೂ ಆಲಿಸಬೇಡಿರಿ. ಇದನ್ನು ಕೇಳಿಸಲಾದಾಗ ಆತಂಕ 
ಗಳನ್ನೊಡ್ಡಿರಿ. ಈ ಮೂಲಕ ನೀವು ವಿಜಯಿಗಳಾಗಲೂಬಹುದು” ಎಂದು ಈ ಸತ್ಕನಿಷೇಧಿಗಳು ಹೇಳುತ್ತಾರೆ. 
ನಾವು ಸತ್ಕನಿಷೇಧಿಗಳಿಗೆ ಘೋರ ಯಾತನೆಯ ಸವಿಯನ್ನು ಉಣಿಸಿಯೇ ತೀರುವೆವು, ಇವರು ಮಾಡುತ್ತಿ ದ್ದ 
ಅತ್ಮಂತೆ ಕೆಟ್ಟ ಕೃತ್ಯಗಳ ಪ್ರತಿಫಲವನ್ನು ಇವರಿಗೆ ಸೆಂಪೂರ್ಣವಾಗಿ ಕೊಡುವೆವು. ಪ್ರತಿಫಲವಾಗಿ ಅಲ್ಲಾಹನ 
ಶತ್ರುಗಳಿಗೆ ಸಿಗಲಿರುವುದು ನರಕಾಗ್ನಿಯಾಗಿದೆ. ಇವರ ನೆಲೆಯು ಶಾಶ್ವತವಾಗಿ ಅದರಲ್ಲೇ ಇರುವುದು. ಅವರು 


ನಮ್ಮ ವಚನಗಳನ್ನು ತಿರಸ್ಕರಿಸುತ್ತಿದ್ದ ಅಪರಾಧಕ್ಕೆ ಶಿಕ್ಷೆಯಿದು. ಅಲ್ಲಿ ಈ ಸತ್ಯನಿಷೇಧಿಗಳು, "ನಮ್ಮ ಪ್ರಭೂ, 
ನಮ್ಮನ್ನು ಪಥಭ್ರಷ್ಟಗೊಳಿಸಿದ್ದ ಜಿನ್ನ್‌ ಮತ್ತು ಮಾನವರನ್ನು ನಮಗೊಮ್ಮೆ ತೋರಿಸಿಬಿಡು. ಅವರು ಚೆನ್ನಾಗಿ 
ಅಪಮಾನಿತರಾಗುವಂತೆ ನಾವು ಅವರನ್ನು ತುಳಿದು ಬಿಡುವೆವು' ಎಂದು ಹೇಳುವರು. 

(30-32) ನಮ್ಮ ಪ್ರಭು ಅಲ್ಲಾಹನು ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾಗಿ ನಿಂತು 


30. ಇದು ಪ್ರವಾದಿವರ್ಯರ(ಸ) ಧರ್ಮ ಪ್ರಚಾರವನ್ನು ವಿಫಲಗೊಳಿಸಲಿಕ್ಕಾಗಿ' ಮಕ್ಕಾದ ಸತ್ಯನಿಷೇಧಿಗಳು ಹೂಡಿದ 
ಯೋಜನೆಗಳಲ್ಲೊಂದಾಗಿತ್ತು. ಪವಿತ್ರ ಕುರ್‌ಆನಿನಲ್ಲಿ ಎಂತಹ ಅದ್ಭುತ ಆಕರ್ಷಣಾ ಶಕ್ತಿಯಿದೆ, ಅದನ್ನು ಸಾರುತ್ತಿರುವ 
ವ್ಯಕ್ತಿ ಯಾವ ಮಟ್ಟದವರು ಮತ್ತು ಆ ವ್ಯಕ್ತಿತ್ವದ ಜೊತೆಗೆ ಅವರ ಅಭಿವ್ಯಕ್ತಿಯ ಶೈಲಿಯು ಎಷ್ಟು ಪ್ರಭಾವಶಾಲಿ 
ಯಾಗಿದೆ ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿದ್ದರು. ಇಂತಹ ಉನ್ನತ ಮಟ್ಟದ ವ್ಯಕ್ತಿಯ ಬಾಯಿಯಿಂದ ಇಷ್ಟು 
ಆಕರ್ಷಕ ಧಾಟಿಯಲ್ಲಿ ಈ ಅನುಪಮ ವಾಣಿಯನ್ನು ಕೇಳುವವನಾರೂ ಮನಸೋಲದಿರಲಾರನೆಂಬುದನ್ನೂ ಅವರು 
ಅರಿತಿದ್ದರು. ಆದ್ದರಿಂದ ಅವರು ಆ ವಾಣಿಯನ್ನು ಸ್ವತಃ ನೀವೂ ಕೇಳಬಾರದು ಇತರರಿಗೂ ಕೇಳಲು ಬಿಡಬಾರದು, ಹೆ. 
ಮುಹಮ್ಮದ್‌(ಸ) ಆ ವಾಣಿಯನ್ನು ಹೇಳಲು ತೊಡಗಿದಾಗಲೆಲ್ಲಾ ಗುಲ್ತೆಬ್ಬಿಸಬೇಕು, ಚಪ್ಪಾಳೆ ತಟ್ಟಬೇಕು, ಕೇಕೆ ಹಾಕಬೇಕು 
ಮತ್ತು ویو‎ ಮಳೆಗರೆಯಬೇಕು. ಅವರ ಮಾತೇ ಅಡಗಿ ಹೋಗುವಷ್ಟು ಬೊಬ್ಬೆ ಹಾಕಬೇಕು ಎಂದೂ ಯೋಜನೆ 
ಹಾಕಿದರು. ಈ ರೀತಿ ಪ್ರವಾದಿವರ್ಯರನ್ನು(ಸ) ಸೋಲಿಸಬಹುದೆಂದು ಅವರು "ಭಾವಿಸಿದ್ದರು. 

' 31. ಅರ್ಥಾತ್‌- ಭೂಲೋಕದಲ್ಲಂತು ಇವರು ತಮ್ಮ ನಾಯಕರ, ಧಾರ್ಮಿಕ ಮುಖಂಡರ ಮತ್ತು ವಂಚಕ ಶೈತಾನರ 
ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾರೆ. ಆದರೆ, ಈ ಮಾರ್ಗದರ್ಶಕರು ತಮ್ಮನ್ನು ಎಲ್ಲಿಗೆ ತಂದು ಮುಟ್ಟಿಸಿ ಬಿಟ್ಟಿದ್ದಾರೆಂಬುದು 
ಪುನರುತ್ನಾನ ದಿನ ಅವರಿಗೆ ತಿಳಿದು ಬಂದಾಗ ಇದೇ ಜನರು ಆ ಮುಂದಾಳಿಗಳನ್ನು ತಪಿಸತೊಡಗುವರು. ಅವರು ತಮ್ಮ 
ಕೈಗೆ ಸಿಕ್ಕಿ ಬಿಟ್ಟರೆ ಅವರನ್ನು ತುಳಿದು ಬಿಡುವೆವೆಂದು ಬಯಸುವರು. 

32. ಇಲ್ಲಿಯ ತನಕ ಸತ್ಯನಿಷೇಧಿಗಳಿಗೆ ಅವರ ಹೆಟಮಾರಿತನ ಮತ್ತು ಸತ್ಯದ್ವೇಷದ -ಪರಿಣಾಮದ ಕುರಿತು ಮುನ್ನೆಚ್ಚರಿಕೆ 
ಕೊಟ್ಟ ಬಳಿಕ ಇದೀಗ ಮಾತಿನ ದಿಕ್ಕು ಸತ್ಯವಿಶ್ವಾಸಿಗಳ ಮತ್ತು ಪ್ರವಾದಿವರ್ಯರ(ಸ) ಕಡೆಗೆ ತಿರುಗುತ್ತದೆ. 


~ ಕಾಂಡ-24 


41. ಹಾಮೂೊಮ್‌ نکروفت‎ 599 


Gh AB FSGS S33 
0-2 AE GS 
کے‎ LES AMIE SI SASS ಸ و‎ 


ಬಿಟ್ಟವರ ಮೇಲೆ ಖಂಡಿತವಾಗಿಯೂ ದೇವಚರರು ಇಳಿಯುತ್ತಾರೆ ಮತ್ತು ಹೇಳುತ್ತಾರೆ; "ಹೆದರಬೇಡಿರಿ, 
ಖೇದಿಸಬೇಡಿರಿ್‌ ನಿಮಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗದ ಸುವಾರ್ತೆಯಿಂದ ಸಂತಸಗೊಳ್ಳಿರಿ. ನಾವು 
ಈ ಲೋಕದ ಜೀವನದಲ್ಲೂ ಪರಲೋಕದಲ್ಲೂ ನಿಮ್ಮ ಸಂಗಾತಿಗಳಾಗಿದ್ದೇವೆ. ಅಲ್ಲಿ. ನೀವು ಬಯಸಿ 
ದ್ಲೆಲ್ಲವೂ ನಿಮಗೆ ಸಿಗುವುದು. ನೀವು ಆಶಿಸಿದ ಪ್ರತಿಯೊಂದು ವಸ್ತುವೂ ನಿಮ್ಮದಾಗುವುದು. ಮಹಾ. 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುವವನ ಕಡೆಯಿಂದ ನಿಮಗಿರುವ ಆತಿಥೃವಿದು.” 


33. ಅಂದರೆ- ಕೇವಲ ಆಕಸ್ಮಿಕವಾಗಿ ಅಲ್ಲಾಹನನ್ನು ತಮ್ಮ ಪ್ರಭುವೆಂದು ಘೋಷಿಸಿ ಅಲ್ಲಿಗೇ ಬಿಟ್ಟುಬಿಟ್ಟಿವರ 
ಮೇಲಾಗಲಿ, ಒಂದೆಡೆ ಅಲ್ಲಾಹನನ್ನು ತಮ್ಮ ಪ್ರಭುವೆಂದು ಹೇಳುತ್ತಾ ಅವರ ಜೊತೆ ಜೊತೆಗೇ ಇತರರನ್ನೂ ತಮ್ಮ 
ಪ್ರಭುಗಳಾಗಿ ಮಾಡಿಕೊಳ್ಳುವ ತಪ್ಪೆಸಗಿದದರ ಮೇಲಾಗಲಿ ಅಲ್ಲ. ಒಮ್ಮೆ ಈ ವಿಶ್ವಾಸವನ್ನು ತಳೆದ ಬಳಿಕ ಜೀವಮಾನವಿಡೀ 
ಅದರಲ್ಲೇ ಸ್ಥಿರವಾಗಿರುವವರ, ಅದಕ್ಕೆದುರಾದ ಬೇರಾವ ವಿಶ್ವಾಸವನ್ನೂ ಸ್ವೀಕರಿಸಿದದರ ಮತ್ತು ಈ ವಿಶ್ವಾಸೆದೊಂದಿಗೆ 
ಮಿಥ್ಮ ವಿಶ್ವಾಸದ ಕಲಬೆರಕೆ ಮಾಡದವರ ಮತ್ತು ತಮ್ಮ ವ್ಯಾವಹಾರಿಕ ಜೀವನದಲ್ಲಿ ತೌಹೀದ್‌ನ (ಏಕದೇವತ್ವದ) ಸಕಲ 
ಬೇಡಿಕೆಗಳನ್ನೂ ಈಡೇರಿಸಿದವರ ಮೇಲೆ ಹೀಗಾಗುತ್ತೆದೆ. ಒಮ್ಮೆ ಹೆ. ಉಮರ್‌(ರ) ಮಿಂಬರ್‌ನ (ವೇದಿಕೆಯ) ಮೇಲೆ ಈ 
ಸೂಕ್ತವನ್ನು ಪಠಿಸಿ 'ಅಲ್ಲಾಹನಾಣೆ! ಅಲ್ಲಾಹನ ಅನುಸರಣೆಯಲ್ಲಿ ಸ್ಥಿರವಾಗಿ ನಿಂತವರು ಮತ್ತು ನರಿಯಂತೆ ಇತ್ತಿಂದತ್ತ 
ಅತ್ತಿಂದಿತ್ತ ಓಡಾಡದವರೇ ಸ್ಥಿರವಾಗಿ ನಿಲ್ಲುವವರಾಗಿರುತ್ತಾರೆ" ಎಂದು ಹೇಳಿದರು (ಇಬ್ನ್‌ ಜರೀರ್‌) ಹ. ಉಸ್ಮಾನ್‌(ರ) 
ಹೀಗೆ ಹೇಳಿರುತ್ತಾರೆ. "ತಮ್ಮ ಕರ್ಮವನ್ನು ಅಲ್ಲಾಹನಿಗೆ ಮುಡಿಪಾಗಿರಿಸಿಕೊಂಡವರು.” (ಕಶ್ಯಾಫ್‌) ಹ. ಅಲಿರ) ಹೀಗೆ 
ಹೇಳಿರುತ್ತಾರೆ: "ಅಲ್ಲಾಹನು ವಿಧಿಸಿರುವ ಕಡ್ಡಾಯ ಕರ್ಮಗಳನ್ನು. ಶ್ರದ್ಧಾಪೂರ್ವಕ ನೆರವೇರಿಸುತ್ತಿರುವವರು.” (ಕಶ್ಯಾಫ್‌) 

34. ದೇವಚರರ ಈ ಅವತರಣವು ಸತ್ಯವಿಶ್ವಾಸಿಗಳು ಅವರನ್ನು ಕಣ್ಣಾರೆ ಕಾಣುವಂತೆ ಅಥವಾ ಅವರ ಶಬ್ದವನ್ನು 
ಕಿವಿಯಾರೆ ಕೇಳುವಂತೆ ಆಗಿರಬೇಕೆಂದಿಲ್ಲ. ಅಲ್ಲಾಹನು ತಾನಿಚ್ಛಿಸಿದವರಿಗಾಗಿ ದೇವಚರರನ್ನು ಬಹಿರಂಗವಾಗಿಯೂ ಕಳುಹಿಸಿ 
ಬಿಡುತ್ತಾನೆಂಬ ವಿಷಯ ಬೇರೆ. ಆದರೆ ಸಾಮಾನ್ಯವಾಗಿ ಸತ್ಕವಿಶ್ವಾಸಿಗಳ ಮೇಲೆ ಮುಖ್ಯವಾಗಿ ಸತ್ಮದ ವೈರಿಗಳಿಂದ ಅವರು 
ಪೀಡಿಸಲ್ಪಡುವಾಗ ದೇವಚರರ ಅವತರಣವು :مت‎ ರೂಪದಲ್ಲೇ ನಡೆಯುತ್ತದೆ. ಅವರ ಮಾತುಗಳು ಕರ್ಣಭೇರಿಯನ್ನು ' 
ಬಡಿಯುವ ಬದಲಿಗೆ ಪ್ರಶಾಂತಿ ಮತ್ತು ಆತ್ಮ ಸಮಾಧಾನದ ರೂಪದಲ್ಲಿ ಮನದಾಳಕ್ಕೆ ಇಳಿಯುತ್ತವೆ. ದೇವಚರರು ಮರಣದ 
ವೇಳೆಯೂ ಸತ್ಯವಿಶ್ವಾಸಿಗಳನ್ನು ಸ್ವಾಗತಿಸಲು ಬರುತ್ತಾರೆ. ಗೋರಿಯಲ್ಲೂ (ಬರ್ಗುಖ್‌ ಅಥವಾ ಪುನರುತ್ಥಾನ ಪೂರ್ವದ 
ಲೋಕದಲ್ಲೂ) ಅವರನ್ನು ಸಂತ್ಯೆಸುತ್ತಾರೆ ಮತ್ತು ಪುನರುತ್ನಾನ ದಿನ ವಿಚಾರಣಾ ಸಮಾವೇಶದಿಂದ ಸ್ವರ್ಗ ಪ್ರವೇಶದ 
ವರೆಗೂ ಅವರು ನಿರಂತರವಾಗಿ ಇವರ ಜೊತೆಗಿರುವರು. ಆದರೆ ಅವರ ಈ ಸಹವಾಸವು ಕೇವಲ ಆ ಲೋಕಕ್ಕೆ ಸೀಮಿತವಲ್ಲ. 
ಅದು ಈ ಲೋಕದಲ್ಲೂ ಜಾರಿಯಲ್ಲಿದೆ. ಸತ್ಯ ಮತ್ತು ಮಿಥ್ಯಗಳ ಸಂಘರ್ಷದಲ್ಲಿ ಮಿಥ್ಯವಾದಿಗಳಿಗೆ ಶೈತಾನರು ಮತ್ತು 
ದುಷ್ಟರು ಸಂಗಾತಿಗಳಾಗಿರುವಂತೆ ಸತ್ಕವಿಶ್ವಾಸಿಗಳಿಗೆ ದೇವಚರರು ಸಂಗಾತಿಗಳಾಗಿರುತ್ತಾರೆ. 

35. ಇವು ಅತ್ಯಂತ ಸಮಗ್ರ ಪದಗಳಾಗಿದ್ದು ಈ ಲೋಕದಿಂದ ಪರಲೋಕದವರೆಗೂ ಪ್ರತಿಯೊಂದು ಘಟ್ಟದಲ್ಲೂ 
ಸೆತ್ಮವಿಶ್ವಾಸಿಗಳಿಗೆ ಮನಃಶಾಂತಿಯನ್ನೊದಗಿಸುವ ಹೊಸ ವಿಷಯವೊಂದನ್ನು ಒಳೆಗೊಂಡಿವೆ. ಭೂಲೋಕದಲ್ಲಿ ದೇವಚೆರರು | 
ಹೀಗೆ ಹೇಳುವುದರ ತಾತ್ಸರ್ಯವೇನೆಂದರೆ- ಮಿಥ್ಮಶಕ್ತಿಗಳು ಎಷ್ಟೇ ಪ್ರಬಲ ಹಾಗೂ ಆಕ್ರಮಣಕಾರಿಯಾಗಿ ಕಂಡರೂ 
ಅವುಗಳಿಂದ ಭೀತರಾಗಬೇಡಿರಿ. ಸತ್ಮ ಪ್ರತಿಪಾದನೆಯ ಕಾರಣದಿಂದಾಗಿ ನಿಮಗೆ ಎಂತಹ ಕಷ್ಟ- ನಷ್ಟಗಳು ಎದುರಾದರೂ |. 


ಕಾಂಡ-24 


600 ಕುರ್‌ಆನ್‌ ವ್ಯಾಖ್ಯಾನ 


ہے سے اط 


صالحا و قال کی مِن BUSTS SN ENS A‏ 


تی 


2 est ಹರದ کس‎ ಸ ನಹಿ 4 


Ca 


(33) ಅಲ್ಲಾ: ಹನ ಕಡೆಗೆ ಆಹ್ವಾನಿಸಿದ ಸತ್ಯರ್ಮವೆಸಗಿದ ಕ 'ನಾನು ಮುಸ್ಲಿಮ್‌ ಎಂದು 
ಹೇಳುತ್ತಿದ್ದೆ ವ್ಯಕ್ತಿಯ ಮಾತಿಗಿಂತ ಶ್ರೇಷ್ಠವಾದ ಮಾತು ಇನ್ನಾರದಾಗಿರಲು ಸಾಧ್ಯ! 

(34-36) ಸಂದೇಶವಾಹಕರೇ, ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀವು ಕೆಡುಕನ್ನು 
ಅತ್ಕುತ್ತಮ ಒಳಿತಿನ ಮೂಲಕ ದೂರೀಕರಿಸಿರಿ. ನಿಮ್ಮೊಂದಿಗೆ ಹಗೆತನ ' ಕಟ್ಟಿಕೊಂಡವನು ನಿಮ್ಮ ಆಪ್ತ 
ಮಿತ್ರನಾಗಿ ಬಿಡುವುದನ್ನು ನೀವು. ಕಾಣುವಿರಿ? ಈ ಗುಣವಿಶೇಷವು ಸಹನಶೀಲರಿಗಲ್ಲದೆ ಇನ್ನಾರಿಗೂ 


ಆ ಬಗ್ಗೆ ಖೇದಿಸಬೇಡಿರಿ. ಏಕೆಂದರೆ, ಪರಲೋಕದಲ್ಲಿ ನೀವು ಏನನ್ನು ಪಡೆಯಲಿರುವಿರೋ ಅದರ ಮುಂದೆ ಈ ಲೋಕದ 
ಎಲ್ಲ ಸಂಪತ್ತುಗಳೊ ತುಚ್ಛವಾಗಿವೆ. ಇದೇ ಮಾತನ್ನು ದೇವಚರರು ಮರಣದ ವೇಳೆ ಹೇಳುವುದಾದರೆ ಅದರ ತಾತ್ಸರ್ಯ- 
ಮುಂಡೆ ನೀವು ಎಲ್ಲಿಗೆ ಹೋಗಲಿರುವಿರೋ ಅಲ್ಲಿ ನಿಮಗೆ ಯಾವ ಭೆಯವೂ ಇಲ್ಲ. ಏಕೆಂದರೆ, ಅಲ್ಲಿ ಸ್ವರ್ಗವು 
ನಿಮಗಾಗಿ ಕಾಯುತ್ತಿದೆ. ಇನ್ನು ಭೂಮಿಯಲ್ಲಿ ನೀವು ಯಾರನ್ನು ಬಿಟ್ಟು ಹೋಗುತ್ತಿರುವಿರೋ ಅವರ ಬಗ್ಗೆಯೂ ನೀವು 
ಖೇದಿಸಬೇಕಾಗಿಲ್ಲ. ಏಕೆಂದರೆ, ಇಲ್ಲಿ ನಾವು ನಿಮ್ಮ ಮಿತ್ರರೂ ಸಂಗಾತಿಗಳೂ ಆಗಿರುತ್ತೇವೆ ಎಂದಾಗುತ್ತದೆ. ಬರ್ಥುಖ್‌ 
ಲೋಕದಲ್ಲಿ ಮತ್ತು ಅಂತಿಮ ವಿಚಾರಣೆಯ ಬಯಲಿನಲ್ಲಿ ررض‎ ದೇವಚರರು . ಈ ಮಾತುಗಳನ್ನು ಹೇಳುವುದರ 
ಅರ್ಥ ಇಲ್ಲಿ ನಿಮಗೆ ಸುಖವೇ ಸುಖ. ಭೂಲೋಕದಲ್ಲಿ ನಿಮ್ಮ ಮೇಲೆ ಗತಿಸಿದ ಪರಿಸ್ಥಿತಿಗಳಿಗಾಗಿ ನೀವು ಖೇದಿಸಬೇಡಿರಿ. 
ಪರಲೋಕದಲ್ಲಿ ಏನಾಗಲಿದೆಯೋ ಆ ಬಗ್ಗೆಯೂ ನೀವು ಭಯ ಪಡಬೇಕಾಗಿಲ್ಲ. ಏಕೆಂದರೆ - ನಾವು ನಿಮಗೆ ವಾಗ್ದಾನವೀಯ 
ಲಾಗಿರುವ ಸ್ವರ್ಗದ ಸುವಾರ್ತೆ ನೀಡುತ್ತೇವೆ ಎಂದಾಗುತ್ತದೆ. 

36. ಅಲ್ಲಾಹನ ದಾಸ್ಯದಲ್ಲಿ ಸ್ಥಿರವಾಗಿರುವುದು ಮತ್ತು ಆ ಮಾರ್ಗವನ್ನು ಕೈಗೊಂಡ ಬಳಿಕ ಅದರಿಂದ ವಿಮುಖರಾಗದಿ 
ರುವುದು. ಇದು ವಸ್ತುತಃ ಮನುಷ್ಯನನ್ನು ದೇವಚರರ ಮಿತ್ರನಾಗಿ ಹಾಗೂ ಸ್ವರ್ಗಕ್ಕೆ ಹಕ್ಕುದಾರನಾಗಿ ಮಾಡುವಂತಹ 
ಮೂಲಭೂತ ಸತ್ಕಾರ್ಯವಾಗಿದೆ ಎಂದು ಈ ಹಿಂದಿನ ಸೂಕ್ತದಲ್ಲಿ ಸತ್ತ ೈವಿಶ್ವಾಸಿಗಳಿಗೆ ತಿಳಿಸಲಾಗಿತ್ತು. ಈಗ ಅವರಿಗೆ - ನೀವು 
ಸ್ಪತಃ ಪುಣ್ಮ ಕಾರ್ಯವೆಸಗಿರಿ, ಇತರರನ್ನು ದೇವನ ಬಾಸ್ಕದ ಕಡೆಗೆ ಕರೆಯಿರಿ. ತೀವ್ರ ವಿರೋಧವಿರುವ ವಾತಾವರಣದಲ್ಲೂ, 
ಇಸ್ಲಾಮನ್ನು ಘೋಷಿಸುವುದರಿಂದ ಅಥವಾ ಪ್ರಕಟಿಸುವುದರಿಂದ ಖಚಿತವಾಗಿ ಸಂಕಷ್ಟಗಳು ಎದುರಾಗುವಂತಹ ಸನ್ನಿವೇಶದಲ್ಲೂ 
ನಾನು ಮುಸ್ಲಿಮ್‌ ಎಂದು ಧೈರ್ಯದಿಂದ ಹೇಳಿರಿ. ಇದು ಮುಂದಿನ ಪದವಿಯಾಗಿದ್ದು ಮನುಷ್ಯನು ಸಾಧಿಸಬಹುದಾದ 
ಅತ್ಕುನ್ನತ ಪೆದವಿಯಾಗಿದೆ ಎಂದು ತಿಳಿಸಲಾಗಿದೆ. ಈ ಮಾಠಿನ ಮಹತ್ವವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಿದ್ದರೆ, 
ಇದನ್ನು ಎಂತಹ ವಾತಾವರಣದಲ್ಲಿ ಹೇಳಲಾಗಿತ್ತು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 

. 37. ಈ ಮಾತಿನ ತಾತ್ಸರ್ಯವನ್ನು ಪೂರ್ಣವಾಗಿ ಗ್ರಹಿಸಲು ಪ್ರವಾದಿವರ್ಯರಿಗೆ(ಸು ಹಾಗೂ ಅವರ ಮೂಲಕ ಅವರ 
ಅನುಯಾಯಿಗಳಿಗೆ ಈ ಆದೇಶವನ್ನು ಕೊಡಲಾದಾಗ ಇದ್ದ ಪರಿಸ್ಥಿತಿಯು ಗಮನದಲ್ಲಿ )್ಲಿರಬೇಕಾದುದಗತ್ಯ. ಆಗ ಸತ್ನ ಸಂದೇಶವನ್ನು 
ತೀವ್ರ ಹಟಮಾರಿತನದೊಂದಿಗೆ ಅತ್ಯಂತ ಆಕ್ರಮಣಕಾರಿ ರೂಪದಲ್ಲಿ ವಿರೋಧಿಸಲಾಗುತ್ತಿತ್ತು. ಶತ್ರುಗಳು. ಮಾನವೀಯತೆ, 
ನೈತಿಕತೆ ಮತ್ತು ಸಭ್ಮತೆಗಳ ಎಲ್ಲ ಮೇರೆಗಳನ್ನು ಉಲ್ಲಂಘಿಸಿದ್ದರು. ಪರಿಸಿತಿಯು ಅತ್ಯಂತ ನಿರಾಶಾದಾಯಕವಾಗಿದ್ದು ಸತ್ಯ 
ಪ್ರಚಾರದ ಎಲ್ಲ ದಾರಿಗಳೂ ಮುಚ್ಚಿ ಹೋಗಿರುವಂತೆ ತೋರುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ಪ್ರತಿರೋಧವನ್ನು ಮುರಿಯುವ 
ಈ ವಿಧಾನವನ್ನು ಪ್ರವಾದಿವರ್ಯರಿಗೆ(ಸು ತೋರಿಸಿ ಕೊಡಲಾಯಿತು. ಪ್ರಥಮತಃ ಒಳಿತು ಮತ್ತು ಕೆಡುಕು ಸಮಾನವಲ್ಲವೆಂದು 
ಹೇಳಲಾಯಿತು. ಅರ್ಥಾತ್‌- ಮೇಲ್ನೋಟಕ್ಕೆ, ನಿಮ್ಮ ವಿರೋಧಿಗಳು ಕೆಡುಕಿನ ಎಷ್ಟೇ ದೊಡ್ಡೆ ಬಿರುಗಾಳಿಯನ್ನು ಎಬ್ಬಿಸಿದ್ದರೂ, 
ಅದರ ಮುಂದೆ ಒಳಿತು ಎಷ್ಟೇ ಅಸೆಹಾಯಕವಾಗಿ ಕಾಣಿಸುತ್ತಿದ್ದರೂ ವಸ್ತುತಃ ಕೆಡುಕಿನಲ್ಲಿ ಅಂತಿಮವಾಗಿ ಅದನ್ನು 


ಕಾಂಡೆ-24 


41. ಹಾಮೊಮ್‌ نیکرات‎ 601 


iy > LST سو‎ CAL بک‎ 7h 15 
4) 3A AANA 4 by SEE 55 ಗಯ 
PT ہے‎ > ASCSM BES NS I 
SHAS BAS YAN KI HE OS 
5 me دوس رے‎ Les INE تو‎ ss 
SE ROSS SES SAE مو الَذیَ‎ se 
ಲಭ್ಯವಾಗುವುದಿಲ್ಲ. ಈ ಸ್ಥಾನವು ಮಹಾ ಅದೃಷ್ಟಶಾಲಿಗಳ ಹೊರತು ಮತ್ತಾರಿಗೂ ಪ್ರಾಪ್ತ್ರವಾಗುವುದಿಲ್ಲ.3 
ನಿಮಗೆ ಶೈತಾನನ ಕಡೆಯಿಂದೇನಾದರೂ ಪ್ರಚೋದನೆಯುಂಟಾದರೆ ನೀವು ಅಲ್ಲಾಹನ ಅಭಯವನ್ನು 
ಯಾಚಿಸಿರಿ.“ ನಿಶ್ಚಯವಾಗಿಯೂ''ಅವನು ಸಕಲವನ್ನೂ ಆಲಿಸುತ್ತಾನೆ ಮತ್ತು ಸಕಲವನ್ನೂ ಅರಿತಿದ್ದಾನೆ."' 


(37-38) ಈ* ಇರುಳೂ ಹಗಲೂ ಸೂರ್ಯಚಂದ್ರರೂಳ ಅಲ್ಲಾಹನ ನಿದರ್ಶನಗಳಲ್ಲಾಗಿವೆ. 
ಸೂರ್ಯಚಂದ್ರರಿಗೆ ಸಾಷ್ಟಾಂಗವೆರಗಬೇಡಿರಿ; ಅವುಗಳನ್ನು ಸೃಷ್ಟಿಸಿದ ಅಲ್ಲಾಹನಿಗೇ ಸಾಷ್ಟಾಂಗವೆರಗಿರಿ. ನೀವು 


ಮಣ್ಣುಮುಕ್ಕಿಸುವಂತಹ ದೌರ್ಬಲ್ಯ ಅಡಗಿದೆ. ಎರಡನೆಯದಾಗಿ, ಕೆಡುಕನ್ನು ಕೇವಲ ಒಳಿತಿನಿಂದಲ್ಲ ಬದಲಾಗಿ, ಅತ್ಯುತ್ತಮ 
ಒಳಿತಿನ ಮೂಲಕ ನಿವಾರಿಸಿರಿ ಎನ್ನಲಾಗಿದೆ. ಅಂದರೆ, ನಿಮ್ಮೊಡನೆ ಕೆಟ್ಟ ರೀತಿಯಿಂದ ವರ್ಶಿಸಿದವರೊಂದಿಗೆ ಸಮಯ 
ಬಂದಾಗ ನೀವು ಅತ್ಯುತ್ತಮ ರೀತಿಯಲ್ಲಿ ವರ್ತಿಸಿರಿ ಅವರಿಗೆ ಉಪಕಾರ ಮಾಡಿರಿ. ಇದರ ಪರಿಣಾಮವಾಗಿ ನಿಮ್ಮ 
ಕಡುವೈರಿಯೂ ಪ್ರಾಣ ಶತ್ರುವೂ ಕೊನೆಗೆ ಆಪ್ತ ಮಿತ್ರನಾಗಿ ಮಾರ್ಪಡುವನು ಎನ್ನಲಾಗಿದೆ. ಏಕೆಂದರೆ, ಮಾನವ ಪ್ರಕೃತಿ 
ಇದುವೇ ಆಗಿರುತ್ತದೆ. ಬಯ್ಗಳ ಪ್ರತಿಯಾಗಿ ಶುಭಾಶಯವೂ ಹಾನಿ ಮಾಡುವವರಿಗೆ ಪ್ರತಿಯಾಗಿ ಉಪಕಾರವೆಸಗುವುದೂ 
ಎಷ್ಟೊಂದು ಉತ್ತಮ ಮಟ್ಟದ ಒಳಿತಾಗಿದೆಯೆಂದರೆ, ಅದರ ಎದುರು ಯಾವ ಕಿಡಿಗೇಡಿತನವೊ ನಿಲ್ಲಲಾರದು. 

38. ಅರ್ಥಾತ್‌- ಈ ಚಿಕಿತ್ಸೆಯು ಬಹಳ ಪರಿಣಾಮಕಾರಿಯೇನೋ ಸರಿ. ಆದರೆ ಇದನ್ನು ಪ್ರಯೋಗಿಸುವುದು 
ಮಕ್ಕೆಳಾಟವೇನಲ್ಲ. ಇದಕ್ಕೆ ಅತ್ಯುನ್ನತ ಮಟ್ಟದ ಮನೋಬಲ ಬೇಕು. ಇದಕ್ಕೆ ದೃಢ ಸಂಕಲ್ಪ, ದೊಡ್ಡ ಸಾಹಸ, ಸಾಮರ್ಥ್ಯ, 
ಸಹನಾಶಕ್ತಿ ಮತ್ತು ಚಿತ್ರ ಸೈರ್ಯವಿರಬೇಕು. 

39. ಇದು ಪ್ರಕೃತಿ ನಿಯಮ. ಆತ್ಕುನ್ನತ ಮಟ್ಟದ ಮನುಷ್ಯನು ಈ ಗುಣ ವಿಶೇಷಗಳನ್ನು ಹೊಂದಿರುತ್ತಾನೆ. ಈ ಗುಣ 
ವಿಶೇಷಗಳನ್ನು ಹೊಂದಿರುವವನನ್ನು ಜಗತ್ತಿನ ಯಾವ ಶಕ್ತಿಯೂ ಯಶಸ್ಸಿನ ಗುರಿಯನ್ನು ತಲಪುವುದರಿಂದ ತಡೆಯಲಾರದು. 

40. ಶೈತಾನನ ಪ್ರೇರಣೆಯೆಂದರೆ - ಸಿಟ್ಟೆಬ್ಬಿಸುವುದು. ದೇವಾದೇಶದ ತಾತ್ಸರ್ಯವೇನೆಂದರೆ - ಶೈತಾನನ ವಂಚನೆಯ 
ಬಗ್ಗೆ ಜಾಗೃತರಾಗಿರ. ಅವನು ಬಹುದೊಡ್ಡ ಹಿತಚಿಂತಕನ ಸೋಗಿನಲ್ಲಿ ಬಂದು ಇಂತಿಂತಹ ಅನ್ಯಾಯವನ್ನಂತೂ ಖಂಡಿತ 
ಸಹಿಸಿಕೊಳ್ಳಬಾರದು ಎಂದು ಉದ್ರೇಕಿಸುವನು. ಇಂತಹ ಸಂದರ್ಭಗಳಲ್ಲಿ ನಿಮಗೆ ನಿಮ್ಮ ಅಂತರಂಗದಲ್ಲಿ ಅಂತಹ ಯಾವುದೇ 
ಅನುಚಿತ ಉದ್ರಿಕ್ತತೆ ಉಂಟಾಗುತ್ತಿವೆಯೆಂದು ಅನಿಸಿದರೆ ಇದು ಶೈತಾನನ ದುಷ್ಟೇರಣೆ ಎಂದೂ ಅವನು ಸಿಟ್ಟೆಬ್ಬಿಸಿ 
ನಿಮ್ಮಿಂದೇನಾದರೂ ಅಪರಾಧ ಸಂಭವಿಸುವಂತೆ ಮಾಡುತ್ತಿರುವನೆಂದೂ ತಿಳಿದುಕೊಂಡು ಜಾಗೃತರಾಗಿರಿ. ಹೀಗೆ ಜಾಗೃತರಾದ 
ಬಳಿಕ ನನಗೆ ನನ್ನ ಮನಸ್ಸಿನ ಮೇಲೆ ತುಂಬಾ ಹತೋಟಿಯಿದೆ. ಶೈತಾನನು ನನ್ನಿಂದ ಅಪರಾಧ ಕಾರ್ಯಗಳನ್ನು ಮಾಡಿಸಲಾರ 
ನೆಂದು ಜಂಭ ಪಡಬೇಡಿರಿ. ಈ ತೀರ್ಮಾನ ಮತ್ತು ಆತ್ಮ ನಿಯಂತ್ರಣದ ಬಗೆಗಿನ ಇಂತಹ ಜಂಭವು ವಾಸ್ತವದಲ್ಲಿ ಶೈತಾನನ 
ಇನ್ನೊಂದು ಅಸ್ತ್ರವಾಗಿದ್ದು ಇನ್ನಷ್ಟು ಅಪಾಯಕಾರಿ ಯಾಗಿದೆ. ಇದರ ಬದಲು ನೀವು ಅಲ್ಲಾಹನ ಅಭಯವನ್ನು ಯಾಚಿಸಬೇಕು. 
ಏಕೆಂದರೆ, ಅವನು ಅನುಗ್ರಹಿಸಿದರೆ ಮತ್ತು ರಕ್ಷಿಸಿದರೆ ಮಾತ್ರ ಮನುಷ್ಠನು ಅಪರಾಧ ಗಳಿಂದ ಪಾರಾಗಬಲ್ಲನು. 

41. ಪ್ರತಿರೋಧಗಳ ಪ್ರಚಂಡ ಬಿರುಗಾಳಿಯಿಂದ ಪಾರಾಗಲು ಅಲ್ಲಾಹನ ಅಭಯ ಯಾಚನೆ ಮಾಡಿದ ಬಳಿಕ 
ಸತ್ಯವಿಶ್ವಾಸಿಯೆ ಮನಸ್ಸಿಗೆ ಸಂತೃಪ್ತಿ ಮತ್ತು ನೆಮ್ಮದಿಯ ತಂಪನ್ನು ನೀಡುವ ಇನ್ನೊಂದು ವಸ್ತು- ಅಲ್ಲಾಹನು ಅಜ್ಜನಲ್ಲ. 
ನಾವು ಏನೆಲ್ಲ ಮಾಡುತ್ತಿರುವೆವೆಂಬುದನ್ನೂ ಅವನು ಬಲ್ಲನು ಮತ್ತು ನಮ್ಮ ಮೇಲೆ ಏನೇನು ಸಂಭವಿಸುತ್ತಿದೆ ಎಂಬುದನ್ನೂ 
ಅವನು ಬಲ್ಲನು. 

42. ಈಗ ಮಾತಿನ ದಿಕ್ಕು ಜನಸಾಮಾನ್ಯರೆಡೆಗೆ ತಿರುಗುತ್ತಿದೆ. ಅವರಿಗೆ ವಸ್ತುಸ್ಥಿತಿಯನ್ನು ತಿಳಿಸಲಿಕ್ಕಾಗಿ ಕೆಲವು ಮಾತು 
ಗಳನ್ನು ಹೇಳಲಾಗಿದೆ. 

- 43. ಅರ್ಥಾತ್‌- ಅಲ್ಲಾಹನು ಇವುಗಳ ರೂಪದಲ್ಲಿ ಸ್ವತಃ ತನ್ನನ್ನು ಪ್ರಕಟಿಸುತ್ತಿದ್ದಾನೆಂದು ಭಾವಿಸಿ ನೀವು ಇವುಗಳನ್ನು 
ಪೂಜಿಸತೊಡಗಲು ಇವೇನೂ ಅಲ್ಲಾಹನ ಪ್ರತಿರೂಪಗಳಲ್ಲ. ಇವು ವಾಸ್ತವದಲ್ಲಿ ಅಲ್ಲಾಹನ ನಿದರ್ಶನಗಳಾಗಿದ್ದು ಇವುಗಳ 


ಕಾಂಡೆ-24 


602 ಕುರ್‌ಆನ್‌ ವ್ಯಾಖ್ಯಾನ 


2 من ایج‎ ಕಯ A515 A | ಖಂ 3 Ws 
7 وزریتٹ ان‎ 3a ال2‎ [ed ವ SSS ادا‎ ಸಿ 2M 3 اك‎ 


SL I ILS AE BE DIA EGCG 


ನಿಜಕ್ಕೂ ಅವನನ್ನೇ ಆರಾಧಿಸುವವರಾಗಿದ್ದ: ರೆ (ಹೀಗೆ ಮಾಡಿರಿ). ಇವರು ದುರಹಂಕಾರದಿಂದ ತಮ್ಮ 
ಮಾತಿನಲ್ಲೇ ಪಟ್ಟು ಹಿಡಿದು ನಿಂತುಕೊಳ್ಳುವರೆಂದಾದರೆ್‌ ಏನೂ ಚಿಂತಿಲ್ಲ. ನಿಮ್ಮ ಪ್ರಭುವಿಗೆ ನಿಕಟವಾಗಿರುವ 
ದೇವಚರರು ಅಹೋ ರಾತ್ರಿ ಅವನನ್ನು ಸ್ತುತಿಸುತ್ತಿದ್ದಾರೆ ಮತ್ತು ಅವರು ಎಂದಿಗೂ ಬಳಲುವುದಿಲ್ಲ.4 

39) ಇದು ಅಲ್ಲಾಹನ ನಿದರ್ಶನಗಳೆಲ್ಲೊಂದು, ಭೂಮಿಯು ಬರಡಾಗಿ ಬಿದ್ದಿರುವುದನ್ನು ನೀವು 
ಕಾಣುತ್ತೀರಿ, ಆ ಬಳಿಕ ನಾವು ಅದರ ಮೇಲೆ ನೀರನ್ನು ಸುರಿದ ತಕ್ಷಣ ಅದು ಹಿಗ್ಗುತ್ತದೆ ಮತ್ತು ಅರಳಿ 
ಕೊಳ್ಳುತ್ತದೆ. ಖಂಡಿತವಾಗಿಯೂ, ಯಾವ ದೇವನು ಈ ಸತ್ತು ಹೋಗಿದ್ದ ಭೂಮಿಯನ್ನು ಜೀವಂತ 
ಗೊಳಿಸುತ್ತಾನೋ ಅವನೇ ಮೃತರನ್ನೂ ಪುನಃ ಜೀವಂತಗೊಳಿಸಲಿರುವನು.“' ನಿಶ್ಚಯವಾಗಿಯೂ ಅವನು ಎಲ್ಲ 
ಕಾರ್ಯಗಳ ಸಾಮರ್ಥ್ಯವುಳ್ಳವನು. 


ಬಗ್ಗೆ ಚಿಂತನೆ ನಡೆಸುವ ಮೂಲಕ ನೀವು ವಿಶ್ವ ಮತ್ತು ವಿಶ್ವ ವ್ಯವಸ್ಥೆಯ ವಾಸ್ತವಿಕತೆಯನ್ನು ಅರಿಯಬಲ್ಲಿರಿ ಮತ್ತು 
ಪ್ರಮಾದಿಗಳು ಯಾವ ಏಕದೇವತ್ವವನ್ನು ಬೋಧಿಸುತ್ತಿರುವರೋ ಅದುವೇ ಸತ್ಯವೆಂಬುದನ್ನು ಶಿಳಿಯಬಲ್ಲಿರಿ. ಇರುಳಲ್ಲಿ 
ಸೂರ್ಯನು ಮರೆಯಾಗಿ ಚಂದ್ರ ಪ್ರತ್ಯಕ್ಷವಾಗುವುದು ಮತ್ತು ಹಗಲಲ್ಲಿ ಚಂದ್ರ ಮರೆಯಾಗಿ ಸೂರ್ಯ ಉದಯಿಸುವುದು. 
ಈ ಪ್ರಕ್ರಿಯೆಯು ಸೂರ್ಯ ಚಂದ್ರರ ಪೈಕಿ ಯಾವುದೂ ದೇವನಾಗಲಿ, ದೇವನ ಪ್ರತಿರೂಪಗಳಾಗಲಿ ಆಗಿರದೇ ಇವೆರಡೂ 
ದೇವ ನಿರ್ಮಿತ ನಿಯಮಗಳಿಗೆ ಕಟ್ಟುಬಿದ್ದು ಚಲನೆಯಲ್ಲಿರುವ ಅವನ ಸಹಾಯಕೆ ಮತ್ತು ನಿರ್ಬಂಧಿತ ಸೃಷ್ಟಿಗಳಾಗಿವೆ 
ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಈ ಕುರಿತು ಎಚ್ಚರಿಕೆ ಮೂಡಿಸಲಿಕ್ಕಾಗಿಯೂ ಇಲ್ಲಿ, ಸೂರ್ಯ-ಚೆಂದ್ರರನ್ನು ಪ್ರಸ್ತಾಪಿಸುವ 
ಮುನ್ನ ರಾತ್ರಿ ಹಗಲುಗಳನ್ನು ಪ್ರಸ್ತಾಪಿಸಲಾಗಿದೆ. 

44. ಶಿರ್ಕನ್ನು (ದೇವ ಸಹಭಾಗಿತ್ವವನ್ನು) ಸಮರ್ಥಿಸಲಿಕ್ಕಾಗಿ ಕೆಲವು ಅತಿ ಬುದ್ದಿವಂತರು ಸಾಮಾನ್ಯವಾಗಿ ಮಂಡಿಸುವ 
ವಾದಕ್ಕೆ ಇದು ಉತ್ತರವಾಗಿದೆ. ನಾವು ಈ ವಸ್ತುಗಳಿಗೆ ಸಾಷ್ಟಾಂಗವೆರಗುವುದಲ್ಲ. ಅವುಗಳ ಮುಖಾಂತರ ಆಲ್ಲಾಹನಿಗೇ ಸಾಷ್ಟಾಂಗ 
ವೆರಗುತ್ತೇವೆ ಎಂದು ಅವರು ಹೇಳುತ್ತಾರೆ. ಇದಕ್ಕುತ್ತರವಾಗಿ ನಿಜಕ್ಕೂ ನೀವು ಅಲ್ಲಾಹನನ್ನೇ ಆರಾಧಿಸುವವರಾಗಿದ್ದರೆ ಈ 
ಮಧ್ಯವರ್ತಿಗಳ ಅಗತ್ಯವೇ ಏನು? ನೀವು ನೇರವಾಗಿ ಅವನಿಗೇ ಸಾಷ್ಟಾಂಗವೆರಗುವುದಿಲ್ಲವೇಕೆ? ಎಂದು ಕೇಳಲಾಗಿದೆ. 

45. 'ಅಹಂಕಾರ ಪಟ್ಟು' ಅಂದರೆ ಇವರು, ನಿಮ್ಮ ಮಾತನ್ನು ಒಪ್ಪುವುದು ಅಪಮಾನಕರವೆಂದು ಭಾನಿಸಿಕೊಂಡು, ತಮ್ಮ 
ಇಂದಿನ ಅಜ್ಞಾನದಲ್ಲೇ ಮುಂದುವರಿಯುವುದಾಗಿ ಪಟ್ಟು ಹಿಡಿದರೆ. 

46. ತಾತ್ಸರ್ಯವೇನೆಂದರೆ- ಈ ದೇವಚರರ ಮೂಲಕ" ನಡೆಯುತ್ತಿರುವ ಅಖಿಲ ವಿಶ್ವದ ವ್ಯವಸ್ಥೆಯು ಅಲ್ಲಾಹನ 
ಏಕತ್ವವನ್ನು ಅಂಗೀಕರಿಸುತ್ತಾ ಅವನ ದಾಸ್ಮ ಮಾಡುತ್ತಾ ಸಾಗುತ್ತಿದೆ. ಈ ವೃವಸ್ಥೆಯನ್ನು ನೋಡಿಕೊಳ್ಳುತ್ತಿರುವ ದೇವಚರರು, 
ತಮ್ಮ ಒಡೆಯನ ದೇವತ್ವ ಮತ್ತು ಆರಾಧ್ಯತೆಯು ಯಾರದೇ ಪಾಲುದಾರಿಕೆ ಅಥವಾ ಸಹಭಾಗಿತ್ವದಿಂದ ಸಂಪೂರ್ಣ 
ಮುಕ್ತವಾಗಿದ್ದು, ಅವನು ಪರಮಪಾವನನಾಗಿದ್ದಾನೆ ಎಂದು ಅನುಕ್ಷಣವೂ ಸಾಕ್ಷಿ ಹೇಳುತ್ತಿದ್ದಾರೆ. ಹೀಗಿರುತ್ತ, ಕೆಲವು 
ಮಂದಿ ಮೂರ್ಬರು ಎಷ್ಟು ಬೋಧಿಸಿದರೂ ಕೇಳದೆ, ಅಖಿಲ ವಿಶ್ವವು ಯಾವ ಮಾರ್ಗದಲ್ಲಿ ನಡೆಯುತ್ತಿದೆಯೋ ಅದರಿಂದ 
ವಿಮುಖರಾಗಿ ದೇವಸಹಭಾಗಿತ್ತದ ಮಾರ್ಗದಲ್ಲೇ ನಡೆಯುವೆವೆಂದು ಹಟ ತೊಡುತ್ತಾರಾದರೆ, ಅವರನ್ನು ಅವರ 
ತಿಳಿಗೇಡಿತನದಲ್ಲೇ ಬಿದ್ದಿರಲು ಬಿಟ್ಟುಬಿಡಿರಿ. 

47. ವಿವರಣೆಗಾಗಿ ಸೂರಃ ےرت‎ 54, ಅಲ್‌ ಹಜ್ಜ್‌ - 8,9, ಆರ್ರೂಮ್‌- 25 ಮತ್ತು ಫಾತಿರ್‌ನ 19ನೆಯ ಟಿಪ್ಪಣಿಗಳನ್ನು 
ನೋಡಿರಿ. 


ಕಾಂಡ-24 


41, ಹಾಮೊಮ್‌ نھردتہ‎ 603 


pO ಸೈನಿ IGN 
SS SUS ps sh 2 


EF bo OC SUE ೬94 جام و1‎ SSL 
BEAGLE IE SUT AE ولا ون‎ 


(40-42) ನಮ್ಮ“ ವಚನಗಳಿಗೆ ಅಪಾರ್ಥಗಳನ್ನು ಕಟ್ಟುವವರು” ನಮ್ಮಿಂದೇನೂ ಮರೆಯಾಗಿಲ್ಲ. 
ನರಕಾಗ್ನಿಗೆ ತಳ್ಳಲ್ಪಡುವವನು ಉತ್ತಮನೋ ಅಥವಾ ಪುನರುತ್ನಾನ ದಿನ ಪ್ರಶಾಂತ ಸ್ಥಿತಿಯಲ್ಲಿ ಹಾಜರಾಗು 
ವವನು ಉತ್ತಮನೋ ಎಂದು ನೀವೇ ಯೋಚಿಸಿಕೊಳ್ಳಿರಿ. ನಿಮಗೆ ಇಷ್ಟವಿರುವುದನ್ನು ಮಾಡುತ್ತಲಿರಿ. 
ನಿಮ್ಮ ಎಲ್ಲ ಚಟುವಟಿಕೆಗಳನ್ನೂ ಅಲ್ಲಾಹ್‌ ವೀಕ್ಷಿಸುತ್ತಿದ್ದಾನೆ. ಇವರು, ಬೋಧನೆಯು ತಮ್ಮ ಮುಂದೆ 
ಬಂದಾಗ ಅದನ್ನು ತಿರಸ್ಕರಿಸಿದವರಾಗಿದ್ದಾರೆ. ಆದರೆ ಇದೊಂದು ಪ್ರತಾಪವುಳ್ಳ ಗ್ರಂಥವೆಂಬುದೇ 
ವಾಸ್ತವಿಕತೆ. ಮಿಥ್ಯವು ಇದರ ಮುಂದಿನಿಂದಾಗಲಿ ಹಿಂದಿನಿಂದಾಗಲಿ ಇದರೊಳಗೆ ಬರಲಾರದು. ಇದು 
ಯುಕ್ತಿಪೂರ್ಣನೂ ಪ್ರಶಂಸಾರ್ಹನೂ ಆದವನಿಂದ ಅವತೀರ್ಣಗೊಂಡುದಾಗಿದೆ. 


48. ಕೆಲವೇ ಮಾತುಗಳಲ್ಲಿ ಜನ ಸಾಮಾನ್ಯರಿಗೆ- ಹ. ಮುಹಮ್ಮದ್‌(ಸ) ಕರೆ ನೀಡುತ್ತಿರುವ ಏಕದೇವ ವಿಶ್ವಾಸ ಮತ್ತು 
ಪರಲೋಕ ವಿಶ್ವಾಸಗಳೇ ಸಮರ್ಪಕವಾದವುಗಳೆಂದು ತಿಳಿಸಿದ ಬಳಿಕ, ಈಗ ಮಾತು ಪುನಃ ವಿರೋಧಿಗಳ ಕಡೆಗೆ ತಿರುಗುತ್ತದೆ. 

49. ಮೂಲದಲ್ಲಿ "ಯುಲ್‌ಹಿದೂನ ಫೀ ಆಯಾತಿನಾ' (ನಮ್ಮ ವಚನಗಳಲ್ಲಿ ಇಲ್ದಾದ್‌ ತೋರುತ್ತಾರೆ ಎಂಬ 
ಪದಗಳು ಪ್ರಯೋಗಿಸಲ್ಪಟ್ಟಿವೆ. 'ಇಲ್ಲಾದ್‌'ನ ಅರ್ಥ ವಿಮುಖತೆ, ನೇರ ಮಾರ್ಗದಿಂದ ವಾಮಮಾರ್ಗದ ಕಡೆಗೆ ತಿರುಗಿ 
ಬಿಡುವುದು ಮತ್ತು ದುರ್ಮಾರ್ಗವನ್ನು ಅನುಸರಿಸುವುದು ಎಂದಾಗಿದೆ. "ಅಲ್ಲಾಹನ ವಚನಗಳಲ್ಲಿ 'ಇಲ್ದಾದ್‌' ಎಂದರೆ- 
ನೇರವಾದ ಮಾತಿನಿಂದ ವಕ್ರ ಅರ್ಥಗಳನ್ನು ಹೆಕ್ಕಲು ಪ್ರಯತ್ನಿಸುವುದು, ದೇವ ವಚನಗಳ ಸರಿಯಾದ ಮತ್ತು ಸ್ಪಷ್ಟವಾದ 
ಅರ್ಥ ಪಡೆಯುವುದನ್ನು ಬಿಟ್ಟು ಉಳಿದ ಅನೇಕ ತರದ ಅಪಾರ್ಥಗಳನ್ನು ಕಲ್ಪಿಸಿ ಸ್ವತಃ ಪಥಬ್ರಷ್ಟರಾಗುವುದು ಮತ್ತು 
ಇತರರನ್ನು ದಾರಿಗೆಡಿಸುತ್ತಿರುವುದು. ಮಕ್ಕಾದ ಸತ್ಯನಿಷೇಧಿಗಳು ಪವಿತ್ರ ಕುರ್‌ಆನಿನ ಆಹ್ವಾನಕ್ಕೆ ಹಾನಿ ಮಾಡಲು ಹೂಡುತ್ತಿದ್ದ 
ಕುತಂತ್ರಗಳ ಪೈಕಿ ಇದೂ ಒಂದಾಗಿತ್ತು.” 

50. ಈ ಮಾತುಗಳಲ್ಲಿ ಒಂದು ಉಗ್ರ ಬೆದರಿಕೆ ಅಡಗಿದೆ. "ಅವನ /90 ನನ್ನಿಂದ ಮರೆಯಾಗಿರು 
ವುದಿಲ್ಲ" ಎಂಬ ಮಾತನ್ನು ಓರ್ವ ಪ್ರಬಲ ಆಡಳಿತಗಾರನು ಹೇಳಿದರೆ ಅದರ ಅರ್ಥ- ಅವನು ನನ್ನಿಂದ ತಪ್ಪಿಸಿಕೊಳ್ಳಲು 
ಸಾಧ್ಯವಿಲ್ಲ ಎಂದೇ ಆಗುತ್ತದೆ. 

51. ಅರ್ಥಾತ್‌- ಇದು ಅಚಲವಾಗಿದೆ. ಇದರ ವಿರುದ್ಧ ಮಿಥ್ಯವಾದಿಗಳು ನಡೆಸುತ್ತಿರುವ ಕುತಂತ್ರಗಳು ಇದನ್ನು 
ಸೋಲಿಸಲಾರವು. 

52. ಮುಂದಿನಿಂದ ಬರಲಾರದೆಂದರೆ - ಕುರ್‌ಆನಿನ ಮೇಲೆ ನೇರವಾಗಿ ಆಕ್ರಮಣ ನಡೆಸಿ, ಅದರ ಯಾವುದೇ ಮಾತನ್ನು 
ತಪ್ಪೆಂದು ಅಥವಾ ಆದರ ಯಾವುದೇ ಬೋಧನೆಯನ್ನು ಮಿಥ್ಯವೆಂದು ಸಾಧಿಸಲು ಯಾರಾದರೂ ಹೊರಟರೆ ಇದರಲ್ಲಿ ಅವನು 
ಯಶಸ್ವಿಯಾಗಲಾರನು. ಹಿಂದಿನಿಂದ ಬರಲಾರದೆಂದರೆ- ಕುರ್‌ಆನ್‌ ಪ್ರತಿಪಾದಿಸುತ್ತಿರುವ ಪರಮಾರ್ಥಗಳಿಗೆ ವಿರುದ್ಧವಾದ 
ಯಾವುದೇ ಸತ್ಯವನ್ನು ಕಂಡು ಹಿಡಿಯಲು ಲೋಕಾಂತ್ಯದವರೆಗೂ ಯಾರಿಗೂ ಸಾಧ್ಯವಾಗದು. ನಿಜಕ್ಕೂ 'ಚ್ಞಾನ'ವಾಗಿರುವ 
ಯಾವ ಜ್ಞಾನವೂ ಕುರ್‌ಆನ್‌ ನೀಡುವ ಜ್ಞಾನವನ್ನು ಅಲ್ಲಗಳೆಯದು. ಕುರ್‌ಆನ್‌, ವಿಶ್ವಾಸ, ಚಾರಿತ್ರ್ಯ, ಕಾನೂನು, ಸಂಸ್ಕೃತಿ, 
ನಾಗರಿಕತೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳಲ್ಲಿ ಮಾನವನಿಗೆ ನೀಡಿರುವಂತಹ ಮಾರ್ಗದರ್ಶನವು 


ಕಾಂಡ-24 


604 ಕುರ್‌ಆನ್‌ ವ್ಯಾಖ್ಯಾನ 


متا 
2 


pal سے‎ ತ್‌ ಹ್‌ ے‎ ed سہ6ےںہ‎ yA 
Gel KP Lf بچیں 8ج وملقد‎ ಲ بن‎ ಲ ಈ عمی‎ 5 

(43) ಸಂದೇಶವಾಹಕರೇ, ನಿಮಗಿಂತ ಮುಂಚೆ ಗತಿಸಿದ ಸಂದೇಶವಾಹಕರೊಡನೆ ಹೇಳದಿದ್ದಂತಹ 
ವಿಷಯವನ್ನೇನೂ ನಿಮಗೆ ಹೇಳಲಾಗುತ್ತಿಲ್ಲ. ನಿಸ್ಸಂದೇಹವಾಗಿಯೂ ನಿಮ್ಮ ಪ್ರಭು ಮಹಾ ಕ್ಷಮಾಶೀಲ 


ನಾಗಿದ್ದಾನೆ. ಅದರೊಂದಿಗೆ ವೇದನಾಜನಕ ಶಿಕ್ಸೆ ಕೊಡುವವನೂ ಆಗಿದ್ದಾನೆ. 

(44-45) ನಾವು ಇದನ್ನು ಅಜಮೊ (ಅರಬಿಯೇತರ) ಕುರ್‌ಆನನ್ನಾಗಿ ಮಾಡಿ ಕಳುಹಿಸುತ್ತಿದ್ದರ 
ಇವರು ಹೇಳುತ್ತಿದ್ದರು: "ಇದರ ಸೂಕ್ತಗಳನ್ನು ಸುಸ್ಪಷ್ಟವಾಗಿ ವಿವರಿಸಲಾಗಿಲ್ಲವೇಕೆ? ಸಂದೇಶವು ಅಜಮೊೂ 
(ಆರಬೇತರ ಭಾಷೆಯದ್ದು) ಮತ್ತು ಅಭಿಸಂಬೋಧಿತರು ಅರಬರು್‌-ಇದೆಂತಹ ವಿಪರ್ಯಾಸ!" ಇವರೊಡನೆ 
ಹೇಳಿರಿ ಈ ಕುರ್‌ಆನ್‌ ಸತ್ಯವಿಶ್ವಾಸ ಸ್ವೀಕರಿಸುವವರ ಪಾಲಿಗಂತೂ ಮಾರ್ಗದರ್ಶನ ಮತ್ತು ದಿವ್ಯ 
ಔಷಧವಾಗಿದೆ. ಆದರೆ ಸತ್ಯನಿಷೇಧಿಗಳ ಪಾಲಿಗೆ ಇದು ಕಿವಿಯ ಗಂಟು ಮತ್ತು ಕಣ್ಣಿನ ಪಟ್ಟಿಯಾಗಿದೆ. 
ಅವರ ಅವಸ್ಥೆಯು ಅವರನ್ನು ದೂರದಿಂದ ಕರೆಯಲಾಗುತ್ತಿದೆಯೋ ಎಂಬಂತಿದೆ.5 ಇದಕ್ಕಿಂತ ಮುಂಚೆ 


ತಪ್ಪೆಂದು ಯಾವ ಪ್ರಯೋಗವೂ ಸಂಶೋಧನೆಯೂ ಸಾಬೀತುಪಡಿಸಲಾರದು. ಇಷ್ಟೇ ಅಲ್ಲ- ಮಿಥ್ಕವು ನೇರವಾಗಿ ಮುಂದಿ 
ನಿಂದಲೇ ಬಂದು ಆಕ್ರಮಣ ನಡೆಸಿದರೂ ಅಥವಾ ಅಡ್ಡದಾರಿಗಳಿಂದ ಬಂದು ಧಾಳಿ ಮಾಡಿದರೂ ಆದು ಕುರ್‌ಆನ್‌ 
ತಂದಿರುವ ಸಂದೇಶವನ್ನು ಪರಾಜಿತಗೊಳಿಸಲಾರದು ಎಂಬ ಅರ್ಥವೂ ಇದಕ್ಕಿದೆ. 

53. ಅರ್ಥಾತ್‌- ಅವನ ಸಂದೇಶವಾಹಕರನ್ನು ಸುಳ್ಳಾಗಿಸಲಾಯಿತು, ಅವರನ್ನು ಬಯಲಾಯಿತು ಅವರಿಗೆ ಹಿಂಸೆ 
ಕೊಡಲಾಯಿತು. ಇಷ್ಟಾದರೂ ಅನೇಕ ವರ್ಷಗಳ ವರೆಗೂ ವಿರೋಧಿಗಳಿಗೆ ಕಾಲಾವಕಾಶ ನೀಡಲಾದುದಕ್ಕೆ ಅಲ್ಲಾಹನ ಸಹನೆ 
ಮತ್ತು ಕ್ಷೆಮಾಶೀಲತೆಯೇ ಕಾರಣವಾಗಿದೆ. 

54. ಇದು ಪ್ರವಾದಿವರ್ಯರನ್ನು(ಸ) ಎದುರಿಸಲು ಬಳಸಲಾಗುತ್ತಿದ್ದ ಹಠಮಾರಿತನಕ್ಕೆ ಇನ್ನೊಂದು ಉದಾಹರಣೆ 
ಯಾಗಿದೆ. ಹ. ಮುಹಮ್ಮದ್‌(ಸ) ಅರಬ್‌ ಜನಾಂಗದವರು, ಅರಬೀ ಅವರ ಮಾತೃಭಾಷೆ. ಅವರು ಅರಬೀ ಭಾಷೆಯಲ್ಲೇ 
ಕುರ್‌ಆನನ್ನು ಸಾರುತ್ತಿರುವಾಗ ಇದನ್ನು ಅವರು ಸ್ವತಃ ಸೃಷ್ಟಿಸಿ ಕೊಂಡದ್ದಲ್ಲವೆಂದೂ ಇದನ್ನು ಅಲ್ಲಾಹನು ಅವತೀರ್ಣ 
ಗೊಳಿಸಿದನೆಂದೂ ನಂಬುವುದಾದರೂ ಹೇಗೆ? ಇವರು ಹಠಾತ್ತನೆ ತನಗೆ ತಿಳಿಯದಿರುವ ಭಾಷೆಯೊಂದರಲ್ಲಿ ನಿರರ್ಗಳವಾಗಿ 
ಭಾಷಣ ಮಾಡತೊಡಗಿದ್ದರೆ, ಆ ವಾಣಿಯನ್ನು ದೇವವಾಣಿಯೆಂದು ಭಾವಿಸಬಹುದಿತ್ತು. ಉದಾ: ಪರ್ಸಿಯನ್‌, ರೋಮನ್‌ 
ಅಥವಾ ಗ್ರೀಕ್‌ ಭಾಷೆಯಲ್ಲಿ. ಇದಕ್ಕುತ್ತರವಾಗಿ ಅಲ್ಲಾಹನು-ಈಗ ಅವರಿಗೆ ಅರ್ಥವಾಗುವಂತಹ ಅರಬೀ ಭಾಷೆಯಲ್ಲಿ 
ಕಳುಹಿಸಿರುವಾಗ ಅವರು ಕುರ್‌ಆನನ್ನು ಅರಬೀಗಳೆಡೆಗೆ ಒಬ್ಬ ಅರಬನ ಮೂಲಕ ಅರಬಿ ಭಾಷೆಯಲ್ಲೇ ಯಾಕೆ ಕಳುಹಿಸ 
ಐಗಿದೆ ಎಂದು ಆಕ್ಷೇಪಿಸುತ್ತಿದ್ದಾರೆ. ಒಂದು ವೇಳೆ ಇದನ್ನು ಬೇರಾವುದಾದರೂ ಭಾಷೆಯಲ್ಲಿ" ಅವರ್ತೀಣಗೊಳಿಸುತ್ತಿದ್ದ ರೆ 
ಆಗ ಇದೇ ಜನರು- "ಅರಬ್‌ ಜನಾಂಗದಲ್ಲಿ ಒಬ್ಬ ಅರಬನನ್ನು ಸಂದೇಶವಾಹಕನಾಗಿ ಕಳುಹಿಸಲಾಗಿದೆ. ಆದರೆ ಆತನ 
ಮೇಲೆ ಅವತೀರ್ಣಗೊಳ್ಳುವ ಸಂದೇಶವಂತೂ ಸ್ವತಃ ಅವನಿಗಾಗಿ ಅವನ ಜನಾಂಗದವರಿಗಾಗಲಿ ಅರ್ಥವಾಗುವುದಿಲ್ಲ 
ಇದೆಂತಹ ಪ್ರಹಸನ!" ಎಂದು ಆಕ್ಸೇಪಿಸುತ್ತಾರೆ ಎಂದಿರುವನು. 

55. ದೂರದಿಂದ ಒಬ್ಬನನ್ನು ಕರೆದಾಗ ಅವನ ಕಿವಿಗೆ ಶಬ್ದವೇನೋ ಕೇಳಿಸಬಹುದು. ಆದರೆ ಕೂಗಿ ಕರೆಯುವವನು 
ಹೇಳುವುದೇನೆಂಬುದು ಅವನಿಗೆ ತಿಳೆಯುವುದಿಲ್ಲ. ಇದೊಂದು ಅನುಪಮ ಉದಾಹರಣೆಯಾಗಿದೆ. ಇದರಿಂದ ಹಟಮಾರಿ 


ಕಾಂಡ-24 


41. ಹಾಮೊಮ್‌ ಅಸ್ಸಜ್ಞಃ 605 


pe 


BS 6 INIT SE 
gs مز‎ SES ಜಃ ಸ 
& uu NL, و‎ 48 L3 


ಜವ್‌ 
ನಾವು ಮೂಸಾರಿಗೆ ಗ್ರಂಥ ನೀಡಿದ್ದೆವು. ಅದರ ವಿಷಯದಲ್ಲೂ ಇದೇ ಭಿನ್ನಾಭಿಪ್ರಾಯವುಂಟಾಗಿತ್ತು.5 
ನಿಮ್ಮ ಪ್ರಭು ಮೊದಲೇ ಒಂದು ವಿಷಯದ ನಿರ್ಧಾರ ಮಾಡದಿರುತ್ತಿದ್ದರೆ ಈ ಭಿನ್ನಾಭಿಪ್ರಾಯದವರ 
ನಡುವೆ ಶೀರ್ಮಾನ ಮಾಡಿ ಬಿಡಲಾಗುತ್ತಿತ್ತು.9 ವಾಸ್ತವದಲ್ಲಿ ಇವರು ಅದರ ವಿಷಯದಲ್ಲಿ ತೀವ್ರ 
ಕೆಳವಳದಾಯಕ ಸಂದೇಹದಲ್ಲಿ ಬಿದ್ದುಕೊಂಡಿದ್ದಾರೆ.3 : | 
46) ಪುಣ್ಮ ಕಾರ್ಯಗಳನ್ನು ಮಾಡುವವನು ತನ್ನ ಹಿತಕ್ಕಾಗಿಯೇ ಮಾಡುವನು. ಪಾಪ ಮಾಡುವವನ 
ದುಷ್ಪರಿಣಾಮವು ಅವನನ್ನೇ ಬಾಧಿಸುವುದು. ನಿಮ್ಮ ಪ್ರಭು ತನ್ನ ದಾಸರ ಪಾಲಿಗೆ ಅಕ್ರಮಿಯಲ್ಲ.9 


ವಿರೋಧಿಗಳ ಮನೋವೃತ್ತಿಯ ಸಂಪೂರ್ಣ ಚಿತ್ರವು ಕಣ್ಣಮುಂದೆ ಬಂದಂತಾಗುತ್ತದೆ. ಪಕ್ಸೆಪಾತ ಪೀಡಿಶನಲ್ಲದ ಒಬ್ಬ 
ವ್ಯಕ್ತಿಯೊಡನೆ ನೀವು ಮಾತನಾಡಿದರೆ ಸ್ವಾಭಾವಿಕವಾಗಿ ಅವನು ಅದನ್ನು ಕೇಳುತ್ತಾನೆ, ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಮತ್ತು 
ವಿಷಯವು ಸಮರ್ಪಕ ವಾಗಿದ್ದರೆ ಅದನ್ನು ಮುಕ್ತೆ ಮನಸ್ಸಿನಿಂದ ಸ್ವೀಕರಿಸಿಕೊಳ್ಳುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ವಿರುದ್ಧ 
ಪಕ್ಷಪಾತ ಮಾತ್ರವಲ್ಲದೆ ದ್ವೇಷಾಸೂಯೆಗಳಿರುವ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ . ಮಾತನ್ನು ಮನವರಿಕೆ ಮಾಡಿಸಲು ಎಷ್ಟೇ 
ಪ್ರಯತ್ನಿಸಿದರೂ ಅವನು ಅದರೆಡೆಗೆ ಗಮನವನ್ನೇ ಕೊಡಲಾರನು. ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಕೊಂಡ ಬಳಿಕವೂ ಅವನಿಗೆ 
ನೀವು ಅಷ್ಟು ಹೊತ್ತು ಹೇಳಿದ್ದೇನು ಎಂಬುದು ಸ್ವಲ್ಪವೂ ಅರ್ಥವಾಗದು. ನಿಮ್ಮ ಮಾತುಗಳು ಅವನ ಕರ್ಣಭೇರಿಗೆ ಬಡಿದು 
ಅಲ್ಲಿಂದ ನೆಗೆದು ಹಿಂದಕ್ಕೆ ಬಂದಿದೆಯೆಂದೂ ಮನಮಸ್ತಿಷ್ಕಗಳಿಗೆ ಇಳಿದಿಲ್ಲವೆಂದೂ ನಿಮಗೂ ಭಾಸವಾಗುವುದು. 

56. ಅರ್ಥಾತ್‌: -ಕೆಲವರು ಅವರನ್ನು ನಂಬಿದ್ದರು ಇನ್ನು ಕೆಲವರು ವಿರೋಧಿಸತೊಡಗಿದರು. 

57. ಈ ಆದೇಶಕ್ಕೆ ಎರಡು ಅರ್ಥಗಳಿವೆ- 1) ಜನರಿಗೆ ಚೆನ್ನಾಗಿ ಯೋಚಿಸಲಿಕ್ಕಾಗಿ ಸಾಕಷ್ಟು ಕಾಲಾವಕಾಶವನ್ನು 
ಕೊಡಬೇಕೆಂದು ಅಲ್ಲಾಹನು ಮೊದಲೇ ನಿರ್ಧರಿಸದಿರುತ್ತಿದ್ದರೆ, ಈ ರೀತಿ ವಿರೋಧಿಸುವವರನ್ನು ನಾಶಗೊಳಿಸಿ ಬಿಡಲಾಗುತ್ತಿತ್ತು. 
2) ಭಿನ್ನಾಭಿಪ್ರಾಯಗಳ ಅಂತಿಮ ತೀರ್ಮಾನವನ್ನು ಪುನರುತ್ಡಾನದಿನ ಮಾಡಲಾಗುವುದೆಂದು ಅಲ್ಲಾಹನು ಮೊದಲೇ ನಿರ್ಧರಿಸ 
ದಿರುತ್ತಿದ್ದೆರೆ ಈ ಲೋಕದಲ್ಲೇ ಸತ್ಯವೇನೆಂಬುದನ್ನು ಅನಾವರಣಗೊಳಿಸಿ ಸತ್ಯದಲ್ಲಿರುವವರಾರು ಮತ್ತು ಮಿಥ್ಮವಾದಿ ಗಳಾರು 
ಎಂಬುದನ್ನು ಬಹಿರಂಗಗೊಳಿಸಿ ಬಿಡಲಾಗುತ್ತಿತ್ತು. 

58. ತಾತ್ಸರ್ಯವೇನೆಂದರೆ- ತೋರಿಕೆಗೆ ಅವರು ಕುರ್‌ಆನ್‌ ದೇವವಾಣಿಯಾಗಿರುವುದನ್ನೂ ಹೆ.ಮುಹಮ್ಮದ್‌(ಸು) 
ಸಲದೇಶವಾಹಕರಾಗಿರುವುದನ್ನೂ ನಿರಾಕರಿಸುತ್ತಾರೆ. ಆದರೆ ಅವರ ಈ ನಿರಾಕರಣೆಗೆ ಯಾವುದೇ ಖಚಿತ ಬುನಾದಿಯಿಲ್ಲ. ನಿಜವಾಗಿ 
ಅವರ ಮನದೊಳಗೆ ತೀವ್ರ ತುಮುಲವಿದೆ. ಒಂದು ಕಡೆ ಅವರ ಖಾಸಗಿ ಲಾಭ, ಚಿತ್ತಾಕಾಂಕ್ಸೆಗಳು ಮತ್ತು ಅಜ್ಞಾನಜನ್ಮ 
ಪಕ್ಷಪಾತಗಳು ಕುರ್‌ಆನ್‌ ಮತ್ತು ಹ. ಮುಹಮ್ಮಬ್‌ರನ್ನು(ಸು) ಸುಳ್ಳಾಗಿಸಬೇಕೆಂದೂ ಸಂಪೂರ್ಣ ಬಲದೊಂದಿಗೆ ಅವರನ್ನು 
ವಿರೋಧಿಸಬೇಕೆಂದೂ ಪ್ರೇರೇಪಿಸುತ್ತವೆ. ಇನ್ನೊಂದು ಕಡೆ ಈ ಕುರ್‌ಆನ್‌ ನಿಜಕ್ಕೂ ಒಂದು ಅನುಪಮ ವಾಣಿಯೆಂದೂ ಇಂತಹ 
ವಾಣಿಯನ್ನು ಇಷ್ಟರ ತನಕ ಯಾವ ಸಾಹಿತಿ ಮತ್ತು ಕವಿಯಿಂದಲೂ ಕೇಳಿಲ್ಲವೆಂದೂ ಯಾವ. ಹುಚ್ಚನೂ ತನ್ನೆ ಹುಚ್ಚಿನಲ್ಲಿ 
ಇಂತಥ ವಿಷಯಗಳನ್ನು ಹೇಳಲಾರನೆಂದೂ ಮತ್ತು ಜನರಿಗೆ ದೇವಭಕ್ತಿ ಮತ್ತು ಸದಾಚಾರಗಳ ಶಿಕ್ಷಣ: ಕೊಡುವ ಉದ್ದೆ "ಶವನ್ನಿಟ್ಟು 
ಕೊಂಡು ಶೈತಾನರು ಎಂದೂ ಬರಲಾರರೆಂದೂ ಅವರ ಹೃದಯಗಳೇ ಒಳಗಿನಿಂದ ಕೂಗಿ ಹೇಳುತ್ತಿದ್ದುವು. 3 

59. ಅರ್ಥಾತ್‌-ನಿನ್ನ ಪ್ರಭು ಸಜ್ಜನರ ಸತ್ಯರ್ಮಗಳನ್ನು 7 ಮತ್ತು ದುಷ್ಕರ್ಮಿಗಳ 1لکہلادہ‎ +9 ತಕ್ಕ 
ಶಿಕ್ಷೆ ನೀಡದಿರುವಂತಹ. ಅಕ್ರಮವನ್ನು ಎಂದೂ ಎಸೆಗಲಾರ. 


ಕಾಂಡ-24 


606 ಕುರ್‌ಆನ್‌ ವ್ಯಾಖ್ಯಾನ 


(G5 GUL ETT ESTEE EEC 3) 


تَخیں ون انٹی ریم )445 و خر این ಸ‏ 
ما کون شود دش کن کا کانڑا لق ون 


(47-48) *ಆ ಘುಲಿಗೆಯಳ ಜ್ಞಾನವು ಅಲ್ಲಾಹನ ಕಡೆಗೇ ಮರಳುತ್ತದೆ." ತಮ್ಮ ಮೊಗ್ಗುಗಳಿಂದ 
ಹೊರಬರುವ ಎಲ್ಲ ಫಲಗಳನ್ನು ಬಲ್ಲವನು ಅವನೇ. ಯಾವ ಹೆಣ್ಣು ಗರ್ಭ ಧರಿಸಿದೆಯೆಂದೂ ಯಾವುದು 
ಪ್ರಸವಿಸಿದೆಯೆಂದೂ ಅವನಿಗೆ ಮಾತ್ರ ಗೊತ್ತು ನನ್ನ ಸಹಭಾಗಿಗಳು ಎಲ್ಲಿದ್ದಾರೆ? ಎಂದು ಅವನು 
ಇವರನ್ನು ಕೂಗಿ ಕೇಳುವಂದು ಇವರು, ಇಂದು ನಮ್ಮಲ್ಲಾರೂ ಇದರ ಸಾಕ್ಲಿ ಹೇಳುವವನಿಲ್ಲವೆಂಬುದನ್ನು 
ನಾವು ಆಗಲೇ ನಿವೇದಿಸಿದ್ದೇವೆಂದು ಹೇಳುವರು. ಈ ಹಿಂದೆ ಇವರು ಪ್ರಾರ್ಥಿಸುತ್ತಿದ್ದ ಎಲ್ಲ ಆರಾಧ್ಯರೂ 


60. "ಆ ಘಳಿಗೆ" ಎಂದರೆ ಪುನರುತ್ಥಾನ. ಅರ್ಥಾತ್‌- ಪಾಪ ಕೃತ್ಯೈವೆಸಗುವವರಿಗೆ ಅವರ ಪಾಪದ ಫಲವನ್ನು ಸಜ್ಜನರಿಗೆ 
ಅವರ ಮೇಲೆ ಎಸಗಲಾದ ದೌರ್ಜನ್ಯಗಳ ಪ್ರತಿಯಾಗಿ ನ್ಯಾಯ ಒದಗಿಸುವಂತಹ ಘಳಿಗೆ. 

61. ಅರ್ಥಾತ್‌- ಆ ಘಳಿಗೆ ಯಾವಾಗ ಬರಲಿದೆಯೆಂಬುದು ಅಲ್ಲಾಹನ ಹೊರತು ಇನ್ನಾರಿಗೂ ತಿಳಿದಿಲ್ಲ. ನಮ್ಮ 
ಪಾಪಗಳಿಂದಾಗಿ ನಮ್ಮ ಮೇಲೆ ಶಿಕ್ಷೆಯೆರಗುವುದೆಂಬ ಬೆದರಿಕೆ ನೆರವೇರುವುದಾದರೂ ಯಾವಾಗ? ಎಂಬ ಸತ್ಯನಿಷೇಧಿಗಳ ಪ್ರಶ್ನೆಗೆ 
ಇದು ಉತ್ತರವಾಗಿದೆ. ಅಲ್ಲಾಹನು ಅವರ ಪ್ರಶ್ನೆಯನ್ನು ಉಲ್ಲೇಖಿಸದೆಯೇ ಅದಕ್ಕೆ ಉತ್ತರ ಕೊಟ್ಟಿರುತ್ತಾನೆ. 

62. ಈ ಆದೇಶದ ಮೂಲಕ ಶ್ರೋತೃಗಳಿಗೆ ಎರಡು ವಿಷಯಗಳನ್ನು ತಿಳಿಯ ಹೇಳಲಾಗಿದೆ- 1) ಕೇವಲ ಪುನರುತ್ನಾನ 
ದಿನವೊಂದು ಮಾತ್ರವಲ್ಲ, ಎಲ್ಲ ಅಗೋಚರ ವಿಷಯಗಳ ಜ್ಞಾನವು ಅಲ್ಲಾಹನೊಬ್ಬನಿಗೆ ಮಾತ್ರ ಇರುತ್ತದೆ. ಅಗೋಚರ 
ವಿಷಯಗಳ ಜ್ಞಾನ ಅವನ ಹೊರತು ಬೇರಾರಿಗೂ ಇಲ್ಲ. 2) ಅಲ್ಲಾಹನು ಸೂಕ್ಷ್ಮಾತಿಸೂಕ್ಷ್ಮ ವಿಷಯಗಳನ್ನೂ ಇಷ್ಟು 
ಸವಿಸ್ತಾರವಾಗಿ ತಿಳಿದಿರುವಾಗ ಯಾವುದಾದರೂ ವ್ಯಕ್ತಿಯ ಕರ್ಮ - ಕೃತ್ಯಗಳು ಅವನ ಗಮನಕ್ಕೆ ಬರದೆ ಇರುವುದು 
ಅಸಂಭವನೀಯ. ಆದ್ದರಿಂದ ಅವನ ಈ ಜಗತ್ತಿನಲ್ಲಿ ಯಾರೂ ಅವನ ಬಗ್ಗೆ ನಿಶ್ಚಿಂತರಾಗಿ ತಮಗಿಷ್ಟ ಬಂದಂತೆ ವರ್ತಿಸ 
ಬಾರದು. ಈ ಎರಡನೆಯ ಅರ್ಥ ಪ್ರಕಾರವೇ ಈ ಮಾತಿನ ಸಂಬಂಧವು ಇದರ ಅನಂತರದ ಮಾತಿನೊಂದಿಗೆ ಕೊಡುತ್ತದೆ. 
ಈ ಆದೇಶದ ಬೆನ್ನಲ್ಲೇ ಹೇಳಲಾಗಿರುವ ವಿಷಯವನ್ನು ಗಮನಿಸಿದರೆ- ಪುನರುತ್ಣಾನ ದಿನ ಯಾವಾಗ ಬರಲಿದೆಯೆಂದು 
ಅದರ ದಿನಾಂಕವನ್ನು ತಿಳಿದುಕೊಳ್ಳುವ ಚಿಂತೆಯಲ್ಲೇಕೆ ಬಿದ್ದುಕೊಂಡಿರುವಿರಿ? ಇದರ ಬದಲು, ಆ ದಿನ ಬಂದು ಬಿಟ್ಟಾಗ 
ನಿಮ್ಮ' ಈ ಪಥಭ್ರಷ್ಟತೆಗಳ ದುಷ್ಟಲವನ್ನು ಅನುಭವಿಸಬೇಕಾದೀತಲ್ಲಾ ಎಂದು ಚಿಂತಿಸಿ- ಎಂಬ ಇಂಗಿತವು ಇದರ 
ವಿಷಯಾನುಕ್ರಮದಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. ಇದನ್ನೇ ಒಮ್ಮೆ ಪ್ರವಾದಿ ವರ್ಯರು(ಸ) ಪುನರುತ್ನಾನ ದಿನಾಂಕವನ್ನು 
ಕೇಳಿದ ಒಬ್ಬ ವ್ಯಕ್ತಿಗೆ ಹೇಳಿದ್ದರು. ಸಿಹಾಹ್‌, ಸುನನ್‌ ಮತ್ತು ಮುಸ್ನದ್‌ಗಳಲ್ಲಿ 'ತವಾತುರ್‌' ಮಟ್ಟಕ್ಕೆ ತಲಪಿದಂತಹ 
ಒಲದು ವರದಿಯಲ್ಲಿ ಹೀಗಿದೆ- ಒಮ್ಮೆ ಪ್ರವಾದಿವರ್ಯರು(ಸ) ಎಲ್ಲಿಗೋ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಒಬ್ಬನು 
ದೂರದಿಂದ 'ಯಾ ಮುಹಮ್ಮದ್‌(ಸ)" ಎಂದು ಕೂಗಿ ಕರೆದನು. ಆಗ ಪ್ರವಾದಿವರ್ಯರು(ಸ) "ಏನು ಬೇಕು ಹೇಳಿರಿ" ಎಂದರು. 

| ಆಗ ಅವನು "ಪುನರುತ್ಥಾನ ದಿನ ಯಾವಾಗ ಬರುತ್ತದೆ?” ಎಂದು ಕೇಳಿದನು. ಇದಕ್ಕುತ್ತರವಾಗಿ ಪ್ರವಾದಿ ವರ್ಯರು(ಸ) 
"ಆ ದಿನವಂತೂ ಖಂಡಿತ ಬಂದೇ- ಬರುತ್ತದೆ. ಆದರೆ ನೀವು ಅದಕ್ಕಾಗಿ ಏನು ಸಿದ್ದತೆ ಮಾಡಿರುವಿರಿ?" ಎಂದರು. 

63. ಅರ್ಥಾತ್‌- ಈಗ ನಮಗೆ ವಾಸ್ತವಿಕತೆಯ ಅರಿವುಂಟಾಗಿದೆ ಮತ್ತು ನಾವು ಭಾವಿಸಿಕೊಂಡಿದ್ದುದೆಲ್ಲವೂ ಸಂಪೂರ್ಣ 
ತಪ್ಪೆಂದು ನಮಗೆ ಮನವರಿಕೆಯಾಗಿದೆ. ದೇವತ್ವದಲ್ಲಿ ಬೇರಾರಾದರೂ ನಿನಗೆ ಸಹಭಾಗಿಗಳಾಗಿದ್ದಾರೆಂದು ಈಗ ನಮ್ಮ نہد‎ 
ಯಾರೂ ನಂಬುವುದಿಲ್ಲ. ಇಲ್ಲಿ "ನಾವು ಆಗಲೇ ಭಿನ್ನವಿಸಿಕೊಂಡಿರುತ್ತೇವೆ" ಎಂಬ ಮಾತಿನಿಂದ ತಿಳಿಯುವಂತೆ, ಪುನರುತ್ನಾನ 
ದಿನ ಸತ್ಯ ಧಿಕ್ಕಾರಿಗಳೊಡನೆ ಆಗಾಗ ಮತ್ತು ಪ್ರತಿಯೊಂದು ಹಂತದಲ್ಲೂ ಲೋಕದಲ್ಲಿ, ನೀವು ಅಲ್ಲಾಹನ 
ಸಂದೇಶವಾಹಕರನ್ನು ತಿರಸ್ಕರಿಸುತ್ತಲೇ ಇದ್ದಿರಿ ಈಗ ಹೇಳಿರಿ, "ಸತ್ಯದಲ್ಲಿದ್ದವರು ಯಾರು? ನೀವೋ, ಅವರೋ?" ಎಂದು 


ಇಲ್ಲಿಂದ 25ನೇ ಕಾಂಡ ಆರಂಭ 


41. ಹಾಮೊೋಮ್‌ نیکرات‎ 607 


[> 


تہ 32H‏ ہت 
وت ಸ್ರ ೩ 58k‏ 
ವ IE ಫು ಟರ‏ نو 


ಶಿ 


LES Al SEK So رخ سم‎ 
َ 7 ابی‎ ME [ei] B38 lle 5 


ಆಗ ಇವರಿಂದ ಕಳೆದು ಹೋಗುವರು.* ತಮಗಿನ್ನೂ ಯಾವುದೇ ಅಭಯ ಸ್ಥಾನ ಇಲ್ಲವೆಂಬುದನ್ನು 
ಆಗ ಇವರು ತಿಳಿದುಕೊಳ್ಳುವರು. 

(49-50) ಮಾನವನು ಒಳಿತಿಗಾಗಿ ಪ್ರಾರ್ಥಿಸಿ ದಣಿಯುವುದಿಲ್ಲನ ಮತ್ತು ತನ್ನ ಮೇಲೆ 
ವಿಪತ್ತೇನಾದರೂ ಬಂದಾಗ ನಿರಾಶನೂ ಹತಾಶನೂ ಆಗಿ ಬಿಡುತ್ತಾನೆ. ಆದರೆ ಕಷ್ಟಕಾಲ ಕಳೆದು ಹೋದ 
ಬಳಿಕ ನಾವು ಇವನಿಗೆ ನಮ್ಮ ಕೃಷೆಯ ಸವಿಯನ್ನುಣಿಸಿದಾಗ ಇವನು, "ನಾನು ಇದಕ್ಕೆ ಅರ್ಹನು.ಕ 
ಪುನರುತ್ಣಾನವು ಎಂದಾದರೂ ಬರಲಿಕ್ಕಿದೆಯೆಂದು ನಾನು ಭಾವಿಸುವುದಿಲ್ಲ. 'ಒಂದು ವೇಳೆ ನಾನು ನನ್ನ 
ಪ್ರಭುವಿನ ಕಡೆಗೆ ಮರಳಿಸಲ್ಪಟ್ಟರೂ ಅಲ್ಲೂ ನನಗೆ ಸುಖವೇ ಇರುವುದು” ಎನ್ನುತ್ತಾನೆ. ವಾಸ್ತ ವದಲ್ಲಿ 


ನಾವು ಸತ್ಯನಿಷೇಧಿಗಳಿಗೆ, ಅವರೇನು ಮಾಡಿ ಬಂದಿರುವರೆಂಬುದನ್ನು ಖಂಡಿತ ತಿಳಿಸುವೆವು ಮತ್ತು 
ನಾವು ಅವರಿಗೆ ಬಹಳ ಹೊಲಸಾದ ಯಾತನೆಯ ಸೆವಿಯನ್ನುಣಿಸುವೆವು. 


ಪ್ರಶ್ನಿಸಲಾಗುವುದು. ಅಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಸತ್ಯಧಿಕ್ಕಾರಿಗಳು “ನಿಜವಾಗಿಯೂ ಅವರು ತಿಳಿಸುತ್ತಿದ್ದ 
ವಿಷಯವೇ ಸತ್ಯವಾಗಿತ್ತು. ಅವರು ನೀಡುತ್ತಿದ್ದ ಜ್ಞಾನವನ್ನು ಬಿಟ್ಟು ನಮ್ಮ ಅಜ್ಞಾನದಲ್ಲೇ ಪಟ್ಟು ಹಿಡಿದು ನಿಂತುಕೊಳ್ಳುವ 
ಮೂಲಕ ನಾವೇ -ತಪ್ಪು ಮಾಡಿದೆವು” ಎಂದು ತಪ್ಪೊಪ್ಪಿಗೆ ಮಾಡುತ್ತಲಿರುವರು. 

64. ಅರ್ಥಾತ್‌- ಅವರು ಸಂಪೂರ್ಣ ಹತಾಶರಾಗಿ, ತಾವು ಜೀವನದಾದ್ಯಂತ ಯಾರ ಸೇವೆ ಮಾಡಿಕೊಂಡಿದ್ದೇವೋ ಅವರ 
ಪೈಕಿ ಯಾರಾದರೂ ತಮ್ಮ ಸಹಾಯಕ್ಕೆ ಬಂದು ತಮ್ಮನ್ನು ದೇವಯಾತನೆಯಿಂದ ಬಿಡಿಸಿಕೊಳ್ಳಬಹುದೋ ಅಥವಾ ಕನಿಷ್ಠ وہ‎ 
ತಮ್ಮ ಶಿಕ್ಷೆಯನ್ನಾದರೂ ಕಡಿತಗೊಳಿಸಬಹುದೋ ಎಂಬ ಆಸೆಯಿಂದ ಸುತ್ತಲೂ ಕಣ್ಣೋಡಿಸುವರು, -ಆದರೆ ಎಲ್ಲೂ ಯಾವ 
ಸಹಾಯಕನೂ ಅವರಿಗೆ ಕಾಣಿಸಲಾರನು. 

65. ಒಳಿತೆಂದರೆ,. ಸುಖ ಶ್ರೀಮಂತಿಕೆ ಆರೋಗ್ಯ ಮಕ್ಕಳು ಮರಿಗಳ ಕ್ಷೇಮ ಇತ್ಯಾದಿ. ಇಲ್ಲಿ ಮಾನವನೆಂದರೆ, 
ಮಾನವ ವರ್ಗಕ್ಕೆ ಸೇರಿದ ಎಲ್ಲ ವ್ಯಕ್ತಿಗೂ ಒಳಗೊಂಡಿಲ್ಲ. ಒಂದು ವೇಳೆ ಹಾಗೆ ಅರ್ಥೈಸಿಕೊಂಡರೆ, ಮುಂದೆ 
ಪ್ರಪ್ತಾಪಿಸಲಾಗುತ್ತಿರುವಂತಹ ದುರ್ಗುಣಗಳಿಂದ ಸಂಪೂರ್ಣ ಮುಕ್ತರಾಗಿರುವ ಪ್ರವಾದಿಗಳನ್ನೂ ಮಹಾಪುರುಷರನ್ನೂ ಅದೇ 
ಸಾಲಿಗೆ ಸೇರಿಸಿ ಬಿಟ್ಟಿಂತಾದೀತು. ಇಲ್ಲಿ ನಿಜವಾಗಿ ಆಪತ್ಕಾಲ ಬಂದೊಡನೆ ನಡುಗಲಾರಂಭಿಸುವ ಮತ್ತು ಲೌಕಿಕ 
ಸುಖಭೋಗಗಳು ಪ್ರಾಪ್ತವಾದೊಡನೆ ಅನಿಯಂತ್ರಿತನಾಗಿ ಬಿಡುವಂತಹ ಚಂಚಲ ಚಿತ್ರದ ಸಣ್ಣ ಮನಸ್ಸಿನ ಮನುಷ್ಯರನ್ನು 
ದ್ದೇಶಿಸಿ ಈ ಮಾತನ್ನು ಹೇಳಲಾಗುತ್ತಿದೆ. ಮಾನವ ವರ್ಗದ ಹೆಚ್ಚಿನವರಲ್ಲಿ ಈ ದೌರ್ಬಲ್ಯ ಕಂಡು ಬರುವುದರಿಂದ 
ಇದನ್ನು 'ಮಾನನ ದೌರ್ಬಲ್ಕ' ಎಂದು ಕರೆಯಲಾಗಿದೆ. 

66. ಅರ್ಥಾತ್‌- ಇವೆಲ್ಲವೂ ನನಗೆ ನನ್ನ ಸ್ವಂತ ಅರ್ಹತೆಯ ಆಧಾರದಲ್ಲಿ ಸಿಕ್ಕಿರುತ್ತದೆ ಮತ್ತು ಇವನ್ನೆಲ್ಲ ಪಡೆಯುವುದು 
ನನ್ನ ಹಕ್ಕೇ ಆಗಿದೆ. ; : 


ಕಾಂಡ-25 


608 ಕುರ್‌ಆನ್‌ ವ್ಯಾಖ್ಯಾನ 


ಈ‏ نا ہے 


Fa MTA سے و‎ 

IAL‏ ند کاو OE IST BARE‏ جن اڈو ٹم 

24 لاج ےو ہے 072 ےم VM‏ اہ 

Ml J dN ಬಜ ಹಿರಿ 5 did 4K 

عم ہے جز _ p TE‏ ا ضر وب سے کپ FT ಟ್‌‏ ے8 a5‏ 

$F 4 الحق وک تب‎ ಚ دق‎ 
(51) ನಾವು ಮಾನವನಿಗೆ “ಕೊಡುಗೆಗಳನ್ನು "ನೀಡಿದಾಗ ಅವನು ವಿಮುಖನಾಗುತ್ತಾನೆ ಮತ್ತು ದರ್ಪ 
ತೋರುತ್ತಾನೆ. ಅವನಿಗೇನಾದರೂ ವಿಪತ್ತು ಸೋಂಕಿದರೆ ಉದ್ದುದ್ದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. 
(52) ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, "ನಿಜಕ್ಕೂ ಈ ಕುರ್‌ಆನ್‌ 'ಅಲ್ಲಾಹನ ಕಡೆಯಿಂದಲೇ 
ಬಂದಿದ್ದರೆ 'ಮತ್ತು ನೀವು ಇದನ್ನು ನಿರಾಕರಿಸುತ್ತಲೇ. ಇದ್ದರೆ, ಇದನ್ನು ವಿರೋಧಿಸುವುದರಲ್ಲಿ ಬಹುದೂರ 
ಹೋಗಿಬಿಟ್ಟವನಿಗಿಂತ ದೊಡ್ಡ ಪಥಭ್ರಷ್ಟನು ಇನ್ನಾರಿರಬಹುದೆಂದು ನೀವೆಂದಾದರೂ ಆಲೋಚಿಸಿದಿರಾ?'"ಳ 
(53-54) ಶೀಘ್ರವೇ ನಾವು ಇವರಿಗೆ ಈ ಜಗತ್ತಿನಲ್ಲೂ, ಸ್ವತಃ ಇವರೊಳಗೂ ಇರುವ ನಮ್ಮ 


ದೃಷ್ಟಾಂತಗಳನ್ನು ತೋರಿಸಿಕೊಡುವೆವು- ಈ ಕುರ್‌ಆನ್‌ ನಿಜವಾಗಿಯೂ ಸತ್ಮವಾಗಿದೆಯೆಂಬುದು 
ಇವರಿಗೆ ವ್ಯಕ್ತವಾಗುವ ತನಕ" ನಿಮ್ಮ ಪ್ರಭು ಸಕಲ ವಿಷಯಗಳಿಗೂ ಸಾಕ್ಲಿಯಾಗಿರುತ್ತಾನೆಂಬುದು 


67. ಅರ್ಥಾತ್‌- ನಮ್ಮ ಆರಾಧನೆ ಮತ್ತು ಅನುಸರಣೆಯಿಂದ ವಿಮುಖನಾಗುತ್ತಾನೆ ಮತ್ತು ನಮ್ಮ ಮುಂದೆ ಬಾಗುವುದು 
ತನಗೆ ಅಪಮಾನವೆಂದು ಭಾವಿಸುತ್ತಾನೆ. ' 

68. ಈ ವಿಷಯಕ್ಕೆ ಸಂಬಂಧಿಸಿದ ಅನೇಕ ಸೂಕ್ತಗಳು ಇದಕ್ಕೆ ಮುಂಚೆ ಪವಿತ್ರ ಕುರ್‌ಆನಿನಲ್ಲಿ ಬಂದಿವೆ. ಇದನ್ನು 
ಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಈ ಕೆಳಗಿನ ಸೂಕ್ತಗಳನ್ನು ನೋಡಿರಿ- ಸೂರಃ ಯೂನುಸ್‌: .12, ಹೂದ್‌: 9. ರಿಂದ 11, ಬನೀ 
ಇಸ್ರಾತಈಲ್‌: 83, ಅರ್ರೂಮ್‌: 33 ರಿಂದ 36, ಅರ್ಲುಮರ್‌: 8, 9 ಮತ್ತು "49. ; 

69. ಇದರ ಅರ್ಥ-ಒಂದು ವೇಳೆ ಈ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದಲೇ ಬಂದುದಾಗಿದ್ದರೆ ಅದನ್ನು ನಿರಾಕರಿಸಿ 
ಆಪತ್ತಿಗೀಡಾಗುವುದು ಬೇಡ ಎಂಬ ಸಂಶಯದ ಆಧಾರದಲ್ಲಿ ಸತ್ಮವಿಶ್ವಾಸ ಸ್ವೀಕರಿಸಿ- ಎಂದಲ್ಲ. ನಿಜವಾಗಿ ಇದರ ಅರ್ಥ 
ಪೇನೆಂದರೆ- ನೀವು ಸ್ವಲ್ಪವೂ ಯೋಚಿಸದೆ ನಿರಾಕರಿಸುತ್ತಿರುವಿರಿ. ವಿಷಯವನ್ನು ಕಿವಿಗೊಟ್ಟು ಕೇಳುವ ಮತ್ತು ಶಿಳಿಯುವ 
ಬದಲಿಗೆ ಕಿವಿಗಳಿಗೆ ಬೆರಳಿಟ್ಟುಕೊಳ್ಳುತ್ತೀರಿ. ವೃಥಾ ಹಟ ಮಾಡಿ ಪ್ರತಿರೋಧಕ್ಕೆ ಹೊರಟಿರುವಿರಿ. ಇದೇನೂ ವಿವೇಕತನವಲ್ಲ. 
ಕುರ್‌ಆನನ್ನು ದೇವವಾಣಿಯೆಂದು ನಂಬಲು ನೀವು ನಿರಾಕರಿಸುತ್ತಿರುವುದು ಕೇವಲ ಊಹೆಯ ಆಧಾರದಲ್ಲೇ ಹೊರತು ಜ್ಞಾನದ 
ಆಧಾರದಲ್ಲಿ ಅಲ್ಲವೆಂಬುದು ವ್ಯಕ್ತ, ಊಹೆಯು ಸರಿಯಾಗಿರಲು ಸಾಧ್ಯವಿರುವಂತೆಯೇ ತಪ್ಪಾಗಿರಲಿಕ್ಕೂ ಸಾಧ್ಯವಿದೆ. ಈಗ 
ಇವೆರಡೂ ತರದ ಸಾಧ್ಯತೆಗಳ ಕುರಿತು ವಿವೇಚಿಸಿ ನೋಡಿರಿ. ನಿಮ್ಮ ಊಹೆಯೇ ಸರಿಯೆಂದಿಟ್ಟುಕೊಳ್ಳೋಣ. ಹಾಗಿದ್ದರೆ ನಿಮ್ಮ 
ಅಭಿಪ್ರಾಯ. ಪ್ರಕಾರ ಹೆಚ್ಚಿಂದರೆ ನಂಬುವವರ ಮತ್ತು ನಂಬದಿರುವವರ ಪರಿಣಾಮ ಸಮಾನವಾಗಿರುವುದು. ಏಕೆಂದರೆ, 
ಇಬ್ಬರೂ 'ಸತ್ತು ಮಣ್ಣಾಗಿ ಹೋಗುತ್ತಾರೆ. ಸತ್ಮವಿಶ್ವಾಸ ಅಥವಾ ಸತ್ಮ' ಧಿಕ್ಕಾರದ ಯಾವುದೇ ಫಲಿತಾಂಶ ಸಿಗಲು, 
"ಮರಣಾನಂತರ ಅಂತಹ ಒಂದು ಜೀವನವೇ ಇರಲಾರದು. ಈಗ ಒಂದು ವೇಳೆ ಈ ಕುರ್‌ಆನ್‌ ನಿಜಕ್ಕೂ ದೇವವತಿ 
ಯಿಂದಲೇ ಬಂದುದಾಗಿದ್ದರೆ ಮತ್ತು ಮುಂದೆ ಏನೆಲ್ಲಾ ಆಗಲಿದೆಯೆಂದು ಇದು ಎಚ್ಚರಿಸುತ್ತಿದೆಯೋ ಅದೆಲ್ಲವೂ ನಿಜಕ್ಕೂ 
ಸಂಭವಿಸಿ ಬಿಟ್ಟರೆ ಆಗ ಇದನ್ನು ನಿರಾಕರಿಸಿದ ಮತ್ತು ಇದನ್ನು ವಿರೋಧಿಸುವುದರಲ್ಲಿ ಇಷ್ಟು ಮುಂದೆ ಸಾಗಿದ ನಿಮ್ಮ ಗತಿ 
ಏನಾದೀತೆಂದು ನೀವೇ ಹೇಳೆ. ಆದುದರಿಂದ ಹಟಮಾರಿತನ ಜಿಟ್ಟು ಗಂಭೀರವಾಗಿ ಈ ಕುರ್‌ಆನಿನ ಬಗ್ಗೆ ಏಬೇಚನೆ 
ನಡೆಸುವುದರಲ್ಲಿ ಸ್ವತಃ ನಿಮಗೇ ಹಿತವಿದೆ. 

70. ಈ ಸೂಕ್ತಕ್ಕೆ ಎರಡು ಅರ್ಥಗಳಿವೆ. ಅವೆರಡೂ ಹಿರಿಯ ವ್ಯಾಖ್ಯಾನಕಾರರು ತಿಳಿಸಿರುವಂತಹ ಅರ್ಥಗಳಾಗಿವೆ: 1) 
ಈ ಕುರ್‌ಆನಿನ ಸಂದೇಶವು ಸುತ್ತುಮುತ್ತಲಿನ ಎಲ್ಲ ದೇಶಗಳಲ್ಲೂ ಹಬ್ಬಿರುವುದನ್ನೂ ಇವರು ಸ್ವತಃ ಅದರ ಮುಂದೆ ತಲೆ 


ಕಾಂಡ-25 


41, ಹಾಮೊಮ್‌ ಅಸ್ಪಜ್ಮಃ 609 


۹ 
کچھ “TL‏ سی حر ےی" می و و 

3 NET TEINS OE NS 
ಸಾಲದೇ? ಚೆನ್ನಾಗಿ ತಿಳಿದುಕೊಳ್ಳಿರಿ. ಇವರು ತಮ್ಮ ಪ್ರಭುವನ್ನು ಭೇಟಿಯಾಗಲಿರುವ .ಕುರಿತು ಸಂದೇಹ 
ದಲ್ಲಿದ್ದಾರೆ.” ಚೆನ್ನಾಗಿ ತಿಳಿದಿರಿ ಅವನು ಸಕಲ ವಸ್ತುಗಳನ್ನು ಆವರಿಸಿರುತ್ತಾನೆ.* 


ಬಾಗಿರುವುದನ್ನೂ ಶೀಘ್ರವೇ ಇವರು ಕಣ್ಣಾರೆ ಕಾಣಲಿರುವರು. ಇಂದು ಇವರಿಗೆ ನೀಡಲಾಗುತ್ತಿರುವ ಮತ್ತು ಇವರು ಎಷ್ಟು 
ಮಾತ್ರಕ್ಕೂ ನಂಬದೆ ತಿರಸ್ಕರಿಸುತ್ತಿರುವ ಸಂದೇಶವು ಸಾಕ್ಷಾತ್‌ ಸತ್ಯವಾಗಿದೆಯೆಂದು ಆಗ ಅವರಿಗೆ ತಿಳಿಯುವುದು. ಇಲ್ಲಿ 
ಇನ್ನೊಂದು ವಿಷಯವನ್ನು ತಿಳಿದಿರಬೇಕು. ಪ್ರವಾದಿ(ಸ) ಮತ್ತು ನಾಲ್ವರು ಖಲೀಫಾರ ಕಾಲದಲ್ಲಿ ಇಸ್ಲಾಮಿಗೆ ದೊರೆತ ಅತ್ಮದೆತ 
ವಿಜಯಗಳು ಸತ್ಯವಿಶ್ವಾಸಿಗಳು ಒಂದರ ಅನಂತರ ಒಂದರಂತೆ ದೇಶಗಳನ್ನು ಗೆಲ್ಲುತ್ತ ಹೋದರೆಂಬ ಅರ್ಥದಲ್ಲಿ” ಮಾತ್ರ 
ಅಲ್ಲಾಹನ ನಿದರ್ಶನಗಳಾಗಿದ್ದುದಲ್ಲ. ಈ ವಿಜಯಗಳು: ವಾಸ್ತವದಲ್ಲಿ ಜಗತ್ತಿನ ಇತರ ವಿಜಯಗಳೆಂತೆ, ಒಬ್ಬ" ವ್ಯಕ್ತಿ ಒಂದು 
ವಂಶ ಅಥವಾ ಒಂದು ಜನಾಂಗವನ್ನು ಇತರರ ಜೀವ ಮತ್ತು ಸಕಲ ಸೊತ್ತುಗಳ ಒಡೆಯರಾಗಿ ಮಾರ್ಪಡಿಸುವಂತಹ ಹಾಗೂ 
ಭೂಮಿಯು ಅಕ್ರಮಗಳಿಂದ ತುಂಬಿ ಹೋಗಲು ಕಾರಣವಾಗುವಂತಹ ವಿಜಯಗಳಾಗಿರಲಿಲ್ಲ. ತದ್ಧಿರುದ್ಧವಾಗಿ ಈ ವಿಜಯವು 
ತನ್ನ ಗರ್ಭದಲ್ಲಿ ಒಂದು ಭವ್ಮ ಧಾರ್ಮಿಕ, ನೈತಿಕ, ವೈಚಾರಿಕ ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಮತ್ತು ನಾಗರಿಕ ಕ್ರಾಂತಿಯನ್ನು 
ಹೊತ್ತುಕೊಂಡಿತ್ತು. ಅದರ ಪ್ರಭಾವ ಎಲ್ಲೆಲ್ಲಿಗೆ ತಲಪಿತೋ ಅಲ್ಲೆಲ್ಲ ಮಾನವನ ಅತ್ಕುತ್ತಮ ಪ್ರವೃತ್ತಿಗಳು `ಅರಳಿ ಬೆಳಗುತ್ತಾ 
ಹೋದವು ಮತ್ತು ದುಷ್ಟ ಪ್ರವೃತ್ತಿಗಳೆಲ್ಲವೂ ಅಡಗುತ್ತಲೇ ಹೋದವು. ಈ ಅರ್ಥದಲ್ಲಿ ಅವು ಅಲ್ಲಾಹನ ನಿದರ್ಶನಗಳಾಗಿದ್ದುವು. 
2) ಅಲ್ಲಾಹನು ಭೂಮಿ ಆಕಾಶಗಳಲ್ಲೂ ಮಾನವನ ಸ್ವಂತ ಅಸ್ತಿತ್ವದಲ್ಲೂ ಜನರಿಗೆ. ಈ ಕುರ್‌ಆನಿನ ಬೋಧನೆಯೇ ಪರಮ 
ಸತ್ಯವೆಂಬುದು ಸ್ಪಷ್ಟವಾಗಿ ಮನವರಿಕೆಯಾಗುವಂತಹ ನಿದರ್ಶನಗಳನ್ನು ತೋರಿಸಿ ಕೊಡುವನು. ة‎ ಅರ್ಥದ "ಕುರಿತು ಕೆಲವರು 
ಆಕ್ಸೇಪವೆತ್ತಿದ್ದಾರೆ. حم‎ ಆಕಾಶಗಳನ್ನೂ ಸ್ವತಃ ತಮ್ಮ ಅಸ್ತಿತ್ವವನ್ನೂ ಜನರು "ಆಗಲೂ ನೋಡುತ್ತಲೇ ಇದ್ದರು.- ಹೀಗಿರುತ್ತ 
ಭವಿಷ್ಯದಲ್ಲಿ ಇವುಗಳೊಳಗಿಂದ ನಿದರ್ಶನಗಳನ್ನು ತೋರುವುದರ ಅರ್ಥವೇನು? ಎಂಬುದು ಅವರ ಪ್ರಶ್ನೇ: ಆದರೆ ಇದು: ಕೇವಲ 
ಒಂದು مو‎ ಆಕ್ಸೇಪವಾಗಿದೆ. ಭೂಮಿ ಆಕಾಶಗಳಂತೂ ಹಿಂದಿನಿಂದಲೂ ಮನುಷ್ಯನು ಕಾಣುತ್ತಾ ಬಂದಿರುವಂತೆಯೇ ಇವೆ 
ಮತ್ತು ಮನುಷ್ಯನ ಸ್ವಂತ وہ‎ ಹಿಂದಿನಿಂದಲೂ ಆದು ಹೇಗಿತ್ತೋ ಹಾಗೆಯೇ ಇದೆ. ಆದರೆ ಇವುಗಳೊಳಗೆ 'ಅಲ್ಲಾಹನಿ 
ನಿದರ್ಶನಗಳು ಎಂತಹ ಅಸಂಖ್ಯ ಪ್ರಮಾಣದಲ್ಲಿವೆಯೆಂದರೆ, ಅವುಗಳನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳೆಲು ಮನುಷ್ಕನಿಗೆ ಇಂದಿನ 
ವರೆಗೆ ಸಾಧ್ಯವಾಗಿಲ್ಲ, ಮುಂದೆಯೂ ಸಾಧ್ಯವಾಗದು. ಪ್ರತಿಯೊಂದು ಕಾಲದಲ್ಲೂ ಹೊಸ” ಹೊಸ ನಿದರ್ಶನಗಳು ಮನುಷ್ಯನ 
ಮುಂದೆ ಬರುತ್ತಲೇ ಇವೆ. ಮತ್ತು لہ مت‎ ವರೆಗೂ ಅವು ಮುಂದೆ ಬರುತ್ತಲೇ ಇರುವುವು. 
. ಅರ್ಥಾತ್‌- ಜನರನ್ನು ಕುಕೃತ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಗೊಳಿಸಲು ಅಲ್ಲಾಹನು ಅವರ ಒಂದೊಂದು 

22 ವೀಕ್ಷಿಸುತ್ತಿದ್ದಾನೆಂಬುದೇ ಸಾಲದೇ? 

72. ಅರ್ಥಾತ್‌- ಇವರ ಈ ಧೋರಣೆಗೆ ಮುಖ್ಯ ಕಾರಣವೇನೆಂದರೆ- ಇವರಿಗೆ ಒಂದಲ್ಲ ಒಂದು ದಿನ ತಮ್ಮ ಪ್ರಭುವಿನ 
ಮುಂದೆ ಹಾಜರಾಗಲಿಕ್ಕಿದೆ ಮತ್ತು ತಮ್ಮ ಕರ್ಮಗಳಿಗೆ ಉತ್ತರ ಕೊಡಬೇಕಾಗಿದೆ ಎಂಬ ವಿಷಯದಲ್ಲಿ ನಂಬಿಕೆಯಿಲ್ಲ. 

73. ಅರ್ಥಾತ್‌- ಯಾವ, ವಸ್ತುವೂ ಅವನ ಹಿಡಿತದಿಂದ ಹೊರಗಿಲ್ಲ ಮತ್ತು ಯಾವುದೂ ಅವನಿಂದ ಅಡಗಿಲ್ಲ. ಆದುದರಿಂದ 
ಇವರು ಅವನ ಹಿಡಿತದಿಂದ ತಪ್ಪಿಸಿ ಎಲ್ಲಿಗೂ ಹೋಗುವಂತಿಲ್ಲ. ಇವರ ಯಾವ ಚಟುವಟಿಕೆ ಕೂಡಾ ಅವನ ದಾಖಲೆಯಿಂದ 
ತಪ್ಪಿ ಹೋಗುವುದಿಲ್ಲ. 


ಕಾಂಡ-25 


610 سرت‎ ವ್ಯಾಖ್ಯಾನ 


7 ا 
ಹೆಸರು K‏ : 


. ಇದನ್ನು 38ನೆಯ ಸೂಕ್ತದಲ್ಲಿರುವ, 'ವ 000 ಶೂರಾ ಬೈನಹುಮ್‌' ಎಂಬ ಮಾತಿನಿಂದ ಆಯ್ದುಕೊಳ್ಳಲಾಗಿದೆ. 
p ಶೂರಾ ಎಂಬ. ಪದ ಬಂದಿರುವ. ನನಸು ಇದರ ಅರ್ಥ. 


ಅವಶೀರ್ಣ. ಕಾಲ .‏ ز 

, ಇದರಲ್ಲಿ ಅಡಕವಾಗಿರುವ. ವಿಷೆಯದ ಕುರಿತು ವಿವೇಚಿಸುವಾಗ ಇದು ಸೂರಃ ಹಾಮೊಮ್‌ تہ‎ ಬಳಿಕ ಅದರ 
اروا‎ ಅವತೀರ್ಣಗೊಂಡಿರಬಹುದೆಂದು ತಿಳಿಯುತ್ತದೆ. . ಏಕೆಂದರೆ. ಇದು ಒಂದು ರೀತಿಯಲ್ಲಿ ಆ ಅಧ್ಯಾಯದ 
" ಉಪಸಂಹಾರವೆಂಬಂತಿದೆ. ಹಾಮೂೊಮ್‌ ಸಜ್ಮಃದಲ್ಲಿ ಕುರೈಶ್‌ ಸರದಾರರ ಕುರುಡು ಮತ್ತು ಕಿವುಡು ವಿರೋಧಕ್ಕೆ ಪ್ರಬಲ 
: ಆಘಾತಗಳನ್ನು ನೀಡಲಾಗಿತ್ತು. ಆ ಎಚ್ಚರಿಕೆಯ್ದ. ಬೆನ್ನಿಗೆ ಈ ಅಧ್ಯಾಯ ಅವತೀರ್ಣಗೊಂಡಿದ್ದು, ಇದು, ಉಪದೇಶದ 
ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದೆ. 
ಚರ್ಚಾ: ವಿಷಯಗಳು ا‎ ۱ 
-عحصملام ےی‎ ಆರಂಭ ಹೀಗೆ - ಮಾಡಲಾಗಿದೆ. ಹ. ಮುಹಮ್ಮದ್‌ರಿಗೆಸ) ದಿವ್ಯವಾಣಿ ಅವತೀರ್ಣಗೊಳ್ಳುತ್ತಿರುವುದು 
, ವಿಚಿತ್ರ ವಿಷಯವೇನೂ ಅಲ್ಲ. ಇಂತಹುದೇ ಆದೇಶಗಳನ್ನು ಈ ಹಿಂದೆಯೂ ನಿರಂತರವಾಗಿ" ತನ್ನ ಪ್ರವಾದಿಗಳಿಗೆ 
 ಕಳುಹಿಸುತ್ತಲೇ ಇದ್ದನು, ಎನ್ನುವ್ನ ಮೂಲಕ ಮಾತನ್ನು ಆರಂಭಿಸಲಾಗಿದೆ. ಆ ಬಳಿಕ ಪ್ರವಾದಿವರ್ಯರು(ಸ) ಮೈಮರೆತಿರು 
, ವವರನ್ನು ಎಚ್ಛರಿಸಲಿಕ್ಕಾಗಿ ಮತ್ತು ದಾರಿ ತಪ್ಪಿದವರಿಗೆ ದಾರಿ ತೋರಿಸಲಿಕ್ಕಾಗಿ ಮಾತ್ರ ಬಂದಿರುವರೇ ಹೊರತು ಅವರು 
ಜನರ ಅದೃಷ್ಟಗಳ ಒಡೆಯರೇನೂ ಅಲ್ಲ. ಅವರ ಮಾತನ್ನು ಪಾಲಿಸದಿರುವವರ ವಿಚಾರಣೆ ನಡೆಸುವುದು. ಮತ್ತು ಅವರಿಗೆ | 
: ಶಿಕ್ಸೆ ಕೊಡುವುದು ಅಥವಾ ಕೊಡದಿರುವುದು ಅಲ್ಲಾಹನದೇ ಕೆಲಸವಾಗಿದೆ. ಎನ್ನಲಾಗಿದೆ. ಅನಂತರ ಅಲ್ಲಾಹನು ಸಕಲ 
' ಮಾನವರನ್ನೂ ಆಜನ್ಮ ದೇವಭಕ್ತರನ್ನಾಗಿ ಏಕೆ ಮಾಡಲಿಲ್ಲ ಮತ್ತು ಜನರು ಆಚಾರ ವಿಚಾರಗಳ ಎಲ್ಲ ಲಡ್ಲಾದಿಡ್ಲಿ 
ಮಾರ್ಗಗಳಲ್ಲಿ ಅಲೆದಾಡುವಂತೆ ಭಿನ್ನತೆಗೆ ಅವಕಾಶ ನೀಡಿದ್ದೇಕೆ ಎಂಬ ಒಗಟಿನ ವಾಸ ಸ್ತವಿಕತೆಯನ್ನು ತಿಳಿಸಲಾಗಿದೆ. 

ಇದಾದ ಬಳಿಕ ಹ. ಮುಹಮ್ಮದ್‌(ಸ) ಸಾರುತ್ತಿರುವ 'ದೀನ್‌' (ಧರ್ಮ) ವಾಸ್ತವದಲ್ಲಿ ಏನು ಎಂಬುದನ್ನು 
" ಅಳಿಸಲಾಗಿದೆ. ಅದರಂತೆ, ಈ ಧರ್ಮದ ಪ್ರಥಮ ಬುನಾದಿ ದೇವ ವಿಶ್ವಾಸವಾಗಿದೆ. ಅಲ್ಲಾಹ್‌ ಅಖಿಲ ವಿಶ್ವದ 
ಸೃಷ್ಟಿಕರ್ತನೂ . ಒಡೆಯನೂ ನಿಜವಾದ ಪೋಷಕನೂ ಆಗಿರುವುದರಿಂದ ಅವನೇ ಮಾನವನ ಸ್ವಾಮಿಯೂ ಆಗಿರುತ್ತಾನೆ. 
ಮಾನವನಿಗೆ ಧರ್ಮವನ್ನೂ ಧರ್ಮ ಶಾಸ್ತ್ರವನ್ನೂ (ವಿಶ್ವಾಸ-ಆಚಾರಗಳ ಸಂಹಿತೆಯನ್ನೂ) ಕೊಡುವುದು ಅವನ ಕರ್ತವ್ಯ 
ವಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಸ್ವಾಭಾವಿಕವಾದ ಪ್ರಭುತ್ವವು ಅವನಿಗೆ ಸೇರಿರುವಂತೆ, ಧರ್ಮ ಮತ್ತು 
ನಿಯಮಕ್ಕೆ ಸಂಬಂಧಿಸಿದ ಪ್ರಭುತ್ವವೂ ಅವನಿಗೇ ಮೂಸಲಾಗಿದೆ. ಇದೇ ಆಧಾರದಲ್ಲಿ ಅಲ್ಲಾಹನು ಆದಿಯಿಂದಲೇ 
ಮಾನವನಿಗಾಗಿ ಒಂದು ' ದೀನನ್ನು (ಧರ್ಮವನ್ನು) ನಿಶ್ಚಯಿಸಿರುವನು. ಅದು ಒಂದೇ ಧರ್ಮವಾಗಿದ್ದು ಅದನ್ನೇ ಎಲ್ಲ 
ಕಾಲದ ಸಕಲ ಪ್ರವಾದಿಗಳಿಗೂ ನೀಡಲಾಗುತ್ತಿತ್ತು. ಯಾವ ಪ್ರವಾದಿಯೂ ತನ್ನದೇ ಆದ ಹೊಸ ಮತದ ಸ್ಥಾಪಕ 
ವಾಗಿರಲಿಲ್ಲ. ಈ ಧರ್ಮವನ್ನು ಭೂಮಿಯಲ್ಲಿ ಯಾವಾಗಲೂ ಇದುವೇ ಸ್ಥಾಪಿತವಾಗಿರಬೇಕು ಮತ್ತು ಅನುಷ್ಕಾ ನದಲ್ಲಿರ 
| ಬೇಕು ಎಂಬ ಉದ್ದೇಶದಿಂದಲೇ ಕಳುಹಿಸಲಾಗಿದೆ. ಪ್ರವಾದಿಗಳು ಈ ಧರ್ಮದ ಪ್ರಚಾರಕ್ಕಾಗಿ- ಹಹಿತ್ರ 'ನಿಯು್ಸಿ 
' ರಾಗುತ್ತಿರಲಿಲ್ಲ, ಅದನ್ನು ಸಂಸ್ಥಾಪಿಸುವ ಕರ್ತವ್ಯ ಭಾರವೂ ಅವರ ಮೇಲಿತ್ತು. 

ಮಾನವ ವರ್ಗದ ಮೂಲ ಧರ್ಮವು ಇದೇ ಆಗಿತ್ತಾದರೂ ಪ್ರವಾದಿಗಳ ಕಾಲಾನಂತರ ಸ್ವಾರ್ಥಿಗಳು ಅದರೊಳಗ 
ತಮ್ಮ ಅಹಂಕಾರ, ಹಠಮಾರಿತನ ಮತ್ತು ಆಡಂಬರಗಳ ಕಾರಣ ತಮ್ಮ ಸ್ಟಾರ್ಥಕ್ಕಾಗಿ ಅದರಲ್ಲಿ ಒಡಕನ್ನುಂಟು ಮಾಡಿ 
ಹೊಸ ಹೊಸ ಮತಗಳನ್ನು ಸೃಷ್ಟಿಸುತ್ತಲಿದ್ದರು. ಈಗ ಈ ವಿಎಧ ಪದ್ಧತಿಗಳ, ಕೃತಕ ಮತಗಳ ಹಾಗೂ ಮಾನವ ನಿರ್ಮಿತ 
ಧರ್ಮಗಳ ಬದಲು ಅದೇ ಮೂಲ ಧರ್ಮವನ್ನು ಜನರಿಗೆ ಸಾರಲಿಕ್ಕಾಗಿ ಮತ್ತು ಅದನ್ನು ಸಂಪೂರ್ಣ ಶಕ್ತಿಯುತವಾಗಿ 
ಸಂಸ್ಥಾಪಿಸಲು ಪ್ರಯತ್ನಿಸುವುದಕ್ಕಾಗಿಯೇ ಹ. ಮುಹಮ್ಮದ್‌ರನ್ನು(ಸು ಕಳುಹಿಸಲಾಗಿದೆ. 


42. ಅಶ್ಪೂರಾ. 611 


ದೇವ ಧರ್ಮವನ್ನು ಬಿಟ್ಟು ದೇವೇತರ ಧರ್ಮ ಹಾಗೂ ದೇವೇತರ ಶಾಸನಗಳನ್ನು ಸ್ವೀಕರಿಸುವ ಕೃತ್ಯವು ಅಲ್ಲಾಹನ 
ವಿರುದ್ಧ ಎಂತಹ ಎದೆಗಾರಿಕೆ ಎಂಬುದು ನಿಮಗೆ ತಿಳಿದಿಲ್ಲ. ಅಲ್ಲಾಹನ ದೃಷ್ಟಿಯಲ್ಲಿ ಇದು ಅತಿ ನಿಕೃಷ್ಟವಾದ 'ಶಿರ್ಕ್‌' (ದೇವ 
ಸಹಭಾಗಿತ್ವ) ಮತ್ತು ಘೋರ ಅಪರಾಧವಾಗಿದ್ದು ಅದಕ್ಕಾಗಿ ಅತ್ಯಂತ ಕಠಿಣ ಶಿಕ್ಷೆಯನ್ನು - ಅನುಭವಿಸಬೇಕಾಗುವುದು. 

ಈ ರೀತಿಯಲ್ಲಿ ಧರ್ಮದ ಕುರಿತು ವ್ಯಕ್ತ ಹಾಗೂ ವಿಶದವಾದ ಕಲ್ಪನೆಯನ್ನು ಮುಂದಿಟ್ಟ ಬಳಿಕ ಹೀಗೆ ಹೇಳಲಾಗಿದೆ- 
ನಿಮಗೆ ತಿಳಿಯ ಹೇಳಿ ನಿಮ್ಮನ್ನು ಸನ್ಮಾರ್ಗಕ್ಕೆ ತರಲು ಸಾಧ್ಯವಿರುವ ಅತ್ಯುತ್ತಮ ವಿಧಾನವನ್ನು ಪ್ರಯೋಗಿಸಿ ಆಗಿದೆ. ಇಷ್ಟಾಗಿಯೂ 
ನೀವು ಸನ್ಮಾರ್ಗ ಹೊಂದದಿದ್ದರೆ, ಇನ್ನು ಲೋಕದ ಬೇರಾವ ವಸ್ತುವೂ ನಿಮ್ಮನ್ನು' ಸನ್ಮಾರ್ಗಕ್ಕೆ ತರಲಾರೆದು. ٦ 

ಈ ವಾಸ್ತವಿಕತೆಗಳನ್ನು ವಿವರಿಸುತ್ತ ನಡು ನಡುವೆ- ಸಂಕ್ಲಿಪ್ತವಾಗಿ ತೌಹೀದ್‌(ಏಕದೇವತ್ನ 1ھ‎ ಮತ್ತು 'ಆಖಿರತ್‌' (ಪರಲೋಕು 
ವಿಶ್ವಾಸಕ್ಕೆ ಆಧಾರ ಪ್ರಮಾಣಗಳನ್ನು ನೀಡಲಾಗಿದೆ ಹಾಗೂ ಲೌಕಿಕ ಮೋಹದ ದುಷ್ಪರಿಣಾಮಗಳೆ ಬಗ್ಗೆ ಎಚ್ಚರಿಸಲಾಗಿದೆ. 
ತೆರುವಾಯ ಮಾತನ್ನು ಕೊನೆಗೊಳಿಸುತ್ತ ಎರಡು ಪ್ರಮುಖ ವಿಷಯಗಳನ್ನು ಹೇಳಲಾಗಿದೆ. 

ಪ್ರವಾದಿ ಮುಹಮ್ಮದ್‌(ಸ) ತಮ್ಮ ಜೀವನದ ಆರಂಭದ ನಲ್ಪತ್ತು ವರ್ಷಗಳ ಕಾಲ 'ಗ್ರಂಥ' ಎಂಬುದರ ಕಲ್ಪನೆಯೇ‏ را 
ಇಲ್ಲದವರಾಗಿದ್ದರು ಮತ್ತು ಈಮಾನಿನ (ಸತ್ಯವಿಶ್ವಾಸದ) ವಿವರಗಳ ಬಗ್ಗೆ ಅಜ್ಞರಾಗಿದ್ದರು. ಇಂತಹ ವ್ಯಕ್ತಿ ಹಠಾತ್ರನೆ ಈ‏ 
ಎರಡೂ ವಿಷಯಗಳೊಂದಿಗೆ ' ಜಗತ್ತಿನ ಮುಂದೆ ಬಂದಿರುವುದು, ಅವರು ದೇವ ಸಂದೇಶವಾಹಕರೆಂಬುದಕ್ಕೆ ಸುವ್ಯಕ್ತ‏ 
ಪುರಾವೆಯಾಗಿದೆ.‏ 

2) ಅಲ್ಲಾಹನು ಈ ಶಿಕ್ಷಣವನ್ನು ಇತರ ಎಲ್ಲ ಪ್ರವಾದಿಗಳಂತೆಯೇ ಇವರಿಗೂ ಮೂರು ವಿಧಾನಗಳಿಂದ ನೀಡಿರುತ್ತಾನೆ. 
ಒಂದನೆಯದು ವಹ್ಮ್‌ (ದಿವ್ಯವಾಣಿ, ಇನ್ನೊಂದು ತೆರೆಮರೆಯಿಂದ ಅಶರೀರವಾಣಿ, ಮೂರನೆಯದು 'ದೇವಚರನ ಮೂಲಕ 
ಸಂದೇಶ. ವಿರೋಧಿಗಳು ಪ್ರವಾದಿವರ್ಯರ(ಸ) ಮೇಲೆ, ಇವರು ತಾನು ಅಲ್ಲಾಹನೊಡನೆ ನೇರವಾಗಿ -ಮಾತಾಡುತ್ತೇನೆಂದು 
ವಾದಿಸುತ್ತಿದ್ದಾರೆ ಎಂಬ ಆರೋಪ ಹೊರಿಸಲು ಸಾಧ್ಯವಾಗಬಾರದೆಂದು ಇದನ್ನು ಸ್ಪಷ್ಟಪಡಿಸಲಾಗಿದೆ. ر-‎ 


612 } ಕುರ್‌ಆನ್‌ ವ್ಯಾಖ್ಯಾನ 


جڑ VY a 4 ಅ‏ 
ہے ول ود مو 


می ,42 


ಭಿ y (ಅವತೀರ್ಣ - ಮಕ್ಕಾದಲ್ಲಿ) 
, ಸೂಕ್ತಗಳು-53 ರುಕೂಲ್‌ಗಳು-5 
Ke ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-6) ಹಾಮೊಮ್‌: ಐನ್‌ ಸೀನ್‌ ಕಾಫ್‌. ಮಹಾ ಪ್ರಬಲನೂ ಮಹಾ ಯುಕ್ತಿವಂತನೂ ಆಗಿರುವ 
ಅಲ್ಲಾಹ್‌ ನಿಮ್ಮ ಕಡೆಗೂ ನಿಮಗಿಂತ 'ಮುಂಚೆ ಗತಿಸಿ ಹೋದವರ (ಸಂದೇಶವಾಹಕರ) ಕಡೆಗೂ ಇದೇ 
.ರೀತಿಯಲ್ಲಿ ವಹ್ಮ್‌ (ದಿವ್ಯವಾಣಿ) ಕಳುಹಿಸುತ್ತಲಿದ್ದಾನೆ.! ಭೂಮಿ - ಆಕಾಶಗಳಲ್ಲಿ ಇರುವುದೆಲ್ಲವೂ ಅವನದೇ. 
ಅವನು ಪರಮೋನ್ನತನೂ ಮಹಾನನೂ ಆಗಿರುತ್ತಾನೆ. ಮೇಲ್ಭಾಗದಿಂದ ಆಕಾಶಗಳು ಸಿಡಿದು ಬೀಳುವುದರಲ್ಲಿದೆ.! 


i 1. ಅಂದು ಮಕ್ಕಾದ ಪ್ರತಿಯೊಂದು ಕೂಟಿದಲ್ಲೂ ಗ್ರಾಮ ಚಾವಡಿಯಲ್ಲೂ ಬೀದಿಕೇರಿಗಳಲ್ಲೂ ಅಂಗಡಿಗಳಲ್ಲೂ ಮನೆ 
ಗಳಲ್ಲೂ ಪ್ರವಾದಿವರ್ಯರ(ಸ) ಧರ್ಮಾಂದೋಲನ ಮತ್ತು ಕುರ್‌ಆನಿನ ಕುರಿತು ಭಾರೀ ಗುಸುಗುಸು ನಡೆಯುತ್ತಿತ್ತೆಂಬುದು- ಪೀಠಿಕೆಯ 
ಈ ಧಾಟಿಯಿಂದಲೇ ವ್ಯಕ್ತವಾಗುತ್ತದೆ. ಈ ಚರ್ಚೆ ಮತ್ತು ಗುಸುಗುಸುಗಳಿಗೆ ಉತ್ತರವಾಗಿ ಮೇಲ್ನೋಟಕ್ಕೆ ಪ್ರವಾದಿವರ್ಯರನ್ನು(ಸ) 
'ಅಭಿಸೆಂಬೋಧಿಸುತ್ತಿರುವುದಾಗಿ ಕಾಣಿಸುವಂತೆ, ಆದರೆ ವಾಸ್ತವದಲ್ಲಿ ಸತ್ಯನಿಷೇಧಿಗಳನ್ನುದ್ದೇಶಿಸಿ-ಪವಿತ್ರ ಕುರ್‌ಆನಿನಲ್ಲಿ ಹೇಳಲಾಗು 
'ಶ್ರಿರುವ ವಿಷಯಗಳನ್ನೇ ಅಲ್ಲಾಹನು ಪ್ರವಾದಿವರ್ಯರ(ಸ) ಮೇಲೂ ಅವಶೀರ್ಣಗೊಳಿಸಿರುತ್ತಾನೆ ಮತ್ತು ಇವುಗಳನ್ನೇ ಗತ ಸಂದೇಶ 
'ವಾಹಕರ ಮೇಲೂ ಅವತಶೀರ್ಣಗೊಳಿಸುತ್ತಿದ್ದನು, ಇವು ನವೀನ ವಿಷಯಗಳೇನೂ ಅಲ್ಲ ಎಂದು ಹೇಳಲಾಗಿದೆ. 

2. ಪೀಠಿಕೆಯ ರೂಪದಲ್ಲಿರುವ ಈ ನುಡಿಗಳನ್ನು ಕೇವಲ ಅಲ್ಲಾಹನ ಪ್ರಶಂಸೆಗಾಗಿ ಹೇಳಲಾಗಿಲ್ಲ. ಇಲ್ಲಿರುವ ಒಂದೊಂದು 
ಪದಕ್ಕೂ, ಈ ವಾಕ್ಕಗಳು ಅವಶೀರ್ಣಗೊಂಡ ಹಿನ್ನೆಲೆಯೊಂದಿಗೆ ಗಾಢ ಸಂಬಂಧವಿದೆ. ಜನರು, ಪ್ರವಾದಿವರ್ಯರು(ಸ) ಏಕದೇವತ್ವದ 
ಕಡೆಗೆ ಕೊಡುವ ಆಹ್ವಾನದ ಬಗ್ಗೆ ಆಶ್ಚರ್ಯದಿಂದ ಕಿವಿ ನಿಮಿರಿಸುತ್ತ- ಒಬ್ಬ ಅಲ್ಲಾಹನು ಮಾತ್ರ ಆರಾಧ್ಯನೂ دہ‎ ರ್ಥಗಳನ್ನು 
ಸಿದ್ಧಿ ಸುವವನೂ ಶಾಸನಕರ್ತನೂ ಆಗಿದ್ದರೆ ನಮ್ಮ ಮಹಾಪುರುಷರೆಲ್ಲ ಏನಾದರು? ಎಂದು ಕೇಳುತ್ತಿದ್ದರು. ಅದಕ್ಕುತ್ತರವಾಗಿ- ಈ 
ಅಖಿಲ ವಿಶ್ವವು ಅಲ್ಲಾಹನ ಸೊತ್ತು. ಯಜಮಾನನ ಸ್ವಂತ ಸೊತ್ತಿನಲ್ಲಿ ಇತರರ ಪರಮಾಧಿಕಾರ ನಡೆಯು ವುದಾದರೂ ಹೇಗೆ? 
ಎಂದು ಹೇಳಲಾಗಿದೆ. ತರುವಾಯ ಅವನು ಯಾರೂ ತನಗೆ ಸರಿಸಮಾನರಾಗಲು ಸಾಧ್ಯವಿಲ್ಲದಷ್ಟು ಮತ್ತು ತನ್ನ ವ್ಯಕ್ತಿತ್ವ, ಗುಣಗಳು, 
ಅಧಿಕಾರಗಳು ಮತ್ತು ಹಕ್ಕುಗಳಲ್ಲಿ ಬೇರಾರೂ ಪಾಲುದಾರರಾಗಲು ಸಾಧ್ಯವಿಲ್ಲದಷ್ಟು ಶ್ರೇಷ್ಠನೂ ಮಹೋನ್ನತನೂ ಆಗಿರುವನು. 

3. ಅರ್ಥಾತ್‌- ಯಾವುದೇ ಸೃಷ್ಟಿಯ ವಂಶವನ್ನು ಅಲ್ಲಾಹನೊಂದಿಗೆ ಜೋಡಿಸಿ ಅವನನ್ನು ದೇವಪುತ್ರ ಅಥವಾ ದೇವಪುತ್ರಿ 
'ಯೆನ್ನುವುದು,. ಯಾರನ್ನಾದರೂ ಇಷ್ಟಾರ್ಥಗಳನ್ನು ಪ್ಲರೈಸುವವರೆಂದು ಮತ್ತು ಸಂಕಟ ಹರರೆಂದು ಪರಿಗಣಿಸುವುದು, ಬೇರೆ 
ಕೆಲವರನ್ನು ವಿಧಿ- ನಿಷೇಧಗಳನ್ನು ಹೊರಡಿಸಲು ಮತ್ತು ಸಿಂಧು-ಅಸಿಂಧುಗಳನ್ನು ತೀರ್ಮಾನಿಸಲು ಅಧಿಕಾರವುಳ್ಳವರೆಂದು 
ಭಾವಿಸುವುದು- ಇವೆಲ್ಲ ಸಾಮಾನ್ಯ ವಿಷಯಗಳೇನಲ್ಲ. ಇವೆಲ್ಲ ಅಲ್ಲಾಹನ ವಿರುದ್ಧ ತೋರಲಾದ ಘೋರ ವದೆಗಾರಿಕೆಗಳಾಗಿದ್ದು, 
ಇವುಗಳ ಕಾರಣದಿಂಬಾಗಿ ಆಕಾಶವೇ ಸಿಡಿದು ಬಿದ್ದರೂ ಅದರಲ್ಲಿ ಆಶ್ಚರ್ಯವಿಲ್ಲ. (ಇದೇ ವಿಷಯವು ಸೂರಃ ಮರ್ಯಮ್‌ನ 
88-91 ಸೂಕ್ತಗಳಲ್ಲೂ ಬಂದಿರುತ್ತದೆ.) 


ಕಾಂಡ-25 


42. ಅಶ್ಯೂರಾ 613 


2 pS ETT 
0ے جح‎ 87 68> ಅ ಲೂ 
9% » کن‎ 


8 >: ಸಲ کس‎ ಫ್‌ 5 

$3 ಲೆ ಘಿ: ہس 1 و‎ pd BMG 

7 اڑا لد > ہو 0 7 ور Wei”‏ سر ہس 
ದೇವಚರರು ತಮ್ಮ ಪ್ರಭುವಿನ EE ಕೀರ್ತನೆ ಸ ದ್ದಾರೆ ಮತ್ತು ಭೂವಾಸಿಗಳಿಗಾಗಿ‏ 
ಕ್ಷಮಾಯಾಚನೆ ಮಾಡುತ್ತಿರುತ್ತಾರೆ." ತಿಳಿಯಿರಿ, ನಿಜಕ್ಕೂ ಅಲ್ಲಾಹ್‌ ಮಹಾಕ್ಷಮಾಶೀಲನೂ ಕರುಣಾನಿಧಿಯೂ‏ 


ಆಗಿರುತ್ತಾನೆ. ಯಾರು ಅವನನ್ನು ಬಿಟ್ಟು ಇತರರನ್ನು ತಮ್ಮ ರಕ್ಸಕರಾಗಿ" ಮಾಡಿಕೊಂಡಿರುವರೋ ಅವರ 
ಮೇಲ್ವಿಚಾರಕನು ಅಲ್ಲಾಹನೇ ಆಗಿರುತ್ತಾನೆ. ನೀವು ಅವರ ಕಾವಲುಗಾರರಲ್ಲ.? 


4, ಅಂದರೆ, ದೇವಚರರು ಮನುಷ್ಕರ ಬಾಯಿಯಿಂದ ಈ ಮಾತುಗಳನ್ನು ಕೇಳಿ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತ- 
ಸುಬ್‌ಹಾನಲ್ಲಾಹ್‌(ಅಲ್ಲಾಹ್‌ ಪರಮ ಪಾವನನು) ಸರ್ವಲೋಕಗಳೆ ಪಾಲಕ ಪ್ರಭುವಿನೊಂದಿಗೆ ಅವನ ದೇವತ್ವದಲ್ಲೂ 
‘| ಆಜ್ಞಾಧಿಕಾರದಲ್ಲೂ ಸಹಭಾಗಿಯಾಗತಕ್ಕವನು ಯಾರು ತಾನೇ ಇರಲು ಸಾಧ್ಯ? ಎನ್ನುತ್ತಾರೆ. ಅನಂತರ ಅವರು ಇದೀಗ 
ಭೂಮಿಯಲ್ಲಿ- ಯಾವ ಕ್ಷಣದಲ್ಲೂ ಅಲ್ಲಾಹನ ಕ್ರೋಧವನ್ನು ಕೆರಳಿಸಲು ಕಾರಣವಾಗಬಲ್ಲಷ್ಟು ಘೋರ ಪಾಪಕೃತ್ಯವನ್ನು 
ಎಸೆಗಲಾಗುತ್ತಿದೆ ಎಂಬುದನ್ನು ಮನಗಂಡು ಭೂಮಿಯಲ್ಲಿ ವಾಸಿಸುತ್ತಿರುವ, ತಮ್ಮನ್ನೂ ತಮ್ಮ 108 ಮರೆತಿರು 
ವಂತಹ ಈ ದಾಸರ ಮೇಲೆ ಕೃಪೆ ತೋರೆಂದು ಪದೇ ಪದೇ ಅಲ್ಲಾಹನೊಡನೆ ಬೇಡುತ್ತಿರುತ್ತಾರೆ. 

5. ಅರ್ಥಾತ್‌- ದೇವಧಿಕ್ಕಾರ, ಬಹುದೇವಾರಾಧನೆ, ನಾಸ್ತಿಕತೆ, ದುಷ್ಕೃತ್ಯ, ಅಕ್ರಮ, ಅನ್ಯಾಯ ಇತ್ಯಾ ದಿಗಳಲ್ಲಿ ಚರಮ 
ಸೀಮೆಯನ್ನು ಮೂರಿದಂತಹ ಜನರಿಗೆ ವರ್ಷಗಟ್ಟಲೆ ಮತ್ತು ಇಂತಹ ಸಮಾಜಗಳಿಗೆ ಶತಮಾನಗಳವರೆಗೆ ಕಾಲಾವಕಾಶ 
ಸಿಗುತ್ತಿರುವುದಕ್ಕೆ ಅಲ್ಲಾಹನ ಅಪಾರ ಸಹನಶೀಲತೆ ಮತ್ತು ಕ್ಷಮಾಶೀಲತೆಯೇ ಕಾರಣ ತಾನೇ? 4 ; 

6. ಮೂಲದಲ್ಲಿ 'ಔಲಿಯಾ' ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯಲ್ಲಿ ಈ ಪದಕ್ಕೆ ಬಹಳ ವಿಶಾಲ ಅರ್ಥವಿದೆ.. 
ಮಿಥ್ಮ ಆರಾಧ್ಯರ ಕುರಿತು ಪಥಭ್ರಷ್ಟ ಮಾನವರು ಇಟ್ಟುಕೊಳ್ಳುವ ವಿವಿಧ ವಿಶ್ವಾಸಗಳು ಮತ್ತು ಆ ಕುರಿತು ತಳೆಯುವ ವಿಭಿನ್ನ 
ನಿಲುವುಗಳನ್ನು ಪವಿತ್ರ ಕುರ್‌ಆನಿನಲ್ಲಿ, "ಅಲ್ಲಾಹನ ಹೊರತು ಇತರರನ್ನು 'ವಲೀ' (ರಕ್ಟಕನನ್ನಾಗಿ ಮಾಡುವುದು” ಎಂದು 
ವರ್ಣಿಸಲಾಗಿದೆ. ಕುರ್‌ಆನನ್ನು ಅಭ್ಯಸಿಸಿದಾಗ 'ವಲೀ' ಎಂಬ ಪದಕ್ಕೆ ಈ ಕೆಳೆಗಿನ ಅರ್ಥಗಳಿರುವುದು ತಿಳಿದು ಬರುತ್ತದೆ- 1) ಯಾರ 
ಮಾತನ್ನು ಅನುಸರಿಸಲಾಗುತ್ತದೋ ಯಾರ ನಿರ್ದೇಶಗಳನ್ನು ಪಾಲಿಸಲಾಗುತ್ತದೋ ಮತ್ತು ಯಾರು ನಿಶ್ಚಯಿಸಿದ ಪದ್ಧತಿ, 
ಸಂಪ್ರದಾಯ ಮತ್ತು ಕಾನೂನುಗಳನ್ನು ಆನುಸರಿಸಲಾಗುತ್ತದೋ ಅವನು. (ಅನ್ನಿಸ, ಸೂಕ್ತ 118ರಿಂದ 120 ಮತ್ತು ಅಲ್‌ 
ಆಲ್‌ರಾಫ್‌- 3 ಹಾಗೂ 27ರಿಂದ 30). 2) ಯಾರ ಮಾರ್ಗದರ್ಶನವನ್ನು ನಂಬಿ ಅವನೇ ಸನ್ಮಾರ್ಗದರ್ಶಕನೆಂದೂ ತಪ್ಪು 
ಗಳಿಂದ ರಕ್ಸಿಸುವವನೆಂದೂ ಭಾವಿಸಲಾಗುವುದೋ ಅವನು. (ಅಲ್‌ ಬಕರಃ 257; ಬನೀಇಸ್ರಾಈಲ್‌-97, ಆಲ್‌ ಕಹ್ಟ್‌- "17,50 
ಮತ್ತು ಅಲ್‌ ಜಾಸಿಯಃದ 19). 3) ಭೂಮಿಯಲ್ಲಿ ನಾನೇನು ಮಾಡಿದರೂ ನನ್ನನ್ನು ಅದರ ದುಷ್ಪರಿಣಾಮಗಳಿಂದಲೂ, ಒಂದು 
ವೇಳೆ ದೇವನಿದ್ದಾನೆ ಮತ್ತು ಪರಲೋಕ ವಿಚಾರಣೆ ಇದೆ ಎಂದಾದರೆ - ಅವನ" رود‎ ಯಿರದಲೂ ರಕ್ಸಿಸುವನೆರದು ಯಾರ ಬಗ್ಗೆ 
کس‎ ದೋ ಅವನು. (ಅನ್ನಿಸಾ - 123, 173, ಅಲ್‌ ಅನ್‌ಆಮ್‌ - باذ‎ ಅರ್ರಲ್‌ದ್‌ - 37, ಅಂಕೆಬೂತ್‌' - 22, 

ಹ್‌ರಖಾಬ್‌' - 65, ಅರುಮರ್‌”-3). 4) ಭೂಲೋಕದಲ್ಲಿ ನಿಸರ್ಗ ನಿಯಮಕ್ಕೆ ಅತೀತವಾದ, ರೂಪದಲ್ಲಿ ತನಗೆ 
ree ಮಾಡುವವನು, ಸಂಕಷ್ಟಗಳಿಂದ ರಕ್ಷಿಸುವವನು, ಉಪಜೀವನವನ್ನು ಕೊಡಿಸುವವನು, ಸಂತತಿ ಪ್ರಟಾನ ಮಾಡುವವನು, 
ಇಷ್ಟಾರ್ಥಗಳನ್ನು. ನೆರವೇರಿಸಿ ಕೊಡುವವನು ಮತ್ತು ಇತರ ಸಕಲ ಬೇಡಿಕೆಗಳನ್ನು ಪೂರೈಸಿಕೊಡುವವನು ಎಂದು ಯಾರನ್ನು 

'ವಿಸಲಾಗಿರುವುದೋ ಅವನು (ಸೂರಃ ಹೂದ್‌- 20, ಅರ್ರಲ್‌ದ್‌ - 16, ಅಲ್‌' ಅಂಕಬೂತ್‌ 41) ಕುರ್‌ಆನಿನಲ್ಲಿ ಕೆಲವೆಡೆ 
موچ‎ ಎಂಬ ಪದವು ಈ ಪೈಕಿ ಯಾವುದಾದರೂ ಒಂದು ಅರ್ಥದಲ್ಲಿ ಪ್ರಯೋಗವಾಗಿದೆ. ಇನ್ನು ಕೆಲವೆಡೆ, ಸಮಗ್ರವಾಗಿ 'ಈ 
ಎಲ್ಲ ಅರ್ಥಗಳನ್ನೂ ಒಳೆಗೊಳ್ಳುವಂತೆ ಈ ಪದವನ್ನು ಬಳಸಲಾಗಿದೆ. ಇದು ಅಂತಹ ಸೂಕ್ತಗಳಲ್ಲಿ ಒಂದು. 

7. 'ಅಲ್ಲಾಹನೇ ಅವರ ಮೇಲ್ವಿಚಾರಕನಾಗಿರುತ್ತಾನೆ.' ಅರ್ಥಾತ್‌- ಅವನು ಅವರ ಸಕಲ ಕರ್ಮಗಳನ್ನು ವೀಕ್ಷಿಸುತ್ತಿದ್ದಾನೆ 
ಮತ್ತು ಅವುಗಳ ವಿಚಾರಣೆ ನಡೆಸಿ ಕ್ರಮಕ್ಕೆಗೊಳ್ಳುವುದು ಕೂಡಾ ಅವನಿಗೇ ಬಿಟ್ಟ ವಿಷಯವಾಗಿದೆ. 'ನೀವು ಅವರ ಮೇಲೆ 


ಕಾಂಡೆ-25 


614 ಕುರ್‌ಆನ್‌ ವ್ಯಾಖ್ಯಾನ 


೫)‏ 2 ہر سے سے 


اك GAELS ENS‏ ومن pe ESE‏ ا 
rap ESE‏ 
MHL Fie ರೂಡ ಹ Li‏ 


ಹಚ. ಇ ಇ 


ಸಿ 2 1 42 ನಲ 1‏ و و 
pi ಸಾಲ 54 ASN ಗ‏ مو اوخ شی 
سے رر ES‏ > سو 
کا بجی الک و مکل ہل کی ہت گی ۔ 
ಸಂದೇಶವಾಹಕರೇೆ, ಇದೇ ರೀತಿಯಲ್ಲಿ ಈ ಅರಬೀ ಕುರ್‌ಆನನ್ನು ನಾವು ನಿಮ್ಮ ಕಡೆಗೆ ವಹ್ಮ್‌‏ )7( 
ಮಾಡಿರುತ್ತೇವೆ." (ಇದು) ನಾಡುಗಳ ಕೇಂದ್ರ (ಮಕ್ಕಾ ಪಟ್ಟಣ) ಹಾಗೂ ಅದರ ಸುತ್ತಮುತ್ತ ಇರುವವರನ್ನು‏ |' 
ನೀವು -ಎಚ್ಚರಿಸುವ೦ತಾಗಲು” ಮತ್ತು ನಿಸ್ಸಂದೇಹವಾಗಿ ಬರಲಿರುವ, ಸಮಾವೇಶದ ದಿನದ ಬಗ್ಗೆ ಎಚ್ಚರಿಕೆ‏ 
ನೀಡುವ೦ತಾಗಲು.!? ಒಂದು ಕೂಟವು ಸ್ವರ್ಗಕ್ಕೆ ಇನ್ನೊಂದು ಕೂಟವು ನರಕಕ್ಕೆ ಹೋಗಲಿಕ್ಕಿದೆ.‏ 
ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಇವರೆಲ್ಲರನ್ನೂ ಒಂದೇ ಸಮುದಾಯವಾಗಿ ಮಾಡಿ ಬಿಡುತ್ತಿದ್ದನು.‏ )8-9( ' 
ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರಮಿಗಳಿಗೆ ರಕ್ಷಕ‏ مل ಆದರೆ ಅವನು ತನಗೆ ಇಷ್ಟವಿದ್ದವರನ್ನು ತನ್ನ‏ 
ಮಿತ್ರರಾಗಲಿ ಸಹಾಯಕರಾಗಲಿ ಯಾರೂ ಇಲ್ಲ.!! ಇವರು ಅವನನ್ನು ಬಿಟ್ಟು ಇತರರನ್ನು ರಕ್ಷಕ ಮಿತ್ರರಾಗಿ‏ ۱ 


ಮಾಡಿಕೊಳ್ಳುವ(ಷ್ಟು ಮೂಖಗ)ರೇ? ರಕ್ಷಕ ಮಿತ್ರನಂತೂ ಅಲ್ಲಾಹನೇ ಆಗಿದ್ದಾನೆ. ಅವನೇ ಮೃತರನ್ನು 
ಜೀವಂತಗೊಳಿಸುತ್ತಾನೆ ಮತ್ತು ಸಕಲ ವಿಷಯಗಳಿಗೂ ಸಾಮರ್ಥ್ಯವುಳ್ಳವನಾಗಿದ್ದಾನೆ.* 


’ ಹೊಣೆಗಾರರಲ್ಲ'- ಎಂಬ ಮಾಶನ್ನು ಪ್ರ ಪ್ರವಾದಿವರ್ಯರನ್ನುದ್ದೇಶಿಸಿ(ಸ) ಹೇಳಲಾಗಿದೆ. ಅಂದರೆ - ನಿಮ್ಮ ಮಾತನ್ನು ಒಪ್ಪದವರನ್ನು 
ನೀವು ನಾಶ ಮಾಡಿಬಿಡಬೇಕೆನ್ನಲ್ಲು ಅವರ ಭಾಗೃವನ್ನು ನಿಮ್ಮ ಕೈಗೆ ಬಿಟ್ಟು: ಕೊಡಲಾಗಿಲ್ಲ. ಮೇಲ್ನೋಟಕ್ಕೆ ಇದು ಪ್ರವಾದಿ 
'ವರ್ಯರನ್ನುದ್ದೇಶಿಸಿ(ಸ) ಹೇಳಿದ ಮಾತಿನಂತೆ ತೋರುತ್ತ ತ್ರದಾದರೂ ವಾಸ್ತವದಲ್ಲಿ ಇದರ ಉದ್ದೇಶ اجک‎ ುರಿಗಳಿಗೆ ಸಾಮಾನ್ಯವಾಗಿ' 
ತಾವು. ದೇವತಾ ಪುರುಷರೆಂದು ಹೇಳಿಕೊಳ್ಳುತ್ತಾ ಆಧ್ಯಾತ್ಮಿಕತೆಯ ಸೋಗು ಹಾಕಿ ಕೊಳ್ಳುವವರು ನಿಮ್ಮ تمہ‎ ಮಂಡಿಸು 
ವಂತಹ ದೊಡ್ಡ ದೊಡ್ಡ ವಾದಗಳನ್ನು ಅಲ್ಲಾಹನ ಸಂದೇಶವಾಹಕರು ಮಂಡಿಸುತ್ತಿಲ್ಲ ಎಂಬುದನ್ನು ತಿಳಿಸುವುದಾಗಿದೆ. 
۰ 8. 'ಅರಬೀ ಕುರ್‌ಆನ್‌" ಎನ್ನುವ ಮೂಲಕ ಶ್ರೋತ್ಯಗಳಿಗೆ- "ಇದು ನಿಮ್ಮ ಸ್ವಂತ ಭಾಷೆಯಲ್ಲಿದೆ. ನೀವು ನೇರವಾಗಿ 
, ಸುಲಭವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಇಂತಹ ಪರಿಶುದ್ಧ ಹಾಗೂ لت‎ ಮಾರ್ಗದರ್ಶನವು ಸರ್ವಲೋಕಗಳ 
ಪಾಲಕ ಪ್ರಭುವಿನ ಕಡೆಯಿಂದಲೇ ಹೊರತು ಬೇರೆ ಯಾರದಾದರೂ ಕಡೆಯಿಂದ ಬಂದಿರಲು ಸಾಧ್ಯವೇ ಎಂಬುದನ್ನು 
ಇದರಲ್ಲಿರುವ ವಿಷಯಗಳನ್ನು ಪರಿಶೀಲಿಸುವ ಮೂಲಕ ನೀವೇ ಕಂಡುಕೊಳ್ಳಿರಿ" ಎಂದು ತಿಳಿಷೇಳಲಾಗಿದೆ. 

9. ಅರ್ಥಾತ್‌- ಅವರನ್ನು ಅವರ ನಿಶ್ಚಿಂತ ಸ್ಥಿತಿಯಿಂದ ಜಾಗೃತಗೊಳಿಸರ. ನೀವು ವಿಚಾರ ಮತ್ತು ವಿಶ್ವಾಸಗಳ ವಿಷಯದಲ್ಲಿ 
ಎಂತಹ ಪಥಭ್ರಪ್ಟತೆಗೆ ತುತ್ತಾ ಗಿರುವಿರೋ ಮತ್ತು ಶೀಲ ಚಾರಿತ್ರ್ಯಗಳ ಕ್ಸೇತ್ರದಲ್ಲಿ ಯಾವೆಲ್ಲ ಕೆಡುಕುಗಳಲ್ಲಿ ಸಿಲುಕಿಕೊಂಡಿರುವಿರೋ 
|] ಆಡದರ ಪರಿಣಾಮ ಕೇವಲ ವನಾಶವೇ ಹೊರತು ಇನ್ನೇನೂ. "ಆಗಿರಲಾರದು ಎಂದು ಅವರನ್ನು ಎಚ್ಚರಿಸಿರ. 

, 10. ಅರ್ಥಾತ್‌- ವಿನಾಶವು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಮುಂದೆ ಅಲ್ಲಾಹನು ಸಕಲ ಮಾನವರನ್ನು 
5 ಅವರ ವಿಚಾರಣೆ ನಡೆಸುವ ಬರದು ವಿನವೂ ಬರಲಿದೆ ಎಂಬುದನ್ನು ಕೂಡಾ ಅವರಿಗೆ ತಿಳಿಸಿ ಬಿಡಿರಿ. 

" 11. ಈ ವಿಷಯವು ಈ ವಾಕ್ಸರಣಿಯಲ್ಲಿ ಮೂರು ಉದ್ದೆ ಗ್ದೇಶಗಳಿಗಾಗಿ ಬಂದಿರುತ್ತ 2 1) ಪ್ರವಾದಿವರ್ಯರಿಗೆ(ಸು ಜೋಧನೆ' 
ಮತ್ತು ಸಾಂತ್ಸನ ನೀಡುವುದು ಇದರ ಪ್ರಥಮ ಉದ್ದೇಶವಾಗಿದೆ. ಇದರಲ್ಲಿ ಪ್ರವಾದಿವರ್ಯರಿಗೆ(ಸ)- ನೀವು ಮಕ್ಕಾದ 
ಸತ್ಯನಿಷೇಧಿಗಳ "ಪಢಭ್ರಷ್ಟತೆ ಅಜ್ಞಾನ ಹಾಗೂ ಅದು ಸಾಲದ್ದಕ್ಕೆ ಅವರು ತೋರುವ" ಹಟಮಾರಿತನವನ್ನು ಕಂಡು ಇಷ್ಟು ಹೆಟ್ಬಾಗಿ 
ಕೊರಗಬೇಡಿರಿ. ಮಾನವರಿಗೆ ಕರ್ಮಸ್ವಾತಂತ್ರ್ಯ ಮತ್ತು ಆಯ್ಕೆಯ ಅಧಿಕಾರವನ್ನು ಕೊಟ್ಟು ಸನ್ಮಾರ್ಗವನ್ನು ಅಪೇಕ್ಷಿಸುವವನಿಗೆ 


ಸನ್ಮಾರ್ಗ ಸಿಗುವಂತೆಯೂ ಪಥಬ್ರಷ್ಟನಾಗಲಿಚ್ಛಿಸುವವನು ತಾನಿಚ್ಛಿಸಿದಲ್ಲಿಗೆ ಹೋಗಲು ಸಾಧ್ಯವಾಗುವಂತೆಯೂ ಮಾಡಬೇಕೆಂಬುದೇ 


ಕಾಂಡ-25 


42. ಅಶ್ಕೂರಾ 615 


ಅಲ್ಲಾಹನ ಇಚ್ಛೆಯಾಗಿದೆ. ಅಲ್ಲಾಹನ ಕಾರ್ಯ ನೀತಿಯು ಇದಾಗಿಲ್ಲದಿರುತ್ತಿದ್ದರೆ ಪ್ರವಾದಿಗಳನ್ನೂ ಗ್ರಂಥಗಳನ್ನೂ ಕಳುಹಿಸುವ 
ಅಗತ್ಯವೇ ಏನಿತ್ತು? ಅದಕ್ಕಾಗಿ ಅಲ್ಲಾಹನ ಕೇವಲ ಒಂದು ಸೃಜನಾತ್ಮಕೆ ಸೂಚನೆಯೇ ಸಾಕಾಗುತ್ತಿತ್ತು. ಆಗ ಸಕಲ ಮಾನವರೂ 
ನದಿ- ಪರ್ವತಗಳು, ಮರ-ಗಿಡಗಳು, ಕಲ್ಲು. ಮಣ್ಣು ಮತ್ತು ಎಲ್ಲ ಪ್ರಾಣಿಗಳಂತೆಯೇ ಆಜ್ಞಾಪಾಲಕರಾಗುತ್ತಿದ್ದರು. ಈ ಉದ್ದೇಶ 
ದಿಂದ, ಪವಿತ್ರ ಕುರ್‌ಳನಿನಲ್ಲಿ ಈ ವಿಷಯವನ್ನು ಇತರ ಕೆಲವೆಡೆಗಳಲ್ಲೂ ವಿವರಿಸಲಾಗಿದೆ. (ನೋಡಿರಿ, ಅಲ್‌ ಅನ್‌ಆಮ್‌- 
35, 36 ಮತ್ತು 107. 2 ಒಂದು ವೇಳೆ ಅಲ್ಲಾಹನು ಮಾನವರಿಗೆ ಸನ್ಮಾರ್ಗದರ್ಶನ ಮಾಡಿಸಲಿಚ್ಛಿಸುತ್ತಿದ್ದರೆ, ಜನರಲ್ಲಿ 
ಹಬ್ಬಿರುವಂತಹ ವಿಚಾರ ಆಚಾರಗಳ ಭಿನ್ನ: ತೆಯು ಅವನಿಗೆ ಅಪ್ರಿಯವಾಗಿರುತ್ತಿದ್ದರೆ ಮತ್ತು ಜನರು ಈಮಾನ್‌ ಮತ್ತು ಇಸ್ಲಾಮಿನ. 
ದಾರಿಯಲ್ಲಿ ನಡೆಯಬೇಕೆಂಬುದೇ ಅವನ ಅಪೇಕ್ಷೆ. ಯಾಗಿರುತ್ತಿದ್ದರೆ, ಅದಕ್ಕಾಗಿ ದಿವ್ಯವಾಣಿ, ದಿವೃಗ್ರಂಥ ಮತ್ತು "ಪ್ರವಾದಿತ್ವದ 
ಅಗತ್ಯವೇ ಏನಿತ್ತು? ಎಲ್ಲರನ್ನೂ ಮೂಮಿನ್‌ ಮತ್ತು ಮುಸ್ಲಿಮರಾಗಿಯೇ 'ಹುಟ್ಟಿಸುವ ಮೂಲಕ ಅವನು ಬಹಳ ಸುಲಭವಾಗಿ. 
ಈ ಕಾರ್ಯವನ್ನು ಸಾಧಿಸಬಹುದಿತ ہے‎ ಎಂಬ ಗೊಂದಲಕ್ಕೆ ಸಿಲುಕಿಕೊಂಡಿದ್ದ ಮತ್ತು ಈಗಲೂ ಸಿಲುಕಿಕೊಂಡಿರುವ ಎಲ್ಲ 
ಜನರು ಇದರ ಅಭಿಸಂಬೋಧಿತರಾಗಿದ್ದಾರೆ. ಅಲ್ಲಾಹನೇ ಹಾಗೆ ಮಾಡಲು ಇಚ್ಛಿಸಿಲ್ಲವೆಂದ ಮೇಲೆ ನಾವು ಅನುಸರಿಸುತ್ತಿರುವ 
ಈ ವಿಭಿನ್ನ ಮಾರ್ಗಗಳನ್ನು ಅವನು ಮೆಚ್ಚುತ್ತಾನೆ ಮತ್ತು ನಾವು ಮಾಡುತ್ತಿರುವುದನ್ನೆಲ್ಲಾ ಅವನ ಅಪೇಕ್ಲೆಯಂತೆಯೇ 
ಮಾಡುತ್ತಿದ್ದೇವೆ, ಆದ್ದರಿಂದ ಅದನ್ನು ಆಕ್ಟೇಪಿಸಲು ಯಾರಿಗೂ ಹಕ್ಕಿಲ್ಲ ಎಂಬ ವಾದ ಕೂಡಾ ಇದೇ ಗೊಂದಲದ ಒಂದು 
ಭಾಗವಾಗಿತ್ತು. (ಈ ತಪ್ಪುಧಾರಣೆಯನ್ನು ನಿವಾರಿಸಲಿಕ್ಕಾಗಿಯೂ ಪವಿತ್ರ ಕುರ್‌ಆನಿನಲ್ಲಿ ಹಲವೆಡೆ ಈ ವಿಷಯವನ್ನು ಹೇಳಲಾಗಿದೆ. 
ಸೂರಃ ಅಲ್‌ ಅನ್‌ಆಮ್‌ 80-110-124-125, ಸೂರಃ ಯೂನುಸ್‌ 101, ಸೂರಃ ಹೂದ್‌ 116, ಸೂರಃ ಅನ್ನಹ್ನ್‌ 10 ಮತ್ತು 
30 ರಿಂದ 32ನೇ ಟಿಪ್ಪಣಿಗಳನ್ನು ನೋಡಿರಿ) 3) ಧರ್ಮ ಪ್ರಚಾರ ಮತ್ತು ಜನತೆಯನ್ನು ಸುಧಾರಿಸುವ ಕಾರ್ಯದಲ್ಲಿ ಸಾಮಾನ್ಯವಾಗಿ 
ಎದುರಾಗುವ ಸಂಕಷ್ಟಗಳ ವಾಸ್ತವಿಕತೆಯನ್ನು ಸತ್ಯವಿಶ್ವಾಸಿಗಳಿಗೆ ತಿಳಿಸುವುದು ಇದರ ಒಂದು ಉದ್ದೇಶವಾಗಿರುತ್ತದೆ. ಅಲ್ಲಾಹನು, 
ನೀಡಿರುವ ಆಯ್ಕೆ ಮತ್ತು ಇಚ್ಛೆಯ ಸ್ವಾತಂತ್ರ್ಯವನ್ನು ಹಾಗೂ ಅದರ ಅಧಾರದಲ್ಲಿ ಸ್ವಭಾವ ಮತ್ತು "ವಿಧಾನಗಳಲ್ಲಿ ರುವ ಭಿನ್ನತೆಗಳ 
ವಾಸ್ತವಿಕತೆಯನ್ನೂ ಅರಿಯದವರು, ಸುಧಾರಣಾ ಕಾರ್ಯದ ನಿಧಾನ ಗತಿಯನ್ನು ಕಂಡು ನಿರಾಶರಾಗಿ ಬಿಡುತ್ತಾರೆ. ಅವರು 
ಅಲ್ಲಾಹನ ಕಡೆಯಿಂದ ಯಾವುದಾದರೂ ಪವಾಡಗಳು ತೋರಿ ಬರಬೇಕೆಂದೂ ಅವುಗಳನ್ನು ಕಂಡೊಡನೆ ಜನರ ಮನಸ್ಸು 
ಬದಲಾಗಿ ಬಿಡಬೇಕೆಂದೂ ಇಚ್ಛಿಸುತ್ತಾರೆ. ಕೆಲವೊಮ್ಮೆ ಅಗತ್ಮಕ್ಕಿಂತಲೂ ಹೆಚ್ಚು" ಉತ್ಸಾಹ ತೋರಿ ಸುಧಾರಣೆಗೆ ಅನುಚಿತ 
ವಿಧಾನಗಳನ್ನು ಬಳಸುತ್ತಾರೆ. ಇಂತಹವರಿಗೆ ಶಿಳಿ ಹೇಳುವ ಉದ್ದೇಶದಿಂದ ಈ ವಿಷಯವು ಪವಿತ್ರ ಕುರ್‌ಆನಿನ ಕೆಲವು ಕಡೆಗಳಲ್ಲಿ 
ಬಂದಿರುತ್ತದೆ. (ಸೂರಃ ಅರ್ರಲ್‌ದ್‌-31 ಮತ್ತು ಅನ್ನಹ್ನ್‌ನ 91ರಿಂದ 95ರ ವರೆಗಿನ ಸೂಕ್ತಗಳನ್ನು ನೋಡಿರಿ) ಈ ಉದ್ದೇಶ 
ಗಳಿಗಾಗಿ, ಈ ಸಂಕ್ಷಿಪ್ತ ನುಡಿಗಳಲ್ಲಿ ಬಹಳ ಪ್ರಮುಖವಾದ ಒಂದು ವಿಷಯವನ್ನು ತಿಳಿಸಲಾಗಿದೆ. ಅದೇನೆಂದರೆ, ಭೂಮಿಯಲ್ಲಿ 
ಅಲ್ಲಾಹನ ನೈಜ ಪ್ರಾತಿನಿಧ್ಯ ಮತ್ತು ಪರಲೋಕದಲ್ಲಿ ಅವನ ಸ್ವರ್ಗ-ಇವುಗಳನ್ನು ಕಲ್ಲು-ಮಣ್ಣು, ಕತ್ತೆ ಕುದುರೆಗಳ ಗುಣಮಟ್ಟದ 
ಸೃಷ್ಟಿಗಳಿಗೆಲ್ಲಾ ಸಾರ್ವತ್ರಿಕ ಕೃಪೆಯಂತೆ ಹಂಚಿ ಬಿಡಲು-ಇವೇನೂ ಸಾಮಾನ್ಯ ಕೃಪೆಯಲ್ಲ. ಇದೊಂದು ವಿಶಿಷ್ಟ ಮಟ್ಟದ 
ಕೃಷೆಯಾಗಿದ್ದು ಅದಕ್ಕೆ ದೇವಚರರು ಸಹ ಅರ್ಹರಲ್ಲವೆಂದು ಭಾವಿಸಲಾಗಿದೆ. ಆದುದರಿಂದಲೇ ಅಲ್ಲಾಹನು ಮಾನವನನ್ನು 
ಅಧಿಕಾರಸ್ತ್ರ ಜೀವಿಯಾಗಿ ಸೃಷ್ಟಿಸಿ ತನ್ನ ಭೂಮಿಯಲ್ಲಿ ಇಷ್ಟು ವ್ಯಾಪಕವಾದ ಸಾಧನಗಳನ್ನು ಅವನ ನಿಯಂತ್ರಣಕ್ಕೆ ಕೊಟ್ಟನು 
ಮತ್ತು ಇಷ್ಟು ಪ್ರಚಂಡ ಶಕ್ತಿಯನ್ನು ಅವನಿಗೆ ದಯಶಾಲಿಸಿದನು. ಈ ಮೂಲಕ ಅವನು ಮಾನವನನ್ನು ಆತನು ಯಾವ 
ಪರೀಕ್ಸೆಯಲ್ಲಿ ಉತ್ತೀರ್ಣ ನಾಗುವ ಮೂಲಕ ಮಾತ್ರ ಈ ವಿಶೇಷ ಕೃಷೆಯನ್ನು ಪಡೆಯಲು ಅರ್ಹನಾಗಬಲ್ಲನೋ ಆ ಪರೀಕ್ಷೆಗೆ 
ಒಳಪಡಿಸಿದನು. ಈ ಕೃಪೆಯು ಅಲ್ಲಾಹನ ಸ್ವಂತ 'ವಸ್ತುವಾಗಿರುತ್ತದೆ. ಬೇರಾರೂ ಇದರ ಗುತ್ತಿಗೆದಾರರಲ್ಲ, "ಯಾರೂ ಅದನ್ನು 
ತನ್ನ ವೈಯಕ್ತಿಕ ಹಕ್ಕೆಂದು ವಾದಿಸಿ ಗಳಿಸಿಕೊಳ್ಳುವಂತಿಲ್ಲ. ಬಲಪ್ರಯೋಗದಿಂದ ಅದನ್ನು ಗಳಿಸುವ ಶಕ್ತಿ ಕೂಡಾ ಯಾರಿಗೂ 
ಇಲ್ಲ, ಅಲ್ಲಾಹನ ಮುಂದೆ ತನ್ನ ದಾಸ್ಮ ಭಾವವನ್ನು ಪ್ರಕಟಿಸುವ, ಅವನನ್ನೇ ತನ್ನ ರಕ್ಷಕ ಮಿತ್ರನೆಂದು ಭಾವಿಸುವ ಮತ್ತು 
ಅವನನ್ನು ಸದಾ ಅವಲಂಬಿಸಿರುವ ವ್ಯಕ್ತಿ ಮಾತ್ರ ನ ಪಡೆಯಬಲ್ಲನು.. ಅಗೆ ಅಲ್ಲಾಹನು ಅವನಿಗೆ ಸಹಾಯ ಮತ್ತು, 
ಮಾರ್ಗದರ್ಶನವನ್ನು ನೀಡುವನು ಮತ್ತು ಅವನಿಗೆ ಈ ಪರೀಕ್ಷಾ ಘಟ್ಟವನ್ನು ಸುರಕ್ಷಿತವಾಗಿ ದಾಟಿ ತನ್ನೆ ಕೃಪೆಯೊಳಗೆ ಪ್ರವೇಶಿಸು 
ವುದಕ್ಕೆ ಅರ್ಹನಾಗುವ ಸೌಭಾಗ್ಯ ೈವನ್ನು ಕರುಣಿಸುವನು. ಆದರೆ ಅಲ್ಲಾ; ಹನಿಂದಲೇ ವಿಮುಖರಾಗಿ ಅವನ ಬದಲು ಇನ್ನಾರನ್ನಾದರೂ, 
ತಮ್ಮ ರಕ್ಟಕ ಮಿತ್ರನಾಗಿ ಮಾಡಿಕೊಂಡವರ ಪಾಲಿಗೆ ತಾನು ಒತ್ತಾಯ ಪೂರ್ವಕವಾಗಿ ರಕ್ಷಕಮಿತ್ರನಾಗ ಬೇಕೆಂಬ 'ಯಾವ' 
ಅಗತ್ಯವೂ ಅಲ್ಲಾಹನಿಗಿಲ್ಲ. ಇನ್ನು ಯಾವ ಇತರರನ್ನು ಅವನು ತನ್ನ ರಕ್ಟಕ ಮಿತ್ರರಾಗಿ ಮಾಡಿಕೊಂಡಿರುವನೋ ಅವರ ಪೈಕಿ, 
ಯಾರಾದರೂ ತಮ್ಮ ಮಿತ್ರತ್ವದ ಕರ್ತವ್ಯವನ್ನು ಈಡೇರಿಸುತ್ತಾ ಅವನನ್ನು ಯಶಸ್ವಿಗೊಳಿಸುವ ರೆನ್ನಲು, ಅವರಿಗೆ ات‎ 
ಜ್ಞಾನವಾಗಲಿ, ಸಾಮರ್ಥ್ಯವಾಗಲಿ, ಅಧಿಕಾರವಾಗಲಿ ಇಲ್ಲ. h 
12. ಅರ್ಥಾತ್‌- ನೀವು ನಿಮಗಿಪ್ಪವಿದ್ದವರನ್ನು ನಿಮ್ಮ 'ವಲೀ' ಎಂದು ನೇಮಿಸಿಕೊಂಡ ಮಾತ್ರಕ್ಕೆ ಅವನು. ನಿಜಕ್ಕೂ ನಿಮ್ಮ 
ನಿಷ್ಠ ಹಾಗೂ ಯಥಾರ್ಥ 'ವಲೀ' ಆಗಿ ಬಿಟ್ಟು 'ಎಲಾಯತ್‌'ನ ಕರ್ತವ್ಯಗಳನ್ನು ಈಡೇರಿಸಬಲ್ಲವನಾಗುತ್ತಾನೆ ಎನ್ನಲು, 'ವಿಲಾಯತ್‌' 
ಎಂಬುದು ಬೇಕಾಬಿಟ್ಟಿ ವಿಷಯವೇನೂ ಅಲ್ಲ. ಇದೊಂದು ಖಚಿತ ವಾಸ್ತವಿಕತೆಯಾಗಿದ್ದು ಇದು ಜನರ ಇಚ್ಛೆಯಂತೆ ರೂಪುಗೊಳ್ಳುತ್ತಾ, 


ಕಾಂಡ-25 


616 ಕುರ್‌ಆನ್‌ ವ್ಯಾಖ್ಯಾನ 


MEE بیو ےر‎ lsd ಳಾ 
pA ASSES Al ال لک اللہ رق‎ SEE 
2 سے سے‎ ರ್‌ 4 2 2% ںو‎ 4 pT سے‎ 
SDE TOASTS ES وَالرِغ جعل لک ٹن‎ 
(10-12) ನಿಮ್ಮೊಳಗೆ?” ಯಾವ ವಿಷಯದಲ್ಲೇ ಮತಭೇದವುಂಟಾದರೂ ಅದರ ತೀರ್ಮಾನ ಮಾಡುವುದು 


ಅಲ್ಲಾಹನ ಕೆಲಸ." ಆ ಅಲ್ಲಾಹನೇ ನನ್ನ ಪ್ರಭು. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆ ಮತ್ತು 
ಅವನ ಕಡೆಗೇ ನಾನು ಮರಳುತ್ತೆ ನೆ. ಭೂಮಿ- ಆಕಾಶಗಳ ನಿರ್ಮಾಪಕ, ಅವನು ನಿಮ್ಮ ವರ್ಗದಿಂದಲೇ 


ಬದಲಾಗುತ್ತಾ ಹೋಗುವ ವಿಷಯವಲ್ಲ. ಯಾರು ನಿಜವಾದ ವಲೀ ಆಗಿರುವನೋ ಅವನನ್ನು ನೀವು ವಲೀ ಎಂದು ನಂಬಿದರೂ 
ನಂಬದಿದ್ದರೂ ಅವನೇ ವಲೀ ಆಗಿರುವನು. ಇನ್ನು ಯಾರು ವಾಸ್ತವದಲ್ಲಿ ವಲೀ ಆಗಿಲ್ಲವೋ ಅವರನ್ನು ನೀವು ಜೀವನದಾದ್ಮಂತ 
ವಲೀ ಎಂದು ನಂಬುತ್ತಾ ಕರೆಯುತ್ತಾ ಇದ್ದರೂ ಅವನು ವಲೀ ಆಗಲಾರ, ಈಗ, ಅಲ್ಲಾಹನು ಮಾತ್ರ ನೈಜ 'ವಲೀ' ಆಗಿದ್ದು 
ಉಳಿದವರಾರೂ ವಲೀಗಳಲ್ಲ ಎನ್ನುವುದಕ್ಕೆ ಆಧಾರವೇನು? ಎಂಬ ಪ್ರಶ್ನೆಗೆ ಉತ್ತರವೇನೆಂದರೆ- ಮರಣವನ್ನು ಜೀವನವಾಗಿ 
ಪರಿವರ್ತಿಸುವವನು, ನಿರ್ಜೀವ ವಸ್ತುಗಳಲ್ಲಿ ಜೀವ ತುಂಬಿ ಜೀವಂತ ಮಾನವನಾಗಿ ಸೃಷ್ಟಿಸಿದವನು ಮತ್ತು ವಿಲಾಯತ್‌ ಅಥವಾ 
ರಕ್ಷಕತ್ವದ ಬಾಧ್ಯತೆಗಳನ್ನು ಈಡೇರಿಸಬಲ್ಲಪ್ಟು ಶಕ್ತಿ ಮತ್ತು ಅಧಿಕಾರಗಳನ್ನು ಹೊಂದಿರುವವನು ಮಾತ್ರ ಮಾನವನ ನೈಜ 'ವಲೀ' 
ಆಗಬಲ್ಲನು. ಅಂತಹವನು ಅಲ್ಲಾಹನ ಹೊರತು ಇನ್ನೊಬ್ಬನೂ ಇರುವನೆಂದಾದರೆ ಅವನನ್ನು ವಲೀ ಮಾಡಿಕೊಳ್ಳಿರಿ ಅಂತಹವನು 
ಅಲ್ಲಾಹನೊಬ್ಬನು ಮಾತ್ರವೆಂದಾದರೆ, ಅವನ ಹೊರತು ಇನ್ನೊಬ್ಬನನ್ನು ವಲೀಯನ್ನಾಗಿ ಮಾಡಿಕೊಳ್ಳುವುದು ಅಜ್ಞಾನ, ಮೂರ್ಪತನ 
ಮತ್ತು ಅತ್ಮಹತ್ಕೆಯೇ ಹೊರತು ಮತ್ತೇನೂ ಅಲ್ಲ. : 

13. ಈ ಪ್ಯಾರಾದಲ್ಲಿರುವ ಎಲ್ಲ ಮಾತುಗಳು ಅಲ್ಲಾಹನಿಂದ ಅವತಕೀರ್ಣಗೊಂಡ ದಿವ್ಯವಾಣಿಯೇ ಆಗಿದ್ದರೂ 
ಇಲ್ಲಿ ಅಭಿಸಂಬೋಧಕರು ಅಲ್ಲಾಹನ ಸಂದೇಶವಾಹಕರೇ(ಸ) ಹೊರತು ಅಲ್ಲಾಹನಲ್ಲ. ಇಲ್ಲಿ ಅಲ್ಲಾಹನು, ತನ್ನ ಪ್ರವಾದಿಗೆಸು 
"| 'ಹೀಗೆ ಘೋಷಿಸಿರಿ' ಎಂದು ಆದೇಶಿಸಿದಂತಹ ಶೈಲಿ ಇದೆ. ಇಂತಹ ವಿಷಯಗಳು ಕುರ್‌ಅನಿನಲ್ಲಿ ಕೆಲವು ಕಡೆ 'ಕುಲ್‌' 
(ಸಂದೇಶವಾಹಕರೇ, ಹೇಳಿರಿ) ಎಂದು ಆರಂಭವಾಗುತ್ತದೆ. ಬೇರೆ ಕೆಲವು ಕಡೆಗಳಲ್ಲಿ ಇದರ ಹೊರತಾಗಿಯೇ ಪ್ರಾರಂಭ 
ವಾಗುತ್ತವೆ. ಇಂತಹ ಕಡೆಗಳಲ್ಲಿ ಅಲ್ಲಾಹನ ಬದಲು ಪ್ರವಾದಿವರ್ಯರೇ(ಸ) ಅಭಿಸಂಬೋಧಕರಾಗಿರುತ್ತಾರೆ ಎಂಬುದು 
ಮಾತಿನ ಶೈಲಿಯಿಂದಲೇ ವ್ಯಕ್ತವಾಗುತ್ತದೆ. ಇಷ್ಟೇ ಅಲ್ಲ ಇನ್ನು ಕೆಲವೆಡೆಗಳಲ್ಲಂತೂ ಮಾತು ಅಲ್ಲಾಹನದಾಗಿರುತ್ತದೆ. 
ಆದರೆ ಅದರಲ್ಲಿ ಅಭಿಸಂಬೋಭಧಕರು ಸತ್ಮವಿಶ್ವಾಸಿಗಳಾಗಿರುತ್ತಾರೆ. ಉದಾ: ಸೂರಃ ಘಾಶಿಹ. ಮತ್ತೆ ಕೆಲವೆಡೆ 
ಅಭಿಸಂಬೋಧಕರು ದೇವಚರರಾಗಿರುತ್ತಾರೆ. ಉದಾ: ಸೂರಃ ಮರ್ಯಮ್‌ ಸೂಕ್ತ-64, 65. 

14. ಇದು ಅಲ್ಲಾಹನು ವಿಶ್ವದೊಡೆಯನೂ ನೈಜ ವಲೀ (ರಕ್ಷಕ ಮಿತ್ರನೂ) ಆಗಿರುವುದರ ಸ್ವಾಭಾವಿಕ ಮತ್ತು ತರ್ಕಬದ್ಧ 
ಬೇಡಿಕೆಯಾಗಿದೆ. ಪ್ರಭುತ್ವವೂ ರಕ್ಸಕತ್ವವೂ ಅವನದೇ ಆಗಿರುವಾಗ ಅಜ್ಞಾಧಿಕಾರಿಯೂ ಅವನೇ ಆಗಿರುತ್ತಾನೆ. ಮಾನವರ ನಡುವಿನ 
ಪರಸ್ಪರ ವಿವಾದ ಮತ್ತು ಭಿನ್ನಾಭಿಪ್ರಾಯಗಳನ್ನು ತೀರ್ಮಾನಿಸುವುದು ಅವನದೇ ಕೆಲಸವಾಗಿದೆ. ಅವು ಇಹಲೋಕಕ್ಕೆ ಸಂಬಂಧಿಸಿದ 
ವಿವಾದ ಹಾಗೂ ಭಿನ್ನತೆಗಳಾಗಿರಲಿ ಅಥವಾ ಪರಲೋಕಕ್ಕೆ ಸಂಬಂಧಿಸಿದ್ದಾಗಿರಲಿ- ಏಕೆಂದರೆ, ಅಲ್ಲಾಹನು ಮಾಲಿಕ ಯೌಮಿದ್ದೀನ್‌, 
ಅರ್ಥ್‌ತ್‌ - ಪರಲೋಕದ ಒಡೆಯನಾಗಿರುವಂತೆಯೇ ಈ ಲೋಕದ ಪಾಲಿಗೂ ಅಹ್‌ಕಮುಲ್‌ ಹಾಕಿಮೊನ್‌ (ಸಕಲ ಅಧಿಪತಿಗಳ 
ಅಧಿಪತಿ) ಆಗಿರುತ್ತಾನೆ. ಯಾವ ರೀತಿ ವಿಶ್ವಾಸಪರ ವಿಷಯಗಳಲ್ಲಿ, ಸತ್ಯ ಯಾವುದು ಮಿಥ್ಮ ಯಾವುದು ಎಂಬುದನ್ನು ನಿರ್ಧರಿಸ 
ಬೇಕಾದವನು ಅವನೋ ಅದೇ ರೀತಿ ಕಾನೂನಿನ ದೃಷ್ಟಿಯಿಂದಲೂ ಮಾನವನ ಪಾಲಿಗೆ ಯಾವುದು ಸರಿ ಮತ್ತು ಯಾವುದು 
| ತಪ್ಪು ಎಂಬುದನ್ನು ನಿಶ್ಚಯಿಸಬೇಕಾದವನೂ ಅವನೇ. ಇನ್ನು, ಈ ಸೂಕ್ತದ ಹಿನ್ನೆಲೆಯನ್ನು ಗಮನಿಸಿದರೆ, ಇದರಲ್ಲಿ ಇನ್ನೊಂದು 
ಅರ್ಥ ಕೂಡ ಅಡಕವಾಗಿರುವುದನ್ನು ಕಾಣಬಹುದು. ಅದೇನೆಂದರೆ-ಭಿನ್ನಾಭಿಪ್ರಾಯಗಳನ್ನು ತೀರ್ಮಾನಿಸುವುದು ಅಲ್ಲಾಹನ 
| ಕಾನೂನುಬದ್ದ ಹಕ್ಕು ಮಾತ್ರ ಆಗಿರುವುದಲ್ಲ. ನಿಜವಾಗಿ ಅವನು ಕಾರ್ಯತಃ ಸತ್ಯ ಮತ್ತು ಮಿಥ್ಯಗಳ ನಡುವೆ ಶೀರ್ಮಾನ 
ಮಾಡುತ್ತಿರುವನು. ಆದ್ದರಿಂದಲೇ ಮಿಥ್ಕ ಮತ್ತದರ ಪ್ರತಿಪಾದಕರು ಅಂತಿಮವಾಗಿ ನಾಶವಾಗಿ ಬಿಡುತ್ತಾರೆ ಮತ್ತು ಸತ್ತ ಹಾಗೂ 
| ಅದರ ಪ್ರತಿಪಾದಕರು ವಿಜಯಿಗಳಾಗುತ್ತಾರೆ. ಈ ತೀರ್ಮಾನದ ಅನುಷ್ಠಾನದಲ್ಲಿ ಬಹಳ ವಿಳಂಬವಾಗುತ್ತಿದೆಯೆಂಬಂತೆ 
٦ ಲೋಕವಾಸಿಗಳಿಗೆ ಅನಿಸಿದರೂ ಸರಿಯೇ. ಈ ವಿಷಯವು ಮುಂದೆ 24ನೆಯ ಸೂಕ್ತದಲ್ಲೂ ಪ್ರಸ್ತಾಪಿತವಾಗಿದೆ ಮತ್ತು ಈ ಹಿಂದೆ 
ಕುರ್‌ಆನಿನ ಆನೇಕ ಕಡೆಗಳಲ್ಲಿ ಬಂದಿದೆ. (ನೋಡಿರಿ, ಸೂರಃ ಅರ್ರಆ್‌ದ್‌-17, 40 ಮತ್ತು 41, ಇಬ್ರಾಹೀಮ್‌ -18, 23ರಿಂದ 
"1 27,, ಬನೀ ಇಸ್ರಾಈಲ್‌-86 ಮತ್ತು ಅಲ್‌ ಅಂಬಿಯಾ 18, 44) 

15. ಅರ್ಥಾತ್‌- ಭಿನ್ನಾಭಿಪ್ರಾಯಗಳ ತೀರ್ಮಾನ ಮಾಡುವ ನೈಜ ಅಧಿಪತಿ. 

16. ಮೊದಲು "ನಾನು ಅವನ ಮೇಲೆ ಭರವಸೆಯನ್ನಿರಿಸಿದೆ" ಎಂದು ಭೂತಕಾಲದಲ್ಲಿ ಹೇಳಲಾಗಿದೆ. ಅಂದರೆ- 
ಬಾಳಿನುದ್ದಕ್ಕೂ ನಾನು ಅವನ ಸಹಾಯ, ಅವನ ಮಾರ್ಗದರ್ಶನ ಮತ್ತು ಅವನ ತೀರ್ಮಾನಗಳನ್ನು ಮಾತ್ರ ಅವಲಂಬಿಸುತ್ತೇನೆ 


ಕಾಂಡ-25 


42. ಅಶ್ಯೂರಾ 617 


5 SHAE SRN SANA TE NS I 


SENS 5 ಹಿ وی زان‎ EES 33 “5 
4 09۶ AMES G3 وا‎ 0 


Fa ES 5 GST Of تھی وی‎ A 
ನಿಮಗಾಗಿ وھ‎ 02 ಹಾಗೆಯೇ ಪ್ರಾಣಿಗಳಲ್ಲೂ (ಅವುಗಳ ವರ್ಗದಿಂದಲೇ) ಜೋಡಿಗಳನ್ನು 
ಉಂಟು ಮಾಡಿದನು. ಈ ರೀತಿಯಲ್ಲಿ ಅವನು ನಿಮ್ಮ ಸಂತತಿಗಳನ್ನು ಹಬ್ಬಿಸುತ್ತಾನೆ. ವಿಶ್ವದ ಯಾವ ವಸ್ತುವೂ 
ಅವನನ್ನು ಹೋಲುವುದಿಲ್ಲ. ಅವನು ಎಲ್ಲವನ್ನು ಅಲಿಸುವವನೂ ವೀಕ್ಷಿಸುವವನೂ ಆಗಿದ್ದಾನೆ. ಭೂಮಿ- 
ಆಕಾಶಗಳ ಭಂಡಾರಗಳ ಬೀಗದ ಕೈಗಳು ಅವನಲ್ಲೇ ಇವೆ. ತಾನಿಚ್ಛಿಸಿದವರಿಗೆ ಧಾರಾಳ ಜೀವನಾಧಾರ 
ನೀಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಪರಿಮಿತವಾಗಿ ಕೊಡುತ್ತಾನೆ. ಅವನಿಗೆ ಸಕಲ ವಿಷಯಗಳ ಜ್ಞಾನವಿದೆ.” 
(13) ಅವನು ನೂಹರಿಗೆ ಆಜ್ಞಾಪಿಸಿದ್ದ ಧರ್ಮ ವಿಧಾನವನ್ನೇ ನಿಮಗಾಗಿಯೂ ನಿಶ್ಚಯಿಸಿ ಕೊಟ್ಟಿದ್ದಾನೆ ಮತ್ತು 
(ಮುಹಮ್ಮದರೇ) ಈಗ ನಾವು ಅದನ್ನೇ ದಿವೃವಾಣಿಯ ಮೂಲಕ ನಿಮ್ಮ ಕಡೆಗೆ ಕಳುಹಿಸಿರುತ್ತೇವೆ. ಇದನ್ನೇ ನಾವು 
ಇಬ್ರಾಹೀಮ್‌, ಮೂಸಾ ಮತ್ತು ಈಸಾರಿಗೂ ಬೋಧಿಸಿದ್ದೆವು. ಈ ಧರ್ಮವನ್ನು ಸಂಸ್ಥಾಪಿಸಿರಿ ಮತ್ತು ಇದರಲ್ಲಿ 
ವಿಭಿನ್ನರಾಗದಿರಿ ಎಂಬ ಆದೇಶದೊಂದಿಗೆ. (ಸಂದೇಶವಾಹಕರೇ) ನೀವು ಕರೆ ನೀಡುತ್ತಿರುವ ಈ ವಿಷಯವು 


ಎಂದು ಒಮ್ಮೆ ಶಾಶ್ವತ ನಿರ್ಧಾರ ಮಾಡಿಕೊಂಡಾಗಿದೆ. ಆ ಬಳಿಕ ವರ್ತಮಾನ ಭವಿಷ್ಯತ್‌ಗಳಿಗೆ ಅನ್ವಯಿಸಿ, 'ಅವನ ಕಡೆಗೇ 
ಸಾನು ಮಣಿಯುತ್ತೆ. ಆನೆ ಎನ್ನಲಾಗಿದೆ. ಅರ್ಥಾತ್‌- ನನ್ನ ಜೀವನದಲ್ಲಿ ನನಗೆ ಎದುರಾಗುವಂತಹ ಎಲ್ಲ ವಿಷಯಗಳಲ್ಲೂ ನಾನು 
ಅಲ್ಲಾಹನಿಗೇ ಮೊರೆ ಹೋಗುತ್ತೇನೆ. 

17. ಮೂಲದಲ್ಲಿ 'ಲೈಸಕಮಿಸ್ಲಿಹೀ ಶೈಉನ್‌' (ಯಾವ ವಸ್ತುವೂ ಅವನ ಹಾಗೆ ಇಲ್ಲ) ಎಂಬ ಪದಗಳಿವೆ. 
'ಮಿಸ್ಲ್‌' ಎಂಬ ಪದದ ಜೊತೆಗೆ 'ಕಾಫ್‌' ಅಕ್ಷರದ ಸೇರ್ಪಡೆ ನುಡಿಗಟ್ಟಿನ ರೂಪದಲ್ಲಿ ಮಾತ್ರ ಇದೆ ಮತ್ತು ಮಾಠಿಗೆ 
ಒತ್ತು ” ಕೊಡುವುದು ಮಾತ್ರ ಇದರ . ಉದ್ದೇಶ ಎಂದು ಕೆಲವು ವ್ಯಾಖ್ಯಾನಕಾರರು ಮತ್ತು ಭಾಷಾ ತಜ್ನರು ಹೇಳುತ್ತಾರೆ. 
ಬೇರೆ ಕೆಲವು ಮಹೇಯರು ಅದನ ಯಾರೂ ಇಲ್ಲವೆಂದು ಹೇಳುವ ಬದಲಿಗೆ ಅವನಿಗೆ ಸಮಾನರಾದಂತಹವರು 
ಬೇರಾರೂ ಇಲ್ಲ ಎಂಬುದರಲ್ಲಿ ಅತಿಶಯವಿದೆ. ಅಸಂಭವವನ್ನು ಊಹಿಸಿಕೊಂಡು ಅಲ್ಲಾಹನ ಪ್ರತಿರೂಪವಾಗಿರುವ 
ಯಾರಾದರೂ ಇದ್ದಾರೆಂದಿಟ್ಟುಕೊಂಡರೂ ಆ ಪ್ರತಿರೂಪಕ್ಕೆ ಸಮಾನರಾದವರೂ ಯಾರೂ ಇರುತ್ತಿರಲಿಲ್ಲ. ಹೀಗಿರುವಾಗ 
ಅಲ್ಲಾಹನಿಗೆ ಸರಿಸಾಟಿಯಾದ ಯಾರಾದರೂ ಇರಲು ಹೇಗೆ ತಾನೇ ಸಾ ಸಾಧ್ಯ? 

18. ಅರ್ಥಾತ್‌- ಅವನು ಏಕಕಾಲದಲ್ಲಿ, ಅಖಿಲ ವಿಶ್ವದಲ್ಲಿರುವ ಪ್ರತಿಯೊಬ್ಬನ ಧ್ವನಿಯನ್ನು ಆಲಿಸುತ್ತಿದ್ದಾನೆ ಮತ್ತು 
ಪ್ರತಿಯೊಂದನ್ನು ನೋಡುತ್ತಿದ್ದಾನೆ. 

19. ಅಲ್ಲಾಹನೇ ನೈಜ ವಲೀ (ರಕ್ಷಕ ಮಿತ್ರ ಆಗಿರುವುದು ಹೇಗೆ? ಅವನ ಮೇಲೆ ಭರವಸೆಯಿಡುವುದು ಮಾತ್ರ ಸರಿಯೇಕಿ? 
ಮತ್ತು ಅವನ ಕಡೆಗೇ ವಾಲಬೇಕೇಕೆ?. ಮತ್ತು ಅವನ ಅಶ್ರಯವನ್ನು ಮಾತ್ರ ಏಕೆ ಪಡೆಯಬೇಕು? ಎಂಬುದಕ್ಕೆ ಇವು ಪುರಾವೆಗಳಾಗಿವೆ. 
"| ವಿವರಗಳಿಗಾಗಿ ಸೂರಃ ےتوہ‎ 60ರಿಂದ 65 ಮತ್ತು ಆರ್ರೂಮ್‌ 19ರಿಂದ 27ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ) 

. 20. ಅರ್ಥಾತ್‌- ಹ. ಮುಹಮ್ಮದ್‌(ಸ) ಯಾವುದೇ ಹೊಸ ಮತದ ಸ್ಥಾಪಕರಲ್ಲ. ಪ್ರವಾದಿಗಳ ನೈಕಿ ಯಾರೂ 
ತಮ್ಮದೇ ಆದ ಮತದ ಸ್ಥಾಪಕರಾಗಿರಲಿಲ್ಲ. ಆರಂಭದಿಂದಲೇ ಎಲ್ಲ ಪ್ರವಾದಿಗಳು ಅಲ್ಲಾಹನ ಕಡೆಯಿಂದ ಒಂದೇ 
ಧರ್ಮವನ್ನು ಸಾರುತ್ತ ಬಂದಿದ್ದಾರೆ. ಅದೇ ಧರ್ಮವನ್ನು ಮುಹಮ್ಮದ್‌(ಸ) ಕೂಡಾ ಸಾರುತ್ತಿದ್ದಾರೆ. ಇಲ್ಲಿ ಈ ನಿಟ್ಟಿನಲ್ಲಿ 
ಕೇವಲ 5 ಮಂದಿ ಪ್ರವಾದಿಗಳನ್ನು ಹೆಸರಿಸಲಾಗಿದೆ. ಆದರೆ ಇದರ ಅರ್ಥ - ಈ 5 ಮಂದಿ ಪ್ರವಾದಿಗಳಿಗೆ ಮಾತ್ರ ಆ. 
ಧರ್ಮದ ಮಾರ್ಗದರ್ಶನ ನೀಡಲಾಗಿತ್ತು ಎಂದಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಮಂದಿ ಪ್ರವಾದಿಗಳು ಬಂದಿರುತ್ತಾರೋ 


ಕಾಂಡ-25 


618 ಕುರ್‌ಆನ್‌ ವ್ಯಾಖ್ಯಾನ 


ಅವರೆಲ್ಲರೂ ಒಂದೇ ಧರ್ಮವನ್ನು ತಂದಿದ್ದ ರೆಂಬುದನ್ನು ತಿಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ 
| ಉದಾಹರಣೆಯಾಗಿ ಅತ್ಯಂತ ಪರಿಚಿತ ಧರ್ಮಶಾಸ್ತ್ರಗಳನ್ನು ಲೋಕಕ್ಕೆ ತಂದಿತ್ತ ಐದು ಮಂದಿ ಪ್ರಮುಖ ಪ್ರವಾದಿಗಳ 
ಹೆಸರನ್ನು ಪ್ರಸ್ತಾಪಿಸಲಾಗಿದೆ. ಈ ಸೂಕ್ತವು ಧರ್ಮ ಮತ್ತು ಅದರ ಧ್ಯೇಯದ ಬಗ್ಗೆ ಬಹಳ ಮಹತ್ವದ ಬೆಳಕು 
ಚೆಲ್ಲುವುದರಿಂದ, . ಸರಿಯಾಗಿ, ಚಿಂತನೆ ನಡೆಸಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದುದು ಅಗತ್ಯ. 
ಪ್ರಥಮತಃ 'ಶರಅಲಕುಮ್‌' (ನಿಮಗಾಗಿ ನಿಶ್ವಯಿಸಿಕೊಟ್ಟಿರುತ್ತಾನೆ) ಎಂದು ಹೇಳಲಾಗಿದೆ. 'ಶರಲ'ದ ಶಬ್ದಾರ್ಥ ದಾರಿ 
ತೋರಿಸುವುದು ಎಂದಾಗಿದೆ. ಪಾರಿಭಾಷಿಕವಾಗಿ ಇದರ ಅರ್ಥ- ವಿಧಾನ ನಿಯಮ ಮತ್ತು ಶಾಸನವನ್ನು ನಿಶ್ನ್ಚಯಿಸಿಕೊಡುವುದು 
| ಎಂದಾಗಿದೆ. ಅರಬೀ ಭಾಷೆಯ ಇದೇ ಪಾರಿಭಾಷಿಕ ಅರ್ಥಕ್ಕನುಸಾರ 'ತಶ್ರೀಲ್‌' ಎಂಬ' ಪದವನ್ನು 'ಶಾಸನ ರಚನೆ' ಎಂಬುದಕ್ಕೆ 
ಸಮಾನಾರ್ಥವಾದ ಪದವೆಂದು ಪರಿಗಣಿಸಲಾಗುತ್ತದೆ. ದೇವನು ಶಾಸನಕರ್ತನೆಂಬ ಈ ವಾಸ್ತವಿಕತೆಯು ನಿಜವಾಗಿ- ಅಲ್ಲಾಹನೇ 
ವಿಶ್ವದ ಸಕಲ ವಸ್ತುಗಳ ಒಡೆಯ, ಅವನೇ ಮಾನವನ ನೈಜ ರಕ್ಷಕ ಮಿತ್ರ ಮತ್ತು ಮಾನವರ ನಡುವೆ ಯಾವ ವಿಷಯದಲ್ಲಿ 
ಭಿನ್ನಾಭಿಪ್ರಾಯ ತಲೆದೋರಿದರೂ ಆ ಬಗ್ಗೆ ತೀರ್ಪು ನೀಡಬೇಕಾದವನು ಅವನೇ ಎಂಬ-ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ 
ಸಾರಲಾಗಿರುವ ಮೂಲಭೂತ ವಾಸ್ತವಿಕತೆಗಳ ಸ್ವಾಭಾವಿಕ ಹಾಗೂ ತರ್ಕಬದ್ಧ ಫಲಿತಾಂಶವಾಗಿದೆ. ಅನಂತರ 'ಮಿನದ್ದೀನ್‌' 
| (ಧರ್ಮ ವಿಧಾನದಿಂದ) ಎನ್ನಲಾಗಿದೆ. ಶಾಹ್‌ ವಲೀ ಯ್ಯುಲ್ಲಾಹ್‌ ಅವರು ಇದನ್ನು 'ಆರಖ್‌ ಆಯೀನ್‌' (ಶಾಸನದಿಂದ) ಎಂದು' 
ಅನುವಾದಿಸಿದ್ದಾರೆ. ಅರ್ಥಾತ್‌- ಅಲ್ಲಾಹನು ನೀಡಿರುವ ಶಾಸನವು ಸಂವಿಧಾನದ ಸ್ವರೂಪದ್ದಾಗಿದೆ. ವಸ್ತುತಃ ದೀನ್‌ (ಧರ್ಮ) 
ಎಂಬುದರ ಅರ್ಥವೇ, ಯಾರಬಾದರೂ ಪ್ರಾಬಲ್ಮ ಮತ್ತು ಪರಮಾಧಿಕಾರವನ್ನು ಅಂಗೀಕರಿಸಿ ಅವನ ಆಜ್ಞೆಗಳನ್ನು ಅನುಸರಿ 
ಸುವುದು ಎಂದಾಗಿದೆ. ಈ ಪದವನ್ನು ವಿಧಾನ ಎಂಬ ಅರ್ಥದಲ್ಲಿ ಪ್ರಯೋಗಿಸಿದಾಗ ಅದು, ಒಬ್ಬ ವ್ಯಕ್ತಿಯು ಕಡ್ಡಾಯವಾಗಿ 
ಅನುಸರಿಸ ಬೇಕಾದುದೆಂದು ಭಾವಿಸುವ ಮತ್ತು ಅದನ್ನು ನೀಡಿದಾತನನ್ನು ಅನುಸರಣಾರ್ಹನೆಂದು ಪರಿಗಣಿಸುವ ಜೀವನ 
ಪದ್ಧಶಿಯೆಂಬ ಅರ್ಥ ಕೊಡುತ್ತದೆ. ಈ ದೃಷ್ಟಿಯಿಂದ ಇಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಈ ವಿಧಾನವನ್ನು 'ದೀನ್‌'ನ (ಧರ್ಮದ) 
ಸ್ಪರೂಪ ದಲ್ಲಿರುವ 'ತಶ್ರೀಲ್‌' (ಶಾಸನ) ಎಂದು ಕರೆದಿರುವುದರ ಸ್ಪಷ್ಟ ಅರ್ಥವೇನೆಂದರೆ- ಇದು ದಾಸರಿಗಾಗಿ ಅವರ ಒಡೆಯನು 
ನೀಡಿರು ವಂತಹ, ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಶಾಸನವಾಗಿದೆ. ಇದಾದ ಬಳಿಕ, ಧರ್ಮದ ರೂಪದಲ್ಲಿರುವ ಈ ಶಾಸನವು 
ಈ : ಹಿಂದೆ ನೂಹ್‌, ಇಬ್ರಾಹೀಮ್‌, ಮೂಸಾ ಮತ್ತು ಈಸಾರಿಗೆ ನಿರ್ದೇಶಿಸಲ್ಪಟ್ಟ ಶಾಸನವೇ ಆಗಿದೆ ಮತ್ತು ಇದೀಗ 
ಮುಹಮ್ಮದ್‌ ರಿಗೂ(ಸ) ಅದನ್ನೇ ನಿರ್ದೇಶಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಈ ನುಡಿಯಿಂದ ಅನೇಕ ವಿಷಯಗಳು 
ತಿಳಿಯುತ್ತವೆ: 1) ಅಲ್ಲಾಹನು ಅಗತ್ಯವೆಂದು , ಕಂಡಾಗ ಒಬ್ಬ ವ್ಯಕ್ತಿಯನ್ನು ತನ್ನ ಸಂದೇಶವಾಹಕನನ್ನಾಗಿ ನೇಮಿಸಿ ಈ 
ಧರ್ಮಶಾಸ್ತ್ರವನ್ನು ಅವರಿಗೆ ಒಪ್ಪಿಸಿದ್ದಾನೆ. 2 ಈ ಧರ್ಮಶಾಸ್ತ್ರವು ಆರಂಭದಿಂದಲೂ ಒಂದೇ ತರದ್ದಾಗಿತ್ತು. ಅಲ್ಲಾಹನ 
ಕಡೆಯಿಂದ ಹಲವಾರು ದೀನ್‌(ಧರ್ಮ)ಗಳು ಬಂದಿಲ್ಲ. ಬಂದಾಗಲೆಲ್ಲಾ ಈ ಒಂದು ಧರ್ಮ ಮಾತ್ರ ಬಂದಿದೆ. 3) ಅಲ್ಲಾಹನ 
ಪ್ರಭುತ್ವ ಮತ್ತು ಪರಮಾ ಧಿಕಾರವನ್ನು ಒಪ್ಪಿಕೊಳ್ಳುವುದರ ಜೊತೆಗೇ ಯಾರ ಮೂಲಕ ಈ ಧರ್ಮಶಾಸ್ತ್ರವು ಕಳುಹಿಸಲ್ಪಟ್ಟಿದೆಯೋ 
ಅವರ 'ರಿಸಾಲಶ್‌'ನ್ನು (ಸಂದೇಶವಾಹಕತ್ವವನ್ನು) ಮತ್ತು ಈ ಧರ್ಮಶಾಸ್ತ್ರವನ್ನು ತಿಳಿಸುವ ಮಾಧ್ಯಮವಾಗಿರುವ 'ವಹ್ಮ್‌'ಯನ್ನು 
(ದಿವೃವಾಣಿಯನ್ನು) ಒಪ್ಪಿಕೊಳ್ಳಬೇಕೆಂಬುದು ಈ ಧರ್ಮದ ಅನಿವಾರ್ಯ ಅಂಗವಾಗಿದೆ. ತರುವಾಯ-ಪ್ರಸ್ತುತ ಪ್ರವಾದಿ' 
ಗಳೆಲ್ಲರಿಗೂ ಧರ್ಮದ ಸ್ವರೂಪದಲ್ಲಿರುವ ಈ ಶಾಸನವನ್ನು 'ಅಕೀಮುದ್ದೀನ್‌' ಎಂಬ ಕಟ್ಟಾಜ್ಞೆ ಮತ್ತು ತಾಕೀದಿನೊಂದಿಗೆ 
ಕೊಡಲಾಗಿತ್ತೆಂದು ಹೇಳ ಲಾಗಿದೆ. ಈ ನುಡಿಯನ್ನು ಶಾಹ್‌ ವಲಿಯುಲ್ಲಾಹ್‌ರವರು(ರ) ಧರ್ಮವನ್ನು ಸಂಸ್ಥಾಪಿಸಿರಿ ಎಂದು 
ಅನುವಾದಿಸಿದ್ದಾರೆ. ಶಾಹ್‌ ರಫೀಉದ್ದೀನ್‌ ಮತ್ತು ಶಾಹ್‌ ಅಬ್ದುಲ್‌ ಕಾದಿರ್‌ರವರು(ರ) ಧರ್ಮವನ್ನು ಸ್ಥಾಪಿತವಾಗಿಡಿರಿ ಎಂದು' 
ಅನುವಾದಿಸಿದ್ದಾರೆ. ಈ ಎರಡೂ ಅನುವಾದಗಳು ಸರಿಯಾಗಿವೆ. 'ಇಕಾಮತ್‌' ಎಂಬ ಪದಕ್ಕೆ ಸ್ಥಾಪಿಸುವುದು ಎಂಬರ್ಥವೂ ಇದೆ, 
ಸ್ಥಾಪಿತವಾಗಿಡುವುದು ಎಂಬ ಅರ್ಥವೂ ಇದೆ. ಪ್ರವಾದಿಗಳು ಈ ಎರಡೂ ಕಾರ್ಯಗಳನ್ನು ಮಾಡಲಿಕ್ಕಾಗಿ ನಿಯುಕ್ತರಾಗಿದ್ದರು. 
ಈಗ ನಮ್ಮ ಮುಂದೆ ಎರಡು ಪ್ರಶ್ನೆಗಳು ಬರುತ್ತವೆ: رر‎ ಧರ್ಮವನ್ನು ಸಂಸ್ಥಾಪಿಸುವುದು ಎಂದರೇನು? 2) ಸ್ವತಃ ದೀನ್‌(ಧರ್ಮ)- 
ಎಂಬುದರ ಅರ್ಥವೇನು? ಇಕಾಮತ್‌ ಎಂಬ ಪದವನ್ನು ಯಾವುದಾದರೂ ಭೌತಿಕ ವಸ್ತುವಿಗೆ ಪ್ರಯೋಗಿಸಿದಾಗ ಅದರ ಅರ್ಥವೃ- 
ಬಿದ್ದಲ್ಲಿಂದ ಎತ್ತಿ ನಿಲ್ಲಿಸುವುದು ಅಥವಾ ಚದರಿ ಹೋಗಿರುವ ಬಿಡಿ ಭಾಗಗಳನ್ನು ಒಟ್ಟುಗೂಡಿಸಿ ಜೋಡಿಸಿ ನಿಲ್ಲಿಸುವುದು 
ಎಂದಾಗಿರುತ್ತದೆ. ಆದರೆ ಭೌತಿಕವಲ್ಲದ ಹಾಗೂ ತಾತ್ಚಿಕ ವಿಷಯಗಳ ಕುರಿತು ಆ ಪದ ಪ್ರಯೋಗಗೊರಡಾಗ ಅದರ ಅರ್ಥವು 
ಕೇವಲ ಆ ತತ್ವದ ಪ್ರಚಾರ ಎಂಬಾಗುವುದಿಲ್ಲ. ಬದಲಾಗಿ ಅಪೇಕ್ಷಿತ ರೀತಿಯಲ್ಲಿ ಅದನ್ನು ಅನುಷ್ಮಾನಿಸುವುದು, ಅದರ 
ಬಳಕೆಯನ್ನು ಹೆಚ್ಚಿಸುವುದು ಮತ್ತು ಅದನ್ನು ಕಾರ್ಯತಃ ಜಾರಿಗೊಳಿಸುವುದು ಎಂದಾಗುತ್ತದೆ. ಈಗ ದೀನ್‌ (ಧರ್ಮ) 


ಕಾಂಡ-25 


42. ಅಶ್ಯೂರಾ 619 


ಎಂದರೇನು ಎಂಬ ಎರಡನೆಯ ಪ್ರಶ್ನೆಯನ್ನು ಎತ್ತಿಕೊಳ್ಳೋಣ. ಈ ಕುರಿತು ನಾವು ಪವಿತ್ರ ಕುರ್‌ಆನಿನಲ್ಲಿ ಪರಿಶೀಲಿಸಿದರೆ ಅಲ್ಲಿ 
ಈ ಕೆಳಗಿನ ವಿಷಯಗಳನ್ನು ದೀನ್‌ ಎಂದು ಪರಿಗಣಿಸಿರುವುದನ್ನು ಕಾಣಬಹುದು: 1) "ತಮ್ಮ ದೀನನ್ನು ಸಂಪೂರ್ಣ 
ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮೊಸಲಾಗಿಟ್ಟು ಏಕನಿಷ್ಠವಾಗಿ ಅವನ ದಾಸ್ಕ ಮಾಡಬೇಕು, ನಮಾರುನ್ನು ಸಂಸ್ಥಾಪಿಸಬೇಕು, 
ರುಕಾತ್‌ ನೀಡಬೇಕು ಮತ್ತು "ಇದುವೇ ಸನ್ಮಾರ್ಗಗಾಮೂ ಸಮುದಾಯದ ದೀನ್‌ .ಆಗಿದೆ ಎಂದಲ್ಲದೆ ಬೇರೇನನ್ನೂ ಅವರಿಗೆ. 
ಆದೆಫಿಸಲಾಗಿಲ್ಲ." (ಸೂರಃ ಬಯ್ಕಿನಃ-5) ಇದರಿಂದ ತಿಳಿಯುವುದೇನೆಂದರೆ- جھھ‎ ಶರೀಅತ್‌ (ಧರ್ಮಶಾಸ್ತ್ರ)ಗಳಲ್ಲಿ 
ನಮಾರು್‌ ಮತ್ತು ರುಕಾತ್‌ಗೆ ಸಂಬಂಧಿಸಿದ ವಿಧಿಗಳು ವಿಭಿನ್ನವಾಗಿದ್ದರೂ ಅವೆರಡೂ ಈ ಧರ್ಮದಲ್ಲಿ ಸೇರಿವೆ. ಶರೀಅತ್‌ಗಳ 
ಭಿನ್ನತೆಯ ಹೊರತಾಗಿಯೂ ಅಲ್ಲಾಹನು ಇವೆರಡನ್ನೂ ದೀನ್‌ನೊಳಗೆ ಇರುವುದಾಗಿ ಪರಿಗಣಿಸುತ್ತಿದ್ದಾನೆ. 2) ಶವ, ರಕ್ತ ಮತ್ತು 
ಹಂದಿ ಮಾಂಸವನ್ನೂ ಅಲ್ಲಾಹನ ಹೊರತಾಗಿರುವ ಇತರರ ಹೆಸರಿನಲ್ಲಿ ದಿಬ್ಹ್‌ ಮಾಡಲಾದ (ಶಾಸ್ತ್ರೋಕ್ತವಾಗಿ ಚೂರಿ ಹಾಕಲಾದ) 
| ಕತ್ತು ಹಿಸುಕಲ್ಪಟ್ಟು ಅಥವಾ ಪೆಟ್ಟು ತಾಗಿ ಅಥವಾ ಎತ್ತರದ ಸ್ಥಳದಿಂದ ಬಿದ್ದು ಅಥವಾ ಅಪಘಾತಕ್ಕೊಳಗಾಗಿ ಸತ್ತ ಅಥವಾ 
ಕ್ರೂರ ಪ್ರಾಣಿಯು ಹರಿದು ಹಾಕಿದ- ಅದನ್ನು ಜೀವಂತ ಕಂಡು دہ‎ ಮಾಡಿದ್ದರ ಹೊರತು ಮತ್ತು ಯಾವುದಾದರೂ 
'ಕ್ಲೇತ್ರ'ದಲ್ಲಿ ಕೊಲ್ಲಲಾದ ಪ್ರಾಣಿಯನ್ನೂ ನಿಮಗೆ ನಿಷಿದ್ಧಗೊಳಿಸಲಾಗಿದೆ. ಮಾತ್ರವಲ್ಲ, ನೀವು ದಾಳೆಗಳ ಮೂಲಕ ನಿಮ್ಮ ಅದೃಷ್ಟ 
ಪರೀಕ್ಷೆ ಮಾಡುವುದನ್ನೂ ನಿಮಗೆ ನಿಷೇಧಿಸಲಾಗಿದೆ. ಇವೆಲ್ಲವೂ ಧರ್ಮಭ್ರಷ್ಟತೆಯ ಕಾರ್ಯಗಳಾಗಿವೆ. ಇಂದು ಸತ್ಕನಿಷೇಧಿಗಳಿಗೆ 
ನಿಮ್ಮ ದೀನ್‌ನ (ಧರ್ಮದ) ವಿಷಯದಲ್ಲಿ ನಿರಾಶೆಯಾಗಿ ಬಿಟ್ಟಿದೆ. ಆದುದರಿಂದ ನೀವು ಅವರಿಗೆ ಹೆದರಬೇಡಿರಿ. ನನ್ನನ್ನು' 
ಭಯಪದಡಿರಿ. ಇಂದು ನಾನು ನಿಮ್ಮ ದೀನನ್ನು (ಧರ್ಮವನ್ನು) ನಿಮಗಾಗಿ ಪರಿಪೊರ್ಣಗೊಳಿಸಿದ್ದೇನೆ... (ಅಲ್‌ ಮಾಇದಃ ಸೂಕ್ತ- 
3). ಶರೀಅತ್‌ನ ಈ ಎಲ್ಲ ಆದೇಶಗಳೂ 'ದೀನ್‌' ಆಗಿವೆಯೆಂದು ಇದರಿಂದ ತಿಳಿದು ಬರುತ್ತದೆ. 3) ಅಲ್ಲಾಹ್‌ ಮತ್ತು 
ಪರಲೋಕ ದಿನದ ಮೇಲೆ ವಿಶ್ಚಾಸವಿಡದವರೊಂದಿಗೆ, ಅಲ್ಲಾಹ್‌ ಮತ್ತು ಅವನ ರಸೂಲರು ನಿಷೇಧಿಸಿದ್ದನ್ನು ನಿಪಿದ್ದವೆಂದು 
ಪರಿಗಣಿಸದವರಿಗೆ ಮತ್ತು ಸತ್ಯ ದೀನನ್ನು (ಸತ್ಯ ಧರ್ಮವನ್ನು) ತಮ್ಮ ದೀನನ್ನಾಗಿ ಮಾಡಿಕೊಳ್ಳದವರೊಂದಿಗೆ ಯುದ್ಧ ಮಾಡಿರಿ. , 
(ಅತ್ತೌಬಃ, ಸೂಕ್ತ- 29). ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವುದರೊಂದಿಗೆ, ಹಲಾಲ್‌-ಹರಾಮ್‌ಗಳ ಕುರಿತು 
ಅಲ್ಲಾಹನು ಮತ್ತು ರಸೂಲರು ನೀಡಿರುವ ಆದೇಶಗಳನ್ನು ಪಾಲಿಸುವುದು ಕೂಡಾ ದೀನ್‌ (ಧರ್ಮ) ಆಗಿದೆ ಎಂದು ಇದರಿಂದ 
ತಿಳಿದು ಬರುತ್ತದೆ. 4) "ವ್ಯಭಿಚಾರಿಣಿ ಮತ್ತು ವ್ಯಭಿಚಾರಿ ಇವರಿಬ್ಬರ ಪೈಕಿ ಪ್ರತಿಯೊಬ್ಬರಿಗೂ ತಲಾ ನೂರು ಛಡಿಯೇಟುಗಳನ್ನು 
ಕೊಡಿರಿ. ನೀವು ಅಲ್ಲಾಹನ ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸವುಳ್ಳವರಾಗಿದ್ದರೆ- ಅವರ ಮೇಲಿನ ಅನುಕಂಪವು ಅಲ್ಲಾಹನ 
ದೀನ್‌ನ ವಿಷಯದಲ್ಲಿ ನಿಮಗೆ ಅಡ್ಡ ಬರದಿರಲಿ." (ಅನ್ನೂರ್‌ ಸೂಕ್ತ-2. "ಯೂಸುಫ್‌ರಿಗೆ(ಅ)- ಅರಸನ ದೀನ್‌ನ ಪ್ರಕಾರ 
ತಮ್ಮ ಸಹೋದರನನ್ನು ಹಿಡಿದಿರಿಸಲು ಸಾಧ್ಯವಿರಲಿಲ್ಲ" (ಯೂಸುಫ್‌-76). ದಂಡ ಸಂಹಿತೆ ಕೂಡಾ 'ಬೀನ್‌' ಆಗಿದೆಯೆಂದು 
ಇದರಿಂದ ತಿಳಿಯುತ್ತದೆ. ಮನುಷ್ಯನು ದೇವದತ್ತ ದಂಡ ಸಂಹಿತೆಯನ್ನು ಅನುಸರಿಸಿದರೆ ಅವನು ದೇವನ ದೀನ್‌ ಅಥವಾ 
ಧರ್ಮದ ಅನುಯಾಯಿಯಾದಂತಾಗುತ್ತದೆ. ಅರಸನ ಕಾನೂನನ್ನು ಅನುಸರಿಸಿದರೆ ಅರಸನ ದೀನ್‌ನ ಅನುಯಾಯಿಯೆನಿಸಿಕೊಳ್ಳುತ್ತಾನೆ. 
ಇವು, ಶರೀಅತ್‌ (ಧರ್ಮಶಾಸ್ತ್ರ)ನ ಆದೇಶಗಳನ್ನು ಸ್ಪಷ್ಟ ಶಬ್ದಗಳಲ್ಲಿ ದೀನ್‌ ಎಂದು ಕರೆದಿರುವ ನಾಲ್ಕು ಉದಾಹರಣೆಗಳು 
ಮಾತ್ರ. ಇವುಗಳಲ್ಲದೆ ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿದರೆ, ಯಾವ ಪಾಪ ಕೃತ್ಯಗಳ ಬಗ್ಗೆ ಅಲ್ಲಾಹನು ನರಕದ ಬೆದರಿಕೆ 
ಹಾಕಿರುವನೋ (ಉದಾ: ವ್ಯಭಿಚಾರ, ಬಡ್ಡಿಯ ವ್ಯವಹಾರ, ಸತ್ಕವಿಶ್ವಾಸಿಯ ಕೊಲೆ, ಅನಾಥರ ಸೊತ್ತು ಕಬಳಿಸುವುದು, ಮಿಥ್ಯ 
ರೀತಿಗಳಿಂದ ಜನರ ಸಂಪತ್ತನ್ನು ಕಬಳಿಸುವುದು ಇತ್ಕಾದಿ) ಮತ್ತು ಯಾವ ಅಪರಾಧಗಳನ್ನು ದೇವಯಾತನೆಯ ಆಗಮನಕ್ಕೆ 
ಹೇತುಗಳೆಂದು ಸಾರಿರುವನೋ. (ಉದಾ: ಲೂತ್‌ರ(ಅ) ಜನಾಂಗದ ಕೃತ್ಯ ಅರ್ಥಾತ್‌- ಸಲಿಂಗರತಿ ಮತ್ತು ಶುಖಬ್‌ರ(ಅ) 
ಜನಾಂಗದ ಕೃತ್ಯ ಅರ್ಥಾತ್‌-ವ್ಯವಹಾರದಲ್ಲಿ ವಂಚನೆ) ಅಂತಹ ಅಪರಾಧಗಳನ್ನು ತಡೆಯುವುದು ಕೊಡಾ ಖಂಡಿತವಾಗಿಯೂ 
'ದೀನ್‌'ನ ವ್ಯಾಪ್ತಿಯಲ್ಲೇ ಸೇರುತ್ತದೆಂದು ತಿಳಿದು ಬರುತ್ತದೆ. ಏಕೆಂದರೆ- ದೀನ್‌ ಬಂದಿರುವುದು ನರಕ ಶಿಕ್ಷೆ ಮತ್ತು ದೇವ 
ಯಾತನೆಯಿಂದ ರಕ್ಷಿಸುವುದಕ್ಕೆ ತಾನೇ? ಇದೇ ರೀತಿ ಶರೀಅತ್‌ನ ಇನ್ನೂ ಅನೇಕ ಆದೇಶಗಳು ತಮ್ಮ ಸ್ವರೂಪದ ದೃಷ್ಟಿಯಿಂದ 
"ದೀನ್‌'ನ ವ್ಯಾಪ್ತಿಯೊಳಗೇ ಬರುತ್ತವೆ. ಈ ವಿವರಗಳಿಂದ ಶರೀಅತ್‌ (ಧರ್ಮಶಾಸ್ತ್ರ) ಕೂಡಾ 'ದೀನ್‌' ಎಂಬ ಪದದ ಅರ್ಥ 
ವ್ಯಾಪ್ತಿಯೊಳಗೆ ಸೇರಿದೆ ಮತ್ತು ಇಕಾಮತುದ್ದೀನ್‌ (ಧರ್ಮ ಸಂಸ್ಥಾಪನೆ) ಎಂಬುದರ ಅರ್ಥ- ಸಂಪೂರ್ಣ ಶರೀಅತ್‌ ವೃವಸ್ಥೆಯ 
ಸ್ಥಾಪನೆ ಮತ್ತು ಅನುಣ್ಮಾನವೆಂಬಾಗಿದೆ- ಎಂಬುದು ವ್ಯಕ್ತವಾಗುತ್ತದೆ. "ಲಿ ಕುಲ್ಲಿನ್‌ ಜಅಲ್ಲಾ ಮಿನ್‌ಕುಮ್‌ ಶಿರ್‌ಅತಂವ್ವ 
ಮಿನ್‌ಹಾಜಾ"" (ನಾವು ನಿಮ್ಮ ಪೈಕಿ ಪ್ರಕಿಯೊಂದು ಸಮುದಾಯಕ್ಕೂ ಒಂದು ಶರೀಅತ್‌ ಮತ್ತು ಒಂದು ದಾರಿಯನ್ನು 
ನಿಶ್ಚಯಿಸಿಕೊಟ್ಟಿರುತ್ತೇವೆ) ಎಂಬ ಸೂಕ್ತದಿಂದ - ಶರೀಅತ್‌ ಪ್ರತಿಯೊಂದು ಸಮುದಾಯಕ್ಕೆ ಬೇರೆ ಬೇರೆ ಇದ್ದುದರಿಂದ, ಎಲ್ಲ 
ಪ್ರವಾದಿಗಳ ನಡುವೆ ಸಮಾನವಾಗಿದ್ದ ಧರ್ಮವನ್ನು ಮಾತ್ರ ಸಂಸ್ಥಾಪಿಸಲು ಆದೇಶಿಸಲಾಗಿದ್ದು ಧರ್ಮ ಸಂಸ್ಥಾಪನೆಯ 


ಕಾಂಡ-25 


620 ಕುರ್‌ಆನ್‌ ವ್ಯಾಖ್ಯಾನ 


الین AES‏ لت“ ا HR‏ 


Pp AKC NBS AS 


ಬಹುದೇವ ವಿಶ್ವಾಸಿಗಳಿಗೆ ಅತ್ಯಂತ ಅಸಹನೀಯವಾಗಿದೆ. ಅಲ್ಲಾಹನು ತಾನಿಚ್ಛಿಸುವವರನ್ನು ತನ್ನವರಾಗಿ ಮಾಡಿ 
ಕೊಳ್ಳುತ್ತಾನೆ ಮತ್ತು ತನ್ನತ್ತ ಮರಳುವವರಿಗೆ ಮಾತ್ರ ತನ್ನ ಕಡೆಗೆ ಬರುವ ಮಾರ್ಗವನ್ನು ತೋರಿಸಿಕೊಡುತ್ತಾನೆ.”! 


ಆದೇಶದಲ್ಲಿ ಶರೀಅತ್‌ನ (ಧರ್ಮಶಾಸ್ತ್ರದ) ಸಂಸ್ಥಾಪನೆ ಸೇರುವುದಿಲ್ಲವೆಂಬ ತಪ್ಪು ತಿಳುವಳಿಕೆಗೆ ತುತ್ತಾಗಬಾರದು. ಯಾರಾದರೂ 
ಈ ಸೂಕ್ತವನ್ನು ಅದರ ಸಂಪೂರ್ಣ ಹಿನ್ನೆಲೆಯೊಂದಿಗೆ ಗಮನದಲ್ಲಿಟ್ಟು ಓದಿದರೆ, ಆತನಿಗೆ- ಯಾವ ಪ್ರವಾದಿಯ ಸಮುದಾಯಕ್ಕೆ 
ಅಲ್ಲಾಹನು ಯಾವ ಶರೀಅತ್ತನ್ನು ನೀಡಿದ್ದನೋ ಅದೇ ಶರೀಅತ್‌ ಆ ಸಮುದಾಯದ ಪಾಲಿಗೆ ದೀನ್‌ (ಧರ್ಮ) ಆಗಿತ್ತು ಮತ್ತು 
ಅವರ ಪ್ರವಾದಿತ್ವದ ಅವಧಿಯಲ್ಲಿ ಆ ಶರೀಅತ್‌ನ ಸಂಸ್ಥಾಪನೆಯನ್ನೇ ಅಪೇಕ್ಸಿಸಲಾಗಿತ್ತು. ಈಗಿನ ಕಾಲವು ಪ್ರವಾದಿ 
ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಕಾಲಾವಧಿಯಾಗಿರುವುದರಿಂದ ಮುಹಮ್ಮದ್‌ರ(ಸ) ಸಮುದಾಯಕ್ಕೆ ನೀಡಲಾಗಿರುವ ಶರೀಅತ್‌ 
ಈ ಕಾಲಕ್ಕೆ ದೀನ್‌ ಆಗಿದ್ದು ಇಂದು ಅದರ ಸಂಸ್ಥಾಪನೆಯೇ ಧರ್ಮ ಸಂಸ್ಥಾಪನೆಯಾಗಿದೆ- ಎಂಬುದೇ ಇದರ ಅರ್ಥವೆಂದು' 
ತಿಳಿದು ಬರುವುದು. ಇನ್ನು ಶರೀಅತ್‌ಗಳ ಭಿನ್ನತೆಯ ವಿಷಯ. ಇದರ ಅರ್ಥ- ದೇವನು ಕಳುಹಿಸಿದ ಶರೀಅತ್‌ಗಳು ಪರಸ್ಪರ 
ತದ್ಧಿರುದ್ದವಾಗಿದ್ದುವೆಂದಲ್ಲ. ನಿಜವಾಗಿ ಇದರ ಅರ್ಥ- ಕಾಲ, ಸನ್ನಿವೇಶಗಳಿಗನುಗುಣವಾಗಿ ಅವುಗಳ ಮಧೆ ಆಂಶಿಕ 
ವ್ಯತ್ಕಾಸಗಳು ಇದ್ದುವು ಎಂದಾಗಿದೆ. ಉದಾ: ನಮಾರು್‌ ಮತ್ತು ಉಪವಾಸ ವ್ರತಗಳನ್ನು ನೋಡಿರಿ. ನಮಾರು್‌ ಎಲ್ಲ 
ಶರೀಅತ್‌ಗಳಲ್ಲಿಯೂ ಕಡ್ಡಾಯವಾಗಿತ್ತು. ಆದರೆ ಕಿಬ್ದಃ (ಅಭಿಮುಖ ಕೇಂದ್ರವು) ಎಲ್ಲ ಶರೀಆತ್‌ಗಳಲ್ಲೂ ಒಂದೇ ಆಗಿರಲಿಲ್ಲ. 
ನಮಾರು್‌ನ ಸಮಯ, ರಕಅತ್‌ಗಳ ಮತ್ತು ಇತರ ಅಂಶಗಳಲ್ಲಿ ವ್ಯತ್ಕಾಸವಿದ್ದಿತು. ಇದೇ ರೀತಿಯಲ್ಲಿ ಉಪವಾಸ ವ್ರತವು 
ಪ್ರತಿಯೊಂದು ಶರೀಅತ್‌ನಲ್ಲೂ ಕಡ್ಡಾಯ. ಕರ್ಮವಾಗಿತ್ತು. ಆದರೆ, ರಮ್‌ರುಾನ್‌ ತಿಂಗಳ 30 ದಿನಗಳ ಉಪವಾಸ ಬೇರೆ 
ಶರೀಅತ್‌ಗಳಲ್ಲಿರಲಿಲ್ಲ. ಆದರೆ ಇದರ ಆಧಾರದಲ್ಲಿ, ವಸ್ತುತಃ ನಮಾರಖ್‌ ಮತ್ತು ಉಪವಾಸ ವ್ರತಗಳು ಧರ್ಮ 
ಸಂಸ್ಥಾಪನೆಯಲ್ಲಿ ಸೇರಿವೆಯಾದರೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಮಾರುಖ್‌ ಮಾಡುವುದೂ ಒಂದು ನಿರ್ದಿಷ್ಟ ಕಾಲದಲ್ಲಿ 
ಉಪವಾಸ ವ್ರತವನ್ನು ಆಚರಿಸುವುದೂ ದೀನ್‌ನ ಸಂಸ್ಥಾಪನೆಯಲ್ಲಿ ಸೇರುವುದಿಲ್ಲವೆಂಬ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ. 
ಇದರಿಂದ ನಾವು ತಳೆಯಬೇಕಾದ ಸರಿಯಾದ ಶತೀರ್ಮಾನವೇನೆಂದರೆ- ಪ್ರತಿಯೊಬ್ಬ ಪ್ರವಾದಿಯ ಸಮುದಾಯಕ್ಕೆ ಆಯಾ ಕಾಲದ 
ಶರೀಅತ್‌ನಲ್ಲಿ ಯಾವ ನಿಯಮಗಳ ಪ್ರಕಾರ ನಮಾರಖ್‌ ಮತ್ತು ಉಪವಾಸ ವ್ರತಾಚರಣೆ ಮಾಡಬೇಕೆಂದು ನಿಶ್ಚಯಿಸಲಾಗಿತ್ತೋ 
ಅದೇ ಕ್ರಮದ ಪ್ರಕಾರ ಆ ಕಾಲದಲ್ಲಿ ನಮಾರು್‌ ನಿರ್ವಹಿಸುವುದು ಮತ್ತು ಉಪವಾಸ ವ್ರತವನ್ನಾಚರಿಸುವುದು ಧರ್ಮ 
ಸಂಸ್ಥಾಪನೆಯಾಗಿತ್ತು. ಈ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್‌ರಿಗೆ(ಸು ನೀಡಲಾಗಿರುವ ಶರೀಲತ್‌ನಲ್ಲಿ ಈ ಆರಾಧನೆಗಳ 
ನಿರ್ವಹಣೆಗೆ ನಿಶ್ಚಯಿಸಲಾಗಿರುವ ವಿಧಾನದಂತೆ ಅವುಗಳನ್ನು ನಿರ್ವಹಿಸುವುದೇ ಧರ್ಮ ಸಂಸ್ಥಾಪನೆಯಾಗಿದೆ. ಶರೀಅತ್‌ನ ಇತರ 
ಎಲ್ಲ ಆದೇಶಗಳ ಸ್ವರೂಪವನ್ನು ಈ ಎರಡು ಉದಾಹರಣೆಗಳ ಆಧಾರದಲ್ಲೇ ಊಹಿಸಿಕೊಳ್ಳಿರಿ. ಧರ್ಮ ಸಂಸ್ಥಾಪನೆ ಮಾಡುವ: 
ಆಜ್ಞೆ ಕೊಟ್ಟ ಬಳಿಕ ಕೊನೆಗೆ- 'ಇದರಲ್ಲಿ ವಿಭಿನ್ನರಾಗಿ ಬಿಡಬೇಡಿರಿ' ಎಂದು ಹೇಳಲಾಗಿದೆ. ದೀನ್‌ನಲ್ಲಿ (ಧರ್ಮದಲ್ಲಿ) 
ವಿಭಿನ್ನರಾಗುವುದೆಂದರೆ- ಮನುಷ್ಯನು ಧರ್ಮದಲ್ಲಿ ಸೇರಿಸಲು ಅವಕಾಶವಿಲ್ಲದಂತಹ ಯಾವುದಾದರೂ ಹೊಸ ವಿಷಯವನ್ನು ತನ್ನ 
ಕಡೆಯಿಂದ ಸೃಷ್ಟಿಸಿಕೊಂಡು, ಜನರ ಈಮಾನ್‌ ಮತ್ತು ಕುಫ್ರ್‌ ತಾನು ಸೃಷ್ಟಿಸಿರುವ ವಿಷಯವನ್ನು ಅವರು ಸ್ವೀಕರಿಸುವರೋ 
ಇಲ್ಲವೋ ಎಂಬುದನ್ನು ಅವಲಂಬಿಸಿದೆಯೆಂದು ಪಟ್ಟು ಹಿಡಿದು ಅದನ್ನು ಸ್ವೀಕರಿಸುವವರ ಜೊತೆ ಸೇರಿ, ಅದನ್ನು ಸ್ವೀಕರಿಸದೆ 
ಇದ್ದವರಿಂದ ಬೇರ್ಪಡುವುದಾಗಿದೆ. (ಈ ವಿಷಯಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿವರಗಳನ್ನು ತಿಳಿಯಲು ಈ ಕೆಳಗಿನ ಸೂಕ್ತಗಳನ್ನು 
ಟಿಪೃಣಿ ಸಹಿತ ಓದಿರಿ; ಅಲ್‌ ಬಕರಃ 213, ಆಲಿ ಇಮ್ರಾನ್‌- 18, 19,51, ಅನ್ನಿಸಾ- 170, 171, ಅಲ್‌ ಮಾಇದಃ- 77, ಅಲ್‌ 
ಅನ್‌ಆಮ್‌- 159, ಅನ್ನಹ್ನ್‌-116ರಿಂದ 124, ಅಲ್‌ ಅಂಬಿಯಾ; 92, 97, ಅಲ್‌ ಹಜ್ಜ್‌- 67, 68, ಅಲ್‌ ಮೂಮಿನೂನ್‌ 
51ರಿಂದ 53, ಅಲ್‌ಕಸಸ್‌- 52, 53 ಮತ್ತು ಅರ್ರೂಮ್‌- 30ರಿಂದ 32) 

21. ತಾತ್ಸರ್ಯವೇನೆಂದರೆ- ನೀವು ಧರ್ಮದ ಸುಸ್ಪಷ್ಟ ರಾಜಮಾರ್ಗವನ್ನು ಇವರ ಮುಂದಿಡುತ್ತಿದ್ದೀರಿ. ಆದರೆ ಈ 
ಮೂರರು ಈ ಅನುಗ್ರಹವನ್ನು ಗೌರವಿಸುವ ಬದಲು ಅದರ ವಿರುದ್ಧ: ಉರಿದು ಬೀಳುತ್ತಿದ್ದಾರೆ. ಇಷ್ಟಾಗಿ, ಇದೇ ಜನರ 
ಮಧ್ಯೆ, ಇವರದೇ ಜನಾಂಗದಲ್ಲಿ ಅಲ್ಲಾಹನೆಡೆಗೆ ಒಲಿಯುತ್ತಿರುವವರೂ ಇದ್ದಾರೆ. ಕೆಲವರು ಈ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. | 
ಕೆಲವರು ಇದರಿಂದ ದೂರ ಓಡುತ್ತಾರೆ. ಇದೆಲ್ಲ ಅವರವರ ಭಾಗ್ಯ. ಆದರೆ ಅಲ್ಲಾಹನ ವಿತರಣೆಯು ಕುರುಡು ವಿತರಣೆಯಲ್ಲ. 
ಅವನು ತನ್ನ ಕಡೆಗೆ ಬರುವವನನ್ನು ಮಾತ್ರ ತನ್ನ ಕಡೆಗೆ ಎಳೆಯುತ್ತಾನೆ. 


ಕಾಂಡ-25 


42. ಅಶ್ಯೂರಾ 621 


pa PN‏ - سے وص 
SL id 5 ALE‏ تی با یت ಖಿ‏ 
و 


2 +٤ ಹಿ ಬ دب ی۶‎ es 


3 ಹಿ HL بت‎ ۷ ATE 


(14) ಜನರಲ್ಲಿ ಭಿನ್ನತೆ ಕಂಡು ಬಂದುದು ಅವರ ಬಳಿಗೆ ಜ್ಞಾನ ಬಂದ ಬಳಿಕವಾಗಿತ್ತು.* 
ಅವರು ಪರಸ್ಪರರ ಮೇಲೆ ಅತಿರೇಕವೆಸಗಲು ಬಯಸಿದುದರಿಂದಲೇ ಹೀಗಾಯಿತು. ಒಂದು ನಿಶ್ಚಿತ 
ಸಮಯದವರೆಗೆ ತೀರ್ಪನ್ನು ಮುಂದೂಡಲಾಗುವುದೆಂದು ನಿಮ್ಮ ಪ್ರಭು ಮೊದಲೇ ಹೇಳದಿರುತ್ತಿದ್ದರೆ 
ಅವರೊಳಗೆ ತೀರ್ಮಾನ ಮಾಡಿ ಬಿಡಲಾಗುತ್ತಿತ್ತು.* ವಾಸ್ತವದಲ್ಲಿ ಮುಂಚಿನವರ ಬಳಿಕ ಗ್ರಂಥದ 
ವಾರೀಸುದಾರರಾಗಿ ಮಾಡಲ್ಪಟ್ಟವರು ಅದರ ಕುರಿತು ಕಳವಳಕಾರಿ ಅನುಮಾನದಲ್ಲಿ ಬಿದ್ದಿರುತ್ತಾರೆ.3 

(15) (ಈ ಪರಿಸ್ಥಿತಿ ಉಂಟಾಗಿ ಬಿಟ್ಟಿದೆ) ಆದುದರಿಂದ ಸಂದೇಶವಾಹಕರೇ(ಸ) ನೀವಿನ್ನು ಅದೇ ಧರ್ಮದ 
ಕಡೆಗೆ ಕರೆ ನೀಡಿರಿ ಮತ್ತು ನಿಮಗೆ ಆಜ್ಞಾಪಿಸಲಾಗಿರುವ ಪ್ರಕಾರ ಅದರಲ್ಲೇ ಸ್ಥಿರವಾಗಿರಿ. ಇವರ ಇಚ್ಛೆಗಳನ್ನು 
ಅನುಸರಿಸಬೇಡಿರಿ್‌ ಮತ್ತು ಇವರೊಡನೆ (ಹೀಗೆ) ಹೇಳಿರಿ- "ಅಲ್ಲಾ ಹನು ಅವತೀರ್ಣಗೊಳಿಸಿದ ಪ ಪ್ರತಿಯೊಂದು 


22. ಅರ್ಥಾತ್‌- ಈ ಭಿನ್ನತೆಯು ಅಲ್ಲಾಹನ ಕಡೆಯಿಂದ ಜ್ಞಾನ ಬಂದ ಬಳಿಕ ಅವರಲ್ಲಿ ಕಂಡು ಬಂದಿತು. ಆದುದರಿಂದ 
ಧರ್ಮದ ಸುಸ್ಪಷ್ಟ ತತ್ವಗಳು ಮತ್ತು ಶರೀಅತ್‌ನ ಸುವ್ಯಕ್ತ ಆದೇಶಗಳಿಂದ ದೂರ ಸರಿದು ಹೊಸ ಹೊಸ ಮತಗಳನ್ನೂ 
ಪದ್ಧತಿಗಳನ್ನೂ ರಚಿಸಿಕೊಂಡವರೇ ಈ ಭಿನ್ನತೆಗೆ ಹೊಣೆಗಾರರು. 

” 2. ಅರ್ಥಾತ್‌- ಈ ಪ್ರತ್ಯೇಕತೆ ಮತ್ತು ಒಡಕಿಗೆ ಯಾವುದೇ ಒಳ್ಳೆಯ ಭಾವನೆಯು ಪ್ರೇರಕವಾಗಿರಲಿಲ್ಲ. ನಿಜವಾಗಿ ಇದು 
ತಾವು ಇತರರಿಗಿಂತ ಭಿನ್ನರೆಂದು ತೋರಿಸಿಕೊಳ್ಳುವ ಹಂಬಲ, ತಮ್ಮ ಪ್ರತ್ಯೇಕ ಧ್ವೈಜವೊಂದು ಹಾರಬೇಕೆಂಬ ಚಿಂತೆ, ಪರಸ್ಪರ 
ಮೇಲಾಟ, ಇನ್ನೊಬ್ಬರನ್ನು ಮಣ್ಣು ಮುಕ್ಕಿ ಸಬೇಕೆಂಬ ಛಲ ಮತ್ತು ಸಂಪತ್ತು ಸ್ಥಾನಮಾನಗಳ ಲೋಭಗಳ ಪರಿಣಾಮವಾಗಿತ್ತು. 
ಈ ಕಾರಣಗಳೇ ಹೊಸ ಹೊಸ ನರಿಬಕೆಗಳು, ತತ್ವಸಿದ್ದಾ೦ತಗಳು, ನವನವೀನ ಆರಾಧನಾ ಕ್ರಮಗಳು, ಧಾರ್ಮಿಕ ಸಂಪ್ರದಾಯಗಳು 
ಮತ್ತು ನೂತನ ಜೀವನ ಪದ್ಧತಿಗಳ ಆವಿಷ್ಕಾರಕ್ಕೆ ಪ್ರೇರೆಕಗಳಾದವು. ಈ ಕೆಡುಕುಗಳೇ ಮಾನವಕುಲದ ಒಂದು ದೊಡ್ಡ ಭಾಗವನ್ನು 
ಧರ್ಮದ ಸುಸ್ಪಷ್ಟ ಹೆದ್ದಾರಿಯಿಂದ ಸರಿಸಿ ವಿವಿಧ ತಪ್ಪು ಹಾದಿಗಳಲ್ಲಿ ಆಅಲೆದಾಡಿಸಲು ಕಾರಣವಾದವು. 

24. ಅರ್ಥಾತ್‌- ಈ ಲೋಕದಲ್ಲೇ ಯಾತನೆಯನ್ನೆರಗಿಸಿ ಅವರೆಲ್ಲ ರನ್ನೂ ನಾಶಗೊಳಿಸಿ ಬಿಡಲಾಗುತ್ತಿತ್ತು. ಆದರೆ 
ಅಲ್ಲಾಹನು ಈ ನಿರ್ಣಾಯಕ ತೀರ್ಮಾನವನ್ನು ಪರಲೋಕಕ್ಕಾಗಿ ಮುಂದೂಡಿರುವನು. ಏಕೆಂದರೆ- ಈ ಲೋಕದಲ್ಲೇ ಈ 
ತೀರ್ಮಾನ ಮಾಡಿಬಿಟ್ಟ ಬಳಿಕ ಮಾನವ ವರ್ಗದ ಪರೀಕ್ಷೆಯು ಅರ್ಥಹೀನವಾಗಿ ಬಿಡುತ್ತದೆ. 

25. ತಾತ್ಸರ್ಯವೇನೆಂದರೆ- ಪ್ರತಿಯೊಬ್ಬ ಪ್ರವಾದಿ ಮತ್ತು ಅವರ ಸಮೂೊಪದ ಅನುಯಾಯಿಗಳೆ ಕಾಲ ಕಳೆದು ಹೋದ 
ಬಳಿಕ ಬಂದ ಪೀಳಿಗೆಗಳಿಗೆ, ತಮ್ಮ ಬಳಿಗೆ ತಲಪಿರುವ ಗ್ರಂಥಗಳು ಯಾವ ಮಟ್ಟಿಗೆ ಮೂಲರೂಪದಲ್ಲಿ ಸುರಕ್ಷಿತವಾಗಿವೆ ಮತ್ತು 
ಯಾವ ಮಟ್ಟಿಗೆ ಅವುಗಳಲ್ಲಿ ಬದಲಾವಣೆಯಾಗಿದೆ ಎಂಬ ಬಗ್ಗೆ ಸಮಾಧಾನವಿರುತ್ತಿ, ರಲಿಲ್ಲ ಮತ್ತು ತಮ್ಮ ಪ್ರವಾದಿಗಳು ಏನನ್ನು 
ಬೋಧಿಸಿದ್ದರು ಎಂಬುದು ಕೂಡಾ ಅವರಿಗೆ ಖಚಿತವಾಗಿ ತಿಳಿದಿರಲಿಲ್ಲ. ಅವರ ಬಳಿ ಇದ್ದುದೆಲ್ಲವೂ ಸಂಶಯಾಸ್ಪಃ ದವಾಗಿತ್ತು. 
ಮತ್ತು ಅವು ಮನದಲ್ಲಿ ಗೊಂದಲಗಳನ್ನುಂ೦ಟು ಮಾಡುತ್ತಿದ್ದವು. ಅವರು ಈ ಅವಸ್ಥೆಗೆ ತಲಪಲು ಅನೇಕ ಕಾರಣಗಳಿದ್ದುವು. 
ತೌರಾತ್‌ ಮತ್ತು ಇಂಜೀಲ್‌ಗೆ ಸೆಂಬಂಧಿಸಿದ ಬೆಳವಣಿಗೆಯನ್ನು ಅಭ್ಯಸಿಸಿದಾಗ ನಮಗೆ ಆ ಕಾರಣಗಳು ಚೆನ್ನಾಗಿ ಅರ್ಥವಾಗುತ್ತವೆ. 
ಈ ಎರಡೂ ಗ್ರಂಥಗಳನ್ನು ಪಡೆದ ಮೊದಲ ಪೀಳಿಗೆಗಳು" ಇವುಗಳನ್ನು ಮೂಲರೂಪದಲ್ಲಿ, ಮೂಲ ಪದಗಳಲ್ಲಿ ಮತ್ತು 
ಮೂಲಭಾಷೆಯಲ್ಲಿ ಸಂರಕ್ಷಿಸಿ ಅನಂತರದ ಪೀಳಿಗೆಗಳಿಗೆ ಯಥಾವತ್ತಾಗಿ ತಲಪಿಸಬೇಕಾದ ಕೆಲಸವನ್ನು ಮಾಡಲಿಲ್ಲ. ಅವುಗಳಲ್ಲಿ 
ಮಾನವ ಮಾತುಗಳ ಕಲಬೆರಕೆ ಮಾಡಿ ಬಿಟ್ಟರು. ಅವುಗಳ ಐತಿಹಾಸಿಕ ಸನದನ್ನೂ ನಷ್ಟಗೊಳಿಸಿಬಿಟ್ಟಿರು. 

26. ಅರ್ಥಾತ್‌- ಅವರನ್ನು ಮೆಚ್ಚಿಸಲಿಕ್ಕಾಗಿ ಈ ಧರ್ಮದಲ್ಲಿ ಯಾವುದೇ 'ಬದಲಾವಣೆಯನ್ನಾಗಲಿ, ಹೆಚ್ಚು ಕಡಿಮೆಯ 
ನ್ನಾಗಲಿ ಮಾಡಬೇಡಿ. 'ಸ್ಫಲ್ನ رد‎ ಕೊಟ್ಟು ಸ್ವಲ್ಪ ಪಡೆಯುವುದು' ಎಂಬ ನಿಯಮದಂತೆ ಈ ಪಥಬ್ರಷ್ಟರೊಂದಿಗೆ ಯಾವುದೇ 
ಹೊಂದಾಣಿಕೆ ಮಾಡಿಕೊಳ್ಳ ಬೇಡಿ. ಇವರು ಹೇಗಾದರೂ ಇಸ್ಲಾಮಿನೊಳಗೆ ಬರುವಂತಾಗಬೇಕು ಎಂಬ ಆಸೆಯಿಂದ ಇವರ ಯಾವುದೇ 
ಮೂಢನಂಬಿಕೆ, ಸಂಕುಚಿತತೆ ಮತ್ತು ಅಜ್ಞಾನಜನ್ಮ ಆಚಾರ - ಸಂಪ್ರದಾಯಗಳಿಗೆ ಧರ್ಮದೊಳಗೆ ಅವಕಾಶ ಕಲ್ಪಿಸಿ ಕೊಡಬೇಡಿರಿ. 


ಶಾಂಡ-25 . 


622 ಕುರ್‌ಆನ್‌ ವ್ಯಾಖ್ಯಾನ 


رك ہو 7 0 
7 بے a WEE‏ يَعَاقزی 


ಸಖ جو مت‎ ಹ 7 
IS Fh NSS Gi RAS 


ಗ್ರಂಥದ ಮೇಲೆ ನಾನು ವಿಶ್ವಾಸವಿರಿಸಿದೆನು.” ನಿಮ್ಮ ನಡುವೆ J ಪಾಲಿಸಬೇಕೆಂದು ನನಗೆ ಆದೇಶಿಸ 
ಲಾಗಿದೆ. ಅಲ್ಲಾಹನೇ ನಮ್ಮ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ. ನಮ್ಮ ಕರ್ಮಗಳು ನಮಗೆ, ನಿಮ್ಮ 
ಕರ್ಮಗಳು ನಿಮಗೆ. ನಮ್ಮ ನಿಮ್ಮೊಳಗೆ ಯಾವ ಕಲಹವೂ ಇಲ್ಲ. ಅಲ್ಲಾಹನು ಒಂದು ದಿನ ನಮ್ಮೆಲ್ಲರನ್ನು 
ಒಟ್ಟುಗೂಡಿಸುವನು ಮತ್ತು ಎಲ್ಲರಿಗೂ ಅವನ ಕಡೆಗೇ ಮರಳಲಿಕ್ಕಿದೆ.” 

(16) ಅಲ್ಲಾಹನ ಕರೆಯು ಸ್ವೀಕರಿಸಲ್ಪಟ್ಟ ಬಳಿಕ (ಅದನ್ನು ಸ್ವೀಕರಿಸಿದವರೊಂದಿಗೆ) ಯಾರು ಅಲ್ಲಾಹನ 
ವಿಷಯದಲ್ಲಿ ಜಗಳಾಡುತ್ತಾರೊಲ್‌' ಅವರ ತರ್ಕವು ಅವರ ಪ್ರಭುವಿನ ದೃಷ್ಟಿಯಲ್ಲಿ ನಿರರ್ಥಕವಾಗಿದೆ. ಅವರ 
ಮೇಲೆ ಅವನ ಪ್ರಕೋಪವಿದೆ ಮತ್ತು ಅವರಿಗೆ ಘೋರ ಯಾತನೆ ಇದೆ. 


27. ಬೇರೆ ಮಾತಿನಲ್ಲಿ ಹೇಳುವುದಾದರೆ,- ನಾನು ದೇವವಶಿಯಿಂದ ಕಳುಹಿಸಲ್ಪಟ್ಟಿರುವ ಗ್ರಂಥಗಳ ಪೈಕಿ ಕೆಲವನ್ನು ನಂಬಿ ಕೆಲವನ್ನು 
ನಂಬದಿರುವಂತಹ ಎಚ್ಛಿದ್ರವಾದಿಗಳ ಸಾಲಿಗೆ ಸೇರಿದವನಲ್ಲ. ನಾನು ಅಲ್ಲಾಹನು ಕಳುಹಿಸಿದ ಪ್ರತಿಯೊಂದು ಗ್ರಂಥವನ್ನೂ ನಂಬುತ್ತೇನೆ. 

28. ಈ ಸಮಗ್ರ ವಾಕ್ಕಕ್ಕೆ ಅನೇಕ ಅರ್ಥಗಳಿವೆ- 1) ನಾನು ಇವೆಲ್ಲ ವಿಧದ ಗುಂಪುಗಾರಿಕೆಗಳಿಂದ ದೂರ ಸರಿದು ನಿಷ್ಪಕ್ಷೆವಾದ 
ನ್ಯಾಯ ಮಾರ್ಗವನ್ನು ಅನುಸರಿಸಲಿಕ್ಕಾಗಿ ನಿಯುಕ್ತನಾಗಿರುವೆನು. 2) ನಾನು ಯಾವ ಸತ್ಯವನ್ನು ನಿಮ್ಮ ಮುಂದೆ ಸಾರಲು ನೇಮಕ 
ಗೊಂಡಿದ್ದೇನೋ ಅದರಲ್ಲಿ ಯಾರ ಬಗ್ಗೆಯೂ ಯಾವುದೇ ತಾರತಮ್ಮವಿಲ್ಲ, ಅದು ಎಲ್ಲರಿಗೂ ಸಮಾನವಾಗಿದೆ. 3) ನಾನು. 
ಭೂಲೋಕದಲ್ಲಿ ನ್ಯಾಯವನ್ನು ಸಂಸ್ಥಾಪಿಸಲಿಕ್ಕಾಗಿ ನೇಮಕಗೊಂಡಿದ್ದೇನೆ. ಈ ಮೂರು ಅರ್ಥಗಳಲ್ಲದೆ ಇದಕ್ಕೆ ನಾಲ್ಕನೆಯ 
ಅರ್ಥವೊ ಒಂದಿದೆ. ಅದು ಮಕ್ಕಾದಲ್ಲಿ ಪ್ರಕಟವಾಗಿರಲಿಲ್ಲ. "ಆದರೆ ಹಿಜ್ರತಿನ ಬಳಿಕ ಮದೀನಾದಲ್ಲಿ ವ್ಯಕ್ತವಾಯಿತು. 
ಅದಾವುದೆಂದರೆ- ನಾನು ಅಲ್ಲಾಹನ ಕಡೆಯಿಂದ ನೇಮಕಗೊಂಡ ನ್ಯಾಯಾಧೀಶನಾಗಿರುತ್ತೇನೆ. ನಿಮ್ಮ ನಡುವೆ ನ್ಯಾಯ ಶೀರ್ಮಾನ 
ಮಾಡಬೇಕಾದುದು ನನ್ನ ಹೊಣೆಗಾರಿಕೆಯಾಗಿದೆ. 

29. ಅರ್ಥಾತ್‌- ನಮ್ಮ ಪೈಕಿ ಪ್ರತಿಯೊಬ್ಬನೂ ತನ್ನ ಕರ್ಮಗಳಿಗೆ ಸ್ವತ ತಾನೇ ಹೊಣೆಗಾರ ಹಾಗೂ ವಿಚಾರಣಾರ್ಹ 
ನಾಗಿದ್ದಾನೆ. ನೀವು ಪುಣ್ಮ ಕಾರ್ಯಗಳನ್ನೆಸಗಿದರೆ ಅದರ ಫಲ ನಮಗೆ ತಲಪಲಾರದು. ನೀವೇ ಅದರ ಫಲ ಪಡೆಯುವಿರಿ. 
ನಾವು ದುಷ್ಠರ್ಮವೆಸಗಿದರೆ ಅದಕ್ಕಾಗಿ ನಿಮ್ಮನ್ನು ಹಿಡಿಯಲಾಗದು. ಅದರ ದುಷ್ಪರಿಣಾಮವನ್ನು ನಾವೇ ಅನುಭವಿಸಬೇಕಾಗುವುದು. 
ಇದೇ ವಿಷಯವನ್ನು ಈ ಮೊದಲು ಸೂರಃ ಅಲ್‌ ಬಕರಃ- 139, ಯೂನುಸ್‌- 41, ಹೂದ್‌- 35 ಮತ್ತು ಕಸಸ್‌-|. 
55ನೆಯ ಸೂಕ್ತದಲ್ಲಿ ತಿಳಿಸಲಾಗಿದೆ. 

30. ಅರ್ಥಾತ್‌- ಸೂಕ್ತ ಆಧಾರ ಪ್ರಮಾಣಗಳೊಂದಿಗೆ ವಿಷಯ ತಿಳಿಸುವ ಕರ್ತವ್ಯವನ್ನಂತೂ ನಾವು ಈಡೇರಿಸಿದ್ದೇವೆ. ಈಗ 
ವೃಥಾ ಜಗಳಾಡುವುದರಿಂದ ಪ್ರಯೋಜನವಾಧರೂ ಏನು? ನೀವು ಜಗಳಕ್ಕೆ ಬಂದರೂ ನಾವು ನಿಮ್ಮೊಂದಿಗೆ ಜಗಳಾಡಲು ಸಿದ್ಧರಿಲ್ಲ. 
' 31 ಅಂದು ಮಕ್ಕಾದಲ್ಲಿ ನಿತ್ಯವೂ ಎದುರಾಗುತ್ತಿದ್ದ ವಿದ್ಯಮಾನಗಳ ಕಡೆಗೆ ಸೂಚನೆಯಿದು. ಯಾರಾದರೊಬ್ಬನು 
ಮುಸ್ಲಿಮನಾಗಿರುವನೆಂದು ಸುದ್ದಿ ಸಿಕ್ಕಿ ಬಿಟ್ಟರಾಯಿತು, ಸತ್ಯನಿಷೇಧಿಗಳು ಅವನ ಬೆನ್ನು ಹತ್ತುತ್ತಿದ್ದರು. ದೀರ್ಫು ಕಾಲದ ವರೆಗೂ 
ಅವನಿಗೆ ಕಿರುಕುಳ ' ಕೊಡುತ್ತಿದ್ದರು. ಮನೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಬಂಧುಗಳೆ ನಡುವೆಯಾಗಲಿ ಎಲ್ಲೂ ಅವನನ್ನು 
ನೆಮ್ಮದಿಯಿಂದಿರಲು ಬಿಡುತ್ತಿರಲಿಲ್ಲ. ಅವನು ಹೋದ ಹೋದಲ್ಲೆಲ್ಲ ಅವನು ಪ್ರವಾದಿವರ್ಯರನ್ನು(ಸ) ತೊರೆದು, ತಾನು ಬಿಟ್ಟು 
ಬಂದ ಅಜ್ಞಾನಜನ್ಮ ವ್ಯವಸ್ಥೆಗೆ ಮರಳಬೇಕೆಂಬ ಉದ್ದೇಶದಿಂದ ಕೊನೆಯಿಲ್ಲದ ವಾಗ್ಬಾದ ನಡೆಸಲಾಗುತ್ತಿತ್ತು. 


ಕಾಂಡ-25 


42. ಅಶ್ಕೂರಾ 623 


ಡಿ 12 ا5‎ 
45d ೨% ಹ ام‎ 2 


ioe 


ے ರ್‌,‏ ہے 


ےت ےآ ین حون و pi‏ 


(17-18) ಈ ಗ್ರಂಥವನ್ನೂ ನ್ಯಾಯ ತಕ್ಕಡಿಯನ್ನೂ” ಸತ್ಯದೊಂದಿಗೆ ಇಳಿಸಿದವನು )وہ‎ 
ನಿಮಗೇನು ಗೊತ್ತು? ತೀರ್ಮಾನದ ಘಳಿಗೆಯು ಹತ್ತಿರವೇ ಬಂದಿರಲೂಬಹುದು. ಅದರ ಆಗಮನದ 
ಮೇಲೆ ನಂಬಿಕೆಯಿಲ್ಲದವರು ಅದಕ್ಕಾಗಿ ಅವಸರ ಪಡುತ್ತಿದ್ದಾರೆ. ಆದರೆ ಅದರ ಮೇಲೆ ನಂಬಿಕೆಯುಳ್ಳವರು 
ಅದನ್ನು ಭಯಪಡುತ್ತಾರೆ ಮತ್ತು ಅದು ಖಂಡಿತ ಬರಲಿದೆ ಎಂಬುದನ್ನು ಅರಿತಿದ್ದಾರೆ. ಆ ಘಳಿಗೆಯ 
ಆಗಮನದ ವಿಷಯದಲ್ಲಿ ಸಂಶಯಾತ್ಮಕ ಚರ್ಚೆಗಳನ್ನು ' ನಡೆಸುವವರು ಪಥಭ್ರಷ್ಟತೆಯಲ್ಲಿ ಬಹುದೂರ 
ಸಾಗಿ ಬಿಟ್ಟಿದ್ದಾರೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. 

(19- 20) ಅಲ್ಲಾಹನು ತನ್ನ ದಾಸರ ಮೇಲೆ ಅತ್ಯಂತ ಕರುಣೆಯುಳ್ಳವನು.* ತಾನಿಚ್ಛಿಸಿದ್ದನ್ನು ತಾನಿಚ್ಛಿಸಿ 
ದವರಿಗೆ ದೆಯಪಾಲಿಸುತ್ತಾನೆ.3 ಅವನು ಮಹಾಬಲಿಷ್ಠನೂ ಪ್ರಬಲನೂ ಆಗಿರುತ್ತಾನೆ. ೨ ಯಾರು ಪರಲೋಕದ 


32. ಮೊರಾನ್‌ (ತಕ್ಕಡಿ) ಎಂದರೆ- ತಕ್ಕಡಿಯಂತೆ ತೂಗಿ ಸರಿ-ತಪ್ಪು, ಸತ್ಕ-ಅಸತ್ಯ, ನ್ಯಾಯ-ಅನ್ಯಾಯ, ಸನ್ಮಾರ್ಗ- 
ದುರ್ಮಾರ್ಗಗಳ ವೃತ್ಕಾಸವನ್ನು ತಿಳಿಯಪಡಿಸುವ ಅಲ್ಲಾಹನ ಶರೀಅತ್‌ ಅಥವಾ ಧರ್ಮಶಾಸ್ತ್ರ, ಈ ಮೊದಲು ಪ್ರವಾದಿ 
ವರ್ಯರ(ಸ) ಬಾಯಿಯಿಂದ ನಿಮ್ಮ ನಡುವೆ ನ್ಯಾಯ ಪಾಲನೆ ಮಾಡಬೇಕೆಂದು ನನಗೆ ಆದೇಶಿಸಲಾಗಿದೆ ಎಂದು 
ಹೇಳಿಸಲಾಗಿತ್ತು. ಇಲ್ಲೀಗ ಈ ಪವಿತ್ರ ಗ್ರಂಥದ ಜೊತೆ ಈ ನ್ಯಾಯದ ಸ್ಥಾಪನೆಗೆ ಹೇತುವಾಗಿರುವ ತಕ್ಕಡಿಯೂ ಬಂದು 
ಬಿಟ್ಟಿದೆ ಎಂದು ತಿಳಿಸಲಾಗಿದೆ. 

33. ಅರ್ಥಾತ್‌- ಸರಿದಾರಿಗೆ ಬರಲಿಚ್ಛಿಸುವವನು ಕಾಲಹರಣ ಮಾಡದೆ ಬಂದು ಬಿಡಬೇಕು. ತೀರ್ಮಾನದ ಘಳಿಗೆ 
ದೂರವಿದೆಯೆಂದು ತಿಳಿದು ಕಾಲಹರಣ ಮಾಡಬಾರದು. ಒಂದು ಶ್ವಾಸದ ಬಳಿಕ ಇನ್ನೊಂದು ಶ್ವಾಸವನ್ನೆಳೆಯುವ ಅವಕಾಶ 
ಖಂಡಿತವಾಗಿಯೂ ಸಿಗುವುದೆನ್ನಲು ಸಾಧ್ಯವಿಲ್ಲ. 'ಪ್ರತಿಯೊಂದು ಉಸಿರೂ ಕೊನೆಯುಸಿರಾಗಿರಬಲ್ಲುದು. 

34. ಮೂಲದಲ್ಲಿ 'ಲತೀಫುನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಸಂಪೂರ್ಣ ಅರ್ಥ- 'ಕರುಣೆ' ಎಂಬ 
ಪದದಿಂದ ಪೂರ್ಣಗೊಳ್ಳುವುದಿಲ್ಲ. ಈ ಪದದಲ್ಲಿ ಎರಡು ಅರ್ಥಗಳು ಅಡಗಿವೆ- 1) ಅಲ್ಲಾಹನಿಗೆ ತನ್ನ ದಾಸರ ಮೇಲೆ 
ಅನುಪಮ ಮಮತೆ ಮತ್ತು ವಾತ್ಸಲ್ಕವಿದೆ. 2) ಅವನು ಅತಂತ ಸೂಕ್ಷ್ಮದರ್ಶಿತ್ವದೊಂದಿಗೆ ಅವರ ಅತ್ಕಂತ' ಕ್ಲಿಷ್ಟ 
ಅಗತ್ಯಗಳನ್ನೂ ಗಮನಿಸುವವನಾಗಿದ್ದಾನೆ. ಇಲ್ಲಿ ದಾಸರೆಂದರೆ- ಸತ್ಯವಿಶ್ವಾಸಿಗಳು ಮಾತ್ರವಲ್ಲ, "ಇದರಲ್ಲಿ ಎಲ್ಲ ದಾಸರೂ 
ಸೇರುತ್ತಾರೆ. ಅರ್ಥಾತ್‌- ಅಲ್ಲಾಹನ ಈ ಕರುಣೆಯು ಸಕಲ ದಾಸರ ಮೇಲೆ ಸಾರ್ವತ್ರಿಕವಾಗಿದೆ. 

35. ತಾತ್ಸರ್ಯವೇನೆಂದರೆ- ಅವನ ಕರುಣೆಯು ಸಾರ್ವತ್ರಿಕ ಎಂದ ಮಾತ್ರಕ್ಕೆ ಅದರ ಅರ್ಥ, ಅವನು ಎಲ್ಲ 
ದಾಸರಿಗೂ ಎಲ್ಲವನ್ನೂ ಒಂದೇ ಪ್ರಮಾಣದಲ್ಲಿ ಕೊಡಬೇಕು ಎಂದಲ್ಲ. ಅವನು ಕೆಲವರಿಗೆ ಕೆಲವು ವಸ್ತುಗಳನ್ನು ಕೊಟ್ಟಿದ್ದರೆ, 
ಬೇರೆ ಕೆಲವರಿಗೆ ಬೇರೆಯೇ ಕೆಲವು ವಸ್ತುಗಳನ್ನು ಕೊಟ್ಟಿರುತ್ತಾನೆ. ಒಬ್ಬನಿಗೆ ಒಂದು ವಸ್ತುವನ್ನು ಹೆಚ್ಚು ದಯಪಾಲಿಸಿದ್ದರೆ 

ನ್ನೊಬ್ಬನಿಗೆ ಇನ್ನೊಂದು ವಸ್ತುವನ್ನು ಹೆಚ್ಚು ನೀಡಿದ್ದಾನೆ. 

. 36. ಅರ್ಥಾತ್‌- ಅವನ ಕೊಡುಗೆ ಮತ್ತು ಔದಾರ್ಯಗಳ ಈ ವ್ಯವಸ್ಥೆಯು ಸ್ವತಃ ಅವನದೇ ಬಲದಿಂದ ಸ್ಥಾಪಿತವಾಗಿದೆ. 
ಈ ನಿಯಮವನ್ನು ಬದಲಾಯಿಸುವ, ಬಲವಂತದಿಂದ ಅವನಿಂದ, ಏನನ್ನಾದರೂ ಪಡೆದುಕೊಳ್ಳುವ ಅಥವಾ, ಯಾರಿಗಾದರೂ 
ಕೊಡದಂತೆ ಅವನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. 


ಕಾಂಡ-25 


64 ಕುರ್‌ಆನ್‌ ವ್ಯಾಖ್ಯಾನ 


A Tdi iG و مَا لد‎ AB CMLL 


ಬೆಳೆಯನ್ನು ಬಯಸುತ್ತಾನೋ ಅವನ ಬೆಳೆಯನ್ನು ನಾವು ವೃದ್ಧಿಸುತ್ತೇವೆ ಮತ್ತು ಯಾರು ಈ ಲೋಕದ 
ಬೆಳೆಯನ್ನು ಬಯಸುತ್ತಾನೋ ಅವನಿಗೆ "ನಾವು ಈ ಲೋಕದಿಂದಲೇ ಕೊಟ್ಟು ಬಿಡುತ್ತೇವೆ. ಆದರೆ 
ಪರಲೋಕದಲ್ಲಿ ಅವನಿಗೆ ಯಾವ ಪಾಲೂ ಇಲ್ಲ. 


37. ಹಿಂದಿನ ಸೂಕ್ತದಲ್ಲಿ ನಾವು ನಿತ್ಯವೂ ಎಲ್ಲೆಡೆಯೂ ಕಾಣುವಂತಹ ಎರಡು ವಾಸ್ತವಕತೆಗಳನ್ನು ವಿವರಿಸಲಾಗಿತ್ತು, 
ಅಲ್ಲಾಹನ ಕೊಡುಗೆ ಮತ್ತು ಔದಾರ್ಯಗಳು ದಾಸರ ಮೇಲೆ ಸಾರ್ವತ್ರಿಕವಾಗಿವೆ ಎಂಬುದು ಒಂದು. ಅವನ ಅನುಗ್ರಹ, 
ಕೊಡುಗೆಗಳು ಮತ್ತು ಜೀವನಾಧಾರ ಪೂರೈಕೆಯು ಎಲ್ಲರ ಪಾಲಿಗೆ ಒಂದೇ ತೆರನಾಗಿರುವುದಿಲ್ಲ; ಅದರಲ್ಲಿ ವ್ಯತ್ಯಾಸಗಳಿರುತ್ತವೆ 
ಎಂಬುದು ಇನ್ನೊಂದು.' ಈಗ ಈ ಸೂಕ್ತದಲ್ಲಿ ಆ ಅನುಗ್ರಹ ಮತ್ತು ಜೀವನಾಧಾರ ಸಾಧನಗಳ ಪೂರೈಕೆಯ ವಿಷಯದಲ್ಲಿ 
ಇರುವ ಅಸಂಖ್ಯಾತ ಆಂಶಿಕ ಅಂತರಗಳೊಂದಿಗೆ ಒಂದು ದೊಡ್ಡ ತಾತ್ವಿಕ ಅಂತರವೂ ಇದೆ ಎಂದು ತಿಳಿಸಲಾಗಿದೆ. 
ಅದಾವುದೆಂದರೆ- ಪರಲೋಕಾಂಕ್ಸಿಗೆ ಒಂದು ವಿಧದ ಜೀವನಾಧಾರ ಮತ್ತು ಭೂಲೋಕಾಂಕ್ಲ್ಸಿಗೆ ಇನ್ನೊ೦ದು ತರದ ಜೀವನಾ 
ಧಾರವಿರುವುದು. ಇದು ಬಹಳ ಪ್ರಮುಖವಾದ ಒಂದು. ವಾಸ್ತವಿಕತೆಯಾಗಿದ್ದು ಅದನ್ನು ಈ ಸಂಕ್ಷಿಪ್ತ ಮಾಠಿನಲ್ಲಿ ವಿವರಿಸಿ 
ಬಿಡಲಾಗಿದೆ. ಇದನ್ನು ಸಂಪೂರ್ಣ ವಿವರಗಳೊಂದಿಗೆ ಗ್ರಹಿಸಿಕೊಳ್ಳಬೇಕಾದ ಅಗತ್ಯವಿದೆ. ಏಕೆಂದರೆ, ಇದು ಪ್ರತಿಯೊಬ್ಬ 
ಮಾನವನಿಗೆ ತನ್ನ ನಿಲುಮೆಯನ್ನು ನಿರ್ಧರಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಪರಲೋಕ ಮತ್ತು ಈ ಲೋಕ ಇವೆರಡಕ್ಕಾಗಿಯೂ 
ಪ್ರಮಿಸುವವರನ್ನು ಈ ಸೂಕ್ತದಲ್ಲಿ ಕೃಷಿಕನಿಗೆ ಹೋಲಿಸಲಾಗಿದೆ. ಕೃಷಿಕನು ಹಸನುಗೊಳಿಸುವ ದಿನದಿಂದ ಬೆಳೆಯು ಸಿದ್ಧವಾಗುವ 
ತನಕ ಎಡೆಬಿಡದೆ ಬೆವರು ಸುರಿಸಿ ದುಡಿಯುತ್ತಾನೆ. ಅವನು ಇಷ್ಟೆಲ್ಲಾ ಪರಿಶ್ರಮಪಡುವುದು ತಾನು ಹೊಲದಲ್ಲಿ. ಬಿತ್ತುವ ಬೀಜದ 
ಬೆಳೆಯನ್ನು ಪಡೆಯಲಿಕ್ಕಾಗಿ ಮತ್ತು ಅದನ್ನು ಅನುಭೋಗಿಸಲಿಕ್ಕಾಗಿ. ಆದರೆ ಪರಲೋಕಕ್ಕಾಗಿ ಕೃಷಿ ಮಾಡುವ ರೈತ ಮತ್ತು 
ಇಹಲೋಕಕ್ಕಾಗಿ ಕೃಷಿ ಮಾಡುವ ರೈತ ಇವರಿಬ್ಬರೂ ಕಾರ್ಯನೆಸಗುವುದೂ ಇದೇ ಭೂಮಿಯಲ್ಲಾದರೂ ಸಂಕಲ್ಪ ಉದ್ದೇಶ 
ಮತ್ತು ಬಹುಮಟ್ಟಿಗೆ ಪ್ರವೃತ್ತಿಯ ವ್ಯತ್ಕಾಸಗಳಿಂದಾಗಿ ಇವರಿಬ್ಬರ ಶ್ರಮಗಳಿಗೆ ಅಲ್ಲಾಹನು ಇಟ್ಟಿರುವ ಪ್ರತಿಫಲವು ತೀರಾ 
ವಿಭಿನ್ನವಾಗಿದೆ. ಅಲ್ಲಾಹನು, ಪರಲೋಕಕ್ಕಾಗಿ ಕೃಷಿ ಮಾಡುವವನ ಕುರಿತು ಅವನಿಗೆ ಈ ಲೋಕದಲ್ಲಿ ಏನೂ ಸಿಗದೆಂದು ಹೇಳಿಲ್ಲ. 
ಹೆಚ್ಚಿರಿ ಕಡಿಮೆಯಿರಲಿ ಏನಿದ್ದರೂ, ಈ ಲೋಕದಲ್ಲೂ ಅವನಿಗೆ ಸಿಗುತ್ತದೆ. ಏಕೆಂದರೆ, ಇಲ್ಲಿರುವ ಅಲ್ಲಾಹನ ಸಾರ್ವತ್ರಿಕ 
ಅನುಗ್ರಹಗಳಲ್ಲಿ ಅವನಿಗೂ ಪಾಲಿದೆ. ಜೀವನಾಧಾರವು ಇಲ್ಲಿ ಸಜ್ಜನರಿಗೂ ದುರ್ಜನರಿಗೂ, ಎಲ್ಲರಿಗೂ ಸಿಗುತ್ತಿದೆ. ಆದರೆ ಇಲ್ಲಿ 
ಅಲ್ಲಾಹನು ಸಜ್ಜನನಿಗೆ ಈ ಲೋಕ ಪ್ರಾಪ್ರವಾಗುವುದೆಂಬ. ಸುವಾರ್ತೆ ಕೊಡುವ ಬದಲು, ಅವನ ಪರಲೋಕದ ಬೆಳೆಯನ್ನು 
ವೃದ್ಧಿ: ಸಲಾಗುವುದು ಎಂದಿರುವನು. ಏಕೆಂದರೆ, ಅವನು ಬಯಸುವುದು ಅದನ್ನೇ ಮತ್ತು ಅವನಿಗೆ ಸದಾ ಚಿಂತೆ ಇರುವುದೂ 
ಅದರ ಕುರಿತಾಗಿಯೇ. ಈ ಬೆಳೆಯನ್ನು ವೃದ್ಧಿಸುವ ರೂಪಗಳು ಅನೇಕ ಇವೆ. ಉದಾ: ಎಷ್ಟು ಉನ್ನತ ಮಟ್ಟದ ಸತ್ಸಂಕಲ್ಪ 
ದೊಂದಿಗೆ ಅವನು ಪರಲೋಕಕ್ಕಾಗಿ ಸತ್ಕರ್ಮಗಳನ್ನು ಮಾಡುತ್ತಿರುವನೋ ಅಷ್ಟೇ ಹೆಚ್ಚು ಹೆಚ್ಚಾಗಿ ಸತ್ಕರ್ಮಗಳನ್ನು ಮಾಡುವ 
ಅನುಗ್ರಹವೂ ಅವನಿಗೆ ಪ್ರದಾನವಾಗುತ್ತಿರುವುದು. ಸತ್ಯರ್ಮಗಳಿಗಾಗಿ ಅವನ ಮನಸ್ಸನ್ನು ವಿಶಾಲವಾಗಿ ತೆರೆಯಲಾಗುವುದು. ಅವನು 
ನಿಷ್ಕಳಂಕ ಉದ್ದೇಶ ಗಳಿಗಾಗಿ ನಿಷ್ಕಳಂಕ ಸಾಧನಗಳನ್ನು ಬಳಸುವ ನಿರ್ಧಾರ ಮಾಡಿದಾಗ ಅಲ್ಲಾಹನು ನಿಷ್ಕಳಂಕ ಸಾಧನಗಳಲ್ಲೇ 
ಅವನಿಗೆ ಸಮೃದ್ದಿ ನೀಡುವನು ಮತ್ತು ಅವನ ಪಾಲಿಗೆ ಒಳಿತಿನ ದ್ವಾರಗಳೆಲ್ಲ ಮುಚ್ಚಲ್ಪಟ್ಟು ಕೆಡುಕಿನ ದ್ವಾರಗಳು ಮಾತ್ರ ತೆರೆದರು |, 
ವಂತಹ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳುವನು. ಎಲ್ಲಕ್ಕಿಂತಲೂ ಮಿಗಿಲಾಗಿ, ಈ ಲೋಕದಲ್ಲಿ ಅವನು ಮಾಡುವ ಸಾಮಾನ್ಯ 
ಸತ್ಕಾರ್ಯದ ಪ್ರತಿಫಲ ಕೂಡಾ ಪರಲೋಕದಲ್ಲಿ ಕನಿಷ್ಠ ಹತ್ತು ಪಟ್ಟು ಇರುವುದು. ಇನ್ನೂ ಇದಕ್ಕೆ ಗರಿಷ್ಠ ಮಿತಿ ಎಂಬುದೇ 

| ಇಲ್ಲ. ಅಲ್ಲಾಹನು ಇಚ್ಛಿಸಿದರೆ ಅದನ್ನು ಸಾವಿರಾರು ಅಥವಾ ಲಕ್ಷಾಂತರ ಪಟ್ಟು ಹೆಚ್ಚಿಸಬಲ್ಲನು. ಇನ್ನು ಪರಲೋಕದ ಪ್ರತಿಫಲವನ್ನು 
ಬಯಸದೆ ಎಲ್ಲವನ್ನೂ ' ಕೇವಲ ಇಹಲೋಕಕ್ಕಾಗಿಯೇ . ಮಾಡುತ್ತಿರುವವನ ವಿಷಯ. ಅವನ ಶ್ರಮಕ್ಕೆ ಸಿಗುವ ಎರಡು 
“ಪ್ರತಿಫಲಗಳನ್ನು ಅಲ್ಲಾಹನು ಬಹಳ ಸ್ಪಷ್ಟವಾಗಿ ತಿಳಿಸಿರುವನು- 1) ಎಷ್ಟೇ ತಲೆ ಬಡಿದುಕೊಂಡರೂ ಅವನು ಬಯಸುವಷ್ಟು 
ಇಹಲೋಕದ ಸಂಪತ್ತು ಅವನಿಗೆ ಪೂರ್ಣವಾಗಿ ಸಿಗಲಾರದು: ಅಲ್ಲಾಹನು ಅವನಿಗಾಗಿ ನಿಶ್ವಯಿಸಿದಷ್ಟು ಅಂಶ ಮಾತ್ರ 
ಅವನಿಗೆ ಸಿಗುವುದು. 2) ಅವನಿಗೆ ಸಿಗಬೇಕಾದುದೆಲ್ಲವೂ ಈ ಲೋಕದಲ್ಲೇ ಸಿಗುವುದು. ಪರಲೋಕದ" ಒಳಿತುಗಳಲ್ಲಿ ಅವನಿಗೆ 
ಯಾವ ಪಾಲೂ ಸಿಗದು. 


5008-25 


42. ಅಶ್ಯೂರಾ 625 


ಕ್‌ py _ “‏ سم کے 
SU IC ANS ALE‏ یه ا(2 سو 
TC <7‏ کھھ 7 7 7 
os 200 KE SAE‏ 
BRA‏ اج 7 2 251( > 
ಅಖಿಡ್ರಿಆ AMSAT‏ 
pS 9‏ مہم سی {hs‏ 
AGS EG‏ 
ಧರ್ಮದ ಸ್ವರೂಪದಲ್ಲಿರುವ ಮತ್ತು ಅಲ್ಲಾಹನು ಅನುಮತಿ‏ وو ಬಳಿ,‏ 2 )21-23( 
ಸಿಲ್ಲದ ಜೀವನ ವಿಧಾನವೊಂದನ್ನು ನಿಶ್ಚಯಿಸಿಕೊಟ್ಟಿಂತಹ ದೇವ ಸಹಭಾಗಿಗಳು ಇದ್ದಾರೆಯೇ೫್‌‏ 
ತೀರ್ಮಾನದ ಮಾತು ಮೊದಲೇ ನಿಶ್ಚಿತವಾಗಿಲ್ಲದಿರುತ್ತಿದ್ದರೆ ಇವರ ಮಧ್ಯೆ ಈಗಾಗಲೇ ಶೀರ್ಮಾನ ಮಾಡಿ‏ 
ಬಿಡಲಾಗುತ್ತಿತ್ತು.” ನಿಶ್ಚಯವಾಗಿಯೂ ಈ ಅಕ್ರಮಿಗಳಿಗೆ ವೇದನಾಯುಕ್ತ ಯಾತನೆಯಿದೆ. ಆಗ ಈ‏ 
ಅಕ್ರಮಿಗಳು ತಮ್ಮ ಕರ್ಮಗಳ ಪರಿಣಾಮದಿಂದ ಭೀತರಾಗುತ್ತಿರುವುದನ್ನು ನೀವು ಕಾಣುವಿರಿ ಮತ್ತು‏ 
ಅದು ಅವರ ಮೇಲೆ ಬಂದೇ ತೀರುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯವಿಶ್ವಾಸ ಸ್ವೀಕರಿಸಿದವರು ಹಾಗೂ‏ 


ಸತ್ಯರ್ಮವೆಸಗಿದವರು ಸ್ವರ್ಗೋದ್ಯಾನಗಳಲ್ಲಿರುವರು. ಅವರು ಬಯಸಿದುದನ್ನೆಲ್ಲ ತಮ್ಮ ಪ್ರಭುವಿನ ಬಳಿ 
ಪಡೆಯುವರು. ಇದೇ ಮಹಾ ಅನುಗ್ರಹವಾಗಿದೆ. ಸತ್ಯವಿಶ್ವಾಸವನ್ನು حدم‎ ಸತ್ಯರ್ಮವೆಸಗಿದಂತಹ ತನ್ನ 


38. ಈ" ಸೂಕ್ತದಲ್ಲಿ 'ಶುರಕಾ' (ಸಹಭಾಗಿಗಳು) ಎಂದರೆ, ಜನರು ಯಾರಲ್ಲಿ ಪ್ರಾರ್ಥಿಸುತ್ತಾರೋ ಯಾರಿಗೆ ಹರಕೆ 
ಕಾಣಿಕೆಗಳನ್ನು ಸಲ್ಲಿಸುತ್ತಾರೋ ಯಾರಿಗಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾರೋ ಆ ಸಹಭಾಗಿಗಳಲ್ಲ ಎಂಬುದಂತೂ ವ್ಯಕ್ತ. 
ನಿಜವಾಗಿ ಇಲ್ಲಿ, ಜನರು ಯಾರನ್ನು ಆಜ್ಞಾಧಿಕಾರದಲ್ಲಿ ಸಹಭಾಗಿಗಳೆಂದು ಪರಿಗಣಿಸಿರುವರೋ ಜನರು ಯಾವ ಮಾನವರನ್ನು 
ಆಜ್ಞಾಪಾಲನೆಯಲ್ಲಿ ಸಹಭಾಗಿಗಳನ್ನಾಗಿ ಮಾಡಿಕೊಂಡಿದ್ದಾರೋ ಯಾರು ಕಲಿಸಿಕೊಟ್ಟ ವಿಚಾರ, ವಿಶ್ವಾಸ, ಸಿದ್ಧಾಂತ ಮತ್ತು 
ತತ್ವಗಳನ್ನು ನಂಬುತ್ತಾರೋ ಯಾರು ನಿಶ್ಚಯಿಸಿದ ಮಾನದಂಡಗಳನ್ನು ಅನುಸರಿಸುತ್ತಾ ರೋ ಯಾರು ಕಲಿಸಿದ ನೈತಿಕ ತತ್ವಗಳನ್ನೂ 
ಶಿಷ್ಟಾಚಾರ ಮತ್ತು ಸಂಸ್ಕೃತಿಯ ಮಾನದಂಡಗಳನ್ನೂ ಸ್ವೀಕರಿಸಿಕೊಳ್ಳುತ್ತಾ ರೋ ಯಾರು ನಿಶ್ಚಯಿಸಿಕೊಟ್ಟ ಕಾನೂನುಗಳನ್ನೂ 
ಪದ್ಧತಿಗಳನ್ನೂ ನಿಯಮಗಳನ್ನೂ ಮತೀಯ ಕಟ್ಟಳೆಗಳನ್ನೂ ಪೂಜೆ ವಿಧಾನಗಳಲ್ಲೂ ತಮ್ಮ ವೈಯಕ್ತಿಕ, ಸಾಮಾಜಿಕ ಮತ್ತು 
ನಾಗರಿಕ ಜೀವನದಲ್ಲೂ ತಮ್ಮ ವ್ಯವಹಾರ ಮತ್ತು ಲೇವಾದೇವಿಗಳ್ಲೂ ನ್ಯಾಯಾಲಯ, ರಾಜಕೀಯ ಮತ್ತು ಆಡಳಿತ 
ರಂಗಗಳಲ್ಲೂ- ಇದುವೇ ತಾವು ಪಾಲಿಸಬೇಕಾದ ಶರೀಅತ್‌ ಎಂಬಂತೆ ಅನುಸರಿಸುತ್ತಾರೋ ಅಂತಹ ಮಾನವರನ್ನು ಉದ್ದೇಶಿಸಿ 
ಹೀಗೆ ಹೇಳಲಾಗಿದೆ. ಇದು ಅಲ್ಲಾಹನ ದೀನ್‌ (ಧಮಗಗೆ ವಿರುದ್ಧವಾಗಿರುವ ಒಂದು ಪರಿಪೂರ್ಣ ಧರ್ಮವೇ ಆಗಿದೆ. ದೇವೇತರರ 
ಮುಂದೆ ಸಾಷ್ಟಾಂಗವೆರಗುವುದು ಮತ್ತು ಅವರಲ್ಲಿ ಪ್ರಾರ್ಥಿಸುವುದು ಶಿರ್ಕ್‌ ಆಗಿರುವಂತೆಯೇ ಇದು ಕೂಡಾ ಶಿರ್ಕ್‌ ಆಗಿರುತ್ತದೆ. 
(ಹೆಚ್ಚಿನ ವಿವರಗಳಿಗೆ ಟಪ್ಪಣಿ ಸಹಿತ ಓದಿರಿ: ಸೂರಃ ಅಲ್‌ ಬಕರಃ- 172 ಮತ್ತು 256, ಆಲಿ ಇಮ್ರಾನ್‌ - 64, ಅನ್ನಿಸಾ: 60, 
ಅಲ್‌ ಮಾಇದಃ - 1 ಮತ್ತು 87 ಅಲ್‌ ಅನ್‌ಆಮ್‌-।18ರಿಂದ 121 ಮತ್ತು 136, 137, ಅತ್ತೌಬ - 31, 
ಯೂನುಸ್‌ - 59, ಇಬ್ರಾಹೀಮ್‌ - 22, ಅನ್ನಹ್ಹ್‌ - 114ರಿಂದ 116, ಆಲ್‌ ಕಹ್ಕ್‌ - 52 ಮರ್ಯಮ್‌ - 42ರಿಂದ 44, 
ಆಲ್‌ ಕಸಸ್‌ - 62-63, ಸಬಾ - 41 ಮೆತ್ತು ಯಾಸೀನ್‌ - 60) 

3. ಅರ್ಥಾಶ್‌- ಇದು ಅಲ್ಲಾಹನ ವಿರುದ್ಧ ತೋರಲಾಗುವ ಎಂತಹ ತೀವ್ರ ಭಂಡಕನವೆಂದರೆ, ಒಂದು ವೇಳೆ 
ಅಲ್ಲಾಹನು ತನ್ನ ಅಂತಿಮ ತೀರ್ಮಾನವನ್ನು ಪರಲೋಕಕ್ಕೆ ಮುಂದೂಡದೆ ಇರುತ್ತಿದ್ದರೆ- ಅಲ್ಲಾಹನ ದಾಸನಾಗಿದ್ದುಕೊಂಡೂ 
ಅಲ್ಲಾಹನ ಭೂಮಿಯ ಮೇಲೆ ತನ್ನ ಸ್ವಂತ ದೀನನ್ನು (ಧರ್ಮವನ್ನು) ಜಾರಿಗೊಳಿಸಿದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇದೇ 
ಲೋಕದಲ್ಲಿ ಅಲ್ಲಾಹನು ಯಾತನೆ ಎರಗಿಸಿ ಬಿಡುತ್ತಿದ್ದನು. ಅಲ್ಲಾಹನ ಧರ್ಮವನ್ನು ಬಿಟ್ಟು ಇತರರು ಮಾಡಿದ ಧರ್ಮ 

| ಗಳನ್ನು ಅನುಸರಿಸಿದವರೆಲ್ಲರೂ ನಾಶಗೊಳಿಸಲ್ಪಡುತ್ತಿದ್ದರು. 


ಕಾಂಡ-25 


898 عم پان نک را رر ہیں‎ ಕುರ್‌ಆನ್‌ ವ್ಯಾಖ್ಯಾನ 


Cd 7 ۸1 ಗ. سور کیو‎ 
yl AF NETS ILLS HC sole do 
ےس‎ ُ . (ಗೆ سسہےے۔ ٹیو ےصو کے عم‎ 
کے 33 4 و 4 4 9ئ‎ 3 CP 4 482 
ದಾಸರಿಗೆ ಅಲ್ಲಾ; Be ರುವ ಸುವಾರ್ತೆಯು 'ಇದುವೇ ಆಗಿದೆ. ಸಂದೇಶವಾಹಕರೇ! ಇವರೊಡನೆ 


(ಹೀಗೆ) ಹೇಳಿ. ಬಿಡಿರಿ- "ನಾನು " ಈ ಕಾರ್ಯಕ್ಕಾಗಿ ನಮ್ಮಿ ೦ದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿ: ಸುತ್ತಿಲ್ಲ* 
ಆದರೆ ಬಾಂಧವ್ಯದ ಪ್ರೀತಿಯನ್ನು ಖಂಡಿತ ಅಪೇಕ್ಸಿಸುತ್ತೇನೆ."“: ಒಳಿತನ್ನು ಗಳಿಸುವವನಿಗೆ ನಾವು ಆ 


3 40, 'ಈ ಕಾರ್ಯ' ಎಂದರೆ, ಪ್ರವಾದಿವರ್ಯರು(ಸ) ಜನರನ್ನು ದೇವಯಾತನೆಯಿಂದ ರಕ್ಷಿಸಲಿಕ್ಕಾಗಿ ಮತ್ತು ಅವರನ್ನು 
ای‎ ಸುವಾತ್ತೆಗೆ ಅರ್ಹರಾಗಿ ಮಾಡಲಿಕ್ಕಾಗಿ ನಡೆಸುತ್ತಿದ್ದ ಪ್ರಯತ್ನ. 

i , ಮೂಲದಲ್ಲಿ 'ಇಲ್ಲಲ್‌ ಮವದ್ದತ ಫಿಲ್‌ ಕುರ್‌ಬಾ' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟವೆ. ಅರ್ಥಾತ್‌- ನಾನು 
er ಯಾವುದೇ. ಪ್ರತಿಫಲವನ್ನು ಅಪೇಕ್ಟಿಸುವುದಿಲ್ಲ. ಆದರೆ 'ಕುರ್‌ಬಾ' (ಬಂಧುತ್ತ)ದ ಪ್ರೀತಿಯನ್ನು ಖಂಡಿತವಾಗಿಯೂ 
ಬಯಸುತ್ತೇನೆ. ಈ 'ಕುರ್‌ಬಾ' ಎಂಬ ಪದದ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳು ತಲೆ 
ದೋರಿವೆ.. ಒಂದು ಪಂಗಡವು ಅದನ್ನು ಕರಾಬತ್‌ (ಬಾಂಧವ್ಯ) ಎಂಬರ್ಥದಲ್ಲಿ ತೆಗೆದುಕೊಂಡು, "ನಾನು ನಿಮ್ಮಿಂದ ಈ 
ಕೆಲಸಕ್ಕಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ, ಆದರೆ ನೀವು (ಅರ್ಥಾತ್‌- ಕುರೈಶ್‌ ಗೋತ್ರದವರು) ಕನಿಷ್ಠಪಕ್ಷ 
ನಮ್ಮ ನಿಮ್ಮೊಳಗಿರುವ ರಕ್ತ" ಸಂಬಂಧವನ್ನಾದರೂ ಗಣನೆಗೆ ತೆಗೆದುಕೊಳ್ಳಿರಿ. ಇತರೆಲ್ಲರನ್ನು ಖೂರಿ ನೀವೇ ನನ್ನ ಮೇಲೆ ಹಗೆ 
ತೀರಿಸುವುದು “ಇದೆಂತಹ ವಿಪರ್ಯಾಸ!" ಎಂದು ಈ ಸೂಕ್ತವನ್ನು ಅರ್ಥೈಸಿಕೊಂಡಿದೆ. ಇನ್ನೊಂದು ಪಂಗಡವು- 'ಕುರ್‌ಬಾ' 
ಪದವನ್ನು 'ಕುರ್ಬ್‌' ಮತ್ತು 'ತಕ್ಕರ್ರುಬ್‌' (ಸಾಮೊಪೃ) ಎಂಬ ಅರ್ಥದಲ್ಲಿ ತೆಗೆದುಕೊಂಡು- "ನಿಮ್ಮಲ್ಲಿ ಅಲ್ಲಾಹನ ಸಾಮೊಪ್ಮದ 
ಅಪೇಕ್ಷಿ ಉರಿಟಾಗಬೇಕು ಅರ್ಥಾತ್‌- ನೀವು ಸರಿದಾರಿಗೆ ಬರಬೇಕು. ಇದೇ ನಾನು ಬಯಸುವ ಪ್ರತಿಫಲ. ಇದರ ಹೊರತು 
ನಾನು ನಿಮ್ಮಿಂದ : ಈ ಕೆಲಸಕ್ಕಾಗಿ ಬೇರಾವ ಪ್ರತಿಫಲವನ್ನೂ ಅಪೇಕ್ಷಿಸುವುದಿಲ್ಲ" ಎಂದು ಅರ್ಥಕಟ್ಟಿದೆ. ಮೂರನೆಯ ಪಂಗಡವು, 
'ಕುರ್ಬಾ' ಎಂಬ ಪದಕ್ಕೆ 'ಅಕಾರಿಬ್‌' (ಸಂಬಂಧಿಕರು) ಎಂದು ಅರ್ಥಕೊಟ್ಟು "ನೀವು ನನ್ನ 'ಅಕಾರಿಬ್‌' (ಸಂಬಂಧಿಕ)ರನ್ನು 
ಪ್ರೀತಿಸಬೇಕು ಎಂಬುದರ ಹೊರತು ನಾನು ಈ ಕೆಲಸಕ್ಕಾಗಿ ನಿಮ್ಮಿಂದ ಬೇರಾವ ಪ್ರತಿಫಲವನ್ನು ಅಪೇಕ್ಲಿಸುವುದಿಲ್ಲ” ಎಂದು 
ಅರ್ಥ ಹೇಳುತ್ತದೆ. ಈ ಪಂಗಡದೊಳಗೂ ಕೆಲವರು 'ಅಕಾರಿಬ್‌' ಎಂದರೆ, ಅಬ್ದುಲ್‌ ಮುತ್ತಲಿಬರ ಸಂತತಿ ಎಂದು ಹೇಳುತ್ತಾರೆ. 
ಮತ್ತೆ "ಕೆಲವರು ಇದನ್ನು ಹರ್ರುತ್‌ ಅಲೀ(ರ) ಫಾತಿಮಾ(ರ) ಮತ್ತು ಅವರ ಸಂತತಿಗೆ ಮಾತ್ರ ಸೀಮಿತಗೊಳಿಸುತ್ತಾರೆ. ಆದರೆ 
ಅನೇಕ 'ಕಾರಣಗಳಿಂದಾಗಿ ಈ ವ್ಯಾಖ್ಯಾನವು ಯಾವ ರೀತಿಯಿಂದಲೂ ಸ್ವೀಕಾರಾರ್ಹವಲ್ಲ. ಒಂದನೆಯದಾಗಿ- ಮಕ್ಕಾದಲ್ಲಿ ಈ 
ಅಧ್ಯಾಯವು ಅವಶೀರ್ಣಗೊಂಡಾಗ ಹ. ಅಲೀ. ಮತ್ತು ಫಾತಿಮಾರಿಗೆ(ರ) ಮಕ್ಕಳಿರುವುದು ಹಾಗಿರಲಿ, ಅವರ ವಿವಾಹವೇ 
ಆಗಿರಲಿಲ್ಲ ಮತ್ತು ಆಬ್ದುಲ್‌ ಮುತ್ತಲಿಬ್‌ರ ಸಂತತಿಯಲ್ಲಿ ಎಲ್ಲರೂ ಪ್ರವಾದಿವರ್ಯರನ್ನು(ಸ) ಬೆಂಬಲಿಸುವವರಾಗಿರಲಿಲ್ಲ. 
ಅವರಲ್ಲಿ ಕೆಲವರಂತು ಬಹಿರಂಗವಾಗಿ. ಅವರ ವಿರೋಧಿಗಳ ಜೊತೆಗಿದ್ದ: ರು. ಅಬೂ ಲಹಬನ ದ್ವೇಷವನ್ನಂತು ಜಗತ್ತೇ ತಿಳಿದಿದೆ. 
ಎರಡನೆಯದಾಗಿ ಅಬ್ದುಲ್‌ ಮುತ್ತಲಿಬ್‌ರ ಸೆಂತೆತಿ ಮಾತ್ರ ಪ್ರವಾದಿವರ್ಯರ(ಸ) ಸಂಬಂಧಿಕರಾಗಿದ್ದುದಲ್ಲ. ಅವರ ಮಾತಾಪಿತರ 
ಮತ್ತು ಪತ್ನಿ .ಖದೀಜಾರವರ(ರು ಮೂಲಕವಾಗಿ ಕುರೈಶರ ಎಲ್ಲ ಮನೆತನಗಳೊಂದಿಗೂ ಅವರಿಗೆ ಬಾಂಧವ್ಯವಿತ್ತು. ಇವೆಲ್ಲ 
ಮನೆತನಗಳಲ್ಲೂ ಪ್ರವಾದಿವರ್ಯರಿಗೆಸು ಸಹಕಾರ ನೀಡುವ ಅತ್ಯುತ್ತಮ ವ್ಯಕ್ತಿಗಳಿದ್ದರು. ಪರಮ ಶತ್ರುಗಳೂ ಇದ್ದರು. 
ಹೀಗಿರುವಾಗ ಪ್ರವಾದಿವರ್ಯರು(ಸ) ಈ ಎಲ್ಲ ಸಂಬಂಧಿಕರನ್ನು ಬಿಟ್ಟು ಅಬ್ದುಲ್‌ ಮುತ್ತಲಿಬರ ಸಂತತಿಯನ್ನು ಮಾತ್ರ ತಮ್ಮ 
ಬಂಧುಗಳೆಂದು ಕರೆದು, ಪ್ರೀತಿಯ ಈ ಬೇಡಿಕೆಯನ್ನು ಅವರ ಪಾಲಿಗೆ ಮಾತ್ರ ವೂಸಲಾಗಿಟ್ಟಿರಲು ಹೇಗೆ ತಾನೇ ಸಾಧ್ಯ? 
ಇವೆಲ್ಲಕ್ಕಿಂತ ಮುಖ್ಯವಾದ ಮೂರನೆಯ ವಿಷಯವೇನೆಂದರೆ- ಒಬ್ಬ ಪ್ರವಾದಿಯು ಎಷ್ಟು ಉನ್ನತ ಸ್ಥಾನದಲ್ಲಿ ನಿಂತು, ಜನರನ್ನು 
ಅಲ್ಲಾಹನ ಕಡೆಗೆ ಆಹ್ವಾನಿಸುವ ಕಾರ್ಯವನ್ನು ಮಾಡುತ್ತಾನೋ ಆ ಸ್ಥಾನದಲ್ಲಿ ನಿಂತು ಈ ಮಹೋನ್ನತ ಕಾರ್ಯಕ್ಕಾಗಿ, ನೀವು 
ನನ್ನ ಬಂಧುಗಳನ್ನು ಪ್ರೀತಿಸೆಬೇಕೆಂಬ ಪ್ರತಿಫಲವನ್ನು ಬೇಡುವುದು ಎಷ್ಟೊಂದು ಕೆಳಸ್ತರದ ವಿಷಯವೆಂದರೆ, ಸಭ್ಯ ಅಭಿರುಚಿಯ 
ಯಾವ ವ್ಯಕ್ತಿಗೂ, ಅಲ್ಲಾಹನು ತನ್ನ ಪ್ರವಾದಿಗ(ಸ) ಹೀಗೆ ಹೇಳಲು `ಕಲಿಸಿರಬಹುದೆಂದು ಮತ್ತು ಪ್ರವಾದಿವರ್ಯರು(ಸ) ಕುರೈಶರ 
ನಡುವೆ ನಿಂತು ಇಂತಹ ಮಾತನ್ನು ಹೇಳಿರಬಹುದೆಂದು ಊಹಿಸಲಿಕ್ಕೇ ಸಾಧ್ಯವಾಗದು. ಅಲ್ಲದೆ ಈ ಮಾತಿನ ಅಭಿಸಂಬೋಧಿತರು 
ಸತ್ತಧಿಕ್ಯಾರಿಗಳೇ ಹೊರತು ಸತ್ಯವಿಶ್ವಾಸಿಗಳಲ್ಲ ಎಂಬುದನ್ನು ಗಮನಿಸಿದಾಗ ಪ್ರಸ್ತುತ ವ್ಯಾಖ್ಯಾನವು ಮತ್ತಷ್ಟು ಅಸಾಂದರ್ಭಿಕವೆಂದು 


ಕಾಂಡ-28 


42. ಅಶ್ಯೂರಾ jis 827 


FEE Pe 
S56 جم کڈ کاب‎ $3 Ob 275 


ಒಳಿತಿನಲ್ಲಿ ಉತ್ತಮವಾಗಿ ವರ್ಧಿಸಿಕೊಡುವೆವು. ಪತತ ಅಲ್ಲಾಹನು ಮಹಾಕ್ಸಮಾಶೀಲನೂ 
ಗುಣಗ್ರಾಹಿಯೂ ಆಗಿರುತ್ತಾನೆ. | 


(24-26) ಈ ವ್ಯಕ್ತಿಯು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿರುವನೆಂದು ಇವರು' ಹೇಳುತ್ತಾ. ರೆಯೇ? 
ಅಲ್ಲಾಹನು ಇಚ್ಛಿಸಿದರೆ ನಿಮ್ಮ ಹೃದಯಕ್ಕೆ ಮುದ್ರೆಯೊತ್ತಿ ಬಿಡಬಹುದಾಗಿತ್ತು." ಅವನು ಮಿಥ್ಮವನ್ನು ಅಳಿಸಿ 
ಬಿಡುತ್ತಾನೆ ಮತ್ತು"ತನ್ನ ವಚನಗಳ ಮೂಲಕ ಸತ್ಯವನ್ನು ಸತ್ಯವೆಂದು ಸಾಧಿಸಿ ತೋರಿಸುತ್ತಾನೆ.“ ನಿಶ್ಚಯವಾಗಿಯೂ 


ತೋರುತ್ತದೆ. ಮೇಲಾಗಿ ಈ ಸಂಪೂರ್ಣ ಉಪನ್ಯಾಸವು ಸತ್ಯನಿಷೇಧಿಗಳನ್ನೇ ಅಭಿಸಂಬೋಧಿಸುತ್ತಾ ಬಂದಿದ್ದು 'ಮೆರದಿನ 
ವಾಕ್ಕಗಳಲ್ಲೂ ಅವರನ್ನೇ ಉದ್ದೇಶಿಸಿ ಮಾತನಾಡಲಾಗಿದೆ. ಈ ವಾಕ್ಸರಣಿಯಲ್ಲಿ ವಿರೋಧಿಗಳಿಂದ ಯಾವುದೇ ತರದ ಪ್ರತಿಫಲವನ್ನು |” " 
ಅಪೇಕ್ಷಿಸುವ ಪ್ರಶ್ನೆಯೇ ಎಲ್ಲಿದೆ? ಒಬ್ಬರಿಂದ ಪ್ರತಿಫಲ ಕೇಳೆಬೇಕಾದರೆ ಅವರಿಗಾಗಿ ಮಾಡಲಾದ 'ಸೇವೆಗೆ ಅವರ ದೃಷ್ಟಿಯಲ್ಲಿ" 
ಏನಾದರೂ ಬೆಲೆ ಇರಬೇಕು. ಸತ್ಮನಿಷೇಧಿಗಳು ಪ್ರವಾದಿವರ್ಯರ(ಸ) ಸೇವೆಗೆ ಯಾವ ಬೆಲೆಯನ್ನೂ ಕಲ್ಲಿಸದಿರುವಾಗ ನಾನು 
ನಿಮಗಾಗಿ ಮಾಡಿರುವ ಈ ಸೇವೆಗೆ ಪ್ರತಿಫಲವಾಗಿ ನೀವು ನನ್ನ ಸಂಬಂಧಿಕರನ್ನು ಪ್ರೀತಿಸಬೇಕೆಂದು ಪ್ರವಾದಿವರ್ಯರು(ಸು 
ಅವರೊಡನೆ ಹೇಳುವುದಾದರೂ ಹೇಗೆ? ಅವರಂತು ಅದನ್ನು ಒಂದು ದೊಡ್ಡ ಅಪರಾಧ ವೆಂದು ತಿಳಿದು ನಾ ಪ್ರಾಣ. 
ಶತ್ರುಗಳಾಗಿ ಬಿಟ್ಟಿದ್ದರು. : 

42. ےی چون‎ ಒಳಿತಿಗಾಗಿ ಶ್ರಮಿಸುವ ದಾಸರ ವಿಷಯದಲ್ಲಿ ಅಲ್ಲಾಹನ ಧೋರಣೆ ಹೀಗಿದೆ: 1) ಅವರು ತಾವಾಗಿ |. : 
ಎಷ್ಟು ಸಜ್ಜನರಾಗಲು ಪ್ರಯತ್ನಿಸುವರೋ ಅಲ್ಲಾಹನು ಅವರನ್ನು ಆದಕ್ಕಿಂತಲೂ ಹೆಚ್ಚು ಸಜ್ಜನರಾಗಿ ಮಾಡುತ್ತಾನೆ. 2) -ಅವರ 
ಕೆಲಸಗಳಲ್ಲಿ ಉಂಟಾಗಿರುವ ಲೋಪ ದೋಷಗಳನ್ನು ಅಲ್ಲಾಹ್‌ ಕಡೆಗಣಿಸಿ ಬಿಡುತ್ತಾನೆ. 3) ಅವರು ತರುವ ಕಿಂಚಿತ್‌ ಪುಣ್ಯ ವನ್ನು 
ಅಲ್ಲಾಹ್‌ ಗೌರವ ಪೂರ್ವಕವಾಗಿ ಕಾಣುತ್ತಾನೆ ಮತ್ತು ಅವರಿಗೆ ಹೆಚ್ಚು ಪ್ರತಿಫಲ ದಯಪಾಲಿಸುತ್ತಾನೆ. 

43. ಅಂದರೆ, ಓ ಸಂದೇಶವಾಹಕರೇ! ಇವರು ನಿಮ್ಮಂತಹ ವ್ಯಕ್ತಿಯನ್ನು, ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸು 
ವಂತಹ ಘೋರ ಕೃತ್ಯವನ್ನೆಸಗಿದವರೆಂದು ದೂಷಿಸುವಷ್ಟು ನಿರ್ಲಜ್ಞರಾಗಿ ಬಿಟ್ಟರೇ? ಇವರಿಗೆ ಸ್ವಲ್ಪವಾದರೂ ನಾಚಿಕೆಯಾಗು 
ವುದಿಲ್ಲವೇ? ಈ ಕುರ್‌ಆನನ್ನು ನೀವು ಸ್ವತಃ ರಚಿಸಿಕೊಂಡು ಅದನ್ನು ಅಲ್ಲಾಹನು ಅವಶೀರ್ಣಿಗೊಳಿಸಿದವರಿದು ಸುಳ್ಳು ಸುಳ್ಳೇ 
ಹೇಳುತ್ತೀರೆಂಬ ದುರಪವಾದವನ್ನು ಇವರು ನಿಮ್ಮ ಮೇಲೆ ಹೊರಿಸುತ್ತಿರುವರೇ? 

44. ಅರ್ಥಾತ್‌- ಹೃದಯದ ಮೇಲೆ ಮುದ್ರೆಯೊತ್ತಲ್ಪಟ್ಟವರು ಮಾತ್ರ ಇಷ್ಟು ದೊಡ್ಡ ಸುತ್ಳಿ್ನು ಹೇಳೆಬಲ್ಲಕು. 
ಅಲ್ಲಾಹನಿಚ್ಛಿಸಿದರೆ ನಿಮ್ಮ ನ್ನೂ ಅಂತಹವರ ಸಾಲಿಗೆ ಸೇರಿಸಿ ಬಿಡಬಲ್ಲನು. ಆದರೆ, ಅವನು ನಿಮ್ಮನ್ನು ಆ 01و0(‎ 
ಬೇರ್ಪಡಿಸಿರುವುದು ಅವನ ಮಹಾ ಅನುಗ್ರಹವೇ ಆಗಿದೆ. ಈ ಉತ್ತರದಲ್ಲಿ ಪ್ರವಾದಿವರ್ಯರ(ಸ) ಮೇಲೆ ಪ್ರಸ್ತುತ ಆರೋಪ 
ಹೊರಿಸುವವರ ಬಗ್ಗೆ ತೀವ್ರ ವ್ಯಂಗೃವಿದೆ. ಇದರ ತಾಶ್ಸರ್ಯವೇನೆಂದರೆ, ಓ ಸಂದೇಶವಾಹಕರೇ, ಈ ಜನರು ನಿಮ್ಮನ್ನು. ಅವರ 
ಮಟ್ಟದ ವ್ಯಕ್ತಿಯೆಂದು ಭಾವಿಸಿಕೊಂಡಿರುವರು. ಅವರು ತಮ್ಮ ಉದ್ದೇಶ ಸಾಧನೆಗಾಗಿ ಎಷ್ಟು ದೊಡ್ಡ ಸುಳ್ಳನ್ನಾದರೂ ಹೇಳಲು 
ಹೇಸುವುದಿಲ್ಲ. ಅದೇ ರೀತಿಯಲ್ಲಿ ತಾವೂ ಕೂಡ ತಮ್ಮ ಉದ್ದೇಶಕ್ಕಾಗಿ ಒಂದು ಸುಳ್ಳನ್ನು ಸೃಷ್ಟಿಸಿ ತಂದಿದ್ದೀರೆಂದು ಅವರು. 
ಭಾವಿಸಿದ್ದಾರೆ. ಆದರೆ, ಅಲ್ಲಾಹನು ಅವರ ಹೃದಯಕ್ಕೆ ಒತ್ತಿ ಬಿಟ್ಟಿರುವ೦ತಹ ಮುದ್ರೆಯನ್ನು ನಿಮ್ಮ ಹೃದಯಕ್ಕೆ ಒತ್ತದಿರುವುದು. 
ಅವನ ಮಹಾ ಅನುಗ್ರಹವೇ ಸರಿ. 

45. ಅರ್ಥಾತ್‌- ಮಿಥ್ಯಕ್ಕೆ ಭದ್ರತೆ ಒದಗಿಸದೆ ಇರುವುದು ಮತ್ತು ಅಂತಿಮವಾಗಿ ಸತ್ಯ; ವನ್ನು ಸತ್ಯವೆಂದೇ. ಕ 
ತೋರಿಸುವುದು ಅಲ್ಲಾಹನ ನಿಯಮ. ಆದುದರಿಂದ ಓ- ಸಂದೇಶವಾಹಕರೇ, ನೀವು ಈ ಸುಳ್ಳಾರೋಪಗಳಿಗೆ ಸ್ವಲ್ಪವೂ'".ಬೆಲೆ.| : 
ಕೊಡಬೇಡಿರಿ. ನಿಮ್ಮ ಕರ್ತವ್ಯವನ್ನು ಮಾಡುತ್ತಲೇ ಹೋಗಿರಿ. ಈ ಸುಳ್ಳುಗಳೆಲ್ಲವೂ ಧೂಳಿನಂತೆ ಹಾರಿಹೋಗುವುದನ್ನು ಮತ್ತು! , 
ನೀವು ಸಾರುತ್ತಿರುವ ಸಂದೇಶವೇ ಸತ್ಯವೆಂಬುದು ಜಗಜ್ಞಾಹೀರಾಗುವುದನ್ನು ನೀವು ಕಣ್ಣಾರೆ- ಕಂಡುಕೊಳ್ಳುವಿರಿ. 


ಕಾಂಡ-25 


628 ಕುರ್‌ಆನ್‌ ವ್ಯಾಖ್ಯಾನ 


NESS ERNE‏ 5 ۰۰ک 
ME 5 Aha ಗ‏ کشر [ರ‏ 
ಪಿಸ EA FONE‏ 3 2-7 

ATER ey EEG UIE Bs Bs 


پچیاد؟ 


Feel APE EE وق کت‎ EE کل‎ oil 


ಅವನು ಹೃದಯಗಳಲ್ಲಿ ಅವಿತಿರುವ ರಹಸ್ಯಗಳನ್ನು ಬಲ್ಲನು. ತನ್ನ ದಾಸರಿಂದ ಪಶ್ಚಾತ್ತಾಪ ಸ್ಟೀಕರಿಸುವವನು 
| ಮತ್ತು ಪಾಪಗಳನ್ನು ಕೃಮಿಸುವವನು ಅವನೇ. ವಸ್ತುತಃ ನಿಮ್ಮ ಕರ್ಮಗಳ ಅರಿವು ಅವನಿಗಿದೆ.” ಅವನು 
ಸತ್ಮವಿಶ್ವಾಸಿಗಳ. ಹಾಗೂ ಸತ್ಯರ್ಮಿಗಳ ಪ್ರಾರ್ಥನೆ ಸ್ಟೀಕರಿಸುತ್ತಾನೆ ಮತ್ತು ಅವರಿಗೆ ತನ್ನ ಅನುಗ್ರಹದಿಂದ 
ಇನ್ನಷ್ಟು ಹೆಚ್ಚು ನೀಡುತ್ತಾನೆ. ಇನ್ನು ಸತ್ಕನಿಷೇಧಿಗಳ ವಿಷಯ, ಅವರಿಗಂತೂ ಘೋರ ಯಾತನೆ ಕಾದಿದೆ. 
(2135) ಅಲ್ಲಾಹನು ತನ್ನ ಎಲ್ಲ ದಾಸರಿಗೂ ವಿಶಾಲ ಜೀವನಾಧಾರ ಕೊಟ್ಟು ಬಿಡುತ್ತಿದ್ದರೆ, ಅವರು 
ಭೂಮಿಯಲ್ಲಿ ದಂಗೆ ಎದ್ದು ಬಿಡುತ್ತಿದ್ದರು. ಆದರೆ ಅವನು ಒಂದು ಪ್ರಮಾಣಕ್ಕನುಸಾರವಾಗಿ ತಾನಿಚ್ಛಿಸಿದಷ್ಟು 
ಇಳಿಸುತ್ತಾನೆ. ಖಂಡಿತವಾಗಿಯೂ ಅವನು ತನ್ನ ದಾಸರ ಬಗ್ಗೆ ತಿಳಿದಿರುವವನೂ ಅವರನ್ನು ನೋಡುತ್ತಿರುವವನೂ 
ಆಗಿರುವನು. ಜನರು ನಿರಾಶರಾಗಿ ಬಿಟ್ಟಿ ಬಳಿಕ ಮಳೆಗರೆಯುವವನೂ ಮತ್ತು ತನ್ನ ಕೃಪೆಯನ್ನು ಹರಡುವವನೂ 


46. ಅರ್ಥಾತ್‌- ನಿಮ್ಮ ಮೇಲೆ ಈ ಬಗೆಯ ಸುಳ್ಳಾರೋಪಗಳನ್ನು ಹೊರಿಸಲಾಗುತ್ತಿದೆ ಎಂಬುದು ಮತ್ತು ನಿಮ್ಮನ್ನು 
ಸೋಲಿಸಲಿಕ್ಕಾಗಿ ನಡೆಸಲಾಗುತ್ತಿರುವ ಈ ಕುಪ್ರಯತ್ನಗಳ ಹಿಂದೆ ನಿಜವಾಗಿ ಯಾವೆಲ್ಲ ಉದ್ದೇಶ ಹಾಗೂ ಸಂಕಲ್ಪಗಳು 
ಇವೆ ಎಂಬುದು ಅವನಿಗೆ ತಿಳಿದಿದೆ. 

41. ಹಿಂದಿನ ಸೂಕ್ತದ ಬೆನ್ನಿಗೆ, ಪಶ್ಚಾತ್ತಾಪ ಪಡಲು ನೀಡಿರುವ ಈ ಪ್ರೇರಣೆಯಿಂದ ವ್ಯಕ್ತವಾಗುವ ತಾತ್ಸರ್ಯ- ಓ 
ಅಕ್ರಮಿಗಳೇ, ಇನ್ನಾದರೂ ನಿಮ್ಮ ದುರ್ವರ್ತನೆಗಳನ್ನು ಕೈ ಬಿಟ್ಟು ಪಶ್ಚಾತ್ತಾಪ ಪಡಿರಿ. ಅಲ್ಲಾಹ್‌ ನಿಮ್ಮನ್ನು ಕ್ಲೆಮಿಸಿ ಬಿಡುವನು- 
ಎಂಬುದಾಗಿದೆ. ತೌಬ(ಪಶ್ನಾತ್ತಾಪು ಎಂದರೆ, ಮನುಷ್ಯನು ತನ್ನ ದುಷ್ಕರ್ಮಗಳ ಬಗ್ಗೆ ನಾಚಿಕೆಪಟ್ಟು ತಾನು ಆ ತನಕ 
ಮಾಡಿಕೊಂಡಿದ್ದೆ ದುಷ್ಕರ್ಮಗಳನ್ನು ತೈಜಿಸುವುದು: ಮತ್ತು ಮುಂದೆ ಅದನ್ನು ಮಾಡದಿರುವುದು. ಆದರೆ, ಅವನು ಅಲ್ಲಾಹನನ್ನು 
ಮೆಚ್ಚಿಸುವ ಸಂಕಲ್ಪ ಮಾಡದಿದ್ದರೆ ಅದು ನಿಜವಾದ ತೌಬಾ ಆಗಲಾರದು. ಬೇರಾವುದಾದರೂ ಉದ್ದೇಶಾರ್ಥವಾಗಿ ಯಾವುದಾದ 
ರೊಂದು .ದುಷ್ಕರ್ಮವನ್ನು ತ್ಯಜಿಸುವುದು ತೌಬಾ ಎನಿಸುವುದಿಲ್ಲ. 

” 48. ಈ ಮಾತಿನ ಹಿನ್ನೆಲೆಯಲ್ಲಿರುವ ವಾಕ್ಸರಣಿಯನ್ನು ಗಮನಿಸಿದಾಗ ಇಲ್ಲಿ ನಿಜವಾಗಿ ಅಲ್ಲಾಹನು ಮಕ್ಕಾದ ಸತ್ಯಧಿಕ್ಕಾರಿಗಳ 
ಬಂಡಾಯ ನೀತಿಯ ಹಿಂದೆ ಇರುವ ಮೂಲ ಕಾರಣವನ್ನು ಸೂಚಿಸಿರುವನೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ರೋಮ್‌ ಮತ್ತು 
ಇರಾನ್‌ಗೆ ಹೋಲಿಸಿದರೆ ಮಕ್ಕಾದ ಸತ್ಯನಿಷೇಧಿಗಳು ಯಾವ ಲೆಕ್ಕಕ್ಕೂ ಇಲ್ಲದವರಾಗಿದ್ದರು. ಸುತ್ತಮುತ್ತಲಿನ ಇತರ ಜನಾಂಗ 

| ಗಳಿಗೆ ಹೋಲಿಸಿದರೂ ಅವರು ಬರೆದು ಹಿಂದುಳಿದ ಜನಾಂಗದ ವ್ಯಾಪಾರ ನಿರತ ಬುಡಕಟ್ಟಿನವರಾಗಿದ್ದರು. ಇದಕ್ಕಿಂತ ಹೆಚ್ಚಿನ 
"| ಯಾವ ಸ್ಥಾನಮಾನವು ಅವೆರಿಗಿರಲಿಲ್ಲ. ಆದರೂ ತಮ್ಮ ಈ ಪುಟ್ಟ ಲೋಕದೊಳಗೆ ಇತರ ಅರಬರಿಗೆ ಹೋಲಿಸಿದರೆ ಅವರು 
ಹೆಚ್ಚು ಸಂಪನ್ನರೂ ಗೌರವಾನ್ವಿತರೂ ಆಗಿದ್ದರು. ಕೇವಲ ಈ ಸಣ್ಣ ಮೇಲ್ಮೆಯಿಂದಾಗಿಯೇ ಅವರು ಅದೆಷ್ಟು ಅಹೆಂಕಾರಿಗಳೂ 
|. ಮದಮತ್ತರೂ ಆಗಿ ಬಿಟ್ಟದ್ದರೆಂದರೆ, ಅವರು ಯಾವ ರೀತಿಯಲ್ಲೂ ಅಲ್ಲಾಹನ ಸಂದೇಶವಾಹಕರ(ಸ) ಮಾತಿಗೆ ಕಿವಿಗೊಡಲು 
ಸಿದ್ಧರಿರಲಿಲ್ಲ. ಈ ವಸ್ತುಸ್ಥಿತಿಯನ್ನೇ ವಿಮರ್ಶಿಸುತ್ತಾ ಇಲ್ಲಿ ಅಲ್ಲಾಹನು- ಒಂದು ವೇಳೆ ನಿಜಕ್ಕೂ ನಾವು ಈ ಅಲ್ಪರಿಗೆ ಸಂಪತ್ತಿನ 
ಬಾಗಿಲುಗಳನ್ನು" ತೆರೆದು ಕೊಟ್ಟಿದ್ದರೆ ಇವರು ಸಂಪೂರ್ಣ ಸ್ಫೋಟಗೊಳ್ಳುತ್ತಿದ್ದರು. ಆದರೆ ನಾವು ಇವರನ್ನು ಇರಬೇಕಾದಲ್ಲೇ 
ಇಟ್ಟಿದ್ದೇವೆ. ಮಿತಿಮೊರಿ ಹಾರಾಡಲು ಸಾಧ್ಯವಾಗದಂತೆ ಇವರಿಗೆ ನಾವು ಅಳೆದು ತೂಗಿ ಇವರು ಹೊರಬಲ್ಲಪಷ್ಪನ್ನು ಮಾತ್ರ 


ಕಾಂಡ-25 


42. ಅಶ್ಯೂರಾ 629 


Fol EUS الازیں‎ NEE 4 من‎ 56k 
£ SG ESIC EASE EAS 


3 


Fo IESE FE 5 Koil‏ فی لیو ما لکڑ 
sl FO‏ مِن 55 PANG SNS‏ 
ಅವನೇ. ಪ್ರಶಂಸಾರ್ಹನಾದ ರಕ್ಷಕ ಮಿತ್ರನೂ ಅವನೇ. ಭೂಮಿ- ಆಕಾಶಗಳ ಸೃಷ್ಟಿಯೂ ಅವನು ಇವೆರಡರಲ್ಲಿ‏ 
ಹರಡಿಸಿರುವ ಈ ಜೀವಿಗಳೂ ಅವನ ನಿದರ್ಶನಗಳಲ್ಲಾಗಿವೆ.9 ತಾನಿಚ್ಛಿಸಿದಾಗ ಅವನು ಅವುಗಳನ್ನು‏ 
ಒಟ್ಟುಗೂಡಿಸಬಲ್ಲನು.*' ನಿಮಗೆ ಒದಗಿರುವ ಯಾವುದೇ ಸಂಕಷ್ಟವು ನಿಮ್ಮ ಕೈಗಳ ಗಳಿಕೆಯಿಂದಲೇ ಆಗಿದೆ.‏ 
ಅನೇಕ ಪಾಪಗಳನ್ನು ಅವನು ಹಾಗೆಯೇ ಕ್ಷಮಿಸಿ ಬಿಡುತ್ತಾನೆ. ನೀವು ಭೂಮಿಯಲ್ಲಿ ಅವನನ್ನು ಸೋಲಿಸ‏ 


ಬಲ್ಲವರಲ್ಲ ಮತ್ತು ನಿಮಗೆ ಅಲ್ಲಾಹನ ವಿರುದ್ಧ ಯಾವುದೇ ಬೆಂಬಲಿಗನಾಗಲಿ ಸಹಾಯಕನಾಗಲಿ ಇಲ್ಲ. 
ಸಮುದ್ರದಲ್ಲಿ ಪರ್ವತಗಳಂತೆ ತೋರುತ್ತಿರುವ ಈ ಹಡಗುಗಳು ಅವನ ನಿದರ್ಶನಗಳಲ್ಲಾಗಿವೆ. ಅಲ್ಲಾಹನು 


ನೀಡುತ್ತಿದ್ದೇವೆ- ಎಂದಿರುವನು. ಈ ಅರ್ಥದ ದೃಷ್ಟಿಯಿಂದ 'ಈ ವಾಕ್ಕವು ಈ ಕೆಳಗಿನ ಸೂಕ್ತಗಳಲ್ಲಿ ಹೇಳಿರುವ ಮಾತನ್ನೇ 
ಸ್ವಲ್ಪ ಭಿನ್ನವಾದ ಪದಗಳಲ್ಲಿ ಹೇಳಿದೆ. ನೋಡಿರಿ: ಸೂರಃ ತೌಬಾ- 6. 70, ಅಲ್‌. ಕಹ್ಟ್‌- 32, 42, ಅಲ್‌ ಕಸಸ್‌- 75, 
82, ಅರ್ರೂಮ್‌ - رو‎ ಸಬಾ - 34, 36 ಮತ್ತು ಅಲ್‌ ಮೂಮಿನ್‌ - 82, 85. 

49. ಇಲ್ಲಿ ವಲೀ وم‎ ಮಿತ್ರ) ಎಂದರೆ, ತಾನು ಸೃಷ್ಟಿಸಿದ ಸಕಲ ಸೃಷ್ಟಿಗಳ ಮೇಲ್ವಿಚಾರಕನಾಗಿರುವವನು. ತನ್ನ ದಾಸರ 
ಸಕಲ ಬೇಡಿಕೆಗಳನ್ನು ಪೂರೈಸುವ ಹೊಣೆಹೊತ್ತವನು. | 

50. ಅರ್ಥಾತ್‌- ಭೂಮಿಯಲ್ಲೂ ಆಕಾಶಗಳಲ್ಲೂ. ಜೀವವೆಂಬುದು ಈ ಭೂಮಿಯಲ್ಲಿ ಮಾತ್ರ ಇರುವುದಲ್ಲ, ಇತರ 
ಗ್ರಹಗಳಲ್ಲೂ ಜೀವಿಗಳಿದ್ದಾರೆ ಎಂಬ ಬಗ್ಗೆ ಇದೊಂದು ವ್ಯಕ್ತ ಸೂಚನೆಯಾಗಿದೆ. 

51. ಅರ್ಥಾತ್‌- ಅವನು ಅವುಗಳನ್ನು ಹರಡಿ ಬಿಡಲು ಶಕ್ತೆನಾಗಿರುವಂತೆಯೇ ಅವುಗಳನ್ನು ಒಟ್ಟು ಸೇರಿಸಲಿಕ್ಕೂ 
ಶಕ್ತನಾಗಿದ್ದಾನೆ. ಆದುದರಿಂದ ಪುನರುತ್ನಾನ ಸಂಭವಿಸಲು ಸಾಧ್ಯವಿಲ್ಲವೆಂಬ ಮತ್ತು ಆರಂಭದಿಂದ ಅಂತ್ಕದ” ವರೆಗಿನ ಸಕಲ 
ಮಾನವರನ್ನು ಒಟ್ಟಾಗಿ ಎಬ್ಬಿಸಲು ಅಸಾಧ್ಯವೆಂಬ ಭಾವನೆ ಸರಿಯಲ್ಲ. 

52. ಇಲ್ಲಿ ಸಕಲ ಮಾನವಕುಲದ ಸಂಕಷ್ಟಗಳ ಕಾರಣವನ್ನು ತಿಳಿಸ ಲಾಗುತ್ತಿರುವುದಲ್ಲಿ. ಬದಲಾಗಿ, ಅಂದು ಮಕ್ಕಾ 
ಪಟ್ಟಣದಲ್ಲಿ ಸತ್ಯನಿಷೇಧ ಮತ್ತು وہ موہ‎ ಮಾಡುತ್ತಿದ್ದವರನ್ನುದ್ದೆ "ಶಿಸಿ ಇದನ್ನು ಹೇಳಲಾಗುತ್ತಿದೆ ' ಎಂಬುದು 
ಗಮನದಲ್ಲಿ; ರಚೇಕು. ಅಲ್ಲಾಹನು ನಿಮ್ಮ ಎಲ್ಲ ಅಪರಾಧಗಳ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ದರೆ - "ನಿಮ್ಮನ್ನು ಜೀವಿಸಲಿಕ್ಕೇ 
ಬಿಡುತ್ತಿರಲಿಲ್ಲ. ನಿಮ್ಮ ಮೇಲೆ ಬಂದಿರುವ ಈ ವಿಪತ್ತುಗಳು (ಪ್ರಾಯಶಃ ಇದು, ಆ ಕಾಲದಲ್ಲಿ , ಮಕ್ಕಾದಲ್ಲಿ ಉಂಟಾಗಿದೆ. 
ಬರಗಾಲದ ಕಡೆಗೆ 'ಸೂಚನೆಯಾಗಿರಬೇಕು) ಕೇವಲ ನೀವು ಎಚ್ಚರಗೊಳ್ಳಬೇಕೆಂದು, . "ಯಾವ ದೇವಸ ' ವಿರುದ್ಧ ನೀವು 
ಬಂಡೆದ್ದಿರುವಿರೋ ಆತನೆದುರು ನೀವು ಆದೆಷ್ಟು ಅಸಹಾಯಕರೆಂದು ತಿಳಿಯಲು ಪ್ರಯತ್ನಿ ್ಲಿಸಬೇಕೆಂದು ಮತ್ತು ನೀವು ಯಾರೆನ್ನೆಲ್ಲಾ 
ನಿಮ್ಮ ರಕ್ಷಕರು ಹಾಗೂ ಕಾರ್ಯಸಾಧಕರೆಂದು ಕಲ್ಪಿಸಿಕೊಂಡಿರುವಿರೋ ಅವರಾರೂ ಅಲ್ಲಾ: ಹನ ಓಡಿತದಿಂದ ನಿಮ್ಮ: ನ್ನು ರಕ್ಲಿಸಲು 
ಕಿಂಚಿತ್ತೂ 'ಫರವಾಗಲಾರರೆಂಬುದನ್ನು ನೀವು ಅರಿಯಬೇಕೆಂದು ನಿಮಗೆ ನೀಡಲಾಗಿರುವ ಒಂಡು ಎಚ್ಚರಿಕೆ ಮಾತ್ರವಾಗಿದೆ ಎಂದು 
ಆ ಜನರೊಡನೆ ಹೇಳಲಾಗುತ್ತಿದೆ. "ವಿಷಯವು ಮತ್ತಷ್ಟು ಸ್ಪಷ್ಟವಾಗಲು ಇಲ್ಲಿ ಇನ್ನೊಂದು ಅಂಶವನ್ನೂ ತಿಳಿಸಬೇಕಾಗುತ್ತದೆ. 
ಅದೇನೆಂದರೆ, ಪ್ರಾಮಾಣಿಕ ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಅಲ್ಲಾಹನ ನಿಯಮವು ಇದಕ್ಕ ಲತೆ ಭಿನ್ನವಾಗಿದೆ. ಅವರಿಗೆದುರಾಗುವ 
ಎಲ್ಲ ಸಂಕಷ್ಟಗಳೂ ವಿಪತ್ತು; ಗಳೂ ಅವರ ಪಾಪ, ಪ್ರಮಾದ ಮತ್ತು ಲೋಪಗಳಿಗೆ ಪರಿಹಾರ .ಮತ್ತು ಪ್ರಾಯಶ್ಚಿತ್ತಗಳಾಗುತ್ತಾ 
ಹೋಗುತ್ತವೆ. ಈ ಕುರಿತು ಸಹೀಹ್‌ ಹದೀಸ್‌ ನಲ್ಲಿ ಹೀಗಿದೆ: "ಮುಸ್ಲಿಮನಿಗೆ ಎದುರಾಗುವ ಪ್ರತಿಯೊಂದು ನೋವು, ಸಂಕಟ, 
ಚಿಂತೆ, ದುಃಖ, ವ್ಯಾಕುಲ, ಸಂಕಷ್ಟ ಮತ್ತು ಕಳವಳವನ್ನು ಹೆಚ್ಚಿ تع‎ ಅವನಿಗೊಂದು ಮುಳ್ಳು ಚುಚ್ಚಿದರೆ ಅದನ್ನು ಕೂಡಾ ಅಲ್ಲಾಹನು 
ಅವನ ಯಾವುದಾದರೊಂದು ತಪ್ಪಿಗೆ ಪ್ರಾಯಶ್ನಿತವಾಗಿ ಮಾಡಿ ಬಿಡುತ್ತಾನೆ." (ಬುಖಾರಿ, ಮುಸ್ಲಿ ಮ್‌) ಇನ್ನು ಅಲ್ಲಾಹನ 
ಮಾರ್ಗದಲ್ಲಿ ಅವನ ಧರ್ಮದ ಉತ್ಸಾನಕ್ಕಾಗಿ ಬಬ್ಬ ಸತ್ಯವಿಶ್ವಾಸಿ ಸಹಿಸುವ ಸಂಕಷ್ಟಗಳ ವಿಷಯ- ಅವು ಅವನ: ತಪ್ಪುಗಳಿಗೆ 


ಕಾಂಡ-25 


60 ಕುರ್‌ಆನ್‌ ವ್ಯಾಖ್ಯಾನ 


0S EES ناج‎ Ro SESH 

ESS SL SITE Be 
ಹಹಖ یں تا‎ au Ne 
AGL HSE As UG gs FES گنی‎ 


3 


و سس کے کک جے 2% 7 

5 BS NE GC SH5EKE AS 
ಸ ತಾನಿಚಿಸಿದಾಗ ಗಾಳಿಯನ್ನು ಸ್ವಬ್ದಗೊಳಿಸಬಲ್ಲನು ಮತ್ತು ಆಗ ಇವುಗಳು ಸಮುದ್ರದ ಬೆನ್ನ ಮೇಲೆ 
: ನಿಂತಲ್ಲೇ ನಿಂತು ಬಿಡುವವು. ಅತ್ಯಂತ ಸಹನಶೀಲ ಹಾಗೂ ಕೃತಜ್ಞನಿಗೆ ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ 
| ಅಥವಾ ಅವನು (ಆ ಹಡಗಿನಲ್ಲಿರುವ ಪ್ರಯಾಣಿಕರ) ಅನೇಕ ಪಾಪಗಳನ್ನು ಕ್ಷಮಿಸಿ ಅವರ ಕೆಲವೊಂದು 
ದುಷ್ಕೃತ್ಯಗಳ ಫಲವಾಗಿ ಅವರನ್ನು ಮುಳುಗಿಸಿ ಬಿಡಲೂ ಬಹುದು. ಆಗ ನಮ್ಮ ನಿದರ್ಶನಗಳ ಕುರಿತು 
ಜಗಳಾಡುವವರಿಗೆ, ತಮಗೆಲ್ಲೂ ಅಭಯ ಸ್ಥಾನವಿಲ್ಲವೆಂದು ತಿಳಿದು ಬರುವುದು.* 

(36- -43) ನಿಮಗೆ ನೀಡಲಾಗಿರುವುದೆಲ್ಲವೂ ಕೇವಲ ಇಹಲೋಕದ ಕೆಲವೇ ದಿನಗಳ ಜೀವನ ಸಾಧನಗಳಾಗಿವೆ 
ಮತ್ತು ಅಲ್ಲಾಹನ ಬಳಿಯಲ್ಲಿರುವುದೆಲ್ಲ ಉತ್ತಮವೂ ಶಾಶ್ವತವೂ ಆಗಿರುತ್ತ ದೆ ಅದು ಇರುವುದು 
"| ಸತ್ಯವಿಶ್ವಾಸಿಗಳಿಗಾಗಿ ಮತ್ತು ತಮ್ಮ ಪ್ರಭುವಿನ ಮೇಲೆ ಭರವಸೆ ಇಡುವವರಿಗಾಗಿ.5' ಅವರು ದೊಡ್ಡದೊಡ್ಡ 


ಪ್ರಾಯಶ್ಚಿತ್ತ: ವಾಗುವುದು ಮಾತ್ರವಲ್ಲದೆ, ಅಲ್ಲಾಹನ ಬಳಿ ಅವನ ಸ್ಥಾನಮಾನವು ಉನ್ನತವಾಗುವುದಕ್ಕೂ ಕಾರಣವಾಗುತ್ತವೆ. ಇಂತಹ 
ಸಂಕಷ್ಟಗಳ ಕುರಿತು ಅವು ಪಾಪಗಳಿಗೆ ಶಿಕ್ಸೆಯಾಗಿ ಬಂದವುಗಳೆಂದು ಕಲ್ಪಿಸಿಕೊಳ್ಳಲು ಯಾವ ಅವಕಾಶವೂ ಇಲ್ಲ. 

53. 'ಸಹನಶೀಲ'ನೆಂದರೆ- ತನ್ನ ಭ್ರಷ್ಟ ಚಿತ್ತಾಕಾಂಕ್ಸೆ ಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳುವವನು. ಸುಖ ಮತ್ತು ಕಷ್ಟಗಳೆರಡರಲ್ಲೂ 
ದಾಸ್ಕದ ನಿಲುಮೆಗೇ ಅಂಟಿಕೊಂಡಿರುವವನು. ಕೃತಜ್ಞನೆಂದರೆ, ದೇವ ವಿಧಿಯು ಅವನನ್ನು ಎಷ್ಟೇ ಉನ್ನತ ಸ್ಥಾನಕ್ಕೆ 
ಕೊಂಡೊಯ್ದರೂ ಅದನ್ನು ತನ್ನ ಚಮತ್ಕಾರವೆಂದು ಎಣಿಸದೆ ಅಲ್ಲಾಹನ ಅನುಗ್ರಹವೆಂದು ಭಾವಿಸುತ್ತಿರುವವನು. ಅವನಿಗೆ 
ಎಂತಹ" ಅಥೋಗತಿಯುಂಟಾದರೂ ಅವನ ದೃಷ್ಟಿಯು ತನ್ನ ದುರ್ದೆಸೆಯ ಕಡೆಗೆ ಹೋಗದೆ, ಅತ್ಯಂತ ಕೆಟ್ಟ ಅವಸ್ಥೆಯಲ್ಲೂ 
-] ಸಾಮಾನ್ಯವಾಗಿ: ಮನುಷ್ಠನ ಬಳಿ ಉಳಿದಿರುವಂತಹ ಅನುಗ್ರಹಗಳ ಮೇಲೆಯೇ ಕಂದ್ರೀಕೃತವಾಗಿರುತ್ತದೆ. ಸುಸ್ಮಿಶಿಯಲ್ಲೂ 
‘ ಡುಸ್ಸಿತಿಯಲ್ಲೂ ಅವನ. ನಾಲಗೆಯಿಂದಲೂ ಹೃದಯದಿಂದಲೂ ತನ್ನ ಒಡೆಯನಿಗೆ ಕೃತಜ್ಞತೆಯೇ ಪ್ರಕಟವಾಗುತ್ತಿರುತ್ತದೆ. 

54. ಕುರೈಶರಿಗೆ ತಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಿ ಇತಿಯೋಪಿಯಾ ಮತ್ತು ಆಫ್ರಿಕಾದ ಕರಾವಳಿ ಪ್ರದೇಶಗಳಿಗೂ 
ಹೋಗಬೇಕಾಗಿ ಬಕಿತ್ತಿ್ತು. ಆ ಪ್ರಯಾಣಗಳಿಗಾಗಿ ಅವರು ಹಾಯಿ ಹಡಗುಗಳ ಮತ್ತು ನಾವೆಗಳ ಮೂಲಕೆ ಬಹಳೆ ಅಪಾಯಕಾರಿ 
ಯಾದ ಕೆಂಪು.ಸಮುದ್ರ ಮಾರ್ಗವಾಗಿ ಆ ಪ್ರದೇಶಗಳಿಗೆ ಪ್ರಯಾಣಿಸುತ್ತಿದ್ದರು. ಆದುದರಿಂದ ಇಲ್ಲಿ ಅಲ್ಲಾಹನು ಚಿತ್ರಿಸಿರುವಂತಹ 
ಸನ್ನಿವೇಶವನ್ನು ರೈತರು ತಮ್ಮ ಸ್ವಂತ ಅನುಭವಗಳ REESE ಪೂರ್ಣವಾಗಿ ಅರ್ಥ "ಮಾಡಿಕೊಳ್ಳಲು ಸಾಧ್ಯವಿತ್ತು. 

55. ಅರ್ಥಾತ್‌- ಈ 0. "ಯಾರಿಗಾದರೂ ಅತುಲೈಶ್ವರ್ಯ ಸಿಕ್ಕಿದರೂ ಅದು ಸ್ಫಲ್ಪ ಕಾಲದ ಮಟ್ಟಿಗೆ ಮಾತ್ರ 
ಸಿಗುತ್ತದೆ. ಅದನ್ನು” ಅವನು ಕೆಲವು ವರ್ಷಗಳ: ವರೆಗೆ ಮಾತ್ರ 'ಅನುಬೋಗಿಸಿಕೊಳ್ಳುತ್ತಾನೆ. ಅನಂತರ ಎಲ್ಲವನ್ನೂ ಬಿಟ್ಟು 
ಬರಿಗೈಯಲ್ಲಿ ಹೋಗಿಬಿಡುತ್ತಾನೆ. ತನ್ನ ಆ ಐಶ್ಚರ್ಯದ ಮತ್ತು ಸ್ವತಃ ಈ ಲೋಕದ ವಾಸ್ತವಿಕತೆಯನ್ನು ತಿಳಿದಿರುವ ಯಾವ 
ಮಾನವನೂ ತನ್ನ ಐಶ್ವರ್ಯದ ಬಗ್ಗೆ ಅಹಂಕಾರ ಪಡಲಾರನು. 

_ 56. ಅರ್ಥಾತ್‌- ಆ ಸಂಪತ್ತು ತನ್ನೆ ಸ್ವರೂಪ ಮತ್ತು ಗುಣಮಟ್ಟದ ದೃಷ್ಟಿಯಿಂದಲೂ ಬಹಳ ಉನ್ನತ -ತರಗತಿಯದ್ದಾಗಿದೆ 
.ಮತ್ತು . ಅದು ತಾತ್ಕಾಲಿಕವಾಗಿರದೆ ಅನಂತ ಮತ್ತು ಶಾಶ್ವತವೂ ಆಗಿದೆ. 

F 57. ಇಲ್ಲಿ.ಅಲ್ಲಾಹನ ಮೇಲಿನ ಅಚಲ ಭರವಸೆಯನ್ನು ಈಮಾನಿನ ಅನಿವಾರ್ಯ ಬೇಡಿಕೆ ಮತ್ತು ಪರಲೋಕದ ಯಶಸ್ಸಿಗೆ 

3 ಶರತ್ತಿ ನಂತಿರುವ" ಒಂದು. ಅತ್ಕವಶ್ಯಕ ಗುಣ, ವಿಶೇಷವೆಂದು 'ಸಾರಲಾಗಿದೆ. ತವಕ್ಕುಲ್‌ (ಅಲ್ಲಾಹನ ಮೇಲಿನ ಅಚಲ ಭರವಸೆ ೧ನ 


ಕಾಂಡ-25 


42. ಅಶ್ಯೂರಾ x 631 


ME SEA EL‏ بن NEI‏ آئَآمُوا ال لو“ 


سے بب س ھت بتریہ. سے سے اورو 


ಈ (3 sé PN ಯಿ ಜ್ರ و‎ 


ಪಾಪಗಳಿಂದ ಮತ್ತು ಅಶ್ಲೀಲ ಕಾರ್ಯಗಳಿಂದ ದೂರವಿರುವವರೂ ಸಿಟ್ಟು ಬಂದಾಗ ಕ್ಷಮಿಸಿ ಬಿಡುವವರೂ 
ಆಗಿರುತ್ತಾರೆ. ಅವರು ತಮ್ಮ ಪ್ರಭುವಿನ ಆಜ್ಞೆಗಳನ್ನು ಪಾಲಿಸುತ್ತಾರೆ ನಮಾರುನ್ನು ಸಂಸ್ಥಾಪಿಸುತ್ತಾದೆ, ತಮ್ಮ 
ವ್ಯವಹಾರಗಳನ್ನು ಪರಸ್ಪರ ಸಮಾಲೋಚನೆಯಿಂದ ನಡೆಸುತ್ತಾರೆ"! ನಾವು ಅವರಿಗೆ ಕೊಟ್ಟರುವ ಜೀವನಾಧಾರಗಳಿಂದ 


ಅರ್ಥ ಹೀಗಿದೆ; 1) ಮನುಷ್ಯನಿಗೆ ಅಲ್ಲಾಹನ"ಮಾರ್ಗದರ್ಶನದ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. 2) ಮನುಷ್ಯನ 'ಭರವಸೆಯು 
ತನ್ನ ಶಕ್ತಿ, ಸಾಮರ್ಥ್ಯ ಸಾಧನಾನುಕೂಲಗಳು, ಯೋಜನೆಗಳು ಮತ್ತು ಅಲ್ಲಾಹನ ಹೊರತು ಇತರರ ಸಹಾಯ ಸಹಕಾರಗಳ ಮೇಲೆ 
ಇರಬಾರದು. ಇದರ ಬದಲು, ಇಹೆ-ಪರಗಳ ಎಲ್ಲ ವಿಷಯಗಳಲ್ಲೂ ತನ್ನ ಯಶಸ್ಸು ನಿಜವಾಗಿ ಅಲ್ಲಾಹನ ಅನುಗ್ರಹ ಮತ್ತು 
ಸಹಾಯವನ್ನೇ ಅವಲಂಬಿಸಿದೆ ಎರಿಬುದು ಅವನ ಮನಸ್ಸಿನಲ್ಲಿ ಸದಾ ಹಸಿರಾಗಿರಬೇಕು. 3) ಮನುಷ್ಯನಿಗೆ, ಅಲ್ಲಾಹನು ಸತ್ಯ 
' ಎಶ್ವಾಸದಿರಿಸ ಸತ್ಕರ್ಮವೆಸಗುವ ತನ್ನ ದಾಸರಿಗೆ ನೀಡಿರುವ ವಾಗ್ದಾನಗಳ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆ ಇರಬೇಕು. 
ತವಕ್ಕುಲ್‌ನ ಈ ವಿವರಣೆಯಿಂದ ಅದಕ್ಕೂ ಈಮಾನಿಗೂ ಎಷ್ಟು ಗಾಢ ಸಂಬಂಧವಿದೆಯೆಂಬುದು ವ್ಯಕ್ತವಾಗುತ್ತದೆ. 
58. ವಿವರಣೆಗಾಗಿ ನೋಡಿರಿ: ಸೂರಃ ಅನ್ನಿಸಾ- 31, ಅಲ್‌ 'ಅನ್‌ಆಮ್‌-151, 0سر‎ ಮತ್ತು' ಅನ್ನಜ್ಮ್‌-32. 
59, ಅರ್ಥಾತ್‌- ಅವರು ಕೋಪಿಷ್ಟ ರೂ ಕಿಡಿ ಕಾರುವವರೂ ಆಗಿರುವುದಿಲ್ಲ. ಅವರು ಪ್ರತೀಕಾರ ಪ್ರವೃತ್ತಿಯವರಾಗಿರು 
ವುದಿಲ್ಲ. ಅವರು ಜನರ ಅಪರಾಧಗಳನ್ನು 'ತಡೆಗಣಿಸುವವರೂ ಅವರನ್ನು, ಕ್ಷಮಿಸುವವರೂ ಆಗಿರುತ್ತಾರೆ. ವಿಂದಾದರೂ ಕೋಪ 
ಬಂದರೂ ಅದನ್ನು ನುಂಗಿಕೊಳ್ಳುತ್ತಾರೆ. 
60. ಇದರ -ಶಬ್ಲ್ದಾರ್ಥ- 'ತಮ್ಮ ಪ್ರಭುವಿನ ಕರೆಗೆ ಒಗೊಡುತ್ತಾರೆ' ಎಂದಾಗುತ್ತದೆ. ಅರ್ಥಾತ್‌- ಅಲ್ಲಾಹನು ಯಾವ 
ಕೆಲಸಕ್ಕಾಗಿ ಕರೆದರೂ ಅದಕ್ಕೆ ಧಾವಿಸಿ ಬರುತ್ತಾರೆ. ಅವನು ಯಾವ ವಿಷಯದೆಡೆಗೆ ಆಹ್ವಾನವಿತ್ತರೂ ಅದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. 
61. ಇಲ್ಲಿ ಇದನ್ನು ಸೆತೈವಿಶ್ವಾಸಿಗಳೆ ಅತ್ಯುತ್ತಮ ಗುಣ ವಿಶೇಷಗಳ ಸಾಲಿಗೆ ಸೇರಿಸಲಾಗಿದೆ. ಸೂರಃ ಆಲಿ ಇಮ್ರಾನ್‌ 
(ಸೂಕ್ತೆ-159)ನಲ್ಲಿ ಇದನ್ನು ಆದೇಶಿಸಲಾಗಿದೆ. ಇದರ ಪ್ರಕಾರ- ಸಮಾಲೋಚನೆಯು ممعہ‎ ಜೀವನ ಕ್ರಮದ ಒಂದು 
ಪ್ರಧಾನ ಸ್ತಂಭವಾಗಿದೆ. ಸಾಮಾಜಿಕ ವ್ಯವಹಾರಗಳನ್ನು ಸಮಾಲೋಚನೆ ನಡೆಸದೆ ನಿರ್ವಹಿಸುವುದು ಅಜ್ಞಾನಜನ್ಮ ಕ್ರಮವಾಗಿ 
ರುವುದು ಮಾತ್ರವಲ್ಲ ಅದು ಅಲ್ಲಾಹನು ನಿಶ್ವಯಿಸಿರುವ ನಿಯಮದ ಸ್ಪಷ್ಟ ಉಲ್ಲಂಘನೆಯೆನಿಸಿಕೊಳ್ಳುತ್ತದೆ. ತಮ್ಮ 
ವ್ಯವಹಾರಗಳನ್ನು ಪರಸ್ಪರ ಸಮಾಲೋಚನೆಯಿಂದ ನಡೆಸುತ್ತಾರೆ ಎಂಬ ನಿಯಮದ ಸ್ವರೂಪ ಮತ್ತು ಸ್ವಭಾವದ ದೃಷ್ಟಿಯಿಂದ, 
ಅದಕ್ಕೆ ಈ ಕೆಳಗಿನ 5 ಅಂಶಗಳು ಅತ್ಮವಶ್ಯಕವಾಗಿವೆ: 1) ಸಾಮಾಜಿಕ ವ್ಯವಹಾರಗಳು ಯಾವ - ಜನರ 'ಹಕ್ಕು ಮತ್ತು 
ಹಿತಾಸಕ್ತಿಗಳಿಗೆ ಸಂಬಂಧಿಸಿವೆಯೋ ಅವರಿಗೆ ಅಭಿಪ್ರಾಯ ಪ್ರಕಟಣೆಯ ಸಂಪೂರ್ಣ ಸ್ವಾತಂತ್ರ್ಯವಿರಬೇಕು ಮತ್ತು ಅವರ 
ವ್ಯವಹಾರಗಳನ್ನು ನಿಜವಾಗಿ ಯಾವ ರೀತಿ ನಡೆಸ ಸಲಾಗುತ್ತಿದೆ ಎಂಬ ಕುರಿತು ಅವರಿಗೆ ಪೂರ್ಣ ಮಾಹಿತಿ ನೀಡುತ್ತಿರಬೇಕು, 
ಅಲ್ಲದೆ ಅವರಿಗೆ ತಮ್ಮ ವ್ಯವಹಾರದ ನಿರ್ವಹಣೆಯಲ್ಲಿ ಏನಾದರೂ ತಪ್ಪು ಅಥವಾ ಲೋಪ ನಡೆಯುತ್ತಿರುವುದು ಕಾಣಿಸಿದರೆ 
ಅದನ್ನು ವಿಮರ್ಶಿಸುವ, ಪ್ರತಿಭಟಿಸುವ ಮತ್ತು ಅದರಿಂದ ಸುಧಾರಣೆಯಾಗದಿದ್ದರೆ ಅಂತಹ ಆಡಳಿತಗಾರರನ್ನು ಬದಲಾಯಿಸುವ 
ಸಂಪೂರ್ಣ ಹಕ್ಕಿರಬೇಕು. 2) ಸಾಮಾಜಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹೊಣೆಗಾರಿಕೆ ವಹಿಸಬೇಕಾದ ವ್ಯಕ್ತಿಯನ್ನು ಜನತೆಯ 
ಸಮ್ಮತಿಯಿಂದ ನೇಮಕ ಮಾಡಬೇಕು ಹಾಗೂ ಈ ಸಮ್ಮತಿಯು ಸ್ವತಂತ್ರ ಸಮ್ಮತಿಯಾಗಿರಬೇಕು. 3) ಆಡಳಿತಗಾರನಿಗೆ ಸಲಹೆ 
ನೀಡಲಿಕ್ಕಾಗಿಯೂ ಜನತೆಯ ವಿಶ್ವಾಸಕ್ಕೆ ಪಾತ್ರರಾದವರನ್ನು ಮಾತ್ರ ನೇಮಿಸಬೇಕು. ہہ‎ ಸಲಹೆ ನೀಡುವವರು. ತಮ್ಮ ಜ್ಞಾನ, 
ವಿಶ್ವಾಸ ಮತ್ತು ಆತ್ಮಸಾಕ್ಟಿಗೆ ಅನುಗುಣವಾಗಿ ಸಲಹೆ ನೀಡಬೇಕು ಮತ್ತು ಈ ರೀತಿಯ ಅಭಿಪ್ರಾಯ ಪ್ರಕಟನೆ. ಮಾಡಲು 
ಅವರಿಗೆ ಪೂರ್ಣ ಸ್ವಾತಂತ್ರ್ಯವಿರಬೇಕು. 5) ಸಲಹಾ ಮಂಡಳಿಯ ಸದಸ್ಯರು 'ಇಜ್ಮಾಲ್‌'(ಸರ್ವಾನುಮತ)ುದಿಂದ ನೀಡುವ 
ಸಲಹೆಯನ್ನು ಅಥವಾ ಅವರ 'ಜುಮ್‌ಹೂರ್‌' (ಬಹುಮತೆ)ನ ಬೆಂಬಲವಿರುವ ಸಲಹೆಯನ್ನು: ಸ್ಟೀಕರಿಸಿಕೊಳ್ಳಬೇಕು. ಇಲ್ಲಿ 
"ಅವರ ವ್ಯವಹಾರಗಳಲ್ಲಿ ಅವರಿಂದ ಸಲಹೆ ಪಡೆಯಲಾಗುತ್ತದೆ” ಎಂದು ಹೇಳಿಲ್ಲ. ಬದಲಾಗಿ, "ಅವರ ವ್ಯವಹಾರಗಳು 
ಪರಸ್ಪರ ಸಮಾಲೋಚನೆಯಿಂದ ನಡೆಯುತ್ತವೆ" ಎಂದು ಹೇಳಲಾಗಿದೆ. ಕೇವಲ ಸಲಹೆ ಕೇಳಿದ ಮಾತ್ರಕ್ಕೆ ಈ ಆದೇಶವನ್ನು 
ಪಾಲಿಸಿದಂತಾಗುವುದಿಲ್ಲ. ಅದಕ್ಕಾಗಿ ಸಲಹಾ ಮಂಡಳಿಯ ಸಮಾಲೋಚನೆಯಲ್ಲಿ ಸರ್ವಾನುಮತ' ಅಥವಾ ಬಹುಮತದೊಂದಿಗೆ 
ನಡೆಯುವ ನಿರ್ಧಾರಗಳ ಪ್ರಕಾರವೇ ಎಲ್ಲ ವ್ಯವಹಾರಗಳು ನಡೆಯಬೇಕಾದುದು ಅಗತ್ಯ. ಇಸ್ಲಾಮಿನ" 'ಶೂರಾ'ದ (ಸಮಾಲೋಚನಾ 


ಕಾಂಡ-25 


632 ಕುರ್‌ಆನ್‌ ವ್ಯಾಖ್ಯಾನ 


ASE SIGE LAE EE S82 
A LSA Se CAS BF تک‎ 
SSM LE SN EF LA Gar ین‎ ನ 


ಖರ್ಚು ಮಾಡುತ್ತಾರೆ ಮತ್ತು ಅವರ ಮೇಲೆ ಅತಿರೇಕವೆಸಗಲ್ಪಟ್ಟರೆ ಅದನ್ನು ಪ್ರತಿರೋಧಿಸುತ್ತಾರೆ.5 ಕೆಡುಕಿನ 
ಪ್ರತಿಫಲ" ಅದಕ್ಕೆ ಸಮಾನವಾದ ಕೆಡುಕಾಗಿದೆ. ಇನ್ನು ಯಾರಾದರೂ ಕ್ಷಮಿಸಿಬಿಟ್ಟರೆ ಹಾಗೂ ಸುದಾರಿಸಿಕೊಂಡರೆ 
ಅದರ ಪ್ರತಿಫಲದ ಹೊಣೆ ಅಲ್ಲಾಹನ ಮೇಲಿದೆ." ನಿಶ್ಚಯವಾಗಿಯೂ ಅವನು ಅಕ್ರಮಿಗಳೆನ್ನು ಮೆಚ್ಚುವುದಿಲ್ಲ.” 
ತಮ್ಮ ಮೇಲೆ ಅಕ್ರಮವಾದ ಬಳಿಕ ಪ್ರತೀಕಾರವೆಸಗಿದವರನ್ನು ಆಕ್ಟೇಪಿಸಲಾಗದು. ವಾಸ್ತವದಲ್ಲಿ ಇತರರ ಮೇಲೆ 


ವ್ಯವಸ್ಥೆಯ) ನಿಯಮಗಳ ಈ ವಿವರಗಳೊಂದಿಗೆ ಒಂದು ಮೂಲಭೂತ ವಿಚಾರವೂ ಗಮನದಲ್ಲಿರಬೇಕು. ಅದೇನೆಂದರೆ, ಈ 
ಸಲಹಾ ಮಂಡಳಿಯು ಮುಸ್ಲಿಮರ ವ್ಯವಹಾರಗಳನ್ನು' ನಡೆಸು ವುದರಲ್ಲಿ ನಿರಂಕುಶ ಮತ್ತು ಸರ್ವಾಧಿಕಾರಿಯಾಗಿರಬಾರದು. 
ಅದು ಕೆಡ್ಡಾಯವಾಗಿ, ಅಲ್ಲಾಹನು ಸ್ವತಃ ತನ್ನ ಧರ್ಮಶಾಸ್ತ್ರದ ಮೂಲಕೆ ನಿಶ್ಚಯಿಸಿಕೊಟ್ಟಿರುವ ಮಿತಿ ಮೇರೆಗಳ ಒಳಗೇ 
ಇರಬೇಕು. ಅದು, "ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುವ ಯಾವುದೇ ವಿಷಯದಲ್ಲಿ ತೀರ್ಪು ನೀಡಬೇಕಾದುದು 
ಅಲ್ಲಾಹನ ಕೆಲಸವಾಗಿದೆ" ಎಂಬ ಮತ್ತು "ನಿಮ್ಮ ನಡುವೆ ತಲೆದೋರುವ ಯಾವುದೇ ವಿವಾದದ ವಿಷಯದಲ್ಲಿ ಅಲ್ಲಾಹ್‌ 
ಮತ್ತು ಅವರ ಸಂದೇಶವಾಹಕರಲ್ಲಿಗೆ ಮರಳಿರಿ” ಎಂಬ ಮೂಲ ನಿಯಮವನ್ನು ಪಾಲಿಸಲು ನಿರ್ಬಂಧಿತವಾಗಿದೆ. 

6. ಇದಕ್ಕೆ ಮೂರು ಅರ್ಥಗಳಿವೆ- 1) ನಾವು ಅವರಿಗೆ ನೀಡಿರುವ ಧರ್ಮಸಮ್ಮತ ಸಂಪತ್ತಿನಿಂದ ಮಾತ್ರ ಖರ್ಚು 
ಮಾಡುತ್ತಾರೆ. ತಮ್ಮ ಖರ್ಚನ್ನು ಪೂರೈಸಲಿಕ್ಕಾಗಿ ಹರಾಮ್‌ ಸೊತ್ತಿಗೆ ಕೈ ಹಾಕುವುದಿಲ್ಲ. 2) ನಾವು ನೀಡಿರುವಂತಹ ಸಂಪತ್ತನ್ನು 
ಸಂಗ್ರಹಿಸಿಡುವ ಬದಲು ಅದನ್ನು ಖರ್ಚು ಮಾಡುತ್ತಾರೆ. 3) ಅವರಿಗೆ ನೀಡಲಾಗಿರುವ ಸಂಪತ್ತಿನಿಂದ ದೇವ ಮಾರ್ಗದಲ್ಲೂ 
ಖರ್ಚು ಮಾಡುತ್ತಾರೆ. 

63. ಇದೂ ಸತ್ಮವಿಶ್ವಾಸಿಗಳ ಅತ್ಕುನ್ನತ ಗುಣ ವಿಶೇಷಗಳಲ್ಲೊಂದು. ಅವರು ಅಕ್ರಮಿಗಳ ಮತ್ತು ಮರ್ದಕರ ಪಾಲಿಗೆ 
ಸುಲಭದ ತುತ್ತಾಗಿರುವುದಿಲ್ಲ. ಅವರು ಗೆದ್ದರೆ ಸೋತವರ ಅಪರಾಧಗಳನ್ನು ಕ್ಷಮಿಸಿ ಬಿಡುತ್ತಾರೆ. ಆದರೆ ಶಕ್ತಿಶಾಲಿಗಳಾರಾದರೂ 
ತಮ್ಮ ಶಕ್ತಿಯ ಮದದಿಂದ ಅವರ ಮೇಲೆ ಕೈ ಮಾಡಿದರೆ, ಎದೆಗುಂದದೆ ಎದ್ದು ನಿಂತು ಅವರಿಗೆ ಬುದ್ಧಿ ಕಲಿಸುತ್ತಾರೆ. ಸತ 
ವಿಶ್ವಾಸಿಯು ಎಂದೆಂದಿಗೂ ಅಕ್ರಮಿಯೆದುರು ತಲೆಬಾಗುವುದಿಲ್ಲ ಮತ್ತು ಗರ್ವಿಷ್ಕರಿಗೆ ಮಣಿಯುವುದಿಲ್ಲ. 

64. ಇಲ್ಲಿಂದ 43ನೆಯ ಸೂಕ್ತದ ಕೊನೆಯ ವರೆಗಿನ ನುಡಿಗಳು ಹಿಂದಿನ ಸೂಕ್ತದ ವಿವರಣೆಗಳಾಗಿವೆ. 

' 65. ಇದು ಪ್ರತೀಕಾರ ತೀರಿಸುವ ವೇಳೆ ಪಾಲಿಸಬೇಕಾದ ಪ್ರಥಮ ತಾಷ್ಟಿಕೆ ನಿಯಮ. ಒಬ್ಬನು ತನಗೆ ಮಾಡಲಾದಷ್ಟು 
ಹಾನಿಯನ್ನು ಮಾತ್ರ ತಪ್ಪಿತಸ್ಥನಿಗೆ ಮಾಡಬಹುದು ಎಂಬುದು ಈ ವಿಷಯದಲ್ಲಿರುವ ಧರ್ಮಸಮ್ಮತ ಮಿತಿ. ಅದಕ್ಕಿಂತ ಹೆಚ್ಚು 
ಹಾನಿಯುಂಟು ಮಾಡುವ ಅಧಿಕಾರ ಆತನಿಗಿಲ್ಲ. 

66. ಇದು ಎರಡನೆಯ ತಾತ್ವಿಕ ನಿಯಮ. ಇದರ ತಾತ್ಸರ್ಯವೇನೆಂದರೆ- ಅತಿರೇಕವೆಸಗಿದವನ ವಿರುದ್ಧ ಪ್ರತೀಕಾರ 
ತೀರಿಸುವುದು ಧರ್ಮಸಮ್ಮತವೇ ಆಗಿದ್ದರೂ, ತಪ್ಪಿತಸ್ಥನನ್ನು ಕ್ಲಮಿಸುವುದರಿಂದ ಆತನ ಸುಧಾರಣೆ ಆಗುವ ಸಾಧ್ಯ ತೆಯಿದ್ದರೆ 
ಸುಧಾರಣೆಯ ದೃಷ್ಟಿಯಿಂದ ಪ್ರತೀಕಾರ ತೀರಿಸುವ ಬದಲು ಕ್ಷಮಿಸಿ ಬಿಡುವುದೇ ಒಳ್ಳೆಯದು. ಈ ರೀತಿ ಕ್ಷಮೆ ನೀಡುವಾಗ 
ಮನುಷ್ಕನು ತನ್ನ ಚಿತ್ತಾಕಾಂಕ್ಟ್ಷೆಯನ್ನು ಅದುಮಿಡಬೇಕಾಗುತ್ತದೆ. ಆದ್ದರಿಂದ ಅಲ್ಲಾಹನು- ನೀವು ಕೆಟ್ಟು ಹೋದವರ ಸುಧಾರಣೆಗಾಗಿ 
ಈ ಕಹಿ ಗುಟುಕನ್ನು ನುಂಗಿದ್ದೆಕ್ಕಾಗಿ ಪ್ರತಿಫಲ ನೀಡುವ ಹೊಣೆ ನನ್ನ ಮೇಲಿದೆ ಎಂದು ಹೇಳುತ್ತಿದ್ದಾನೆ. 

67. ಈ ಎಚ್ಚರಿಕೆಯಲ್ಲಿ ಪ್ರತೀಕಾರ ತೀರಿಸುವ ವಿಷಯದಲ್ಲಿ ಮೂರನೆಯ ನಿಯಮವೊಂದನ್ನು ಸೂಚಿಸಲಾಗಿದೆ. 
ಅದೇನೆಂದರೆ- ಒಬ್ಬನು ಇನ್ನೊಬ್ಬನ ಅಕ್ರಮಕ್ಕೆ ಪ್ರತೀಕಾರ ತೀರಿಸುವ ಭರದಲ್ಲಿ ಸ್ವತಃ ತಾನೇ ಅಕ್ರಮಿಯಾಗಿ ಬಿಡಬಾರದು. 
ಒಂದು ಹಾನಿಗೆ ಪ್ರತಿಯಾಗಿ ಅದಕ್ಕಿಂತಲೂ ದೊಡ್ಡ ಹಾನಿಯನ್ನು ಮಾಡುವುದು ಧರ್ಮಸಮ್ಮ ತವಲ್ಲ. ಇದೇ ರೀತಿಯಲ್ಲಿ ಒಂದು 
ಪಾಪ' ಕೃತ್ಯಕ್ಕೆ ಪ್ರತೀಕಾರವಾಗಿ ಪಾಪಕೃತ್ಯವನ್ನೆಸಗುವುದೂ ಸರಿಯಲ್ಲ. ಉದಾ: ಒಬ್ಬನ ಮಗನನ್ನು ಒಬ್ಬ ದುಷ್ಟನು ಕೊಲೆ 
ಮಾಡಿದ್ದರೆ ಇವನು ಹೋಗಿ ಅವನ ಮಗನನ್ನು ವಧಿಸಿ ಬಿಡುವುದು ಸರಿಯಲ್ಲ. 


ಕಾಂಡ-25 


42. ಅಶ್ಯೂರಾ 633 


HES HSE OG NEL IG 
ا0‎ 


& ےت ES‏ ال کہا لک مق کی یی 
BIAS NILE GA 655‏ 
HESSEN GS Gr SEL ಕ‏ 


ESS ال ڑا‎ TE INE Ro 


ಅಕ್ರಮವೆಸಗುವವರು ಮತ್ತು ಭೂಮಿಯಲ್ಲಿ ಅನ್ಯಾಯವಾಗಿ ಅತಿರೇಕವೆಸಗುವವರೇ ಆಕ ಶ್ಲೇಪಕ್ಕೆ ಅರ್ಹರು. 
ಇಂತಹವರಿಗೆ ವೇದನಾಯುಕ್ತ ಯಾತನೆ ಇದೆ. ಆದರೆ ಯಾರಾದರೂ ಸಹನೆಯಿಂದ ವರ್ತಿಸಿದರೆ ಹಾಗೂ 
ಕೃಮಿಸಿದರೆ ಇದೊಂದು ಮಹಾ ಸಾಹಸದ ಕ ಕಾರ್ಯಗಳಲ್ಲಾಗುವುದು. 

(44-46) ಯಾರನ್ನು ಅಲ್ಲಾಹನೇ ಪಥಭ್ರ ನ್ರಷ್ಟಗೊಳಿಸಿ ಬಿಡುವನೋ ಅವನನ್ನು ರಕ್ಷಿಸಬಲ್ಲವರು ಅಲ್ಲಾಹನ 
ಹೊರತು ಬೇರಾರೂ ”مہ‎ ಈ ಅಕ್ರಮಿಗಳು ಯಾತನೆಯನ್ನು ಕಂಜಾಗ, ಇನ್ನು ಮರಳಿ ಹೋಗಲು 
ದಾರಿಯೇನಾದರೂ ಇದೆಯೇ? ಎಂದು ಹೇಳುವುದನ್ನು ನೀವು ಕಾಣುವಿರಿ. ಇವರು ನರಕಾಗ್ನಿಯ ಮುಂದೆ 
ತರಲ್ಪಡುವಾಗ ಅವಮಾನಿತರಾಗಿ ತಲೆ ತೆಗ್ಗಿಸುತ್ತಿರುವುದನ್ನೂ ಅದನ್ನು ಕುಡಿನೋಟದೊಂದಿಗೆ ಕದ್ದು 
ನೋಡುವುದನ್ನೂ ನೀವು ಕಾಣುವಿರಿ? ಪುನರುತ್ನಾನದ ಈ ದಿನ ತಮ್ಮನ್ನೂ ತಮ್ಮ ಸಂಬಂಧಿಕರನ್ನೂ 


68. ಈ ಸೂಕ್ತಗಳಲ್ಲಿ ವಿವರಿಸಲಾಗಿರುವಂತಹ ಸತ್ತ ವಿಶ್ವಾಸಿಗಳ ಗುಣ ವಿಶೇಷಗಳು ಆಗ ಕಾರ್ಯತಃ ಪ್ರವಾದಿವರ್ಯರು(ಸ) 
ಮತ್ತು ಅವರ ಸಂಗಾತಿಗಳ ಜೀವನದಲ್ಲಿ ಕಂಡು ಬರುತ್ತಿದ್ದು ಮಕ್ಕಾದ ಸತ್ಮನಿಷೇಧಿಗಳು ಅವುಗಳನ್ನು ಕಣ್ಣಾರೆ ಕಾಣುತ್ತ ತ್ರಲಿದ್ದರು 
ಎಂಬುದು ಇಲ್ಲಿ ಗಮನಾರ್ಹ. ನಿಜವಾಗಿ ಈ ಮೂಲಕ ಅಲ್ಲಾ ಹನು ಸತ ವಿಷೇಧಿಗಳಿಗೆ- ನೀವು ಇಹಲೋಕದ ತಾತ್ಕಾಲಿಕ ಬದುಕಿಗೆ 
ಬೇಕಾಗುವ ಯಾವೆಲ್ಲ ಸಾಧನಾನುಕೂಲಗಳನ್ನು ಪಡೆದು ಮೈಮರೆತು ಬಿಡುತ್ತೀರೋ ಅದು ನಿಜವಾದ ಸಂಪತ್ತಲ್ಲ. ಪವಿತ್ರ 
ಕುರ್‌ಆನಿನ ಮಾರ್ಗದರ್ಶನವನ್ನು ಸ್ವೀಕರಿಸಿಕೊಂಡಿರುವ ನಿಮ್ಮದೇ ಸಮಾಜದ ಈ ಸತ್ಯವಿಶ್ವಾಸಿಗಳು ತಮ್ಮೊಳಗೆ ಬೆಳಸಿ 
ಕೊಂಡಿರುವ ಈ ಶೀಲ, ಚಾರಿತ್ರ್ಯ ಮತ್ತು ಸದ್ದುಣಗಳೇ ನಿಜವಾದ ಸಂಪತ್ತಾಗಿದೆ ಎಂದು ತಿಳಿಸಿರುವನು. 

69. ತಾತೆರ್ಯವೇನೆಂದರೆ. ಅಲ್ಲಾಹನು ಕುರ್‌ಅನಿನಂತಹ ಅತ್ಕುತೃಷ್ಣ ಗ್ರಂಥವನ್ನು ಇವರ ಮಾರ್ಗದರ್ಶನಕ್ಕಾಗಿ 
ಕಳುಹಿಸಿರುತ್ತಾನೆ. ಅದು ಅತ್ಯಂತ ಸಮರ್ಪಕ, ಪರಿಣಾಮಕಾರಿ ಹಾಗೂ ಬಹಳ ಮನಮುಟ್ಟುವ ರೀತಿಯಲ್ಲಿ ಇವರಿಗೆ 
ವಾಸ್ತವಿಕತೆಯ ಬಗ್ಗೆ ಜ್ಞಾನ ನೀಡುತ್ತದೆ ಮತ್ತು ಜೀವನದ ಸರಿಯಾದ ಮಾರ್ಗವನ್ನು ತೋರಿಸಿ ಕೊಡುತ್ತಿದೆ. ಅವನು ಹ. 
ಮುಹಮ್ಮ ದ್‌ರಂತಹಸು ಪ್ರವಾದಿಯನ್ನು ಅವರ ಮಾರ್ಗದರ್ಶನಕ್ಕಾಗಿ ಕಳುಹಿಸಿದನು. ಅವರಿಗಿಂತ ಉತ್ತಮ ಶೀಲ ಚಾರಿತ್ರ್ಯ 
ಗಳನ್ನು ಹೊಂದಿದ ವ್ಯಕ್ತಿಯನ್ನು ಅವರ ಕಣ್ಣುಗಳು ಎಂದೂ ಕಂಡಿರಲಿಲ್ಲ. ಈ ಗ್ರಂಥ ಮತ್ತು ಈ ಪ್ರವಾದಿಯ ಶಿಕ್ಷಣ 
ಮತ್ತು. ತರಬೇತಿಗಳ ಪರಿಣಾಮಗಳನ್ನೂ ಅಲ್ಲಾಹನು ಸತ್ಯವಿಶ್ವಾಸಿಗಳೆ ಜೀವನದಲ್ಲಿ ಅವರಿಗೆ ಕಣ್ಣಾರೆ ತೋರಿಸಿಕೊಟ್ಟಿದ್ದನು. 
ಇಷ್ಟನ್ನೆಲ್ಲ ಕಂಡುಕೊಂಡೂ ಯಾರಾದರೂ ಸನ್ಮಾರ್ಗದಿಂದ ವಿಮುಖನಾದರೆ ಅಲ್ಲಾಹ್‌ ಅಂತಹವನನ್ನು ಅವನು ಹೊರ 
ಬರಲು ಇಷ್ಟಪಡದ ಆ ಪಥಭ್ರಷ್ಟತೆಯ ಕೂಪಕ್ಕೇ ಎಸೆದು ಬಿಡುತ್ತಾನೆ. 

70. ಅರ್ಥಾತ್‌- ಇಂದು ಪಶ್ಚಾತ್ತಾಪ ಪಡುವ ಮತ್ತು ಮರಳುವ ಸಂದರ್ಭ ಇರುವಾಗ ಇವರು ಮರಳಲು ನಿರಾಕರಿಸುತ್ತಾರೆ. 
ಆದರೆ ನಾಳೆ, ತೀರ್ಪು ಪ್ರಕಟವಾಗಿ ಬಿಟ್ಟಾಗ ಮತ್ತು ಶಿಕ್ಷೆಯ ಅಪ್ಪಣೆ: ಜಾರಿಗೊಳ್ಳುವಾಗ ಇವರು, ತಮಗೆ ಮರಳಲು ಅವಕಾಶ 
A ಬಯಸುವರು. 

- ಒಂದು ಭಯಾನಕ ದೃಶ್ಯ ಮನುಷ್ಯನ ಮುಂದಿದ್ದಾಗ ಮತ್ತು ಶೀಘ್ರವೇ ತಾನು ಆ ವಿಪತ್ತಿಗೆ ತುತ್ತಾ ್ರಾಗಲಿರುವೆನೆಂದು 
ಪ می‎ ಪ್ರಥಮವಾಗಿ ಅವನು ಭಯದಿಂದ ಕಣ್ಮುಚ್ಚಿಕೊಳ್ಳುತ್ತಾನೆ. ಇಷ್ಟು ಮಾಡಿದ ಮಾತ್ರಕ್ಕೆ ಅವನಿಗೆ ಸಮಾಧಾನ 
ವಾಗುವುದಿಲ್ಲ. ಆ ವಿಪತ್ತು ಎಂತಹದು ಮತ್ತು ಅದು ತನ್ನಿಂದ ಎಷ್ಟು ದೂರವಿದೆ ಎಂಬುದನ್ನು ನೋಡುವ ಇಚ್ಛೆಯಾಗುತ್ತದೆ. 


ಕಾಂಡ-25 


634 ಕುರ್‌ಆನ್‌ ವ್ಯಾಖ್ಯಾನ 


Ti کن‎ FE K5e میق‎ llc 5 SA SAH 
ا‎ ಸರಿಸ ಅಸರ POSTE ಲ ಖಿ 
ISAK میں الو‎ IES پیک من قبنل آن تق مر‎ 
وم یت‎ AACA ردان‎ SNL 
EI FASE SY GIO 5 AAS 


ص4 2 1و سرت ಮ‏ » 

tM op db ME SSMS el CS ما‎ 
ನಷ್ಟಕ್ಕೊಳಪಡಿಸಿಕೊ೦ಡವರೇ ನಿಜವಾದ ಹಾನಿಗೊಳಗಾದವರೆಂದು ಸತ್ಯ್ಮವಿಶ್ವಾಸಿಗಳು ಆಗ ಹೇಳುವರು. ಎಚ್ಚರಿಕೆ! 
ಅಕ್ರಮಿಗಳು ಶಾಶ್ವತವಾದ ಯಾತನೆಯಲ್ಲಿರುವರು. ಅಲ್ಲಾಹನಿಗೆದುರಾಗಿ ಅವರ ಸಹಾಯಕ್ಕೆ ಬರಬಲ್ಲ ಯಾವ 
ರಕ್ಟೆಕರೂ ಅವರಿಗಿರಲಾರರು. ಅಲ್ಲಾ: ಹನೇ ಯಾರನ್ನು ಪಥಬ್ರಷ್ಟಗೊಳಿಸಿರುವನೋ ಅವನ ಪಾಲಿಗೆ ರಕ್ಷಣೆಯ 
ಯಾವ ಮಾರ್ಗವೂ ಇಲ್ಲ. 

(47-48) ಯಾವ ದಿನದ ನಿವಾರಣೆಗೆ ಅಲ್ಲಾಹನು ಯಾವುದೇ ಅವಕಾಶವನ್ನಿಟ್ಟಿಲ್ಲವೋ ಆ ದಿನವು 
ಬರುವುದಕ್ಕೆ ಮುಂಚೆ ನಿಮ್ಮ ಪ್ರಭುವಿನ ಕರೆಗೆ ಓಗೊಡಿರಿ.” ಅಂದು ನಿಮಗಾಗಿ ಯಾವುದೇ ಅಭಯಸ್ಥಾನ 
ಇರಲಾರದು ಮತ್ತು ನಿಮ್ಮ ಅವಸ್ಥೆಯನ್ನು ಬದಲಾಯಿಸಲು ಯತ್ನಿಸುವವನೂ ಯಾರೂ ಇರಲಾರನು.” 
ಹೀಗಿದ್ದೂ ಇವರು ವಿಮುಖರಾದರೆ ಸಂದೇಶವಾಹಕರೇ, ನಾವು ನಿಮ್ಮನ್ನು ಇವರ ಕಾವಲುಗಾರನಾಗಿಯಂತು 
ಕಳುಹಿಸಿಲ್ಲ.” ನಿಮ್ಮ ಮೇಲಂತೂ ವಿಷಯವನ್ನು ತಲಪಿಸಿ ಬಿಡುವ ಹೊಣೆಗಾರಿಕೆ ಮಾತ್ರ ಇದೆ. ಮಾನವನ 
ಅವಸ್ಥೆಯೇನೆಂದರೆ, ಸಾವು ಅವನಿಗೆ ನಮ್ಮ ಕೃಷೆಯ ಸವಿಯನ್ನು ಉಣಿಸಿದಾಗ ಅವನು ಅದರಿಂದ 
ಉಬ್ಬಿ ಕೊಳ್ಳುತ್ತಾನೆ. ಆದರೆ ಅವನು.ಸ್ವತಃ ಮಾಡಿದ ಕರ್ಮಗಳ ಯಾವುದಾದರೂ ಫಲವು ಸಂಕಷ್ಟದ ರೂಪದಲ್ಲಿ 
ಅವನ ಮೇಲೆ ಎರಗಿ ಬಿಟ್ಟಾಗ ಅವನು ಮಹಾ ಕೈತಪ್ಲುನಾಗಿ ಬಿಡುತ್ತಾನೆ.” 
ಆದರೆ ತಲೆಯೆತ್ತಿ ಕಣ್ತುಂಬ ನೋಡಲು ಅವನಿಗೆ ಧೈರ್ಯವಾಗುವುದಿಲ್ಲ. ಆದುದರಿಂದ ಅವನು ಆಗಾಗ ಸ್ವಲ್ಪ ಸ್ವಲ್ಪ ಕಣ್ಣು 
ತೆರೆದು ಕುಡಿಗಣ್ಣಿನಿಂದ ನೋಡುತ್ತ, ಹೆದರಿ, ಪುನಃ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ. ನರಕಕ್ಕೆ ಹೋಗುವವರ ಇದೇ ಅವಸ್ಥೆ ಯನ್ನು 
ಈ ಸೂಕ್ತದಲ್ಲಿ ಚಿತ್ರಿಸಲಾಗಿದೆ. 

72. ಅರ್ಥಾತ್‌- ಸ್ವತಃ ಅಲ್ಲಾಹನೂ ಅದನ್ನು ನಿವಾರಿಸಲಿಕ್ಕಿಲ್ಲ ಮತ್ತು ಇತರ ಯಾರಿಗೂ ಅದನ್ನು ನಿವಾರಿಸುವ ಶಕ್ತಿಯಿಲ್ಲ. 

73. ಮೂಲದಲ್ಲಿ 'ಮಾಲಕುಮ್ಮಿನ್ನಕೀರ್‌' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿವೆ. ಈ ವಾಕೃಕ್ಕಿ ಇನ್ನೂ ಅನೇಕ 
ಅರ್ಥ ಗಳಿವೆ-!॥ ನಿಮ್ಮ ದುಷ್ಕರ್ಮಗಳ "ಫೇ ಯಾವುದನ್ನೂ ನಿರಾಕರಿಸಲು ನಿಮಗೆ ಸಾಧ್ಯವಾಗದು. 2) ವೇಷ ಪಲ್ಲಟಿಸಿ 
ಎಲ್ಲಾದರೂ ಅಡಗಿ ಬಿಡಲೂ ನಿಮ್ಮಿಂದ ಸಾಧ್ಯವಾಗದು. 3) ನಿಮ್ಮೊಡನೆ ಯಾವ ರೀತಿಯಲ್ಲಿ ವರ್ತಿಸಿದರೂ ಅದರ 
ವಿರುದ್ಧ ಅಸಮಾಧಾನ ವನ್ನೋ ಪ್ರತಿಭಟನೆಯನ್ನೋ ತೋರಿಸಲು ನಿಮ್ಮಿಂದ ಸಾಧ್ಯವಾಗದು. 4 ನೀವು ಸಿಲುಕಿಕೊಂಡಿರು 
ವಂತಹ ಪರಿಸ್ಥಿತಿಯನ್ನು ಬದಲಾಯಿಸಲು ನಿಮ್ಮಿಂದ ಸಾಧ್ಯವಾಗದು. 

74. ಆರ್ಥಾತ್‌- ನೀವು ಅವರನ್ನು ಸನ್ಮಾರ್ಗಕ್ಕೆ ತಂದೇ ತೀರಬೇಕೆಂಬ ಹೊಣೆಗಾರಿಕೆಯನ್ನೇನೂ ನಿಮ್ಮ ಮೇಲೆ 
ಹೇರಲಾಗಿಲ್ಲ. ಇವರೇಕೆ ನೇರ ಮಾರ್ಗಕ್ಕೆ ಬರಲಿಲ್ಲವೆಂದು ನಿಮ್ಮೊಡನೆ ವಿಚಾರಣೆಯೂ ನಡೆಯಲಾರದು. 


75. ಇಲ್ಲಿ ಮಾನವರೆಂದರೆ- ಮೇಲಿಂದಲೇ ಪ್ರಸ್ತಾಪಿಸುತ್ತಾ ಬಂದಿರುವ ಚಂಚಲ ಹಾಗೂ ಸಂಕುಚಿತ ಮನಸ್ಸಿನ ಜನರು. 
ಅವರಿಗೆ ಲೌಕಿಕ ಸಂಪೆತ್ಸಾಧನಗಳು ಸಿಕ್ಕಿ ಬಿಟ್ಟಾಗ ಹಿಗ್ಗುತ್ತಾರೆ ಮತ್ತು ಅಹಂಕಾರ ಪಡುತ್ತಾರೆ. ಅವರಿಗೆ ಬೋಧಿಸಿ ಸರಿದಾರಿಗೆ 


ಕಾಂಡ-25 


42. ಅಶ್ಯೂರಾ 635 


WL ps کے سر سس و سم‎ oA سو وو را سس کرو مرو‎ 
ENTE و یوب لمن‎ EI لمن‎ GAEL & 
مو ے> جو‎ [A Wa Cd BAI ا‎ Oe» 
SSE SE NES URES UE LG 
(49:50) ಅಲ್ಲಾಹ್‌ ಭೂಮಿ-ಅಕಾಶಗಳ ಪ್ರಭುತ್ವದ ಒಡೆಯನು.” ತಾನಿಚ್ಛಿಸಿದ್ದನ್ನು ಅವನು ಸೃಷ್ಟಿಸು 
ತ್ತಾನೆ, ತಾನಿಚ್ಛಿಸಿದವರಿಗೆ ಹೆಣ್ಣು ಮಕ್ಕಳನ್ನು ಕೊಡುತ್ತಾನೆ, ತಾನಿಚ್ಛಿಸಿದವರಿಗೆ ಗಂಡು ಮಕ್ಕಳನ್ನು 
ಕೊಡುತ್ತಾನೆ, ತಾನಿಚ್ಛಿಸಿದವರಿಗೆ ಗಂಡು-ಹೆಣ್ಣು; ಗಳೆರಡನ್ನೂ ಸೇರಿಸಿ ಕೊಡುತ್ತಾನೆ, ತಾನಿಚ್ಛಿಸಿದವರನ್ನು 
ಬಂಜೆಯಾಗಿ ಮಾಡುತ್ತಾನೆ. ಅವನು ಸರ್ವಜ್ನನೂ ಸರ್ವ ಸಮರ್ಥನೂ ಆಗಿರುತ್ತಾನೆ." 


ತರಲು ಪ್ರಯತ್ನಿಸಿದರೆ ಅದಕ್ಕೆ ಕಿವಿಗೊಡುವುದೇ ಇಲ್ಲ. ಆದರೆ, ಅವರ ಸ್ವಂತ ದುಷ್ಕರ್ಮಗಳಿಂದಾಗಿ ಅವರಿಗೆ ದುರ್ದೆಸೆ 
ಯುಂಟಾದರೆ ತಮ್ಮ ಭಾಗ್ಯವನ್ನೇ ಹಳಿಯತೊಡಗುತ್ತಾರೆ ಮತ್ತು ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದ ಎಲ್ಲ ಸೌಭಾಗ್ಯಗಳನ್ನೂ 
ಮರೆತು ಬಿಡುತ್ತಾರೆ. ಅವರು ಯಾವ ದುಸ್ಥಿತಿಯಲ್ಲಿರುವರೋ ಅದರಲ್ಲಿ ಅವರ ತಪ್ಪುಗಳಿಗೆ ಎಷ್ಟು ಹಾತ್ರವಿಜೆಯೆಂಬುದನ್ನು 
ತಿಳಿಯಲು ಪ್ರಯತ್ನಿಸುವುದಿಲ್ಲ. ಹೀಗೆ ಅವರ ಸುಸ್ಲಿತಿಯಾಗಲಿ ಅವರ ದುಸ್ಲಿತಿಯಾಗಲಿ ಅವರಿಗೆ ಪಾಠ ಕಲಿಸಿ ಸರಿದಾರಿಗೆ ತರಲು 
ಶಕ್ತವಾಗುವುದಿಲ್ಲ. ವಾಕ್ಸರಣಿಯನ್ನು ಗಮನಿಸಿದಾಗ, ಇದು ನಿಜವಾಗಿ ಮೇಲಿನ ಉಪನ್ಮಾಸದ ಅಭಿಸಂಬೋಧಿತರಾಗಿದ್ದವರ ಬಗ್ಗೆ 
ಒಂದು ತರದ ವೃಂಗ್ಯವಾಗಿದೆ ಎಂಬುದು ವ್ಯಕ್ತವಾಗುತ್ತದೆ. ನೇರವಾಗಿ ಅವರನ್ನುದ್ದೇಶಿಸಿ ನಿಮ್ಮ ಅವಸ್ಥೆ ಹೀಗಿದೆ ಎಂದು ಹೇಳದೆ, 
ಮಾನವನಲ್ಲಿ ಸರ್ವಸಾಮಾನ್ಯವಾಗಿ ಇಂತಹ ದೌರ್ಬಲ್ಕ ಕಂಡು ಬರುತ್ತದೆಂದೂ ಅವನು ಕೆಡುವುದಕ್ಕೆ ಇದುವೇ ನೈಜ ಕಾರಣ 
ವಾಗಿದೆಯೆಂದೂ ಹೇಳಲಾಗಿದೆ. ಇದರಲ್ಲಿ ಧರ್ಮ ಪ್ರಚಾರದ ಯುಕ್ತಿಗೆ ಸಂಬಂಧಿಸಿದ ಒಂದು ಅಂಶ ತಿಳಿದು ಬರುತ್ತದೆ. 
ಅದೇನೆಂದರೆ- ಅಭಿಸಂಬೋಧಿತನ ದೌರ್ಬಲ್ಯಗಳ ಮೇಲೆ ನೇರ ಪ್ರಹಾರ ಮಾಡಬಾರದು. ಅದರ ಬದಲು ಅವನು ಉದ್ರಿಕ್ತ 
ನಾಗದಂತೆ ಮತ್ತು ಅವನ ಆತ್ಮಸಾಕ್ಷಿಯು ಕಿಂಚಿತ್ತಾದರೂ ಜೀವಂತವಿದ್ದರೆ ಸ್ವತಃ ಅವನೇ ಶಾಂತಚಿತ್ತದಿಂದ ತನ್ನ ದೌರ್ಬಲ್ಯವನ್ನು 
ತಿಳಿಯಲು ಪ್ರಯತ್ನಿಸುವಂತೆ ಕೇವಲ ಸಾಮಾನ್ಯ ಧಾಟಿಯಲ್ಲಿ ಅವುಗಳನ್ನು ಪ್ರಸ್ತಾಪಿಸಬೇಕು. 

76. ಅರ್ಥಾತ್‌- ಸತ್ಯನಿಷೇಧ ಮತ್ತು ದೇವ ಸಹಭಾಗಿತ್ವದ ಮೂರ್ಯತನದಲ್ಲಿ ಸಿಲುಕಿಕೊಂಡವರು ಉಪದೇಶವನ್ನು 
ಒಪ್ಪುವುದಿಲ್ಲವಾದರೆ, ಬೇಡ. ವಾಸ್ತವಿಕತೆಯಂತು ವಾಸ್ತವಕತೆಯೇ ಆಗಿರುತ್ತದೆ. ಭೂಮಿ ಆಕಾಶಗಳ ಪ್ರಭುತ್ವದ ಒಡೆಯನು 
ಏಕಮಾತ್ರನಾದ ಅಲ್ಲಾಹನೇ ಆಗಿರುತ್ತಾನೆ, ಅವನ ವಿರುದ್ಧ ಬಂಡೇಳುವವನು ತನ್ನ ಸ್ವಂತ ಬಲದಿಂದಲೂ ಗೆಲ್ಲಲಾರ ಮತ್ತು 
ಜನರು ತಮ್ಮ ಮೂರ್ಯತನದಿಂದಾಗಿ ಯಾರನ್ನೆಲ್ಲ ದಿವ್ಮ ಅಧಿಕಾರಿಗಳ ಒಡೆಯರೆಂದು ಭಾವಿಸಿಕೊಂಡಿರುವರೋ ಅವರ ಪೈಕ 
ಯಾರೂ ಆತನನ್ನು ರಕ್ಷಿಸಲಾರರು. 

77. ಅಲ್ಲಾಹನ ಪ್ರಭುತ್ವವು ನಿರಂಕುಶ (Absolute) ಆಗಿದೆ ಎಂಬುದಕ್ಕೆ ಇದೊಂದು ಸುಸ್ಪಷ್ಟ ಪುರಾವೆಯಾಗಿದೆ. ಒಬ್ಬ 
ಮನುಷ್ಯನು ತಾನು ಎಷ್ಟೇ ದೊಡ್ಡ ಲೌಕಿಕ ಅಧಿಕಾರವುಳ್ಳವನೆಂದು ಮೆರೆಯುತ್ತಿದ್ದರೂ ಎಂತಹೆ - ಆಧ್ಯಾಶ್ಮಿಕ ಅಧಿಕಾರವು 
ತನ್ನಲ್ಲಿವೆಯೆಂದು ಹೇಳಿಕೊಳ್ಳುತ್ತಿದ್ದರೂ, ಅವನೆಂದೂ ಇತರರಿಗೆ ಕೊಡಿಸುವುದಂತಿರಲಿ, ಸ್ವತಃ ತನಗಾಗಿ ತನ್ನಿಚ್ಛೆಯ ಪ್ರಕಾರವಿರುವ 
ಮಕ್ಕಳನ್ನು ಪಡೆಯಲು ಕೂಡಾ ಸಮರ್ಥನಾದದ್ದಿಲ್ಲ. ಯಾರನ್ನು ಸ್ವತಃ ಅಲ್ಲಾಹನೇ. ಬಂಜೆ ಅಥವಾ ಸಂತಾನರಹಿತನಾಗಿ 
'ಮಾಡಿರುವನೋ ಅವರನ್ನು ಸಂತಾನವುಳ್ಳವರಾಗಿ ಮಾಡಲು ಯಾವ ಚಿಕಿತ್ಸೆಗೂ ಯಾವ ತಾಯಿತಕ್ಕೂ ಸಾಧ್ಯವಾಗಿಲ್ಲ. ಯಾರಿಗೆ 
ಅಲ್ಲಾಹನು ಹೆಣ್ಮಕ್ಕಳನ್ನು ಮಾತ್ರ ನೀಡಿರುವನೋ ಅವರಿಗೆ ಯಾವ ತಂತ್ರದಿಂದಲೂ ಒಂದು ಗಂಡು ಮಗುವನ್ನು ಪಡೆಯಲು 
ಸಾಧ್ಯವಾದುದಿಲ್ಲ. ಅದೇ ರೀತಿ ಅಲ್ಲಾಹನಿಂದ ಗಂಡು ಮಕ್ಕಳನ್ನು ಮಾತ್ರ ಪಡೆದವರಿಗೆ ಏನು ಮಾಡಿದರೂ ಒಂದು ಹೆಣ್ಣು 
ಮಗುವನ್ನು ಪಡೆಯಲು ಸಾಧ್ಯವಾಗಿಲ್ಲ. ಈ ವಿಷಯದಲ್ಲಿ ಪ್ರತಿಯೊಬ್ಬನೂ ಸಂಪೂರ್ಣ ಆಅಸಹಾಯಕನಾಗಿದ್ದಾನೆ. ಇಷ್ಟೇ ಅಲ್ಲ, 
ಜನನಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶು ಗಂಡೋ ಹೆಣ್ಣೋ ಎಂದು ನಿಖರವಾಗಿ ಶಿಳಿಯಲಾಗು 
ವುದಿಲ್ಲ. ಇವುಗಳನ್ನೆಲ್ಲ ಕಂಡ ಬಳಿಕವೂ ಯಾರಾದರೂ ದೇವನ ಈ ಲೋಕೆದಲ್ಲಿ ತಾನು ಸರ್ವಾಧಿಕಾರಿಯೆಂದು ಬಗೆದರೆ ಅಥವಾ 
ದೇವನ ಅಧಿಕಾರಗಳಲ್ಲಿ ಬೇರಾರಿಗಾದರೂ ಪಾಲಿದೆ ಎಂದು ಭಾವಿಸಿದರೆ ಅದಕ್ಕೆ ಅವನ ಕುರುಡುತನವೇ ಕಾರಣವಾಗಿದ್ದು ಅದರ 
ದುಷ್ಪರಿಣಾಮವನ್ನು ಅವನು ಸ್ವತಃ ಅನುಭವಿಸುವನು. ಯಾರಾದರೂ ತನ್ನಷ್ಟಕ್ಕೆ ಏನಾದರೊಂದು ಎಣಿಸಿಕೊಂಡ ಮಾತ್ರಕ್ಕೆ 
ವಾಸ್ತವಿಕತೆಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. 


ಕಾಂಡ-25 


636 ಕುರ್‌ಆನ್‌ ವ್ಯಾಖ್ಯಾನ 


سے سے سو 1ص ا sen‏ ےس س۲ ADs‏ 

کے کا ان یکر Wi LEC‏ 6 اد من 615 see‏ 23 

SUT vt ೫‏ کو سے 

LIST ASSOLE SHEL ET YH 

- 01” مسر‎ PN, » سو‎ se fo) 

Wk FSS ما الین‎ GS SEES روما‎ 
(51-53) ಯಾವ ದಾಸನೂ*್‌ ಅಲ್ಲಾಹನು ಅವನ ಜೊತೆ ಮುಖಾಮುಖಿ ಮಾತನಾಡುವಷ್ಟು 
ಸ್ಥಾನಮಾನವುಳ್ಳವನಲ್ಲ. ಅವನ ಮಾತು 'ವಹ್ಮ್‌ (ಸೂಚನೆಯ ರೂಪದಲ್ಲಿರುತ್ತದೆ” ಅಥವಾ ತೆರೆಯಮರೆ 
ಯಿಂದಾಗಿರುತ್ತದೆಳ ಅಥವಾ ಅವನು ಯಾರಾದರೂ ದೂತ(ದೇವಚರ)ನನ್ನು ಕಳುಹಿಸುತ್ತಾನೆ ಮತ್ತು ಆ 
ದೂತನು ಅವನ ಆದೇಶದಂತೆ ಅವನು ಬಯಸಿದ್ದನ್ನು 'ವಹ್ಮ್‌' ಮಾಡುತ್ತಾನೆ." ಅವನು ಮಹೋನ್ನತನೂ 
ಮಹಾಯುಕ್ತಿವಂತನೂ ಆಗಿರುತ್ತಾನೆ" ಮತ್ತು ಇದೇ ರೀತಿಯಲ್ಲಿ (ಸಂದೇಶವಾಹಕರೇ) ನಾವು ನಮ್ಮ 
ಅಪ್ಪಣೆಯಿಂದ ಒಂದು 'ರೂಹ'ನ್ನು ನಿಮ್ಮ ಕಡೆಗೆ ವಹ್ಮ್‌ ಮಾಡಿರುತ್ತೇವೆ. ಗ್ರಂಥವೆಂದರೆ ಏನೆಂದೂ 


78. ಉಪನ್ಯಾಸವನ್ನು ಕೊನೆಗೊಳಿಸುತ್ತ ಆರಂಭದಲ್ಲಿ ಹೇಳಲಾಗಿದ್ದ ವಿಷಯವನ್ನೇ ಪುನಃ ತೆಗೆದುಕೊಳ್ಳಲಾಗಿದೆ. ವಿಷಯವನ್ನು 
ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಈ ಅಧ್ಯಾಯದ ಪ್ರಥಮ ಸೂಕ್ತವನ್ನೂ ಅದರ ಟಿಪ್ಪಣಿಯನ್ನೂ ಪುನಃ ನೋಡಿಕೊಳ್ಳಿರಿ. 

79. ಇಲ್ಲಿ ವಹ್ಮ್‌ ಎಂದರೆ ದಿವ್ಮ ಪ್ರೇರಣೆ, ಅಂತಃಜ್ಞಾನ, ಯಾವುದಾದರೂ ವಿಚಾರವನ್ನು ಮನಸ್ಸಿಗೆ ತೋಚಿಸುವುದು 
ಅಥವಾ ಹ. ಇಬ್ರಾಹೀಮ್‌(ಅ) ಮತ್ತು. ಯೂಸುಫ್‌ರಿಗೆ(ಅ) ತೋರಿಸಿದಂತೆ ಸ್ವಪ್ನದಲ್ಲಿ ಏನನ್ನಾದರೂ ತೋರಿಸುವುದು ಎಂದರ್ಥ. 
(ಸೂರಃ ಯೂಸುಫ್‌ ಸೂಕ್ತ- 4 ಹಾಗೂ 100 ಮತ್ತು یردب‎ ಸೂಕ್ತ- 102) 

80. ಅಂದರೆ- ಮನುಷ್ಯನಿಗೆ ಒಂದು ಧ್ವನಿ ಕೇಳಿಸುತ್ತದೆ, ಅದರೆ ಹೇಳುವವನು ಆತನಿಗೆ ಕಾಣಿಸುವುದಿಲ್ಲ. ಉದಾ: 
ಹ. ಮೂಸಾರಿಗೆ(ಅ) مد‎ ಪರ್ವತದ ತಪ್ಪಲಿನಲ್ಲಿ ಒಂದು ವ್ಯಕ್ಷದಿಂದ ಹಠಾತ್ತನೆ ಧ್ವನಿ ಕೇಳಿಸತೊಡಗಿತು. ಆದರೆ ಮಾತಾಡು 
ವವನು ಮರೆಯಾಗಿದ್ದನು. (ಸೂರಃ ತಾಹಾ- 11ರಿಂದ 48, ಅನ್ನಮ್ಮ್‌- 8ರಿಂದ 12 ಮತ್ತು ಅಲ್‌ ಕಸಸ್‌- 30ರಿಂದ 35) 

81, ಇದು ಎಲ್ಲ ದಿವ್ಯ ಗ್ರಂಥಗಳೂ ಪ್ರವಾದಿಗಳಿಗೆ ತಲಪಿದ ರೀತಿ. ಕೆಲವರು ಈ ವಾಕ್ಯವನ್ನು ತಪ್ಪಾಗಿ ವ್ಯಾಖ್ಯಾನಿಸುತ್ತಾ 
ಇದಕ್ಕೆ, "ಅಲ್ಲಾಹನು ಯಾರಾದರೊಬ್ಬ ಸಂದೇಶವಾಹಕನನ್ನು ಕಳುಹಿಸುತ್ತಾನೆ ಮತ್ತು ಆತನು ಅಲ್ಲಾಹನ ಆದೇಶದಂತೆ ಅವನ 
ಸಂದೇಶವನ್ನು ಜನತೆಗೆ ತಲುಪಿಸುತ್ತಾನೆ” ಎಂಬ ಅರ್ಥ ಕೊಟ್ಟಿದ್ದಾರೆ. ಆದರೆ, ಅವನು ತಾನಿಚ್ಛಿಸಿದುದನ್ನು ತನ್ನ ಅಪ್ಪಣೆಯಿಂದ 
ವಹ್ಮ್‌ ಮಾಡುತ್ತಾನೆ ಎಂಬ ಮಾತು ಅವರ ವ್ಯಾಖ್ಯಾನವು ತಪ್ಟೆಂಬುದನ್ನು ಸುವ್ಯಕ್ತಗೊಳಿಸುತ್ತದೆ. ಜನಸಾಮಾನ್ಮರ ಮುಂದೆ 
ಪ್ರವಾದಿಗಳು ಮಾಡುವ ಧರ್ಮ ಪ್ರಚಾರವನ್ನು 'ವಹ್ಮ್‌ ಮಾಡುವುದು' ಎಂದು ಕುರ್‌ಆನಿನಲ್ಲಿ ಎಲ್ಲೂ ಹೇಳಿಲ್ಲ. ಹಾಗೆಯೇ 
ಅರಬೀ ಭಾಷೆಯಲ್ಲೂ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಕನ ಜೊತೆ ನಡೆಸುವ ಬಹಿರಂಗ ಸಂಭಾಷಣೆಯನ್ನು 'ವಹ್ಮ್‌' 
ಎಂಬ ಹೆಸರಿನಿಂದ ಕರೆಯಲು ಯಾವುದೇ ಅವಕಾಶವಿಲ್ಲ. ಅರ್ಥಕೋಶದಲ್ಲಿ 'ವಹ್ಮ್‌' ಎಂಬ ಪದದ ಅರ್ಥವು 'ಗುಪ್ತ ಹಾಗೂ 
عون‎ ಸೂಚನೆ' ಎಂದೇ ಇದೆ. ಅರಬೀ ಭಾಷೆಯ ಜ್ಞಾನವಿಲ್ಲದವನು ಮಾತ್ರ ಪ್ರವಾದಿಗಳು ನಡೆಸುವ ಧರ್ಮಪ್ರಚಾರಕ್ಕೆ 'ವಹ್ಮ್‌' 
ಎಂಬ ಪದವನ್ನು ಅನ್ವಯಗೊಳಿಸಬಲ್ಲನು. < 

$2. ಅರ್ಥಾತ್‌- ಸೃಷ್ಟಿಯಾದ ಒಬ್ಬ ಮಾನವನ ಮುಂದೆ ನಿಂತು ಮುಖಾಮುಖಿಯಾಗಿ ಮಾತಾಡುವುದೆಂಬುದು ಅವನ 
ಅತ್ಯುನ್ನತ ಸ್ಥಾನಕ್ಕೆ ಭೂಷಣವಲ್ಲದ ವಿಷಯವಾಗಿದೆ. ತನ್ನ ದಾಸನಿಗೆ ತನ್ನ ಸಂದೇಶವನ್ನು ತಲಪಿಸಲಿಕ್ಕಾಗಿ ಮುಖಾಮುಖಿಯಾಗಿ 
ಮಾತನಾಡುವ ಹೊರತು ಬೇರೆ ದಾರಿಯನ್ನು ಕಂಡುಕೊಳ್ಳಲು ಅವನೇನೂ ಅಸಮರ್ಥನಲ್ಲ. 

83. 'ಇದೇ ರೀತಿಯಲ್ಲಿ' ಎಂದರೆ - ಕೇವಲ ಕೊನೆಯ ರೀತಿಯಲ್ಲ, ಮೇಲಿನ ಸೂಕ್ತದಲ್ಲಿ ಹೇಳಲಾಗಿರುವ ಆ ಮೂರೂ 
ಕ್ರಮಗಳು ಇದರಲ್ಲಿ ಒಳಗೊಂಡಿವೆ. 'ರೂಹ್‌' ಎಂದರೆ, ದಿವ್ಯವಾಣಿ ಅಥವಾ ದಿವ್ಯವಾಣಿಯ ಮೂಲಕ ಪ್ರವಾದಿವರ್ಯರಿಗೆ(ಸು) 
ನೀಡಲಾಗಿರುವ ಶಿಕ್ಷಣ. ಪ್ರವಾದಿವರ್ಯರಿಗೆಸು ಈ ಮೂರೂ ವಿಧಾನಗಳಿಂದ ಮಾರ್ಗದರ್ಶನ ಮಾಡಲಾಗಿತ್ತೆಂದು ಕುರ್‌ಆನ್‌ 
ಮತ್ತು ಹದೀಸ್‌ಗಳಿಂದಲೂ ಸಾಬೀತಾಗಿರುತ್ತದೆ. ಅವು ಯಾವುದೆಂದರೆ - 1) ಪ್ರವಾದಿವರ್ಯರಿಗೆ(ಸ) ದಿವ್ಯವಾಣಿ ಬರುವ 


ಕಾಂಡ-25 


42. ಅಶ್ಕೂರಾ 637 


[ANS Dc سے ا ہصح کے‎ 5 
BT IE ISG bE من‎ 4G 


yy 
٠ 


۵۵ 

BMS اض ال گی اللہ‎ GCS AGEN Gj sible ¢ 

ಈಮಾನ್‌ ಎಂದರೆ ಏನೆಂದೂ ನಿಮಗೆ ಗೊತ್ತಿರಲಿಲ್ಲ. ಆದರೆ ಆ 'ರೂಹ'ನ್ನು ನಾವು ಒಂದು ಪ್ರಕಾಶವಾಗಿ 

ಮಾಡಿದೆವು. ಆ ಮೂಲಕ ನಾವು ನಮ್ಮ ದಾಸರ ಪೈಕ ನಾವಿಚ್ಛಿಸುವವರಿಗೆ ಬಾರಿ ತೋರಿಸುತ್ತೇವೆ. 

ನಿಸ್ಸಂದೇಹವಾಗಿಯೂ ನೀವು ನೇರ ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡಿಸುತ್ತಿರುವಿರಿ. ಭೂಮಿ- 

ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ ಅಲ್ಲಾಹನ ಮಾರ್ಗದೆಡೆಗೆ. ಎಚ್ಚರಿಕೆ! 
ಎಲ್ಲ ವಿಷಯಗಳೂ ಕೊನೆಗೆ ಅಲ್ಲಾಹನೆಡೆಗೆ ಮರಳುತ್ತವೆ. 


3 
7 
“ವಿ 


ಆರಂಭವೇ ಸತ್ಯಸ್ವ್ಯಪ್ನಗಳ ಮೂಲಕ ಆಗಿತ್ತೆಂದು ಹ.ಆಯಿಶಾ(ರ) ಹೇಳುತ್ತಾರೆ. (ಬುಖಾರಿ ಮುಸ್ಲಿಮ್‌) ಈ ಸರಣಿಯು 
ಅನಂತರವೂ ಮುಂದುವರಿಯಿತು. ಪವಿತ್ರ ಕುರ್‌ಆನಿನಲ್ಲೂ ಅವರು ಕಂಡ ಒಂದು ಸ್ವಪ್ನದ ಪ್ರಸ್ತಾಪವು ವಿಶದವಾಗಿ ಬಂದಿದೆ. (ಅಲ್‌ 
ಫತಹ್‌-27) 2) ಮಿಲ್‌ರಾಜ್‌ (ಗಗನಾರೋಹಣ) ಸಂದರ್ಭದಲ್ಲಿ ಪ್ರವಾದಿವರ್ಯರಿಗೆ(ಸು ವಹ್ಮ್‌ (ದಿವ್ಯವಾಣಿಯನ್ನು ಇನ್ನೊಂದು 
ರೀತಿಯಿಂದ ಅನುಗ್ರಹಿಸಲಾಯಿತು. ಅನೇಕ ಹದೀಸ್‌ಗಳಲ್ಲಿ ಪ್ರವಾದಿವರ್ಯರಿಗೆ(ಸ) ಪಂಚ ಹೊತ್ತಿನ ನಮಾಮುನ ಆದೇಶ 
ಕೊಡಲಾದ ಮತ್ತು ಅವರು ಅದರ ಕುರಿತಾಗಿ ಪದೇ ಪದೇ ಅರಿಕೆ ಮಾಡಿಕೊಂಡ ಪ್ರಸ್ತಾಪವನ್ನು ಗಮನಿಸುವಾಗ ಆ ವೇಳೆ 
ಅಲ್ಲಾಹ್‌ ಮತ್ತು ಅವನ ದಾಸರಾಗಿದ್ದ ಹ. ಮುಹಮ್ಮದ್‌ರ()ು ನಡುವೆ - ತೂರ್‌ ಪರ್ವತದ ತಪ್ಪಲಲ್ಲಿ ಹ. ಮೂಸಾ(ಅ) 
ಮತ್ತು ಅಲ್ಲಾಹನ ಮಧ್ಯೆ ನಡೆದಂತಹದೇ - ಸಂಭಾಷಣೆ ನಡೆದಿತ್ತೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. 3) ಇನ್ನು ಮೂರನೆಯ 
ವಿಧಾನದ ಬಗ್ಗೆ ಹೇಳುವುದಾದರೆ - ಇದನ್ನು ಹ. ಜಿಬ್ರೀಲ್‌ ಎಂಬ ದೇವಚರರ ಮೂಲಕ ಪ್ರವಾದಿವರ್ಯರಿಗೆ(ಸ) ಮುಟ್ಟಿಸ 
ಲಾಗಿತ್ತೆಂದು ಸ್ವತಃ ಕುರ್‌ಆನ್‌ ಸಾಕ್ಸಿ ಹೇಳುತ್ತದೆ. (ಅಲ್‌ ಬಕರಃ - 97, ಅಶ್ಕೂರಾ - 192ರಿಂದ 195) 

84. ಅರ್ಥಾತ್‌- ಪ್ರವಾದಿವರ್ಯರು(ಸ) ಪ್ರವಾದಿಯ ಸ್ಥಾನಕ್ಕೆ ನಿಯುಕ್ತರಾಗುವುದಕ್ಕೆ ಮುಂಚೆ ಅವರಿಗೆ, ತಮಗೊಂದು 
ಗ್ರಂಥ ಸಿಗಲಿದೆ ಅಥವಾ ಸಿಗಬೇಕೆಂಬ ಯೋಚನೆ ಕೂಡಾ ಎಂದೂ ಮೂಡಿರಲಿಲ್ಲ. ಅದೇ ರೀತಿಯಲ್ಲಿ ಅವರಿಗೆ ಅಲ್ಲಾಹನ 
ಮೇಲೆ ಈಮಾನ್‌ ಇತ್ತೆಂಬುದು ನಿಜವಾದರೂ ಮಾನವನು ಅಲ್ಲಾಹನ ಕುರಿತಾಗಿ ಯಾವ ವಿಷಯಗಳನ್ನೆಲ್ಲಾ ನಂಬಬೇಕೆಂದು 
ಬೋಧಪೂರ್ಣವಾಗಿ ಅವರಿಗೆ ತಿಳಿದಿರಲಿಲ್ಲ. ಹಾಗೆಯೇ ಈ ನಂಬಿಕೆಯೊಂದಿಗೆ ದೇವಚರರು, ಪ್ರವಾದಿತ್ವ, ದಿವೃಗ್ರಂಥಗಳು 
ಮತ್ತು ಪರಲೋಕದ ಬಗ್ಗೆಯೂ ಅನೇಕ ವಿಷಯಗಳನ್ನು ನಂಬಬೇಕಾದುದು ಅತ್ಯಗತ್ಯ ಎಂಬುದೂ ಅವರಿಗೆ ತಿಳಿದಿರಲಿಲ್ಲ. 
ಈ ಎರಡು ವಿಷಯಗಳೂ ಮಕ್ಕಾದ ಸತ್ಯನಿಷೇಧಿಗಳಿಂದಲೂ ಮರೆಯಾಗಿರಲಿಲ್ಲ. 

85. ಇದು ಸತ್ಯನಿಷೇಧಿಗಳಿಗೆ ಕೊಡಲಾಗಿರುವ ಕೊನೆಯ ಎಚ್ಚರಿಕೆ. ಇದರ ತಾತ್ಸರ್ಯವೇನೆಂದರೆ- ಪ್ರವಾದಿವರ್ಯರು(ಸ) 
ಕರೆಕೊಟ್ಟರು ಮತ್ತು ನೀವು ಅದನ್ನು ಕೇಳಿ ನಿರಾಕರಿಸಿಬಿಟ್ಟಿರಿ. ಇಷ್ಟಾದೊಡನೆ ಎಲ್ಲವೂ ಮುಗಿ ದಂತಾಗಲಿಲ್ಲ. ಈ 
ಲೋಕದಲ್ಲಿ ನಡೆಯುತ್ತಿರುವುದೆಲ್ಲವೂ ಅವನ ಮುಂದೆ ಬರಲಿದೆ. ಯಾರ ಗತಿ ಏನಾಗಬೇಕು ಎಂಬುದರ ತೀರ್ಮಾನ 
ಅಂತಿಮವಾಗಿ ಅವನ ಆಸ್ಥಾನದಲ್ಲೇ ಆಗಲಿದೆ. 


ಕಾಂಡ-25 


638 A ಕುರ್‌ಆನ್‌ ವ್ಯಾಖ್ಯಾನ 


43. ಅರ್ಬ್ಲುಖ್‌ರುಫ್‌ 


ಪರಿಚಯ 

ಹೆಸರು " 

ಇದನ್ನು 35ನೆಯ ಸೂಕ್ತದಲ್ಲಿರುವ 'ವರುಖ್‌ರುಫನ್‌' ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. 'ರಖುಖ್‌ರುಫ್‌' 
ಎಂಬ ಪದ ಬಂದಿರುವಂತಹ ಆಧಾಯ ಎಂದರ್ಥ. 
ಅವತೀರ್ಣ ಕಾಲ 

ಇದರಲ್ಲಿರುವ ವಿಷಯಗಳನ್ನು ಗಮನಿಸುವಾಗ ಇದು ಕೊಡಾ ಸೂರಃ ಅಲ್‌ ಮೂಮಿನ್‌, ಹಾಮೂಮ್‌ ಅಸ್ಸಜ್ಞಃ 
ಮತ್ತು ಅಶ್ಯೂರಾ ಅಧ್ಯಾಯಗಳು ಅವತೀರ್ಣಗೊಂಡ ಕಾಲದಲ್ಲೇ ಅವಶೀರ್ಣಗೊಂಡಿರಬೇಕೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 
ಅದು, ಮಕ್ಕಾದ ಸತ್ಕನಿಷೇಧಿಗಳು ಪ್ರವಾದಿವರ್ಯರ(ಸ) ಪ್ರಾಣಕ್ಕೇ ಅಪಾಯವೊಡ್ಲಿದ ಕಾಲವಾಗಿತ್ತು. 
ಚರ್ಚಾ ವಿಷಯಗಳು K 

ಈ ಅಧ್ಯಾಯದಲ್ಲಿ ಕುರೈಶರು ಮತ್ತು ಅರಬರು ತಮ್ಮ ಯಾವ سوہ‎ ವಿಶ್ವಾಸ ಹಾಗೂ ಮೂಢನಂಬಿಕೆಗಳ 
ಬಗ್ಗೆ ದುರಾಗ್ರಹ ತೋರುತ್ತಿದ್ದರೋ ಅವುಗಳನ್ನು ಬಹಳ ಪರಿಣಾಮಕಾರಿಯಾಗಿ ವಿಮರ್ಶಿಸಲಾಗಿದೆ ಮತ್ತು ಅದರ 
ಅರ್ಥಹೀನತೆಯನ್ನು ಬಹಳ ಪ್ರಭಾವಶಾಲಿಯಾದ ಹಾಗೂ ಮನಮುಟ್ಟುವ ರೀತಿಯಲ್ಲಿ ತಶಿಳಿಯಪಡಿಸಲಾಗಿದೆ. : 

ಮಾತನ್ನು ಆರಂಭಿಸಿದ ರೀತಿ ಹೀಗಿದೆ- ನೀವು ಈ ಗ್ರಂಥದ ಅವತರಣವನ್ನು ನಿಮ್ಮ ಕೀಟಲೆಗಳ ಮೂಲಕ 
ತಡೆಯಲು ಯತ್ನಿಸುತ್ತೀರಿ. ಆದರೆ, ಅಲ್ಲಾಹನು ಕಿಡಿಗೇಡಿಗಳ ಕಾರಣದಿಂದ ಪ್ರವಾದಿಗಳ ನೇಮಕ ಮತ್ತು ಗ್ರಂಥಗಳ 
ಅವತರಣವನ್ನು ಎಂದೂ ತಡೆದುದಿಲ್ಲ. ಬದಲಾಗಿ ಅವನು ತನ್ನ ಸನ್ಮಾರ್ಗ ದರ್ಶನಕ್ಕೆ ತಡೆಯಾಗಿ ನಿಂತ ಅಕ್ರಮಿಗಳನ್ನೇ 
ನಾಶ ಮಾಡಿದ್ದುಂಟು. ಈಗಲೂ. ಅವನು ಆದನ್ನೇ ಮಾಡುವನು- ಎನ್ನುತ್ತಾ ಮಾತನ್ನು ಪ್ರಾರಂಭಿಸಲಾಗಿದೆ. 

ಅನಂತರೆ ಇವರು ಅಪ್ಪಿ ಹಿಡಿದುಕೊಂಡಿರುವ ಧರ್ಮ ಮತ್ತು ಪ್ರವಾದಿವರ್ಯರನ್ನೆದುರಿಸಲು(ಸ) ಆಧಾರವಾಗಿ 
ಇವರು ಬಳಸುವ ವಾದಗಳ ಸ್ವರೂಪವೇನೆಂಬುದನ್ನು ತಿಳಿಸಲಾಗಿದೆ. " 

ಭೂಮಿ ಆಕಾಶಗಳನ್ನು ಸ್ವತಃ ಇವರನ್ನು ಮತ್ತು ಇವರ ಆರಾಧ್ಯ ವಸ್ತುಗಳನ್ನು ಸೃಷ್ಟಿಸಿದವನು ಮತ್ತು ಎಲ್ಲರ 
ಅನ್ನದಾತನು ಅಲ್ಲಾಹನೇ ಎಂಬುದನ್ನು ಇವರು ಸ್ಪತಃ ಒಪ್ಪಿಕೊಳ್ಳುತ್ತಾರೆ. ಅದಾಗ್ಯೂ ಇವರು ಅಲ್ಲಾಹನ ದೇವತ್ಯದಲ್ಲಿ 
ಇತರರನ್ನು ಪಾಲುಗೊಳಿಸುತ್ತೇವೆಂದು ಹಟ ಮಾಡುತ್ತಿದ್ದಾರೆ. ದೇವನ ದಾಸರನ್ನು ದೇವನ ಸಂತತಿಗಳೆಂದೂ ಕರೆಯುತ್ತಿದ್ದಾರೆ 
ಮತ್ತು ದೇವಚರರ ಕುರಿತು, ಅವರು ದೇವಪುತ್ರಿಯರೆಂದು ಹೇಳುತ್ತಿದ್ದಾರೆ. ಅವರನ್ನು ಆರಾಧಿಸುತ್ತಿದ್ದಾರೆ. ದೇವಚರರು 

ಸ್ರ್ರೀಯರೆಂದು ಅವರಿಗೆ ತಿಳಿದುದಾದರೂ ಹೇಗೆ? ಇವರ ಈ ಮೌಢೃಗಳನ್ನು دع وہ‎ ಇವರು ವಿಧಿಯನ್ನು ನೆಪವಾಗಿ 

ಭಳಸುತ್ತಾ ನಮ್ಮ ಕೆಲಸವನ್ನು ಅಲ್ಲಾಹನು ಮೆಚ್ಚಿದೆ ಇರುತ್ತಿದ್ದರೆ, ನಮಗೆ ಈ ವಿಗ್ರಹಗಳನ್ನು ಆರಾಧಿಸಲು 
ಸಾಧ್ಯವಾಗುತ್ತಿತ್ತೇ ಎಂದು ಕೇಳುತ್ತಾರೆ. ವಾಸ್ತವದಲ್ಲಿ ಅಲ್ಲಾಹನು ಯಾವುದನ್ನು' ಮೆಚ್ಚುತ್ತಾನೆ ಮತ್ತು ಯಾವುದನ್ನು 
ಮೆಚ್ಚುವುದಿಲ್ಲ ಎಂಬುದನ್ನು ಅವನ ಗ್ರಂಥದ ಮೂಲಕ ತಿಳಿಯಬೇಕೇ ಹೊರತು ಅವನ ವಿಧಿ ನಿರ್ಣಯದನ್ವಯ 
ಜಗತ್ತಿನಲ್ಲಿ ನಡೆಯುವ ಘಟನೆಗಳಿಂದಲ್ಲ. ಬಹುದೇವ ವಿಶ್ವಾಸವು ಸರಿಯೆಂಬುದಕ್ಕೆ ಅವರು ನೀಡುವ ಪುರಾವೆಗಳ ಪೈಕಿ- 
ನಮ್ಮ ಪೂರ್ವಜರ ಕಾಲದಿಂದಲೇ ಹೀಗೆಯೇ ನಡೆದು ಬಂದಿದೆ ಎಂಬುದೂ ಒಂದು. ಅಂದರೆ ಇವರ ದೃಷ್ಟಿಯಲ್ಲಿ 
ಒಂದು ಧರ್ಮವು ಸತ್ಯವಾಗಿರಲಿಕ್ಕೆ ಈ ಆಧಾರವೇ ಸಾಕು. ವಾಸ್ತವದಲ್ಲಿ ಇವರು ತಾವು ಯಾವ ಇಬ್ರಾಹೀಮ್‌ರ(ಆ) 
ಸಂತತಿಯೆಂಬ ಆಧಾರದಲ್ಲಿ ಇಷ್ಟೆಲ್ಲಾ ದೊಡ್ಡಸ್ತಿಕೆ ತೋರುತ್ತಿರುವರೋ ಆ ಇಬ್ರಾಹೀಮರೇ(ಅ) ಇಂತಹ, ಸೂಕ್ತ 
ಅಧಾರಗಳಿಲ್ಲದ ಅಂಧಾನುಕರಣೆಯನ್ನು ತಿರಸ್ಕರಿಸಿ ಬಿಟ್ಟಿದ್ದರು. ಒಂದು ವೇಳೆ ಇವರಿಗೆ ಪೂರ್ವಜರ ಅನುಕರಣೆಯನ್ನೇ 
ಮಾಡಬೇಕಿದ್ದರೆ ಇವರು ಅತಂತ ಗೌರವಾನ್ವಿತ ಪೂರ್ವಜರಾಗಿದ್ದ ಹ.ಇಬ್ರಾಹೀಮ್‌ ಮತ್ತು ہہ‎ ಿಈಲ್‌ರನ್ನು(ಅ) 
ಬಿಟ್ಟು, ತಮ್ಮ ಅತ್ಯಂತ ಅಜ್ಞಾನಿಗಳಾದ ಪೂರ್ವಜರನ್ನು ಅನುಕರಣೆಗಾಗಿ ಆರಿಸಿಕೊಂಡಿರುವುದೇಕೆ? 


639 >چدہ سد ججلت .43 


ಇವರು ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವವನ್ನು ಅಂಗೀಕರಿಸಲು ಹಿ೦ಜರಿಯುತ್ತಿ ರುವುದಕ್ಕೆ- ಅವರ ಬಳಿ 
ಸಂಪತ್ತಾಗಲಿ, ಐಶ್ಚರ್ಯವಾಗಲಿ, ವೈಭವವಾಗಲಿ ಇಲ್ಲವೆಂಬುದೇ ಕಾರಣವಾಗಿದೆ. ಅಲ್ಲಾಹನು ನಮ್ಮಲ್ಲಿ ಯಾರನ್ನಾದರೂ 
ಪ್ರವಾದಿಯಾಗಿ ಮಾಡಲು ಇಚ್ಛಿಸಿದ್ದರೆ ನಮ್ಮ - ಎರಡು ಪಟ್ಟಿಣಗಳಲ್ಲಿರುವ(ಮಕ್ಕಾ ಮತ್ತು ತಾಯಿಫ್‌) ಶ್ರೀಮಂತರ 
ಪೈಕಿ ಯಾರನ್ನಾದರೂ ಮಾಡುತ್ತಿದ್ದನೆಂದು ಇವರು ಹೇಳುತ್ತಾರೆ. ಫಿರ್‌ಔನನು ಹ. ಮೂಸಾರನ್ನು(ಅ) ಕೀಳಾಗಿ 
ಕಂಡಿದ್ದುದೂ ಇದೇ ಆಧಾರದಲ್ಲಿ. ಅವನು ಹ. ಮೂಸಾರ(ಅ) ಕುರಿತು- "ಆಕಾಶದ ಅರಸನು ಭೂಮಿಯ ಅರಸ 
ನಾಗಿರುವ ನನ್ನ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸುತ್ತಿದ್ದೆರೆ, ಅವನಿಗೆ ಬಂಗಾರದ : ಕಂಕಣಗಳನ್ನು ತೊಡಿಸಿ 
ದೇವಚರರ ಒಂದು ಸೇನೆಯನ್ನೇ ಅವನ ವಶಕ್ಕೆ ಕೊಟ್ಟು ಕಳುಹಸುತ್ತಿದ್ದನು. ಹೀಗಿರುವಾಗ ಈ ದರಿದ್ರನು ಬಂದುದೆಲ್ಲಿಂದ?” 
ಎಂದು ಹೇಳಿದ್ದನು. ۱ 

ಕೊನೆಯಲ್ಲಿ. ಅಲ್ಲಾಹನಿಗೆ ಸಂತತಿಯೂ ಇಲ್ಲ ಭೂಮಿ ಮತ್ತು ಆಕಾಶಗಳಿಗೆ ಬೇರೆ ಬೇರೆ ದೇವರುಗಳೂ 
ಇಲ್ಲ. ಉದ್ದೇಶಪೂರ್ವಕವಾಗಿ ಪಥಭ್ರಷ್ಟರಾಗುವವರನ್ನು ಅದರ ಶಿಕ್ಷೆಯಿಂದ ರಕ್ಷಿಸಬಲ್ಲಂತಹ ಯಾವ ಶಿಫಾರಸುದಾರನೂ 
"ಅಲ್ಲಾಹನ ಬಳಿ ಇಲ್ಲ ಎಂದು ಬಹಳ ಸ್ಪಷ್ಟವಾಗಿ ಸಾರಲಾಗಿದೆ. 


640 ಕುರ್‌ಆನ್‌ ವ್ಯಾಖ್ಯಾನ 


Pes Woe 
ANSE 
(AE rr 


ನ 
RSS KILL کُزاتا‎ A gd الیپ‎ 5 


43, ಅರ್ಬು್ಲುಖ್‌ರುಫ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-89 ರುಕೂಲ್‌ಗಳು-7 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) ಹಾ ಮಾಮ್‌. ಈ ಸುಸ್ಪಷ್ಟ ಗ್ರಂಥದಾಣೆ. ನೀವು ಇದನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ ನಾವು ಇದನ್ನು 
ಅರಬೀ ಭಾಷೆಯ ಕುರ್‌ಅನನ್ನಾಗಿ ಮಾಡಿರುತ್ತೇವೆ.! ವಾಸ್ತವದಲ್ಲಿ ಇದು 'ಉಮ್ಮುಲ್‌ ಕಿತಾಬ್‌'(ಮಾತೃ 
ಗ್ರಂಥುನಲ್ಲಿ ಲಿಖಿತವಿದೆ.” ನಮ್ಮಲ್ಲಿ ಅತ್ಕುನ್ನತ ಸ್ಥಾನವುಳ್ಳ ಮತ್ತು ಯುಕ್ತಿಭರಿತ ಗ್ರಂಥ. 


1. ಪವಿತ್ರ ಕುರ್‌ಆನ್‌ ಗ್ರಂಥದ ಆಣೆ ಹಾಕಿರುವುದು ಈ ಗ್ರಂಥದ ಕರ್ತರು ನಾವೇ ಹೊರತು ಮುಹಮ್ಮದ್‌ರಲ್ಲ(ಸು 
ಎಂಬ ಮಾತಿನ ಕುರಿತಾಗಿದೆ. ಆಣೆ ಹಾಕಲಿಕ್ಕಾಗಿ ಪವಿತ್ರ ಕುರ್‌ಆನಿನ 'ಕಿತಾಬುಲ್‌ಮುಬೀನ್‌' (ಸುವ್ಯಕ್ತ ಗ್ರಂಥ) ಎಂಬ 
ಗುಣ ವಿಶೇಷವನ್ನು ಆಯ್ದುಕೊಳ್ಳಲಾಗಿದೆ. ಈ ಗುಣ ವಿಶೇಷವನ್ನು ಪ್ರಸ್ತಾಪಿಸಿ ಸ್ವತಃ ಕುರ್‌ಆನಿನ ಆಣೆ ಹಾಕಿ ಇದು 
ದೇವಗ್ರಂಥವೆಂದು ಹೇಳಿರುವುದರ ಅರ್ಥ- ಜನರೇ ಈ ಸುಸ್ಪಷ್ಟ ಗ್ರಂಥ ನಿಮ್ಮ ಮುಂದೆಯೇ ಇದೆ. ಇದನ್ನು ಕಣ್ಣೆರೆದು 
ನೋಡಿರಿ, ಇದರಲ್ಲಿರುವ ವಿಷಯಗಳು, ಇದರ ಬೋಧನೆಗಳು, ಇದರ ಭಾಷೆ ಇವೆಲ್ಲಾ ಈ ಗ್ರಂಥವನ್ನು ರಚಿಸಿದವನು 
ಅಲ್ಲಾಹನ ಹೊರತು ಬೇರಾರೂ ಆಗಿರಲು ಸಾಧ್ಯವಿಲ್ಲವೆಂಬುದನ್ನು ಸಾರಿ ಹೇಳುತ್ತವೆ ಎಂದಾಗಿದೆ. ತರುವಾಯ- “ನೀವು 
ಇದನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ ನಾವು ಇದನ್ನು ಅರಬೀ ಭಾಷೆಯ ಕುರ್‌ಆನನ್ನಾಗಿ ಮಾಡಿರುತ್ತೇವೆ” ಎಂದು ಹೇಳಲಾಗಿದೆ. 
ಇದಕ್ಕೆ ಎರಡು ಅರ್ಥಗಳಿವೆ- 1) ಇದು ಯಾವುದೇ ವಿದೇಶೀ ಭಾಷೆಯಲ್ಲಿಲ್ಲ. ಇದು ನಿಮ್ಮ ಸ್ವಂತ ಭಾಷೆಯಲ್ಲೇ ಇದೆ. 
ಆದುದರಿಂದ ಇದನ್ನು ಪರೀಕ್ಷಿಸಿ ಇದರ ಮಹತ್ವವನ್ನೂ ಬೆಲೆಯನ್ನೂ ಅಂದಾಜಿಸಲು ನಿಮಗಾವ ಪ್ರಯಾಸವೂ ಇರಲಾರದು. 
2) ನಾವು ಅರಬರನ್ನು ಅಭಿಸಂಬೋಧಿಸುತ್ತಿ, ದ್ನೇವೆ. ಅವರು ಅರಬಿ ಭಾಷೆಯಲ್ಲಿ ಮಾತ್ರ ಕುರ್‌ಆನನ್ನು ಅರ್ಥ ಮಾಡಿಕೊಳ್ಳ, 
ಬಲ್ಲರು. ಆದುದರಿಂದ ನಾವು ಅರಬಿಯನ್ನೇ ಈ ಗ್ರಂಥದ ಭಾಷೆಯಾಗಿ ಮಾಡಿದ್ದೇವೆ. ಕುರ್‌ಆನನ್ನು ಅರಬೀ ಭಾಷೆಯಲ್ಲಿ 
ಕಳುಹಿಸಿದ್ದರ ಹಿಂದಿರುವ ಈ ಸಮರ್ಪಕ ಹಾಗೂ ವ್ಯಕ್ತ ಕಾರಣವನ್ನು ಕಡೆಗಣಿಸಿ ಇದು ಪ್ರವಾದಿ ಮುಹಮ್ಮದ್‌ರಣಿ 
ಮಾತೃಭಾಷೆಯಲ್ಲಿದೆ ಎಂಬ ಒಂದೇ ಕಾರಣಕ್ಕಾಗಿ ಇದು ದೇವವಾಣಿಯಾಗಿರುವ ಬದಲು ಮುಹಮ್ಮದಬ್‌ರ(ಸ) ವಾಣಿಯಾಗಿದೆ 
ಎನ್ನುವವನು ನಿಜವಾಗಿ ಬಹುದೊಡ್ಡ ಅನ್ಮಾಯ ಮಾಡುತ್ತಿದ್ದಾನೆ. (ಈ ಎರಡನೆಯ ಅರ್ಥವನ್ನು ಚೆನ್ನಾಗಿ ತಿಳಿಯಲಿಕ್ಕಾಗಿ 
ಸೂರಃ ಹಾವೊಮ್‌ ಅಸ್ಸ್ಪಜ್ಞಃದ 4ನೆಯ ಸೂಕ್ತವನ್ನು ಟಿಪ್ಪಣಿ 54 ಸಹಿತ ಓದಿರಿ) 

2. 'ಉಮ್ಮುಲ್‌ ಕಿತಾಬ್‌' ಎಂದರೆ ಗ್ರಂಥದ ಮೂಲ. ಅರ್ಥಾತ್‌ ಸಕಲ ಪ್ರವಾದಿಗಳ ಮೇಲೆ ಅವತೀರ್ಣಗೊಂಡಿರುವ 
ಗ್ರಂಥಗಳೆ ಮೂಲ ಗ್ರಂಥ. ಇದನ್ನೇ ಸೂರಃ ಬುರೂಜ್‌ನಲ್ಲಿ 'ಲೌಹಿನ್‌ ಮಹ್‌ಫೂರಖ್‌' ಎಂಬ ಪದಗಳಿಂದ ಕರೆಯಲಾಗಿದೆ. 
ಅರ್ಥಾತ್‌ ಅಳಿಸಲಾಗದಂತಹ ಬರಹವಿರುವ, ಎಲ್ಲ ವಿಧದ ಹಸ್ತಕ್ಸೇಪಗಳಿಂದ ಸುರಕ್ಷಿತವಾಗಿರುವ ಅಮರಗ್ರ೦ಥ. ಕುರ್‌ಅನಿನ 


ಕಾಂಡ-25 


43. ಅರಖ್ಲುಖ್‌ರುಫ್‌ 641 


pu بے اگ 7 ے2‎ ED Tr ےہ‎ nL 
ail La ಲಿಯಲಿ [SE ENS تو‎ 

ASS Gp سوسے وو ہے وع سس سے کو‎ ASR 

IC SLT LOE BGA 0 00 
SEES gp خلق‎ SEL 50S 

(5-8) ನೀವು ಮಿತಿ ಮೊರಿದವರಾಗಿರುವ ಮಾತ್ರಕ್ಕೆ ನಾವು ಬೇಸರಗೊಂಡು ಈ ಬೋಧನೆಯನ್ನು 
ನಿಮ್ಮಲ್ಲಿಗೆ ಕಳುಹಿಸಿ ಕೊಡುವುದನ್ನು ಬಿಟ್ಟುಬಿಡಬೇಕೇ?' ಗತ ಜನಾಂಗಗಳಲ್ಲೂ ನಾವು ಆಗಾಗ ಪ್ರವಾದಿ 
ಗಳನ್ನು ಕಳುಹಿಸಿರುತ್ತೇವೆ. ಅವರ ಬಳಿಗೆ ಬಂದ ಯಾವ ಪ್ರಮದಿಯನ್ನೂ ಅವರು ಅಪಹಾಸ್ಯ ಮಾಡದೆ 
ಬಿಟ್ಟದ್ದಿಲ್ಲ.5 ಇವರಿಗಿಂತ ಅದೆಷ್ಟೋ ಅಧಿಕ ಬಲಶಾಲಿಗಳಾಗಿದ್ದವರನ್ನು ನಾವು ನಾಶಗೊಳಿಸಿ ಬಿಟ್ಟೆವು. : 
ಗತೆ ಜನಾಂಗಗಳ ಉದಾಹರಣೆಗಳು ಗತಿಸಿ ಹೋಗಿವೆ. 


ಕುರಿತು ಇದು 'ಉಮ್ಮುಲ್‌ ಕಿತಾಬ್‌'ನಲ್ಲಿದೆ ಎಂದು ಹೇಳುವ ಮೂಲಕ ಒಂದು ಮುಖ್ಯ ವಾಸ್ತವಿಕತೆಯ ಬಗ್ಗೆ ಎಚ್ಚರಿಸಲಾಗಿದೆ. " 
ಅಲ್ಲಾಹನ ಕಡೆಯಿಂದ ವಿವಿಧ ಕಾಲಗಳಲ್ಲಿ ನಾನಾ ದೇಶಗಳ ಮತ್ತು ಜನಾಂಗಗಳ ಮಾರ್ಗದರ್ಶನಕ್ಕಾಗಿ 'ಬೇರೆ ಬೇರ ಪ್ರವಾದಿ 
ಗಳಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಗ್ರಂಥಗಳು ಅವತೀರ್ಣಗೊಳ್ಳುತ್ತಲಿದ್ದುವು, ಆದರೆ, ಅವೆಲ್ಲವುಗಳಲ್ಲಿಯೂ ಒಂದೇ ವಿಶ್ವಾಸದ 
ಕಡೆಗೆ ಕರೆ ನೀಡಲಾಗಿದೆ. ಒಟ್ಟಿನಲ್ಲಿ ಈ ಎಲ್ಲ ಗ್ರಂಥಗಳು ತಂದಿರುವ ಧರ್ಮ ಒಂದೇ ಆಗಿವೆ. ಏಕೆಂದರೆ ಇವೆಲ್ಲವುಗಳ 
ಮೂಲ ಒಂದೇ ಆಗಿದ್ದು ವಾಕ್ಯಗಳು ಮಾತ್ರ ವಿಭಿನ್ನವಾಗಿವೆ. ಅಲ್ಲಾಹನ ಬಳಿ ಇರುವ ಮೂಲಗ್ರಂಥಬೊಂದರಲ್ಲಿ ಲಿಖಿತವಾಗಿರುವ 
ಅರ್ಥವು ಒಂದೇ ಆಗಿದ್ದು ಅಗತ್ಯ ಬಿದ್ದಾಗಲೆಲ್ಲಾ ಅವನು ಯಾರಾದರೊಬ್ಬ ಸಂದೇಶವಾಹಕನನ್ನು ನೇಮಿಸಿ, ಸಂದರ್ಭ ಸನ್ನಿವೇಶ 
ಗಳಿಗನುಸಾರವಾಗಿ ಆ ಅರ್ಥವನ್ನು ಒಂದು ನಿರ್ದಿಷ್ಟ ನುಡಿ ಹಾಗೂ ಭಾಷೆಯಲ್ಲಿ ಅವತೀರ್ಣಗೊಳಿಸಿರುವನು. (ಹೆಚ್ಚಿನ ವಿವರಣೆ 
ಗಳಿಗಾಗಿ ಸೂರಃ ಅಶ್ಕುಅರಾದ 192ರಿಂದ 196ನೆಯ ಸೂಕ್ತೆಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ.) 

3. ಈ ನುಡಿಯ ಸಂಬಂಧವು "ಸುವ್ಯಕ್ತ ಗ್ರಂಥ"ದೊಂದಿಗೂ ಇದೆ. 'ಉಮ್ಮುಲ್‌ ಕಿತಾಬ್‌'ನೊಂದಿಗೂ ಇದೆ. ಅರ್ಥಾತ್‌ 
ಇದು ಕುರ್‌ಆನಿನ ಪ್ರಶಂಸೆಯೂ ಈ ಕುರ್‌ಆನಿನ ಉಗಮ ಕೇಂದ್ರವಾಗಿರುವ ಆ ಮೂಲ ಗ್ರಂಥದ ಪ್ರಶಂಸೆಯೂ ಆಗಿರುತ್ತದೆ. 
ಇದು ಒಂದು ಮಹೋನ್ನತ ಗ್ರಂಥ, ಇದರ ಅಪ್ರತಿಮ ಬೋಧನೆ, ಇದರ ಪವಾಡ ಸದೃಶವಾದ ಭಾಷಾ ಪ್ರೌಢಿಮೆ ಇದರ 
ನಿಷ್ಕಳೆಂಕ ಯುಕ್ತಿ, ಇದರ ಮಹಿಮಾವಂತ ಗ್ರಂಧಕರ್ತನ ವ್ಯಕ್ತಿತ್ವ ಇವೆಲ್ಲ ಇದನ್ನು ಇಷ್ಟು ಉನ್ನತಗೊಳಿಸಿವೆ. ಇಂತಹ ಗ್ರಂಥವನ್ನು 


ಯಾರಾದರೂ ಕೀಳಾಗಿಸ ಬಯಸಿದರೆ ಕೀಳಾಗಿಸಲು ಹೇಗೆ ತಾನೇ ಸಾಧ್ಯ? (39ನೆಯ ಟಿಪ್ಪಣಿಯನ್ನೂ ನೋಡಿರಿ) 

4. ಈ ಒಂದು ವಾಕ್ಕದೊಳಗೆ ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ಯ್ತ ಘೋಷಣೆಯ ದಿನದಿಂದಾರಂಭಿಸಿ ಈ ಸೂಕ್ತಗಳ 
ಅವತೀರ್ಣ ಕಾಲದ ವರೆಗಿನ ಕಳೆದ ಅನೇಕ ವರ್ಷಗಳ ಸಂಪೂರ್ಣ ಇತಿಹಾಸವನ್ನೇ ಸಂಕ್ಸೇಪಿಸಲಾಗಿದೆ. ಆ ಇತಿಹಾಸವು ಪವಿತ್ರ 
ಕುರ್‌ಆನಿನ ಸುಧಾರಣಾತ್ಮಕ ಆಹ್ವಾನಕ್ಕೆ ಉತ್ತರವಾಗಿ ಕುರೈಶರು ತೋರಿದಂತಹ ಅತ್ಯಂತ ನೀಚಮಟ್ಟದ ಪ್ರತಿರೋಧ, ಅವರ 
ಕುತಂತ್ರಗಳು ಮತ್ತು ವಿದ್ವೇಷಗಳ ಇತಿಹಾಸವಾಗಿದೆ. ಈ ಇತಿಹಾಸವನ್ನು ಮುಂದಿಟ್ಟುಕೊಂಡು ಅಲ್ಲಾಹನು - ನಿಮ್ಮ ಈ ಅಲ್ಪತನದ 
ಕಾರಣಕ್ಕಾಗಿ ನಾವು ನಿಮ್ಮನ್ನು ಸುಜಾರಿಸುವ ಈ ಕಾರ್ಯವನ್ನು ಕೈ ಬಿಡಬೇಕೆ? ಬೋಧನೆಯ ಈ ಸರಣಿಯನ್ನು ಕೊನೆಗೊಳಿಸಿ 
ಬಿಡಬೇಕೇ? ನೀವು ಅನೇಕ ಶತಮಾನಗಳಿಂದ ಬಿದ್ದುಕೊಂಡಿರುವ ಅದೇ ಅಥೋಗತಿಯಲ್ಲಿ ಬಿದ್ದುಕೊಂಡಿರಲು ನಿಮ್ಮನ್ನು ಬಿಟ್ಟು 
ಬಿಡಬೇಕೇ? ನಿಮ್ಮ ದೃಷ್ಟಿಯಲ್ಲಿ, ಹಾಗೆ ಮಾಡಬೇಕೆಂಬುದೇ ನಮ್ಮ ಕೃಪೆಯ ಬೇಡಿಕೆಯೇ? ಎಂದು ಕೇಳುತ್ತಿದ್ದಾನೆ. 

5. ಅರ್ಥಾತ್‌. ಈ ಮೂರ್ಬತನವು ಪ್ರವಾದಿಗಳನ್ನೂ ಗ್ರಂಥಗಳನ್ನೂ ಕಳುಹಿಸುವುದಕ್ಕೆ ತಡೆಯಾಗಿರುತ್ತಿದ್ದರೆ, ಯಾವ 
ಜನಾಂಗಕ್ಕೂ ಪ್ರವಾದಿಯಾಗಲಿ ಗ್ರಂಥವಾಗಲಿ ಬರುತ್ತಿರಲಿಲ್ಲ. 

6. ಅರ್ಥಾತ್‌- ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಮೂರತನದ ಪರಿಣಾಮವಾಗಿ "ಅಖಿಲ ಮಾನವ ವರ್ಗವನ್ನೇ ಪ್ರವಾದಿಗಳ: 
“| ಮತ್ತು ದಿವ್ಯಗ್ರಂಥಗಳ ಮಾರ್ಗದರ್ಶನದಿಂದ ಎಂದೂ ವಂಚಿತಗೊಳಿಸಲಾಗಿಲ್ಲ. ಇದರ ಬದಲು ಮಿಥ್ಯನಿಷ್ಠೆಯ ಮತ್ತಿನಲ್ಲಿ. 

ಮತ್ತು ತಮ್ಮ ಶಕ್ತಿ ಸಾಮರ್ಥ್ಯಗಳ ಅಹಂಕಾರದಲ್ಲಿ ಪ್ರವಾದಿಗಳನ್ನು ಅಪಹಾಸ್ಯ ಮಾಡುತ್ತಲೇ ಹೋದವರನ್ನು ಕೊನೆಗೆ 


ನಾಶಗೊಳಿಸಿ ಬಿಡಲಾಯಿತು, 
41 


ಕಾಂಡ -25 


642 ಕುರ್‌ಆನ್‌ ವ್ಯಾಖ್ಯಾನ 


LG MISSILE SUK IE AA A 


Fl AEE LL من الشماء‎ IF تَیْتوں ںو الزی‎ KG 
ES 


(9-14) ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ, ಅವುಗಳನ್ನು 
ಪ್ರಬಲನೂ ಸರ್ವಜ್ಞನೂ ಆದವನು ಸೃಷ್ಟಿಸಿದನೆಂದು ಇವರು ಹೇಳುವರು. ನಿಮಗಾಗಿ ಈ ಭೂಮಿಯನ್ನು 
ತೊಟ್ಟಿಲಾಗಿ ಮಾಡಿದವನು” ಮತ್ತು ನಿಮಗೆ ಗುರಿ ಮುಟ್ಟುವಂತಾಗಲು* ನಿಮಗಾಗಿ ಮಾರ್ಗಗಳನ್ನು ಮಾಡಿ 
ದವನೂ ಅವನೇ.” ಅವನು ಆಕಾಶದಿಂದ ಒಂದು ನಿಶ್ಚಿತ ಪ್ರಮಾಣದಲ್ಲಿ ನೀರನ್ನು ಸುರಿಸಿದನು? ಮತ್ತು 
ನಾವು ಅದರ ಮೂಲಕ ಮೃತ ಭೂಮಿಯನ್ನು ಜೀವಂತಗೊಳಿಸಿದೆವು. ಇದೇ ರೀತಿಯಲ್ಲಿ ಒಂದು ದಿನ 
ನೀವು ಭೂಮಿಯಿಂದ ಹೊರತರಲ್ಪಡುವಿರಿ.! ಇವೆಲ್ಲ ಜೋಡಿಗಳನ್ನು ಸೃಷ್ಟಿಸಿದವನು ಅವನೇ” ಮತ್ತು 


7. ವಾತಾವರಣದಲ್ಲಿ ತೂಗಾಡುತ್ತಿರುವ ಈ ಬೃಹತ್‌ ಭೂಮಂಡಲವನ್ನು ಅವನು ನಿಮ್ಮ ಪಾಲಿಗೆ ಒಂದು ಮಗು 
ಆರಾಮವಾಗಿ ಮಲಗುವಂತಹ ತೊಟ್ಟಿಲಿನಂತೆ ಹಿತಕರವಾಗಿ ಮಾಡಿ ಬಿಟ್ಟಿದ್ದಾನೆ. ಎಂದಾದರೂ ಒಂದು ಸಣ್ಣ ಕಂಪನ ಈ 
ಭೂಮಿಗುಂಟಾದರೆ ಭೂಕಂಪವು, ಅಲ್ಲಾಹನು ಅದೆಂತಹ ಭಯಾನಕ ವಸ್ತು ುವನ್ನು ನಿಮಗಾಗಿ ನಿಯಂತ್ರಿಸಿ ಕೊಟ್ಟಿದ್ದಾನೆಂಬುದನ್ನು 
ನಿಮ್ಮ ಗಮನಕ್ಕೆ ತರುತ್ತದೆ. (ಹೆಚ್ಚಿನ ವಿವರಣೆಯನ್ನು ಸೂರಃ ಅನ್ನಮ್ಮ್‌ನ 74ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

8. ಪರ್ವತಗಳ ಮಧ್ಯೆ ಕಣಿವೆಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲೂ ಸಮತಟ್ಟಾದ ನೆಲದಲ್ಲೂ ಹರಿಯುವ ನದಿಗಳು, 
ಇವೆಲ್ಲ ಅಲ್ಲಾಹನು ಭೂಮಿಯ ಮೇಲೆ ಉಂಟು ಮಾಡಿರುವ ಸ್ವಾಭಾವಿಕ ದಾರಿಗಳಾಗಿವೆ. ಮಾನವನು ಇವುಗಳ ಮೂಲಕವೇ 
ಭೂಮಿಯ ಮೇಲೆ ಹಬ್ಬಿರುವನು. ಅವನು ಇಡೀ ಭೂಮಿಯನ್ನು ಸಮಾನ ಸ್ವರೂಪದ್ದಾಗಿ ಮಾಡದೆ, ಅದರಲ್ಲಿ ತರತರದ ಹೆಗ್ಗುರುತು 
ಗಳನ್ನು (L೩ಗdೆ marks) ಇರಿಸಿ, ಅವುಗಳ ಸಹಾಯದಿಂದ ಮಾನವನು ವಿವಿಧ ಪ್ರದೇಶಗಳನ್ನು ಗುರುತಿಸುವಂತೆಯೂ, ಒಂದು 
ಪ್ರದೇಶ ಮತ್ತು ಇನ್ನೊಂದು ಪ್ರದೇಶದ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ತಿಳಿಯುವಂತೆಯೂ ಮಾಡಿರುವುದು ಅವನ 
ಅನುಗ್ರಹವಾಗಿದೆ. ಇದು ಭೂಮಿಯಲ್ಲಿ ಮನುಷ್ಕನ ಚಲನೆ ಮತ್ತು ಸಂಚಾರವನ್ನು ಸುಲಭಗೊಳಿಸಿರುವಂತಹ ಇನ್ನೊ೦ದು ಸಾಧನವಾಗಿದೆ. 

9. ಈ ವಾಕೃವು ಏಕಕಾಲದಲ್ಲಿ ಎರಡು ಅರ್ಥಗಳನ್ನು ಕೊಡುತ್ತದೆ. ನೀವು ಈ ಸ ಸ್ವಾಭಾವಿಕ ಮಾರ್ಗಗಳ ಮತ್ತು ಹೆಗ್ಗುರುತು 
ಗಳೆ ಮೂಲಕ ನಿಮ್ಮ ದಾರಿಯನ್ನು ತಿಳಿದುಕೊಳ್ಳು ಿವ೦ತಾಗಲು- ಎಂಬುದು ಒಂದನೆಯ ಅರ್ಥ. ಅಲ್ಲಾಹನ ಈ ಕಲಾಕೌಶಲ್ಲ ವನ್ನು 
ಕಂಡು ನೀವು ಸನ್ಮಾರ್ಗವನ್ನು ಹೊಂದುವಂತಾಗಲು- ಎಂಬುದು ಎರಡನೆಯ ಅರ್ಥ. 

10. ಅರ್ಥಾತ್‌- ಪ್ರತಿಯೊಂದು ಪ್ರದೇಶಕ್ಕೂ ಮಳೆಯ ಸರಾಸರಿ ಪ್ರಮಾಣವನ್ನು ನಿಶ್ಚಯಿಸಿದನು. ಇದು ಬಹುದೀರ್ಫು 
ಕಾಲದ ವರೆಗೂ ಪ್ರಶತಿ.ವರ್ಷವೂ ಸಂತುಲಿತವಾಗಿ ಬರುತ್ತಿರುತ್ತದೆ. ಅನಂತರ ಅವನು ಅದನ್ನು ವಿವಿಧ ಕಾಲಗಳಲ್ಲಿ ವಿವಿಧ 
ಸಮಯಗಳಲ್ಲಿ ಬೇರೆ. ಬೇರೆ ಕಡೆಗಳಿಗೆ ಹಬ್ಬಿಸಿ ಸಾಮಾನ್ಯವಾಗಿ ವಿಶಾಲ ಪ್ರಮಾಣದಲ್ಲಿ ಭೂಮಿಯನ್ನು ಫಲವತ್ತಾಗಿ ಮಾಡಲು 

ಸಹಾಯಕವಾಗುವಂತೆ ಮಾಡಿರುತ್ತಾನೆ. (ಹೆಚ್ಚಿನ ವಿವರಣೆಗಾಗಿ ಸೂರಃ ಅಲ್‌ ಹಿಚ್ರ್‌ನ 13, 14 ಮತ್ತು ಅಲ್‌ ಮೂಮಿನೂನ್‌ನ‏ ل 
17ನೆಯ ಟಿಪ್ಪಣಿಗಳನ್ನು ಮೋಡಿರಿ.)‏ 

11. ಇಲ್ಲಿ ನೀರಿನ ಮೂಲಕ ಭೂಮಿಯಲ್ಲಿ ಸಸ್ಕಸಂಕುಲ ಹುಟ್ಟಿಕೊಳ್ಳುವುದನ್ನು ಏಕಕಾಲದಲ್ಲಿ ಎರಡು ವಿಷಯಗಳಿಗೆ 

'| ಪುರಾವೆಯಾಗಿ ಮಾಡಲಾಗಿದೆ. 1) ಈ ಕಾರ್ಯವು ಏಕ್ಕೆಕ ಅಲ್ಲಾಹನ ಮಹಿಮೆ ಮತ್ತು ಯುಕ್ತಿಯಿಂದ ಆಗುತ್ತಿದೆ. 2) ಮರಣಾನಂತರ 
ಪುನಃ ಜೀವಂತೆಗೊಳ್ಳಲು ಸಾಧ್ಯವಿದೆ ಮತ್ತು ಹಾಗಾಗುವುದು ಖಂಡಿತ. (ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅನ್ನಹ್ನ್‌: 54, ಅಲ್‌ 
ಹಜ್ಜ್‌: 9, ಅನ್ನಮ್ಮ್‌: 73, ಅರ್ರೂಮ್‌: 25, 35, ಫಾತಿರ್‌: ور‎ ಮತ್ತು ಸೂರಃ ಯಾಸೀನ್‌ನ 29ನೆಯ ಟಿಪ್ಪಣಿಗಳನ್ನು ನೋಡಿರಿ) 

12. ಜೋಡಿಗಳೆಂದರೆ 'ಮಾನವರಲ್ಲಿರುವ ಗಂಡು-ಹೆಣ್ಣು ಮತ್ತು ಪ್ರಾಣಿ ಹಾಗೂ ಸಸ ವರ್ಗಗಳಲ್ಲಿರುವ ಗಂಡು: ಹೆಣ್ಣು 
ಜಾತಿಗಳು ಮಾತ್ರ ಅಲ್ಲ. ಅಲ್ಲಾ; ಹನು ಪರಸ್ಪರ ಜೋಡಿಗಳಾಗಿ ಮಾಡಿರುವ ಇತರ ಅಸೆಂಖ್ಯಾತ ವಸ್ತುಗಳೂ ಇವೆ. ಅವುಗಳ 


ಕಾಂಡ-25 


643 >وجو کس چجنوت .43 


AGE کت وس‎ CAs ell 
LAPIS TE GD IES a NG 
SUSE bd cs و لا رتا‎ 
§ BANKS سکٹزز ِڈ مال اعد مایا بلس‎ 


ಅವನೇ ನಿಮಗಾಗಿ ನಾವೆಗಳನ್ನೂ ಪ್ರಾಣಿಗಳನ್ನೂ ವಾಹನಗಳಾಗಿ ಮಾಡಿದನು. (ಇದು) ನೀವು ಅವುಗಳ 
ಬೆನ್ನ ಮೇಲೆ ಸವಾರಿ: ಮಾಡುವಂತಾಗಲಿಕ್ಕಾಗಿ ಮತ್ತು ಅವುಗಳ ಮೇಲೆ ಕುಳಿತಾಗ, ನಿಮ್ಮ ಪ್ರಭುವಿನ 
ಉಪಕಾರವನ್ನು ಸ್ಮರಿಸುತ್ತಾ, ಇವುಗಳನ್ನು ನಮಗಾಗಿ ನಿಯಂತ್ರಿಸಿ ಕೊಟ್ಟವನು ಪರಮ ಪಾವನನು. ಅನ್ಯಥಾ 
ನಾವು ಇವುಗಳನ್ನು ಹತೋಟಿಗೆ ತರಲು ಶಕ್ತರಾಗಿರಲಿಲ್ಲ ಮತ್ತು ನಮಗೊಂದು ದಿನ ನಮ್ಮ ಪ್ರಭುವಿನ 
ಕಡೆಗೇ ಮರಳಲಿಕ್ಕಿದೆ ಎಂದು ಹೇಳುವಂತಾಗಲಿಕ್ಕಾಗಿ.'* 

(15) (ಇದನ್ನೆಲ್ಲ ತಿಳಿದಿರುತ್ತ) ಇವರು ಅವನ ದಾಸರಲ್ಲಿ ಕೆಲವರನ್ನು ಅವನ ಅಂಗವಾಗಿ ಮಾಡಿ 
ಬಿಟ್ಟರು. ವಾಸ್ತವದಲ್ಲಿ ಮಾನವನು ಪ್ರತ್ಸಕ್ಸ ಕೃತಪ್ಲಾನಾಗಿರುತ್ತಾನೆ. 


ಸಮ್ಮಿಲನ ಸಂಯೋಗಗಳಿಂದಾಗಿ ಈ ಭೂಮಿಯಲ್ಲಿ ಹೊಸ ಹೊಸ ವಸ್ತುಗಳು ಆಸ್ತಿತ್ವಕ್ಕೆ ಬರುತ್ತಿರುತ್ತವೆ. ಈ ಜೋಡಿಗಳ 


ರಚನೆ, ಅವುಗಳ ಪರಸ್ಪರ ಸಾಂಗತ್ಯ ಮತ್ತು ಅವುಗಳ ಪರಸ್ಪರ ಸಂಯೋಗ ಮತ್ತು ಕಾರ್ಯ ನಿರ್ವಹಣೆಗಳ ವೈವಿಧ್ಯಪೂರ್ಣ 
ರೂಪಗಳ ಮತ್ತು ಅವುಗಳಿಂದ ಉಂಟಾಗುವ ಪರಿಣಾಮಗಳ ಕುರಿತು ಮಾನವನು ಚಿಂತನೆ ನಡೆಸಿದರೆ, ಈ ಬೃಹತ್‌ ಕಾರ್ಯಗಾರ 
ವೆಲ್ಲವೂ ಒಬ್ಬನೇ ಪ್ರಬಲ ಹಾಗೂ ಚತುರ ಶಿಲ್ಪಿಯಿಂದ ಎರಚಿತವಾಗಿದೆ ಮತ್ತು ಅವನೇ ಇದನ್ನು ನಡೆಸುತ್ತಿದ್ದಾನೆ ಎಂದು 
ಪ್ರತಿಯೊಬ್ಬನ ಹೃದಯವೂ ಸಾಕ್ಷಿ ಹೇಳದಿರಲಾರದು. 

13. ಅರ್ಥಾತ್‌- ಅವನು ಭೂಮಿಯಲ್ಲಿರುವ ಸಕಲ ಸೃಷ್ಟಿಗಳೆ ಪೈಕಿ ಮಾನವನಿಗೆ ಮಾತ್ರ ನಾವೆಗಳನ್ನೂ ಹಡಗುಗಳನ್ನೂ 
ತಯಾರಿಸಿ ನಡೆಸುವ ಮತ್ತು ಸವಾರಿಗಾಗಿ ಪ್ರಾಣಿಗಳನ್ನು ಉಪಯೋಗಿಸುವ ಶಕ್ತಿಯನ್ನು ದೆಯಪಾಲಿಸಿರುತ್ತಾನೆ. ಅಲ್ಲಾಹನ ಈ 
ಉಪಕಾರವನ್ನು ಗುರುತಿಸದೆ ಇರುವುದು ಹೃದಯ, ಬುದ್ದಿ ಮತ್ತು ಆತ್ಮಸಾಕ್ಸಿಗಳು ನಿಸ್ತೇಜಗೊಂಡಿರುವುದರ ಸಂಕೇತವಾಗಿದೆ. 
ಒಂದು ಜೀವಂತ ಮನಸ್ಸು ಮತ್ತು ಸಂವೇದನಾಶೀಲ ಆತ್ಮ ಸಾಕ್ಲಿಯುಳ್ಳ ಒಬ್ಬ ಮನುಷ್ಯನು ಈ ವಾಹನಗಳ ಮೇಲೆ ಕುಳಿತೊಡನೆ 
ಅವನ ಮನಸ್ಸು ಅಲ್ಲಾಹನ ಅನುಗ್ರಹದ ಪ್ರಜ್ಞೆ ಮತ್ತು ಅದಕ್ಕಾಗಿ ಕೃತಜ್ಞತಾಭಾಪದಿಂದ ತುಂಬಿ ಹೋಗುವುದು. ನನಗಾಗಿ ಈ 
ವಸ್ತುಗಳನ್ನು ನಿಯಂತ್ರಿಸಿ ಕೊಟ್ಟವನು ಪರಮ ಪಾವನನು ಎಂದು ಅವನು ಉದ್ದರಿಸುವನು. 

14. ತಾಶ್ಚರ್ಯವೇನೆಂದರೆ ಪ್ರತಿಯೊಂದು ಪ್ರಯಾಣ ನಡೆಸುತ್ತಿರುವಾಗಲೂ ಮುಂದೆ ಬಹಳ ದೀರ್ಫ್ಪುವಾದ ಮತ್ತು 
ಅಂತಿಮವಾದ ಪ್ರಯಾಣವೊಂದನ್ನು ಮಾಡಲಿಕ್ಕಿದೆ ಎ೦ಬುದನ್ನು ನೆನಪಿಸಿಕೊಳ್ಳಿರಿ. ಈ ಬೋಧನೆಯ ನೈತಿಕ ಪರಿಣಾಮಗಳ 
ಕುರಿತು ವಿವೇಚಿಸಿದರೆ ಪಾಪ ಕೃತ್ಯವನ್ನುದ್ದೇಶಿಸಿ ಮಾಡಲಾಗುವ ಪ್ರತಿಯೊಂದು ಚಲನ-ವಲನಕ್ಕೆ ತಡೆ ಹಾಕಲು ಈ 
ಪ್ರಜ್ಞೆಯೊಂದೇ ಸಾಕೆಂಬುದು ಅರ್ಥವಾಗುತ್ತದೆ. 

15. ಅಂಗವಾಗಿ ಮಾಡಿ ಬಿಡುವುದೆಂದರೆ-ಅಲ್ಲಾಹನ ಒಬ್ಬ ದಾಸನನ್ನು ಸಂತತಿಯೆಂದು ಪರಿಗಣಿಸುವುದಾಗಿದೆ. 
ಏಕೆಂದರೆ ಸಂತತಿಯು ತಂದೆಯ ವರ್ಗಕ್ಕೆ ಸೇರಿರುವುದು ಮಾತ್ರವಲ್ಲ ಅವನ ಅಸ್ತಿತ್ವದ ಒಂದು ಅಂಶವೇ ಆಗಿರುತ್ತದೆ. 
ಯಾರನ್ನಾದರೂ ದೇವಪುತ್ರ ಅಥವಾ ದೇವಪುತ್ರಿ ಎನ್ನುವುದರ ಅರ್ಥವು ಅವನನ್ನು ಅಲ್ಲಾಹನಿಗೆ ಸಹಭಾಗಿಯಾಗಿ 
ಮಾಡುವುದೆಂದೇ ಆಗಿದೆ. ಅಲ್ಲಾಹನಲ್ಲಿ ಮಾತ್ರ ಇರುವ ಅಧಿಕಾರ ಸಾಮರ್ಥ್ಯಗಳು ಹಾಗೂ ಗುಣವಿಶೇಷಗಳು ಬೇರೆ 
ಯಾವುದಾದರೂ ಸೃಷ್ಟಿಯಲ್ಲಿ ಇವೆಯೆಂದು ಪರಿಗಣಿಸುವುದು ಆ ಸೃಷ್ಟಿಯನ್ನು ಅಲ್ಲಾಹನ ಅಂಶವೆಂದು ಕರೆಯುವುದರ 
ಇನ್ನೊಂದು ರೂಪವಾಗಿದೆ. ಏಕೆಂದರೆ ಹೀಗೆ ಮಾಡುವವನು ಆರಾಧ್ಯತೆಯನ್ನೂ ಪ್ರಭುತ್ವವನ್ನೂ ಅಲ್ಲಾಹನ ಮತ್ತು ಸೃಷ್ಟಿಗಳ 
ನಡುವೆ ಹಂಚುತ್ತ ಅದರ ಒಂದಂಶವನ್ನು ದಾಸರಿಗೆ ಒಪ್ಪಿಸುತ್ತಾನೆ. 


ಕಾಂಡ-25 


644 می یت‎ ಮ್ಯಾಖ್ಯಾನ 


628A 3 7 مکل لق‎ YE gH شرب‎ 2 ಪಿವಿ 
SIS Fs ى‎ 0 SE 
کون‎ ಭತ وص‎ ವಕ ಸ ಆಯಿ 

ಸವಿ یلک من‎ ಘರ ದಹಿ IE 


- (16-18) ಅಲ್ಲಾಹನು ತನ್ನ ಸೃಷ್ಟಿಯಿಂದ ತನಗಾಗಿ ಪುತ್ರಿಯರನ್ನು ಆಯ್ದುಕೊಂಡು ನಿಮಗೆ ಪುತ್ರರನ್ನು 
چا‎ ಪ್ರದಾನ. ಮಾಡಿರುವನೇ?' ಇವರು ಯಾವ ಸಂತತಿಯನ್ನು ರಹಾ, ಒನನದೆಂದು(ಅಲ್ಲಾಹನದೆಂದು) ಹೇಳುತ್ತಾರೋ 
ಅದರ ಜನನದ ಸುವಾತೆ£ಯನ್ನು ಸ್ವತಃ ಇವರ ಪೈಕಿ ಯಾರಿಗಾದರೂ ನೀಡಲಾದಾಗ ಅವನ ಮುಖ ಕಪ್ಪಿಡುತ್ತದೆ 
ಮತ್ತು - ಅವನು ದುಃಖತಪ್ತನಾಗಿ ಬಿಡುತ್ತಾನೆ.!5 ಅಲ್ಲಾಹನ ಪಾಲಿಗೆ ಆಭರಣಗಳಲ್ಲಿ ಸಾಕಲ್ಪಡುವ ಹಾಗೂ: 
'| ವಾದ- ವಿವಾದದಲ್ಲಿ ತನ್ನ ಮನದಿಂಗಿತವನ್ನು ಚೆನ್ನಾಗಿ ವೃಕ್ತಗೊಳಿಸಲಿಕ್ಕೂ ಸಾಧ್ಯವಾಗದ ಸಂತತಿ 7ن‎ 

(19) ಇವರು ರಹ್ಮಾನನ ಆಪ್ತ ದಾಸರಾಗಿರುವ ದೇವಚರರನ್ನು: ® ಸ್ತ್ರೀಯರೆಂದು ಪರಿಗಣಿಸಿಕೊಂ೦ಡರು, 
ಅವರ ಶರೀರ ರಚನೆಯನ್ನು ಇವರು ಕಂಡಿದ್ದಾರೆಯೇ?” ಇವರ ಸಾಕ್ಸಿಯನ್ನು - ಬರೆದಿರಿಸಿಕೊಳ್ಳಲಾಗುವುದು 
ಮತ್ತು ಇವರು ಇದಕ್ಕೆ ಉತ್ತರ ಕೊಡಬೇಕಾಗುವುದು. 

(20-25) "(ನಾವು ಅವರನ್ನು ಆರಾಧಿಸಬಾರದೆಂದು) ರಹ್ಮಾನನು ಇಚ್ಛಿಸುತ್ತಿದ್ದರೆ ನಾವೆಂದೂ ಅವರನ್ನು 
ಆರಾಧಿಸುತ್ತಿರಲಿಲ್ಲ' ಎಂದು ಅವರು ಹೇಳುತ್ತಾರೆ. ಇವರಿಗೆ ಇದರ ವಾಸ್ತವಿಕತೆ ಸ್ವಲ್ಪವೂ ತಿಳಿದಿಲ್ಲ. 


16. ಅರಬ್‌ ಬಹುದೇವ ವಿಶ್ವಾಸಿಗಳು, ದೇವಚರರನ್ನು ದೇವಪುತ್ರಿಯರೆಂದು ಹೇಳುತ್ತಿದ್ದರು. ಅವರು ಅವರ 
,| ವಿಗ್ರಹಗಳನ್ನೂ ಸ್ರೀರೂಪದಲ್ಲಿ ರಚಿಸಿಟ್ಛಿದ್ದರು. ಇವುಗಳನ್ನೇ ಅವರು ದೇವಿಗಳೆಂದು ಪೂಜಿಸುತ್ತಿದ್ದರು. "ಅದ್ದರಿಂದ ಅಲ್ಲಾಹನು 
ಅಪರೊಡನ- ಒಂದನೆಯದಾಗಿ ನೀವು ನನ್ನೊಂದಿಗೆ ಇತರರನ್ನು ಆರಾಧ್ಯರಾಗಿ ಮಾಡಿದಿರಿ. ವಸ್ತುತಃ ನೀವು ಆರಾಧ್ಯರಾಗಿ ಮಾಡಿ 
"| ಕೊಂಡವರು ದೇವನ ಸೃಷ್ಟಿಗಳೇ ಹೊರತು ದೇವರಲ್ಲ. ಸಾಲದ್ದಕ್ಕೆ ನೀವು ಕೆಲವರನ್ನು ಗುಣದಲ್ಲಿ ಮಾತ್ರವಲ್ಲದೆ ವೈಕ್ತಿತ್ಸದಲ್ಲೂ 
p "ಅಲ್ಲಾಹನ RN ಮಾಡುವಂತಹ ಅಪರಾಧವನ್ನೆಸಗಿದಿರ ಮತ್ತು ಅವರು. ಅಲ್ಲಾಹನ ಸಂತತಿಗಳೆಂಬ ನಲಬಿಕೆಯನ್ನು 
| ಆವಿಷ್ಠ ೈರಿಸಿಕೊಂಡಿರಿ. ಇಷ್ಟಕ್ಕೂ ಸಾಕು ಮಾಡದೆ ನೀವು ಯಾರನ್ನು ನಿಮ್ಮ ಪಾಲಿಗೆ ಅಪಮಾನವೆಂದು ಪರಿಗಣಿಸುವಿರೋ ಅವರನ್ನು 
"| ದೇವ ಸಂತತಿಯೆಂದು' ಬಿಟ್ಟಿರಿ. ನಿಮ್ಮ ಮನೆಯಲ್ಲಿ ಮಗಳು ಹುಟ್ಟಿ ಬಿಟ್ಟಿಳೆಂದರೆ ನಿಮ್ಮ ಮುಖ ಕಪ್ಪಾಗುತ್ತದೆ, ಶೀವ್ರ 
| ದುಃಖವಾಗುತ್ತದೆ. ಇಷ್ಟೇ ಅಲ್ಲ ಕಲವೊಮ್ಮೆ ನೀವು ಆ ಹೆಣ್ಣು ಮಗುವನ್ನು ಜೀವಂತ ಹುಗಿದು ಬಿಡುತ್ತೀರಿ. ಇಂತಹ ಸಂತತಿಯನ್ನು 
'| ನೀವು ಅಲ್ಲಾಹನ ಪಾಲಿಗೆ ಬಿಡುತ್ತೀರಿ. ನಿಮ್ಮ ದೃಷ್ಟಿಯಲ್ಲಿ ಗೌರವಕ್ಕೆ ಪಾತ್ರರಾದ ಹುಡುಗರನ್ನು ನಿಮ್ಮ ಪಾಲಿಗೆ ಕಾದಿರಿಸಿ 
| ಕೊಳ್ಳುತೀರಿ" ಅಲ್ಲವೇ? ಇಷ್ಟಾಗಿಯೂ ' ನಾವು ದೇವನನ್ನು ನಂಬುವವರೆಂದು ನೀವು ವಾದಿಸುತ್ತೀರಲ್ಲಾ! 
: 17. ಬೇರೆ ಮಾತಿನಲ್ಲಿ ಹೇಳುವುದಾದರೆ- "ಕೋಮಲ ಮತ್ತು ದುರ್ಬಲರಾಗಿರುವವರನ್ನು ನೀವು ಅಲ್ಲಾ: ಹನ ಪಾಲಿಗೆ 
ಬಿಟ್ಟಿರಿ. ವೀರಾವೇಶದಿಂದ ರಣರಂಗಕ್ಕಿಳಿಯುವ ಮಕ್ಕಳನ್ನು ನೀವೇ ಆರಿಸಿಕೊಂಡಿರಿ. ಈ ಸೂಕ್ತದಿಂದ ಮಹಿಳೆಯರಿಗೆ 
ಆಭರೆಣವು ಧರ್ಮಸಮ್ಮ ತವೆಂಬ. ವಿಧಿ ಹೊರಡುತ್ತದೆ. ಏಕೆಂದರೆ ಇಲ್ಲಿ ನ್ಯಾಯ ಸ್ತ್ರೀಗೆ ಆಭರಣವು ಸ್ವಾಭಾವಿಕವೆಂದು 
ತಿಳಿಸಿರುವನು. ಹದೀಸ್‌ಗಳಿಂದಲೂ ಇದು ಸಾಬೀತಾಗಿರೆತ್ತದೆ. 

18. ಅರ್ಥಾತ್‌- ಅವರು ಅಿಂಗಭೇದವುಳ್ಳವರಲ್ಲ. " ಈ ಅರ್ಥವು ಪ್ರಸ್ತುತ ಸೂಕ್ತದ ಹಿನ್ನೆಲೆಯಿಂದ ತಾನಾಗಿಯೇ 
ವ್ಯಕ್ತವಾಗುತ್ತದೆ. 
ہو‎ ಇನ್ನೊಂದು ಅನುವಾದವು- 'ಅವರೆ' ಜನನದ ವೇಳೆ ಇವರು ಉಪಸ್ಥಿತರಿದ್ದರೇ?' ಎಂದೂ ಆಗುತ್ತದೆ. 

20: ಇದು, ಅವರು ತಮ್ಮ ಪಥಭ್ರಷ್ಟ; ತೆಯನ್ನು ವಿಧಿನಿಯಮದ ಹೆಸರಲ್ಲಿ ಸಮರ್ಥಿಸಲು ನಡೆಸಿದ ಯತ್ನವಾಗಿತ್ತು. ಎಲ್ಲ' 
ಕಾಲಗಳಲ್ಲೂ اد‎ ವಾದಿಗಳು ಸರಿತಾ ಪ್ರಯ ಮಾಂಡದಿದೆ ನಾವು ಚರರನ್ನು ಆರಾಧಿಸಲು ಸಾಧ್ಯವಾದುದು, ಹಾಗೆ 


ಕಾಂಡ-25 


43. ಆರ್ದುುಖ್‌ರುಥ್‌ 645 


71 
\ 


ಹಿನ‏ زط 


tc و‎ ಯೆ سر‎ 5S 3 ۶ 2) > 
BBE Se 4 55 
سط‎ pS آگ ےنہر‎ -۰ 
TAS 58 SEE py 3K 
حم‎ ಥಾ ರಿ > ೫ 
ہت‎ 3 IL ISS ِن‎ | 
ಘೆ ادس مھ‎ Tr 
RSG يامْدٰی‎ Eh Ih pO ಒಡಿ اتا علی‎ ٤ Ka 
'ಇವರು ಕೇವಲ ಊಹಿಸುತ್ತಿದ್ದಾರಷ್ಟೆ. (ದೇವಚರರನ್ನು ಆರಾಧಿಸುವ ಈ ಕೃತ್ಯಕ್ಕೆ ಆಧಾರವಾಗಿ) 
ಯಾವುದಾದರೂ ಗ್ರಂಥವನ್ನು ನಾವು ಇವರಿಗೆ ನೀಡಿದ್ದುಂಟೇ?!' ಇಲ್ಲ, ವಾಸ್ತವದಲ್ಲಿ ಇವರು ನಮ್ಮ 
ಪೂರ್ವಜರು ಒಂದು ಪೆದ್ಧತಿಯಲ್ಲಿದ್ದುದಾಗಿ ನಾವು ಕಂಡಿದ್ದೇವೆ ಮತ್ತು ನಾವು ಅವರ ಹೆಜ್ಜೆ ಗುರುತು 
ಗಳನ್ನೇ ಅನುಸರಿಸುತ್ತೇವೆ ಎಂದು ಹೇಳುತ್ತಾರೆ ಈ ರೀತಿ ನಿಮಗಿಂತ ಮುಂಚೆ ನಾವು ಎಚ್ಚರಿಕೆ 
ನೀಡುವವರನ್ನು ಕಳುಹಿಸಿದ ಪ್ರತಿಯೊಂದು ನಾಡಿನಲ್ಲೂ ಅದರ ಅನುಕೂಲಸ್ಥ ಜನರು, "ನಮ್ಮ ಪೂರ್ವಜರು 
ಒಂದು ಪದ್ಧತಿಯಲ್ಲಿದ್ದುದಾಗಿ ನಾವು ಕಂಡಿದ್ದೇವೆ ಮತ್ತು ನಾವು ಅವರ ಹೆಜ್ಜೆ ಗುರುತುಗಳನ್ನೇ 


ಅನುಸರಿಸುತ್ತೇವೆ" ಎಂದೇ ಹೇಳಿದ್ದರು. ಪ್ರತಿಯೊಬ್ಬ ಪ್ರವಾದಿಯೂ ಅವರೊಡನೆ, "ನೀವು ನಿಮ್ಮ 
ಪೂರ್ಪಿಕರನ್ನು ಕಂಡಿದ್ದ ಆ ಮಾರ್ಗಕ್ಕಿಂತ ಹೆಚ್ಚು ಸರಿಯಾದ ಮಾರ್ಗವನ್ನು ನಾನು ನಿಮಗೆ ತೋರಿಸಿಕೊಟ್ಟರೆ 


ಮಾಡಲು ಅಲ್ಲಾಹನು ನಮ್ಮನ್ನು ಬಿಟ್ಟುದರಿಂದಲ್ಲವೇ? ನಾವು ಹಾಗೆ ಮಾಡಬಾರದೆಂದು ಅವನು ಇಚ್ಛಿಸುತ್ತಿದ್ದರೆ, ಹಾಗೆ ಮಾಡಲು 
ನಮಗೆ ಸಾಧ್ಯವಾಗುತ್ತಿತ್ತೇ? ಅಲ್ಲದೆ, ಬಹಳ ದೀರ್ಫುಕಾಲದಿಂದ ನಮ್ಮಲ್ಲಿ ಈ ಕಾರ್ಯವು ನಡೆಯುತ್ತಲೇ ಬಂದಿದೆ: ಆದರೆ 
ಈ ತನಕ ಅಲ್ಲಾಹನ ಕಡೆಯಿಂದ ಈ ಬಗ್ಗೆ ಯಾವುದೇ ಯಾತನೆ ಎರಗಿದ್ದಿಲ್ಲ. ಇದರರ್ಥ, ಅಲ್ಲಾಹನಿಗೆ ನಮ್ಮ ಈ ಕಾರ್ಯ" 
ಅಪ್ರಿಯವಾಗಿಲ್ಲ ಎಂದೇ ಆಗಿದೆ ಎಂಬುದು ಅವರ ವಾದ. 

21. ತಾತ್ಪರ್ಯವೇನೆಂದರೆ- ಇವರು ತಮ್ಮ ಅಜ್ಞಾನದಿಂದಾಗಿ ಈ ಭೂಮಿಯಲ್ಲಿ ಆಗುವುದೆಲ್ಲವೂ ದೇವ ವಿಧಿನಿಯಮ 
ಪ್ರಕಾರವೇ ಆಗುತ್ತಿರುವುದರಿಂದ ಅದಕ್ಕೆಲ್ಲ ಅಲ್ಲಾಹನ ಮೆಚ್ಚುಗೆಯೂ ಪ್ರಾಪ್ತವಿದೆ ಎಂದು ಭಾವಿಸುತ್ತಾರೆ. ವಸ್ತುತಃ ಈ 
ಜಗತ್ತಿನಲ್ಲಿ ಸಂಭವಿಸುವ ಘಟನೆಗಳು ಅಲ್ಲಾಹನು ಏನನ್ನು ಮೆಚ್ಚುತ್ತಾನೆ ಮತ್ತು ಏನನ್ನು ಮೆಚ್ಚುವುದಿಲ್ಲವೆಂಬುದನ್ನು 
ಅರಿಯಲಿಕ್ಕಿರುವ ಮಾಧ್ಯಮಗಳಲ್ಲ. ಅಂತಹ ಮಾಧ್ಯಮ ಅಲ್ಲಾಹನ ಪ್ರವಾದಿಗಳ ಮೂಲಕ ಬರುವ ಅವನ ಗ್ರಂಥ 
ಮಾತ್ರವಾಗಿದ್ದು ಅದರಲ್ಲಿ ಸ್ವತಃ ಅಲ್ಲಾಹನೇ ತನಗೆ ಯಾವೆಲ್ಲ ವಿಶ್ವಾಸ, ಕರ್ಮ ಮತ್ತು ನೈತಿಕ ಮೌಲ್ಯಗಳು ಪ್ರಿಯ ಹಾಗೂ 
ಯಾವುದು ಅಪ್ರಿಯ ಎಂಬುದನ್ನು ತಿಳಿಸಿರುವನು, ಹೀಗಿರುತ್ತಾ ಅಲ್ಲಾಹನು ತನ್ನ ಜೊತೆ ದೇವಚರರೂ ನಿಮ್ಮ ಆರಾಧ್ಯರಾಗಿದ್ದು 
ನೀವು ಅವರನ್ನೂ ಆರಾಧಿಸಬೇಕೆಂದು ಹೇಳಿರುವಂತಹ; ಕುರ್‌ಆನಿಗಿಂತ ಮುಂಚಿನ ದೇವಗ್ರಂಥವೇನಾದರೂ ಇವರ ಬಳಿ ‘ 
ಇರುವುದಾದರೆ ಅದನ್ನಿವರು ತೋರಿಸಲಿ (ಹೆಚ್ಚಿನ ವಿವರಗಳಿಗಾಗಿ ನೋಡಿರಿ. ಸೂರಃ: ಆಲ್‌ ಅನ್‌ಆಮ್‌: ಟಿಪ್ಪಣಿ 71, 80, 
110. 124 ಮತ್ತು 125, ಅಲ್‌ ಅಲ್‌ರಾಫ್‌: ಟಿಪ್ಪಣಿ- 17 ಮತ್ತು 18, ಯೂನುಸ್‌ 101, ಹೊದ್‌: 116. ಅರ್ರಲ್‌ದ್‌: 
49, بھی‎ 10, 30, 31, 32, 94 ಮತ್ತು 95, ಅರುುಮರ್‌: ಟಿಪ್ಪಣಿ- 20 ಮತ್ತು ಅಶ್ಕೂರಾ ಟಿಪ್ಪಣಿ- 11) 

22. ಅರ್ಥಾತ್‌- ಅವರ ಬಳಿಯಲ್ಲಿ ಯಾವ ದಿವ್ಯಗ್ರಂಥದ ಆಧಾರವೂ ಇಲ್ಲ. ಅವರ ಬಳಿ ಇರುವುದು, ಪೂರ್ವಜರ 
ಕಾಲದಿಂದಲೇ ಇದೇ ರೀತಿ ನಡೆದು ಬಂದಿದೆ. ಆದುದರಿಂದ ನಾವೂ ಅವರನ್ನು ಅನುಕರಿಸುತ್ತ ದೇವಚರರನ್ನು ದೇವಿಗಳಾಗಿ 
ಮಾಡಿಕೊಂಡಿದ್ದೇವೆ ಎಂಬ ಆಧಾರ ಮಾತ್ರ. , 

23. ಪ್ರವಾದಿಗಳ ವಿರುದ್ಧ ನಿಂತು, ಪೂರ್ವಿಕರ ಅನುಕರಣೆಯ ಧ್ವಜವನ್ನೆತ್ತುವವರು ಎಲ್ಲ ಕಾಲಗಳಲ್ಲೂ ಆಯಾ 
ಜನಾಂಗದ ಅನುಕೂಲಸ್ಥರೇ ಆಗಿದ್ದು ದೇಕೆ ಎ೦ಬ ಪ್ರಶ್ನೆಯು ವಿವೇಚನಾರ್ಹವಾಗಿದೆ. ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದ್ದುವು- 


ಕಾಂಡ-25 


646 ಕುರ್‌ಆನ್‌ ವ್ಯಾಖ್ಯಾನ 


BE دزن اکسا‎ $I DEED مکی‎ 
BATS ASH کال‎ LANG HSS جا‎ 


UF aE S&B الین‎ RSLS بآ کا‎ 
EAS IE LE STR زاین عیب‎ 
ಆಗಲೂ ನೀವು ಅದೇ ಮಾರ್ಗದಲ್ಲಿ ನಡೆಯುವಿರಾ?' ಎಂದು ಕೇಳಿದರು. ಅವರು ಎಲ್ಲ ಪ್ರವಾದಿಗಳಿಗೂ 
"ನೀವು ಯಾವ ಧರ್ಮದೆಡೆಗೆ ಆಹ್ವಾನಿಸಲು ಕಳುಹಿಸಲ್ಪಟ್ಟಿರುವಿರೋ ನಾವು ಅದನ್ನು ನಿರಾಕರಿಸುವವ 
ರಾಗಿದ್ದೇವೆ" ಎಂಬ ಉತ್ತರವನ್ನೇ ಕೊಟ್ಟರು. ಕೊನೆಗೆ ನಾವು ಅವರನ್ನು ಶಿಕ್ಲಿಸಿದೆವು ಮತ್ತು ಸುಳ್ಳಾಗಿಸು 
ವವರ ಗತಿ ಏನಾಯಿತೆಂಬುದನ್ನು ನೋಡಿಕೊಳ್ಳಿರಿ. 

(26-30) ಇಬ್ರಾಹೀಮರು ತಮ್ಮ ತಂದೆಯೊಡನೆ ಹಾಗೂ ತಮ್ಮ ಜನಾಂಗದೊಡನೆಔ, "ನೀವು ಯಾರ |' 
ಆರಾಧನೆ ಮಾಡುತ್ತೀರೋ ಅವರೊಂದಿಗೆ ನನಗೆ ಯಾವ ಸಂಬಂಧವೂ ಇಲ್ಲ. ನನಗೆ ಸಂಬಂಧವಿರುವುದು 
ನನ್ನನ್ನು ಸೃಷ್ಟಿಸಿದವನೊಂದಿಗೆ ಮಾತ್ರ. ಅವನೇ ನನಗೆ ಮಾರ್ಗದರ್ಶನ ಮಾಡುವನು" ಎಂದು ಹೇಳಿದ್ದ 
ಸಂದರ್ಭವನ್ನು ಸ್ಮರಿಸಿರಿ. ಇಬ್ರಾಹೀಮರು ಇದೇ ವಚನವನ್ನು* ತಮ್ಮ ಬಳಿಕ ತಮ್ಮ ಸಂತತಿಗೆ ಬಿಟ್ಟು 
ಹೋದರು- ಅವರು ಅದರ ಕಡೆಗೆ ಮರಳುವಂತಾಗಲು.” (ಇಷ್ಟಾಗಿಯೂ ಇವರು ಇತರರ تہ‎ 
ಮಾಡಲಾರಂಭಿಸಿದಾಗ ನಾನು ಇವರನ್ನು ಅಳಿಸಿ ಬಿಡಲಿಲ್ಲ) ಬದಲಾಗಿ ನಾನು ಇವರಿಗೆ ಮತ್ತು ಇವರ 


1 ಸ್ಥಿತಿವಂತ ವರ್ಗಗಳು ತಮ್ಮ ಲೌಕಿಕ ಸುಖ ಭೋಗಗಳಲ್ಲಿ ಎಷ್ಟರ ಮಟ್ಟಿಗೆ ಮಗ್ಗರಾಗಿರುತ್ತಾರೆಂದರೆ ಅವರು ಸತ್ಯ- 
ಮಿಥ್ಮಗಳ ವಾದ ಪ್ರತಿವಾದಗಳಲ್ಲಿ ತೊಡಗಲು ಸಿದ್ದರೇ ಇರುವುದಿಲ್ಲ. 2) ಹಿಂದಿನಿಂದಲೇ ಸ್ಥಾಪಿತಗೊಂಡಿರುವ ಜೀವನ 
ವೃವಸ್ಥೆಯು ಅವರಿಗೆ ಸಂಪೂರ್ಣವಾಗಿ ಅನುಕೊಲಕರವಾಗಿರುತ್ತದೆ. ಪ್ರವಾದಿಗಳು ಸಾರುವ ಜೀವನ ವ್ಯವಸ್ಥೆಯನ್ನು ಕಂಡೊಡನೆ, 
ಇದು ಜಾರಿಗೆ ಬಂದುಬಿಟ್ಟರೆ ನಮ್ಮ ದೊಡ್ಡಸ್ತಿಕೆಯು ಸಂಪೂರ್ಣ ಬುಡಮೇಲುಗೊಳ್ಳುವುದೆಂದೂ ನಮಗೆ ಹರಾಮ್‌ 
ತಿನ್ನಲಿಕ್ಕೂ ಹರಾಮ್‌ ಕಾರ್ಯಗಳನ್ನು ಮಾಡಲಿಕ್ಕೂ ಇದರಲ್ಲಿ ಸ್ವಾತಂತ್ರ್ಯವೇ ಇರಲಾರದೆಂದೂ ಪ್ರಥಮ ನೋಟಕ್ಕೇ ಅವರು 
ಅರ್ಥ ಮಾಡಿಕೊಳ್ಳುತ್ತಾರೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ- ಸೂರಃ ಅಲ್‌ ಅನ್‌ಆಮ್‌: 123 ಮತ್ತು 124, ಅಲ್‌ 
ಅಲ್‌ರಾಫ್‌: 60, 66, 75, 88, 109 ಮತ್ತು 127, ಹೂದ್‌: 27 ಮತ್ತು 38, ಬನೀ ಇಸ್‌ರಾಈಲ್‌: 4 ಮತ್ತು 6, ಅಲ್‌ 
ಮೂಮಿನೂನ್‌: 24, 33, 46, 47 ಮತ್ತು 48 ಸಬಾ: 34 ಮತ್ತು ಟಿಪ್ಪಣಿ-54) 

24. ವಿವರಗಳಿಗೆ ನೋಡಿರಿ ಅಲ್‌ ಬಕರಃ: 124ರಿಂದ 133, ಅಲ್‌ ಅನ್‌ಆಮ್‌: 74ರಿಂದ 8, ಇಬ್ರಾಹೀಮ್‌: 
35ರಿಂದ 41. ಮರ್ಯಮ್‌: 41ರಿಂದ 50, ಅಲ್‌ ಅಂಬಿಯಾ: 51ರಿಂದ 73, ಅಶ್ಯೂರಾ: 69ರಿಂದ 87, ಅಂಕಬೂತ್‌: 16ರಿಂದ 
27 ಮತ್ತು ಅಸ್ಸಾಫ್ಟಾತ್‌: 83ರಿಂದ 100 ಹಾಗೂ ಟಪ್ಪಣಿ-44ರಿಂದ 55. 

25. ಈ ಮಾತುಗಳಲ್ಲಿ ಹೆ. ಇಬ್ರಾಹೀಮ್‌(ಅ) ತಮ್ಮ ವಿಶ್ವಾಸವನ್ನು ತಿಳಿಸಿರುವ ಜೊತೆಗೆ ಅದಕ್ಕೆ ಅಧಾರ ಪ್ರಮಾಣ 
ವನ್ನೂ ಕೊಟ್ಟಿರುತ್ತಾರೆ. ಇತರ ಆರಾಧ್ಯರೊಂದಿಗೆ ಸಂಬಂಧವಿರಿಸದಿರುವುದಕ್ಕೆ ಕಾರಣವೇನೆಂದರೆ- ಅವುಗಳು ಏನನ್ನೂ ಸೃಷ್ಟಿಸಿಲ್ಲ 
ಅವು ಯಾವುದೇ ವಿಷಯದಲ್ಲಿ ಮಾರ್ಗದರ್ಶನ ನೀಡುವುದಿಲ್ಲ ಮತ್ತು ಹಾಗೆ ಮಾಡುವ ಸಾಮರ್ಥ್ಯ ಕೂಡಾ ಅವುಗಳಿಗಿಲ್ಲ. 
ಸಹಭಾಗಿಗಳಾರೂ ಇಲ್ಲದ ಅಲ್ಲಾಹನೊಂದಿಗೆ ಮಾತ್ರ ಸಂಬಂಧವನ್ನು ಬಿಗಿದಿಟ್ಟುಕೊಳ್ಳುವುದಕ್ಕೆ ಕಾರಣವೇನೆಂದರೆ, ಅವನೇ 
ಸೃಷ್ಟಿಸುವವನೂ ಅವನೇ ಮಾನವನಿಗೆ ಸನ್ಮಾರ್ಗದರ್ಶನ ಮಾಡುವವನೂ ಆಗಿರುತ್ತಾನೆ. 

26. ಅರ್ಥಾತ್‌- ಸೃಷ್ಟಿಕರ್ತನ ಹೊರತು ಇನ್ನಾರೂ ಆರಾಧ್ಯನಾಗಿರಲು ಅರ್ಹನಲ್ಲವೆಂಬ ವಚನ. 

27. ಅರ್ಥಾತ್‌- ಸನ್ಮಾರ್ಗದಿಂದ ಕಿಂಚಿತ್ತಾದರೂ ತಪ್ಪಿ ನಡೆದೊಡನೆ ಈ ವಚನವು ಅವರಿಗೆ ಮಾರ್ಗದರ್ಶನ ಮಾಡಲಿ 
ಮತ್ತು ಅವರು ಇದರ ಕಡೆ ಮರಳಿಕೊಳ್ಳಲಿ ಎಂದು. ಕುರೈಶ್‌ ಸತ್ಕನಿಷೇಧಿಗಳ ತಪ್ಪನ್ನು ಅನಾವರಣಗೊಳಿಸಲಿಕ್ಕಾಗಿ ಮತ್ತು 


ಕಾಂಡ-25 


43. ಅರ್ದುಖ್‌ರುಫ್‌ 647 


& IE HAL G58 USE i 
94 BD EOL IF NI IE 2605 4515 
ಬಟ رعمت ىك" تن‎ ಯಂ ہیں‎ 
i HE ALES CMG تَميْكَكَهَۃْ‎ 


ತ್‌ -.‏ 2 سسرصو 7 سے طز De‏ 

+2000 AGE ಟು £ 22 
ಪೂರ್ವಜರಿಗೆ ಇವರ ಬಳಿ ಸತ್ಯ ಹಾಗೂ ಸುವ್ಯಕ್ತವಾಗಿ ವಿವರಿಸಿ ಹೇಳುವ ಸಂದೇಶವಾಹಕ ಬರುವವರೆಗೂ 
ಜೀವನ ಸಾಧನವನ್ನು ಕೊಡುತ್ತಲೇ ಇದ್ದೆನು. ಆದರೆ ಇವರ ಬಳಿಗೆ ಆ ಸತ್ಯವು ಬಂದಾಗ ಇವರು 
"ಇದಂತು ಇಂದ್ರಜಾಲ. ನಾವಿದನ್ನು ನಿರಾಕರಿಸುತ್ತೇವೆ”" ಎಂದು ಹೇಳಿ ಬಿಟ್ಟರು. 

(31-35) ಈ ಕುರ್‌ಆನನ್ನು ಎರಡು ನಗರಗಳ ದೊಡ್ಡವರ ಪೈಕಿ ಯಾರಾದರೊಬ್ಬರ ಮೇಲೆ 
ಅವತೀರ್ಣಗೊಳಿಸಲಿಲ್ಲವೇಕೆ? ಎ೦ದು ಕೇಳುತ್ತಾರೆ. ನಿಮ್ಮ ಪ್ರಭುವಿನ ಕೃಪೆಯನ್ನು ವಿತರಿಸುವವರು ಇವರೇನು? 
ಲೌಕಿಕ ಜೀವನದಲ್ಲಿ ಇವರ ಉಪಜೀವನ ಸಾಧನಗಳನ್ನು ನಾವು ಇವರ ನಡುವೆ ಹಂಚಿದ್ದೇವೆ ಮತ್ತು ಇವರು 
ಪರಸ್ಸರರಿಂದ ಸೇವೆ ಪಡೆಯುವಂತಾಗಲು ನಾವು ಇವರಲ್ಲಿ ಕೆಲವರಿಗೆ ಇನ್ನು ಕೆಲವರಿಗಿಂತ ಅನೇಕ ಮೇಲ್ಮೆ 


ನೀಡಿರುವೆವು. ನಿಮ್ಮ ಪ್ರಭುವಿನ ಕೃಪೆಯು (ಪ್ರವಾದಿತ್ಯವು ಇವರು (ಶ್ರೀಮಂತರು) ಶೇಖರಿಸುತ್ತಿರುವ 


ನೀವು ಪೂರ್ವಜರ ಅನುಕರಣೆ ಮಾಡಿದರೂ ಅನುಕರಣೆಗಾಗಿ ಪೂರ್ವಜರ ಪೈಕಿ ಅತ್ಕುತ್ತಮರಾಗಿದ್ದ ಇಬ್ರಾಹೀಮ್‌ ಮತ್ತು 
ಇಸ್ಮಾಈಲ್‌ರನ್ನು(ಅ) ಬಿಟ್ಟು ಅತ್ಯಂತ ದುಷ್ಟರಾಗಿದ್ದವರನ್ನು ಮತ್ತು ಇಬ್ರಾಹೀಮ್‌ ಹಾಗೂ ಇಸ್ಮಾಈಲ್‌ರ(ಅ) ಪಥವನ್ನು ತ್ಯಜಿಸಿ 
ಸುತ್ತಮುತ್ತಲಿನ ವಿಗ್ರಹಾರಾಧಕ ಜನಾಂಗಗಳಿಂದ ಬಹುದೇವಾರಾಧನೆಯನ್ನು ಕಲಿತುಕೊಂಡಿದ್ದವರನ್ನು ಆರಿಸಿಕೊಂಡಿರಿ ಎಂದು 
ಅವರನ್ನು ನಾಚಿಸಲಿಕ್ಕಾಗಿ ಇಲ್ಲಿ ಈ ಘಟನೆಯನ್ನು ವಿವರಿಸಲಾಗಿದೆ. 

28. ಮೂಲದಲ್ಲಿ 'ರಸೂಲುಮ್ಮುಬೀನ್‌' ಎಂಬ ಪದಗಳು ಪ್ರಯೋಗವಾಗಿವೆ. ಇದರ ಇನ್ನೊಂದು ಅರ್ಥ- ಯಾರು 
ಸಂದೇಶವಾಹಕನೆಂಬುದು ತೀರಾ ವ್ಯಕ್ತ ಹಾಗೂ ಸ್ಪಷ್ಟವಾಗಿದೆಯೋ ಅಂತಹ ಸಂದೇಶವಾಹಕ ಎಂದೂ ಆಗಿರಬಹುದು. ' 

29. ಏಿಷರಣೆಗಾಗಿ ಸೂರಃ ಅಲ್‌ ಅಂಬಿಯಾ: ಟಿಪ್ಪಣಿ-5 ಮತ್ತು ಸೂರಃ ಸ್ವಾದ್‌: ಟಿಪ್ಪಣಿ-5 ನೋಡಿರಿ. 

30. ಎರಡು ಪಟ್ಟಣಗಳೆಂದರೆ ಮಕ್ಕಾ ಮತ್ತು ತಾಯಿಫ್‌. ಸತ್ಮನಿಷೇಧಿಗಳು- "ನಿಜಕ್ಕೂ ಅಲ್ಲಾಹನಿಗೆ ಒಬ್ಬ 
ರಸೂಲನನ್ನು ಕಳುಹಿಸಲೇಬೇಕೆಂದಿರುತ್ತಿದ್ದರೆ ಹಾಗೂ ಅವನಿಗೆ ಒಂದು ಗ್ರಂಥವನ್ನು ಅವಶೀರ್ಣಗೊಳಿಸಬೇಕೆಂಬ ಇಚ್ಛೆ 
ಇರುತ್ತಿದ್ದರೆ ಅವನು, ನಮ್ಮ ಈ ಮುಖ್ಯ ಪಟ್ಟಣಗಳಲ್ಲಿರುವ ಯಾರಾದರೊಬ್ಬ ದೊಡ್ಡ ಮನುಷ್ಯನನ್ನು ಇದಕ್ಕಾಗಿ 
ಆಯ್ಕೆ ಮಾಡಿಕೊಳ್ಳುತ್ತಿದ್ದನು. ಸಂದೇಶವಾಹಕನಾಗಿ ಕಳುಹಿಸಲು ಅನಾಥನಾಗಿ ಹುಟ್ಟಿದ ಮತ್ತು (ಸಂಪತ್ತಾಗಲಿ ಯಾವುದೇ 
ನಾಯಕತ್ವವಾಗಲಿ) ಕೈಯಲ್ಲಿಲ್ಲದ ಈ ಮನುಷ್ಯನೇ ಸಿಕ್ಕಿದ್ದೇ?” ಎಂದು ಹೇಳುತ್ತಿದ್ದರು. ಇದು ಅವರ ವಾದವಾಗಿತ್ತು. 
ಮೂಲತಃ ಅವರು ಒಬ್ಬ ಮಾನವನೂ ರಸೂಲನಾಗಲು ಸಾಧ್ಯವಿದೆ ಎಂಬುದನ್ನೇ ಒಪ್ಪಲು ತಯಾರಿರಲಿಲ್ಲ. ಆದರೆ, 
ಪವಿತ್ರ ಕುರ್‌ಆನ್‌ ನಿರಂತರವಾಗಿ ಆಧಾರ ಪ್ರಮಾಣಗಳನ್ನು ಕೊಟ್ಟು ಅವರ ವಾದಗಳನ್ನೆಲ್ಲ ಖಂಡಿಸಿದಾಗ, ಅವರೀಗ 
ಮಾತು ಬದಲಾಯಿಸಿ, ಸರಿ-ಮನುಷ್ಯನೂ ರಸೂಲನಾಗಬಲ್ಲನೆಂದಿಟ್ಟುಕೊಳ್ಳೋಣ, ಆದರೆ ಅವನು ಒಬ್ಬ ದೊಡ್ಡ 
ವ್ಯಕ್ತಿಯಾದರೂ ಆಗಿರಬೇಕು ಎಂಬ ಹೊಸ ತರ್ಕ ಹೂಡಿದರು. 

31. ಇದು ಅವರ ಆಕ್ಟೇಪಗಳಿಗೆ ಉತ್ತರವಾಗಿದೆ. ಇದರಲ್ಲಿ ಸಂಕ್ಷಿಪ್ತವಾದ ಕೆಲವೇ ಮಾತುಗಳಲ್ಲಿ ಅನೇಕ ಮುಖ್ಯ 
ವಿಷಯಗಳನ್ನು ಹೇಳಿ ಬಿಡಲಾಗಿದೆ- 1) ಅಲ್ಲಾಹನು ತನ್ನ ಅನುಗ್ರಹವನ್ನು ಯಾರಿಗೆ ದಯಪಾಲಿಸಬೇಕು ಮತ್ತು ಯಾರಿಗೆ 


ಕಾಂಡ-25 


648 ಕುರ್‌ಆನ್‌ ವ್ಯಾಖ್ಯಾನ 


ರ! BE BAY sop ve ಕಲ £4 BN pay)‏ »29 ۔ 
S Ud sl 35 GEN CK‏ پالخٹن 2 ಖಿ WL‏ 
کی سے BIE VIET ey BIA yh‏ 
Us ಮಯಿ [old ಯೂ ಹಡಿ‏ سریا میا BEE‏ 
ಸಂಪತ್ತಿಗಿಂತ ಅಧಿಕ ಬೆಲೆಯುಳ್ಳದ್ದಾಗಿದೆ.3 ಎಲ್ಲರೂ ಒಂದೇ ಸಮುದಾಯವಾಗಿ ಬಿಡುವರೆಂಬ‏ 


ಭಯವಿಲ್ಲದಿರುತ್ತಿದ್ದರೆ, ನಾವು "ರಹ್ಮಾನನನ್ನು ನಿರಾಕರಿಸುವವರ ಮನೆಗಳ ಮಾಡುಗಳನ್ನೂ ಅವರು ತಮ್ಮ 
ಮಾಳಿಗ(ಉಪ್ಪರಿಗೆಗಳಿಗೇರುವ ಮೆಟ್ಟಲುಗಳನ್ನೂ ಅವರ ಬಾಗಿಲುಗಳನ್ನೊ ಅವರು ಒರಗಿ ಕುಳಿತುಕೊಳ್ಳುವ 


ದಯಪಾಲಿಸಬಾರದು ಎಂಬುದನ್ನು ನಿರ್ಧರಿಸಬೇಕಾದವರು ಇವರೇ? (ಇಲ್ಲಿ ಅಲ್ಲಾಹನ ಕೃಷೆಯೆಂದರೆ ಅವನ ಸಾರ್ವತ್ರಿಕ ಕೃಪೆ 
ಅದರಲ್ಲಿ ಪ್ರತಿಯೊಬ್ಬನಿಗೂ ಏನಾದರೊಂದು ಪಾಲು ಸಿಗುತ್ತಲೇ ಇರುತ್ತದೆ. 2) ಪ್ರವಾದಿತ್ಸವಂತು ಬಹುದೊಡ್ಡ ವಿಷಯವಾಗಿದೆ. 
ಈ ಲೋಕದಲ್ಲಿ ಜೀವನ ಸಾಗಿಸಲುಬೇಕಾಗುವ ಸಾಮಾನ್ಯ ಸಾಧನಗಳ ವಿತರಣೆಯನ್ನು ಕೂಡಾ ನಾವು ನಮ್ಮ ಕೈಯಲ್ಲೇ ಇರಿಸಿ 
ಕೊಂಡಿದ್ದೇವೆ. ಅದನ್ನು ಬೇರೆ ಯಾರದೇ ವಶಕ್ಕೆ ಬಿಟ್ಟುಕೊಟ್ಟಿಲ್ಲ. ನಾವು ಕೆಲವರನ್ನು ಸುಂದರರಾಗಿಯೂ ಕೆಲವರನ್ನು ಕುರೂಪಿ 
ಗಳಾಗಿಯೂ ಕೆಲವರನ್ನು ದೃಢಕಾಯರಾಗಿಯೂ ಮತ್ತೆ ಕೆಲವರನ್ನು ದುರ್ಬಲರಾಗಿಯೂ ಕೆಲವರನ್ನು ಬಹಳೆ ಬುದ್ದಿವಂತರಾಗಿಯೂ 
ಇನ್ನು ಕೆಲವರನ್ನು ಅಲ್ಪ ಬುದ್ಧಿಯವರಾಗಿಯೂ ಕೆಲವರನ್ನು ಸರ್ವಾಂಗೀಣ ಆರೋಗ್ಯವಂತರಾಗಿಯೂ ಮತ್ತೆ ಕೆಲವರನ್ನು 
ಅಂಗವಿಕಲರಾಗಿಯೂ ಕೆಲವರನ್ನು ಶ್ರೀಮಂತರ ಮನೆಯಲ್ಲೂ ಕೆಲವರನ್ನು ತೀರಾ ಬಡವರ ಮನೆಯಲ್ಲೂ ಕೆಲವರನ್ನು ಬಹಳ 
ಮುಂದುವರಿದ ಜನಾಂಗದ ಸದಸ್ಯರಾಗಿಯೂ ಮತ್ತೆ ಕೆಲವರನ್ನು ದಾಸ್ಕಾಧೀನ ಅಥವಾ ಬಹಳೆ ಹಿಂದುಳಿದ ಜನಾಂಗದ 
ಸದಸ್ಯರಾಗಿಯೂ ಸೃಷ್ಟಿಸುತ್ತವೆ. ಈ ಸೃಷ್ಟಿಯ ಏಧಿಯಲ್ಲಿ ಯಾರೂ ಯಾವುದೇ ಹಸ್ತಕ್ಷೇಪ ನಡೆಸುವಂತಿಲ್ಲ. ನಾವು ಯಾರನ್ನು 
ಏನಾಗಿ ಮಾಡಿದ್ದೇವೋ ಅದಾಗಿಯೇ ಉಳಿಯಲು ಅವನು ನಿರ್ಬಂಧಿತನಾಗಿರುತ್ತಾನೆ. ಈ ವಿಭಿನ್ನ ಜನ್ಮ ಸ್ಥಿತಿಗಳಿಂದಾಗಿ 
ಯಾರದಾದರೂ ವಿಧಿಯ ಮೇಲೆ ಉಂಟಾಗುವ ಯಾವುದೇ ಪರಿಣಾಮವನ್ನು ಬದಲಿಸಲು ಯಾರಿಗೂ ಸಾಧ್ಯವಿಲ್ಲ. ಅಲ್ಲದೆ 
ಮಾನವರ ನಡುವೆ ಜೀವನಾಧಾರ, ಶಕ್ತಿ, ಗೌರವ, ಕೀರ್ತಿ, ಸಂಪತ್ತು, ಅಧಿಕಾರ ಮೊದಲಾದವುಗಳಿಲ್ಲವನ್ನೂ ನಾವೇ ವಿತರಿ 
ಸುತ್ತೇವೆ. ಹೀಗಿರುತ್ತಾ ಈ ವಿಶ್ವವ್ಯಾಪಿ ವ್ಯವಸ್ಥೆಯಲ್ಲಿ, ವಿಶ್ವದೊಡೆಯನು ತನ್ನ ಸಂದೇಶವಾಹಕನಾಗಿ ಯಾರನ್ನು ನೇಮಿಸಬೇಕು 
ಮತ್ತು ಯಾರನ್ನು ನೇಮಿಸಬಾರದು ಎಂಬುದನ್ನು ನಿರ್ಧರಿಸಲು ಇವರಾರು? 3) ಈ ದೈವಿಕ ವೃವಸ್ಥೆಯಲ್ಲಿ ಎಲ್ಲವನ್ನೂ ಒಬ್ಬನಿಗೆ 
ಅಥವಾ ಎಲ್ಲವನ್ನೂ ಎಲ್ಲರಿಗೆ ಕೊಟ್ಟು ಬಿಡಬಾರದು ಎಂಬ ಸ್ಥಾಯೀ ನಿಯಮವನ್ನು ಪಾಲಿಸಲಾಗಿದೆ. ಚೆನ್ನಾಗಿ ಕಣ್ಣೆರೆದು 
ನೋಡಿರಿ. ಎಲ್ಲೆಡೆಯೂ ದಾಸರ ಮಧ್ಯೆ ವಿವಿಧ ವಿಷಯಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುವುದನ್ನು ಕಾಣುವಿರಿ. ನಾವು ಒಬ್ಬನಿಗೆ 
ಒಂದು ವಸ್ತುವನ್ನು ದಯಪಾಲಿಸಿದ್ದರೆ ಇನ್ನೊಂದರಿಂದ ಅವನನ್ನು 'ವಂಚಿತಗೊಳಿಸಿರುತ್ತೇವೆ. ಅದನ್ನು ಬೇರೊಬ್ಬನಿಗೆ 
ದಯಪಾಲಿಸಿರುತ್ತೇವೆ. ಯಾವ ಮಾನವನೂ ಇನ್ನೊಬ್ಬನಿಂದ ನಿರಪೇಕ್ಷನಾಗಿರಬಾರದು ಮತ್ತು ಪ್ರತಿಯೊಬ್ಬನೂ ಒಂದಲ್ಲೊಂದು 
ವಿಷಯದಲ್ಲಿ ಇನ್ನೊಬ್ಬನಿಗೆ ಅವಲಂಬಿತನಾಗಿರಬೇಕೆಂಬ ಯುಕ್ತಿಯ. ಆಧಾರದಿಂದಲೇ ಹೀಗೆ ಮಾಡಲಾಗಿದೆ. ಹೀಗಿರುವಾಗ ನಾವು 
ಯಾರಿಗೆ ರಾಜ್ಕಾಧಿಕಾರವನ್ನೂ ಇತರ ಗೌರವ ಸ್ಥಾನಗಳನ್ನೂ ನೀಡಿರುತ್ತೇವೋ ಅವನಿಗೇ ಪ್ರವಾದಿತ್ವವನ್ನೊೂ ದಯಪಾಲಿಸ 
ಬೇಕಿತ್ತಂಬ ಮೂರ್ಯ ವಿಚಾರ ನಿಮಗೆ ತೋಚಿದ್ದಾದರೂ ಹೇಗೆ? ಇದೇ ರೀತಿ ನೀವು ಬುದ್ದಿ, ಜ್ಞಾನ, ಸಂಪತ್ತು, ಸೌಂದರ್ಯ, 
ಶಕ್ತಿ, ಅಧಿಕಾರ ಮತ್ತಿತರ ಎಲ್ಲ ವಿಶೇಷತೆಗಳೂ ಒಬ್ಬನಲ್ಲೇ ಕೇಂದ್ರೀಕೃತವಾಗಿರಬೇಕು ಮತ್ತು ಒಂದು ವಸ್ತು ಸಿಗದವನಿಗೆ 
ಇನ್ನೊ೦ದು ವಸ್ತು ಕೊಡಾ ಸಿಗಬಾರದೆಂದು ಹೇಳುತ್ತೀರಾ? 

32. ಇಲ್ಲಿ ಪ್ರಭುವಿನ تج‎ ಎಂದರೆ ಅವನ ವಿಶಿಷ್ಟ ಕೃಪೆಯಾಗಿರುವ ಪ್ರವಾದಿತ್ವ. ತಾತ್ಸರ್ಯವೇನೆಂದರೆ, ನೀವು ನಿಮ್ಮಲ್ಲಿನ 
ಯಾವ ಶ್ರೀಮಂತರನ್ನು, ಅವರ ಸಂಪತ್ತು ಅಧಿಕಾರ ಮತ್ತು ಸ್ಥಾನಮಾನದ ಆಧಾರದಲ್ಲಿ ಬಹಳ ದೊಡ್ಡವರೆಂದು 
ಪರಿಗಣಿಸಿರುವಿರೋ ಅವರು ಹ. ಮುಹಮ್ಮದ್‌ರಿಗೆ(ಸು ಕೊಡಲಾಗಿರುವಂತಹ ಸಂಪತ್ತನ್ನು ಪಡೆಯಲು ಅರ್ಹರಲ್ಲ. ಈ ಸಂಪತ್ತು 
ಆ ಸಂಷತ್ತುಗಳಿಗಿಂತ ಎಷ್ಟೋ ಮೇಲಾದುದು ಅದಕ್ಕಿರುವ ಮಾನದಂಡವೇ ಬೇರೆ. ನಿಮ್ಮ ಪ್ರತಿಯೊಬ್ಬ ಮುಖಂಡನೂ 
ಪ್ರವಾದಿಯಾಗಲು ಅರ್ಹನೆಂದು ನೀವು ಭಾವಿಸುವುದಾದರೆ ಅದು ನಿಮ್ಮ ಮಾನಸಿಕ ದೌರ್ಬಲ್ಯ. ಅಲ್ಲಾಹನಿಂದ ನೀವು ಇಂತಹ 
ಮೂರ್ಯತನವನ್ನು ಏಕೆ ನಿರೀಕ್ಷಿಸುತ್ತೀರಿ? 


43. ಅರುುಖ್‌ರುಘ್‌ 649 


NSC GAPE Ws F353‏ 7ك 
ಧರಸ LE ESA b‏ 
نہد 2 sy‏ سو نی نی رن اك ಎಲಜಜಿಬೆಗ raed ಯ‏ 


A pe ಜಡ لیت بی‎ 46 Ha 
کے اہ‎ ಹ್‌ 
تیم‎ ia ps سر‎ Eh AES لن‎ 
ಇ کسی جھ ۳ و‎ 

۰ & KS og SEB ESS تی العْخیَ‎ py 
ಪೀಠಗಳನ್ನೂ ಎಲ್ಲವನ್ನೂ ಬೆಳ್ಳಿ ಬಂಗಾರಗಳನ್ನಾಗಿ ಮಾಡಿ ಬಿಡುತ್ತಿದ್ದೆ ವು. ಇದಂತು ಕೇವಲ ಲೌಕಿಕ 
ಜೀವನದ ಸಂಪತ್ತಾಗಿದೆ ಮತ್ತು ಪರಲೋಕವು ನಿಮ್ಮ ಪ್ರಭುವಿನ ಬಳಿ ಧರ್ಮನಿಷ್ಕರಿಗಾಗಿ ಮಾತ್ರ ಇದೆ." 
(36-39) ರಹ್ಮಾನನ ದಿಕ್ರ್‌(ಸ್ಮರಣೆನ್‌ ಬಗ್ಗೆ ಅನಾಸ್ಥೆ ವಹಿಸುವವನ ಮೇಲೆ ನಾವೊಬ್ಬ 
ಪೈತಾನನನ್ನು ನೇಮಿಸಿ ಬಿಡುತ್ತೇವೆ ಮತ್ತು ಅವನು ಆತನ ಆಪ್ರಮಿತ್ರನಾಗಿ ಬಿಡುತ್ತಾನೆ. ಈ ಶೈತಾನರು 
ಇಂತಹವರನ್ನು ಸನ್ಮಾರ್ಗದಿಂದ ತಡೆಯುತ್ತಾರೆ ಮತ್ತು ನಾವು ಸನ್ಮಾರ್ಗದಲ್ಲೇ ಸಾಗುತ್ತಿದ್ದೇವೆಂದು ಅವರು 
ತಮ್ಮಷ್ಟಕ್ಕೆ ತಿಳಿದುಕೊಂಡಿರುತ್ತಾರೆ. ಕೊನೆಗೆ ಈ ವ್ಯಕ್ತಿ ನಮ್ಮ ಬಳಿಗೆ ಬಂದಾಗ ತನ್ನ ಶೈತಾನನೊಡನೆ, 
"ಅಯ್ಕೋ ನನ್ನ ಮತ್ತು ನಿನ್ನ ಮಧ್ಯೆ ಪೂರ್ವ ಪಶ್ಲಿಮಗಳ ಅಂತರವಿರುತ್ತಿದ್ದರೆ! ನೀನಂತು ಅತ್ಮಂತೆ 
ನಿಕೃಷ್ಟ ಸಂಗಾತಿಯಾಗಿ ಬಿಟ್ಟೆ" ಎಂದು ಹೇಳುವನು. ಆಗ ಇವರೊಡನೆ- "ನೀವು ಅಕ್ರಮವೆಸಗಿ ಬುಟ್ಟಿ ರುವಾಗ, 
ಇಂದು ಯಾತನೆಯಲ್ಲಿ ನೀವು ಮತ್ತು ನಿಮ್ಮ ಶೈತಾನರು ಸಮಾನ ಪಾಲುದಾರರೆಂಬುದು ನಿಮಗೇನೂ 

ಫಲಕಾರಿಯಲ್ಲ” ಎನ್ನಲಾಗುವುದು. ನ 

(40-45) ಸೆಂದೇಶವಾಹಕರೇ, ನೀವೇನು ಕಿವುಡರಿಗೆ ಕೇಳಿಸುವಿರಾ? ಅಥವಾ ಕುರುಡರಿಗೆ ಮತ್ತು 
ಸುವ್ಯಕ್ತ ಪಥಬಭ್ರಷ್ಟತೆಯಲ್ಲಿ ಬಿದ್ದಿರುವವರಿಗೆ ಮಾರ್ಗದರ್ಶನ ನೀಡುವಿರಾ?" ಈಗ ನಾವು ನಿಮ್ಮನ್ನು ಈ 


33. ಅರ್ಥಾತ್‌- ಯಾರಿಗಾದರೂ ಧನಕನಕಾದಿಗಳು ಸಿಕ್ಕಿ ಬಿಡುವುದೆಂದರೆ ನಿಮ್ಮ ದೃಷ್ಟಿಯಲ್ಲಿ ಅದು ದೇವಾನುಗ್ರಹದ 
ಪರಿಪೂರ್ಣತೆ ಮತ್ತು ಗೌರವದ ಅತ್ಯುನ್ನತ ಸ್ಥಾನವಾಗಿ ಬಿಟ್ಟಿದೆ. ಆದರೆ ಅಲ್ಲಾಹನ ದೃಷ್ಟಿಯಲ್ಲಿ ಇವೆಲ್ಲಾ ಎಷ್ಟೊಂದು ನಿಕೃಷ್ಟ 
ವಸ್ತುಗಳೆಂದರೆ, ಸಕಲ ಮಾನವರೂ ನುಫ್ರ್‌ನ ಕಡೆಗೆ ಉರುಳಿ ಹೋಗುವರೆಂಬ ಅಪಾಯವಿಲ್ಲದಿರುತ್ತಿದ್ದರೆ ಅವನು ಪ್ರತಿಯೊಬ್ಬ 
ಸತ್ಯನಿಷೇಧಿಯ ಮನೆಯನ್ನು ಬೆಳ್ಳಿ ಬಂಗಾರದ ಮನೆಯನ್ನಾಗಿ ಮಾಡಿ ಬಿಡುತ್ತಿದ್ದನು. ಇಂತಹ ನಿಕೃಷ್ಟ ಸಂಪತ್ತು ಮನುಷ್ಮನ 
(0 ہت‎ 3:8 ಮತ್ತು ಆತ ಶುದ್ಧಿಯ ಪುರಾವೆಯಾದುದು ಎಂದಿನಿಂದ? ಈ ಸಂಪತ್ತು ತಮ್ಮ ಕೊಳೆತ ಚಾರಿತ್ರ್ಯದ 
ದುರ್ವಾಸನೆಯಿಂದ ಇಡೀ ವಾತಾವರಣವನ್ನೇ ದುರ್ಗಂಧಮಯಗೊಳಿಸುವ೦ತಹ ದುಷ್ಟರ ಬಳಿಯಲ್ಲೂ ಕಂಡು ಬರುತ್ತದೆ. ಇಂತಹ 
ಸಂಪತ್ತನ್ನು ನೀವು ಒಬ್ಬ ಮನುಷ್ಯನ ಶ್ರೇಷ್ಠ ತೆಯ ಮಾನದಂಡವೆಂದು ಪರಿಗಣಿಸುತ್ತಿರುವಿರಿ. 

34, ಇದು ಬಹಳ ವಿಶಾಲ ಅರ್ಥದ ಪದ. ರಹ್ಮಾನನ ದಿಕ್ರ್‌ ಎಂದರೆ ಅವನ ಸ್ಮರಣೆಯೂ ಅವನ ಕಡೆಯಿಂದ ಬಂದಿರುವ 
ಉಪದೇಶವೂ ಈ ಕುರ್‌ಆನೂ ಆಗಿರುತ್ತವೆ. 

35. ಅರ್ಥಾತ್‌- ನಿಮ್ಮನ್ನು ತಪ್ಪುದಾರಿಗೆ ಒಯ್ದಿದ್ದವರಿಗೆ ہاد‎ ಸಿಗುತ್ತಿದೆಯೆಂಬುದು بیج‎ ಮಟ್ಟಿಗೆ ಸಮಾಧಾನಪಡುವ 
ವಿಷಯವೇನಲ್ಲ. ಏಕೆಂದರೆ, 01 ತೆಯನ್ನು ಸ್ವೀಕರಿಸಿದ್ದಕ್ಕಾಗಿ ನೀವೂ ಆದೇ ಶಿಕ್ಷೆಯನ್ನು ಅನುಭವಿಸುತ್ತಿರುವಿರಿ. 

36. ತಾತ್ಸರ್ಯವೇನೆಂದರೆ- ಕಿವಿಗೊಟ್ಟು ಆಲಿಸಲು ಸಿದ್ಧರಿರುವ ಮತ್ತು ವಾಸ್ತವಿಕತೆಯ ಕಡೆಗೆ ಕಣ್ಮುಚ್ಚಿಕೊಂಡಿಲ್ಲದ ಜನರ 
ಕಡೆಗೆ ಗಮನ ನೀಡಿರಿ. ಕುರುಡರಿಗೆ ತೋರಿಸುವ ಮತ್ತು ಕಿವುಡರಿಗೆ ಕೇಳಿಸುವ ಪ್ರಯತ್ನದಲ್ಲಿ ನಿಮ್ಮ ಜೀವವನ್ನೂ ಸವೆಸಬೇಡಿರಿ. 


7:02-5 


650 ಕುರ್‌ಆನ್‌ ವ್ಯಾಖ್ಯಾನ 


pa 


سام ام سے ہے Le‏ سرک کے 0 

YEE be على‎ BY aI Goh AL 

وی شر ھپ رو کس لیے > سرھ کہ سم و یں 

َك و وك“ و سوک EGC‏ من SUD‏ 5 05 
ಮ್‌‏ 


7۷ 93 رھ رو وہ ےی‎ 1೨% و تھ‎ pr 
- sh ಆಖ [aber] UW» Bos ೩) دون یں‎ ಲೆ let 


7 ಲಾ 


ಲೋಕದಿಂದ ಎತ್ತಿಕೊಂಡರೂ ಅಥವಾ ನಾವು ಇವರಿಗೆ ವಾಗ್ಲಾನವಿತ್ತಿರುವ ಇವರ ಅಂತಿಮ ಗತಿಯನ್ನು 
ನಿಮಗೆ ಕಣ್ಣಾರೆ ತೋರಿಸಿದರೂ ನಾವು ಇವರಿಗೆ ಶಿಕ್ಸೆಯನ್ನಂತೂ ಕೊಡಲೇಬೇಕಾಗಿದೆ. ನಮಗೆ ಇವರ ಮೇಲೆ 
ಸಂಪೂರ್ಣ ನಿಯಂತ್ರಣವಿದೆ.3' ಏನಿದ್ದರೂ ನೀವು ವಹ್ಮ್‌ ಮೂಲಕ ನಿಮ್ಮ ಬಳಿಗೆ ಕಳುಹಿಸಲಾಗಿರುವ ಈ 
ಗ್ರಂಥವನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಖಂಡಿತವಾಗಿಯೂ ನೀವು ನೇರ ಮಾರ್ಗದಲ್ಲಿದ್ದೀರಿ.3 ವಾಸ್ತವದಲ್ಲಿ 
ಈ ಗ್ರಂಥವು ನಿಮಗೂ ನಿಮ್ಮ ಜನಾಂಗಕ್ಕೂ ಒಂದು ಬಹು ದೊಡ್ಡ ಗೌರವವಾಗಿದೆ. ಸದ್ಯದಲ್ಲೇ 
ನೀವೆಲ್ಲರೂ ಪ್ರಶ್ನಿಸಲ್ಪಡುವಿರಿ.3 ನಾವು ನಿಮಗಿಂತ ಮುಂಚೆ ಕಳುಹಿಸಿದ್ದ ಎಲ್ಲ ಸಂದೇಶವಾಹಕರೊಡನೆ ಕೇಳಿ 
ನೋಡಿರಿ: ನಾವು ದಾಸ್ಕಕ್ಕಾಗಿ ರಹ್ಮಾನನ ಹೊರತು ಬೇರೆ ಕೆಲವು ಆರಾಧ್ಯರನ್ನೂ ನಿಶ್ಚಯಿಸಿದ್ದೇವೆಯೆ೫೪ 


ನಿಮ್ಮ ಬಂಧುಬಳಗದವರು ಸನ್ಮಾರ್ಗಕ್ಕೆ ಬರುವುದಿಲ್ಲವಲ್ಲ ಅವರು ತಮ್ಮನ್ನು ತಾವೇ ದೇವ ಯಾತನೆಗೆ ಅರ್ಹರಾಗಿ 
ಮಾಡಿಕೊಳ್ಳುತ್ತಿರುವರಲ್ಲ ಎಂಬ ಚಿಂತೆಯಲ್ಲಿ ನೀವು ಕೊರಗಬೇಡಿ. 

37. ಹೆ. ಮುಹಮ್ಮದ್‌ರ(ಸ) ವ್ಯಕ್ತಿತ್ವವೇ ತಮ್ಮ ಪಾಲಿಗೆ ಕಂಟಕಪ್ರಾಯವಾಗಿದೆ ಎಂದು ಮಕ್ಕಾದ ಸತ್ಕನಿಷೇಧಿಗಳು 
ಭಾವಿಸುತ್ತಿದ್ದರು. ಈ ಮುಳ್ಳು ಕಿತ್ತು ಹೋಗಿ ಬಿಟ್ಟರೆ ಮತ್ತೆ ಎಲ್ಲವೂ ಸರಿಹೋಗುವುದೆಂದು ಅವರು ಭಾವಿಸಿದ್ದರು. ಈ 
ದುಷ್ಟಭಾವನೆಯ ಕಾರಣವೇ ರಾತ್ರಿ ಹಗಲೆನ್ನದೆ ನಿತ್ಯವೂ ಆಗಾಗ ಸಟೆ ಸೇರಿ ಅವರನ್ನೊಮ್ಮೆ ಮುಗಿಸಿ ಬಿಡುವುದು ಹೇಗೆಂದು 
ಸಮಾಲೋಚನೆ ನಡೆಸುತ್ತಿದ್ದರು. ಆದ್ದರಿಂದ ಅಲ್ಲಾಹನು ಅವರನ್ನು ಬಿಟ್ಟು, ತನ್ನ ಪ್ರವಾದಿಯನ್ನು ಅಭಿಸಂಬೋಧಿಸುತ್ತ - ನೀವು 
ಇದ್ದರೂ ಇಲ್ಲದಿದ್ದರೂ ಪರಿಣಾಮ ಒಂದೇ ಆಗುವುದು. ನೀವು ಬದುಕಿ ಉಳಿದಿದ್ದರೆ ನಿಮ್ಮ ಕಣ್ಣ ಮುಂದೆಯೇ ಅವರಿಗೆ 
ದುರ್ಗತಿ ಒದಗುವುದು. ನೀವು ಎತ್ತಿಕೊಳ್ಳಲ್ಪಟ್ಟರೆ ನಿಮ್ಮ ನಂತರ ಅವರಿಗೆ ಶಿಕ್ಷೆ ಸಿಗುವುದು. ಅವರ ಕರ್ಮಗಳ ದುಷ್ಟಲವು 
ಅವರ ಮೇಲೆ ಬಂದೆರಗಬೇಕೆಂಬುದು ಈಗಾಗಲೇ ವಿಧಿತವಾಗಿದ್ದು ಅದಸ್ನು ಅವರು ತಪ್ಪಿಸಿಕೊಳ್ಳುವಂತಿಲ್ಲ ಎಂದು ಹೇಳುತ್ತಾನೆ. 

38. ಅರ್ಥಾತ್‌- ಅಕ್ರಮ ಹಾಗೂ ಅಪ್ರಮಾಣಿಕತೆಯೊಂದಿಗೆ ಸತ್ಕವನ್ನು ವಿರೋಧಿಸುತ್ತಿರುವವರು ತಮ್ಮ ಕರ್ಮಗಳಿಗೆ 
ಯಾವಾಗ ಮತ್ತು ಯಾವ 40:0 وت‎ ಪಡೆಯಲಿದ್ದಾರೆ ಹಾಗೂ ನಿಮ್ಮ ಜೀವನಾವಧಿಯಲ್ಲಿ ಇಸ್ಲಾಮ್‌ ಬೆಳೆಯುವುದೇ ಇಲ್ಲವೇ 
ಎಂದು ನೀವು ಚಿಂತಿಸಬೇಡಿ. ನೀವು ಸತ್ಕದಲ್ಲಿದ್ದೀರಿ ಎಂಬ ಆತ್ಮ ಸಮಾಧಾನವೇ ನಿಮಗೆ ಸಾಕು. ಆದುದರಿಂದ ಪರಿಣಾಮದ 
ಕುರಿತು ಚಿಂತೆ ಪಡದೆ ನಿಮ್ಮ ಕರ್ತವ್ಯವನ್ನು ಮಾಡುತ್ತಲೇ ಸಾಗಿರಿ. ಅಲ್ಲಾಹನು ನಿಮ್ಮ ಕಣ್ಮುಂದೆಯೇ ಮಿಥೃವನ್ನು ಸೋಲಿಸುವನೇ 
ಅಥವಾ ಆ ಕಾರ್ಯವನ್ನು ನಿಮ್ಮ ಮರಣಾನಂತರ ಮಾಡುವನೇ ಎಂಬುದನ್ನು ಆತನಿಗೆ ಬಿಟ್ಟುಬಿಡಿರಿ. 

39. ಅರ್ಥಾತ್‌- ಅಲ್ಲಾಹನು ಸಕಲ ಮಾನವರ ಪೈಕಿ ಒಬ್ಬನನ್ನು ತನ್ನ ಗ್ರಂಥದ ಅವತೀರ್ಣಕ್ಕಾಗಿ ಆರಿಸಿಕೊಂಡರೆ ಅವನಿಗಿಂತ 
ದೊಡ್ಡ ಸೌಭಾಗೃವಂತ ಬೇರಾರೂ ಇಲ್ಲ. ಹಾಗೆಯೇ ಅಲ್ಲಾಹನು ಇತರೆಲ್ಲ ಜನಾಂಗಗಳನ್ನು ಬಿಟ್ಟು ಒಂದು ಜನಾಂಗವನ್ನಾರಿಸಿ 
ಕೊಂಡು ಅದರೊಳಗೆ ತನ್ನ ಸಂದೇಶವಾಹಕನನ್ನು ಸೃಷ್ಟಿಸಿ, ಅವರ ಭಾಷೆಯಲ್ಲೇ ತನ್ನ ಗ್ರಂಥವನ್ನು ಅವಶೀರ್ಣಗೊಳಿಸಿ, ಲೋಕದಲ್ಲಿ 
ದೇವ ಸಂದೇಶದ ಪ್ರಚಾರಕರಾಗಿ ಎದ್ದೇಳಲು ಅವರಿಗೆ ಅವಕಾಶ ನೀಡಿದರೆ ಅವರ ಪಾಲಿಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೊಂದಿಲ್ಲ. 
ಕುರೈಶರಿಗೆ ಮತ್ತು ಅರಬರಿಗೆ ಈ ಮಹಾನ್‌ ಸೌಭಾಗ್ಯದ ಪ್ರಜ್ಞೆ ಇಲ್ಲವೆಂದಾದರೆ ಮತ್ತು ಅವರು ಅದಕ್ಕೆ ಅಗೌರವ 
ತೋರುತ್ತಿದ್ದಾರೆಂದಾದರೆ ಅವರು ಈ ಬಗ್ಗೆ ಉತ್ತರ ನೀಡಬೇಕಾದ ಕಾಲವೊಂದು ಖಂಡಿತ ಬರಲಿದೆ, 

40. ರಸೂಲರೊಡನೆ ಕೇಳುವುದೆಂದರೆ, ಅವರು ತಂದಿರುವ ಗ್ರಂಥಗಳಿಂದ ತಿಳಿಯುವುದು. ಅಂದರೆ- ಅಲ್ಲಾಹನ ಹೊರತು 
ಆರಾಧನೆಗೆ ಅರ್ಹರಾದ ಇತರರೂ ಇದ್ದಾರೆಂದು ಯಾರಾದರೂ ಕಲಿಸಿದ್ದಾರೆಯೇ ಎಂಬುದನ್ನು ಅಲ್ಲಾಹನ ಪ್ರವಾದಿಗಳು 
ಲೋಕದಲ್ಲಿ ಬಿಟ್ಟು ಹೋದ ಎಲ್ಲ ಬೋಧನೆಗಳಲ್ಲಿ ಹುಡುಕಿ ನೋಡಿರಿ. 


ಕಾಂಡ-25 


651 *جدہ×جد چجیدت ,43 


SEB)‏ و کیہ IE‏ 3 025 رن AEE‏ پا 
ET : [I Se 41)‏ 

GH AE IES CFL ಭಯ ಎ DES 
God 45 Ea ಖಿ هد‎ bp 


lh GB قَال‎ ASG OE SE 

(46-53) ನಾವು! ಮೂಸಾರನ್ನು ನಮ್ಮ ನಿದರ್ಶನಗಳೊಂದಿಗೆ* ಫಿರ್‌ಔನ್‌ ಮತ್ತು ಅವನ 
ಆಸ್ಥಾನಿಗರ ಬಳಿಗೆ ರವಾನಿಸಿದೆವುು ಅವರು ಹೋಗಿ, ನಾನು ಸರ್ವಲೋಕ ಪಾಲಕ ಪ್ರಭುವಿನ ಸಂದೇಶವಾಹಕ 
ನಾಗಿದ್ದ ನೆಂದು ಹೇಳಿದರು. ತರುವಾಯ ಅವರು ನಮ್ಮ ನಿದರ್ಶನಗಳನ್ನು ಅವರ ಮುಂದಿಟ್ಟಾಗ ಅವರು 
ಗೊಳ್ಳೆಂದು ನಕ್ಕು ಬಿಟ್ಟರು. ನಾವು ಅವರಿಗೆ ಒಂದಕ್ಕಿಂತ ಒಂದು ಮಿಗಿಲಾದ ನಿದರ್ಶನಗಳನ್ನು ತೋರಿಸುತ್ತಲೇ 
ಹೋದೆವು. ಅವರು ತಮ್ಮ ನಿಲುಮೆಯಿಂದ ಹಿಮ್ಮೆಟ್ಟುವ೦ತಾಗಲು ನಾವು ಅವರನ್ನು ಯಾತನೆಯಲ್ಲಿ 
ಸಿಲುಕಿಸಿದೆವು. ಪ್ರತಿಯೊಂದು ಯಾತನೆಯ ವೇಳೆ ಅವರು, "ಜಾದೂಗಾರನೇ ನಿನ್ನ ಪ್ರಭುವಿನ ವತಿಯಿಂದ 
ನಿನಗೆ ಪ್ರಾಪ್ತವಾಗಿರುವ ಪದವಿಯ ಆಧಾರದಲ್ಲಿ ನಮಗಾಗಿ ಅವನನ್ನು ಪ್ರಾರ್ಥಿಸು. ನಾವು ಖಂಡಿತವಾಗಿಯೂ 
ಸನ್ಮಾರ್ಗಕ್ಕೆ ಬಂದು ಬಿಡುವೆವು”" ಎನ್ನುತ್ತಿದ್ದರು. ಆದರೆ, ನಾವು ಅವರ ಮೇಲಿಂದ ಯಾತನೆಯನ್ನು 
ಸರಿಸಿದ ಕೂಡಲೇ ಅವರು ತಮ್ಮ ಮಾತಿಗೆ ತಪ್ಪಿ ಬಿಡುತ್ತಿದ್ದರು.* ಒಂದು ದಿನ ಫಿರ್‌ಔನನು ತನ್ನ 


41. ಇಲ್ಲಿ ಈ ಕಥೆಯನ್ನು ಮೂರು ಉದ್ದೇಶಗಳಿಗಾಗಿ ಹೇಳಲಾಗಿದೆ- 1) ಅಲ್ಲಾಹನು ಯಾವುದಾದರೂ ದೇಶ ಅಥವಾ 
ಜನಾಂಗದಲ್ಲಿ ತನ್ನ ಪ್ರವಾದಿಯನ್ನು ಕಳುಹಿಸುವ ಮೂಲಕ, ಆ ಜನಾಂಗಕ್ಕೆ ಸದ್ಯ ಮುಹಮ್ಮದ್‌ರ(ಸ) ನಿಯುಕ್ತಿಯ ಮೂಲಕ 
ಅರಬ್‌ ಜನತೆಗೆ ನೀಡಿರುವಂತಹ ಅವಕಾಶವನ್ನು ನೀಡುತ್ತಾನೆ. ಆಗ ಆ ಜನಾಂಗವು ಈ ಅವಕಾಶವನ್ನು ಗೌರವಿಸಿ, ಅದರಿಂದ 
ಪ್ರಯೋಜನ ಪಡೆಯುವ ಬದಲು ಫಿರ್‌ಔನ್‌ ಮತ್ತಾತನ ಜನಾಂಗದವರು ಮಾಡಿದಂತಹ ಮೂರ್ಯತನವನ್ನೇ ಮಾಡಿದರೆ, ಅದು 
ಇತಿಹಾಸದಲ್ಲಿ ಪಾಠದಾಯಕವಾಗಿ ಉಳಿದಿರುವಂತಹ ಅದೇ ದುರ್ಗತಿಗೆ ತುತ್ತಾಃ ಗುತ್ತದೆ. 2) ಇಂದು ಕುರೈಶ್‌ ಸತ್ಯನಿಷೇಧಿಗಳು 
ಪ್ರವಾದಿ ಮುಹಮ್ಮದ್‌ರನ್ನು(ಸ) ತಮ್ಮ ಸರದಾರರಿಗಿಂತ ಕೀಳಾಗಿ ಕಾಣುತ್ತಿರುವಂತೆಯೇ ಫಿರ್‌ಔನನೂ ಹ. ಮೂಸಾರನ್ನು(ಆಅ) 
ಕೀಳಾಗಿ ಕಂಡಿದ್ದನು. ಆದರೆ ಅಲ್ಲಾಹನ ತೀರ್ಮಾನ ಬೇರೆಯೇ ಆಗಿತ್ತು. ಅದು ನಿಜಕ್ಕೂ ಕೀಳಾದವರು ಯಾರೆಂಬುದನ್ನು ತೋರಿಸಿ 
ಕೊಟ್ಟಿತು. 3) ಅಲ್ಲಾಹನ ಸೂಕ್ತಗಳನ್ನು ಹಾಗೂ ನಿದರ್ಶನಗಳನ್ನು ಅಪಹಾಸ್ಮ ಮಾಡುವುದೂ ಅವನ ಎಚ್ಚರಿಕೆಗಳೆದುರು ಅಹಂಭಾವ 
ಪ್ರದರ್ಶಿಸುವುದೂ ಬಹಳ ದುಬಾರಿಯಾದ ವ್ಯವಹಾರವೇ ಹೊರತು ಅಗ್ಗದ ವ್ಯವಹಾರವಲ್ಲ. ಹಿಂದೆ ಅನೇಕರು ಇದಕ್ಕಾಗಿ ಭಾರೀ 
ಬೆಲೆ ತೆತ್ತಿದ್ದು ನೀವು ಅವರ ಉದಾಹರಣೆಗಳಿಂದ ಪಾಠ ಕಲಿಯದಿದ್ದರೆ ಒಂದು ದಿನ ನೀವೂ ಆ ಗತಿಯನ್ನು ಕಾಣಬೇಕಾದೀತು. 

42. ಅಂದರೆ ಹ. ಮೂಸಾ(ಅ) ಫಿರ್‌ಔನನ ಆಸ್ಥಾನಕ್ಕೆ ಹೋಗುವಾಗ ಕೊಂಡು ಹೋಗಿದ್ದ ಆರಂಭದ ನಿದರ್ಶನಗಳು. 
ಅರ್ಥಾತ್‌- ಲಾಠಿ ಮತ್ತು ಪ್ರಕಾಶಮಯ ಹಸ್ತ. (ವಿವರಣೆಗೆ ನೋಡಿರಿ: ಸೂರಃ ಅಲ್‌ ಆಲ್‌ರಾಫ್‌: 106ರಿಂದ 117, ತಾಹಾ; 19ರಿಂದ 
22 ಮತ್ತು 56, ಅಶ್ಕುಅರಾ: 32ರಿಂದ 46, ಅನ್ನಮ್ಮ್‌: 10ರಿಂದ 12 ಮತ್ತು ಅಲ್‌ ಕಸಸ್‌ನ 31 ಮತ್ತು 32ನೆಯ ಸೂಕ್ತಗಳು). 

43. ಈ ನಿದರ್ಶನಗಳೆಂದರೆ ಅನಂತರ ಅಲ್ಲಾಹನು ಹ. ಮೂಸಾರ(ಅ) ಮುಖಾಂತರ ಅವರಿಗೆ ತೋರಿಸಿ ಕೊಟ್ಟವುಗಳು. 
(ವಿವರಗಳಿಗೆ ನೋಡಿರಿ- ಸೂರಃ ಬನೀ ಇಸ್ರಾಈಲ್‌: ಟಿಪ್ಪಣಿ-113) 

44. ಫಿರ್‌ಔನ್‌ ಮತ್ತು ಅವನ ಜನಾಂಗದ ಸರದಾರರ ಹಟಮಾರಿತನವನ್ನು ಇದರಿಂದ ಅಂದಾಜಿಸಬಹುದು. ಅವರು 
ದೇವ ಯಾತನೆಯಿಂದ ಬೇಸತ್ತು ಅದರ ನಿವಾರಣೆಗಾಗಿ ಪ್ರಾರ್ಥಿಸಬೇಕೆಂದು ಹರ್ರುತ್‌ ಮೂಸಾರನ್ನು(ಅ) ಕೇಳಿಕೊಳ್ಳ ಬಯಸಿದ 


5002-25 


652 ಕುರ್‌ಆನ್‌ ಮ್ಯಾಖ್ಯಾನ 


ہم 
لی :9 کس اس mug ೫್ತಿ‏ 


DHE EINES ig Ss SEY 95 ds 
CREPES SEAS ETT IE 


ಜನಾಂಗದವರ ನಡುವೆ ಕೂಗಿ ಹೇಳಿದನು; "ಜನರೇ, ಈಜಿಪ್ಟಿನ ಚಕ್ರಾಧಿಪತ್ಯ ನನ್ನದಲ್ಲವೇ? ಮತ್ತು 
ಈ ಕಾಲುವೆಗಳು ನನ್ನ ಅಧೀನದಲ್ಲಿ - ಹರಿಯುತ್ತಿಲ್ಲವೇ? ನಿಮಗೇನು ಕಾಣುವುದಿಲ್ಲವೇ?* ನಾನು ಮೇಲೋ 


ಅಥವಾ ಹೀನನೂ ನಿಂದೃನೂ"' ಆಗಿರುವ ಮತ್ತು ತನ್ನ ಮಾತನ್ನು ಕೂಡಾ ವ್ಯಕ್ತವಾಗಿ ವಿವರಿಸಲಾಗದ 


ಸಂದರ್ಭದಲ್ಲೂ ಅವರು ಹ. ಮೂಸಾರನ್ನು(ಅ) ಪ್ರವಾದಿ ಎನ್ನುವ ಬದಲು ಜಾದುಗಾರನೆಂದೇ ಸಂಬೋಧಿಸುತ್ತಿದ್ದರು. 
ವಸ್ತುತಃ ಅವರು ಜಾದುವಿನ ವಾಸ್ತವಿಕತೆಯನ್ನು ತಿಳಿಯದವರಾಗಿರಲಿಲ್ಲ. ಈ ಅದ್ಭುತಗಳೆಲ್ಲಾ ಕೇವಲ ಜಾದುವಿನ ಬಲದಿಂದ 
ಪ್ರಕಟಿವಾಗಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಇಲ್ಲಿ, ಫಿರ್‌ಔನನು ಪ್ರಾರ್ಥನೆಗಾಗಿ ಕೇಳಿಕೊಳ್ಳುವ ವೇಳೆಯೂ 
ಬಹಿರಂಗವಾಗಿ ಮೂಸಾರನ್ನು(ಅ) ಅಪಮಾನಿಸುತ್ತಿದ್ದನೆಂದ ಮೇಲೆ, ಅವರು ಆತನ ಮನವಿಯನ್ನು ಸ್ಟೀಕರಿಸಿದ್ದೇ ಏಕೆ ಎಂಬ 
ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ ಉತ್ತರವೇನೆಂದರೆ- ಅಲ್ಲಾಹನ ಆದೇಶ ಪ್ರಕಾರ, ಸತ್ಕವನ್ನು ಪೂರ್ಣವಾಗಿ ತಲಪಿಸಿ ಬಿಡುವುದು 
ಮೂಸಾರ(ಲಅ) ಗುರಿಯಾಗಿತ್ತು. ಯಾತನೆಯ ನಿವಾರಣೆಗಾಗಿ ಪ್ರಾರ್ಥಿಸಬೇಕೆಂದು ಅವರು ಮೂಸಾರಿಗೆ(ಅ) ಮಾಡಿದ ಮನವಿಯು, 
ಈ ಯಾತನೆಗಳು ಯಾಕೆ ಬರುತ್ತವೆ ಎಲ್ಲಿಂದ ಬರುತ್ತವೆ ಮತ್ತು ಅವುಗಳನ್ನು ಯಾರು ನಿವಾರಿಸಬಲ್ಲನೆಂಬುದು ಆ ಜನರಿಗೆ 
ಸರಿಯಾಗಿ ಮನವರಿಕೆ ಆಗಿತ್ತು ಎಂಬುದನ್ನು ಸಾಬೀತುಪಡಿಸುತ್ತಿತ್ತು. ಇಷ್ಟಾಗಿಯೂ ಅವರು ತಮ್ಮ ಹಟಮಾರಿತನದಿಂದ 
ಅವರನ್ನು ಜಾದೂಗಾರರೆಂದು ಕರೆದರೆ, ಯಾತನೆಯು ಸರಿದು ಹೋದ ಬಳಿಕ, ಸನ್ಮಾರ್ಗಕ್ಕೆ ಮರಳುವೆವೆಂಬ ವಚನವನ್ನು 
ಭಂಗಗೊಳಿಸಿದರೆ ಇದರಿಂದ ನಿಜವಾಗಿ ಅಲ್ಲಾಹನ ಪ್ರವಾದಿಗೆ ಯಾವುದೇ ನಷ್ಟವುಂಟಾಗುತ್ತಿರಲಿಲ್ಲ. ಅದರ ಬದಲು ಅವರು 
ಈ ಮೂಲಕ ತಮ್ಮ ವಿರುದ್ಧ ಪ್ರವಾದಿಯ ಮೊಕದ್ದಮೆಯನ್ನು ಮತ್ತಷ್ಟು ಬಲಪಡಿಸುತ್ತಲೇ ಹೋಗುತ್ತಿದ್ದರು. ಕೊನೆಗೆ 
ಅಲ್ಲಾಹನು ಅವರನ್ನು ಸಂಪೂರ್ಣ ನಿರ್ಮೂಲನಗೊಳಿಸುವ ಮೂಲಕ ಈ ಮೊಕದ್ದಮೆಯ ತೀರ್ಮಾನ ಮಾಡಿಬಿಟ್ಟನು. 

45. ಪ್ರಾಯಶಃ ಫಿರ್‌ಔನನು ತನ್ನ ಆಸ್ಥಾನದಲ್ಲಿ ಸಾಮ್ರಾಜ್ಯದ ಪ್ರಮುಖ ಮಂತ್ರಿ ಮಾಗದರ ಹಾಗೂ ದೊಡ್ಡ ದೊಡ್ಡ 
ಸರದಾರರ ಮುಂದೆ ಹೇಳಿದ ಮಾತನ್ನು ಡಂಗುರ ಸಾರುವ ಮೂಲಕ ಇಡೀ ಸಾಮ್ರಾಜ್ಯದ ಮೂಲೆ ಮೂಲೆಗಳಿಗೂ ತಲಪಿಸುವ 
ವೈವಸ್ಥೆ" ಮಾಡಿರಬಹುದು. ಇದನ್ನೇ ಇಲ್ಲಿ ಅವನು ತನ್ನ ಜನಾಂಗದವರ ನಡುವೆ ಕೂಗಿ ಹೇಳಿದನು ಎಂದು ಹೇಳಿರಬಹುದು. 

46. ಡಂಗುರ ಸಾರಲಾದ ಈ ಮಾತುಗಳೇ, ಫಿರ್‌ಔನನ ಸಿಂಹಾಸನವು ಅಲುಗಾಡತೊಡಗಿತ್ತೆಂಬುದನ್ನು ಸೂಚಿಸುತ್ತವೆ. 
ಹೆ. ಮೂಸಾರವರು(ಆ) ಮೇಲಿಂದ ಮೇಲೆ ತೋರಿಸಿದ ಅನೇಕೆ ಪವಾಡಗಳಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ದೇವಿ- 
ದೇವತೆಗಳ ಮೇಲೆ ಇದ್ದ ವಿಶ್ವಾಸವೆಲ್ಲಾ ಅಸ್ಥಿರವಾಗಿತ್ತು. ತಾವು ದೇವನ ಅವತಾರಗಳೆಂದು ಜನರನ್ನು ನಂಬಿಸಿ ಈಜಿಪ್ಟಿನಲ್ಲಿ 
ದೇವತ್ವ ಮೆರೆಯುತ್ತಿದ್ದ ಫಿರ್‌ಔನನ ವಂಶದವರು ನಿರ್ಮಿಸಿದ್ದ ಮೂಢನಂಬಿಕೆಗಳ ಸೌಧ ಕುಸಿದು ಬಿದ್ದಿತ್ತು. ಇದೇ 
ಪರಿಸ್ಥಿತಿಯನ್ನು ಕಂಡು ಸಹಿಸಲಾಗದೆ ಫಿರ್‌ಔನನು- "ಓ ಹತಭಾಗಿಗಳೇ-ನಿಮ್ಮ ಕಣ್ಣು ಕುರುಡಾಗಿದೆಯೇ? ಈ ದೇಶದಲ್ಲಿ 
ಯಾರ ಪ್ರಭುತ್ವ ನಡೆಯುತ್ತಿದೆ? ನಿಮ್ಮ ಆರ್ಥಿಕತೆಯು ನೈಲ್‌ ನದಿಯ ಯಾವ ಕಾಲುವೆಗಳನ್ನು ಅವಲಂಬಿಸಿಕೊಂಡಿವೆಯೋ 
ಅವುಗಳು ಯಾರ ಅಪ್ಪಣೆಯಿಂದ ಹರಿಯುತ್ತಿವೆ? ಈ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲಾ ಮಾಡಿಸಿದ್ದು ನಾನು ಮತ್ತು ನನ್ನ 
ವಂಶಜರಲ್ಲವೇ? ಹೀಗಿರುತ್ತಾ ನೀವು ಈ ಫಕೀರನಿಗೆ ಮಾರು ಹೋಗುತ್ತಿದ್ದೀರಲ್ಲಾ!”" ಎಂದು ಆರ್ಭಟಿಸಿದನು. 

47. ಆರ್ಥಾತ್‌- ಅವನಲ್ಲಿ ಧನಕನಕಾದಿಗಳೂ ಇಲ್ಲ ಅಧಿಕಾರವೂ ಇಲ್ಲ.. : 

4. ಹ. ಮೂಸಾರನ್ನು(ಆ) ಪ್ರವಾದಿತ್ವ ಸ್ಥಾನಕ್ಕೆ ನೇಮಿಸುವಾಗ ಅವರು ಅಲ್ಲಾಹನೊಡನೆ- "ಜನರು ನನ್ನ ಮಾತನ್ನು 
ಚೆನ್ನಾಗಿ ತಿಳಿಯುವಂತಾಗಲಿಕ್ಕಾಗಿ ನನ್ನ ನಾಲಗೆಯಲ್ಲಿರುವ ತಡೆಯನ್ನು ಹೋಗಲಾಡಿಸಿ ಬಿಡು” ಎಂದು ಪ್ರಾರ್ಥಿಸಿದ್ದರೆಂದು ಸೂರಃ 
ತಾಹಾದಲ್ಲಿ ಹೇಳಲಾಗಿದೆ. ಆಗ ಅವರ ಇತರ ಬೇಡಿಕೆಗಳೊಂದಿಗೆ ಈ ಬೇಡಿಕೆಯೂ ಸ್ವೀಕೃತವಾಗಿತ್ತು. (ಸೂಕ್ತ 27ರಿಂದ 36) 
ಆದುದರಿಂದ (ಕೆಲವು ವ್ಯಾಖ್ಯಾನಕಾರರು ಭಾವಿಸಿರುವಂತೆ) ಅವರ ಮಾತಿನಲ್ಲೇನೂ ತಡೆ ಇದ್ದುದರಿಂದಾಗಿ ಫಿರ್‌ಔನನು ಹೀಗೆ 
ಹೇಳಿದ್ದಲ್ಲ. ನಿಜವಾಗಿ ಇದರ ತಾತ್ಸರ್ಯ- "ಇವನೆಂತಹ ಅರ್ಥಹೀನ ಮಾತುಗಳನ್ನಾಡುತ್ತಿ ದ್ದಾನೆ. ಅವನು ಹೇಳುವುದೊಂದೂ 
ನಮಗೆ ಈ ತನಕ ಅರ್ಥವಾಗಿಲ್ಲ" ಎಂದಾಗಿದೆ. 


ಕಾಂಡ-25 


43. ಆರ್ಲುಯ್‌ರುಫ್‌ 653 


WINE LIE سے سس‎ AN ASE is 

ھدوا قوما K LCA EL eG‏ در کے 

IES Oh kA EI قَللر‎ 
SIA AIK UN Ee, 


ಈ ವ್ಯಕ್ತಿ ಮೇಲೋ? ಇವನ ಮೇಲೆ ಬಂಗಾರದ ಕಂಕಣಗಳೇಕೆ ಇಳಿಸಲ್ಪಟ್ಟಿಲ್ಲ? ಅಥವಾ ಇವನ 
ಅಂಗರಕ್ಷೆಕರಾಗಿ ದೇವಚರರ ತುಕಡಿಗಳೇಕೆ ಬಂದಿಲ್ಲ?" 

(54-56) ಅವನು ತನ್ನ ಜನಾಂಗವನ್ನು ಕೀಳಾಗಿ ಕೆಂಡನು' ಮತ್ತು ಅವರು ಅವನನ್ನು ಅನುಸರಿಸಿದರು. 
ವಾಸ್ತವದಲ್ಲಿ ಅವರು ಫಾಸಿಕರೇ (ಕರ್ಮಭ್ರಷ್ಟರೇ) ಆಗಿದ್ದರು.5 ಕೊನೆಗೆ ಅವರು ನಮ್ಮನ್ನು ರೇಗಿಸಿದಾಗ ನಾವು 
ಅವರ ಮೇಲೆ ಪ್ರತೀಕಾರ ತೀರಿಸಿದೆವು ಮತ್ತು ಅವರೆಲ್ಲರನ್ನೂ ಮುಳುಗಿಸಿ ಬಿಟ್ಟೆವು ಹಾಗೂ ಅವರನ್ನು 
ಅನಂತರದವರ ಪಾಲಿಗೆ ಮುಂಗಾಮಿಗಳಾಗಿಯೂ ಪಾಠಪ್ರದ ಮಾದರಿಗಳಾಗಿಯೂ ಮಾಡಿಬಿಟ್ಟೆವು." 

(57-65) ಮರ್ಯಮರ ಪುತ್ರ ಈಸಾರ ಉದಾಹರಣೆಯನ್ನೇ ಮುಂದಿಟ್ಟ ತಕ್ಷಣ ನಿಮ್ಮ ಜನಾಂಗ 
ದವರು ಆ ಕುರಿತು ಗುಲ್ಲೆಬ್ಬಿಸಿ ಬಿಟ್ಟರು ಮತ್ತು ನಮ್ಮ ಆರಾಧ್ಯರು ಉತ್ತಮರೋ ಅಥವಾ ಅವರೋ? 


49. ಫಿರ್‌ಔನನ ಮಾತಿನ ತಾತ್ಸರ್ಯವೇನೆಂದರೆ - ನಿಜಕ್ಕೂ ಆಕಾಶ ಲೋಕದ ಒಡೆಯನು ಮೂಸಾರನ್ನು(ಅ) ಈ ಲೋಕದ 
ಆಡಳಿತಗಾರ ಫಿರ್‌ಔನನ ಕಡೆಗೆ ತನ್ನ ದೂತನಾಗಿ ಕಳುಹಿಸಿದ್ದರೆ ಮೂಸಾರ(ಅ) ಬಳಿ ದೇವದತ್ತ ವೇಷಭೂಷಣಗಳು ಇರುತ್ತಿದ್ದವು 
ಮತ್ತು ದೇವಚರರ ಸಾಲು ಸಾಲುಗಳೇ ಅವರ ಜೊತೆಗಿರುತ್ತಿದ್ದುವು. 

50. ಈ ಸಂಕ್ಷಿಪ್ತ ಮಾತಿನಲ್ಲಿ ಒಂದು ಅತಿ ದೊಡ್ಡ ವಾಸ್ತವಿಕತೆಯನ್ನು ಹೇಳಲಾಗಿದೆ. ಒಬ್ಬನು ಒಂದು ದೇಶದಲ್ಲಿ 
ತನ್ನ ಸರ್ವಾಧಿಕಾರವನ್ನು ನಡೆಸಲು ಪ್ರಯತಶ್ನಿಸುತ್ತಿರುವಾಗ, ಅದಕ್ಕಾಗಿ ಬಹಿರಂಗವಾಗಿಯೇ ಎಲ್ಲ ಕುತಂತ್ರಗಳನ್ನು ನಣೆಸುತ್ತಿರು 
ವಾಗ, ಎಲ್ಲ ಬಗೆಯ ಮೋಸ-ವಂಚನೆಗಳನ್ನು ಬಳಸುತ್ತಿರುವಾಗ, ಜನರ ಆತ್ಮಸಾಕ್ಷಿಗಳನ್ನು ಬಹಿರಂಗವಾಗಿ ಖರೀದಿಸಲು- 
ಮಾರಲು ತೊಡಗಿದಾಗ ಮತ್ತು ಮಾರಾಟವಾಗಲು ಸಿದ್ಧರಾಗದವರನ್ನು ನಿರ್ದಯವಾಗಿ ಸದೆಬಡಿಯುತ್ತಿರುವಾಗ, ಅವನು 
ಬಾಯ್ಬಿಟ್ಟು ಹೇಳದಿದ್ದರೂ ನಿಜವಾಗಿ ಅವನು ಆ ರಾಷ್ಟ್ರದ ಜನತೆಯ ಬುದ್ಧಿ, ಚಾರಿತ್ಯ ಮತ್ತು ಪೌರುಷವನ್ನು ಅತ್ಯಂತ 
ಹಗುರವಾಗಿ ಪರಿಗಣಿಸುತ್ತಾನೆ ಮತ್ತು ತಾನು ಈ ಬುದ್ಧಿರಹಿತ್ತ ಆತ್ಮಸಾಕ್ಷಿ ರಹಿತ ಹೇಡಿಗಳನ್ನು ನಾನಿಚ್ಛಿಸಿದ ದಿಕ್ಕಿಗೆ 
ಅಟ್ಟಿಬಹುದೆಂಬ ಅಭಿಪ್ರಾಯ ಹೊಂದಿದ್ದಾನೆ ಎಂಬುದನ್ನು ಸ್ವತಃ ಅವನ ನಡವಳಿಕೆಯೇ ಸ್ಪಷ್ಟವಾಗಿ ಸಾರಿ ಹೇಳುತ್ತದೆ. 
ಕೊನೆಗೆ ಅವನ ತಂತ್ರಗಳೆಲ್ಲಾ ಸಫಲವಾಗಿ ದೇಶದ ಪ್ರಜೆಗಳೆಲ್ಲಾ ಅವನ ಕೈಗೊಂಬೆಗಳಾಗಿ ಮಾರ್ಪಟ್ಟರೆ, ಆ ಮೂಲಕ 
ಅವರು, ಆ ನೀಚನು ತಮ್ಮನ್ನು ಎಂಥವರೆಂದು ಭಾವಿಸಿದ್ದನೋ, ನಿಜಕ್ಕೂ ನಾವು ಅಂಥವರೇ ಆಗಿದ್ದೇವೆಂಬುದನ್ನು 
ಕಾರ್ಯತಃ ಸಾಬೀತುಪಡಿಸಿದಂತಾಗುತ್ತದೆ. ಅವರು ಇಷ್ಟು ಅವಮಾನಕರ ಮಟ್ಟಕ್ಕೆ ಇಳಿದು ಬರಲು ಮೂಲತಃ ಅವರು 

| ಫಾಸಿಕ್‌(ಕರ್ಮಬ್ರಷ್ಟರು)ಗಳಾಗಿರುವುದೇ ಕಾರಣ. ಅವರಿಗೆ ಸತ್ಯ ಯಾವುದು ಮಿಥ್ಯ ಯಾವುದು ಎಂಬುದರ ಗೊಡವೆ 
| ಇರುವುದಿಲ್ಲ. ಅವರಿಗೆ ತಮ್ಮ ಸ್ವಾರ್ಥ ಸಾಧನೆ ಮಾತ್ರ ಮುಖ್ಯವಾಗಿರುತ್ತದೆ. 

51. ಅರ್ಥಾತ್‌- ಅವರಿಗೆದುರಾದ ದುರ್ಗತಿಯಿಂದ ಪಾಠ ಕಲಿಯದವರಿಗೆ ಮತ್ತು ಅವರ ಮಾರ್ಗದಲ್ಲೇ 
ನಡೆಯುವವರಿಗೆ ಅವರು ಮುಂಗಾಮಿಗಳಾಗಿದ್ದಾರೆ. ಹಾಗೆಯೇ ಪಾಠ ಕಲಿಯುವ ಜನರಿಗೆ ಅವರು ಒಂದು ಪಾಠದಾಯಕ 

| ಮಾದರಿಗಳಾಗಿರುತ್ತಾರೆ. 


ಕಾಂಡ-25 


654 ಕುರ್‌ಆನ್‌ ವ್ಯಾಖ್ಯಾನ 


BI A ہے‎ Ss می ے دو ے ہیے و ےھ‎ 
AE ANS a ES عبدا‎ 4 De هر توم‎ 
PT EL ےن‎ po I J» Ae 
یخلفونتو إنه‎ 2M 4 USE إشرام تل 3 دھ 2 لَجَعلنا یٹکٹر‎ 
CHE ہے کے وھ ہے‎ SEC a ST 
NSS Blo مٰدًا‎ LSS ھا‎ ETS AY Sj 
ಎಂದು ಕೇಳತೊಡಗಿದರು.? ಅವರು ಈ ಉದಾಹರಣೆಯನ್ನು ನಿಮ್ಮ ಮುಂದಿಟ್ಟಿರುವುದು ಜಗಳಕ್ಕಾಗಿ 
ಮಾತ್ರ. ವಾಸ್ತವದಲ್ಲಿ ಇವರು ಜಗಳಗಂಟರೇ ಆಗಿರುತ್ತಾರೆ. ಮರ್ಯಮರ ಪುತ್ರ ಓರ್ವ ದಾಸನೆಂಬುದರ 
ಹೊರತು ಇನ್ನೇನೂ ಆಗಿರಲಿಲ್ಲ. ನಾವು ಅವರಿಗೆ ಅನುಗ್ರಹ ಪ್ರದಾನ ಮಾಡಿದ್ದೆವು ಮತ್ತು ಅವರನ್ನು 
ಬನೀ ಇಸ್ರಾಈಲರ ಪಾಲಿಗೆ ನಮ್ಮ ಮಹಿಮೆಯ ದೃಷ್ಟಾಂತವಾಗಿ ಮಾಡಿಬಿಟ್ಟೆವು. ನಾವಿಚ್ಛಿಸಿದರೆ 
ಭೂಲೋಕದಲ್ಲಿ ನಿಮ್ಮ ಉತ್ತರಾಧಿಕಾರಿಗಳಾಗಲು ನಿಮ್ಮಿಂದಲೇ ದೇವಚರರನ್ನು* ಸೃಷ್ಟಿಸ ಬಲ್ಲೆವು ಮತ್ತು 


ಅವರು(ಮರ್ಯಮರ ಪುತ್ರ) ವಾಸ್ತವದಲ್ಲಿ ಪುನರುತ್ಥಾನದ ಒಂದು ಕುರುಜಾಗಿದ್ದಾರೆ.5 ಆದುದರಿಂದ ನೀವು 
ಈ ವಿಷಯದಲ್ಲಿ ಸಂಶಯಪಡಬೇಡಿರಿ. ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ ಇದು ನೇರವಾದ ಮಾರ್ಗ. 


52. ಇದಕ್ಕೆ ಮುಂಚೆ 45ನೆಯ ಸೂಕ್ತದಲ್ಲಿ - "ನಾವು ರಹ್ಮಾನನ ಹೊರತು ಬೇರೆ ಆರಾಧ್ಯರನ್ನೂ ನಿಶ್ಚಯಿಸಿದ್ದುಂಟೇ? 
ಎಂದು ನಿಮಗೆ ಮುಂಚೆ ನಾವು ಕಳುಹಿಸಿದ್ದ ಎಲ್ಲ ಸಂದೇಶವಾಹಕರೊಡನೆ ಕೇಳಿ ನೋಡಿರಿ" ಎನ್ನಲಾಗಿತ್ತು. ಮಕ್ಕಾ ವಾಸಿಗಳ 
ಮುಂದೆ ಈ ಉಪನ್ಕಾಸ ನಡೆಯುತ್ತಿದ್ದಾಗ 'ಅಬ್ದುಲ್ಲಾಃ ಬಿನ್‌ ರುಬಲ್‌ರಾ' ಎಂಬಾತನು ಎದ್ದು- ಏನಯ್ಯಾ, ಕ್ರೈಸ್ತರು 
ಮರ್ಯಮರ(ಅ) ಪುತ್ರನನ್ನು ದೇವಪುತ್ರನೆಂದು ಪರಿಗಣಿಸಿ ಅವರನ್ನು ಪೂಜಿಸುತ್ತಿಲ್ಲವೇ? ಹೀಗಿರುವಾಗ ನಮ್ಮ ಆರಾಧ್ಯರನ್ನೇಕೆ 
ಪೂಜಿಸಬಾರದು? ಎಂದು ಆಕ್ಸೇಪವೆತ್ತಿ ಬಿಟ್ಟನು. ಇದನ್ನು ಕೇಳಿದ ಸತ್ಮನಿಷೇಧಿಗಳ ಸಮೂಹದಿಂದ ಒಂದು ದೊಡ್ಡ ಅಟ್ಟಹಾಸ 
ಮೊಳಗಿತು. ಹೇಳಿರಿ ಇದಕ್ಕೇನುತ್ತರ? ಎಂಬ ಕೂಗುಗಳೂ ಎದ್ದುವು. ಆದರೆ ಅವರ ಈ ತಿಳಿಗೇಡಿ ವರ್ತನೆಯ ಕಾರಣ ಮಾತನ್ನು 
ಅಲ್ಲಿಗೇ ನಿಲ್ಲಿಸಲಾಗಲಿಲ್ಲ, ಅದರ ಬದಲು ಜಾರಿಯಲ್ಲಿದ್ದ ಮಾತನ್ನು ಮೊದಲು ಪೂರ್ತಿಗೊಳಿಸಲಾಯಿತು, ಆ ಬಳಿಕೆ 
ಆಕ್ಲೇಷವೆತ್ತಿದದನ ಪ್ರಶ್ನೆಯ ಕಡೆಗೆ ಗಮನಹರಿಸಲಾಯಿತು. 

53. ಮಹಿಮೆಯ ದೃಷ್ಟಾಂತವಾಗಿ ಮಾಡುವುದೆಂದರೆ ಹ. ಈಸಾರನ್ನು(ಅ) ಪಿತೃ ರಹಿತವಾಗಿ ಸೃಷ್ಟಿಸಿದ್ದು, ಅವರಿಗಿಂತ 
ಮುಂಚೆಯಾಗಲಿ ಅವರ ಅನಂತರವಾಗಲಿ ನೀಡದೆ ಇದ್ದಂತಹ ಪವಾಡಗಳನ್ನು ಅವರಿಗೆ ನೀಡಿದ್ದು, ಅಲ್ಲಾಹನ ಈ 
ನುಡಿಯ ಇಂಗಿತಬೇನೆಂದರೆ- ಕೇವಲ ಈ ಅಸಾಮಾನ್ಮ ಜನನ ಮತ್ತು ಈ روب‎ ಪವಾಡಗಳ ಆಧಾರದಲ್ಲಿ ಅವರನ್ನು 
ದಾಸನ ಸ್ಥಾನದಿಂದ ಉನ್ನತರಾಗಿರುವವರೆಂದು ಮತ್ತು ದೇವಪುತ್ರನೆಂದು ಪರಿಗಣಿಸಿ ಅವರನ್ನು ಆರಾಧಿಸುವುದು ತಪ್ಪು. 
ಅವರಿಗೆ ದೇವನ ಓರ್ವ ದಾಸ ಎಂಬುದಕ್ಕಿಂತ ಹೆಚ್ಚಿನ ಸ್ಥಾನವೇನೂ ಇರಲಿಲ್ಲ. ಅವರನ್ನು ನಾವು ನಮ್ಮ ಕೊಡುಗೆ 
ಗಳನ್ನು ನೀಡಿ ನಮ್ಮ ಮಹಿಮೆಯ ದೃಷ್ಟಾಂತವಾಗಿ ಮಾಡಿದ್ದೇವೆಂಬುದು ಮಾತ್ರ ಅವರ ವಿಶೇಷತೆಯಾಗಿದೆ. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ- ಸೂರಃ ಆಲಿ ಇಮ್ರಾನ್‌: 45ರಿಂದ 49 ಮತ್ತು 59, ಅನ್ನಿಸ: 156, ಅಲ್‌ ಮಾಇದಃ: 17, 75 
ಮತ್ತು 110, ಮರ್ಯಮ್‌: 19ರಿಂದ 35, ಅಲ್‌ ಅಂಬಿಯಾ: 91, 92 ಮತ್ತು ಅಲ್‌ ಮುಲ್‌ಮಿನೂನ್‌- 50, 51) 

54. ಇದನ್ನು "ನಿಮ್ಮ ಪೈಕಿ ಕೆಲವರನ್ನು ದೇವಚರರಾಗಿ ಮಾಡಬಲ್ಲೆವು' ಎಂದೂ ಅನುವಾದಿಸಬಹುದು. 

55. ಈ ನುಡಿಯನ್ನು- 'ಅದು ಪುನರುತ್ನಾನ ದಿನದ ಜ್ಞಾನಕ್ಕೆ ಒಂದು ಸಾಧನವಾಗಿದೆ' ಎಂದೂ ಅನುವಾದಿಸಬಹುದು. 
ಇಲ್ಲಿ ಅದು ಅಂದರೆ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಹ. ಹಸನ್‌ ಬಸರೀ ಮತ್ತು ಹ. ಸಈದ್‌ ಬಿನ್‌ 
ಜುಬೈರ್‌ರ(ರ) ಅಭಿಪ್ರಾಯದಂತೆ ಅದು ಕುರ್‌ಆನ್‌ ಆಗಿರುತ್ತೆದೆ. ಅರ್ಥಾತ್‌- ಪ್ರಳಯಕಾಲ ಬರಲಿದೆ ಎಂಬ ಜ್ಞಾನವನ್ನು 
ಮನುಷ್ಯನು ಕುರ್‌ಆನಿನ ಮೂಲಕ ಪಡೆಯಬಲ್ಲನು. ಆದರೆ ಇದು ವಿಷಯಾನುಬಂಧದೊಂದಿಗೆ ಶೀರಾ ಸಂಬಂಧವಿಲ್ಲ 
ದಂತಹ ವ್ಯಾಖ್ಯಾನವಾಗಿದೆ. ಇದು ಕುರ್‌ಆನಿನ ಕಡೆಗಿರುವ ಸೂಚನೆ ಎನ್ನಲು ಆಧಾರವಾಗಬಲ್ಲ ಯಾವ ಕುರುಹು ಕೂಡಾ 


ಕಾಂಡ-25 


655 >چدہ ‏ د ِچجات .3 


BN بی‎ se TK ککا‎ ۵ SK Sg iL 
37 کپ سو‎ si عری سے‎ V3 2 کے‎ PUK) oA ےھ“‎ 


We ند متا‎ 25 5A Seg WS 


ಶೈತಾನನು ನಿಮ್ಮನ್ನು ಅದರಿಂದ ತಡೆಯುವಂತಾಗದಿರಲಿ, ಅವನು ನಿಮ್ಮ ಪ್ರತ್ಯಕ್ಷ ಶತ್ರು* ಈಸಾ 
ಪ್ರತ್ಯಕ್ಷ ನಿದರ್ಶನಗಳೊಂದಿಗೆ ಬಂದಾಗ "ನಾನು ನಿಮ್ಮ ಬಳಿಗೆ ಸದ್ದಿವೇಕವನ್ನು ತಂದಿದ್ದೇನೆ ಮತ್ತು 
ನೀವು ಪರಸ್ಪರ ಭಿನ್ನಾಭಿಪ್ರಾಯವಿಟ್ಟುಕೊಂಡಿರುವ ಕೆಲವು ವಿಷಯಗಳ ವಾಸ್ತವಿಕತೆಯನ್ನು ನಿಮ್ಮ ಮುಂದೆ 
ಪ್ರಕಟಗೊಳಿಸಲಿಕ್ಕಾಗಿ ಬಂದಿದ್ದೇನೆ. ಆದುದರಿಂದ ನೀವು ಅಲ್ಲಾಹನನ್ನೇ ಭಯಪಡಿರಿ ಮತ್ತು ನನ್ನನ್ನು 
ಅನುಸರಿಸಿರಿ. ವಾಸ್ತವದಲ್ಲಿ ಅಲ್ಲಾಹನೇ ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ. ನೀವು ಅವನನ್ನೇ 
ಆರಾಧಿಸಿರಿ ಇದುವೇ ನೇರ ಮಾರ್ಗ" ಎಂದು ಹೇಳಿದ್ದರು."' ಆದರೆ (ಅವರ ಈ ಸುಸ್ಪಷ್ಟ ಬೋಧನೆಯ 


ವಾಕ್ಸರಣಿಯಲ್ಲಿ ಕಂಡು ಬರುವುದಿಲ್ಲ. ಇತರ ವ್ಯಾಖ್ಯಾನಕಾರರು ಇದು ಈಸಾ ಬಿನ್‌ ಮರ್ಯಮ್‌ರ(ಅ) ಕಡೆಗಿರುವ ಸೂಚನೆ 
ಎಂಬ ಬಗ್ಗೆ ಬಹುತೇಕ ಒಮ್ಮತ ಹೊಂದಿದ್ದಾರೆ. ನಿಷಯಾನುಬಂಧದ ದೃಷ್ಟಿಯಿಂದಲೂ ಈ ಅಭಿಪ್ರಾಯವೇ ಸರಿಯಾಗಿದೆ. 
ಈಗ ಪ್ರವಾದಿ ಈಸಾರನ್ನು(ಅ) ಪುನರುತ್ಥಾನದ ಕುರುಹೆಂದು ಅಥವಾ ಪುನರುತ್ಥಾನದ ಬಗೆಗಿನ ಜ್ಞಾನದ ಸಾಧನವೆಂದು 
ಯಾವ ಅರ್ಥದಲ್ಲಿ ಹೇಳಲಾಗಿದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅನೇಕ ವ್ಯಾಖ್ಯಾನಕಾರರ ಪ್ರಕಾರ ಇದು ಹಲವಾರು 
ಹದೀಸ್‌ಗಳಲ್ಲಿ ಪ್ರಸ್ತಾಪಿಸಲಾಗಿರುವಂತಹ, ಹರ್ರುತ್‌ ಈಸಾರ(ಅ) ಪುನರಾಗಮನದ ಬಗೆಗಿರುವ ಸೂಚನೆಯಾಗಿದೆ ಮತ್ತು 
ಈ ವಾಕ್ಕದ ಅರ್ಥ 'ಅವರು ದ್ವಿತೀಯ" ಬಾರಿ ಈ ಲೋಕಕ್ಕೆ ಆಗಮಿಸಿದಾಗ, ಪುನರುತ್ಥಾನ ದಿನವು ಸಮೊಪವೇ ಇದೆ 
ಎಂದು ತಿಳಿಯುವುದು' ಎಂದಾಗಿದೆ. : ಆದರೆ ಈ ಮಹನೀಯರ ಸ್ಥಾನಮಾನವು ಅತೃಂತ ಗೌರವಾರ್ಹವಾಗಿದ್ದರೂ, ಈ 
ಸೂಕ್ತದಲ್ಲಿ ಹ. ಈಸಾರ(ಅ) ಪುನರಾಗಮನವನ್ನು ಪುನರುತ್ನಾನದ ಕುರುಹೆಂದು ಅಥವಾ ಅದಕ್ಕಿರುವ ಜ್ಞಾನದ ಸಾಧನವೆಂದು 
ಕರೆಯಲಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು ಕಷ್ಟ. ಏಕೆಂದರೆ ಇದರ ಮುಂದಿನ ವಾಕೃ್ಕವು ಈ ಅರ್ಥಕ್ಕೆ ಅವಕಾಶ 
ಕೊಡುವುದಿಲ್ಲ. ಈಸಾರ(ಅ) ಪುನರಾಗಮನವು ಆ ಪುನರಾಗಮನದ ಕಾಲದಲ್ಲಿ ಬದುಕಿರುವ ಮತ್ತು ಅಸಂತರ ಹುಟ್ಟಲಿರುವ 
ಜನರ ಪಾಲಿಗೆ ಮಾತ್ರ ಪುನರುತ್ಥಾನದ ಜ್ಞಾನಕ್ಕೆ ಸಾಧನವಾಗಬಲ್ಲುದು. ಮಕ್ಕಾದ ಸತ್ಯನಿಷೇಧಿಗಳೊಡನೆ, "ಆದುದರಿಂದ 
ನೀವು ಇದರ ಬಗ್ಗೆ ಸಂಶಯ ಪಡಬೇಡಿರಿ' ಎಂದು ಹೇಳಲು, ಇದು ಅವರ ಪಾಲಿಗೆ ಜ್ಞಾನದ ಸಾಧನವಾಗಲು ಹೇಗೆ 
ಸಾಧ್ಯವಿತ್ತು? ಆದುದರಿಂದ ನಮ್ಮ ದೃಷ್ಟಿಯಲ್ಲಿ ಇತರ ಕೆಲವು ವ್ಯಾಖ್ಯಾನಕಾರರು ಮಾಡಿರುವ ವ್ಯಾಖ್ಯಾನವೇ ಸರಿಯಾಗಿದೆ. 
ಅದೇನೆಂದರೆ ಇಲ್ಲಿ, ಹ. ಈಸಾರ(ಅ) ಪಿತೃರಹಿತ ಜನನವನ್ನು ಅವರು ಮಣ್ಣಿನಿಂದ ಜೀವಂತ ಪಕ್ಷಿಗಳನ್ನು ನಿರ್ಮಿಸಿದ್ದನ್ನು 
ಮತ್ತು ಮೃತ ಶರೀರವನ್ನು ಜೀವಂತಗೊಳಿಸಿದ್ದನ್ನು ಪುನರುತ್ನಾನವು ಸಂಭವನೀಯವೆಂಬುದಕ್ಕೆ ಪುರಾವೆಯೆಂದು ಹೇಳಲಾಗಿದೆ. 
ಇಲ್ಲಿ ಈ ದಿವೃವಚನದ ಇಂಗಿತವಿಷ್ಟೇ. ತಂದೆಯ ಹೊರತಾಗಿಯೇ ಒಂದು ಮಾನವ ಶಿಶುವನ್ನು ಹುಟ್ಟಿಸಬಲ್ಲ, ಒಬ್ಬ 
ದಾಸನು ಮಾಡಿದ ಮಣ್ಣಿನ ಆಕೃತಿಯೊಳಗೆ ಜೀವ ತುಂಬಬಲ್ಲ ಹಾಗೂ ಶವಗಳನ್ನು ಜೀವಂತಗೊಳಿಸಬಲ್ಲ ದೇವನಿಗೆ, 
ನಿಮ್ಮನ್ನೂ ಸಕಲ ಮಾನವರನ್ನೂ ಮರಣದ ಬಳಿಕ ಪುನಃ ಜೀವಂತಗೊಳಿಸಲು ಸಾಧ್ಯವಿಲ್ಲವೆಂದು ನೀವು ಹೇಗೆ ಭಾವಿಸುವಿರಿ? 

56. ಅರ್ಥಾತ್‌- ಪುನರುತ್ನಾನ ದಿನವನ್ನು ನಂಬುವುದರಿಂದ ತಡೆಯದಿರಲಿ. 

57. ಅರ್ಥಾತ್‌- ಕ್ರೈಸ್ತರು ಏನೇ ಹೇಳಿದರೂ ಏನೇ ಮಾಡುತ್ತಲಿದ್ದರೂ ಸ್ವತಃ ಹರ್ರುತ್‌ ಈಸಾ(ಅ) ತಾವು 
ದೇವನೆಂದಾಗಲಿ, ದೇವಪುತ್ರನೆಂದಾಗಲಿ, ತನ್ನನ್ನು ಪೂಜಿಸಬೇಕೆಂದಾಗಲಿ ಎಂದೂ ಹೇಳಿದ್ದಿಲ್ಲ. ಇತರೆಲ್ಲ ಪ್ರವಾದಿಗಳು 
ಯಾವ ಸತ್ಮದೆಡೆಗೆ ಅಹ್ವಾನಿಸುತ್ತಿದ್ದರೋ ಮತ್ತು ಈಗ ಪ್ರವಾದಿ ಮುಹಮ್ಮದ್‌(ಸ) ಯಾವುದರೆಡೆಗೆ ಕರೆ ನೀಡುತ್ತಿರುವರೋ 
ಆ ಸತ್ಯವೇ ಅವರ ಸಂದೇಶವಾಗಿತ್ತು. (ನೋಡಿರಿ, ಸೂರಃ ಆಲಿ ಇಮ್ರಾನ್‌: 50, 51, 48ನೆಯ ಟಿಪ್ಪಣಿ ಸಹಿತ, 60, 
61, ಅನ್ನಿಸಾ: 171, 172, ಅಲ್‌ ಮಾಇದಃ: 72, 116, 117 ಮತ್ತು ಮರ್ಯಮ್‌: 30ರಿಂದ 36 


ಕಾಂಡ-25 


66 ಕುರ್‌ಆನ್‌ ವ್ಯಾಖ್ಯಾನ 


ಯಿಯ ಘಖು ಹ لکنزاٹِ مل‎ CEE 
, A ped 5 8 >» di KY ಖಿ ಹಹ 
ಸತಿ EGE cs و بع‎ 6 Meas 
ا‎ 


BES اما اتا‎ ಮಯಯ انت‎ VSL 89 y 
2 2 26 ಯ ھ2‎ Ae Ft 14 ES GL 


ESTES SEE SIS ن کپ‎ lc 
ಹೊರತಾಗಿಯೂ) ಪಂಗಡಗಳು ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದುವು.* ಆದುದರಿಂದ ಅಕ್ರಮವೆಸಗು 
ವರಿಗೆ ಒಂದು ವೇದನಾಯುಕ್ತ ದಿನದ ಯಾತನೆಯಿಂದ ವಿನಾಶವಿದೆ. 

(66-78) ಇವರಿಗೆ ಸುದ್ದಿಯೇ ಇಲ್ಲದಂತೆ ಪುನರುತ್ನಾನ ದಿನವು ಇವರ ಮೇಲೆ ಹಠಾತ್ತನೆ ಬಂದೆರಗು 
ವುದನ್ನೇ ಇವರು ಕಾಯುತ್ತಿರುವರೇ? ಆ ದಿನ ಬಂದಾಗ ಧರ್ಮನಿಷ್ಠರ ಹೊರತು ಇತರೆಲ್ಲ ಮಿತ್ರರೂ 
ಪರಸ್ಪರ ಶತ್ರುಗಳಾಗಿ ಬಿಡುವರು. ಅಂದು ನಮ್ಮ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸಿದವರೊಡನೆ ಹಾಗೂ 
ಆಜ್ಞಾಪಾಲಕರಾಗಿದ್ದವರೊಡನೆ ಹೀಗೆ ಹೇಳಲಾಗುವುದು, "ನನ್ನ ದಾಸರೇ, ಇಂದು ನಿಮಗೇನೂ ಭಯವಿಲ್ಲ 
ಮತ್ತು ನಿಮಗೆ ದುಃಖವೂ ಉಂಟಾಗದು ನೀವೂ ನಿಮ್ಮ ಪತ್ನಿಯರೂ ಸ್ವರ್ಗದೊಳೆಗೆ ಪ್ರವೇಶಿಸಿರಿ.5 
ನಿಮ್ಮನ್ನು ಸಂತುಷ್ಪ್ಟಗೊಳಿಸಲಾಗುವುದು" ಅವರ ಮುಂದೆ ಬಂಗಾರದ ತಟ್ಟೆಗಗೂ ಲೋಟೆಗಳೂ ಸುತ್ತು 


58. ಅರ್ಥಾತ್‌- ಒಂದು ಪಂಗಡವು ಅವರನ್ನು ನಿರಾಕರಿಸಿ, ವಿರೋಧಿಸುವ ವಿಷಯದಲ್ಲಿ ಯಾವ ಮಟ್ಟಕ್ಕೆ ಏರಿ 


ಬಿಟ್ಟಿತೆಂದರೆ, ಅವರ ಮೇಲೆ ಅಕ್ರಮ ಸಂತಾನ ಎಂಬ ಘೋರ ಆರೋಪವನ್ನು ಹೊರಿಸಿತು ಮತ್ತು ತಾವು ಅವರನ್ನು ಶಿಲುಬೆ 
ಗೇರಿಸಿದ್ದೇವೆಂದು ತೃಪ್ತಿಪಟ್ಟಿತು. ಇನ್ನೊಂದು ಪಂಗಡವು ಅವರನ್ನು ನಂಜಿತು. ಆದರೆ ಪ್ರೀತಿ-ಅಭಿಮಾನಗಳಲ್ಲಿ ಎಲ್ಲೆವೂರಿ, 
ಕೊನೆಗೆ ಅವರನ್ನು ದೇವನೆಂದು ನಂಬತೊಡಗಿತು. ಒಬ್ಬ ಮನುಷ್ಯನನ್ನು ದೇವನಾಗಿಸುವುದು ಎಷ್ಟೊಂದು ಜಟಿಲ ಸಮಸ್ಯೆ 
ಯೆಂದರೆ ಅದರ ಪೇಚುಗಳನ್ನು ಬಿಡಿಸುವ ಪ್ರಯತ್ನದಲ್ಲೇ ಅನೇಕಾನೇಕ ಪಂಗಡಗಳು ಜನ್ಮ ತಾಳಿದವು. (ವಿವರಣೆಗೆ 
ನೋಡಿರಿ- ಸೂರಃ ಅನ್ನಿಸಾ: ಟಿಪ್ಪಣಿ 211ರಿಂದ 218, ಅಲ್‌ ಮಾಇದಃ: ಟಿಪ್ಪಣಿ 39, 40, 101 ಮತ್ತು 130) 

59. ಬೇರೆ ಮಾತಿನಲ್ಲಿ ಹೇಳುವುದಾದರೆ. ಲೋಕದಲ್ಲಿ ಒಳಿತು ಮತ್ತು ದೇವಭಕ್ತಿಯ ಆಧಾರದಲ್ಲಿ ಸ್ಥಾಪಿತ 
ವಾಗಿರುವ ಸ್ನೇಹಗಳು ಮಾತ್ರ ಉಳಿಯುವುವು. ಇತರ ಸ್ನೇಹಗಳೆಲ್ಲವೂ ಶತ್ರುತ್ವವಾಗಿ ಮಾರ್ಪಡುವುವು. ಇಂದು ಪಥ 
ಬ್ರಷ್ಟತೆ, ಅಕ್ರಮ, ಅತ್ಕಾಚಾರ ಮತ್ತು ಪಾಪ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರಿಗಳಾಗಿರುವವರೆಲ್ಲರೂ ನಾಳೆ ಪುನರುತ್ನಾನ 
ದಿನ ಪರಸ್ಪರರ ಮೇಲೆ ಆರೋಪ ಪ್ರತ್ಕಾರೋಪಗಳನ್ನು ಹೊರಿಸಲು ಹಾಗೂ ಹೇಗಾದರೂ ತಮ ನ್ನು ರಕ್ಷಿಸಿಕೊಳ್ಳಲು 
ಪ್ರಯತ್ನಿಸುವರು. ಪ್ರತಿಯೊಬ್ಬನೂ ತಾನು ಯಾರ ಜೊತೆಗಿದ್ದರೆ ತನಗೆ ಹಿತವಿದೆ ಮತ್ತು ಯಾರ ಜೊತೆಗಿದ್ದರೆ ವಿನಾಶವಿದೆ 
ಎಂದು ಈ ಲೋಕದಲ್ಲೇ ಸರಿಯಾಗಿ ಆಲೋಚಿಸಿ -ತೀರ್ಮಾನಿಸಬೇಕು ಎಂಬ ಉದ್ದೇಶದಿಂದಲೇ ಈ ವಿಷಯವನ್ನು 
ಪವಿತ್ರ - ಕುರ್‌ಆನಿನಲ್ಲಿ ಅಲ್ಲಲ್ಲಿ ಹೇಳಲಾಗಿದೆ. 

60. ಮೂಲದಲ್ಲಿ 'ಅರು್‌ವಾಜ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ಪಶ್ನಿಯರಿಗೂ kG 
"| ಯಾರದಾದರೂ ಸಹವಾಸಿ, ಸಹಚರ, ಸಹಪಾಠಿಗಳಿಗೂ ಇದು ಪ್ರಯೋಗವಾಗುತ್ತದೆ. ಇಲ್ಲಿ, ಇವೆರಡೂ ಬಗೆಯವರು ಇದರ 


ಕಾಂಡ-25 


43. ಅರುಖ್‌ರುಘ್‌ 657 


ASSL SAN SG GAS 
iG Al ون اك‎ 5 ES 46k کات‎ 
SS EUROS AS EG EG 
SER IEEE ಡದ Sab 2 56 
Eb TEARS ANSI FAL کن‎ 


ಕಡುಹು ನತರ ಮಸಡದ‏ زشلتا 

ತರಲ್ಪಡುವುವು ಮತ್ತು ಮನಮೋಹಕ ಹಾಗೂ ಕಣ್ತಣಿಸುವ ಸಕಲ ವಸ್ತುಗಳೂ ಆಲ್ಲಿ ಸಿದ್ಧವಿರುವುವು. 
"ನೀವಿಲ್ಲಿ ಸದಾ ವಾಸಿಸುವಿರಿ. ನೀವು ಭೂಲೋಕದಲ್ಲಿ ಮಾಡುತ್ತಿದ್ದ ನಿಮ್ಮ ಸತ್ಯರ್ಮಗಳ ನಿಮಿತ್ತ ಈ 
ಸ್ವರ್ಗಕ್ಕೆ ಉತ್ತರಾಧಿಕಾರಿಗಳಾದಿರಿ. ಇಲ್ಲಿ ನಿಮಗಾಗಿ ಧಾರಾಳ ಹಣ್ಣು ಹಂಪಲುಗಳಿದ್ದು ಅವುಗಳನ್ನು 
ನೀವು ತಿನ್ನುವಿರಿ.” ಅಪರಾಧಿಗಳಂತು ಸದಾ ನರಕ ಯಾತನೆಯಲ್ಲಿ ನರಳುತ್ತಿರುವರು. ಅವರ ಯಾತನೆಯಲ್ಲಿ 
ಎಂದೂ ಕಡಿತವಾಗದು. ಅವರು ನಿರಾಶರಾಗಿ ಅದರಲ್ಲಿ ಬಿದ್ದುಕೊಂಡಿರುವರು. ಅವರ ಮೇಲೆ -ನಾವು 
ಅಕ್ರಮವೆಸಗಲಿಲ್ಲ. ವಾಸ್ತವದಲ್ಲಿ ಸ್ವತಃ ಅವರೇ ತಮ್ಮ ಮೇಲೆ ಅಕ್ರಮವೆಸಗುತ್ತಲಿದ್ದರು. ಅವರು, 
"ಮಾಲಿಕ್‌! ನಿನ್ನ ಪ್ರಭು ನಮ್ಮನ್ನು ಮುಗಿಸಿಯೇ ಬಿಟ್ಟರೆ ಲೇಸು" ಎಂದು 'ರೋದಿಸುವರು. ಆಗ 
ಅವನು "ನೀವು ಹೀಗೆಯೇ ಬಿದ್ದುಕೊಂಡಿರುವಿರಿ. ನಾವು ಸತ್ಸದೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೆವು. 
ಆದರೆ, ನಿಮ್ಮಲ್ಲಿ ಅನೇಕರಿಗೆ ಸತ್ಯವೇ ಅಪ್ರಿಯವಾಗಿತ್ತು" ಎಂದು" ಉತ್ತರ ಕೊಡುವನು.* 

(79-80) ಇವರೇನಾದರೂ ಕಾರ್ಯಾಚರಣೆ ಮಾಡಲು ತೀರ್ಮಾನಿಸಿರುವರೇ?” ಸರಿ ಹಾಗಾದರೆ 
ನಾವೂ ಒಂದು ತೀರ್ಮಾನ ಮಾಡಿಕೊಳ್ಳುತ್ತೇವೆ. ನಾವು ಇವರ ರಹಸ್ಯ ಮಾತುಗಳನ್ನೂ ಪಿಸು ನುಡಿಗಳನ್ನೂ 


ಅರ್ಥ ವ್ಯಾಪ್ತಿಯಲ್ಲಿ ಬರುವಂತೆ, ನಿಶಾಲಾರ್ಥವುಳ್ಳ ಈ ಪದವನ್ನು ಬಳಸಲಾಗಿದೆ. ಸತ್ಯವಿಶ್ವಾಸಿಗಳ ಸತ್ಯವಿಶ್ವಾಸಿ ಪಶ್ನಿಯರು 
ಮತ್ತು ಸ ಸತ್ಯವಿಶ್ವಾಸಿ ಮಿತ್ರರು ಸ್ವರ್ಗದಲ್ಲಿ ಅಪರ ಜೊತೆಗಿರುವರು. 
. ಮಾತಿನ ಹಿನ್ನೆಲೆಯಿಂದ ಸ್ವಯಂ ವ್ಯಕ್ತವಾಗುವಂತೆ ಇಲ್ಲಿ 'ಮಾಲಿಕ್‌' ಎಂದಿರುವುದು ನರಕದ ಮೇಲ್ವಿ ಚಾರಕನಿಗೆ. 

62. ಅರ್ಥಾತ್‌- ನಾವು ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟು ಬಿಟ್ಟೆವು ಆದರೆ ನೀವು ವಾಸ್ತವಿಕತೆಯ 
ಬದಲಿಗೆ ಕಟ್ಟುಕತೆಗಳಲ್ಲಿ ಅಭಿರುಚಿ ತೋರುತ್ತಿದ್ದಿರಿ. ಸತ್ಯವು ನಿಮಗೆ ಬಹಳ ಅಪ್ರಿಯವಾಗಿತ್ತು. ಈಗ ನಿಮ್ಮ ತಿಳಿಗೇಡಿತನದ 
ಈ ಆಯ್ಕೆಯ ಪರಿಣಾಮವನ್ನು ಕಂಡು ರೋದಿಸುತ್ತೀರಾ? ಇದು ನರಕದ ಮೇಲ್ವಿಚಾರಕನ ಉತ್ತರದ ಒಂದು ಭಾಗವೂ 
ಆಗಿರಬಹುದು ಅಥವಾ ಆತನ ಉತ್ತರವು "ನೀವು ಇಲ್ಲೇ ಬಿದ್ದುಕೊಂಡಿರುವಿರಿ” ಎಂಬಲ್ಲೇ ಕೊನೆಗೊಂಡಿದ್ದು, ಈ 
ಎರಡನೆಯ ನುಡಿ ಅಲ್ಲಾಹನದ್ದಾಗಿರಲೂಬಹುದು. ಮೊದಲನೆಯದು ಸರಿಯೆಂದಾದರೆ "ನಾವು ನಿಮ್ಮ ಮುಂದೆ ಸತ್ಕವನ್ನು 
وہہ‎ ಎಂಬ ನರಕದ ಮೇಲ್ವಿಚಾರಕನ ಮಾತಿನಲ್ಲಿ 'ನಾವು' ಎಂಬುದು ಸರಕಾರದ ಅಧಿಕಾರಿಯೊಬ್ಬ ಸರಕಾರದ 
ಪರವಾಗಿ ಮಾತನಾಡುವಾಗ ಬಳಸುವ ಧಾಟಿಯಾಗಿದೆ. ಇದರ ಇಂಗಿತ, ನಮ್ಮ ಸರಕಾರ ಹೀಗೆ ಮಾಡಿತ್ತು ಅಥವಾ 
ನಮ್ಮ ಸರಕಾರ ಇಂತಹ ಆಜ್ಞೆ ನೀಡಿತ್ತು ಎಂದಾಗಿದೆ. 

63. ಕುರೈಶ್‌ ಸರದಾರರು ತಮ್ಮ ಗುಪ್ತ 'ಕೂಟಗಳಲ್ಲಿ ಪ್ರವಾದಿವರ್ಯರ(ಸ) ವಿರುದ್ಧ ಏನಾದರೊಂದು ನಿರ್ಣಾಯಕ ' ಕ್ರಮ, 
ಕೈಗೊಳ್ಳುವ ಬಗ್ಗೆ ಆಡಿಕೊಳ್ಳುತ್ತಿದ್ದ ಮಾತುಗಳ ಕಡೆಗೆ ಸೂಚನೆ. - 


وت 


ಕಾಂಡ-25 


42 


658 ಕುರ್‌ಆನ್‌ ವ್ಯಾಖ್ಯಾನ 


d ಬಯ 7‏ کان )5 کین کل ವಿಯ aH] L638‏ 
می و کہ رَالائض رت لی pT SE‏ 


وج ۰ 


> ۶ نے لا‎ ಪಿಸ್ತ 
ji MASSE SIE حفی‎ BLS EK 
ے مے۔ وس وو سکرام‎ : FEN 

IGM AS AANA AY MGI ka 

گج اس 5 pa‏ > ۶ 

ste OS Cc TT‏ "33 آجء 

سے رھ سے کہ ಡಿ ಶ್‌‏ 

SNL AE من‎ EK Gl N58 
PR ಇವರು ಗ್ರಹಿಸಿಕೊಂಡಿರುವರೇ? ನಾವು و‎ ಆಲಿಸುತ್ತಿದ್ದೇವೆ ಮತ್ತು ನಮ್ಮ 

ದೂತರು (ದೇವಚರರು) ಇವರ ಬಳಿಯಲ್ಲೇ ಬರೆಯುತ್ತಿದ್ದಾರೆ. 

(81-83) ನಿಜಕ್ಕೂ ರಹ್ಮಾನನಿಗೆ ಸಂತತಿ ಇರುತ್ತಿದ್ದರೆ ಎಲ್ಲರಿಗಿಂತಲೂ ಮುಂಚೆ ಆರಾಧಿಸುವವನು 
ನಾನೇ ಆಗಿರುತ್ತಿದ್ದೆನೆಂದು ಇವರೊಡನೆ ಹೇಳಿರಿ. ಭೂಮಿ-ಆಕಾಶಗಳ ಸಾರ್ವಭೌಮ ಮತ್ತು ವಿಶ್ವ 


ಸಿಂಹಾಸನದ ಪ್ರಭುವು ಇವರು ಅವನ ಮೇಲೆ ಆರೋಪಿಸುತ್ತಿರುವ ಸಕಲ ದೋಷಗಳಿಂದ ಮುಕ್ತ 
ನಾಗಿರುತ್ತಾನೆ. ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಆ ದಿನವನ್ನು ಇವರು ಕಾಣುವ ವರೆಗೂ ಇವರನ್ನು 


ಇವರ ಮಿಥ್ಮ ವಿಚಾರಗಳಲ್ಲಿ ಮುಳುಗಿರಲು ಮತ್ತು ಆಟ 'ವಿನೋದಗಳಲ್ಲಿ ಮೈಮರೆತಿರಲು ಬಿಟ್ಟು ಬಿಡಿರಿ. 

(84-85) ಅವನೊಬ್ಬನೇ ಆಕಾಶದಲ್ಲೂ ಆರಾಧ್ಯನು ಮತ್ತು ಭೂಮಿಯಲ್ಲೂ ಆರಾಧ್ಯನು. ಅವನೇ 
ಯುಕ್ತಿಪೊರ್ಣನೂ ಸರ್ವಜ್ಜನೂ ಆಗಿರುತ್ತಾನೆ. ಅವನು ಅತ್ಕುನ್ನತನಾಗಿದ್ದು ಭೂಮಿ-ಆಕಾಶಗಳು ಮತ್ತು 
ಅವುಗಳ ನಡುವೆ ಇರುವ ಪ್ರತಿಯೊಂದು ವಸ್ತುವು ಅವನದೇ ಪ್ರಭುತ್ವದಲ್ಲಿದೆ.$ ಪುನರುತ್ಣಾನದ ಘಳಿಗೆಯ 
ಜ್ಞಾನವೂ ಅವನಿಗೇ ಇದೆ ಮತ್ತು ನೀವೆಲ್ಲರೂ ಅವನ ಕಡೆಗೇ ಮರಳಿಸಲ್ಪಡುವಿರಿ.' 


64. ಅಂದರೆ, ನಾನು ಯಾರನ್ನೂ ದೇವಪ್ಪತ್ರನೆಂದು ನಂಬದಿರುವುದಕ್ಕೆ ಮತ್ತು ನೀವು ದೇವಪುತ್ರರೆಂದು ಕರೆಯುತ್ತಿರು 
ವವರನ್ನು ಆರಾಧಿಸಲು ನಾನು ನಿರಾಕರಿಸುತ್ತಿರುವುದಕ್ಕೆ ಹಟಮಾರಿತನವು ಕಾರಣವಲ್ಲ. ಅಲ್ಲಾಹನಿಗಾರೂ ಮಗನಾಗಲಿ 
ಮಗಳಾಗಲಿ ಇಲ್ಲದಿರುವುದರಿಂದ ಮತ್ತು ನಿಮ್ಮ ಈ ವಿಶ್ವಾಸವು ವಾಸ್ತವಿಕತೆಗೆ ವಿರುದ್ಧವಾಗಿರುವುದರಿಂದ ಹೀಗೆ 
ಮಾಡುತ್ತಿದ್ದೇನೆ. ಅನ್ಯಥಾ ನಾನು ಅಲ್ಲಾಹನ ಎಷ್ಟು ನಿಷ್ಠಾವಂತ ದಾಸನಾಗಿದ್ದೇನೆಂದರೆ ಒಂದು ವೇಳೆ ವಾಸ್ತವಿಕತೆಯು 
ನೀವು ಹೇಳುವಂತೆಯೇ ಇರುತ್ತಿದ್ದರೆ ಅವರನ್ನು ಆರಾಧಿಸುವವರಲ್ಲಿ ನಾನೇ ಮೊದಲಿಗನಾಗಿರುತ್ತಿದ್ದೆ. 

65. ಅರ್ಥಾತ್‌- ಆಕಾಶದ ದೇವನು ಮತ್ತು ಭೂಮಿಯ ದೇವನು ಬೇರೆ ಬೇರೆಯಲ್ಲ, ಅಖಿಲ ವಿಶ್ವಕ್ಕೆ ಇರುವುದು ಒಬ್ಬನೇ 
ದೇವನು. ಅವನ ಯುಕ್ತಿಯೇ ಈ ಅಖಿಲ ವಿಶ್ವ ವ್ಯವಸ್ಥೆಯಲ್ಲಿ ಕಾರ್ಯವೆಸಗುತ್ತಿದೆ ಮತ್ತು ಅವನೇ ಸಕಲ ಪರಮಾರ್ಥಗಳ 
ಜ್ಞಾನವುಳ್ಳವನು. 

66. ಅರ್ಥಾತ್‌- ಅವನ ಸ್ಥಾನವು ಎಷ್ಟೊಂದು ಉನ್ನತವಾಗಿದೆಯೆಂದರೆ ಅವನ ದೇವತ್ವದಲ್ಲಿ ಸಹಭಾಗಿಗಳಾಗಲಿಕ್ಕಾಗಲಿ, 
ಈ ಭವ್ಯ ವಿಶ್ವದ ವ್ಯವಸ್ಥಾಪನೆಯಲ್ಲಿ ಯಾವುದೇ ಪಾತ್ರ ವಹಿಸಲಿಕ್ಕಾಗಲೀ ಯಾರಿಗೂ ಸಾಧ್ಯವೇ ಇಲ್ಲ. ಭೂಮಿ ಆಕಾಶಗಳಲ್ಲಿ 
ಇರುವವರೆಲ್ಲರೂ ಅವನ ಸೃಷ್ಟಿಗಳು ದಾಸರು ಮತ್ತು ಸಂಪೂರ್ಣವಾಗಿ ಅವನಿಗೆ ಅಧೀನರು. 

67. ಅರ್ಥಾತ್‌- ಈ ಲೋಕದಲ್ಲಿ ನೀವು ಯಾರನ್ನೇ ನಿಮ್ಮ ಸಹಾಯಕರು ಹಾಗೂ ರಕ್ಷಕರೆಂದು ಕರೆಯುತ್ತಿದ್ದರೂ 
ಮರಣಾನಂತರ ಮಾತ್ರ ನೀವು ಆ ಏಕೈಕ ದೇವನನ್ನೇ ಇದಿರುಗೊಳ್ಳಬೇಕಾಗುವುದು. 


ಕಾಂಡ-25 


43. ಅರಖ್ದುಖ್‌ರುಫ್‌ . 659 


ಪಟ ರ مات تن‎ ತಂದಿ , 


AS 24‏ ”عم 


pes 


و ملا ಯೆ‏ 


Lo SBM دقل‎ 

(86) ಅವನನ್ನು ಬಿಟ್ಟು ಇವರು ಯಾರನ್ನು ಪ್ರಾರ್ಥಿಸುತ್ತಿರುವರೋ ಅವರಿಗೆ ಯಾವುದೇ ಶಿಫಾರಸಿನ 
ಅಧಿಕಾರವಿಲ್ಲ- ಯಾರಾದರೂ ಜ್ಞಾನದ ಆಧಾರದಲ್ಲಿ ಸತ್ಯದ ಸಾಕ್ಸಿ ಹೇಳುವುದರ ಹೊರತು. 

(87-88) ಇವರನ್ನು ಸೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ ಅಲ್ಲಾ ್ಲಿಹನೆಂದು ಸ್ವತಃ 
ಇವರೇ ಹೇಳುವರು.* : ಹೀಗಿರುತ್ತ ಇವರು ಎಲ್ಲಿಂದ ಮೋಸ ಹೋಗುತ್ತಿದ್ದಾರೆ? "ಪ್ರಭೂ, ಇವರು 
ವಿಶ್ವಾಸವಿಡುವವರಲ್ಲ" ಎಂಬ ಸಂದೇಶವಾಹಕರ ಮಾತಿನಾಣೆ.” 

(89) ಸಂದೇಶವಾಹಕರೇ ಇವರನ್ನು ಮನ್ನಿಸಿರಿ ಮತ್ತು ನಿಮಗೆ ಸಲಾಮ್‌(ಶಾಂತಿ) ಎಂದು ಹೇಳಿರಿ." 
ಸದ್ಯವೇ ಇವರಿಗೆ ತಿಳಿದು ಬರುವುದು. 


68. ಈ ವಾಕ್ಕಕ್ಕೆ ಅನೇಕ ಅರ್ಥಗಳಿವೆ. 1) ಜನರು ಈ ಲೋಕದಲ್ಲಿ ಯಾರನ್ನೆಲ್ಲ ತಮ್ಮ ಆರಾಧ್ಯರೆಂದು 
ಮಾಡಿಟ್ಟುಕೊಂಡಿರುವರೋ ಅವರ ಪೈಕಿ ಜ್ಞಾನಪೂರ್ವಕವಾಗಿ (ತಿಳಿಯದೆ ಅಲ್ಲ) ಸತ್ಕದ ಸಾಕ್ಸ್ಮ ವಹಿಸಿದ್ದವರು ಮಾತ್ರ 
ಶಿಫಾರಸು ಮಾಡಲು ಅರ್ಹರಾಗುವರು. 2) ಶಿಫಾರಸು ಮಾಡಲು ಅಧಿಕಾರ ಪಡೆದವರು ಕೂಡಾ ಭೂಲೋಕದಲ್ಲಿ ಬುದ್ಧಿ 
ಪೂರ್ವಕವಾಗಿಯೇ (ಅನಾಸ್ಥೆಯೊಂದಿಗೆ ಅಲ್ಲ) ಸತ್ಯದ ಸಾಕ್ಸೈ ವಹಿಸಿದವರ ಪರವಾಗಿ ಮಾತ್ರ ಶಿಫಾರಸು ಮಾಡಬಲ್ಲರು. 
3) ತಾನು ಅರಾಧ್ಯರೆಂದು ಪರಿಗಣಿಸಿದ್ದವರಿಗೆ ಖಂಡಿತವಾಗಿಯೂ ಶಿಫಾರಸು ಮಾಡುವ ಅಧಿಕಾರವಿದೆ ಮತ್ತು ಅವರಿಗೆ 
ಅಲ್ಲಾಹನೆದುರು ತಾವಿಚ್ಛಿಸಿದವರಿಗೆ ಮೋಕ್ಷ ನೀಡಿಸುವಷ್ಟು ಪ್ರಭಾವ ಪ್ರಾಪ್ರವಿದೆ ಎಂದು ಯಾರಾದರೂ ಹೇಳುತ್ತಿದ್ದರೆ 
ಅದು ತಪ್ಪು. ಇಂಥವನು ತನ್ನ ಈ ಮಾತು ಸತ್ಯವೆಂದು ಜ್ಞಾನದ ಆಧಾರದಲ್ಲಿ ಸಾಕ್ಸ್ಸ್ಯ ನುಡಿಯಬಲ್ಲನೇ? ಈ 
ಸೂಕ್ತದಲ್ಲಿ ಎರಡು ಪ್ರಮುಖ ತತ್ವಗಳು ಅಡಗಿವೆ. 1) ಜ್ಞಾನವಿಲ್ಲದೆ ಸತ್ಯದ ಸಾಕ್ಸ್ಯ ನುಡಿಯುವುದು ಈ ಲೋಕದಲ್ಲಿ 
ಸಿಂಧುವಾಗಿಬಿಟ್ಟರೂ ಅಲ್ಲಾಹನ ಬಳಿ ಅದು ಅಸಿಂಧುವಾಗುವುದೆಂದು ಇದರಿಂದ ತಿಳಿಯುತ್ತದೆ. ಈ ಲೋಕದಲ್ಲಂತು 
ಬಾಯಿಯಿಂದ 'ಶಹಾದತ್‌ ಕಲಿಮಃವನ್ನು ಉಚ್ಚರಿಸುವ ಪ್ರತಿಯೊಬ್ಬರನ್ನು ನಾವು ಮುಸ್ಲಿಮನೆಂದು ಒಪ್ಪಿಕೊಳ್ಳುತ್ತೇವೆ. 
ಅಲ್ಲಾಹನ ದೃಷ್ಟಿಯಲ್ಲಿ, ತನ್ನ ಜ್ಞಾನ ಮತ್ತು ಬುದ್ಧಿಯ ಮಿತಿಯೊಳಗೆ, ತಾನು ಏನನ್ನು ನಿರಾಕರಿಸುತ್ತಿದ್ದೇನೆ ಮತ್ತು 
ಏನನ್ನು ಸ್ವೀಕರಿಸುತ್ತಿದ್ದೇನೆ ಎಂಬ ತಿಳುವಳಿಕೆ ಮತ್ತು ಪ್ರಜ್ಞೆಯೊಂದಿಗೆ 'ಲಾ ಇಲಾಹ ಇಲ್ಲಲ್ಲಾಹ್‌' ಹೇಳಿರುವ ವ್ಯಕ್ತಿ 
ಮಾತ್ರ ಸತ್ಯವಿಶ್ವಾಸಿಯಾಗಿರುತ್ತಾನೆ. 2) ಸಾಕ್ಟ್ಯ ನುಡಿಯಲು ಜ್ಞಾನವು ಪೂರ್ಪಶರತ್ತಾಗಿದೆ ಎಂಬ ಸಾಕ್ಸ್ಯದ ಕಾನೂನಿನ 
ಒಂದು ನಿಯಮ ಇದರಲ್ಲಿ ಅಡಕವಾಗಿದೆ. ಸಾಕ್ಷಿಯು ತಾನು ಯಾವ ಘಟನೆಯ ಬಗ್ಗೆ ಸಾಕ್ಷಿ ಹೇಳುತ್ತಿರುವನೋ ಅದರ 
ಜ್ಞಾನ ಅವನಿಗಿಲ್ಲದಿದ್ದರೆ ಅವನ وہہ‎ ಅರ್ಥಹೀಸವೆನಿಸುತ್ತದೆ. 

69. ಈ ಸೂಕ್ತಕ್ಕೆ ಎರಡು ಅರ್ಥಗಳಿವೆ- 1) ಇವರನ್ನು ಉಂಟು ಮಾಡಿದವರು ಯಾರು? ಎಂದು ಇವರೊಡನೆ ಕೇಳಿದರೆ 
ಇವರು 'ಅಲ್ಲಾಹ್‌' ಎಂದು ಉತ್ತರ ಕೊಡುವರು. 2) ಈ ಆರಾಧ್ಯರ ಸೃಷ್ಟಿಕರ್ತನು ಯಾರು? ಎಂದು ಅವರೊಡನೆ ಕೇಳಿದರೂ 
ಅವರು 'ಅಲ್ಲಾಹ್‌' ಎಂದು ಹೇಳುವರು. 

70. ಇದು ಪವಿತ್ರ ಕುರ್‌ಆನಿನ ಅತ್ಯಂತ ಕಷ್ಟಕರ ಸೂಕ್ತಗಳಲ್ಲಿ ಸೇರಿದೆ. ನನ್ನ ದೃಷ್ಟಿಯಲ್ಲಿ ಶಾ ಅಬ್ದುಲ್‌ 
ಕಾದಿರ್‌ ಸಾಹೆಬ್‌ರ(ರ) ಅನುವಾದದಿಂದ ವ್ಯಕ್ತವಾಗುವ ಅಭಿಪ್ರಾಯವೇ ಹೆಚ್ಚು ಸರಿಯಾಗಿದೆ. ಅದೇನೆಂದರೆ, ಇಲ್ಲಿರುವ 
'ವಾವ್‌' ಎಂಬ ಅಕ್ಷರವು 'ಮತ್ತು' ಎಂಬ ಅರ್ಥದಲ್ಲಿರುವ ಬದಲು, ಆಣೆ ಹಾಕುವ ಅರ್ಥದಲ್ಲಿದೆ ಮತ್ತು ಇದರ 
ಸಂಬಂಧವು 'ಫಅನ್ನಾಯೂಫಕೂನ್‌' (ಇವರು ಎಲ್ಲಿಂದ ಮೋಸ ಹೋಗುತ್ತಿದ್ದಾರೆ? ಎಂಬ ನುಡಿಯೊಂದಿಗಿದೆ. 'ಕೀಲಿಹೀ" 


ಕಾಂಡ-25 


"660 ಕುರ್‌ಆನ್‌ ವ್ಯಾಖ್ಯಾನ 


(ಅವನ ಮಾತಿನಾಣೆ) ' ಎಂಬುದರಲ್ಲಿ ಅವನು ಎಂಬ ಸೂಚನೆ ಪ್ರವಾದಿವರ್ಯರ(ಸ) ಕಡೆಗಿದೆ. 'ಪ್ರಭು, ಇವರು ವಿಶ್ವಾಸ 
ವಿಡುವವರಲ್ಲ' ಎಂಬ ನುಡಿ ಇದಕ್ಕೆ ಸ್ಪಷ್ಟ ಆಧಾರವಾಗಿದೆ. ಸೂಕ್ತದ ತಾತ್ಸರ್ಯವೇನೆಂದರೆ, 'ಓ ಪ್ರಭೂ ಇವರು 
ಶ್ವಾಸವಿಡುವವರಲ್ಲ' ಎಂಬ ಪ್ರವಾದಿಯ ಮಾಠಿನಾಣೆ- ಅವರು ತಮ್ಮ ಹಾಗೂ ತಮ್ಮ ಆರಾಧ್ಯರ ಸೃಪ್ಪಿಕರ್ಕನು ಅಲ್ಲಾಹನೇ 
ಎಂಬುದನ್ನು ಸ್ವತಃ - ಒಪ್ಪಿಕೊಳ್ಳುತ್ತಾರೆ. ಆದರೂ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ಆರಾಧನೆಯನ್ನೇ ಮಾಡುತ್ತೇವೆಂದು 
ಹಠ, ತೋರುತ್ತಿದ್ದಾರೆ. ' ಇವರು" ಅದೆಷ್ಟು ವಿಚಿತ್ರ ರೀತಿಯಲ್ಲಿ ಮೋಸ ಹೋಗಿದ್ದಾರೆ! ರಸೂಲರ ಈ ಮಾತಿನ ಆಣೆ ಹಾಕಿದ್ದರ 
ಇಂಗಿತವೇನೆಂದರೆ- ನಿಜಕ್ಕೂ ಇವರು ಹಟಮಾರಿಗಳೆ೦ಬುದನ್ನು ಇವರ ನಿಲುಮೆಯೇ ಸಾಬೀತು ಪಡಿಸುತ್ತಿದೆ. ಏಕೆಂದರೆ 
| ಅವರ ನಿಲುಮೆಯ ತೀರಾ ಅನುಚಿತವೆಂಬುದು ಸ್ವತ ಅವರೇ ಒಪ್ಪಿಕೊಳ್ಳುವಂತಹ ವಿಷಯಗಳಿಂದ ವ್ಯಕ್ತವಾಗುತ್ತದೆ. 
, ಸತ್ಯವನ್ನು ಎಷ್ಟು ಮಾತ್ರಕ್ಕೂ ಒಪ್ಪಲಾರೆನೆಂದು ತೀರ್ಮಾನ ಮಾಡಿಕೊಂಡವನು ಮಾತ್ರ ಇಂತಹ ನಿಲುವನ್ನು ತಾಳಲು 
ಸಾಧ್ಯ. ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ ಈ ಆಣೆಯು, ೆಯು, ಇವರು ಖಂಡಿತ ವಿಶ್ವಾಸವಿರಿಸುವವರಲ್ಲ ಎಂಬ ರಸೂಲರ 

.| ಮಾತು ಸತ್ಯ ಎಂಬ ಅರ್ಥದಲ್ಲಿದೆ. 
71. ಅರ್ಥಾತ್‌- ಅವರ' ಕಟಿ ಮಾತು, ಕುಹಕ, ವೈಂಗ್ಯ ಮತ್ತು ಅಪಜಾಸ್ಕ್ಯಗಳಿಗಾಗಿ ನೀವು ಅವರನ್ನು ಶಪಿಸಬೇಡಿ, 
ಅವರಿಗುತ್ತರವಾಗಿ ಕಟುವಾದ ಯಾವುದೇ ಮಾತನ್ನು ಹೇಳಬೇಡಿ. ಅವರಿಗೆ ಸಲಾಮ್‌ ಹೇಳಿ ಅವರಿಂದ ದೂರ ಸರಿಯಿರಿ. 


ಕಾಂಡ-25 


44. ಅದ್ದುಖಾನ್‌ 661 


44. ಅದ್ದುಖಾನ್‌ 


ಪರಿಚಯ 


ಹತ್ತನೆಯ ಸೂಕ್ತದಲ್ಲಿರುವ ದುಖಾನ್‌(ಧೂಮ) ಎಂಬ ಪದವನ್ನು ಈ ಆಧ್ಯಾಯದ ಶಿರೋನಾಮೆಯಾಗಿ ಮಾಡಲಾಗಿದೆ. 
ಅಂದರೆ ಇದು 'ದುಖಾನ್‌' ಎಂಬ ಪಡವಿರುವ ಅಧ್ಯಾಯ. 
ಅವತೀರ್ಣ ಕಾಲ 

ಈ ಅಧ್ಯಾಯವು ಸೂರಃ ಅರಯ್ದು. ಖ್‌ರುಫ್‌ ಹಾಗೂ ಅದಕ್ಕಿಂತ ಮುಂಚಿನ ಕೆಲವು اعت‎ ಯಗಳು ಅವಶತೀರ್ಣಗೊಂಡ 
'ಕಾಲದಲ್ಲೇ ಅವತಿ £ರ್ಣಗೊಂಡಿರಬೇಕೆಂದು ವಿಷಯಗಳ ಆಂತರಿಕ ಸಾಕ್ಸ್ಯಗಳಿಂದ ವ್ಯಕ್ತವಾಗುತ್ತದೆ. ಆದರೆ ಇದು ಅವುಗಳಿಗಿಂತ 
ಸ್ವಲ್ಪ ನಂತರ ಅವತೀರ್ಣಗೊಂಡದ್ದಾಗಿದೆ. ನಾಡಿನಾದ್ಯಂತ ಉಂಟಾಗಿದ್ದ ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಈ ಅಧ್ಯಾಯ 
ಅವತೀರ್ಣಗೊಂಡಿತ್ತು. ಈ ಬರಗಾಲದ ವಿವರವು ಮುಂದೆ 13ನೆಯ ಟಿಪ್ಪಣಿಯಲ್ಲಿ ಬರಲಿದೆ. 
ಚರ್ಚಾ ವಿಷಯಗಳು 


ಇದರ ಪೀಠಿಕೆಯು ಕೆಲವು ಮುಖ್ಯ ಚರ್ಚೆಗಳನ್ನೊಳಗೊಂಡಿದೆ: 

1 ಇದು ವಿಶ್ವದೊಡೆಯನ ಗ್ರಂಥವೇ ಹೊರತು ಯಾವುದೇ ಮಾನವನ ಕೃತಿ ಅಲ್ಲವೆಂಬುದಕ್ಕೆ ಸ್ವತಃ ಈ ಗ್ರಂಥವೇ 
ಒಂದು ಸುವ್ಯಕ್ತ ಸಾಕ್ಲಿಯಾಗಿದೆ. 

2) ನಿಮ್ಮ ದೃಷ್ಟಿಯಲ್ಲಿ ಈ ಗ್ರಂಥವು ನಿಮ್ಮ ಮೇಲೆ ಬಂದೆರಗಿರುವ ಒಂದು ವಿಪತ್ತಾಗಿದೆ. ಆದರೆ ವಾಸ್ತವದಲ್ಲಿ 
ಅಲ್ಲಾಹನು ತನ್ನ ವಿಶೇಷ ಕೃಪೆಯಿಂದ ನಿಮ್ಮಲ್ಲಿಗೆ ತನ್ನ ಪ್ರವಾದಿಯನ್ನು ರವಾನಿಸಲು ಮತ್ತು ತನ್ನ ಗ್ರಂಥವನ್ನು 


ಅವಶೀರ್ಣಗೊಳಿಸಲು ನಿರ್ಧರಿಸಿದ ಘಳಿಗೆಯು ಅತ್ಯಂತ ಶುಭ ಘಳಿಗೆಯಾಗಿತ್ತು. 

3) ವಾಸ್ತವದಲ್ಲಿ ಈ ಸಂದೇಶವಾಹಕರ ನೇಮಕ ಮತ್ತು ಈ ಗ್ರಂಥದ ಅವತೀರ್ಣವು ಅಲ್ಲಾಹನು ಭಾಗ್ಯ ವಿಧಿಗಳನ್ನು 
ನಿರ್ಧರಿಸುವಂತಹ ವಿಶಿಷ್ಟ ಘಳಿಗೆಯಲ್ಲಿ ಆಗಿರುತ್ತದೆ. ಇನ್ನು ಅಲ್ಲಾಹನ ತೀರ್ಮಾನಗಳು ಯಾರಾದರೂ ತಾನಿಚ್ಛಿಸಿದಾಗ ಬದಲಿಸಿ 
ಬಿಡಬಹುದಾದ ಟೊಳ್ಳು ತೀರ್ಮಾನಗಳಲ್ಲ. ಅವುಗಳಲ್ಲಿ ದೋಷ ಅಥವಾ ಪ್ರಮಾದವಿರುವ ಯಾವ ಸಾಧ್ಯತೆಯೂ ಇಲ್ಲ. 
ಏಕೆಂದರೆ ಅವು ಅಜ್ಞಾನದ ಆಧಾರದಲ್ಲಿ ತಳೆಯಲಾದ ನಿರ್ಧಾರಗಳಲ್ಲ. ಅವೆಲ್ಲ ಸರ್ವಶ್ರುತನೂ ಸರ್ವಜ್ಜನೂ ಯುಕ್ತಿವಂತನೂ 
ಆಗಿರುವ ವಿಶ್ವಪಾಲಕನ ಸುಸ್ನಿರ ಹಾಗೂ ಪರಿಪಕ್ಟವಾದ ತೀರ್ಮಾನಗಳಾಗಿವೆ. ಅವುಗಳ ವಿರುದ್ಧ ಸೆಣಸುವುದು ಸುಲಭವಲ್ಲ. 

4) ಅಲ್ಲಾಹನನ್ನು ಭೂಮಿ-ಆಕಾಶಗಳ ಹಾಗೂ ವಿಶ್ವದ ಸಕಲ ವಸ್ತುಗಳ ಒಡೆಯ ಮತ್ತು ಪಾಲಕನೆಂಬುದನ್ನು 
ಸ್ವತಃ ನೀವೇ ಒಪ್ಪಿಕೊಳ್ಳುತ್ತೀರಿ. ಆದರೂ ಇತರರನ್ನು ಆರಾಧ್ಯರೆಂದು ಪರಿಗಣಿಸುವ ಹಟಮಾರಿತನವನ್ನು ತೋರುತ್ತೀರಿ. 
ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಹೀಗೆಯೇ ನಡೆದು ಬಂದಿದೆ ಎನ್ನುವುದು ಬಿಟ್ಟರೆ ಈ ಬಗ್ಗೆ ನಿಮ್ಮ ಬಳಿ 
ಬೇರೆ ಯಾವ ಆಧಾರವೂ ಇಲ್ಲ. ನಿಜವಾಗಿ ಒಂದು ವೇಳೆ ನಿಮ್ಮ ಪೂರ್ವಜರು ಇಂತಹ ಮೂರ ಕೆಲಸ ಮಾಡಿದ್ದರೂ 
ನೀವು ಕೂಡಾ ಕಣ್ಮುಚ್ಚಿಕೊಂಡು ಅದೇ ಕೃತ್ಮವನ್ನು ಮಾಡಬೇಕಾದ ಯಾವ ಅಗತ್ಯವೂ ಇಲ್ಲ. 

5) ಅಲ್ಲಾಹನು ಪಾಲಕ ಪ್ರಭು ಮತ್ತು ಕರುಣಾ ಸಾಗರನಾಗಿರುವುದು ಕೇವಲ ನಿಮ್ಮನ್ನು ಪೋಷಿಸುವುದಕ್ಕಲ್ಲ. ನಿಮಗೆ 
ಮಾರ್ಗದರ್ಶನ ನೀಡಬೇಕು ಎಂಬುದು ಕೂಡಾ ಅವನ ದೇವತ್ವದ ಬೇಡಿಕೆಯಾಗಿದೆ. ಅಂತಹ ಮಾರ್ಗದರ್ಶನ ನೀಡಲಿಕ್ಕಾಗಿಯೇ 
ಅವನು ಸಂದೇಶವಾಹಕರನ್ನು ಕಳುಹಿಸಿದನು ಮತ್ತು ಗ್ರಂಥವನ್ನು ಅವತೀರ್ಣಗೊಳಿಸಿದನು. 

ಈ ಪೀಠಿಕೆಯ ನಂತರ ಆಗ ಬಂದಿದ್ದ ಬರಗಾಲದ ವಿಷಯವನ್ನು ಎತ್ತಿಕೊಳ್ಳಲಾಗಿದೆ. ಬರಗಾಲದ ರೂಪದಲ್ಲಿರುವ 
ಈ ಎಚ್ಚರಿಕೆಯೂ ಈ ಸತ್ಕವಿರೋಧಿಗಳ ಅನಾಸ್ಲೆಯನ್ನು ದೂರಗೊಳಿಸಲಾರರೆಂದು ಹೇಳಲಾಗಿದೆ. 

ಇದೇ ಸರಣಿಯಲ್ಲಿ ಮುಂದೆ, ಫಿರ್‌ಔನ್‌ ಮತ್ತು ಆತನ ಜನಾಂಗವನ್ನು ಪ್ರಸ್ತಾಪಿಸಲಾಗಿದೆ. ಈಗ ಕುರೈಶ್‌ ಸರದಾರರು 


1 


ಎದುರಿಸುತ್ತಿರುವಂತಹದೇ ಸತ್ವಪರೀಕ್ಷೆ ಹಿಂದೆ ಅವರಿಗೆ ಎದುರಾಗಿತ್ತು. ಅವರ” ಬಳಿಗೂ ಇದೇ ರೀತಿ” ಗೌರವಾನ್ವಿತ 


662 ಕುರ್‌ಆನ್‌ ವ್ಯಾಖ್ಯಾನ 


ಸಂದೇಶವಾಹಕರೊಬ್ಬರು ಬಂದಿದ್ದರು. ಅವರು ಕೂಡಾ ನಿರಂತರವಾಗಿ ಅನೇಕ ನಿದರ್ಶನಗಳನ್ನು ಕಂಡಿದ್ದರೂ ತಮ್ಮ 
ಹಟಮಾರಿತನವನ್ನು ಬಿಡಲಿಲ್ಲ. ಕೊನೆಗೆ ಅವರು ಸಂದೇಶವಾಹಕನನ್ನು ಕೊಂದು ಬಿಡಲಿಕ್ಕೂ ಅಣಿಯಾದರು ಮತ್ತು ಇದರ 
ಪರಿಣಾಮವಾಗಿ ಲೋಕಾಂತ್ಯದ ವರೆಗೂ ಪಾಠವಾಗಿ ಉಳಿಯುವಂತಹ ದುರ್ಗತಿಯನ್ನು ಕಂಡರು. 

ಇದಾದ ಬಳಿಕ, ಮಕ್ಕಾದ ಸತ್ಯನಿಷೇಧಿಗಳು ಉಗ್ರವಾಗಿ ನಿರಾಕರಿಸುತ್ತಿದ್ದಂತಹ ಪರಲೋಕದ ವಿಷಯವನ್ನು ಎತ್ತಿ 
ಕೊಳ್ಳಲಾಗಿದೆ. ಅದಕ್ಕುತ್ತರವಾಗಿ ಪರಲೋಕ ವಿಶ್ವಾಸಕ್ಕೆ ಸಂಕ್ಷಿಪ್ತವಾಗಿ ಎರಡು ಆಧಾರಗಳನ್ನು ನೀಡಲಾಗಿದೆ- 1) ಈ ವಿಶ್ವಾಸದ 
ನಿರಾಕರಣೆ ಎಲ್ಲ ಕಾಲಗಳಲ್ಲೂ ನೈತಿಕ ವಿನಾಶಕ್ಕೆ ಕಾರಣವಾಗಿ ಪರಿಣಮಿಸಿದೆ. 2) ಈ ವಿಶ್ವವು ಕೇವಲ ಒಬ್ಬ ಆಟಗಾರನ 
ಆಟಿಕೆಯಾಗಿರದೆ, ಒಂದು ಯುಕ್ತಿ ಪೂರ್ಣ ವ್ಯವಸ್ಥೆಯಾಗಿದ್ದು ಆ ಯುಕ್ತಿವಂತನ ಯಾವ ಕ್ರಿಯೆಯೂ ನಿರರ್ಥಕವಾಗಿರುವುದಿಲ್ಲ. 

ಅನಂತರ- ನಿಮಗೆ ಸದ್ಫೋಧನೆ ನೀಡಲಿಕ್ಕಾಗಿ ಈ ಕುರ್‌ಆನನ್ನು ಸರಳವಾದ, ಸ್ಪಷ್ಟವಾದ ನಿಮ್ಮ ಸ್ವಂತ ಭಾಷೆಯಲ್ಲಿ 
'ಅವತೀರ್ಣಗೊಳಿಸಲಾಗಿದೆ. ಇಷ್ಟು ಚೆನ್ನಾಗಿ ಬೋಧಿಸಿದರೂ ನೀವು ಅದನ್ನು ಸ್ವೀಕರಿಸುವುದಿಲ್ಲ; ವೆಂದಾದರೆ, ಸರಿ ನೀವು ಕಾದು 
ನೋಡಿರಿ. ನಮ್ಮ ಸಂದೇಶವಾಹಕರೂ ಕಾಯುತ್ತಿದ್ದಾರೆ. ಆಗಲಿಕ್ಕಿರುವುದೆಲ್ಲವೂ ಸಕಾಲದಲ್ಲಿ ಆಗಿ ಬಿಡಲಿದೆ- ಎಂದು ಹೇಳಿ 


ಮಾತನ್ನು 'ಮುಗಿಸಲಾಗಿದೆ. 


44. ಅದ್ದುಖಾನ್‌ 663 


کہہے 
0 


Ga LSAT SANE 


> 


ھا برق SSNS‏ ینا" کا گا ಸಯ‏ 
شن يك ا UES YS oh SA AAG‏ 


44. ಅದ್ದುಖಾನ್‌ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತೆಗಳು-59 ۱ ರುಕೂಟ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-9) ಹಾಮೊಮ್‌. ಈ ಸುವ್ಯಕ್ತ ಗ್ರಂಥದಾಣೆ- ನಿಶ್ಚಯವಾಗಿಯೂ ನಾವು ಇದನ್ನು ಒಂದು 


ಮಹಾ ಸಮೃದ್ಧ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆವು. ಏಕೆಂದರೆ, ನಾವು ಜನರಿಗೆ ಎಚ್ಚರಿಕೆ 
ನೀಡಲಿಚ್ಛಿಸಿದೆವು.! ಅದು ನಮ್ಮ ಅಪ್ಪಣೆಯಿಂದ ಸಕಲ ವಿಷಯಗಳ ಯುಕ್ತಿಪೂರ್ಣವಾದ "ತೀರ್ಪು? ಸಾದರ 
ಗೊಳಿಸುವಂತಹ ರಾತ್ರಿಯಾಗಿತ್ತು. ನಾವು ಓರ್ವ ಸಂದೇಶವಾಹಕನನ್ನು ಕಳುಹಿಸಲಿದ್ದೆವು.* ನಿನ್ನ ಪ್ರಭುವಿನ 
ಅನುಗ್ರಹದ ರೂಪದಲ್ಲಿ! ನಿಶ್ಚಯವಾಗಿಯೂ ಅವನೇ ಸರ್ವವನ್ನೂ ಆಲಿಸುವವನು ಮತ್ತು ಸರ್ವವನ್ನೂ 


1. ಸುವ್ಯಕ್ತ ಗ್ರಂಥದ ಆಣೆ ಹಾಕಿರುವುದರ ಅರ್ಥವನ್ನು ಅರ್ಬುಖ್‌ರುಫ್‌(ಅಧ್ಯಾಯ-43)ನ 1ನೇ ಟಿಪ್ಪಣಿಯಲ್ಲಿ 
ವಿವರಿಸಲಾಗಿದೆ. ಆಣೆ ಹಾಕಿದ ಬಳಿಕ ಇದು ಅವಶೀರ್ಣಗೊಂಡ ರಾತ್ರಿಯು ಬಹಳ ಸಮೃದ್ಧ ರಾತ್ರಿಯಾಗಿತ್ತೆಂದು ಹೇಳ 
ಲಾಗಿದೆ. ಆಂದರೆ, 'ನಾವು' ಅನಾಸ್ಥೆಯಲ್ಲಿ ಬಿದ್ದಿದ್ದ ಮಾನವ ವರ್ಗವನ್ನು ಜಾಗೃತಗೊಳಿಸಲಿಕ್ಕಾಗಿ ಈ ಗ್ರಂಥವನ್ನು ಅವತೀರ್ಣ 
ಗೊಳಿಸಲು ನಿರ್ಧರಿಸಿದ ಆ ಘಳಿಗೆಯು ಅತ್ಯಂತ ಮಂಗಳಮಯವಾಗಿತ್ತು. ಇಲ್ಲಿ ಆ ರಾತ್ರಿ ಎಂದರೆ ಸೂರಃ ಅಲ್‌ ಕದ್ರ್‌ನಲ್ಲಿ 
ಪ್ರಸ್ತಾಪಿಸಿರುವ 'ಲೈಲತುಲ್‌ ಕದ್ರ್‌' ಅಥವಾ 'ಕದ್ರ್‌' ಎಂಬ ರಾತ್ರಿಯಾಗಿದೆ. ಅದು ರಮರುಾನ್‌ ತಿಂಗಳಲ್ಲಿರುವ ಒಂದು ರಾತ್ರಿ 
ಎಂಬುದನ್ನು ಕೂಡಾ ಕುರ್‌ಆನಿನಲ್ಲೇ ತಿಳಿಸಲಾಗಿದೆ. (ಅಲ್‌ ಬಕರಃ 185) 

2. ಮೂಲದಲ್ಲಿ 'ಅಮ್ರಿನ್‌ ಹಕೀಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದಕ್ಕೆ ಎರಡು ಅರ್ಥಗಳಿವೆ- 1) ಆ ತೀರ್ಪು 
ಸಾದ್ಮಂತ ಯುಕ್ತಿಪೂರ್ಣವಾಗಿದೆ. 2) ಅದು ಒಂದು ಪರಿಪಕ್ಟವಾದ ಸುಭದ್ರ ತೀರ್ಪಾಗಿದೆ. 

3. ಇದೇ ವಿಷಯವನ್ನು ಸೂರಃ ಅಲ್‌, ಕಬ್ಬ್‌ನಲ್ಲಿ "ಅಂದು ರಾತ್ರಿ ದೇವಚರರು ಮತ್ತು ಜಿಬ್ರೀಲ್‌ರು(ಅ) ತಮ್ಮ ಪ್ರಭುವಿನ 
ಅಪ್ಪಣೆಯಿಂದ ಎಲ್ಲ ತರದ ತೀರ್ಪುಗಳನ್ನು. ತೆಗೆದುಕೊಂಡು ಇಳಿಯುತ್ತಾರೆ” ಎ೦ದು ಹೇಳಲಾಗಿದೆ. ಅಲ್ಲಾಹನು ತನ್ನ ವಿಶ್ವಾಡಳಿತ 
ವೃವಸ್ಥೆಯಲ್ಲಿ ವ್ಯಕ್ತಿಗಳ, ಜನಾಂಗಗಳ ಮತ್ತು ದೇಶಗಳ ವಿಧಿಯನ್ನು ನಿರ್ಧರಿಸಿ ತನ್ನ ದೇವಚರರ ವಶಕ್ಕೆ ಒಪ್ಪಿಸಿಕೊಡುವಂತಹ 
ರಾತ್ರಿಯದು. ಅನಂತರ ಅವರು ಆ ತೀರ್ಮಾನಕ್ಕನುಸಾರವಾಗಿಯೇ ಕಾರ್ಯವೆಸಗುತ್ತಿರುತ್ತಾರೆ. 

4. ಅರ್ಥಾತ್‌- ಈ ಗ್ರಂಥವನ್ನು ಕೊಟ್ಟು ಒಬ್ಬ ರಸೂಲರನ್ನು ರವಾನಿಸಬೇಕೆಂಬುದು ಯುಕ್ತಿಯ ಬೇಡಿಕೆಯಾಗಿರು 
ವಂತೆಯೇ, ಅವನ ಕೃಣೆಯ ಬೇಡಿಕೆಯೂ ಆಗಿತ್ತು. ಏಕೆಂದರೆ ಅವನು ರಬ್‌(ಪ್ರಭು) ಆಗಿದ್ದು, ಸರಿಯಾದ ಜ್ಞಾನದ ಮೂಲಕ 
ಮಾನವಕುಲಕ್ಕೆ ಮಾರ್ಗದರ್ಶನ ನೀಡಬೇಕಾದುದು ಅವನ ಪ್ರಭುತ್ವದ ಬೇಡಿಕೆಯಾಗಿದೆ. 


ಕಾಂಡ-25 


664: ಕುರ್‌ಆನ್‌ ವ್ಯಾಖ್ಯಾನ- 


7 7 7 
اکم‎ SIRES معن ےل ال لا مم شی‎ ALY 
AL ES DEAE من نی کل‎ Sa 
]کا‎ SIN EE GSI Ee SG LE 
ಅರಿಯುವವನಾಗಿದ್ದಾನೆ.5 ಭೂಮಿ-ಆಕಾಶೆಗಳ ಹಾಗೂ ಅವುಗಳ ನಡುವೆ ಇರುವ ಪ್ರತಿಯೊಂದು . ವಸ್ತುವಿನ 
ಪ್ರಭು; ನೀವು ನಿಜಕ್ಕೂ ನಂಬಿಕೆಯುಳ್ಳವರಾಗಿದ್ದರೆ.". ಅವನ ಹೊರತು ಇತರ ಆರಾಧ್ಯರಾರೂ ಇಲ್ಲ? 
ಅವನೇ ಜೀವಂತಗೊಳಿಸುತ್ತಾನೆ : ಮತ್ತು” ಅನನೇ ಮರಣ, ಕೊಡುತ್ತಾನೆ. ಅವನೇ .ನಿಮ್ಮ ಪ್ರಭು ಮತ್ತು 
ನಿಮಗಿಂತ ಮುಂಚೆ ಗತಿಸಿದ ಪೂರ್ವಜರ ಪ್ರಭು? (ಆದರೆ ವಾಸ್ತವದಲ್ಲಿ ಇವರಿಗೆ ನಂಬಿಕೆ ಇಲ್ಲ.) 
ಅಷ್ಟೇ ಅಲ್ಲ ಇವರು ಸಂಶಯದಲ್ಲೇ ಬಿದ್ದು ಆಟವಾಡುತ್ತಿದ್ದಾರೆ.'? 

(10-16) ಸರಿ ಆಕಾಶವು ಸ್ಪಷ್ಟವಾದ ಹೊಗೆಯೊಂದಿಗೆ ಬಂದು ಜನರನ್ನು ಆವರಿಸಿಕೊಳ್ಳಲಿರುವ 
ಆ ದಿನಕ್ಕಾಗಿ ಕಾಯಿರಿ. ಇದುವೇ ಯಾತನಾಮಯ ಶಿಕ್ಷೆಯಾಗಿದೆ. (ಇವರೀಗ) ನಮ್ಮ ಪ್ರಭು! ನಮ್ಮ 


"5. ಈ ವಿಷಯಾನುಬಂಧದಲ್ಲಿ ಅಲ್ಲಾಹನ ಈ ಎರಡು ಗುಣವಿಶೇಷಗಳನ್ನು ಹೇಳುವ ಉದ್ದೇಶ- ಅಲ್ಲಾಹನೇ 
ಸಕಲ ವಾಸ್ತವಿಕತೆಗಳನ್ನು -ಬಲ್ಲವನಾದ್ದರಿಂದ ಸರಿಯಾದ ಜ್ಞಾನವನ್ನು ಅವನು ಮಾತ್ರ' ನೀಡಬಲ್ಲನೆಂಬ ಸತ್ಯವನ್ನು ಜನರಿಗೆ 
ಮನವರಿಕೆ ಮಾಡಿಸುವುಬಾಗಿದೆ. ಕೇವಲ ಒಬ್ಬ ಮನುಷ್ಕನಂತಿರಲಿ, ಲೋಕದ ಎಲ್ಲ ಮಾನವರೂ ಒಂದುಗೂಡಿ ಒಂದು 
ಜೀವನ ವಿಧಾನವನ್ನು ನಿಶ್ಚಯಿಸಿಕೊಂಡರೂ. ಅದು ಸತ್ಯಪೂರ್ಣ ಜೀವನ ವಿಧಾನವಾಗಿರುವುದೆಂಬ ಯಾವ ಭರವಸೆಯೂ 
ಇಲ್ಲ. ಏಕೆಂದರೆ ಸಕಲ ಮಾನವರು ಒಟ್ಟು ಸೇರಿಯೂ ಒಬ್ಬ ಸರ್ವಶ್ರುತ ಮತ್ತು ಸರ್ವಜ್ಞನಾಗಲು ಸಾಧ್ಯವಿಲ್ಲ. 

6. ಅಲ್ಲಾಹನೇ ಅಖಿಲ ವಿಶ್ವ ಮತ್ತು ಅದರೊಳಗಿರುವ ಪ್ರತಿಯೊಂದು ವಸ್ತುವಿನ ರಬ್ಸ್‌ (ಒಡೆಯ ಮತ್ತು 'ಪಾಲಕ) 
ಎಂಬುದನ್ನು ಅರಬರು ಒಪ್ಪಿಕೊಳ್ಳುತ್ತಿದ್ದರು. ಆದುದರಿಂದ ಅವರೊಡನೆ- ನೀವು ಸ್ವಲ್ಪವೂ ಯೋಚಿಸದೆ ಕೇವಲ ಬಾಯಿ 
ಮಾತಿನಿಂದ ಇದನ್ನು” ಒಪ್ಪಿಕೊಳ್ಳುತ್ತಿರುವುದು ಅಲ್ಲವೆಂದಾದರೆ ಮತ್ತು ನಿಜಕ್ಕೊ ನಿಮಗೆ ಅವನೇ ಪಾಲಕನೆಂಬ ಪ್ರಜ್ಞೆ ಹಾಗೂ 
ಅವನೇ ಬಡೆಯನೆಂಬ ವಿಶ್ವಾಸ ಇದೆಯೆಂದಾದರೆ ನೀವು ಎರಡು ವಿಷಯಗಳನ್ನು ಒಪ್ಪೆಲೇಬೇಕಾಗುತ್ತದೆ- 1) ಮಾನವನ 
ಮಾರ್ಗದರ್ಶನಕ್ಕಾಗಿ ಗ್ರಂಥ ಮತ್ತು ರಸೂಲರನ್ನು ಕಳುಹಿಸಬೇಕಾದುದು ಅವನ ಕೃಪೆ ಮತ್ತು ಪ್ರಭುತ್ವದ ಬೇಡಿಕೆಯಾಗಿದೆ. 
2) ಅವನು ಒಡೆಯನೆಂಬ ನೆಲೆಯಲ್ಲಿ ಮತ್ತು ನೀವು ಅವನ ದಾಸರಾದ ಪ್ರಜೆಗಳೆಂಬ ನೆಲೆಯಲ್ಲಿ ಅವನ ಕಡೆಯಿಂದ 
ಬರುವು ಯಾವುದೇ ಮಾರ್ಗದರ್ಶನವನ್ನು ಸ್ಟೀಕರಿಸಬೇಕಾದುದು ಹಾಗೂ ಅವನ ಕಡೆಯಿಂದ ಬರುವ ಆದೇಶಗಳನ್ನು 
ಪಾಲಿಸಬೇಕಾದುದು ಅವನ ಹಕ್ಕು ಮತ್ತು .ನಿಮ್ಮ ಕರ್ತವ್ಯವಾಗಿದೆ. 

7. ಅರಾಧ್ಯ ಎಂದರೆ ದಾಸ್ಕ ಮತ್ತು ಪುಜೆ ಮಾಡಲ್ಪಡಲು ಹಕ್ಕು ಇರುವ ನೈಜ ಅರಾಧ್ಯ. 

. 3. ಅವನ ಹೊರತು ಯಾರೂ ಆರಾಧ್ಯರಿಲ್ಲ ಮತ್ತು ಇರಲು ಸಾಧ್ಯವಿಲ್ಲ ಎಂಬುದಕ್ಕೆ ಇದು ಆಧಾರವಾಗಿದೆ. 

9. ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರನ್ನಾಗಿ ಮಾಡಿಕೊಂಡ ಪೂರ್ವಜರ ಪ್ರಭುವೂ ವಾಸ್ತವದಲ್ಲಿ ಅವನೇ 
ಆಗಿರುವನು. ನೀವು ಅವರನ್ನು ಅನುಕರಿಸುವುದು ಸರಿಯೆನ್ನಲು, ತಮ್ಮ ನೈಜ ಒಡೆಯನನ್ನು ಬಿಟ್ಟು ಇತರರನ್ನು ಆರಾಧಿಸಿದ 
ಅವರ, ಕೆಲಸವೇ ತಪ್ಪಾಗಿತ್ತು ಎಂಬ ಒಂದು ಲಘುವಾದ ಸೂಚನೆ ಇದರಲ್ಲಿ ಅಡಕವಾಗಿದೆ. 

10. ಬೌತಿಕವಾದಿಗಳಿಗಾಗಲಿ. ಬಹುದೇವವಿಶ್ವಾಸಿಗಳಿಗಾಗಲಿ ಆಗಾಗ ಕೆಲವು ವಿಶಿಷ್ಟ ಘಳಿಗೆಗಳಲ್ಲಿ- ಅಲ್ಲಾಹನ ಬಗ್ಗೆ 
ನೀವಿಟ್ಟು ಕೊಂಡಿರುವ ಭಾವನೆಯಲ್ಲಿ ಎಲ್ಲೆಲ್ಲಾ. ದೋಪವಿದೆ- ಎಂದು ಅವರ ಹೃದಯಗಳು ಒಳಗಿಂದಲೇ ಕೂಗಿ ಹೇಳುವಂತಹ 
ಪ್ರಸಂಗಗಳು ಬರುತ್ತವೆ. ಆದರೆ ಅಂತರಾತ್ಮದ ಈ ಪ್ರಜ್ಞೆಯಿಂದಾಗಿ ಅವರಿಗೆ ಅತ್ತ ದೇವನ ಅಸ್ತಿತ್ವ ಮತ್ತು ಏಕತ್ವದಲ್ಲಿಯೂ 
ವಿಶ್ವಾಸ ಉಂಟಾಗುವುದಿಲ್ಲ. ಇತ್ತ ನಾಸ್ತಿಕತೆ ಮತ್ತು ಬಹುದೇವತ್ವದ ಮೇಲಿನ ನಂಬಿಕೆಯೂ ಸ್ಥಿರವಾಗಿ ಉಳಿಯುವುದಿಲ್ಲ. ಅವರು 
ತಮ್ಮ ವಾದದಲ್ಲಿ ಎಷ್ಟು ಕಠೋರತೆ ತೋರಿದರೂ "ವಾಸ್ತವದಲ್ಲಿ. ಅವರ ಧರ್ಮವು ಸಂಶಯವನ್ನೇ ಆಧರಿಸಿಕೊಂಡಿರುತ್ತದೆ. 


ಕಾಂಡ-25 


4۸. ಅದ್ದುಖಾನ್‌ :- 665 


Ak hy 922 Mss دحھ ےاروو‎ I yy وچ یو‎ 
تو لوا‎ HBAS رسوں‎ ಹ AES GlhOs 

se Vin ACA مو مسب مسر ہر و‎ 
U3) WS ch ish FEE I 63 Le 
೨% وھ‎ 2 2 [Ce ey SE RS کے‎ 
TAGS Soo Eh َو تب‎ 
ಮೇಲಿಂದ ಈ ಯಾತನೆಯನ್ನು ನೀಗಿಸು, ನಾವು ಸತ್ಮವಿಶ್ವಾಸಿಗಳಾಗುತ್ತೇವೆ (ಎನ್ನುತ್ತಿ ۔ مرن چم‎ ಇವರ 
ಅನಾಸ್ಥೆಯು ದೂರವಾಗುವುದೆಂದು? ಇವರ ಬಳಿಗೆ ಪ್ರತ್ಯಕ್ಸೆ ಸಂದೇಶವಾಹಕ ಬಂದಿದ್ದರು." ಆದರೂ 
ಇವರು ಅವರ ಕಡೆಗೆ ಗಮನ ಹರಿಸಲಿಲ್ಲ ಮತ್ತು "ಇವನೊಬ್ಬ ಕಲಿಸಲ್ಪಟ್ಟ ಹುಚ್ಚ" ಎಂದರು.” ನಾವು 


ಯಾತನೆಯನ್ನು ಕಿಂಚಿತ್‌ ಸರಿಸಿಬಿಟ್ಟಿರೆ ನೀವು ಮೊದಲು ಮಾಡುತ್ತಿದ್ದುದನ್ನೇ ಪುನಃ ಮಾಡುವಿರಿ. ನಾವು 
ಭಾರೀ ಹೊಡೆತ ನೀಡಲಿರುವ ದಿನವೇ ನಾವು ನಿಮ್ಮ ಮೇಲೆ ಸೇಡು ತೀರಿಸುವ ದಿನವಾಗಿರುವುದು.* 


Ms 


10 (ಅ) ಈ ಸೂಕ್ತಗಳಲ್ಲಿ ಮತ್ತು 16ನೆಯ ಸೂಕ್ತದಲ್ಲಿ ಪುನರುತ್ನಾನ ದಿನ ಯಾತನೆಯ ಪ್ರಸ್ತಾಪವಿದೆ. ಇನ್ನು 15ನೆಯ 
ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ ಯಾತನೆಯು ಈ ಅಧ್ಯಾಯದ ಅವಶೀರ್ಣ ಕಾಲದಲ್ಲಿ ಮಕ್ಕಾದ ಜನತೆ ಎದುರಿಸುತ್ತಿದ್ದಂತಹ 
ಬರಗಾಲದ ಸ್ವರೂಪದಲ್ಲಿದ್ದ ಯಾತನೆಯಾಗಿದೆ. 

11. 'ರೆಸೂಲುಮ್ಮುಬೀನ್‌' رو ارم‎ ಸಂದೇಶವಾಹಕ) ಎಂಬುದಕ್ಕೆ ಎರಡು ಅರ್ಥಗಳಿವೆ. 1) ಅವರು ದೇವ 
ಸಂದೇಶವಾಹಕರೆಂಬುದು ಅವರ ಶೀಲ, ಚಾರಿತ್ಯ ಮತ್ತು ಸಾಧನೆಗಳಿಂದಲೇ ವ್ಯಕ್ತವಾಗುತ್ತದೆ. 2) ಅವರು ಸತ್ಯವನ್ನು 
ಸವಿಸ್ತಾರವಾಗಿ ವಿವರಿಸಿ ಹೇಳುವುದರಲ್ಲಿ ಯಾವುದೇ ಕುಂದು ಮಾಡಿಲ್ಲ. 

12. ಅವರ ಮಾತಿನ ತಾತ್ಸರ್ಯ- "ಪಾಪ! ಸರಳ ಸ್ವಭಾವದ ವ್ಯಕ್ತಿಯಾಗಿದ್ದ ಬೇರೆ ಕೆಲವು ಮಂದಿ ಇವರಿಗೆ 
ದುಷ್ಟೇರಣೆ ಕೊಟ್ಟು ತೆರೆಯ ಮರೆಯಲ್ಲಿ ಕುರ್‌ಆನ್‌ ವಾಕ್ಕಗಳನ್ನು ತಯಾರಿಸಿ ಇವರಿಗೆ ಕಲಿಸಿ ಬಿಡುತ್ತಾರೆ. ಇವರು 
ಬಂದು ಅದನ್ನು ಜನಸಾಮಾನ್ಯರ ಮುಂದಿಡುತ್ತಾರೆ" ಎಂದಾಗಿತ್ತು. ಅವರು ಇಂತಹ ಹಾರಿಕೆಯ ಮಾತುಗಳ ಮೂಲಕ 
ಪ್ರವಾದಿವರ್ಯರು(ಸ) ಅವಿಶ್ರಾಂತರಾಗಿ ಅನೇಕ ವರ್ಷಗಳಿಂದ ಅವರ ಮುಂದಿಡುತ್ತಲಿದ್ದಂತಹ ಎಲ್ಲ ಆಧಾರ ಪ್ರಮಾಣ 
ಗಳನ್ನೊ ಬೋಧನೆಗಳನ್ನೂ ಗಂಭೀರ ತತ್ವಗಳನ್ನೂ ಹಾರಿಸಿ ಬಿಡುತ್ತಿದ್ದರು. (ಹೆಚ್ಚಿನ ವಿವರಣೆಗೆ ನೋಡಿರಿ: ಸೂರಃ ಅನ್ನಹ್ನ್‌: 
ಟಿಪ್ಪಣಿ-108 ಮತ್ತು ಅಲ್‌ ಫುರ್ಕಾನ್‌: ಟಿಪ್ಪಣಿ-12) 

13. ಈ ಸೂಕ್ತೆಗಳ ಅರ್ಥ ಗ್ರಹಿಸುವುದರಲ್ಲಿ ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯಗಳುಂಟಾಗಿವೆ. (ಹ. ಅಬ್ದುಲ್ಲಾ 
ಬಿನ್‌ ಮಸ್‌ಊದ್‌(ರ) 'ಹೇಳಿರುವಂತೆ- ಕುರೈಶ್‌ ಗೋತ್ರದ ಜನರು ಇಸ್ಲಾಮನ್ನು ವಿರೋಧಿಸುತ್ತಲೇ ಮುಂದುವರಿದಾಗ 
ಪ್ರವಾದಿವರ್ಯರು(ಸು, "ದೇವಾ, ಯೂಸುಫ್‌ರ(ಅ) ಬರಗಾಲದಂತಹ ಬರಗಾಲದಿಂದ ನನಗೆ ಸಹಾಯ ಮಾಡು" ಎಂದು 
ಪ್ರಾರ್ಥಿಸಿದರು. ಅದರ ಪರಿಣಾಮವಾಗಿ ಎಂತಹ ತೀವ್ರ ಕ್ಷಾಮ ತಲೆದೋರಿತೆಂದರೆ, ಜನರು ಎಲುಬುಗಳನ್ನೂ ಚರ್ಮವನ್ನೂ 
ಶವಗಳೆನ್ನೂ ತಿನ್ನತೊಡಗಿದರು. ಆ ಕಾಲದಲ್ಲಿ ಆಕಾಶದ ಕಡೆಗೆ ನೋಡುವವನಿಗೆ ಹಸಿವೆಯ ತೀಕ್ಷ್ಮತೆಯಿಂದಾಗಿ ಎಲ್ಲೆಲ್ಲೂ 
ಹೊಗೆ ಕಾಣಿಸುತ್ತಿತ್ತು. ಕೊನೆಗೆ ಅಬೂ ಸುಫಿಯಾನ್‌ ಬಂದು ಪ್ರವಾದಿವರ್ಯರೊಡನೆ(ಸು- "ತಾವು ಸ್ವಜನ ಪ್ರೇಮದ ಕರೆ 
ನೀಡುತ್ತೀರಿ. ತಮ್ಮ ಜನಾಂಗವು ಹಸಿವೆಯಿಂದ ಬಳಲಿ ಸಾಯುತ್ತಿದೆ. ಈ ಗಂಡಾಂತರದಿಂದ ಪಾರುಗಾಣಿಸಲಿಕ್ಕಾಗಿ 
ಅಲ್ಲಾಹನನ್ನು ಪ್ರಾರ್ಥಿಸಿರಿ" ಎಂದನು. "ದೇವಾ, ನಮ್ಮ ಮೇಲಿಂದ ಈ ಯಾತನೆಯನ್ನು ಹೋಗಲಾಡಿಸಿದರೆ ನಾವು 
ಸತ್ಮವಿಶ್ವಾಸ ಸ್ವೀಕಾರ ಮಾಡುವೆವು" ಎಂದು ಕುರೈಶರು ಹೇಳುತ್ತಿದ್ದ ಕಾಲ ಆದೇ ಆಗಿತ್ತು. ಈ ಸೂಕ್ತಗಳಲ್ಲಿ ಇದೇ 
ಘಟನೆಯನ್ನು ಪ್ರಸ್ತಾಪಿಸಲಾಗಿದೆ. ಭಾರೀ ಹೊಡೆತವೆಂದರೆ ಕೊನೆಗೆ ಬದ್ರ್‌ ಯುದ್ಧದ ದಿನ ಕುಕೈಶರ ಮೇಲೆ ಬೀಳಿಸಿದ 
ಹೊಡೆತ. (ಅಹ್ಮದ್‌, ಬುಖಾರಿ, ತಿರ್ಮಿದಿ) ಅತ್ತ ಹ. ات‎ ಇಬ್ನ್‌ ಉಮರ್‌ ಮತ್ತು ಇಬ್ನ್‌ ಅಬ್ಬಾಸ್‌(ರ) ಮುಂತಾದವರ 
ಅಭಿಪ್ರಾಯದಂತೆ- ಈ ಸೂಕ್ತಗಳಲ್ಲಿ ಇರುವ ವಿಷಯನೆಲ್ಲವೂ ಪುನರುತ್ನಾನ ದಿನಕ್ಕೆ ಸಮೂಪದ ಕಾಲಕ್ಕೆ ಸಂಬಂಧಿಸಿದೆ. 
ಇದರಲ್ಲಿ ಪ್ರಸ್ತಾಪಿಸಲಾಗಿರುವ ಹೊಗೆಯು ಆ ಕಾಲದಲ್ಲೇ ಭೂಮಿಯನ್ನು ಆವರಿಸಲಿದೆ. ಈ ವ್ಯಾಖ್ಯಾನಕ್ಕೆ ಇನ್ನಷ್ಟು 


ಕಾಂಡ-25 


666 ಕುರ್‌ಆನ್‌ ವ್ಯಾಖ್ಯಾನ 


-7 - ا ہے رر ہل‎ NT PN 

SK GM BA SBS UES AK Gs 
(17-33) ನಾವು ಇವರಿಗಿಂತ ಮುಂಚೆ ಫಿರ್‌ಔನನ ಜನಾಂಗವನ್ನು ಇದೇ ಪರೀಕ್ಸೆಗೆ ಒಳಪಡಿಸಿದ್ದೆವು. 
ಅವರ ಬಳಿಗೆ ಓರ್ವ ಸನ್ಮಾನ ಸಂದೇಶವಾಹಕರು ಬಂದು- (ಹೀಗೆ ಹೇಳಿದರು)”- "ಅಲ್ಲಾಹನ 
ದಾಸರನ್ನು ನನ್ನ ವಶಕ್ಕೆ نیف‎ ಬಿಡಿರಿ ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ 


ಪು್ಟೀಕರಣವು (ಮುಸ್ಲಿಮ್‌, ತಬ್ರಾನೀ ಮತ್ತು ಇಬ್ನ್‌ ಜರೀರ್‌ಗಳಲ್ಲಿ) ಸ್ವತಃ ಪ್ರವಾದಿವರ್ಯರಿಂದ(ಸು ಉಲ್ಲೇಖಗೊಂಡ 
ವರದಿಗಳಲ್ಲಿ ಸಿಗುತ್ತಡೆ. ಮೇಲಿನ ಸೂಕ್ತಗಳ ಕುರಿತು ವಿವೇಚಿಸಿದರೆ ಇವೆರಡು ವ್ಯಾಖ್ಯಾನಗಳ ಮಧ್ಯೆ ಇರುವ ಭಿನ್ನತೆಯು 
ಸುಲಭವಾಗಿ ನಿವಾರಣೆಯಾಗುತ್ತದೆ. ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರ(ರ) ವ್ಯಾಖ್ಯಾನದ ಬಗ್ಗೆ ಹೇಳುವುದಾದರೆ ಮಕ್ಕಾ 
ಪಟ್ಟಣಕ್ಕೆ ಪ್ರವಾದಿವರ್ಯರ(ಸ) ಪ್ರಾರ್ಥನೆಯಿಂದ ಉಂಟಾಗಿದ್ದ ಬರಗಾಲದಿಂದಾಗಿ ಸತ್ಯನಿಷೇಧಿಗಳ ಸೊಕ್ಕು ಮುರಿಯ 
ತೊಡಗಿತು ಮತ್ತು ಅವರು ಅದನ್ನು ಹೋಗಲಾಡಿಸಲು ಪ್ರಾರ್ಥಿಸಬೇಕೆಂದು ಪ್ರವಾದಿವರ್ಯರನ್ನು(ಸ) ವಿನಂಶಿಸಿಕೊಂಡಿದ್ದರು 
ಎಂಬುದೊಂದು ವಾಸ್ತವಿಕತೆಯಾಗಿದೆ. ಕುರ್‌ಆನಿನಲ್ಲಿ ಹಲವೆಡೆ ಈ ಘಟನೆಯ ಬಗ್ಗೆ ಸೂಚಿಸಲಾಗಿದೆ. ಈ ವಾಕೈಗಳಲ್ಲಿರುವ 
ಸೂಚನೆಯೂ ಅದೇ ಪರಿಸ್ಥಿತಿಯ ಕಡೆಗಿದೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಏಕೆಂದರೆ ಇಲ್ಲಿ ಹೇಳಿರುವ ಮಾತುಗಳೆಲ್ಲಾ 
ಸರಿಹೋಗಬೇಕಾದರೆ ಪ್ರಸ್ತುತ ಘಟನೆ ಪ್ರವಾದಿವರ್ಯರ(ಸು ಕಾಲದಲ್ಲೇ ಸಂಭವಿಸಿರಬೇಕು. ಆದುದರಿಂದ ಇಷ್ಟರ 
ಮಟ್ಟಿಗಂತೂ ಇಬ್ಲು ಮಸ್‌ಊದ್‌ರ(ರ) ವ್ಯಾಖ್ಯಾನವೇ ಸರಿಯೆಂದು ತೋರುತ್ತದೆ. ಆದರೆ 'ಹೊಗೆೇಯೂ ಪ್ರವಾದಿವರ್ಯರ(ಸು 
ಕಾಲದಲ್ಲೇ ಪ್ರಕಟವಾಗಿತ್ತೆಂಬ ಭಾಗವು ಸರಿಯೆಂದು ತೋರುವುದಿಲ್ಲ. ಕುರ್‌ಆನಿನಲ್ಲಿ. ಆಕಾಶವು ಹೊಗೆಯನ್ನು ತಂದಿತು 
ಮತ್ತು ಜನರನ್ನು ಆವರಿಸಿಕೊಂಡಿತು ಎಂದು ಹೇಳಲಾಗಿಲ್ಲ. ಬದಲಾಗಿ, "ಸರಿ, ಆಕಾಶವು ಸ್ಪಷ್ಟವಾದ ಹೊಗೆಯೊಂದಿಗೆ 
ಬಂದು' ಜನರನ್ನು ಆವರಿಸಿಕೊಳ್ಳಲಿರುವ ಆ ದಿನಕ್ಕಾಗಿ ಕಾಯಿರಿ" ಎಂದು ಹೇಳಲಾಗಿದೆ. ಅನಂತರದ ಸೂಕ್ತವನ್ನು ದೃಷ್ಟಿ 
ಯಲ್ಲಿಟ್ಟುಕೊಂಡು ನೋಡಿದರೆ ಈ ನುಡಿಯ ಸ್ಪಷ್ಟ ಅರ್ಥ “ಸಂದೇಶವಾಹಕರ ಬೋಧನೆಯನ್ನೂ ನೀವು ಒಪ್ಪುವುದಿಲ್ಲ. 
ಬರಗಾಲದ ರೂಪದಲ್ಲಿ ನೀಡಲಾಗಿರುವ ಎಚ್ಚರಿಕೆಯಿಂದಲೂ ನಿಮಗೆ ಬುದ್ಧಿ ಬರುವುದಿಲ್ಲ ಎಂದಾದರೆ ಇನ್ನು ಪುನರುತ್ಣಾನ 
ದಿನಕ್ಕಾಗಿ ಕಾಯಿರಿ, ಆಗ ಎಲ್ಲವೂ ನಿಮಗೆ ಅರ್ಥವಾಗುವುದು." ಇನ್ನು ಹೊಗೆಯ ವಿಷಯವಾಗಿ ಹೇಳುವುದಿದ್ದರೆ, ಅದು 
ಪುನರುತ್ನಾನದ ಕುರುಹುಗಳಲ್ಲಿ ಒಂದಾಗಿದ್ದು, ಬರಗಾಲಕ್ಕೆ ಸಂಬಂಧಿಸಿದ್ದಲ್ಲ. 

14. ಮೂಲದಲ್ಲಿ 'ರಸೂಲುನ್‌ ಕರೀಮ್‌' ಎಂಬ ಪದಗಳು ಪ್ರಯೋಗಗೊಂದಿವೆ. ಕರೀಮ್‌ ಎಂಬ ಪದವನ್ನು 
ಮಾನವರಿಗೆ ಪ್ರಯೋಗಿಸುವಾಗ ಅದರ ಅರ್ಥವು ಅತ್ಯಂತ ಉದಾತ್ತ ಹಾಗೂ ಅತ್ಯಂತ ಪ್ರಶಂಸಾರ್ಹ ಗುಣ ವಿಶೇಷಗಳನ್ನು 
ಹೊಂದಿದ ವ್ಯಕ್ತಿ ಎಂದಾಗುತ್ತದೆ. ಸಾಮಾನ್ಮ ಗುಣಗಳಿಗೆ ಈ ಪದವನ್ನು ಬಳಸಲಾಗುವುದಿಲ್ಲ. 

15. ಇಲ್ಲಿ ಉಲ್ಲೇಖಗೊಂಡಿರುವ ಮೂಸಾರ(ಅ) ಮಾತುಗಳು ಏಕಕಾಲದಲ್ಲಿ ನೀಡಲಾಗಿರುವ ಒಂದೇ ನಿರಂತರ 
ಉಪನ್ಯಾಸದ ಭಾಗಗಳಾಗಿರದೆ ಅನೇಕ ವರ್ಷಗಳ ಅವಧಿಯಲ್ಲಿ ಮತ್ತು ವಿವಿಧ ಸಂದರ್ಭಗಳಲ್ಲಿ ಅವರು ಫಿರ್‌ಔನ್‌ ಮತ್ತು 
ಅವನ ಆಸ್ಥಾನಿಗರ ಮುಂದೆ ಹೇಳಿದ ಮಾತುಗಳ ಸಾರಾಂಶವನ್ನು ಇಲ್ಲಿ ಕೆಲವೇ ವಾಕ್ಯಗಳಲ್ಲಿ ತಿಳಿಸಲಾಗುತ್ತಿದೆ ಎಂಬುದನ್ನು 
ಮೊದಲೇ ತಿಳಿದುಕೊಂಡಿರಬೇಕು. (ವಿವರಗಳಿಗಾಗಿ ನೋಡಿರಿ: ಸೂರ; ಆಲ್‌ ಅಲ್‌ರಾಫ್‌: 103ರಿಂದ 137, ಯೂನುಸ್‌: 
75ರಿಂದ 92, ತಾಹಾ: 47ರಿಂದ 76, ಅಶ್ಕುಅರಾ: 10ರಿಂದ 66, ಅನ್ನಮ್ಮ್‌: 7ರಿಂದ 14, ಅಲ್‌ ಕಸಸ್‌: 25ರಿಂದ 43, 
ಅಲ್‌ ಮೂಮಿನ್‌: 23ರಿಂದ 46, ಅರುಖ್‌ರುಫ್‌: 46ರಿಂದ 56 ಮತ್ತು ಇವೆಲ್ಲದರ ಟಪ್ಪಣಿಗಳು) 

16. ಮೂಲದಲ್ಲಿ 'ಅದ್ಲೂಇಲಯ್ಯ ಇಬಾದಲ್ಲಾ' ಎಂಬ ಪದಗಳನ್ನು ಪ್ರಯೋಗಿಸಲಾಗಿದೆ. ಇದರ ಒಂದು ಅನುವಾದವು 
ನಾವು ಮೇಲೆ ಕೊಟ್ಟಿರುವಂತಿದೆ. ಈ ದೃಷ್ಟಿಯಿಂದ ಇದು ಸೂರಃ ಅಲ್‌ರಾಫ್‌ (ಸೊಕ್ತೆ: 105), ಸೂರಃ ತಾಹಾ (ಸೂಕ್ತ: 47) 
ಮತ್ತು ಅಶ್ಕುಅರಾ (ಸೂಕ್ತ17)ಗಳಲ್ಲಿ ಬಂದ "ಬನೀ ಇಸ್ರಾಈಲರನ್ನು ನನ್ನ ಸಂಗಡ ಕಳುಹಿಸಿ ಕೊಡು” ಎಂಬ ಮಾತಿನ 
ಸಮಾನಾರ್ಥದಲ್ಲಿದೆ. ಹೆ. ಅಬ್ದುಲ್ಲಾ ಜಿನ್‌ ಅಬ್ಬಾಸ್‌ರಿಂದ(ರ) ಉಲ್ಲೇಖಗೊಂಡಿರುವ ಇನ್ನೊಂದು ಅರ್ಥವು- "ಅಲ್ಲಾಹನ ದಾಸರೇ, 
ನನ್ನೆ ಹಕ್ಕನ್ನು ಕೊಡಿರಿ” ಎಂದಾಗಿದೆ. ಅರ್ಥಾತ್‌- ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ, ನನ್ನ ಮೇಲೆ ವಿಶ್ವಾಸವಿರಿಸಿರಿ ಮತ್ತು ನನ್ನ 
ಮಾರ್ಗದರ್ಶನವನ್ನು ಅನುಸರಿಸಿರಿ. ಇದು ದೇವವತಿಯಿಂದ ನಿಮ್ಮ ಮೇಲಿರುವ ನನ್ನ ಹಕ್ಕಾಗಿರುತ್ತದೆ. "ನಾನು ನಿಮ್ಮ ಪಾಲಿಗೆ 
ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿರುತ್ತೇನೆ” ಎಂಬ ಅನಂತರದ ಮಾತು ಈ ಎರಡನೆಯ ಅರ್ಥಕ್ಕೆ ಸರಿ ಹೊಂದುತ್ತದೆ. 


ಕಾಂಡ-25 


44. ಅದ್ದುಖಾನ್‌ 667 


ಪತ Sy QF BES انان‎ 


7 ے۔‎ AE ہےر کے ےھ‎ 2S کو کے مار کچھ‎ 
ریا‎ ChE پر نووا بی‎ o> ان‎ ಹುಡಿ 
ಸಂದೇಶವಾಹಕನಾಗಿದ್ದೇನೆ!' ಅಲ್ಲಾಹನ ವಿರುದ್ಧ ವಿದ್ರೋಹವೆಸಗಬೇಡಿ. ನಾನು (ನನ್ನ ಪ್ರವಾದಿತ್ವದ 
ಬಗ್ಗೆ) ಸುಸ್ಪಷ್ಟ ಪುರಾವೆಯನ್ನು ನಿಮ್ಮ ಮುಂದಿಡುತ್ತೇನೆ. ನೀವು ನನ್ನ ಮೇಲೆ ಹಲ್ಲೆ ನಡೆಸುವುದರ 
ಬಗ್ಗೆ ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ. ನೀವು ನನ್ನ ಮಾತು ಕೇಳದಿದ್ದರೆ 
ನನ್ನ ಮೇಲೆ ಕೈ ಮಾಡುವುದರಿಂದ ದೂರವಿರಿ." ಕೊನೆಗೆ ಅವರು ತಮ್ಮ ಪ್ರಭುವನ್ನು ಕೂಗಿ, 


17. ಅರ್ಥಾತ್‌- ನಂಬಿಕೆಗೆ ಅರ್ಹನಾದ ರಸೂಲನಾಗಿರುತ್ತೇನೆ. ನಾನು, ನನ್ನ ಕಡೆಯಿಂದ ಯಾವುದೇ ಮಾತನ್ನು ಸೇರೆಸಿ 
ಹೇಳುವವನಲ್ಲ ಅಥವಾ ನಾನು ನನ್ನ ಯಾವುದಾದರೂ ಸ್ವಂತ ಅಪೇಕ್ಷೆ ಅಥವಾ ಸ್ವಾರ್ಥಕ್ಕಾಗಿ ಸ್ವತಃ ಒಂದು ಆದೇಶ ಅಥವಾ 
ನಿಯಮವನ್ನು ರಚಿಸಿಕೊಂಡು, ಅದನ್ನು ಅಲ್ಲಾಹನ ಹೆಸರಲ್ಲಿ ಮುಂದಿಡುವವನಲ್ಲ. ನನ್ನನ್ನು ಕಳುಹಿಸಿದವನು ಹೇಳಿದ್ದನ್ನೇ 
ಏನೊಂದೂ ಹೆಚ್ಚು ಕಡಿಮೆ ಮಾಡದೆ ನಾನು ನಿಮಗೆ ತಲಪಿಸುವೆನೆಂದು ನೀವು ನನ್ನ ಮೇಲೆ ಭರವಸೆಯಿಡಬಹುದು. (ಈ 
ಎರಡು ನುಡಿಗಳು ಹ. ಮೂಸಾ(ಲ) ತನ್ನ ಸಂದೇಶವನ್ನು ಪ್ರಪ್ರಥಮವಾಗಿ ಸಾರಿದ್ದ ಸಂದರ್ಭದ್ದಾಗಿದ್ದುವೆಂಬುದು ಗಮನದಲ್ಲಿರಬೇಕು.) 

18. ಬೇರೆ ಮಾಠಿನಲ್ಲಿ ಇದರ ತಾತ್ಸರ್ಯವೇನೆಂದರೆ- ನನ್ನ. ವಿರುದ್ಧ ನೀವು ತೋರುತ್ತಿರುವ ಉದ್ಧಟತನವು ವಾಸ್ತವದಲ್ಲಿ 
ಅಲ್ಲಾಹನ ವಿರುದ್ಧ ತೋರುವ ಉದ್ದಟತನವಾಗಿದೆ. ಏಕೆಂದರೆ ನನ್ನ ಯಾವ ಮಾತುಗಳನ್ನು ಕೇಳಿ ನೀವು ರೊಚ್ಚಗೇಳುತ್ತಿರುವಿರೋ 
ಅವು ಸಾಕ್ಷಾತ್‌ ಅಲ್ಲಾಹನ ಮಾತುಗಳೇ ಹೊರತು ನನ್ನ ಮಾತುಗಳಲ್ಲ. ನಾನು ಅವನ ಸಂದೇಶವಾಹಕನೆಂಬ ನೆಲೆಯಲ್ಲಿ 
ಅವುಗಳನ್ನು ಸಾರುತ್ತಿದ್ದೇನೆ, ನಾನು ದೇವನತಿಯಿಂದ ನೇಮಿಸಲ್ಪಟ್ಟವನೆಂಬ ಬಗ್ಗೆ ನಿಮಗೆ ಸಂಶಯವೇನಾದರೂ ಇದ್ದರೆ ನಾನು 
ದೇವವತಿಯಿಂದ ನೇಮಿಸಲ್ಪಟ್ಟವನೇ ಆಗಿರುತ್ತೇನೆಂಬ ಬಗ್ಗೆ ಸುಸ್ಪಷ್ಟ ಪುರಾವೆಯನ್ನೂ ತೋರಿಸಿ ಕೊಡುತ್ತಿದ್ದೇನೆ- ಇಲ್ಲಿ 
ಪುರಾಷೆಯೆಂದು ಕರೆದಿರುವುದು ಹ. ಮೂಸಾ(ಅ) ಪ್ರಥಮ ಬಾರಿ ಫಿರ್‌ಔನನ ಆಸ್ಥಾನಕ್ಕೆ ಹೋದಂದಿನಿಂದ, ಅವರ ಈಜಿಪ್ಟ್‌ 
ವಾಸ್ತವ್ಯದ ಕೊನೆಯ ತನಕ ಅನೇಕಾರು ವರ್ಗಗಳ ವರೆಗೆ ಫಿರ್‌ಔನ್‌ ಮತ್ತು ಅತನ ಜನಾಂಗದವರಿಗೆ ತೋರಿಸುತ್ತಾ ಬಂದಂತಹ 
ಪವಾಡಗಳ ದೀರ್ಫುು ಸರಣಿಯನ್ನೇ ಹೊರತು ಯಾವುದಾದರೂ ಒಂದು ಪವಾಡವನ್ನೆಲ್ಲ. ಪ್ರತೀ ಬಾರಿಯೂ ಜನರು ಒಂದು 
ಪುರಾವೆಯನ್ನು ನಿರಾಕರಿಸಿದಾಗ ಮೂಸಾ(ಲಅ) ಅದಕ್ಕಿಂತಲೂ ಪ್ರಬಲವಾದ ಇನ್ನೊಂದು ಪುರಾವೆಯನ್ನು ಅವರ ಮುಂದಿಡುತ್ತಿದ್ದರು. 
(ವಿವರಣೆಗಾಗಿ ಸೂರಃ ಅರಖ್ಲುಖ್‌ರುಫ್‌ನ 42 ಮತ್ತು 43ನೆಯ ಟಿಪ್ಪಣಿಗಳನ್ನು ನೋಡಿರಿ) 

19. ಆ ಕಾಲದಲ್ಲಿ ಹ. ಮೂನಾ(ಅ) ಮುಂದಿಟ್ಟ ಎಲ್ಲ ನಿದರ್ಶನಗಳನ್ನು ಕಂಡೂ ಫಿರ್‌ಔನನು ತನ್ನ ಹಟಮಾರಿತನವನ್ನು 
ಮುಂದುವರಿಸಿದ್ದನು. ಆದರೆ ಆ ನಿದರ್ಶನಗಳನ್ನು ಕಂಡ ಈಜಿಪ್ಟ್‌ನ ಪ್ರಜೆಗಳು ದಿನೇದಿನೇ ಹೆಚ್ಚೆಚ್ಚು ಪ್ರಭಾವಿತರಾಗುತ್ತಾ 
ಹೋಗುತ್ತಿರುವುದನ್ನು ಕಂಡು ಫಿರ್‌ಔನನಿಗೆ ದಿಕ್ಕೇ ತೋಚದಂತಾಗಿತ್ತು. ಈ ಪರಿಸ್ಥಿತಿಯಲ್ಲಿ ಅವನು ತನ್ನ ತುಂಬು 
ಆಸ್ಥಾನದಲ್ಲಿ, ಸೂರಃ ಅರುಖ್ಲುಖ್‌ರುಫ್‌ನಲ್ಲಿ (ಸೂಕ್ತ 51, 53) ಪ್ರಸ್ತಾಪಿಸಿರುವಂತಹ ಭಾಷಣ ಮಾಡಿದನು. (ನೋಡಿರಿ, 
ಸೂರಃ ಅರು್ಲುಖ್‌ರುಫ್‌, ಟಿಪ್ಪಣಿ- 45ರಿಂದ 49) ಕೊನೆಗೆ ಅವನು ಪರಿಸ್ಥಿತಿ ತನ್ನ ಕ್ಕ ಮೂರುತ್ತಿರುವುದನ್ನು ಕಂಡು, 
ಅಲ್ಲಾಹನ ಸಂದೇಶವಾಹಕರನ್ನು ಕೊಂದು ಹಾಕಲು ಅಣಿಯಾದನು. ಆಗ ಹ. ಮೂಸಾ(ಅ) ಸೂರಃ ಮೂಮಿನ್‌ನ 27ನೆಯ 
ಸೂಕ್ತದಲ್ಲಿರುವಂತೆ "ವಿಚಾರಣೆಯ ದಿನದ ಮೇಲೆ ನಂಬಿಕೆ ಇಲ್ಲದ ಅಹೆಂಕಾರಿಯ ವಿರುದ್ಧ ನಾನು ನನ್ನೆ ಪ್ರಭುವಿನ ಆಶ್ರಯ 
ಪಡೆದೆನು” ಎಂದರು. ಇಲ್ಲಿ ಹ. ಮೂಸಾ(ಅ) ತಮ್ಮ ಅದೇ ಮಾತನ್ನು ನೆನಪಿಸುತ್ತಾ ಫಿರ್‌ಔನ್‌ ಮತ್ತವನ ಆಸ್ಲಾನಿಗರೊಡನೆ- 
"ನೋಡಿರಿ, ನಾನು ನಿಮ್ಮ ಎಲ್ಲ ಆಕ್ರಮಣಗಳ ವಿರುದ್ಧ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹನ ಅಭಯವನ್ನು 
ಪಡೆದಿರುತ್ತೇನೆ. ಇನ್ನು ನನಗೆ ನೀವು ಯಾವ ಹಾನಿಯನ್ನೂ ಮಾಡಲಾರಿರಿ. ನೀವು ನಿಮ್ಮ ಸ್ವಂತ ಹಿತ ಬಯಸುವಿರಾದರೆ ನನ್ನ 
ಮೇಲೆ ಆಕ್ರಮಣ ಮಾಡಬೇಡಿ. ನೀವು ನನ್ನ ಮಾತನ್ನು ಒಪ್ಪದಿದ್ದರೆ ಚಿಂತಿಲ್ಲ. ಆದರೆ ಖಂಡಿತ ನನ್ನ ಮೇಲೆ ಕೈ ಮಾಡಬೇಡಿ. 


ಇದರ ದುಷ್ಪರಿಣಾಮವನ್ನು ನೀವು ಕಂಡೇ ತೀರುವಿರಿ" ಎಂದರು.‏ مہات 


ಕಾಂಡ-25 


کن [ac ್‌- ಕಿ 4೨ರ HAI‏ سط .ےم کھ سے و ہے سو مر 
Bl REEL NT Gl EAE SS NG‏ 
LL S29 rrr‏ ہے رھ ET‏ کے ٹچ BEN‏ 
SL NSE‏ مغرقوں ہک iS i FSS‏ 
“Cr‏ ے -ತಿಭೆ‏ سای EVE Thy Tos,‏ سے 
۳ کے مقایکو ಸ್ರಿ‏ نما کانوا ذیھا [oT L$ USES‏ 
TB‏ کر گر سے سے Be‏ میں شض 
EGS EG Nak 8.‏ 
'ಇವುರೊಂಡು "ಅಪರಾಧಿ ಜನಾರಗದವರಾಗಿದ್ದಾರೆ" ಎಂದರು.೫ (ಅದಕ್ಕೆ ಉತ್ತರವಾಗಿ) "ಹಾಗಿದ್ದರೆ‏ 
ನೀವು: ರಾತೋರಾತ್ರಿ ನನ್ನ ದಾಸರನ್ನು ಕರೆದುಕೊಂಡು - ಹೋಗಿಬಿಡಿರಿ೨: ನಿಮ್ಮನ್ನು -ಬೆನ್ನಟ್ಟಲಾಗುವುದು.3”‏ 
ಸಮುದ್ರವನ್ನು ಅದರ ಪಾಡಿಗೆ ತೆರೆದೇ ಇಡಲು ಬಿಡಿರಿ. ಈ ಸೇನೆಯು ಸಂಪೂರ್ಣ ಮುಳುಗಿ‏ 
ಹೋಗುವುದು (ಎಂದು ಹೇಳಲಾಯಿತು)” ಅವರು ಅದೆಷ್ಟೋ ಉದ್ಯಾನಗಳನ್ನೂ ಚಿಲುಮೆಗಳನ್ನೂ‏ 
ಹೊಲಗಳನ್ನೂ ಭವ್ಯ 'ಅರಮನೆಗಳನ್ನೂ ಬಿಟ್ಟು ಹೋದರು. ಅವರು ಸುಖಿಸುತ್ತಿದ್ದ ಎಷ್ಟೋ ಭೋಗ‏ 
ಸಾಮಗ್ರಿಗಳು ಅವರ ಹಿಂದೆಯೇ ಉಳಿದು ' ಬಿಟ್ಟವು. ಅವರ ಅಂತ್ಯ ಹೀಗಾಯಿತು, ನಾವು ಇತರರನ್ನು‏ 
ಈ ವಸ್ತುಗಳ ವಾರೀಸುದಾರರಾಗಿ ಮಾಡಿದೆವು. ತರುವಾಯ ಆಕಾಶವಾಗಲಿ-ಭೂಮಿಯಾಗಲಿ ಅವರಿಗಾಗಿ‏ 


20. 'ಇವರು ಅಪರಾಧಿಗಳಾಗಿದ್ದಾರೆ' ಎಂಬುದು ಹ. ಮೂಸಾ(ಅ) ಅಲ್ಲಾಹನ ಮುಂದಿಟ್ಟ ಅಂತಿಮ ವರದಿಯಾಗಿದೆ. 
ಅರ್ಥಾತ್‌- ಅವರು ಅಪರಾಧಿಗಳೆಂಬುದು ಈಗ ಖಚಿತವಾಗಿ ಸಾಬೀತಾಗಿ ಬಿಟ್ಟಿದೆ. ಇನ್ನು ಇವರಿಗೆ ರಿಯಾಯಿತಿ ನೀಡುವ 
ಮತ್ತು ತಮ್ಮನ್ನು ಸುಧಾರಿಸಿಕೊಳ್ಳಲು ಇನ್ನಷ್ಟು ಕಾಲಾವಕಾಶ ಕೊಡುವ ಅಗತ್ಯ ಉಳಿದಿಲ್ಲ. ಇನ್ನು ನೀನು (ಅಲ್ಲಾಹನು)' 
ಅಂತಿಮ ತೀರ್ಪು. ನೀಡಿ ಬಿಡುವ ಕಾಲ ಬಂದು ಬಿಟ್ಟಿದೆ. y ۱ ٠ 

21. ಅರ್ಥಾತ್‌- ಸತ್ಯವಿಶ್ವಾಸ ಸ್ವೀಕಾರ ಮಾಡಿರುವ ಎಲ್ಲರನ್ನೂ ಕೊಂಡೊಯ್ಯಿರಿ. ಅವರಲ್ಲಿ ಬನೀ ಇಸ್ರಾಈಲರೂ ಇದ್ದರು. 
ಹ. ಯೂಸುಫ್‌ರ(ಅ) ಕಾಲದಿಂದ ಹ. ಮೂಸಾರ(ಅ) ಆಗಮನದ ವರೆಗಿನ ಅವಧಿಯಲ್ಲಿ ಮುಸ್ಲಿಮರಲ್ಲಿ ಸೇರಿಕೊಂಡಿದ್ದ 
ಈಜಿಪ್ಟ್‌ನ ಕಿಬ್ರೀ ನಾಗರಿಕರೂ ಇದ್ದರು. ಹ. ಮೂಸಾರ(ಅ) ನಿದರ್ಶನಗಳನ್ನು ಕಂಡು ಹಾಗೂ ಅವರ ಸಂದೇಶದಿಂದ ಪ್ರಭಾವಿತ 
ರಾಗಿ ಇಸ್ಲಾಮ್‌ ಸ್ಕೀಕರಿಸಿದ್ದ ಈಜಿಪ್ಸ್‌ನವರೂ ಇದ್ದರು. (ವಿವರಣೆಗಾಗಿ ಸೂರಃ ಯೂಸುಫ್‌ನ 68ನೆಯ ಟಿಪ್ಪಣಿ ನೋಡಿರಿ.) 

22. ಇದು, ಹಿಜ್ರತಿನ ಬಗ್ಗೆ ಹ. ಮೂಸಾರಿಗೆಅ) ಕೊಡಲಾಗಿದ್ದ ಪ್ರಥಮ ಆಜ್ಞೆ (ವಿವರಣೆಗಾಗಿ ಸೂರಃ ತಾಹಾದ 53ನೆಯ 
ಟಿಪ್ಪಣಿ ಮತ್ತು ಅಶ್ಕುಅರಾದ 52ರಿಂದ 66ನೆಯ ಸೂಕ್ತಗಳನ್ನು ನೋಡಿರಿ) | 
೫. ಈ ಅಪ್ಪಣೆಯನ್ನು ಹ. ಮೂಸಾ(ಲ) ತಮ್ಮ ಸಂಗಡಿಗ ಸಮೂಹದೊಂದಿಗೆ ಸಮುದ್ರವನ್ನು ದಾಟಿದ ಬಳಿಕ, 
ಪವಾಡದಿಂದಾಗಿ ಸಮುದ್ರದಲ್ಲಿ ಉಂಟಾಗಿದ್ದ ದಾರಿಯ ಮೂಲಕ ಫಿರ್‌ಔನ್‌ ಮತ್ತವನ ಸೇನೆಯು ಬರಬಾರದೆಂಬ ಉದ್ದೇಶ 
ದಿಂದ ಅದನ್ನು ಮತ್ತೆ ಪೂರ್ವಸ್ಥಿತಿಗೆ ತರಲು ಸಮುದ್ರಕ್ಕೆ ಲಾಠಿಯಿಂದ ಹೊಡೆಯಬೇಕೆಂದು ಬಯಸುತ್ತಿದ್ದಾಗ ನೀಡಲಾಯಿತು. 
ಆಗ, "ಹಾಗೆ ಮಾಡಬೇಡಿರಿ. ಅದು ಹಾಗೆಯೇ ತೆರೆದಿರಲಿ. ಅದೇ ದಾರಿಯಲ್ಲಿ ಫಿರ್‌ಔನ್‌ ಮತ್ತು ಅವನ ಸೇನೆ ಇಳಿದು ಬರಲಿ. 
ಅನಂತರ ಸಮುದ್ರವನ್ನು ಬಿಟ್ಟು ಬಿಡಲಾಗುವುದು ಮತ್ತು ಇಡೀ ಸೈನ್ಯವನ್ನು ಮುಳುಗಿಸಿ ಬಿಡಲಾಗುವುದು” ಎಂದು ಹೇಳಲಾಯಿತು. 

24. ಹರ್ರುತ್‌ ಹಸನ್‌ ಬಸರಿಯವರ(ರ) ಪ್ರಕಾರ ಇದು. ಬನೀ ಇಸ್ರಾಈಲರ ಕುರಿತಾಗಿದ್ದು, ಅವರನ್ನು ಅಲ್ಲಾಹನು 
ಫಿರ್‌ಔನ್‌ನ ಬಳಿಕ ಈಜಿಪ್ಟ್‌ನ ಉತ್ತರಾಧಿಕಾರಿಗಳಾಗಿ ಮಾಡಿದ್ದನು. ಕತಾದರ ಪ್ರಕಾರ ಫಿರ್‌ಔನನ ವಂಶದ ಬಳಿಕ ಈಜಿಪ್ಟ್‌ನ 
ಉತ್ತರಾಧಿಕಾರಿಗಳಾದ ಇತರರ ಕುರಿತಾಗಿದೆ. ಏಕೆಂದರೆ, ಬನೀ ಇಸ್ರಾಈಲರು ಈಜಿಪ್ಟ್‌ನಿಂದ ಹೊರಟು ಹೋಗಿಬಿಟ್ಟ ಬಳಿಕ 
تو‎ ಮರಳಿ ಬಂದು ಆ ಭೂಭಾಗದ ಉತ್ತೆರಾಧಿಕಾರಿಗಳಾದರೆಂಬುದರ ಪ್ರಸ್ತಾಪ ಇತಿಹಾಸದಲ್ಲೆಲ್ಲೂ ಇಲ್ಲ. ಇದೇ 
ಭಿನ್ನಾಭಿಪ್ರಾಯವು ಅನಂತರದ ವ್ಯಾಖ್ಯಾನಕಾರರಲ್ಲೂ' ಕಂಡು ಬರುತ್ತದೆ. (ಹೆಚ್ಚಿನ ವಿವರಗಳಿಗಾಗಿ ಸೂರಃ ಅಶ್ಕುಅರಾದ 
45ನೆಯ ಟಿಪ್ಪಣಿಯನ್ನು ನೋಡಿರಿ.) 


. ಕಾಂಡ-25 


4. ಅದ್ದುಖಾನ್‌ 669 


ASE TCE og) shill من‎ sd 
ನಾ وم ساس یں‎ SHINEE 
2 EES SMES للا‎ IHN 5 
رك سم بر‎ 


ರೋದಿಸಲಿಲ್ಲ35 ಮತ್ತು ಒಂದಿಷ್ಟು ಕಾಲಾವಕಾಶವನ್ನೂ ಅವರಿಗೆ ನೀಡಲಾಗಲಿಲ್ಲ. ಹೀಗೆ ನಾವು ಬನೀ 
ಇಸ್ರಾಈಲರನ್ನು ನಿಂದನೀಯ ಯಾತನೆಯಿಂದಲೂ ಮಿತಿವೊರಿ ಸಾಗುವವರ ಪೈಕಿ ನಿಜಕ್ಕೂ ಅತ್ಯಂತ 
ಮೇಲ್ಮಟ್ಟದವನಾಗಿದ್ದ* ಫಿರ್‌ಔನನಿಂದಲೂ?' ಮುಕ್ತಿ ನೀಡಿದೆವು. ನಾವು, ಅವರ ಅವಸ್ಥೆಯನ್ನು 
ತಿಳಿದಿರುತ್ತಲೇ ಅವರಿಗೆ ಜಗತ್ತಿನ ಇತರ ಜನಾಂಗಗಳ ಮೇಲೆ ಪ್ರಾಶಸ್ಯ ನೀಡಿದೆವು ಮತ್ತು ಸುಸ್ಪಷ್ಟ 
ಪರೀಕ್ಸೆಯಿದ್ದ ನಿದರ್ಶನಗಳನ್ನು ಅವರಿಗೆ ತೋರಿಸಿ ಕೊಟ್ಟೆ 

(34-42) ಇವರು ಹೇಳುತ್ತಾರೆ: "ನಮ್ಮ ಪ್ರಥಮ ಬಾರಿಯ ಮೃತ್ಯುವಿನ ಹೊರತು ಬೇರೇನೂ 
ಇಲ್ಲ. ಆ ಬಳಿಕ ನಾವು ಪುನಃ ಎಬ್ಬಿಸಲ್ಪಡಲಾರೆವು. ನೀವು ಸತ್ಯವಾದಿಯಾಗಿದ್ದರೆ ನಮ್ಮ ಪೂರ್ವಜರನ್ನು 


25. ಅರ್ಥಾತ್‌- ಅವರು ಆಡಳಿತಗಾರರಾಗಿದ್ದಾಗ ಮಹಾ ಪ್ರತಾಪಿಗಳಾಗಿದ್ದರು. ಆದರೆ, ಅವನತಿಯ ಹೊಂಡಕ್ಕೆ ಬಿದ್ದಾಗ 
ಅವರಿಗಾಗಿ ಕಣ್ಣೀರು ಸುರಿಸುವವರು ಯಾರೂ ಇರಲಿಲ್ಲ. ಅವರು ಜನತೆಗೆ ಯಾವ ಹಿತವನ್ನೂ ಮಾಡಿರಲಿಲ್ಲ. ಆದ್ದರಿಂದ ಯಾರೂ 
ಅವರಿಗಾಗಿ ಕಣ್ಣೀರು ಸುರಿಸಲಿಲ್ಲ. ಇನ್ನು ಅವರ ದೇವರನ್ನು ಮೆಚ್ಚಿಸುವ ಯಾವುದೇ ಕಾರ್ಯವನ್ನೂ ಮಾಡಿರಲಿಲ್ಲವಾದ್ದೆರಿಂದ 
ಅವರ ವಿನಾಶದ ಬಗ್ಗೆ ಆಕಾಶದವರೂ ಮರುಗಲಿಲ್ಲ. 

26. ಇದರಲ್ಲಿ ಕುರೈಶ್‌ ಸತ್ಮನಿಷೇಧಿಗಳ ಸರದಾರರ ಬಗ್ಗೆ ಒಂದು ಲಘುವಾದ ಅಣಕವಿದೆ. ತಾತ್ಸರ್ಯವೇನೆಂದರೆ- ದಾಸ್ಕದ 

ಮಿತಿಯನ್ನು ಉಲ್ಲಂಘಸಿದವರ ಪೈಕಿ ನಿಮಗಿರುವ ಸ್ಥಾನವಾದರೂ ಏನು? ಅತ್ಕುನ್ನತ ಮಟ್ಟದ ಬಂಡುಕೋರನು ಫಿರ್‌ಔನನಾಗಿದ್ದನು. 
ಅವನು ಅಂದು, ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯದಲ್ಲಿ ತನ್ನ ದೇವತ್ವವನ್ನು ಮೆರೆಯುತ್ತಿದ್ದನು. ಅಂತಹವನನ್ನೇ ನಾವು 
ಕೆಸಕಡ್ಡಿಯಂತೆ ನೀರು ಪಾಲುಗೊಳಿಸಿದೆವು. ಹೀಗಿರುತ್ತಾ ದೇವ ಪ್ರತಾಪವನ್ನು ಎದುರಿಸಲು ನಿಮಗೆ ಹೇಗೆ ತಾನೇ ಸಾಧ್ಯವಾದೀತು? 

27. ಅರ್ಥಾತ್‌- ಸ್ವತಃ ಫಿರ್‌ಔನನೇ ಅವರ ಪಾಲಿಗೆ ಸಾಕ್ಷಾತ್‌ ಯಾತನೆಯಾಗಿದ್ದನು. ಇತರ ಯಾತನೆಗಳೆಲ್ಲವೂ ಆ ಒಂದು 
ಯಾತನೆಯ ದುಷ್ಪರಿಣಾಮಗಳಾಗಿದ್ದುವು. > 

28. ಅರ್ಥಾತ್‌- ಬನೀ ಇಸ್ರಾಈಲರ ವಿಶೇಷತೆ ಮತ್ತು ದೌರ್ಬಲ್ಯ ಇವೆರಡೂ ಅಲ್ಲಾಹನಿಗೆ ಶಿಳಿದಿದ್ದುವು. ಅವನು ಏನೂ 
ವಿವೇಚನೆ ಮಾಡದೆ ಹೀಗೆಯೇ ಕಣ್ಮುಚ್ಚಿಕೊಂಡು ಅವರನ್ನು ಆರಿಸಿಕೊಂಡದ್ದಲ್ಲ. ಆ ಕಾಲದಲ್ಲಿ ಈ ಲೋಕದಲ್ಲಿ ವಾಸಿಸುತ್ತಿದ್ದ 
ಜನಾಂಗಗಳ ಪೈಕಿ ಅವನ ದೃಷ್ಟಿಯಲ್ಲಿ ಅವರೇ ಅತ್ಯಂತ ಅರ್ಹ ಜನಾಂಗವಾಗಿದ್ದುದರಿಂದಲೇ ಅವನು ಅವರನ್ನು ತನ್ನ 
ಸಂದೇಶವಾಹಕರಾಗಿ ಮತ್ತು ಏಕದೇವತ್ವದ ಧ್ವಜವಾಹಕರಾಗಿ ಮಾಡಲು ಆಯ್ಕೆ ಮಾಡಿದ್ದನು. 

29. (ವಿವರಣೆಗಾಗಿ ಸೂರಃ ಅಲ್‌ ಬಕರಃ 49ರಿಂದ 73, ಅನ್ನಿಸಾ: 153ರಿಂದ 161, ಅಲ್‌ ಮಾಇದಃ 20ರಿಂದ 26, 
ಅಲ್‌ ಅ್‌ರಾಫ್‌ 137ರಿಂದ 171 ಮತ್ತು ಸೂರಃ ತಾಹಾದ 80ರಿಂದ 98ರ ವರೆಗಿನ ಸೂಕ್ತಗಳನ್ನು ನೋಡಿರಿ) 

30. ಅರ್ಥಾತ್‌- ನಾವು ಪ್ರಥಮ ಸಲ ಸತ್ತಾಗ, ಅದರೊಂದಿಗೇ ನಾಶವಾಗಿ ಬಿಡುತ್ತೇವೆ. ಅದರಾಚೆ ಯಾವ ಜೀವನವೂ 
ಇಲ್ಲ ಎನ್ನುತ್ತಾರೆ. 'ಪ್ರಥಮ ಮರಣ' ಎಂದು ಹೇಳಿದ ಮಾತ್ರಕ್ಕೆ ಅದರ ಬಳಿಕ ಎರಡನೆಯ ಮರಣವೂ ಇರಬೇಕೆಂದಿಲ್ಲ. ಒಬ್ಬನಿಗೆ 
ಪ್ರಥಮ ಮಗು ಜನಿಸಿತು ಎಂದು ನಾವು ಹೇಳುವಾಗ, “ಅವನಿಗೆ ಆ ಬಳಿಕೆ ಎರಡನೆಯ ಮಗುವೂ ಜನಿಸಬೇಕೆಂದೇನೂ ಇಲ್ಲ. 
ಪ್ರಥಮ ಮಗು ಎಂದು ಹೇಳಲು, ಅದಕ್ಕಿಂತ ಮುಂಚೆ ಬೇರೆ ಮಗು ಇರಲಿಲ್ಲ ಎಂಬ ಕಾರಣವೇ ಸಾಕಾಗುತ್ತದೆ. 


ಕಾಂಡ-25 


670 ಕುರ್‌ಆನ್‌ ವ್ಯಾಖ್ಯಾನ 


CUS SMS SHANE ما‎ seh EH 
AOA SN ےت‎ 


ಎಬ್ಬಿಸಿ ತನ್ನಿರಿ." ಇವರು ಉತ್ತಮರೋ ಅಥವಾ 'ತುಬ್ಬಆ್‌' ಜನಾಂಗ ಮತ್ತು ಸ ಹಿಂದಿನವರು 
ಉತ್ತಮರೋಲ್‌ ಅವರು ಅಪರಾಧಿಗಳಾಗಿದ್ದುದರಿಂದಲೇ ನಾವು ಅವರನ್ನು ನಾಶಗೊಳಿಸಿದೆವು5 ಈ ಭೂಮಿ- 
ಅಕಾಶಗಳನ್ನೂ ಅವುಗಳ ನಡುವೆ ಇರುವ ವಸ್ತುಗಳನ್ನೂ ನಾವೇನೂ ಲೀಲೆಗಾಗಿ ಉಂಟು ಮಾಡಿದುದಲ್ಲ. 
ನಾವು ಅವುಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿದ್ದೇವೆ. ಆದರೆ ಇವರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ.3 


31. ಸತ್ತು ಹೋದ ಬಳಿಕ ಯಾರೂ ಪುನಃ ಜೀವಂತವಾಗಿ ಮರಳಿ ಬಂದುದನ್ನು ನಾವು ಕಂಡಿಲ್ಲ. ಆದುದರಿಂದ 
ಮರಣಾನಂತರ ಬೇರೆ ಜೀವನವಿಲ್ಲವೆಂದು ನಾವು ಖಚಿತವಾಗಿ ಹೇಳಬಲ್ಲೆವು ಎಂಬುದು ಅವರ ವಾದ. ನಿಜಕ್ಕೂ ಇನ್ನೊ೦ದು 
ಜೀವನ ಇದೆಯೆಂದು ನೀವು ವಾದಿಸುವಿರಾದರೆ, ನಮಗೆ ನಂಬಿಕೆ ಮೂಡುವಂತಾಗಲು ನಮ್ಮ ಪೂರ್ವಜರನ್ನು ಗೋರಿಗಳಿಂದ 
ಬಿಸಿ ತನ್ನಿರಿ. ಹೀಗೆ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲವೆಂದಾದರೆ ನಿಮ್ಮ ವಾದವು ಆಧಾರ ರಹಿತವೆಂದು ನಾವು ತಿಳಿಯುವೆವು 
ಎಂದು ಅವರು ಹೇಳುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಇದು ಮರಣೋತ್ತರ ಜೀವನದ ವಿರುದ್ಧ ಬಹಳ ಪ್ರಬಲ ಪುರಾವೆ 
ಯಾಗಿತ್ತು. ವಾಸ್ತವದಲ್ಲಿ ಇದು ಒಂದು ಪೊಳ್ಳು ತರ್ಕವಾಗಿತ್ತು. ಮರಣ ಹೊಂದಿದವನು ಜೀವಂತನಾಗಿ ಇದೇ ಲೋಕಕ್ಕೆ 
ಮರಳಿ ಬರಲಿರುವನೆಂದು ಅವರೊಡನೆ ಹೇಳಿದವರಾರು? ಪ್ರವಾದಿವರ್ಯರಾಗಲಿ(ಸ) ಬೇರಾವ ಮುಸ್ಲಿಮರಾಗಲಿ ನಾವು 
ಸತ್ತವರನ್ನು ಬದುಕಿಸುವವರೆಂದು ಎಂಬಾದರೂ ವಾದಿಸಿದ್ದುಂಟೇ? 

32. ಬೇರೆ ಬೇರೆ ದೇಶದ ರಾಜರುಗಳಿಗೆ ಕಿಸ್ರಾ, ಕೈಸರ್‌, ಫಿರ್‌ಔನ್‌ ಎಂಬ ಮೊಸಲಾದ ಬಿರುದುಗಳಿದ್ದಂತೆ, ತುಬ್ಬಲ್‌ 
ಎಂಬುದು ಹಿಮ್‌ಯರ್‌ ಗೋತ್ರದ ದೊರೆಗಳ ಬಿರುದಾಗಿತ್ತು. ಇವರು 'ಸಬಾ' ಜನಾಂಗದ ಒಂದು ಶಾಖೆಗೆ ಸೇರಿದ್ದರು. ಕ್ರಿ.ಪೂ. 
115ರಲ್ಲಿ ಇವರಿಗೆ 'ಸಬಾ'ದಲ್ಲಿ ಪ್ರಾಬಲ್ಕ ಲಭಿಸಿತು. ಕ್ರಿ.ಶ. 300ರ ವರೆಗೂ ಅವರು ಆಳಿದರು. ಇವರ ಪ್ರತಾಪದ ದಂತಕತೆಗಳು 
ಅರಬರಲ್ಲಿ ರೂಢಿಯಲ್ಲಿದ್ದುವು. (ವಿವರಣೆಗಾಗಿ ಸೂರಃ ಸಬಾದ 37ನೆಯ ಟಿಪ್ಪಣಿ ನೋಡಿರಿ) 

33. ಇದು ಸತೃನಿಷೇಧಿಗಳ ಆಕ್ಟೇಪಕ್ಕೆ ಪ್ರಥಮ ಉತ್ತರ. ಈ ಉತ್ತರದ ಸಾರಾಂಶವೇನೆಂದರೆ. ಪರಲೋಕದ ನಿರಾಕರಣೆ 
ಯೆಂಬುದು ಎಂತಹ ವಸ್ತುವೆಂದರೆ ಅದು ಯಾವ ವ್ಯಕ್ತಿಯನ್ನೂ ಯಾವ ಪಂಗಡವನ್ನೂ ಯಾವ ಜನಾಂಗವನ್ನೂ 
ಅಪರಾಧಿಯನ್ನಾಗಿ ಮಾಡದೆ ಬಿಡುವುದಿಲ್ಲ. ನೈತಿಕ ಅಧಃಪತನವು ಇದರ ಅನಿವಾರ್ಯ ಪರಿಣಾಮವಾಗಿದೆ. ಜೀವನದ ಬಗ್ಗೆ ಈ 
ನಿಲುವನ್ನು ತಾಳಿದ ಪ್ರತಿಯೊಂದು ಜನಾಂಗವೂ ಕೊನೆಗೆ ನಾಶಹೊಂದಿಯೇ ತೀರಿತು. ಇನ್ನು, ಇವರು ಉತ್ತಮರೋ ಅಥವಾ 
ತುಬ್ಬಲ್‌ ಜನಾಂಗ ಹಾಗೂ ಅದಕ್ಕಿಂತಲೂ ಹಿಂದಿನವರು ಉತ್ತಮರೋ? ಎಂಬ ಪ್ರಶ್ನೆಯ ವಿಷಯ. ಇದರ ತಾತ್ಸರ್ಯವೇನೆಂದರೆ- 
ಮಕ್ಕಾದ ಸತ್ಯನಿಷೇಧಿಗಳು ತುಬ್ಬಲ್‌ ಜನಾಂಗ ಮತ್ತು ಅದಕ್ಕಿಂತ ಮುಂಚಿನ ಸಬಾ ಜನಾಂಗ ಫಿರ್‌ಔನ್‌ನ ಜನಾಂಗ ಮತ್ತಿತರ 
ಜನಾಂಗಗಳಿಗೆ ಲಭ್ಯವಾಗಿದ್ದ ಸುಖಭೋಗ ಮತ್ತು ಸಂಪತ್ಸಾಧನಗಳನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅಂತಹ ಭವ್ಯ ಬೌತಿಕ 
ಸಂಪನ್ನತೆ ಮತ್ತು ಲೌಕಿಕ ವೈಭವವು ಅವರನ್ನು ನೈಕಿಕ ಅಧಃಪತನದ ದುಷ್ಪರಿಣಾಮಗಳಿಂದ ರಕ್ಷಿಸದಾಯಿತು. ಹೀಗಿರುವಾಗ 
ಇವರು ತಮ್ಮ ಬಳಿ ಇರುವ ಈ ಕಿಂಚಿತ್‌ ಸಂಪತ್ಸಾಧನಗಳ ಬಲದಿಂದ ತಮ್ಮ ಅನೈತಿಕತೆಯ ಪರಿಣಾಮಗಳಿಂದ ಹೇಗೆ ತಾನೇ 
ರಕ್ಸಣೆ ಹೊ೦ದಬಲ್ಲರು? (ಹೆಚ್ಚಿನ ವಿವರಣೆಗಳಿಗಾಗಿ ಸೂರಃ ಸಬಾದ 25 ಮತ್ತು 36ನೆಯ ಟಿಪ್ಪಣಿಗಳನ್ನು ನೋಡಿರಿ) 

34. ಇದು ಅವರ ಆಕ್ಷೇಪಕ್ಕೆ ಎರಡನೆಯ ಉತ್ತರ. ತಾತ್ಸರ್ಯವೇನೆಂದರೆ ಮರಣಾನಂತರ ಜೀವನ ಮತ್ತು ಪರಲೋಕದಲ್ಲಿ 
ಶಿಕ್ಸೆ-ರಕ್ಟೆಗಳನ್ನು ನಿರಾಕರಿಸುವವನು. ಈ ವಿಶ್ವ ವ್ಯವಸ್ಥೆಯನ್ನು ಕೇವಲ ಒಂದು ಆಟಿಕೆಯೆಂದು ಮತ್ತು ಇದರ ಸೃಷ್ಟಿಕರ್ತನನ್ನು 
ಬುದ್ದಿ ಇಲ್ಲದ ಮಗುವೆಂದು ಭಾವಿಸುತ್ತಾನೆ. ಇದೇ ಆಧಾರದಲ್ಲಿ ಅವನು, ಈ ಲೋಕದಲ್ಲಿ ಎಲ್ಲ ವಿಧದ ಗೊಂದಲ ಕೋಲಾಹಲ 
ಗಳನ್ನೆಬ್ಬಸಿ ಕೊನೆಗೊಂದು ದಿನ ಮಣ್ಣಲ್ಲಿ ಬೆರೆತು ಹೋಗುವನು ಮತ್ತು ಅವನ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಿಗೆ ಯಾವುದೇ 
ಪ್ರತಿಫಲ ಸಿಗಲಿಕ್ಕಿಲ್ಲ ಎಂಬ ಅಭಿಪ್ರಾಯ ತಾಳುತ್ತಾನೆ. ಆದರೆ ನಿಜವಾಗಿ ಈ ವಿಶ್ವವು ಒಬ್ಬ ಆಟಗಾರನದ್ದಲ್ಲ. ಇದು ಒಬ್ಬ 
ಮಹಾ ಯುಕ್ತಿಪೊರ್ಣನಾದ ಸೃಷ್ಟಿಕರ್ತನ ಸೃಷ್ಟಿಯಾಗಿದೆ. ಯುಕ್ತಿವ೦ತನಾಗಿರುವ ಯಾರೂ ವ್ಯರ್ಥ si; "ಮಾಡುವುದಿಲ್ಲ. 


ಕಾಂಡ-25 


44. ಅದ್ದುಖಾನ್‌ 67 


WH , 
ದಿ ವಿಜೆ من جم ان5 مو ے۶‎ NOLL 
شجرت الا‎ SEL SAA I وم‎ 2 
ಇವರೆಲ್ಲರೂ ಎಬ್ಬಿಸಲ್ಪಡಲು 70 ER ತೀರ್ಪಿನ ದಿನವಾಗಿದೆ. ಅಂದು ಯಾವನೇ 
ನಿಕಟ ಬಂಧು ತನ್ನ ನಿಕಟಬಂಧುವಿಗೆ ಸ್ವಲ್ಪವೂ ಉಪಯುಕ್ತನಾಗಲಾರನು ಮತ್ತು ಅವರಿಗೆ ಎಲ್ಲಿಂದಲೂ 


ಸಹಾಯ ಒದಗಲಾರದು. ಯಾರ ಮೇಲಾದರೂ ಅಲ್ಲಾಹನೇ ಕೃಪೆ ತೋರುವುದರ ಹೊರತು. ಅವನು 
ಮಹಾಪ್ರಬಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ಪರಲೋಕದ ನಿರಾಕರಣೆಗೆ ಉತ್ತರವಾಗಿ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಈ ವಾದವನ್ನು ಮಂಡಿಸಲಾಗಿದೆ. ನಾವು ಅದನ್ನು 
ಸವಿವರವಾಗಿ ವಿವರಿಸಿದ್ದೇವೆ. (ಈ ವಾದದ ವಿವರಣೆಗೆ ನೋಡಿರಿ, ಸೂರಃ ಅಲ್‌ ಅನ್‌ಆಮ್‌: ಟಿಪ್ಪಣಿ- 46, ಯೂನುಸ್‌: ಟಿ- 
11, ಅಲ್‌ ಅಂಬಿಯಾ: ಟಿ-15,16,17, ಅಲ್‌ ಮೂಮಿನೂನ್‌: ಟಿ-102,103, ಅರ್ರೂಮ್‌: ಟಿ-6) 

35. ಇದು- "ನೀವು ಸತ್ಯವಾದಿಯಾಗಿದ್ದರೆ ನಮ್ಮ ಪೂರ್ವಜರನ್ನು ಎಬ್ಬಿಸಿ ತನ್ನಿರಿ” ಎಂಬ ಅವರ ಆಗ್ರಹಕ್ಕೆ ಉತ್ತರವಾಗಿದೆ. 
ತಾತ್ಚರ್ಯವೇನೆಂದರೆ- ಮರಣಾನಂತರ ಜೀವನವನ್ನು ಯಾರಾದರೂ ನಿರಾಕರಿಸಿದ ತಕ್ಷಣವೇ ಕಬರಸ್ವಾನದಿಂದ ಸತ್ತವನೊಬ್ಬನನ್ನು 
ಜೀವಂತಗೊಳಿಸಿ ತಂದು ಅವನ ಮುಂದೆ ನಿಲ್ಲಿಸಿ ಬಿಡಲು ಅದೇನೂ ಒಂದು ತಮಾಷೆಯಲ್ಲ, ಅದಕ್ಕಾಗಿ ಅಲ್ಲಾಹನು ಒಂದು 
ಸಮಯವನ್ನು ನಿಶ್ಚಯಿಸಿ ಇಟ್ಟಿರುತ್ತಾನೆ. ಆಗ ಅವನು ಹಿಂದೆ ಗತಿಸಿರುವ ಮತ್ತು ಮುಂದೆ ಬರಲಿರುವ ಎಲ್ಲರನ್ನೂ ಜೀವಂತ 
ಗೊಳಿಸಿ ತನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸುವನು ಮತ್ತು ಅವರ ವ್ಯಾಜ್ಯಗಳನ್ನು ತೀರ್ಮಾನಿಸಿ ಬಿಡುವನು. ನೀವಿದನ್ನು 
ನಂಬಿದರೂ ನಂಬದಿದ್ದರೂ ಈ ಕಾರ್ಯವು ನಿಶ್ಚಿತ ಸಮಯದಲ್ಲಿ ಆಗಿಯೇ ತೀರುವುದು. ನೀವು ನಂಬಿದರೆ ನಿಮಗೇ 
ಒಳಿತಾಗುವುದು. ಏಕೆಂದರೆ ಈ ರೀತಿ ನಿಮಗೆ, ಸಮಯಕ್ಕೆ ಮೊದಲೇ ಜಾಗೃತರಾಗಿ ಆ ನ್ಯಾಯಾಲಯದಲ್ಲಿ ವಿಜಯಿಯಾಗಲು 
ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗುವುದು. ಇನ್ನು ನೀವು ಅದನ್ನು ನಂಬದೆ ಇದ್ದರೆ ನಿಮಗೇ ನಷ್ಟವಾಗುವುದು. 
ಏಕೆಂದರೆ ಆಗ ನೀವು ಒಳಿತು ಕೆಡುಕುಗಳೇನಿದ್ದರೂ ಈ ಲೋಕದ ಜೀವನಕ್ಕೆ ಮಾತ್ರ ಸೀಮಿತವಾಗಿವೆ. ಮರಣಾನಂತರ ಯಾವುದೇ 
ವಿಚಾರಣೆ ನಡೆಯದು ಮತ್ತು ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಿಗೆ ಯಾವುದೇ ಶಾಶ್ವತ ಪ್ರತಿಫಲವೂ ಸಿಗಲಾರದು ಎಂಬ ತಪ್ಪು 
ಕಲ್ಪನೆಯೊಂದಿಗೆ ನಿಮ್ಮ ಇಡೀ ಜೀವನವನ್ನು ವೃರ್ಥ ಮಾಡಿಕೊಳ್ಳುವಿರಿ. 

36. ಮೂಲದಲ್ಲಿ 'ಮೌಲಾ' ಎಂಬ ಪದ ಪ್ರಯೋಗಗೊಂಡಿದೆ. ಯಾವುದಾದರೂ ಸಂಬಂಧದ ಆಧಾರದಲ್ಲಿ ಬೇರೊಬ್ಬನನ್ನು 
ಬೆಂಬಲಿಸುವಾತನಿಗೆ 'ಮೌಲಾ' ಎನ್ನುತ್ತಾರೆ. ಅದು ರಕ್ತ ಸಂಬಂಧವಾಗಿರಬಹುದು. ಸ್ನೇಹ ಸಂಬಂಧವಾಗಿರಬಹುದು ಅಥವಾ 
ಇನ್ನಾವುದೇ ಸಂಬಂಧವಾಗಿರಬಹುದು. 

37. ತೀರ್ಮಾನದ ದಿನ ಸ್ಥಾಪನೆಗೊಳ್ಳಲಿರುವ ಆ ನ್ಯಾಯಾಲಯವು ಹೇಗಿರಬಹುದೆಂಬುದನ್ನು ಈ ವಾಕ್ಯಗಳಲ್ಲಿ 
ತಿಳಿಸಲಾಗಿದೆ. ಯಾರದೇ ಸಹಾಯ ಅಥವಾ ಬೆಂಬಲವು ಅಲ್ಲಿ ಯಾವುದೇ ಅಪರಾಧಿಯನ್ನು ಬಿಡಿಸಲು ಅಥವಾ ಅವನ 
ಶಿಕ್ಷೆಯನ್ನು ಕಡಿಮೆಗೊಳಿಸಲು ಶಕ್ತವಾಗದು. ಎಲ್ಲ ಅಧಿಕಾರಗಳು ಅಂದು ಸಂಪೂರ್ಣವಾಗಿ ಆ ನೈಜ ಪರಮಾಧಿಕಾರಿಯ 
ಕೈಯಲ್ಲಿರುವುವು. ಯಾವ ಶಕ್ತಿಗೂ ಅಂದು ಅವನು ಮಾಡುವ ತೀರ್ಮಾನಗಳು ಅನುಷ್ಮಾನಗೊಳ್ಳದಂತೆ ತಡೆಯಲು 
ಯಾರಿಗೂ ಸಾಧ್ಯವಾಗದು. ಅವನ ತೀರ್ಪಿನ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿ ಯಾರಿಗೂ ಇರಲಾರದು. ಯಾರ 
ಮೇಲಾದರೂ ಕೃಷೆ ತೋರಿ ಅವನನ್ನು ಶಿಕ್ಷಿಸದೆ ಇರುವುದು ಅಥವಾ ಶಿಕ್ಷೆಯನ್ನು ಕಡಿಮೆ ಮಾಡುವುದು ಇವೆಲ್ಲಾ 
ಅವನ ಸ್ವಂತ ತೀರ್ಮಾನವನ್ನು ಅವಲಂಬಿಸಿದೆ. ವಾಸ್ತವದಲ್ಲಿ ನ್ಯಾಯದಾನದ ವೇಳೆ ನಿರ್ದಯೆಯ ಬದಲು ದಯೆ ತೋರ 
ಬೇಕೆಂಬುದೇ ಅವನ ನೀತಿಯಾಗಿದೆ. ಆದರೂ ಒಬ್ಬನ ವಿಷಯದಲ್ಲಿ ಅವನು ಮಾಡುವ ಶೀರ್ಮಾನವೇ ಅಂತಿಮವಾಗಿದ್ದು 
ಅದು ಯಥಾರೂಪದಲ್ಲಿ ಅನುಷ್ಮಾನಗೊಳ್ಳುವುದು. ಈ ರೀತಿ ದೇವ ನ್ಯಾಯಾಲಯದ ಸ್ವರೂಪವನ್ನು ವರ್ಣಿಸಿದ ಬಳಿಕ 
ಮುಂದಿನ ಕೆಲವು ನುಡಿಗಳಲ್ಲಿ- ಆ ನ್ಯಾಯಾಲಯದಲ್ಲಿ ಯಾರೂ ಅಪರಾಧಿಗಳೆಂದು ಸಾಬೀತಾಗುವುಜೋ ಅವರ ಗತಿ 
ಏನಾಗುವುದು ಮತ್ತು ಯಾರು ಈ ಲೋಕದಲ್ಲಿ ಅಲ್ಲಾಹನಿಗೆ ಭಯಪಟ್ಟು ಅವನ ಆಜ್ಞೋಲ್ಲಂಘನೆ ಮಾಡದೆ 
ಬದುಕುತ್ತಿದ್ದರೆಂದು ಸಾಬೀತಾಗುವುದೋ ಅವರಿಗೆ ಎಂತಹ ಪುರಸ್ಕಾರಗಳು ಸಿಗಲಿದೆ ಎಂಬುದನ್ನು ತಿಳಿಸಲಾಗಿದೆ. 


ಕಾಂಡ-25 


672 ಕುರ್‌ಆನ್‌ ವ್ಯಾಖ್ಯಾನ 


po ۴ وو ےج‎ 2 
FR BULL FL ی‎ SSUES Ls 
عیرس 2 ے‎ 
Al lS ریم من‎ 65 HLF Fo BA) 
೨ [AS ಕ್ರೌ ےد ےودہ۔‎ 2% ಣೌ cz ۔‎ 33 ತರ್‌ 
ಡಿ VSS PECANS ಹ ات‎ 
بر و سو ھی‎ > PA ತಿದ i چو‎ 24 [oe 
GALS AL وخبونں‌خیپوں بن‎ «x Gyo Ak 
ಕೇ ونتدیےحہ ےہ ری‎ 21 SFE رد‎ 
ASE ھا بل‎ EVA RET AEE 
(43-50) 'ರುಕ್ಕೂಮ್‌'* ವೃಕ್ಸವು- ಪಾಪಿಗಳ ಆಹಾರವಾಗಿರುವುದು- ಎಣ್ಣೆಯ ಮಡ್ಡಿಯಂತೆ.*- ಅದು 
ಹೊಟ್ಟೆಯೊಳಗೆ ಕುದಿಯುತ್ತಿರುವುದು. ಬಿಸಿ ನೀರು ಕುದಿಯುತ್ತಿರುವಂತೆ. "ಇವನನ್ನು ಹಿಡಿಯಿರಿ ದರದರನೆ 
ಎಳೆಯುತ್ತ ನರಕದ ನಡು ಮಧ್ಯಕ್ಕೆ ಒಯ್ಕಿರಿ ಮತ್ತು ಇವನ ತಲೆಯ ಮೇಲೆ ಕುದಿಯುವ ನೀರಿನ ಯಾತನೆಯನ್ನು 
ಸುರಿದು ಬಿಡಿರಿ ಇದರ ರುಚಿಯನ್ನು ಸವಿದುಕೋ. ನೀನೊಬ್ಬ ಮಹಾ ಮರ್ಯಾದಸ್ಥ! ನೀವೆಲ್ಲ ಸಂದೇಹ 
ಪಡುತ್ತಿದ್ದುದು ಇದರ ಬಗೆಗೇ ಆಗಿದೆ." 
(51-57) ದೇವಭಯವೃಳ್ಳವರು ಶಾಂತಿಧಾಮಳಿದಲ್ಲಿರುವರು, ಸ್ವರ್ಗೋದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ- 
'ರೇಶ್ಮೆ- ಜರತಾರಿ' ಬಟ್ಟೆ"'ಗಳನ್ನು ಉಟ್ಟುಕೊಂಡು ಎದುರುಬದುರಾಗಿ ಕುಳಿತಿರುವರು. ಇದು ಅವರ 
ವೈಭವ ಮತ್ತು ನಾವು ಹರಿಣಾಕ್ಟಿಗಳುಳ್ಳ ಸುಂದರಾಂಗನೆಯರೊಂದಿಗೆ* ಅವರ ವಿವಾಹ ಮಾಡಿಸುವೆವು. 


2 
دی 97 


38. 'ರುಕ್ಕೂಮ್‌'ನ ವಿವರಣೆಯನ್ನು ಸೂರಃ سعہ‎ 34ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 

39. ಮೂಲದಲ್ಲಿ 'ಅಲ್‌ ಮುಜ್ಮ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದಕ್ಕೆ ಅನೇಕ ಅರ್ಥಗಳಿವೆ. ಕರಗಿದ ಲೋಹ, 
ಕೀವು ಮತ್ತು ರಕ್ತ ಕರಗಿದ ಟಾರು, ಲಾವಾರಸ, ಎಣ್ಣೆಯ ಮಡ್ಡಿ. ಈ ಏವಿಧ ಅರ್ಥಗಳನ್ನು ನಿಘಂ೦ಟುಕಾರರು ಮತ್ತು 
جو رت‎ ಕೊಟ್ಟಿರುತ್ತಾರೆ. ಅದರೆ, ರುಕ್ಕೂಮ್‌ ಎಂದರೆ ಉರ್ದು ಭಾಷೆಯಲ್ಲಿ ಥೋಷರ್‌ ಎಂದು ಕರೆಯಲ್ಪಡುವ 

ಸ್ತುವೇ ಆಗಿದ್ದರೆ, ಅದನ್ನು ಜಗಿಯುವಾಗ ಹೊರಡುವ ರಸವು ಎಣ್ಣೆಯ ಮಡ್ಡಿ ಶ್ಲಿಯನ್ನು ಹೋಲುತ್ತದೆನ್ನಬಹುದು. 

40. 'ಶಾಂತಿಧಾಮ'ವೆಂದರೆ ಯಾವುದೇ ಭಯ, ಆತಂಕಗಳಿಲ್ಲದ ಸ್ಥಳ. ಯಾವುದೇ ದುಖ, ಚಿಂತೆ, ಅಪಾಯ, ಬೇತಿ, 
ಶ್ರಮ, ಸಂಕಷ್ಟಗಳಿಲ್ಲದ ಸ್ಥಳ. ಪ್ರವಾದಿ(ಸ) ಹೇಳಿರುವರು, “ಸ್ವೈರ್ಗದವರೊಡನೆ- ನೀವಿಲ್ಲಿ ಸದಾ ಆರೋಗ್ಮವಂತರಾಗಿರುವಿರಿ. 
ನೀವೆಂದೂ ರೋಗಗ್ರಸ್ತರಾಗಲಾರಿರಿ ಸದಾ ಜೀವಿಸುವಿರಿ ಎಂದೂ ಸಾಯಲಾರಿರಿ ಸದಾ ಸಂಪನ್ನರಾಗಿರುವಿರಿ ಎಂದೂ 
ದರಿದ್ರರಾಗಲಾರಿರಿ, ಸದಾ ತರುಣರಾಗಿರುವಿರಿ, ಎ೦ದೂ ವೈ ನೈದ್ಧರಾಗಲಾರಿರಿ ಎಂದು ಹೇಳಲಾಗುವುದು" (ಮುಸ್ಲಿಮ್‌ನಲ್ಲಿ ಹ. ಅಬೂ 
ಹುರೈರಾ ಮತ್ತು ಅಬೂ ಸಈದ್‌ ಖುದ್ರಿ ವರದಿ ಮಾಡಿದುದು). 

41. ಮೂಲದಲ್ಲಿ 'ಸುಂದುಸ್‌' ಮತ್ತು 'ಇಸ್ತಬ್‌ರಕ್‌' ಪದಗಳು ಪ್ರಯೋಗಿಸಲ್ಪಟ್ಟಿವೆ. ಅರಬೀ ಭಾಷೆಯಲ್ಲಿ ನಾಜೂಕಾದ 
ತೆಳ್ಳಗಿನ ರೇಶ್ಮೆ ಬಟ್ಟೆಗೆ ಸುಂದುಸ್‌ ಎನ್ನುತ್ತಾರೆ. ಇಸ್ತಬ್‌ರಕ್‌ ಎಂಬುದು ಫಾರ್ಸೀ ಭಾಷೆಯ ಸತ್‌ಬರ್‌ ಎಂಬುದರ ಅರಬೀ 
ರೂಪ. ಇದು ದಪ್ಪವಾದ ರೇಶ್ಮೆ ಬಟ್ಟೆಗೆ ಪ್ರಯೋಗವಾಗುತ್ತದೆ. 

42. ಮೂಲಪದಗಳು 'ಹೂರುನ್‌ ಈನ್‌' ಎಂದಾಗಿವೆ. ಹೂರ್‌ ಎಂಬುದು 'ಹೂರಾ'ದ ಬಹುವಚನ ಪದ. ಗೌರವರ್ಣದ 
ಸ್ತ್ರೀಯನ್ನು ಅರಬೀ ಭಾಷೆಯಲ್ಲಿ ಹೂರಾ ಎನ್ನುತ್ತಾರೆ. ಈನ ಎಂಬುದು 'ಐನಾ'ದ ಬಹುವಚನ. ಇದು ವಿಶಾಲ ನೇತ್ರವುಳ್ಳ 
ಸ್ತ್ರೀಗೆ ಪ್ರಯೋಗವಾಗುತ್ತದೆ. (ಹೆಚ್ಚಿನ ವಿವರಗಳಿಗೆ ಸೂರಃ ಅಸ್ಸಾಫ್ಪಾತ್‌ನ 28. 29ನೆಯ, ಟಪ್ಪಣಿ ನೋಡಿರಿ) 


ಕಾಂಡ-೦5 


44. ಅದ್ದುಖಾನ್‌ 673 


G1 SM 45 یوون ; تب ھا اوت الا‎ ಯಿ! 
A TT Br ETE ERS) 
೬ ಅತಸಿ ಯ್‌ ಯು 


نم 


ಅಲ್ಲಿ ಅವರು ನಿಶ್ಚಿಂತರಾಗಿ ಎಲ್ಲ ತರದ ರುಚಿಕರವಾದ ವಸ್ತುಗಳನ್ನು ತರಿಸಿಕೊಳ್ಳುವರು. ಭೂಲೋಕದಲ್ಲಿ 
ಬಂದ ಮರಣದ ಹೊರತು ಅಲ್ಲಿ ಅವರೆಂದೂ ಮರಣದ ರುಚಿಯನ್ನು ಸವಿಯಲಾರರು. ಅಲ್ಲಾಹನು 
ತನ್ನ ಅನುಗ್ರಹದಿಂದ ಅವರನ್ನು ನರಕ ಯಾತನೆಯಿಂದ ರಕ್ಷಿಸುವನು.* ಇದೇ ಅತಿ ದೊಡ್ಡ ಯಶಸ್ಸು. " 

(58-59) ಸಂದೇಶವಾಹಕರ, ಇವರು ಉಪದೇಶ ಪಡೆಯಲೆಂದು ನಾವ್ರ ಈ ಗ್ರಂಥವನ್ನು ನಿಮ್ಮ 
ಭಾಷೆಯಲ್ಲಿ ಸರಳಗೊಳಿಸಿದ್ದೇವೆ. ಇನ್ನು ನೀವೂ ಕಾಯಿರಿ ಇವರೂ ಕಾಯುತ್ತಿದ್ದಾರೆ. 


43. ನಿಶ್ಚಿಂತರಾಗಿ ತರಿಸಿಕೊಳ್ಳುವುದೆಂದರೆ- ಯಾವುದೇ ವಸ್ತುವನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ತಂದುಕೊಡಲು ಸ್ವರ್ಗದ 
ಸೇವಕರಿಗೆ ನಿಶ್ಚಿಂತರಾಗಿ ಅಪ್ಪಣೆ ಕೊಟ್ಟಾಗ ಅವರು ಅದನ್ನು ತಂದುಕೊಡುವರು. | 

4. ಈ ಸೂಕ್ತದಲ್ಲಿ ಎರಡು ವಿಷಯಗಳು ವಿವೇಚನಾರ್ಹವಾಗಿದೆ- 1) ಸ್ವರ್ಗದ ಅನುಗ್ರಹಗಳನ್ನು ಪ್ರಸ್ತಾಪಿಸಿದ 
ಬಳಿಕ ನರಕದಿಂದ ರಕ್ಷಿಸುವ ವಿಷಯವನ್ನು ಪ್ರತ್ಮೇಕವಾಗಿ ಹೇಳಲಾಗಿದೆ. ಇದಕ್ಕೆ ಕಾರಣವೇನೆಂದರೆ- ಮನುಷ್ಯನಿಗೆ ಆಜ್ಞಾಪಾಲನೆ 
ಗಾಗಿ ಸಿಗುವ ಪುರಸ್ಕಾರದ ಬೆಲೆ ಸಂಪೂರ್ಣವಾಗಿ ತಿಳಿಯಬೇಕಾದರೆ, ಆಜ್ಜೋಲ್ಲಂಘಕರು ಎಲ್ಲಿಗೆ ತಲಪಿದ್ದಾರೆ ಮತ್ತು 
ತಾನು ಎಂತಹ ದುರ್ಗಕಿಯಿಂದ ಪಾರಾಗಿದ್ದೇನೆ ಎಂಬುದು ಕೂಡಾ ಅವನಿಗೆ ತಿಳಿದಿರಬೇಕು. 2) ಜನರು ನರಕದಿಲದ ಪಾರಾಗಿ 
ಸ್ವರ್ಗವನ್ನು ತಲಪುವುದು ತನ್ನ ಅನುಗ್ರಹದ ಫಲವಾಗಿದೆ ಎಂದು ಅಲ್ಲಾಹನು ಹೇಳಿರುವನು. ಈ ಮೂಲಕ ಮನುಷ್ಠನಿಗೆ 
ಅಲ್ಲಾಹನ ಅನುಗ್ರಹವಿಲ್ಲದೆ ಯಾವ ವ್ಯಕ್ತಿಯೂ ವಿಜಯಿಯಾಗಲಾರನೆಂಬ ವಾಸ್ತವಿಕತೆಯನ್ನು ನೆನಪಿಸಲಾಗಿದೆ. ಮನುಷ್ಯನಿಗೆ 
ಸಿಗುವುದು ಅವನದೇ ಸತ್ಸ್ಕರ್ಮಗಳ ಫಲ ಎಂಬುದು ನಿಜವಾದರೂ, ಅಲ್ಲಾಹನ ಅನುಗ್ರಹವಿಲ್ಲದೆ ಯಾರಿಗೂ ಸತ್ಕರ್ಮ 
ಮಾಡುವ ಸೌಭಾಗ್ಯ ಲಭಿಸುವುದಿಲ್ಲವೆಂಬ ಅಂಶ ಬಹಳ ಗಮನಾರ್ಹ. ಅಲ್ಲದೆ ಮಾನವನು ಮಾಡುವ ಎಷ್ಟೇ ಉತ್ತಮವಾದ 
ಕರ್ಮ ಕೂಡಾ ಅದರಲ್ಲಿ ಯಾವ ದೋಷಕ್ಕೂ ಆಸ್ಪದವೇ ಇಲ್ಲ ಎಂದು ಹೇಳಬಲ್ಲಷ್ಟು ಪರಿಪೂರ್ಣ ಹಾಗೂ ನಿಷ್ಕಳಂಕ 
ವಾಗಿರುವುದಿಲ್ಲ. ಅಲ್ಲಾಹನು ತನ್ನ ದಾಸನ ದೌರ್ಬಲ್ಯಗಳನ್ನು ಮತ್ತು ಅವನ ಕರ್ಮದಲ್ಲಿರುವ ದೋಷಗಳನ್ನು ಕ್ಷಮಿಸಿ 
ಅವನ ಸೇವೆಯನ್ನು ಸ್ವೀಕರಿಸಿಕೊಂಡು ಅವನನ್ನು ಪುರಸ್ಕರಿಸುವುದು ಅವನ ಅನುಗ್ರಹವೇ ಆಗಿದೆ. 

45. ಅರ್ಥಾತ್‌- ಇನ್ನೂ ಇವರು ಉಪದೇಶವನ್ನು ಸ್ವೀಕರಿಸುವುದಿಲ್ಲವೆಂದಾದರೆ- ಇವರಿಗೆ ಎಂತಹ ದುರ್ಗತಿಯುಂಟಾಗುತ್ತ 
ದೆಂದು ನೋಡುತ್ತಲಿರಿ. ನಿಮ್ಮ ಈ ಸಂದೇಶದ ಗತಿ ಏನಾಗುತ್ತದೆಂದು ಇವರೂ ಕಾಡು ನೋಡುತ್ತಿದ್ದಾರೆ. 


ಕಾಂಡ-25 


43 


674 ಕುರ್‌ಆನ್‌ ವ್ಯಾಖ್ಯಾನ 


Ce) 


ಪರಿಚಯ 
' ಹೆಸರು 
28ನೆಯ ಸೂಕ್ತದಲ್ಲಿರುವ 'ವ ತರಾಕುಲ್ಲ ಉಮ್ಮಶಿನ್‌ ಜಾಸಿಯಃ' ಎಂಬ ನುಡಿಯಿಂದ ಆರಿಸಲ್ಪಟ್ಟಿದೆ. ಇದು, ಜಾಸಿಯಃ 
ಎಂಬ ಪದವು ಬಂದಿರುವಂತಹ ಅಧ್ಯಾಯವೆಂದರ್ಥ. 


ಅವತೀರ್ಣಕಾಲ' 

ಈ ಅಧ್ಯಾಯವು 'ಅದ್ದುಖಾನ್‌' ಎಂಬ ಅಧ್ಯಾಯದ ಬಳಿಕ ಸವೊಪದ ಕಾಲದಲ್ಲೇ ಅವತೀರ್ಣವಾಯಿತೆಂದು ಇದರ 
ವಿಷಯಗಳಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಎರಡು ಅಧ್ಯಾಯಗಳಲ್ಲಿರುವ ವಿಷಯಸಾಮ್ಮದಿಂದಾಗಿ ಇವೆರಡೂ ಅವಳಿ 
'ಧ್ಯಾಯಗಳಂತೆ ತೋರುತ್ತವೆ. 


ಚರ್ಚಾ ವಿಷಯಗಳು 
ಇದರ ಮುಖ್ಯ ವಿಷಯವು ಏಕದೇವ ಹಾಗೂ ಪರಲೋಕವಿಶ್ಚಾಸಗಳ ಬಗ್ಗೆ ಮಕ್ಕಾದ ಸತ್ಯನಿಷೇಧಿಗಳ ಸಂದೇಹ ಮತ್ತು 
ಆಕ್ಸೇಪಗಳಿಗೆ ಉತ್ತರ ನೀಡುವುದು ಮತ್ತು ಅವರಿಗೆ ಅವರ ವಿರೋಧ ನೀತಿಯ ಬಗ್ಗೆ ಎಚ್ಚರಿಕೆ ನೀಡುವುದಾಗಿದೆ. 
' ಏಕದೇವತ್ವದ ಆಧಾರ ಪ್ರಮಾಣಗಳೊಂದಿಗೆ ಮಾತನ್ನು ಆರಂಭಿಸಲಾಗಿದೆ. ಈ ನಿಟ್ಟಿನಲ್ಲಿ ಸ್ವತಃ ಮಾನವನ ಅಸ್ತಿತ್ವ 


ದಿಂದಾರಂಭಿಸಿ ಭೂಮಿ-ಆಕಾಶಗಳ ತನಕ ಎಲ್ಲೆಡೆಯೂ ಹಬ್ಬಿಕೊಂಡಿರುವ ಅಸಂಖ್ಯ ನಿದರ್ಶನಗಳಿಡೆಗೆ ಗಮನ ಸೆಳೆದು ನೀವೆತ್ತ 
ಕಣ್ಣೋಡಿಸಿದರೂ ಪ್ರತಿಯೊಂದು ವಸ್ತುವೂ ನೀವು ನಿರಾಕರಿಸುತ್ತಿರುವಂತಹ ಏಕದೇವತ್ವದ ಪರವಾಗಿ ಸಾಕ್ಸ್ಯ ವಹಿಸುತ್ತಿದೆ 
ಯೆಂದು ಹೇಳಲಾಗಿದೆ. 

ಅನಂತರ ಮುಂದುವರಿದು ಎರಡನೆಯ ರುಕೂಲ್‌ನ ಪ್ರಾರಂಭದಲ್ಲಿ - ಮಾನವನು ಈ ಜಗತ್ತಿನಲ್ಲಿ ಬಳಸಿಕೊಳ್ಳುತ್ತಿರು 
ವಂತಹ ಎಲ್ಲ ವಸ್ತುಗಳನ್ನು ಮತ್ತು ಈ ವಿಶ್ವದಲ್ಲಿ ಅವನ ಹಿತಕ್ಕಾಗಿ ಸೇವಾನಿರತವಾಗಿರುವ ಅಪಾರ ಸಾ ಸಾಧನಗಳನ್ನು ಹಾಗೂ 
ಅಸಂಖ್ಯ ಶಕ್ತಿಗಳನ್ನು ಆ ಏಕದೇವನೇ ದಯಪಾಲಿಸಿರುವನು ಮತ್ತು ಅವನೇ ಅವುಗಳನ್ನು ನಿಯಂತ್ರಿಸಿ ಕೊಟ್ಟಿರುವನು. 
ಯಾವುದೇ ವ್ಯಕ್ತಿ ಈ ಕುರಿತು ಸರಿಯಾಗಿ ಚಿಂತನೆ ನಡೆಸಿದರೆ, ಸ್ವತಃ ಅವನ ಬುದ್ಧಿಯು ಆ ದೇವನೇ ಮನುಷ್ಯನ 
ಉಪಕಾರಿಯಾಗಿದ್ದು, ಮನುಷ್ಯನ ಕೃತಜ್ಞತೆಗೆ ಅವನೇ ಅರ್ಹನಾಗಿರುವನೆಂದು ಕೂಗಿ ಹೇಳುವುದು ಎಂದು ಹೇಳಲಾಗಿದೆ. 

ಕುರ್‌ಆನಿನ ಸಂದೇಶದ ವಿರುದ್ದ ಅವರು ತೋರಿದ್ದ ಹಠಮಾರಿತನ, ದುರಹಂಕಾರ, ಪರಿಹಾಸ್ಕ ನೀತಿ ಮತ್ತು 
ಸತ್ಕನಿಷೇಧದಲ್ಲೇ ಮುಂದುವರಿಯುತ್ತೇವೆಂಬ ದುರಾಗ್ರಹದ ಬಗ್ಗೆ ಅವರಿಗೆ ಛೀಮಾರಿ ಹಾಕಲಾಗಿದೆ. ಅಲ್ಲದೆ, ಕುರ್‌ಆನ್‌ 
ಒಂದು ಭವ್ಯ ಅನುಗ್ರಹವಾಗಿದ್ದು ಅದನ್ನು ತಿರಸ್ಕರಿಸಿದರೆ, ಘೋರ ವಿನಾಶಕಾರಿ ಪರಿಣಾಮವನ್ನೆದುರಿಸಬೇಕಾದೀತೆಂಬ 
ಎಚ್ಚರಿಕೆಯನ್ನೂ ಅವರಿಗೆ ನೀಡಲಾಗಿದೆ. 

ಇದೇ ನಿಟ್ಟಿನಲ್ಲಿ ಪ್ರವಾದಿವರ್ಯರ(ಸ) ಅನುಯಾಯಿಗಳಿಗೆ-ದೇವಭಯವಿಲ್ಲದ ಈ ಜನರು ನಿಮ್ಮೊಂದಿಗೆ ತೋರುತ್ತಿ 
ರುವ ಅಸಭ್ಯ ವರ್ತನೆಗಳ ಬಗ್ಗೆ ನೀವು ಕ್ಷಮಾಶೀಲರಾಗಿರಿ ಮತ್ತು ಸಹನೆ ವಹಿಸಿರಿ. ನೀವು ಸಹನೆ ತೋರಿದರೆ ಸ್ವತಃ 
ಅಲ್ಲಾಹನೇ ಅವರನ್ನು ನೋಡಿಕೊಳ್ಳುವನು ಮತ್ತು ನಿಮಗೆ ನಿಮ್ಮ ಸಹನೆಯ ಪ್ರತಿಫಲವನ್ನು ನೀಡುವನು ಎಂದು 
ಮಾರ್ಗದರ್ಶನ ಮಾಡಲಾಗಿವೆ. 

ಅನಂತರ ಪರಲೋಕವಿಶ್ವಾಸದ ಬಗ್ಗೆ ಸತ್ಯನಿಷೇಧಿಗಳ ಅಜ್ಞಾನಜನ್ಮ ವಿಚಾರಗಳ ಕುರಿತು ಚರ್ಚಿಸಲಾಗಿದೆ. ಮರಣಾನಂತರ 
ಬೇರೆ ಜೀವನವಿಲ್ಲವೆಂಬ ಅವರ ವಾದವನ್ನು ಖಂಡಿಸುತ್ತ, ಅಲ್ಲಾಹನು ಸತತವಾಗಿ ಹಲವು ಆಧಾರ ಪ್ರಮಾಣಗಳನ್ನು 
ಮುಂದಿಟ್ಟಿರುವನು. 


45. ಅಲ್‌ ಜಾಸಿಯ: _ 675 


ಈ ಆಧಾರ ಪ್ರಮಾಣಗಳ ಬಳಿಕ ಅಲ್ಲಾಹನು-ನೀವು ಹೇಗೆ ತಾವಾಗಿಯೇ ಜೀವಂತಗೊಳ್ಳದೆ ನಾವು ಜೀವಂತ 
ಗೊಳಿಸಿದ್ದರಿಂದ ಜೀವಂತವಾಗಿರುವಿರೋ ಹಾಗೆಯೇ ನೀವು ನಿಮ್ಮಷ್ಟಕ್ಕೇ ಸಾಯದೆ ನಾವು ಸಾಯಿಸುವುದರಿಂದ 
ಸಾಯಲಿರುವಿರಿ. ಇದೇ ರೀತಿ, ನೀವೆಲ್ಲರೂ ಏಕ ಕಾಲದಲ್ಲಿ ಒಟ್ಟು ಸೇರಿಸಲ್ಪಡುವ ಒಂದು ಕಾಲವೂ ಖಂಡಿತ ಬರಲಿದೆ. 
ಆ ಕಾಲ ಬಂದು ಬಿಟ್ಟಾಗ ನೀವು ನಿಮ್ಮ ದೇವನ ಸನ್ನಿಧಿಯಲ್ಲಿ ಹಾಜರಾಗಿರುವುದನ್ನು ಮತ್ತು ನಿಮ್ಮ ಪ್ರತಿಯೊಂದು 
ಕರ್ಮದ ಬಗ್ಗೆ ಸಾಕ್ಸಿ ನೀಡುತ್ತಿರುವ, ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲದ ನಿಮ್ಮ ಪರಿಪೂರ್ಣ ಕರ್ಮಪತ್ರವು ಸಿದ್ಧವಾಗಿರು 
ವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಪರಲೋಕ ವಿಶ್ವಾಸವನ್ನು ನಿರಾಕರಿಸುವ ಮತ್ತು ಅದನ್ನು ಗೇಲಿ ಮಾಡುವ ನಿಮ್ಮ 
ಈ ನೀತಿ ಎಷ್ಟೊಂದು ದುಬಾರಿಯಾದುದೆಂದು ಆಗ ನಿಮಗೆ ಮನವರಿಕೆಯಾಗಿ ಬಿಡುವುದು ಎಂದಿರುವನು. 


676 ಕುರ್‌ಆನ್‌ ವ್ಯಾಖ್ಯಾನ 


ಕಲ 3بس‎ Wd 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-37 ರುಕೂಲ್‌ಗಳು-4 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಹಾಮೊಮ್‌. ಈ ಗ್ರಂಥದ ಅವಕೀರ್ಣವು ಪ್ರಬಲನೂ ಯುಕ್ತಿಪೊರ್ಣನೂ ಆದ ಅಲ್ಲಾಹನ 
ಕಡೆಯಿಂದ ಆಗಿರುತ್ತದೆ.! 
(3-6) ನಿಶ್ಚಯವಾಗಿಯೂ ಸತ್ಯವಿಶ್ವಾಸಿಗಳಿಗೆ ಭೂಮಿ-ಆಕಾಶಗಳಲ್ಲಿ ಅನೇಕ ನಿದರ್ಶನಗಳಿವೆ. ನಿಮ್ಮ 
ಸ್ವಂತ ಸೃಷ್ಟಿಯಲ್ಲಿ ಮತ್ತು (ಭೂಮಿಯ ಮೇಲೆ) ಅಲ್ಲಾಹನು ಹಬ್ಬಿಸುತ್ತಿರುವ ಪ್ರಾಣಿಗಳಲ್ಲಿ, ದೃಢ 


1. ಇದು ಈ ಅಧ್ಯಾಯದ ಸಂಕ್ಷಿಪ್ತ ಪೀಠಿಕೆ ಇದರಲ್ಲಿ ಶ್ರೋತ್ಯಗಳಿಗೆ ಎರಡು ವಿಷಯಗಳನ್ನು ತಿಳಿಸಲಾಗಿದೆ. 1) ಈ 
ಗ್ರಂಥವು ಹ. ಮುಹಮ್ಮದ್‌ರ(ಸ) ಸ್ವಂತ ರಚನೆಯಲ್ಲ. ಇದು ಅಲ್ಲಾಹನ ಕಡೆಯಿಂದ ಅವರಿಗೆ سواہ‎ 
2) ಇದನ್ನು ಪ್ರಬಲನೂ ಮಹಾ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹನು ಆವತೀರ್ಣಗೊಳಿಸುತ್ತಿರುವನು. ಅವನು ಪ್ರ ಪ್ರಬ: 
ನಾಗಿರುವುದರಿಂದ ಮಾನವನು ಅವನ ಆಜ್ಞೋಲ್ಲಂಘನೆಯ ಸಾಹಸ ಮಾಡಬಾರದು. ಅವನು ಯುಕಿ ;ವರ್ಯಾನಾಗಿದುವುಸಗವ 
-| ಸಂಪೂರ್ಣ ಮನಶ್ಯಾಂತಿಯೊಂದಿಗೆ ಸಂತೃಪ್ತಿಯೊಂದಿಗೆ ಅವನ ಆಜ್ಞೆಗಳನ್ನು ಪಾಲಿಸಬೇಕು. ಏಕೆಂದರೆ ಅವನ ಯಾವ 
ಬೋಧನೆಯೂ ತಪ್ಪು ಅನುಚಿತ ಅಥವಾ ಹಾನಿಕರವಾಗಿರುವ ಸಾಧ್ಯತೆಯೇ ಇಲ್ಲ. 
2. ಪೀಠಿಕೆಯ ಬಳಿಕ ನಿಜವಾದ ಉಪನ್ಯಾಸವನ್ನು ಈ ರೀತಿಯಾಗಿ ಆರಂಭಿಸಿರುವುದರಿಂದ ಸ್ಪಷ್ಟವಾಗಿ ತಿಳಿಯುವಂತೆ, 
'ಪ್ರವಾದಿವರ್ಯರು(ಸ) ಮುಂದಿಟ್ಟಿದ್ದ ಏಕದೇವತ್ವದ ಕರೆಯ ಬಗ್ಗೆ ಮಕ್ಕಾದವರು ಎತ್ತಿದ ಆಕ್ಟೇಪಗಳು ಇದರ ಹಿನ್ನೆಲೆ 
ಯಲ್ಲಿವೆ. ಯಾವ ವಾಸ್ತವಿಕತೆಯನ್ನು ಸ್ವೀಕರಿಸಿಕೊಳ್ಳಲು ನಿಮಗೆ ಕರೆ ನೀಡಲಾಗುತ್ತಿದೆಯೋ ಅದು ಸತ್ಯ್ಕವೆಂಬುದಕ್ಕಿರುವ 
ದೃಷ್ಟಾಂತೆಗಳಿಂದ ಈ ಅಖಲ ವಿಶ್ವವೇ ತುಂಬಿ ಹೋಗಿದೆ. ಚೆನ್ನಾಗಿ ಕಣ್ಣೆರೆದು ನೋಡಿರಿ-ಈ ವಿಶ್ವವೆಲ್ಲಾ ಏಕಮಾತ್ರ 
ನಾಗಿರುವ ದೇವನ ಸೃಷ್ಟಿಯಾಗಿದ್ದು ಅವನೊಬ್ಬನೇ ಇದರ ಮಾಲಕ, ಆಡಳಿತಗಾರ ಮತ್ತು ವ್ಯವಸ್ಥಾಪಕನಾಗಿದ್ದಾನೆ ಎಂದು 
ಸಾಕ್ಸಿ ನುಡಿಯುವ ದೃಷ್ಟಾಂತಗಳು ಸ್ವತಃ ನಿಮ್ಮ ಅಂತರಂಗದಲ್ಲೂ ನಿಮ್ಮ ಸುತ್ತಮುತ್ತ ಎಲ್ಲೆಡೆಯೂ ಹಬ್ಬಿ ಕೊಂಡಿವೆ 
ಎಂದು ಇವರಲ್ಲಿ" ಹೇಳಲಾಗುತ್ತಿವೆ. ಇನ್ನು 'ಸತ್ಯವಿಶ್ವಾಸಿಗಳಿಗೆ ನಿದರ್ಶನಗಳಿವೆ" ಎಂದಿರುವುದರ ಅರ್ಥವೇನೆಂದರೆ, ವಸ್ತುತಃ 
ಈ ನಿದರ್ಶನಗಳು ಸಕಲ ಮಾನವರಿಗಾಗಿ ಇವೆಯಾದರೂ ಸತ್ಯವನ್ನು ನಂಬಲು ಸಿದ್ಧರಾಗಿರುವವರು ಮಾತ್ರ ಇವುಗಳನ್ನು 
ಕಂಡು ಸರಿಯಾದ ನಿರ್ಧಾರವನ್ನು ತಲುಪಬಲ್ಲರು. ಅನಾಸ್ಗೆಯಲ್ಲಿ ಬಿದ್ದಿರುವವರ ಮತ್ತು ಹಟಮಾರಿಗಳ ಮಟ್ಟಿಗೆ ಈ 
ನಿದರ್ಶನಗಳು ಇರುವುದೂ ಇಲ್ಲದಿರುವುದೂ ಒಂದೇ. 


500-5 


45. ಅಲ್‌ ಜಾಸಿಯಃ 677 


tu 5 ಥ್‌ 

ಕತಾ ಯ ہا‎ 
ಹಿ ۵ لاہ لغ‎ Nee 7 وا‎ ಹ 
ನಂಬಿಕೆಯುಳ್ಳವರಿಗೆ ದೊಡ್ಡ ನಿದರ್ಶನಗಳಿವೆ? ರಾತ್ರೆ ಹಗಲುಗಳ ವ್ಯತ್ಕಾಸದಲ್ಲಿ" ಅಲ್ಲಾ ಹನು سوا‎ 
ಜೀವನಾಧಾರವನ್ನಿಳಿಸ ಆ ಮೂಲಕ ಸತ್ತ ಭೂಮಿಯನ್ನು ಜೀವಂತಗೊಳಿಸುವುದರಲ್ಲಿ" ಮತ್ತು ಮಾರುತಗಳ; 
ಸಂಚಲನದಲ್ಲಿ? ಬುದ್ದಿ; ಶಕ್ತಿಯುಳ್ಳೆವರಿಗೆ 'ಅನೇಕ. ನಿದರ್ಶನಗಳಿವೆ. ಇವು ಅಲ್ಲಾಹನ . ನಿದರ್ಶನಗಳಾಗಿದ್ದು 
ಇವುಗಳನ್ನು ನಾವು ನಿಮ್ಮ ಮುಂದೆ ಸುವ್ಯಕ್ತವಾಗಿ ವಿವರಿಸುತ್ತಿದ್ದೇವೆ. ಹೀಗಿರುತ್ತಾ ಅಲ್ಲಾ ಹನ ಹಾಗೂ, , ಅವನ: 


ವಚನಗಳ ಬಳಿಕ ಇನ್ನಾವ ವಿಷಯದ ಮೇಲೆ .ಜನರು ವಿಶ್ವಾ ಸವಿರಿಸುವರು.* 4 


3. ಅರ್ಥಾತ್‌- ಯಾರ ಮನಸ್ಸಿನ ದಾರಗಳು ನಂಬಿಕೆಯ ಪಾಲಿಗೆ ' ಮುಚ್ಚಿ ಹೋಗಿಲ್ಲವೋ: ಅವರು” ತಮ್ಮ .ಜನನ,: 
ತಮ್ಮ ಅಸ್ತಿತ್ಸದ ಸ್ವರೂಪ ಮತ್ತು ಭೂಮಿಯ ಮೇಲೆ ಹಬ್ಬಿರುವ ವಿವಿಧ ಬಗೆಯ ಜೀವಿಗಳ ಮೇಲೆ ಚಿಂತನಾ ದೃಷ್ಟಿಯನ್ನು 
ಬೀರಿದರೆ, ಅವರಿಗೆ ಅಲ್ಲಾಹನ ಅಸ್ತಿತ್ವ ಮತ್ತು ಅವನ کرات‎ ಅಸಂಖ್ಯ ಕುರುಹುಗಳು ಕಾಣಿಸುವುವು. (ವಿವರಣೆಗಾಗಿ ನೋಡಿರಿ; 
ಸೂರಃ ಅಲ್‌ ಅನ್‌ಆಮ್‌: ಟಿಪ್ಪಣಿ-25,26, ಅನ್ನಹ್ನ್‌: 6,7,8, ಅಲ್‌ ಹಜ್ಜ್‌: 5ರಿಂದ 9, ಅಲ್‌ ಮೂಮಿನೂನ್‌: 12,13, 
ಆಲ್‌ ಫುರ್ಕಾನ್‌: 69, ಅಶ್ಕುಲರಾ -57,58,59, ಅನ್ನಮ್ಮ್‌: 80,81, ಅರ್ರೂಮ್‌: 26ರಿಂದ 32, 76ರಿಂದ 79, ಅಸ್ಪಜ್ಞಃ 14ರಿಂದ 
18, ಆಲ್‌ ಮೂಮಿನ್‌- 9798.10, ಯಾಸೀನ್‌ ಸೂಕ್ತ: 71,72,73, ಅರ್ಬುಮರ್‌- 6) : 

4. ರಾತ್ರೆ ಮತ್ತು ಹಗಲುಗಳ ನಡುವಿನ ವ್ಯತ್ಕಾಸವು-ಅವೆರಡೂ ಸಂಪೂರ್ಣ ಕ್ರಮಬದ್ಧತೆಯೊಂದಿಗೆ, ` ಒಂದರ ಬಳಿಕ 


ಇನ್ನೊಂದರಂತೆ" ಬರುತ್ತ, ್ರರುತ್ತವೆ ಎಂಬ ದೃಷ್ಟಿಯಿಂದಲೂ ಒಂದು ಉಜ್ವಲವಾಗಿದ್ದು ಇನ್ನೊಂದು ಕರಾಳವಾಗಿದೆ ಎಂಬ ದೃಷ್ಟಿ" 
ಯಿಂದಲೂ ಒಂದು ನಿರ್ದಿಷ್ಟ ಕ್ರಮಾನುಸಾರ ರಾತ್ರಿ-ಹಗಲುಗಳು ಹೃಸ್ವ ಮತ್ತು ದೀರ್ಫವಾಗುತ್ತಿರುತ್ತವೆಂಬ ದೃಷ್ಟಿಯಿಂದಲೂ 
ನಿದರ್ಶನಗಳಾಗಿವೆ. ಹಗಲಿರುಳುಗಳಲ್ಲಿರುವ ಈ ವಿವಿಧ ವೃತ್ಕಾಸ ಮತ್ತು ಪರಿವರ್ತನೆಗಳು ٭‎ ಮತ್ತು ಅವುಗಳಲ್ಲಿ: ಅಡಕ 
ವಾಗಿರುವ ಭವ್ಮ ಯುಕ್ತಿಗಳು ಸೂರ್ಯ, ಭೂಮಿ ಮತ್ತು- ಭೂಮಿಯ ಎಲ್ಲ ಚೆರಾಚರಗಳ ಸೃಷ್ಟಿಕರ್ತ, "ಮಾಲಕ ಮತ್ತು 
ನಿಯಂತ್ರಕನು: ಒಬ್ಬನೇ ಎಂಬುದರ ಸ್ಪಷ್ಟ ಸಂಕೇತಗಳಾಗಿವೆ. (ವಿವರಣೆಗಾಗಿ ನೋಡಿರಿ, ಸೂರಃ ಯೂನುಸ್‌, ಟಿಪ್ಪಣಿ-65, 
ಅನ್ನಮ್ಮ್‌, ಟಿ-104, ಅಲ್‌ಕ್ಷಸಸ್‌-71ರಿಂದ: 73, :یدن‎ 29 ಮತ್ತು ಟಿ-50,, ಯಾಸೀನ್‌:37 ಮತ್ತು ೬39) 

5. ಇಲ್ಲಿ 'ರಿರ್‌'(ಜೀವನಾಧಾರ) ಎಂದರೆ ಮಳಿ. ಮುಂದಿನ تد‎ ದಿಂದ ಇದು ಸ್ಪಷ್ಟವಾಗುತ್ತದೆ. 

6. ವಿವರಣೆಗಾಗಿ ನೋಡಿರಿ: ಸೂರಃ ಅಲ್‌ ಮೂಮಿನೂನ್‌:!7, ಸೂರಃ ಅಲ್‌ಫುರ್ಕಾನ್‌: 62ರಿಂದ . 65, ಅಶ್ಕುಅರಾ- 
5, ಅನ್ನಮ್ಮ್‌: 73, ಅರ್ರೂಮ್‌ನ 35ನೆಯ ಟಿಪ್ಪಣಿ ಮತ್ತು 48ರಿಂದ 50ರ ವರೆಗಿನ ಸೂಕ್ತ ಗಳು ಟಿಪ್ಪು ಣಿಗಳ ಸಹಿತ, ಯಾಸೀನ್‌ನ. 
26ರಿಂದ 31ನೆಯ ಟಿಪ್ಪಣಿಗಳು, 

7. ಮಾರುತಗಳ ಪರಿಭ್ರಮಣವೆಂದರೆ ಯತುಗಳ ಬದಲಾವಣೆಗೆ ಕಾರಣವಾಗುವ- ಬೇರೆ ಬೇರೆ ಸಮೆಯಗಳಲ್ಲಿ ಭೂಮಿಯ 
ನಾನಾ ಬಾಗಗಳಲ್ಲಿ ವವಿಧ ಸ್ಥರಗಳಲ್ಲಿ ಬೀಸುವ ವಿಭಿನ್ನ ಬಗೆಯ ಗಾಳಿ” ಈ ನಾನಾ ಮಾರುತಗಳು: ಹೀಗೆಯೇ ಸಿಕ್ಕಾಬಟ್ಟೆ 
ಬೀಸುತ್ತಿರುವುದಲ್ಲ. . ಅವುಗಳಿಗೆ. ಒಂದು ನಿಯಮ ಮತ್ತು -ವೃವಸ್ಥೆ ಇದೆ. ಈ ವ್ಯವಸ್ಥೆಯು ಒಂದು ಅತ್ಯುನ್ನತ ಮಟ್ಟದ 
ಯುಕ್ತಿಯನ್ನಾಧರಿಸಿದ್ದು ಅದರಿಂದ ಹಲವು ಪ್ರಮುಖ ಉದ್ದೇಶಗಳು ಈಡೇರುತ್ತವೆಂಬುದಕ್ಕೆ “ಈ 'ವೃವಸ್ಥೆಯೇ ಸಾಕ್ಸಿಯಾಗಿದೆ. 
ಭೂಮಿ ಮತ್ತು ಸೂರ್ಯನ ಮಧ್ಯೆ ಬದಲಾಗುತ್ತಿರುವ ಅಂತರಗಳ ಪ್ರಕಾರ ವೃದ್ಧಿಸುತ್ತಾ ಕುಂಠಿಸುತ್ತಾ ಇರುವ ಶೀತ- 
ಉಷ್ಣಗಳೊಂದಿಗೆ ಈ ವೈವಸ್ಥೆಗೆ ಬಹಳೆ ಗಾಢವಾದ ಸಂಬಂಧವಿದೆ. ಹಾಗೆಯೇ ವಾತಾವರಣದ ಬದಲಾವಣೆ ಮತ್ತು ಮಳೆಯ | 
ವಿತರಣೆಯೊಂದಿಗೂ ಇದಕ್ಕೆ می‎ ಸಂಬಂಧವಿದೆ. ಇವೆಲ್ಲಾ ಯಾವುದೋ ಅಂಧ' ಪ್ರಕೃತಿಯು ಕೇವಲ ಆಕೆ ಕಸ್ಮಿಕವಾಗಿ ಮಾಡಿದ: 
ಏರ್ಪಾಡುಗಳಲ್ಲ, Nor, ಭೂಮಿ, ವಾಯು, ನೀರು, ಸಸ್ಯಗಳು ಮತ್ತು' ಪ್ರಾಣಿಗಳಿಗೆ ಬೇರೆ ಬೇರೆ 'ಫೈವಸ್ತಾಪಕರಿಲ್ಲ. 
ಖಂಡಿತವಾಗಿಯೂ ಒಬ್ಬನೇ ದೇವನು ಇವೆಲ್ಲವುಗಳ ಸೃಷ್ಪಿಕರ್ತನಾಗಿದ್ದು, ಅವನೇ ಒಂದು" ಮಹಾನ ಉದ್ದೇಶಕಾಗಿ s 
ವ್ಯವಸ್ಥೆಯನ್ನು ಮಾಡಿರುವನಲಬುದನ್ನು `ಈ ಎಲ್ಲ ವಸ್ತುಗಳು ಸಾರಿ” ಹೇಳುತ್ತಿವೆ. 

8. ಅರ್ಥಾತ್‌- ಅಲ್ಲಾಹನ رڈ‎ ಮತ್ತು ಅವನ ಏಕತ್ವದ ಕುರಿತು ಸ್ವಯಂ ಅಲ್ಲಾಹನೇ ನೀಡಿರುವ ಈ 
ಪುರಾವೆಗಳನ್ನು ಕಂಡ ಬಳಿಕವೂ ಇವರು ಸತ್ಯವಿಶ್ವಾಸ ಸ್ವೀಕಾರ ಮಾಡುವುದಿಲ್ಲವೆಂದಾದರೆ, . ಇವರಿಗೆ ಆ. ಸೌಭಾಗ್ಯ , 


ಕಾಂಡ-25 


678 ಕುರ್‌ಆನ್‌ ವ್ಯಾಖ್ಯಾನ 


5 VEE sal 5 BE اللھھ‎ et re لین آقال‎ 
SIREN le SRS lly LEG 


ARS ba ی‎ > Fri oi jk ماك‎ ಭತ al 
(7-10) ಪ್ರತಿಯೊಬ್ಬ ಸುಳ್ಳಾರೋಪಿ ದುಷ್ಪನಿಗೆ ಏನಾಶವಿದೆ. ಅವನ ಮುಂದೆ ಅಲ್ಲಾಹನ ಸೂಕ್ತ ಗಳನ್ನು 
ಓದಿ ಹೇಳಲಾಗುತ್ತದೆ. ಅವನು ಅದನ್ನು ಆಲಿಸುತ್ತಾನೆ. ಅನಂತರ ಅಹಂಕಾರದಿಂದ ಅವನು ಕೇಳಲೇ 
ಇಲ್ಲವೋ ಎಂಬಂತೆ ತನ್ನ ನಿಷೇಧ ನೀತಿಯಲ್ಲಿ ಸ್ಥಿರವಾಗಿರುತ್ತಾನೆ೨ ಇಂತಹವನಿಗೆ ವೇದನಾಯುಕ್ತ 
ಯಾತನೆಯ ಸುವಾರ್ತೆ ಕೊಟ್ಟುಬಿಡಿರಿ ನಮ್ಮ ಸೂಕ್ತಗಳ ಪೈಕಿ ಏನಾದರೊಂದು ವಿಷಯ ಅವನಿಗೆ ತಿಳಿದಾಗ 
ಅವನು ಅವುಗಳನ್ನು ಗೇಲಿ ಮಾಡಲಾರಂಭಿಸುತ್ತಾನೆ.? ಇಂತಹ ಎಲ್ಲರಿಗೆ ಅಪಮಾನಕಾರಿ ಯಾತನೆಯಿದೆ. 
ಅವರ ಮುಂದೆ ನರಕವಿದೆ. ಅವರ ಇಹಲೋಕದ ಯಾವ ಸಂಪಾದನೆಯೂ ಅವರ ಪಾಲಿಗೆ ಕಿಂಚಿತ್ತೂ 


ಪ್ರಾಪ್ತ್ರವಾಗಲು ಇನ್ನೇನು ಆಗಬೇಕಾಗಿದೆ? ಅಲ್ಲಾಹನ ವಾಣಿಯಂತೂ ಯಾರಿಗಾದರೂ ಈ ಸೌಭಾಗ್ಯ ಪ್ರಾಪ್ತವಾಗಲು 
ಲಭ್ಯವಿರುವ ಕೊನೆಯ ಸಾಧನವಾಗಿದೆ. 

9. ಅಂದರೆ, ಒಳ್ಳೆಯ ಸಂಕಲ್ಪದೊಂದಿಗೆ, ಮುಕ್ತ ಮನಸ್ಸಿನಿಂದ ಅಲ್ಲಾಹನ ಸೂಕ್ತಗಳನ್ನು ಆಲಿಸಿ, ಆ ಕುರಿತು ಗಂಭೀರವಾಗಿ 
ಚಿಂತನೆ ನಡೆಸುವ ವ್ಯಕ್ತಿ ಮತ್ತು ನಿರಾಕರಿಸುತ್ತೇನೆಂದು ಮೊದಲೇ ಶೀರ್ಮಾನ ಮಾಡಿ ಆಲಿಸುವ ವ್ಯಕ್ತಿಗಳ ನಡುವೆ ಬಹಳ 
ದೊಡ್ಡ ವ್ಯತ್ಯಾಸವಿದೆ. ಮೊದಲನೆಯ ತರದ ವ್ಯಕ್ತಿಯ ಬಗ್ಗೆ ಅವನು ಇಂದಲ್ಲ ನಾಳೆ و٭‎ ೈಸ್ಟೀಕಾರ ಮಾಡುವನೆಂದು 
ನಿರೀಕ್ಷಿಸಬಹುದು. ಆದರೆ ಎರಡನೆಯ ತರದ ವ್ಯಕ್ತಿ ಎಂದಿಗೂ ಸತ್ಕವಿಶ್ವಾಸ ಸ್ವೀಕಾರ ಮಾಡಲಾರನು. ಸಾಮಾನ್ಯವಾಗಿ, ಈ 
ಮೂರು ಗುಣಗಳಿರುವ: ವ್ಯಕ್ತಿಗಳು ಇಂತಹ ಅವಸ್ಥೆಗೆ ತುತ್ತಾಗುತ್ತಾರೆ: 1) ಅವರು ಸುಳ್ಳರಾಗಿರುತ್ತಾರೆ. ಆದುದರಿಂದ ಸತ್ಯವು 
ಅವರಿಗೆ ಪ್ರಿಯವಾಗಿರುವುದಿಲ್ಲ. 2) ಅವರು ದುಷ್ಕರ್ಮಿಗಳಾಗಿರುತ್ತಾರೆ. ಆದ್ದರಿಂದ ತಮ್ಮ ಮೇಲೆ ನೈತಿಕ ನಿರ್ಬಂಧಗಳನ್ನು 
ಹೇರುವ ಬೋಧನೆ ಮತ್ತು ಮಾರ್ಗದರ್ಶನ ಅವರಿಗೆ ತೀರಾ ಅಪ್ರಿಯವಾಗಿರುತ್ತದೆ. 3) ಅವರು ಅಹಂಕಾರಿಗಳಾಗಿರುತ್ತಾರೆ. 
ನಮಗೆಲ್ಲವೂ ಗೊತ್ತಿದೆ. ನಮಗೆ ಕಲಿಸುವವರಾರು? ಎಂಬ ಅಹಂಭಾವ ಅವರಿಗೆ ಇರುತ್ತದೆ. ಇದರಿಂದಾಗಿ ಅವರು ಅಲ್ಲಾಹನ 
ಸೂಕ್ತಗಳು ವಿವೇಚನಾರ್ಹವೆಂದು ಭಾವಿಸುವುದಿಲ್ಲ. 

10. ಅರ್ಥಾತ್‌- ಅವನು ಈ ಒಂದು ವಾಕ್ಕವನ್ನು ಮಾತ್ರವಲ್ಲ, ಎಲ್ಲ ಸೂಕ್ತಗಳನ್ನೂ ಅಪಹಾಸ್ಕ ಮಾಡುತ್ತಾನೆ. ಉದಾ: 
ಕುರ್‌ಆನಿನಲ್ಲಿ ಹೀಗೆ ಹೇಳಲಾಗಿದೆ ಎಂದು ಕೇಳಿದೊಡನೆ ಅವನು ಅದನ್ನು ನೇರವಾಗಿ ಅರ್ಥೈಸಿಕೊಳ್ಳುವ ಬದಲು, ಅದನ್ನು 
ಗೇಲಿ ಮಾಡಲಿಕ್ಕಾಗಿ ಅದರಲ್ಲೇನಾದರೂ ಕೊಂಕು ಹುಡುಕಿ ತೆಗೆಯುತ್ತಾನೆ. ಹೀಗೆ ಅಪಹಾಸ್ಕ ಮಾಡಿದ ಬಳಿಕ, "ಅವರ ವಿಷಯ 
ಏನು ಹೇಳಲಿ! ಅವರು ನಿತ್ಯವೂ ಏನಾದರೊಂದು ಹೊಸ, ವಿಚಿತ್ರ ವಿಷಯವನ್ನು ಹೇಳುತ್ತಿರುತ್ತಾರೆ. ನೋಡಿ ಇಂತಿಂತಹ 
ಸೂಕ್ತದಲ್ಲಿ ಅವರು ಈ ಸ್ವಾರಸ್ಕದ ಮಾತನ್ನು ಹೇಳಿದ್ದಾರೆ. ಇಂತಿಂತಹ ಸೂಕ್ತದಲ್ಲಿರುವ ಮಾತಿನ ವಿಷಯವಂತೂ ಕೇಳುವುದೇ 
ಬೇಡ ಎಂದು ಲೇವಡಿ ಮಾಡುತ್ತಾನೆ." 

11. ಮೂಲದಲ್ಲಿ 'ಮಿನ್‌ ವರಾಇಹಿಮ್‌ ಜಹನ್ನಮು' ಎಂಬ ಪದಗಳು ಪ್ರಯೋಗವಾಗಿವೆ. ಕಣ್ಣಿನಿಂದ ಮರೆಯಾಗಿರುವ 
ಪ್ರತಿಯೊಂದು ವಸ್ತುವಿಗೆ ಅರಬೀ ಭಾಷೆಯಲ್ಲಿ 'ವರಾ' ಎನ್ನುತ್ತಾರೆ. ಅದು ಹಿಂದೆ ಇದೆಯೋ ಮುಂದೆ ಇದೆಯೋ ಎಂಬುದು 
ನಗಣ್ಯ. ಆದ್ದರಿಂದ ಈ ಪದಗಳನ್ನು 'ಅವರ ಮುಂದೆ ನರಕವಿದೆ' ಎಂದೂ ಅನುವಾದಿಸಬಹುದು. ಮೊದಲ ಅನುವಾದದ ಪ್ರಕಾರ 
ಇದರ ಅರ್ಥ- ಅವರು ಯಾವುದೇ ಅರಿವಿಲ್ಲದೆ ತಲೆಯೆತ್ತಿ ಈ ದಾರಿಯಲ್ಲಿ ಧಾವಿಸುತ್ತಿದ್ದಾರೆ. ಮುಂದೆ ನರಕವಿದೆ ಮತ್ತು ಅದರಲ್ಲಿ 
ತಾವು ಬೀಳಲಿದ್ದೇವೆ ಎಂಬ ಪ್ರಜ್ಞೆ ಅವರಿಗಿಲ್ಲ ಎಂದಾಗುತ್ತದೆ. ಎರಡನೆಯ ಅನುವಾದದ ಪ್ರಕಾರ ಇದರ ಅರ್ಥ- ಅವರು 
ಪರಲೋಕದ ಬಗ್ಗೆ ತೀರಾ ನಿಶ್ಚಿಂತರಾಗಿ ತಮ್ಮ ಕುಚೇಷ್ಟೆಗಳಲ್ಲೇ ಮಗ್ನರಾಗಿದ್ದಾರೆ. ನರಕವು ಅವರನ್ನು ಹಿಂಬಾಲಿಸುತ್ತಿದೆ 
ಯೆಂಬುದು ಅವರಿಗೆ ಗೊತ್ತೇ ಇಲ್ಲ ಎಂದಾಗುತ್ತದೆ. 


ಕಾಂಡ-25 


45. ಅಲ್‌ ಜಾಸಿಯಃ 679 


ہر سے 


۱ ا ولا ما اکْعَدُوا من فیپ اش ಯಡಿ ಈ IST‏ 
ali F‏ ہو سم 


AE RS A AEE Gl 
کک لے‎ 


SHIH Gl SETA eG 


ka 


ky 


ಉಪಯುಕ್ತ ವಾಗಲಾರದು ಮತ್ತು ಅವರು ಅಲ್ಲಾಹನನ್ನು ಬಿಟ್ಟು ತಮ್ಮ ರಕ್ಷಕ ಮಿತ್ರರಾಗಿ ಮಾಡಿಕೊಂಡಿರು 
ವವರೂ ಅವರಿಗಾಗಿ ಏನನ್ನೂ ಮಾಡಲಾರರು.” ಅವರಿಗೆ ಘೋರ ಯಾತನೆ ಇದೆ. 

(11) ಈ ಕುರ್‌ಆನ್‌ ಸಾದ್ಯಂತ ಮಾರ್ಗದರ್ಶನವಾಗಿದೆ ಮತ್ತು ತಮ್ಮ ಪ್ರಭುವಿನ ಸೂಕ್ತಗಳನ್ನು 
ನಿರಾಕರಿಸುವವರಿಗೆ ತೀವ್ರ ವೇದನಾಯುಕ್ತವಾದ ಯಾತನೆ ಇದೆ. 

(12-13) ಅಲ್ಲಾಹನೇ ನಿಮಗಾಗಿ ಸಮುದ್ರವನ್ನು ನಿಯಂತ್ರಿಸಿ ಅವನ ಅಪ್ಪಣೆಯಿಂದ ಅದರಲ್ಲಿ 
ನಾವೆಗಳು ಚಲಿಸುವಂತೆಯೂಔ ನೀವು ಅವನ ಅನುಗ್ರಹವನ್ನರಸುವಂತೆಯೂ'್‌ ಕೃತಜ್ಞರಾಗುವಂತೆಯೂ 
ಮಾಡಿರುವನು. ಅವನು ಭೂಮಿ ಮತ್ತು ಆಕಾಶಗಳ ಸಕಲ ವಸ್ತುಗಳನ್ನು ನಿಮಗಾಗಿ ನಿಯಂತ್ರಿಸಿ ಕೊಟ್ಟನು." 
ಇವೆಲ್ಲವನ್ನೂ ತನ್ನ ಕಡೆಯಿಂದಲೇ! ಮಾಡಿದನು. ಆಲೋಚಿಸುವ ಜನರಿಗೆ ಇದರಲ್ಲಿ ಧಾರಾಳ ನಿದರ್ಶನಗಳಿವೆ.” 


12. ಇಲ್ಲಿ 'ವಲೀ' (ಸಂರಕ್ಷಕ) ಎಂಬ ಪದವು ಎರಡು ಅರ್ಥಗಳಲ್ಲಿ ಬಂದಿದೆ- 1) ದೇವಿ ದೇವತೆಗಳು ಮತ್ತು 
ಸತ್ತ ಅಥವಾ ಬದುಕಿರುವ ಧಾರ್ಮಿಕ ಮುಖಂಡರು-ಇವರ ಶಿಫಾರಸ್ಸನ್ನು ಪಡೆದುಬಿಟ್ಟರೆ ಈ ಲೋಕದಲ್ಲಿ ತಾವು ಏನು 
ಮಾಡಿದರೂ ಅಲ್ಲಾಹನು ತಮ್ಮನ್ನು ಶಿಕ್ಷಿಸುವಂತಿಲ್ಲ, ಏಕೆಂದರೆ ಇವರು ಮಧ್ಯೆ ಪ್ರವೇಶಿಸಿ ತಮ್ಮನ್ನು ದೇವಕ್ರೋಧ 
ದಿಂದ ರಕ್ಷಿಸುವರು ಎಂದು ಇವರ ಬಗ್ಗೆ ಬಹುದೇವಾರಾಧಕರು ನಂಬಿದ್ದಾರೆ. 2) ಅಲ್ಲಾಹನಿಂದ ನಿರಪೇಕ್ಟರಾಗಿ ಜನರು 
ತಮ್ಮ ಮಾರ್ಗದರ್ಶಿ ಹಾಗೂ ಅನುಸರಣಾರ್ಹರೆಂದು ನೇಮಿಸಿಕೊಂಡಿರುವ ಸರದಾರರು, ನಾಯಕರು, ಅಧಿಕಾರಿಗಳು ಮತ್ತು 
ಆಡಳಿತಗಾರರು. ಜನರು ಅವರನ್ನು ಕಣ್ಮುಚ್ಚಿ ಅನುನರಿಸುತ್ತಾರೆ ಮತ್ತು ಅವರನ್ನು ಸಂತೋಷಪಡಿಸಲಿಕ್ಕಾಗಿ ಅಲ್ಲಾಹನ 
ಅಸಂತುಷ್ಟಿಯನ್ನೂ ಕಡೆಗಣಿಸುತ್ತಾರೆ. ಈ ಸೂಕ್ತವು ಇಂತಹ ಎಲ್ಲ ಜನರಿಗೆ-ಈ ನಿಲುವಿನ ಪರಿಣಾಮವಾಗಿ ಇವರು 
ನರಕಕ್ಕೆ ಎಸೆಯಲ್ಪಡುವಾಗ ಪ್ರಸ್ತುತ ಎರಡು ಬಗೆಯ ಸಂರಕ್ಷಕರ ಪೈಕಿ ಯಾರು ಕೂಡಾ ಇವರನ್ನು ರಕ್ಷಿಸಲು 
ಮುಂದಾಗಲಾರರು ಎಂದು ಎಚ್ಚರಿಸುತ್ತದೆ. (ಹೆಚ್ಚಿನ ವಿವರಗಳಿಗೆ ಸೂರಃ ಅಶ್ಯೂರಾದ 6ನೇ ಟಿಪ್ಪಣಿಯನ್ನು ನೋಡಿರಿ) 

13. ವಿವರಣೆಗಾಗಿ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ; ಸೂರಃ ಅರ್ರೂಮ್‌-69, ಲುಕ್ಕಾನ್‌-55, ಅಲ್‌ಮೂಮಿನ್‌- 
110, ಅಶ್ಯೂರಾ-54. 

14. ಅರ್ಥಾತ್‌- ಸಮುದ್ರದಲ್ಲಿ ವ್ಯಾಪಾರ, ಮೂನುಗಾರಿಕೆ, ಮುಳುಗುಗಾರಿಕೆ, ಹಡಗು ಸಂಚಾರ ಮತ್ತಿತರ ಮೂಲಗಳಿಂದ 
ಧರ್ಮಸಮ್ಮತವಾದ ಜೀವನಾಧಾರವನ್ನು ಸಂಪಾದಿಸಲು ಪ್ರಯತ್ನಿಸಿರಿ. 

15. ಎವರಣೆಗಾಗಿ ಸೂರಃ ಇಬ್ರಾಹೀಮ್‌-44 ಮತ್ತು ಲುಕ್ಕಾನ್‌ನ 35ನೆಯ ಟಿಪ್ಪಣಿಗಳನ್ನು ನೋಡಿರಿ. 

16. ಈ ಮಾತಿಗೆ ಎರಡು ಅರ್ಥಗಳಿವೆ- 1) ಅಲ್ಲಾಹನ ಈ ಕೊಡುಗೆಯು ಪ್ರಜೆಗಳಿಂದಲೇ ಪಡೆದ ಸಂಪತ್ತನ್ನು 
ಪ್ರಜೆಗಳ ಪೈಕಿ ಕೆಲವರಿಗೆ ನೀಡುವ ಲೋಕದ ರಾಜ ಮಹಾರಾಜರುಗಳ ಕೊಡುಗೆಗಿಂತ ಭಿನ್ನವಾಗಿದೆ. ವಾಸ್ತವದಲ್ಲಿ. 
ವಿಶ್ವದಲ್ಲಿರುವ ಈ ಎಲ್ಲ ಕೊಡುಗೆಗಳೂ ಸ್ವತಃ ಅಲ್ಲಾಹನೇ ಸೃಷ್ಠಿಸಿದವುಗಳಾಗಿವೆ ಮತ್ತು ಅವನು ಅವುಗಳನ್ನು ತನ್ನ 
ಕಡೆಯಿಂದ ಮಾನವನಿಗೆ ಕೊಟ್ಟಿರುವುದಾಗಿರುತ್ತೆವ್ದೆ. 2 ಈ ಅನುಗ್ರಹಗಳ ಸೃಷ್ಟಿಕಾರ್ಯದಲ್ಲಿ ಅಲ್ಲಾಹನ ಸಹಭಾಗಿ ಯಾರೂ 


ಕಾಂಡ-25 


680 ಕುರ್‌ಆನ್‌ ವ್ಯಾಖ್ಯಾನ 


ತಿಲ್‌‏ ہک ಲ -. i,‏ و 
SASL $6 Kd CHAE‏ عَہل WL‏ 
Moe Br‏ 2 سس سر وے ہے ಜ್‌‏ 

USSU‏ شر ا 7 رن ىگُو تْجَعَزن نر لن كیا بے 

ےک ےو سے سے اص Te “ಕ್ತಿ Vn‏ ف۳۲ 

pe ES el SRI SES HAF) 
(14-15) ಸೆಂದೇಶವಾಹಕರ್ಯೇ ಅಲ್ಲಾಹನ ಕಡೆಯಿಂದ ದುರ್ದಿನಗಳು ಬರಬಹುದೆಂಬ ಭಯವೇ 
ಇಲ್ಲದ ಜನರ" ದುರ್ವರ್ತನೆಗಳ ಬಗ್ಗೆ ಕ್ಷಮಾಶೀಲರಾಗಿರಬೇಕೆಂದು ಸತ್ಯವಿಶ್ವಾಸಿಗಳೊಡನೆ ಹೇಳಿರಿ. 
| (ಏಕೆಂದರೆ). ಒಂದು ಪಂಗಡಕ್ಕೆ ಅದರ ದುಡಿಮೆಯ ಫಲವನ್ನು ಸ್ವತಃ ಅಲ್ಲಾಹನೇ ನೀಡುವಂತಾಗಲಿ. 
| ಯಾರಾದರೂ ಸತ್ಕರ್ಮ ಮಾಡಿದರೆ ಅದರ ಫಲ ಅವನಿಗೇ ಸಿಗುವುದು ಮತ್ತು ದುಷ್ಕರ್ಮವೆಸಗುವವನು 
ಅದರ ಪರಿಣಾಮವನ್ನು ತಾನೇ ಅನುಭವಿಸುವನು. ಎಲ್ಲರಿಗೂ ತಮ್ಮ ಪ್ರಭುವಿನ ಕಡೆಗೇ ಮರಳಬೇಕಾಗಿದೆ. 
(16-20) ಇದಕ್ಕೆ ಮುಂಚೆ ನಾವು ಬನೀ ಇಸ್ರಾತಈಲರಿಗೆ ಗ್ರಂಥ, 'ಹುಕ್ಕ್‌' ಮತ್ತು ಪ್ರವಾದಿತ್ವ 
ಪ್ರದಾನ ಮಾಡಿದ್ದೆವು. ನಾವು ಅವರಿಗೆ ಅತ್ಯುತ್ತಮ ಜೀವನ ಸಾಧನೆಗಳನ್ನು: 'ಕರುಣಿಸಿದೆವು. ಅಖಿಲ 


ಇಲ್ಲ. ಅವುಗಳನ್ನು ಮಾನವನಿಗೆ ನಿಯಂತ್ರಿಸಿ ಕೊಡುವ ವಿಷಯದಲ್ಲೂ ಬೇರಾರಿಗೂ ಪಾತ್ರವಿಲ್ಲ. ಅಲ್ಲಾಹನೊಬ್ಬನೇ 
ಅವುಗಳ ಸೃಷ್ಟಿಕರ್ತನೂ ಆಗಿದ್ದಾನೆ ಮತ್ತು ಅವುಗಳನ್ನು ಮಾನವನಿಗೆ ತನ್ನ ಕಡೆಯಿಂದ ಕೊಟ್ಟವನೂ ಅವನೇ ಆಗಿದ್ದಾನೆ. 

17. ಅರ್ಥಾತ್‌- ಈ ನಿಯಂತ್ರಣದ ಬಗ್ಗೆ ಚಿಂತನೆ ನಡೆಸುವವರಿಗೆ ಇದರಲ್ಲಿ ಅನೇಕ ದೊಡ್ಡ ನಿದರ್ಶನಗಳಿವೆ. 
ಭೂಮಿಯಿಂದ ಆಕಾಶದವರೆಗೂ ವಿಶ್ವದ ಸಕಲ ವಸ್ತುಗಳ ಮತ್ತು ಶಕ್ತಿಗಳ ಸೃಷ್ಟಿಕರ್ತನೂ ಒಡೆಯನೂ ಸಂರಕ್ಷ تا‎ 
ವೈವಸ್ಥಾಪಕನೂ ಏಕಮಾತ್ರನಾದ ಅಲ್ಲಾಹನೇ ಆಗಿದ್ದು ಅವನೇ ಅವುಗಳನ್ನು ಒಂದು ನಿಯಮಕ್ಕೆ ಅಧೀನಗೊಳಿಸಿರುತ್ತಾನೆಂಬ 
ವಾಸ್ತವಿಕತೆಯ ಕಡೆಗೆ ಈ ನಿದರ್ಶನಗಳು ಸ್ಪಷ್ಟವಾಗಿ ಸೂಚನೆ ಕೊಡುತ್ತವೆ. 

18. ಮೂಲದಲ್ಲಿ 'ಅಲ್ಲದೀನ ಲಾ ಯರ್‌ಜೂನ ಅಯ್ಯಾಮಲ್ಲಾಹಿ' ಎಂಬ ಪದಗಳಿವೆ. ಇವುಗಳ ಶಬ್ದಾರ್ಥ 
ಹೀಗಾಗುವುದು- 'ಅಲ್ಲಾಹನ ದಿನಗಳ ನಿರೀಕ್ಷೆ ಇಲ್ಲದವರು' ಆದರೆ ಅರಬಿ ಪದನುಡಿಯಲ್ಲಿ 'ಅಯ್ಯಾಮ್‌' ಎಂದರೆ ಕೇವಲ 
ದಿನವಾಗಿರದೆ, ಪ್ರಮುಖ ಐತಿಹಾಸಿಕ ಘಟನೆಗಳು ನಡೆದ ಸ್ಮರಣೀಯ ದಿನ ಎಂದು ಅರ್ಥ. ಇಲ್ಲಿ 'ಅಯ್ಯಾಮುಲ್ಲಾಹ್‌' 
ಎಂದರೆ ಯಾವುದಾದರೊಂದು ಜನಾಂಗದ ಮೇಲೆ ದೇವಕ್ರೋಧವು ಸಿಡಿದು ಬಿದ್ದ ದುರ್ದಿನಗಳೆಂದರ್ಥ. 

19. ವ್ಯಾಖ್ಯಾನಕಾರರು ಈ ಸೂಕ್ತಕ್ಕೆ ಎರಡು ಅರ್ಥಗಳನ್ನು ಕೊಟ್ಟಿದ್ದಾರೆ. ಈ ಸೂಕ್ತದ ಪದಗಳಲ್ಲಿ ಇವೆರಡಕ್ಕೂ ಅವಕಾಶ 
:ವಿದೆ- 1) ಅಲ್ಲಾಹನು ಸತ್ಕವಿಶ್ವಾಸಿಗಳಿಗೆ ಅವರ ಸಹನೆ ಮತ್ತು ಸಜ್ಜನಿಕೆಗಳ ಸತ್ಸಲ ನೀಡುವ೦ತಾಗಲು ಮತ್ತು ದೇವಮಾರ್ಗದಲ್ಲಿ 
ಅವರು ಸಹಿಸಿದ ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತ ಪ್ರತಿಫಲ ಕೊಡುವಂತಾಗಲು ಅವರು ಈ ಅಕ್ರಮಿಗಳ ಅತಿರೇಕಗಳನ್ನು ಕಡೆಗಣಿಸಲಿ. 
2) ಅಲ್ಲಾಹನು ಸ್ವತಃ ಆ ಅಕ್ರಮಿಗಳ ಅತಿರೇಕಗಳಿಗೆ ಪ್ರತೀಕಾರ ಶೀರಿಸುವಂತಾಗಲು ಸತ್ಕವಿಶ್ವಾಸಿಗಳು ಅವರನ್ನು ಕ್ಷಮಿಸಲಿ, ಮುಸ್ಲಿಮರು 
ತಮ್ಮ ಉನ್ನತ ಸ್ಥಾನದಿಂದ ಕೆಳಗಿಳಿದು ಆ ಕೀಳುಮಟ್ಟದ ಗುಣಗಳನ್ನು ಹೊಂದಿದವರೊಂದಿಗೆ ಜಗಳಾಡಲು ಹಾಗೂ ಅವರ 
ಅಸಂಬದ್ಧ ವರ್ತನೆಗಳಿಗೆ ಉತ್ತರ ಕೊಡಲು ಹೋಗಬಾರದು. ಸಭ್ಯತೆ ಮತ್ತು ಸದಾಚಾರದ ಮಿತಿಯೊಳಗೆ ನಿಂತು ಯಾವುದಾದರೂ 
ಆರೋಪ ಅಥವಾ ಆಕ್ಸೇಪಕ್ಕೆ ಉತ್ತರಿಸಲು . ಮತ್ತು ಯಾವುದಾದರೂ ಆಕ್ರಮಣವನ್ನು ಪ್ರತಿರೋಧಿಸಲು ಸಾಧ್ಯವಿದ್ದರೆ ಹಾಗೆ 
ಮಾಡಬೇಕು. ಆದರೆ ವಿಷಯವು ಈ ಮಿತಿಗಳನ್ನು ಮೂರಿದ್ದರೆ ಅಲ್ಲಿ ಮೌನ ತಾಳಿ, ವಿಷಯವನ್ನು ಅಲ್ಲಾಹನಿಗೆ ಬಿಟ್ಟು ಬಿಡಬೇಕು. 
ಇಂತಹವರೊಂದಿಗೆ ತಾವೇ ಸೆಣಸುತ್ತೇವೆಂದು ಮುಸ್ಲಿಮರು ಹೊರಟರೆ ಅಲ್ಲಾ 2್ಲಾಹನು ಆ ಶತ್ರುಗಳನ್ನು ಎದುರಿಸಲು ಮುಸ್ಲಿಮರನ್ನು 
ಅವರ ಪಾಲಿಗೆ ಬಿಟ್ಟು ಬಿಡುವನು. ಅವರು ಕ್ಷಮಾಶೀಲರಾದರೆ, ಅಲ್ಲಾಹನೇ ಆ ಅಕ್ರಮಿಗಳನ್ನು ನೋಡಿಕೊಳ್ಳುವನು ಮತ್ತು 
| ಮರ್ದಿತರಿಗೆ ಅವರ ಸಹನೆಯ ಪ್ರತಿಫಲ ನೀಡುವನು ಎಂದು ತಿಳಿಸುವುದೇ ಇದರ ಉದ್ದೇಶವಾಗಿದೆ. 
|]. 20, ಹುಕ್ಕ್‌ ಎಂದರೆ ಮೂರು ವಿಷಯಗಳಿವೆ. ॥ ಗ್ರಂಥಜ್ಞಾನ ಮತ್ತು ಧಾರ್ಮಿಕ ಅರಿವು 2 ಗ್ರಂಥದ] 

ಇಂಗಿತಕ್ಕ ಮಸಾರ, ಕಾರ್ಯವೆಸಗುವ ಯುಕ್ತಿ. 3) ಪ್ರಕರಣಗಳಲ್ಲಿ ತೀರ್ಮಾನ ಮಾಡುವ ಅರ್ಹತೆ. 


ಕಾಂಡ-25 


45. ಅಲ್‌ ಜಾಸಿಯಃ 681 


5% 0 ಈ ME GE Ge دِن‎ [OE FEIN 
ینہ‎ IE بنا‎ ISTE Gs I اق‎ ES 

pS‏ کے ಲ್‌ al‏ 3% 7 آھ 
py 2 ಹಾ‏ ىَ LIEV‏ ولا AE‏ 


ಭಖ ಚಡ AR‏ پر وت 65 ال 


63 UNS کا‎ ಯೊ 85 4 ہت "انل‎ ಚೊ 
ol 2 [eM Pos pa و‎ ಕ 


ಹ್‌ 
ಜಗತ್ತಿನವರ ಮೇಲೆ ಅವರಿಗೆ ಶ್ರೇಷ್ಠತೆ' ದಯಪಾಲಿಸಿದೆವು, ಧರ್ಮದ ವಿಷಯದಲ್ಲಿ ಅವರಿಗೆ ಸುವ್ಯಕ್ತ 
ನಿರ್ದೇಶನಗಳನ್ನು ಕೊಟ್ಟೆವು. ಅನಂತರ ಅವರೊಳಗೆ ಭಿನ್ನಾಭಿಪ್ರಾಯಗಳು ತಲೆದೋರಿದುದು (ತಿಳುವಳಿಕೆ 
ಯಿಲ್ಲದ ಕಾರಣದಿಂದ ಆಗಿರಲಿಲ್ಲ) ಜ್ಞಾನ ಬಂದ ಬಳಿಕವಾಗಿತ್ತು ಮತ್ತು ಅವರು ಪರಸ್ಪರ ಅತಿರೇಕವೆಸಗಲು 
ಇಚ್ಛಿಸಿದುದರಿಂದಾಗಿತ್ತು.” ಖಂಡಿತವಾಗಿಯೂ ನಿನ್ನ ಪ್ರಭು ಅವರು ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ 
ವಿಷಯಗಳ ಶೀರ್ಮಾನವನ್ನು ಪುನರುತ್ಥಾನದ ದಿನ ಮಾಡುವನು. ಇನ್ನು ಪೈಗಂಬರರೇ, ನಾವು ನಿಮ್ಮನ್ನು 


ಧರ್ಮದ ವಿಷಯದಲ್ಲಿ ಒಂದು ಸುಸ್ಪಷ್ಟ ರಾಜಮಾರ್ಗ(ಧರ್ಮಶಾಸ್ತ್ರ)ದಲ್ಲಿ ಸ್ಥಿರವಾಗಿರಿಸಿದ್ದೇವೆ.* 
ಆದುದರಿಂದ ನೀವು ಅದರಲ್ಲೇ ನಡೆಯಿರಿ. ಮತ್ತು ಅಜ್ಞಾನಿಗಳ ಅಭಿಲಾಷೆಗಳನ್ನು ಅನುಸರಿಸ ಬೇಡಿರಿ. 
ಅಲ್ಲಾಹನಿಗೆದುರಾಗಿ ಅವರು ನಿಮಗೆ ಯಾವ ಸಹಾಯವನ್ನೂ ಮಾಡಲಾರರು ಅಕ್ರಮಿಗಳು ಪರಸ್ಪರ 
ಮಿತ್ರರು ಮತ್ತು ಧರ್ಮನಿಷ್ಠರ ಮಿತ್ರನು ಅಲ್ಲಾಹನಾಗಿದ್ದಾನೆ. ಇವು ಸಕಲ ಮಾನವರಿಗಾಗಿರುವ ದಿವ್ಯಜ್ಞಾನದ 
ಪ್ರಕಾಶಗಳು ಮತ್ತು ಇದು ದೃಢವಿಶ್ವಾಸವುಳ್ಳವರಿಗೆ ಸನ್ಮಾರ್ಗದರ್ಶನವೂ ಕೃಪೆಯೂ ಆಗಿದೆ.* 


21. ಇದರರ್ಥ ಅವರಿಗೆ ಶಾಶ್ವತವಾಗಿ ಅಖಿಲ ಜಗತ್ತಿನವರ ಮೇಲೆ ಶ್ರೇಷ್ಠತೆ ಪ್ರದಾನ ಮಾಡಲಾಗುವುದೆಂದಲ್ಲ. 
ಇದರ ಸರಿಯಾದ ಅರ್ಥ- ಆ ಕಾಲದಲ್ಲಿ ಜಗತ್ತಿನಲ್ಲಿದ್ದ ಎಲ್ಲ ಜನಾಂಗಗಳ ಪೈಕಿ ದೇವಗ್ರಂಥವನ್ನು ಪಡೆದು, ದೇವಭಕ್ತಿಯ 
ಧ್ವಜವಾಹಕರಾಗಿ ಕಾರ್ಯೋನ್ಮುಖಿರಾಗುವ ಸೇವೆಗಾಗಿ ಅಲ್ಲಾಹನು ಬನೀ ಇಸ್ರಾಈಲರನ್ನು ಆರಿಸಿಕೊಂಡಿದ್ದನು. 

22. ವಿವರಣೆಗಾಗಿ ನೋಡಿರಿ: ಸೂರಃ ಅಲ್‌ ಬಕರಃ ಟಿಪ್ಪಣಿ-230, ಆಲಿ ಇಮ್ರಾನ್‌ ಟಿ-17, ಅಶ್ಕೂರಾ ಟಿ-22, 23. 

23. ತಾತ್ಪರ್ಯವೇನೆಂದರೆ- ಹಿಂದೆ ಬನೀ ಇಸ್ರಾಈಲರಿಗೆ ವಹಿಸಿಕೊಡಲಾಗಿದ್ದ ಕಾರ್ಯವನ್ನು ಈಗ ನಿಮಗೆ ವಹಿಸಿ 
ಕೊಡಲಾಗಿದೆ. ಅವರು ಜ್ಞಾನ ಹೊಂದಿದ್ದರಾದರೂ ತಮ್ಮ ಸ್ಟಾರ್ಥಕ್ಕಾಗಿ ಧರ್ಮದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಉಂಟು 
ಮಾಡಿ ಅದರಿಂದ ಪಂಗಡಗಳನ್ನು ' ಮಾಡಿಕೊ೦ಡರು. ಇದರಿಂದಾಗಿ ಅವರು ಜಗತ್ತನ್ನು ದೇವಮಾರ್ಗಕ್ಕೆ ಕರೆಯುವ ಅರ್ಹತೆ 
ಯನ್ನು ಕಳೆದುಕೊಂಡರು. ಈಗ ಬನೀ ಇಸ್ರಾಈಲರು ಯಾವುದನ್ನು ಕೈ ಬಿಟ್ಟಿರುವರೋ ಮತ್ತು ಯಾವುದನ್ನು ಮಾಡುವ 
ಅರ್ಹತೆಯನ್ನು ಕಳೆದುಕೊಂಡಿರುವರೋ ಅದೇ ಸೇವೆಯನ್ನು ನೀವು ಮಾಡಬೇಕೆಂದು ನಿಮ್ಮನ್ನು ಅದೇ ಧರ್ಮದ 
ಹೆದ್ದಾರಿಯಲ್ಲಿ ತಂದು ನಿಲ್ಲಿಸಲಾಗಿದೆ. (ಇನ್ನಷ್ಟು ವಿವರಣೆಗಾಗಿ ನೋಡಿರಿ; ಸೂರಃ ಅಶ್ಯೂರಾ: 13ರಿಂದ 15 ಮತ್ತು 
ಚಿಪ್ಪಣಿ- 20ರಿಂದ 26) 

24. ಅರ್ಥಾತ್‌- ನೀವು ಅವರನ್ನು ಮೆಚ್ಚಿಸಲಿಕ್ಕಾಗಿ ಅಲ್ಲಾಹನ ಧರ್ಮದಲ್ಲಿ ತಿದ್ದುಪಡಿಗಳನ್ನು ಮಾಡಿದರೆ ಅಲ್ಲಾಹನ 
ವಿಚಾರಣೆಯಿಂದ ಅವರು ನಿಮ್ಮನ್ನು ರಕ್ಷಿಸಲಾರರು. 

25. ತಾತ್ಸರ್ಯವೇನೆಂದರೆ- ಈ ಗ್ರಂಥ ಮತ್ತು ಈ ಶರೀಅತ್‌(ಧರ್ಮಶಾಸ್ತ್ರ) ಜಗತ್ತಿನ ಸಕಲ ಮಾನವರಿಗೆ ಸತ್ಯ- 
ಮಿಥ್ಯಗಳ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸಿ ಕೊಡುವಂತಹ ಪ್ರಕಾಶವನ್ನು ಕೊಡುತ್ತಿದೆ. ಆದರೆ ಅದರ ಸತ್ಯತೆಯ 


ಕಾಂಡ-25 


682 ಕುರ್‌ಆನ್‌ ವ್ಯಾಖ್ಯಾನ 


ASE ES‏ ہد کے 
EHS ous AE‏ پالق ಹಿದಿ ಯೆ ಆಯಿ‏ “ 
LS Pi ONS As‏ 


(21-22) ದುಷ್ಕರ್ಮಗಳನ್ನೆಸಗಿದವರು,* ನಾವು ಅವರನ್ನು ಸತ್ಯವಿಶ್ವಾಸವನ್ನಿರಿಸಿ ಸತ್ಯರ್ಮವೆಸಗಿದವರಿಗೆ 
ಸಮಾನರಾಗಿ ಮಾಡುವೆವೆಂದೂ ಅವರಿಬ್ಬರ ಜೀವನ ಮರಣಗಳು ಸಮಾನ ಸ್ವರೂಪದ್ದಾಗಿರುವುದೆಂದೂ 
ಭಾವಿಸಿಕೊಂಡಿರುವರೇ? ಇವರು ಮಾಡುವ ತೀರ್ಮಾನ ಬಹಳ ಕೆಟ್ಟದು.” ಅಲ್ಲಾಹನು ಭೂಮಿ- 
ಆಕಾಶಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿರುತ್ತಾನೆ.೫ ಪ್ರತಿಯೊಬ್ಬ ಜೀವಿಗೆ ಅದರ ದುಡಿಮೆಯ ಪ್ರತಿಫಲ 
ನೀಡಲಿಕ್ಕಾಗಿ, ಖಂಡಿತವಾಗಿಯೂ ಜನರ ಮೇಲೆ ಅಕ್ರಮವೆಸಗಲಾಗದು.”* 


ಮೇಲೆ ಅಚಲ ನಂಬಿಕೆ ಇಡುವವರು ಮಾತ್ರ ಅದರಿಂದ ಮಾರ್ಗದರ್ಶನ ಪಡೆಯಬಲ್ಲರು. ಈ ಅನುಗ್ರಹವು 
ಅಂತಹವರಿಗಾಗಿಯೇ ಇದೆ. 

26. ತೌಹೀದ್‌(ಏಕದೇವತ್ವ)ನ ಬಳಿಕ ಇಲ್ಲಿಂದ ಪರಲೋಕದ ಕುರಿತು ಮಾತು ಆರಂಭವಾಗುತ್ತಿದೆ. 

27. ಇದು ಪರಲೋಕವು ಪರಮ ಸತ್ಯವಾಗಿದೆ ಎಂಬುದಕ್ಕೆ ನೈತಿಕ ಪುರಾವೆಯಾಗಿದೆ. ನೈತಿಕವಾಗಿ ಒಳಿತು ಕೆಡುಕುಗಳ 
ನಡುವೆ ಮತ್ತು ಕರ್ಮದ ದೃಷ್ಟಿಯಿಂದ ಪಾಪ ಪುಣ್ಯಗಳ ನಡುವೆ ಖಂಡಿತ ವ್ಯತ್ಕಾಸವಿದ್ದು ಒಳ್ಳೆಯವರ ಮತ್ತು ಕೆಟ್ಟವರ 
ಅಂತಿಮ ಗತಿಯು ಒಂದೇ ರೀತಿಯದ್ದಾಗಿರದೆ ಒಳ್ಳೆಯವರಿಗೆ ಅವರ ಒಳಿತಿನ ಪ್ರಶಿಫಲ ಮತ್ತು ಕೆಟ್ಟವರಿಗೆ ಅವರ 
ಕೆಡುಕಿನ ಪ್ರತಿಫಲ ಸಿಗಬೇಕೆಂಬುದು ಈ ವ್ಯತ್ಕಾಸದ ಅನಿವಾರ್ಯ ಬೇಡಿಕೆಯಾಗಿದೆ. ಒಂದು ವೇಳೆ ಹೀಗೆ ಆಗದಿದ್ದರೆ, 
ಚಾರಿತ್ರ್ಯದಲ್ಲಿ ಒಳಿತು- ಕೆಡುಕುಗಳೆಂಬ ಭೇದವು ಅರ್ಥಹೀನವಾಗಿ ಬಿಡುವುದು ಮತ್ತು ಅಲ್ಲಾಹನ ಮೇಲೆ, ಅವನು 
ಅನ್ಯಾಯ ಮಾಡುವನೆಂಬ ಆರೋಪ ಅನ್ವಯಿಸುವುದು. ಜೀವನದಾದ್ಯಂತ ಯಾರು ಒಂದೇ ರೀತಿಯಲ್ಲಿ ಬದುಕಿರಲಿಲ್ಲವೋ 
ಅವರು ಮರಣಾನಂತರ ಒಂದೇ ಗತಿಯನ್ನು ಪಡೆಯುವುದಾದರೆ ದೇವನ ದೇವತ್ವದಲ್ಲಿ ಇದಕ್ಕಿಂತ ದೊಡ್ಡ ಅನ್ಮಾಯ 
ಬೇರೇನಿರಲು ಸಾಧ್ಯ? (ಹೆಚ್ಚಿನ ವಿವರಣೆಗಾಗಿ ನೋಡಿರಿ- ಸೂರಃ ಯೂನುಸ್‌: ಟಿಪ್ಪಣಿ-10, ಹೂದ್‌: 105, ےوہ‎ 35, 
ಅಲ್‌ ಹಜ್ಜ್‌: 9, ಅನ್ನಮ್‌: 86, ಅರ್ರೂಮ್‌: 5,6, ಸ್ವಾದ್‌: 28, ಟಿ-30) 

28. ಅರ್ಥಾತ್‌- ಅಲ್ಲಾಹನು ಭೂಮಿ-ಆಕಾಶಗಳನ್ನು ಕೇವಲ ಲೀಲೆಗಾಗಿ ಉಂಟು ಮಾಡಿದುದಲ್ಲ. ಇದೊಂದು 
ಉದ್ದೇಶ ಪೂರ್ವಕವಾದ ಯುಕ್ತಿ ಪೂರ್ಣ ವ್ಯವಸ್ಥೆಯಾಗಿದೆ. ಇಂತಹ ವೈವಸ್ಥೆಯಲ್ಲಿ ಸಜ್ಜನರು ಮತ್ತು ದುರ್ಜನರಿಬ್ಬರೂ 
ಕೊನೆಗೆ ಸತ್ತು ಮಣ್ಣಾಗಿ ಹೋಗುತ್ತಾರೆಂದಾಗಲಿ, ನ್ಯಾಯ ಪ್ರಕಾರ ಅವರಿಗೆ ಅವರ ಒಳಿತು ಮತ್ತು ಕೆಡುಕುಗಳ ಪ್ರತಿಫಲ 
ನೀಡಲಾಗುವಂತಹ ಜೀವನವೊಂದು ಈ ಮರಣದ ಆಚೆಗೆ ಇಲ್ಲ ಎಂದಾಗಲಿ ಊಹಿಸಲಿಕ್ಕೂ ಸಾಧ್ಯವಿಲ್ಲ. (ಹೆಚ್ಚಿನ 
ವಿವರಣೆಗಳಿಗೆ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ: ಸೂರಃ ಅಲ್‌ ಅನ್‌ಆಮ್‌: 46, ಯೂನುಸ್‌; 11, ಇಬ್ರಾಹೀಮ್‌: 26, 
ಅನ್ನಹ್ನ್‌: 6, ಅಲ್‌ ಅನ್‌ಕಬೂತ್‌: 75, ಅರ್ರೂಮ್‌: 6) 

29. ಈ: ವಿಷಯಾನುಬಂಧದಲ್ಲಿ ಈ ನುಡಿಯ ಸ್ಪಷ್ಟವಾದ ಅರ್ಥವೇನೆಂದರೆ- ಸಜ್ಜನರಿಗೆ ಅವರ ಸತ್ಕರ್ಮಗಳ 
ಸತ್ಸಲ ಸಿಗದೆ ಹೋದರೆ ಮತ್ತು ಅಕ್ರಮಿಗಳಿಗೆ ಅವರ ದುಷೃತ್ಯಗಳ ಶಿಕ್ಷೆ ಸಿಗದಿದ್ದರೆ ಮತ್ತು ಮರ್ದಿತರ ಮೊರೆಗೆ 
ಉತ್ತರ ಸಿಗದಿದ್ದರೆ, ಇದು ಅನ್ಯಾಯವಾಗುವುದು. ಅಲ್ಲಾಹನ ದೇವತ್ವದಲ್ಲಿ ಇಂತಹ ಅನ್ಯಾಯ ನಡೆಯಲು ಖಂಡಿತ 
ಸಾಧ್ಯವಿಲ್ಲ. ಹಾಗೆಯೇ ಒಬ್ಬ ಸಜ್ಜನನಿಗೆ ಅವನ ಅರ್ಹತೆಗಿಂತ ಕಡಿಮೆ ಪ್ರತಿಫಲ ನೀಡುವ ಮತ್ತು ಒಬ್ಬ ದುಷ್ಠನಿಗೆ 
ಅವನ ಅರ್ಹತೆಗಿಂತ ಹೆಚ್ಚು ಶಿಕ್ಸೆ ನೀಡುವ ಇನ್ನೊಂದು ಬಗೆಯ ಅನ್ಕಾಯವೂ ಅಲ್ಲಾಹನ ಬಳಿ ನಡೆಯಲಾರದು. 


ಕಾಂಡ-25 


45. ಅಲ್‌ ಜಾಸಿಯಃ 683 


_ مه 2 لی dy NE SG SF ES‏ اید 
BREE OS NEC OL HEI NI‏ 
SE SEN A Ah oy UI 9‏ 


(23) ತನ್ನ ಸ್ವೇಚ್ಛೆಗಳನ್ನೇ ತನ್ನ ದೇವರಾಗಿ ಮಾಡಿಕೊಂಡವನ ಕುರಿತು ನೀವೆಂದಾದರೂ ವಿವೇಚಿಸಿದಿರಾ?” 
ಅಲ್ಲಾಹನು ಜ್ಞಾನದ ಹೊರತಾಗಿಯೂ! ಅವನನ್ನು ಪಥಭ್ರಷ್ಟತೆಗೆ ಎಸೆದು ಬಿಟ್ಟನು. ಅವನ ಹೃದಯ ಹಾಗೂ 
ಕಿವಿಗಳಿಗೆ ಮುದ್ರೆಯನ್ನು ಒತ್ತಿ ಬಿಟ್ಟನು ಮತ್ತು ಅವನ ದೃಷ್ಟಿಗಳ ಮೇಲೆ ತೆರೆಯೆಳೆದು ಬಿಟ್ಟನು. ಅಲ್ಲಾಹನ 
ಬಳಿಕ ಅವನಿಗೆ ಸನ್ಮಾರ್ಗ ನೀಡಲು ಇನ್ನಾರಿದ್ದಾರೆ? ನೀವು ಪಾಠ ಕಲಿಯುವುದಿಲ್ಲವೇ? 

(24-27) ಜೀವನವೆಂದರೆ ನಮ್ಮ ಈ ಲೋಕದ ಜೀವನ ಮಾತ್ರ. ನಮ್ಮ ಸಾವು ಮತ್ತು ಬದುಕು 
ಇಲ್ಲೇ, ಕಾಲಚಕ್ರದ ಹೊರತು ಇನ್ನಾವುದೂ ನಮ್ಮನ್ನು ನಾಶಗೊಳಿಸುವುದಿಲ್ಲವೆಂದು ಇವರು ಹೇಳುತ್ತಾರೆ. 
ವಾಸ್ತವದಲ್ಲಿ ಇವರ ಬಳಿ ಈ ಕುರಿತು ಯಾವ ಜ್ಞಾನವೂ ಇಲ್ಲ. ಇವರು ಕೇವಲ ಊಹೆಯ ಆಧಾರದಲ್ಲಿ 


30. ಸ್ಟೇಚ್ಛೆಯನ್ನು ದೇವರಾಗಿ ಮಾಡಿಕೊಳ್ಳುವುದೆಂದರೆ ಮಾನವರು ತನ್ನ ಇಚ್ಛೆಗಳ ದಾಸನಾಗಿ ಬಿಡುವುದು ಮತ್ತು 
ತಾನು ಮಾಡಲಿಚ್ಚಿಸುವ ಕಾರ್ಯವನ್ನು ದೇವನು ನಿಷೇಧಿಸಿದ್ದರೂ ಮಾಡಿಬಿಡುವುದು ಹಾಗೂ ತಾನು ಮಾಡಬಯಸದ 
ಕಾರ್ಯವನ್ನು ದೇವನು ಕಡ್ಡಾಯಗೊಳಿಸಿದ್ದರೂ ಮಾಡದೆ ಇರುವುದು ಎಂದರ್ಥ. ಮಾನವನು ಈ ಬಗೆಯಾಗಿ ಯಾರದಾದರೂ 
ಆಜ್ಞಾಪಾಲನೆ ಮಾಡಲಾರಂಭಿಸಿದರೆ ಅವನು ದೇವನ ಬದಲು, ಈ ರೀತಿ ತಾನು ಯಾರ ಆಜ್ಞಾಪಾಲನೆ ಮಾಡುತ್ತಿರುವನೋ 
ಅವನನ್ನೇ ತನ್ನ ಆರಾಧ್ಯನೆಂದು ಪರಿಗಣಿಸಿದಂತಾಗುತ್ತದೆ. ಈ ಆರಾಧ್ಯನನ್ನು ಅವನು ಬಾಯಿಯಿಂದ ತನ್ನ ದೇವ ಅಥವಾ 
ಆರಾಧ್ಯನೆಂದು ಕರೆಯುತ್ತಾನೋ ಇಲ್ಲವೋ ಎಂಬುದು ಮತ್ತು ಅವನು ವಿಗ್ರಹ ಇಟ್ಟು ಪೂಜಿಸುತ್ತಾನೋ ಇಲ್ಲವೋ 
ಎಂಬುದು ನಗಣ್ಯ, (ಇನ್ನಷ್ಟು ವಿವರಣೆಗಾಗಿ ನೋಡಿರಿ; ಸೂರಃ ಸಬಾ ಟಿಪ್ಪಣಿ-63, ಯಾಸೀನ್‌: 53, ಅಶ್ಯೂರಾ: 38) 

31. ಮೂಲದಲ್ಲಿ 'ಅದಲ್ಲಹುಲ್ಲಾಹು ಅಲಾ ಇಲ್ಲಿನ್‌' ಎಂಬ ಪದಗಳಿಷೆ. ಇವುಗಳ ಒಂದು ಅರ್ಥವು- ಅವನು 
ವಿದ್ವಾಂಸನಾಗಿದ್ದರೂ ಅಲ್ಲಾಹನ ಕಡೆಯಿಂದ ಪಥಬ್ರಷ್ಟತೆಯ ಕಡೆಗೆ ಎಸೆಯಲ್ಪಟ್ಟನು. ಏಕೆಂದರೆ ಅವನು ಸ್ಟೇಚ್ಛೆಯ 
ದಾಸನಾಗಿ ಬಿಟ್ಟಿದ್ದನು ಎಂದಾಗುತ್ತದೆ. ಎರಡನೆಯ ಅರ್ಥ- ಅವನು ತನ್ನ ಇಚ್ಛೆಯನ್ನು ತನ್ನ ದೇವನಾಗಿ ಮಾಡಿರುವನೆಂಬ, 
ಅಲ್ಲಾಹನ ಜ್ಞಾನದ ಆಧಾರದಲ್ಲಿ ಅವನು ಅವನನ್ನು ಪಥಬಭ್ರಷ್ಟತೆಗೆ ಎಸೆದುಬಿಟ್ಟನು ಎಂದಾಗುತ್ತದೆ. 

32. ವಿವರಣೆಗಾಗಿ ನೋಡಿರಿ; ಸೂರಃ ಅಲ್‌ ಬಕರಣ ಟಿ-10,16, ಅಲ್‌ ಅನ್‌ಆಮ್‌: ಟಿ-17, 28, ಅಲ್‌ 
ಅಲ್‌ರಾಫ್‌: ಟಿ-80,81, ಅತ್ತೌಬಃ 89, ಯೂನುಸ್‌-71, ಅರ್ರಲ್‌ದ್‌: 44, ಇಬ್ರಾಹೀಮ್‌: 40, ಅನ್ನಹ್ನ್‌: 107,108, 
ಆರ್ರೂಮ್‌: 58,59, ಘಾಠಿರ್‌; 8, ಟಿ-16,17, ಅಲ್‌ ಮೂಮಿನ್‌: ಟಿ-54. 

33. ಇಂದ್ರಿಯಾಸಕ್ತಿಗಳ ದಾಸರಾಗಿರುವವರು ಮಾತ್ರ ವಾಸ್ತವದಲ್ಲಿ ಪರಲೋಕವನ್ನು ನಿರಾಕರಿಸುತ್ತಾರೆಂದೂ ಪರಲೋಕ 
ವಿಶ್ವಾಸವು ತಮ್ಮ ಸ್ವಾತಂತ್ರ್ಯಕ್ಕೆ ತಡೆಯೆಂದು ಭಾನಿಸುತ್ತಾರೆಂದೂ ಈ ಸೂಕ್ತವು ಬಂದಿರುವ ವಿಷಯಾನುಬಂಧದಿಂದಲೇ 
ತಾನಾಗಿ ಸ್ಪಷ್ಟವಾಗುತ್ತದೆ. ಅನಂತರ ಅವರು ಪರಲೋಕವನ್ನು ನಿರಾಕರಿಸಿಬಿಟ್ಟಾಗ ಅವರ ಸ್ವೇಚ್ಛಾ ದಾಸೈವು ಇನ್ನಷ್ಟು 
ವೃದ್ದಿಯಾಗುತ್ತ ಹೋಗುತ್ತದೆ ಮತ್ತು ಅವರು ದಿನಗಳೆದಂತೆ ತಮ್ಮ ಪಥಭ್ರಷ್ಟತೆಯಲ್ಲಿ ಹೆಚ್ಚೆಚ್ಚು ಮುಂದುವರಿಯುತ್ತಾರೆ. 
ಯಾವ ಕೆಡುಕನ್ನೂ ಅವರು ಮಾಡದೆ ಬಿಡುವುದಿಲ್ಲ. ಪರಲೋಕ ವಿಶ್ವಾಸದ ನಿರಾಕರಣೆಯು ಮಾನವನ ಚಾರಿತ್ರ್ಯಕ್ಕೆ 
ವಿನಾಶಕಾರಿಯಾಗಿದೆಯೆಂಬುದಕ್ಕೆ ಇದು ಸ್ಪಷ್ಟ ಪುರಾವೆಯಾಗಿದೆ. ನಾವು ಜವಾಬ್ದಾರಿ ರಹಿತರಲ್ಲ, ನಾವು ದೇವರ ಸನ್ನಿಧಿಯಲ್ಲಿ 
ನಮ್ಮ ಕರ್ಮಗಳ ಬಗ್ಗೆ ವಿಚಾರಣೆಯನ್ನು ಎದುರಿಸಲಿಕ್ಕಿದೆ ಎಂಬ ಪ್ರಜ್ಞೆ ಮಾತ್ರ ಮನುಷ್ಯನನ್ನು ಮನುಷ್ಯತ್ವದ ಮಿತಿಯೊಳಗೆ 
ಇಡಬಲ್ಲುದು. ಈ ಪ್ರಜ್ಞೆ ಇಲ್ಲದವನು ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ದರೂ ಅವನು ಪ್ರಾಣಿಗಳಿಗಿಂತ ಕೀಳಾದ ಪ್ರವೃತಿಯನ್ನು 
ಮೈಗೂಡಿಸದೆ ಇರಲಾರನು. 


ಕಾ೦ಡ-25 


684 ಕುರ್‌ಆನ್‌ مج‎ 


ಹಯ بت‎ IE AV LE ایشا بین کا ان‎ 
PUTS EVE DER EAE یکو ترَی|ْکرَ‎ ಬಿ 


೨ಜಿ ریب‎ 
ಹೀಗೆ ಹೇಳುತ್ತಿದ್ದಾರೆ. پا‎ ಸುವ್ಯಕ್ತ ಸೂಕ್ತಗಳನ್ನು ಇವರಿಗೆ RA ಇವರ: ಬಳಿ "ನೀವು 
ಸತ್ಯವಂತರಾಗಿದ್ದರೆ ನಮ್ಮ ಪೂರ್ವಜರನ್ನು ಎಬ್ಬಿಸಿ ತನ್ನಿರಿ" ಎಂದು' ಹೇಳುವುದರ ಹೊರತು ಬೇರಾವ 
ವಾದವೂ ಇರುವುದಿಲ್ಲ. ಸಂದೇಶವಾಹಕರೇ, ಇವರೊಡನೆ ಹೇಳಿರಿ- "ಅಲ್ಲಾಹನೇ ನಿಮಗೆ ಜೀವನ |. 
ಪ್ರದಾನ تاروت‎ ಅನಂತರ ಅವನೇ ನಿಮಗೆ ಮರಣ ಕೊಡುತ್ತಾನೆ? ಆ ಬಳಿಕ ಪುನರುತ್ನಾನದ 


if 34 ಅರ್ಥಾತ್‌. ಈ ಜೀವನದ ಅನಂತರ ಮಾನವನಿಗೆ ಇನ್ನೊಂದು ಜೀವನವಿಲ್ಲವೆಂದೂ ಮಾನವನ ಆತ್ಮವು 
ದೇವಾಜ್ಞೆಯಿಂದ ಹಿಡಿಯಲ್ಪಡುವುದಿಲ್ಲ, ಮಾನವನು ಕೇವಲ ಕಾಲಚಕ್ರದ ಚಲನೆಯಿಂದಾಗಿ ಸತ್ತು ನಾಶವಾಗುತ್ತಾನೆ- ಎನ್ನುವ 
ಪರಲೋಕ ನಿಷೇಧಿಗಳ ಬಳಿ ಈ ವಿಷಯಗಳನ್ನು ಖಚಿತವಾಗಿ ತಿಳಿದುಕೊಳ್ಳಲು ಜ್ಞಾನದ ಯಾವ ಸಾಧನವೂ ಇಲ್ಲ. ಅವರು 
ಈ ಮಾತುಗಳನ್ನು ಹೇಳುತ್ತಿರುವುದು ಕೇವಲ ಊಹೆಯ ಆಧಾರದಲ್ಲೇ ಹೊರತು ಯಾವುದೇ ಜ್ಞಾನದ ಅಧಾರದಲ್ಲಲ್ಲ. 
ವೈಜ್ಞಾನಿಕವಾಗಿ ಅವರು ಹೆಚ್ಚೆಂದರೆ. "ಮರಣಾನಂತರ ಜೀವನ ಇದೆಯೋ ಇಲ್ಲ ವೋ ಎಂಬುದು ನಮಗೆ ತಿಳಿದಿಲ್ಲ” 
ಎಂದಷ್ಟೇ ಹೇಳಬಹುದು. ಆದರೆ, "ಮರಣಾನಂತರ ಇನ್ನೊಂದು ಜೀವನವಿಲ್ಲವೆಂಬುದು ನಮಗೆ ತಿಳಿದಿದೆ" ಎಂದು ಅವರು 
ಖಂಡಿತ ಹೇಳುವಂತಿಲ್ಲ. ಇದೇ ರೀತಿಯಲ್ಲಿ ಮಾನವನ ಆತ ವನ್ನು ದೇವಾಜ್ಞೆಯಿಂದ ತೆಗೆಯಲಾಗುವುದಿಲ್ಲ, ಒಂದು 
ಗಡಿಯಾರವು ಬಹುಕಾಲ ಚಲಿಸಿ ಕೊನೆಗೆ ನಿಂತು ಬಿಡುವಂತೆ ಮನುಷ್ಯನೂ ಸತ್ತು ಅಳಿದು ಹೋಗುತ್ತಾನೆ ಎಂಬುದು ತನಗೆ 
ತಿಳಿದಿದೆ ಎಂದು ಯಾರೂ ವೈಜ್ಞಾನಿಕವಾಗಿ ವಾದಿಸುವಂತಿಲ್ಲ. ಅವರು ಹೆಚ್ಚೆಂದರೆ, - ಇವೆರಡರ ಪೈಕಿ ನಿಜವಾಗಿ ಯಾವುದು 
ಸಂಭವಿಸುತ್ತದೆಂದು ನಮಗೆ ತಿಳಿದಿಲ್ಲ ಎಂದಷ್ಟೇ ಹೇಳಬಹುದು. ಈಗ ಮಾನವ ಜ್ಞಾನದ ಪ್ರಕಾರ ಪರಲೋಕ ಜೀವನ 
ಇರುವ ಅಥವಾ ಇಲ್ಲದಿರುವ ಮತ್ತು ಆತ್ಮವು ಹಿಡಿಯಲ್ಪಡುವ ಅಥವಾ ಕಾಲಚಕ್ರದಿಂದ ತಾನಾಗಿ ಸತ್ತು ಹೋಗುವ ಏಕ 
ಪ್ರಕಾರದ ಸಾಧ್ಯತೆ ಇರುವಾಗ ಇವರು ಪರಲೋಕ ಇರಬಹುದು ಎಂಬ ಸಾಧ ೈತೆಯನ್ನು ತೀರಾ ಕಡೆಗಣಿಸಿ ಅದು ಇಲ್ಲದೆ 
ಇರಬಹುದೆಂಬ ಸಾಧ್ಯತೆಯ ಪರವಾಗಿ ಖಚಿತವಾಗಿ ತೀರ್ಪು ನೀಡಲು ಕಾರಣವೇನು? ಈ ವಿಷಯದಲ್ಲಿ ಅವರು ಅಂತಿಮ 
ತೀರ್ಮಾನವನ್ನು ಸಾಕ್ಷ್ಯಾಧಾರಗಳ ಬದಲು ತಮ್ಮ مم‎ ಆಧಾರದಲ್ಲಿ ಮಾಡುತ್ತಾರೆ ಎಂಬುದು ಬಿಟ್ಟರೆ ಇದಕ್ಕೆ ಬೇರಾವ 
ಕಾರಣವಿದೆ? ಮರಣದ ಬಳಿಕ ಯಾವುದೇ ಜೀವನವಿರಬಾರದು ಮತ್ತು ಮರಣವೆಂಬುದು ಆತ್ಮಗ್ರಹಣ ಆಗಿರುವ ಬದಲು 
ಶೂನ್ಯ ಮತ್ತು ಅಂತ್ಯವಾಗಿರಬೇಕು ಎಂಬುದೇ ಅವನ ಮನಸ್ಸಿನ 'ಅಪೇಕ್ಸ ಕ್ಲೆಯಾಗಿದೆ. ಆದ್ದರಿಂದ ತಮ್ಮ ಮನಸ್ಸಿನ ಆಗ್ರಹವನ್ನೇ 
ತಮ್ಮ ವಿಶ್ವಾಸವಾಗಿ ಮಾಡಿಕೊಂಡು ಬೇರೆಲ್ಲ ವಿಷಯಗಳನ್ನು ನಿರಾಕರಿಸಿ ಬಿಡುತ್ತಾರೆ. 

35. ಅರ್ಥಾತ್‌- ಪರಲೋಕವು ಸಂಭವನೀಯವೆಂಬ ಕುರಿತು ಪ್ರಬಲವಾದ ಬೌದ್ಧಿಕ ಆಧಾರ ಪ್ರಮಾಣಗಳನ್ನು ಕೊಟ್ಟಿರು 
ವಂತಹೆ ಹಾಗೂ ಅದು ಸಂಭವಿಸಬೇಕಾದುದು ಯುಕ್ತಿ ಮತ್ತು ನ್ಯಾಯಗಳೆ ಅನಿವಾರ್ಯ 'ಬೇಡಿಕೆಯಾಗಿದ್ದು ಒಂದು ವೇಳೆ ಅದು 
ಸಂಭವಿಸಲಾರದೆಂದಾದರೆ ಈ ಸಂಪೂರ್ಣ ವಿಶ್ವ ವ್ಯವಸ್ಥೆಯೇ ಅರ್ಥಹೀನವೆನಿಸುವುದು ಎಂದು ಸಾರುವಂತಹ ಸೂಕ್ತಗಳು. 

36. ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ದರೆ, ಮರಣಾನಂತರ ಜೀವನವಿದೆ ಎಂದು ಯಾರಾದರೂ ಹೇಳಿದರೆ |' 
ಅವನು ಗೋರಿಯಿಂದ ಯಾವುದಾದರೂ ಶವವನ್ನು ಜೀವಂತಗೊಳಿಸಿ ಅವರ ಮುಂದೆ ತಂದು ನಿಲ್ಲಿಸಬೇಕು. ಹೀಗೆ 
ಮಾಡದಿದ್ದರೆ ಅವರು ಮರಣಗೊಂಡ ಮಾನವರು ಮುಂದೆಂದಾದರೂ ಜೀವಂತಗೊಳಿಸಲ್ಪಡಲಿದ್ದಾರೆಂಬುದನ್ನು ನಂಬಲಾರರು- 
ಇದುವೇ ಅವರ ಮಾತಿನ ತಾತ್ಸರ್ಯವಾಗಿತ್ತು. ನಿಜವಾಗಿ ಯಾರೂ ಅವರೊಡನೆ, ಈ ಲೋಕದಲ್ಲಿ ಪ್ರತ್ಯಪ್ರತ್ಯೇಕವಾಗಿ 
ಮತ್ತು ಆಗಾಗ ಸತ್ತವರನ್ನು ಜೀವಂತಗೊಳಿಸುತ್ತಾ ಇರಲಾಗುವುದು ಎಂದು ಹೇಳಿದ್ದೇ ಇಲ್ಲ. ಪುನರುತ್ಣಾನ ದಿನ ಅಲ್ಲಾಹನು 
ಏಕಕಾಲದಲ್ಲಿ ಎಲ್ಲ ಮಾನವರನ್ನು ಪುನಃ ಜೀವಂತಗೊಳಿಸಿ ಅವರೆಲ್ಲರ ಕರ್ಮಗಳ ವಿಚಾರಣೆ ನಡೆಸಿ ہت‎ ರಕ್ಷೆಗಳ 
ತೀರ್ಪು ನೀಡುವನು ಎಂದು ಮಾತ್ರ ಅವರೊಡನೆ ಹೇಳಲಾಗಿತ್ತು. 

37. ಇದು, ಮರಣವೆಂಬ ಕಾಲಚಕ್ರದ ಚಲನೆಯಿಂದ ತನ್ನಿಂತಾನೇ ಸಂಭವಿಸುತ್ತದೆಂಬ ವಾದಕ್ಕೆ ಉತ್ತರವಾಗಿದೆ. 
ಈ ನಿಟ್ಟಿನಲ್ಲಿ, ನಿಮಗೆ ಈ ಜೀವನವು ಆಕಸ್ಮಿಕವಾಗಿ ಸಿಕ್ಕಿರುವುದಲ್ಲ. ನಿಮ್ಮ ಮರಣವೂ ತನ್ನಿಂತಾನೇ ಸಂಭವಿಸುವುದಿಲ್ಲ. 
ನಿಮಗೆ ಜೀವನ ಪ್ರದಾನ ಮಾಡುವ ಒಬ್ಬ ದೇವನಿದ್ದಾನೆ. ಅವನೇ ನಿಮಗೆ ಮರಣವನ್ನೂ ಕೊಡುತ್ತಾನೆ ಎನ್ನಲಾಗಿದೆ. 


ಕಾಂಡ-25 


5 or SL A آ لن ور‎ SUE لی‎ 
Ep CSE PIE 0 
IE EES LS IAL CBG 
SLES BN Gh Epc BAL ASS انا گگا‎ 


کی لم رد رھ SM ICES SABES 34 ಜಿಡಿ‏ روا 


ದಿನ ಅವನೇ ನಿಮ್ಮನ್ನು ಒಟ್ಟುಗೂಡಿಸುವನು. ಅದು ಬರುವುದರಲ್ಲಿ ಯಾವ ಸಂದೇಹವೂ ایم‎ 
ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ. ಭೂಮಿ-ಆಕಾಶಗಳ ಪ್ರಭುತ್ವ ಅಲ್ಲಾಹನದ್ದೇ ಆಗಿದೆ.” ಪುನರುತ್ಥಾನದ 
ಘಳಿಗೆ ಬರುವ ದಿನದಂದು ಮಿಥ್ಕಾರಾಧಕರು ನಷ್ಟಕ್ಕೊಳಗಾಗುವರು." 

(28-35) ಆಗ ನೀವು ಪ್ರತಿಯೊಂದು ಸಮುದಾಯವೂ ಮೊಣಕಾಲೂರಿ ಬಿದ್ದುಕೊಂಡಿರುವುದನ್ನು 
ಕಾಣುವಿರಿ." ಪ್ರತಿಯೊಂದು ಕೂಟವನ್ನು ತನ್ನ ಕರ್ಮಪತ್ರವನ್ನು ನೋಡಲಿಕ್ಕಾಗಿ ಕರೆಯಲಾಗುವುದು. ಅವರೊಡನೆ 
(ಹೀಗೆ) ಹೇಳಲಾಗುವುದು, "ಇಂದು ನಿಮಗೆ ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವನ್ನು ನೀಡಲಾಗುವುದು. 
ಇದು ನಾವು ಸಿದ್ದಪಡಿಸಿದ್ದ ಕರ್ಮಪತ್ರವಾಗಿದ್ದು ಇದು ನಿಮ್ಮ ಬಗ್ಗೆ ಸರಿಯಾದ ಸಾಕ್ಸಿ ನೀಡುತ್ತದೆ. ನೀವು 


ಮಾಡುತ್ತಿದ್ದ ಎಲ್ಲವನ್ನೂ ನಾವು ಬರೆಸುತ್ತಲೇ ಇದ್ದೆವು." ಅನಂತರ ಸತ್ಯವಿಶ್ವಾಸವಿರಿಸಿ ಸತ್ಕರ್ಮ 
ಮಾಡುತ್ತಿದ್ದವರನ್ನು ಅವರ ಪ್ರಭು ತನ್ನ ಕೃಷೆಯೊಳಗೆ ಪ್ರವೇಶಗೊಳಿಸುವನು. ಇದುವೇ ಸುವ್ಯಕ್ತ ವಿಜಯ. 


38. ಇದು, ನಮ್ಮ ಪೂರ್ವಜರನ್ನು ಜೀವಂತಗೊಳಿಸಿ ತನ್ನಿರೆಂಬ ಮಾತಿಗೆ ಉತ್ತರವಾಗಿದೆ. ಈ ನಿಟ್ಟಿನಲ್ಲಿ, ಇದು 
ಈಗ ಆಗ ಬೇಕಾದುದಲ್ಲ ಪ್ರತ್ಯಪ್ರತ್ಯೇಕವಾಗಿಯೂ ಆಗಬೇಕಾದುದಲ್ಲ. ಎಲ್ಲ ಮಾನವರನ್ನು ಒಂದೆಡೆ ಸೇರಿಸಲಿಕ್ಕಾಗಿ 
ಒಲಿದು ದಿನ ನಿಶ್ಚಯಿಸಲಾಗಿದೆ ಎಂದು ಹೇಳಲಾಗಿದೆ. 

39: ಪರಲೋಕ ವಿಶ್ವಾಸದ ನಿರಾಕರಣೆಗೆ ಅಜ್ಞಾನ ಹಾಗೂ ವಿಚಾರ ಮತ್ತು ದೃಷ್ಟಿಗಳ ದೋಷವೇ ನೈಜ ಕಾರಣ 
ವಾಗಿದೆ. ಅನ್ಯಥಾ ಪರಲೋಕವು ಸಂಭವನೀಯವಲ್ಲ ಎಂಬ ವಾದವು ಬುದ್ಧಿಗೆ ಮೊರಿದ್ದೇ ಹೊರತು ಅದು ಸಂಭವನೀಯ 
ಎಂಬ ವಾದ ಬುದ್ಧಿಗೆ ಮೊರಿದ್ದಲ್ಲ. ಮನುಷ್ಕನು ಈ ವಿಶ್ವ ವ್ಯವಸ್ಥೆ ಮತ್ತು ಸ್ವತಃ ತನ್ನ ಅಸ್ತಿತ್ವದ ಕುರಿತು ಸರಿಯಾದ 
ರೀತಿಯಲ್ಲಿ ವಿವೇಚಸಿದರೆ ಪರಲೋಕ ' ಸಂಭವಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲವೆಂದು ಸ್ವತಃ ಅವನಿಗೇ 
ಮನವರಿಕೆಯಾಗುವುದು. 

40. ವಿಷಯಾನುಬಂಧವನ್ನು ಗಮನಿಸಿದರೆ- ಈ ಮಹಾನ್‌ ವಿಶ್ವವನ್ನು ಆಳುತ್ತಿರುವ ಅಲ್ಲಾಹನಿಗೆ, ತಾನು ಈಗಾಗಲೇ 
ಒಮ್ಮೆ ಸೃಷ್ಟಿಸಿರುವಂತಹ ಮಾನವರನ್ನು ಇನ್ನೊಮ್ಮೆ ಅಸ್ತಿತ್ವಕ್ಕೆ ತರುವುದು ಖಂಡಿತ ಅಸಾಧ್ಯವಲ್ಲ "ಎಂಬ ಅರ್ಥವು ಈ 
ನುಡಿಯಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

41. ಪುನರುತ್ಥಾನ ದಿನ ವಿಚಾರಣೆಯ ಬಯಲಲ್ಲಿ ವ್ಯಾಪಿಸಿರುವ ಭಯಾನಕ ವಾತಾವರಣ ಮತ್ತು ದೇವ 
ನ್ಯಾಯಾಲಯದ ಅಪ್ರತಿಮ ವರ್ಚಸ್ಸಿನಿಂದಾಗಿ ದೊಡ್ಡದೊಡ್ಡ ಅಹಂಕಾರಿಗಳ ಜಂಭವೆಲ್ಲಾ ಕರೆಗಿ ಹೋಗುವುದು ಮತ್ತು 
ಅವರು ಅತ್ಯಂತ ವಿನಯದೊಂದಿಗೆ ಮೊಣಕಾಲೂರಿ ಬಿದ್ದುಕೊಂಡಿರುವರು. 

42. ಬರೆಸುವುದೆಂದರೆ, ಕಾಗದದ ಮೇಲೆ ಲೇಖನಿಯಿಂದ ಬರೆಸುವುದು ಎಂದೇ ಆಗಿರಬೇಕಾಗಿಲ್ಲ. ಮಾನವನ 
ಮಾತು ಮತ್ತು ಕೃತಿಗಳನ್ನು ದಾಖಲಿಸಿ, ಅವುಗಳನ್ನು ಪುನಃ ಆದೇ ರೂಪದಲ್ಲಿ ಮುಂದಿಡುವ ಇತರ ಅನೇಕ ರೂಪ, 


ಕಾಂಡ-25 


686 ಕುರ್‌ಆನ್‌ ವ್ಯಾಖ್ಯಾನ 


Bh US ASS SEK تُفل‎ OE A 
ہووت ج7‎ 3 Gs لا رَيْ‎ KUSE AiG ان‎ 
53 AEC HL I EL SUSE ث‎ 


ಸತ್ಯನಿಷೇಧಿಗಳೊಡನೆ (ಹೀಗೆ ಹೇಳಲಾಗುವುದು), "ನನ್ನ ಸೂಕ್ತಗಳನ್ನು ನಿಮಗೆ ಓದಿ ಹೇಳಲಾಗುತ್ತಿರಲಿಲ್ಲವೇ? 
ಆದರೆ, ನೀವು ಅಹಂಕಾರಪಟ್ಟಿರಿಳ ಮತ್ತು ಅಪರಾಧಿಗಳಾಗಿ ಬಾಳಿದಿರಿ. ಅಲ್ಲಾಹನ ವಾಗ್ದಾನ ಸತ್ಯಪೂರ್ಣವಾಗಿದೆ 
ಮತ್ತು ಪುನರುತ್ನಾನ ದಿನವು ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ, ಎಂದು ಹೇಳೆಲಾದಾಗ ನೀವು, 
ಪುನರುತ್ನಾನವೆಂದರೇನೆಂದು ನಮಗೆ ತಿಳಿಯದು. ನಮಗೊಂದು ಊಹೆ ಮಾತ್ರ ಇದೆ, ನಮಗೆ ನಂಬಿಕೆ ಇಲ್ಲ 
ಎಂದು ಹೇಳುತ್ತಿದ್ದಿರಿ." ಆಗ ಅವರ ಮುಂದೆ ಅವರ ಕರ್ಮಗಳ ದೋಷಗಳು ವ್ಯಕ್ತವಾಗುವುವು ಮತ್ತು 


ವಿಧಾನಗಳನ್ನು ಇದೇ ಲೋಕದಲ್ಲಿ, ಸ್ವತಃ ಮಾನವನೇ ಆವಿಷ್ಯರಿಸಿಕೊಂಡಿದ್ದಾನೆ. ಮುಂದೆ ಇದೇ ಮಾನವನು ಈ ನಿಟ್ಟಿನಲ್ಲಿ 
ಎಂತೆಂತಹ ವಿಧಾನಗಳನ್ನು ಕರಗತ ಮಾಡಿಕೊಳ್ಳುವನೆಂಬುದನ್ನು ನಾವೀಗ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಹೀಗಿರುವಾಗ ಅಲ್ಲಾಹನು 
ಯಾವ್ಯಾವ ವಿಧಾನಗಳಿಂದ ಮನುಷ್ಕ್ಠನ ಒಂದೊಂದು ಮಾತನ್ನು, ಅವನ ಒಂದೊಂದು ಚಲನೆ ಹಾಗೂ ಚಟುವಟಿಕೆಯನ್ನು 
ಮತ್ತು ಅತ್ಯಂತ ರಹಸ್ಯವಾದ ಅವನ ಒಂದೊಂದು ವಿಚಾರ, ಸಂಕಲ್ಪ ಹಾಗೂ ಅಪೇಕ್ಸೆಯನ್ನು ದಾಖಲಿಸುತ್ತಾನೆ ಹಾಗೂ 
ಯಾವ ರೀತಿಯಲ್ಲಿ . ಅವನು -.ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಗುಂಪು ಮತ್ತು ಸಮುದಾಯದ ಸಂಪೂರ್ಣ ಕರ್ಮ 
ವೃತ್ತಾಂತವನ್ನು ಕಿಂಚಿತ್ತೂ ಹೆಚ್ಚು ಕಡಿಮೆಯಿಲ್ಲದೆ ಯಥಾವತ್ತಾಗಿ ಅವರ ಮುಂದೆ ತಂದಿಡುತ್ತಾನೆ ಎಂಬುದನ್ನು ಹೇಳಲು 
ಹೇಗೆ ತಾನೇ ಸಾಧ? 

43. ಅರ್ಥಾತ್‌- ನೀವು ನಿಮ್ಮ ಅಹಂಕಾರದಿಂದಾಗಿ, ಅಲ್ಲಾಹನ ಸೂಕ್ತಗಳನ್ನು ನಂಬಿ ಅವುಗಳಿಗೆ ವಿಧೇಯರಾಗಿ 
ಬಿಡುವುದು ನಿಮ್ಮ ಅಂತಸ್ತು ಮತ್ತು ಗೌರವಕ್ಕೆ ಕುಂದೆಂದೂ ನಿಮ್ಮ ಸ್ಥಾನವು ದೇವದಾಸ್ಯಕ್ಕಿಂತ ಬಹಳಷ್ಟು ಉನ್ನತ 
ವಾದುದೆಂದೂ ಭಾವಿಸಿಕೊಂಡಿರುವಿರಿ. 

44. ಇದಕ್ಕೆ ಮುಂಚೆ 24ನೆಯ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವವರು ಪರಲೋಕ ವಿಶ್ವಾಸವನ್ನು ಸ್ಪಷ್ಟವಾಗಿ ಮತ್ತು 
ಖಚಿತವಾಗಿ ನಿರಾಕರಿಸುವವರಾಗಿದ್ದರು. ಇಲ್ಲಿ ಪರಲೋಕದ ಮೇಲೆ ವಿಶ್ವಾಸವಿಡದಿದ್ದರೂ ಊಹೆಯ ಮಟ್ಟಿಗೆ ಅದರ 
ಸಾಧ್ಯತೆಯನ್ನು ತಳ್ಳಿ ಹಾಕದೆ ಇರುವವರ ಕುರಿತು ಪ್ರಸ್ತಾಪಿಸಲಾಗಿದೆ. ಒಂದು ಗುಂಪು ಸಂಪೂರ್ಣ ನಿರಾಕರಿಸುತ್ತದೆ 
ಮತ್ತು ಇನ್ನೊಂದು ಗುಂಪು ಅದರ ಸಾಧ್ಯತೆಯನ್ನು ಒಪ್ಪುತ್ತದೆ ಎಂಬ ದೃಷ್ಟಿಯಿಂದ ಮೇಲ್ನೋಟಕ್ಕೆ ಈ ಎರಡು 
ಗುಂಪುಗಳ ನಡುವೆ ಬಹಳಷ್ಟು ವ್ಯತ್ಯಾಸ ಇರುವಂತೆ ತೋರುತ್ತದೆ. ಆದರೆ ಪರಿಣಾಮ ಹಾಗೂ ಅಂತಿಮ ಗತಿಯ 
ದೃಷ್ಟಿಯಿಂದ ಇವೆರಡರಲ್ಲಿ ಏನೂ ವೃತ್ಯಾಸಎಲ್ಲ. ಏಕೆಂದರೆ, ಪರಲೋಕದ ನಿರಾಕರಣೆ ಮತ್ತು ಅದರ ಮೇಲೆ ಖಚಿತವಾದ 
ನಂಬಿಕೆಯಿಲ್ಲದಿರುವುದರ ನೈತಿಕ ಪರಿಣಾಮ ಒಂದೇ ತರದ್ದಾಗಿರುತ್ತದೆ. ಪರಲೋಕವನ್ನು ನಿರಾಕರಿಸುವವನಿರಲಿ ಅಥವಾ 
ಅದರ ಮೇಲೆ ಸಂಪೂರ್ಣ ವಿಶ್ವಾಸ ಇಲ್ಲದವನಿರಲಿ- ಇವರು ದೇವನ ಮುಂದೆ ವಿಚಾರಣೆ ಎದುರಿಸಬೇಕಾದೀತೆಂಬ 
ಪ್ರಜ್ಞೆಯಿಂದ ಮುಕ್ತರಾಗಿರುತ್ತಾರೆ. ಈ ಪ್ರಜ್ಞೆಯ ಕೊರತೆಯು! ಅವರನ್ನು ಖಂಡಿತವಾಗಿಯೂ ಆಚಾರವಿಚಾರಗಳ ಪಥಭ್ರಷ್ಟತೆಗೆ 
ತಳ್ಳುವುದು. ಈ ಜಗತ್ತಿನಲ್ಲಿ ಪರಲೋಕ ವಿಶ್ವಾಸವು ಮಾತ್ರ ಮಾನವನ ನಿಲುಮೆಯನ್ನು ಸರಿಪಡಿಸಬಲ್ಲುದು. ಇದಿಲ್ಲದೆ 
ಹೋದರೆ, ಸಂಶಯ ಮತ್ತು ನಿರಾಕರಣೆ, ಇವೆರಡೂ ಅವನನ್ನು ಒಂದೇ ಬಗೆಯ ಹೊಣೆಗೇಡಿತನದ ದಾರಿಯಲ್ಲಿ ತೊಡಗಿಸಿ 
ಬಿಡುತ್ತವೆ. ಈ ಹೊಣೆಗೇಡಿ ನಿಲುಮೆಯೇ ಪರಲೋಕದಲ್ಲಿನ ದುರ್ಗತಿಗೆ ನೈಜ ಕಾರಣವಾಗಿದೆ. ಅದ್ದರಿಂದ ಪರಲೋಕವನ್ನು 
ನಿರಾಕರಿಸುವವನೂ ಅದನ್ನು ಸಂಶಯಿಸುವವನೂ ನರಕಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳುವಂತಿಲ್ಲ. 

45. ಅರ್ಥಾತ್‌- ಲೋಕದಲ್ಲಿ ತಾವು ಬಹಳ ಒಳ್ಳೆಯದೆಂದು ಭಾವಿಸಿಕೊಂಡಿದ್ದ ತಮ್ಮ ವಿಧಿ-ವಿಧಾನಗಳು, ಗುಣ- 
ನಡತೆಗಳು ಆಚಾರವಿಚಾರ ಮತ್ತು ಅಭಿರುಚಿಗಳೆಲ್ಲಾ ಕೆಟ್ಟದಾಗಿದ್ದುವು ಎಂದು ಅಲ್ಲಿ ಅವರಿಗೆ ತಿಳಿಯುವುದು. ಶಾವು 


ಕಾಂಡ-25 


45. ಅಲ್‌ ಜಾಸಿಯಃ 687 


٭ے سح سر ےو ںو“ یع Rae‏ 7 1ص > 5 ے حیو ۔طڑ 
رے سس گرہ Peres‏ ا bpd KE Nias‏ 3 
SSUES Hie Gye SNES IMLS‏ اڈ 
رر ಇವನ‏ سم آج> EM Lis ep‏ 
SES VAC LAKES‏ ھا ولا مز BEE‏ 
ಹ್‌ 1 ۸-5 u pl 07‏ 57 507 : اس ٠‏ ابو ری سے 
BM 95 oS KA dls ۱‏ مت الو MIS‏ 
ಇ‏ الک ےس ಹಿ kj 4 AY)‏ 
1 الشلوت و AA SAAS‏ 
7 
ಅವರು ಯಾವುದನ್ನು ಗೇಲಿ ಮಾಡುತ್ತಿದ್ದರೋ ಅದರ ಸುಳಿಯಲ್ಲೇ ಸಿಲುಕಿಕೊಳ್ಳುವರು ಮತ್ತು ಅವರೊಡನೆ‏ 
(ಹೀಗೆ) ಹೇಳಲಾಗುವುದು, "ನೀವು ಈ ದಿನದ ಭೇಟಿಯನ್ನು ಮರೆತು ಬಿಟ್ಟಿದ್ದಂತೆಯೇ ಇಂದು ನಾವು ನಿಮ್ಮನ್ನು‏ 
ಮರೆತು ಬಿಡುತ್ತೇವೆ. ಇನ್ನು ನರಕಾಗ್ನಿಯೇ ನಿಮ್ಮ ನೆಲೆಯಾಗಿದೆ ಮತ್ತು ನಿಮಗಾರೂ ಸಹಾಯಕರಿಲ್ಲ. ನೀವು‏ 
ಅಲ್ಲಾಹನ ಸೂಕ್ತಗಳನ್ನು ಅಪಹಾಸ್ಮ ಮಾಡಿದ್ದುದರಿಂದಲೂ ನಿಮ್ಮನ್ನು ಭೂಲೋಕದ ಜೀವನವು ವಂಚಿಸಿ‏ 
ಬಿಟ್ಟಿದ್ದರಿಂದಲೂ ನಿಮ್ಮ ಗತಿ ಹೀಗಾಯಿತು. ಆದುದರಿಂದ ಇಂದು ಇವರು ನರಕದಿಂದ ಬಿಡುಗಡೆ ಪಡೆಯ‏ 


ಲಾರರು ಮತ್ತು ಕ್ಷಮೆ ಬೇಡಿ ನಿಮ್ಮ ಪ್ರಭುವನ್ನು ಮೆಚ್ಚಿಸಿಕೊಳ್ಳಿ ಎಂದೂ ಇವರೊಡನೆ ಹೇಳಲಾಗದು." 
(36-37) ಆದುದರಿಂದ ಸರ್ವ ಪ್ರಶಂಸೆಯೂ ಭೂಮಿ- ಆಕಾಶಗಳ ಒಡೆಯನಾಗಿರುವ ಮತ್ತು ಸಕಲ 


ಲೋಕವಾಸಿಗಳೆ ಪಾಲಕಪ್ರಭುವಾಗಿರುವ ಅಲ್ಲಾಪನಿಗೇ ಮೊಸಲು. ಭೂಮಿ ಆಕಾಶಗಳಲ್ಲಿ ಮಹಾನತೆಯು 
ಅವನಿಗೇ ಇದೆ ಮತ್ತು ಅವಸೇ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 


ಹೊಣೆರಹಿತರೆಂದು ಭಾವಿಸುವ ಮೂಲಕ, ತಮ್ಮ ಜೀವನದ ಎಲ್ಲ ಸಾಧನೆಗಳನ್ನು ವೃರ್ಥಗೊಳಿಸುವಷ್ಟು ದೊಡ್ಡ ತಪ್ಪು 
ಮಾಡಿದೆವೆಂದು ಅಲ್ಲಿ ಅವರಿಗೆ ಮನವರಿಕೆಯಾಗುವುದು. 

46. ಈ ಕೊನೆಯ ನುಡಿಯು- ಒಬ್ಬ ಯಜಮಾನನು ತನ್ನ ಕೆಲವು ಸೇವಕರನ್ನು ಗದರಿಸಿದ ಬಳಿಕ ಇತರರನ್ನುದ್ದೇಶಿಸಿ, 
ಸರಿ, ಇನ್ನು ಈ ಅಯೋಗ್ಯರಿಗೆ ಈ ಶಿಕ್ಲೆ ಎನ್ನುವಂತಹ ಧಾಟಿಯಲ್ಲಿದೆ. 


ಕಾಂಡ-25 


688 ಕುರ್‌ಆನ್‌ ಮ್ಯಾಖ್ಯಾನ 


46. ಅಲ್‌ ಆಅಹ್‌ಕಾಫ್‌ 


ಪರಿಚಯ 


ಹೆಸರು 
21ನೆಯ ಸೂಕ್ತದಲ್ಲಿರುವ 'ಇದ್‌ ಅನ್‌ದರ ಕೌಮಹೂ ಬಿಲ್‌ ಅಹ್‌ಕಾಫಿ' ಎಂಬ ನುಡಿಯಿಂದ ಈ ಹೆಸರನ್ನು 
ಆಯ್ದುಕೊಳ್ಳಲಾಗಿದೆ. 

ಅವತೀರ್ಣ ಕಾಲ . 

29 ಮತ್ತು 32ನೆಯ ಸೂಕ್ತಗಳಲ್ಲಿ ಪ್ರಸ್ತಾಪಿಸಿರುವ ಒಂದು ಐತಿಹಾಸಿಕ ಘಟನೆಯಿಂದ, ಇದು ಪ್ರವಾದಿಶಕೆಯ 10ನೆಯ 
ಸಂವತ್ಸರದ ಕೊನೆಯಲ್ಲಿ ಅಥವಾ 11ನೆಯ ಸಂವತ್ಸರದ ಆರಂಭದಲ್ಲಿ ಅವತೀರ್ಣಗೊಂಡಿತ್ತೆಂದು ತಿಳಿಯಬಹುದಾಗಿದೆ. 
ಐತಿಹಾಸಿಕ ಹಿನ್ನೆಲೆ 

`ಪ್ರವಾದಿಶಕೆಯ 10ನೆಯ ವರ್ಷವು ಪ್ರವಾದಿವರ್ಯರ(ಸು ಪಾಲಿಗೆ ಅತ್ಯಂತ 'ಕಠಿಣ ಕಾಲವಾಗಿತ್ತು. 3 ವರ್ಷಗಳಿಂದ 
ಕುರೈಶರ ಎಲ್ಲ ಗೋತ್ರಗಳೂ ಬನೀ ಹಾಶಿಮ್‌ ಗೋತ್ರ ಹಾಗೂ ಮುಸ್ಲಿಮರನ್ನು ಸಂಪೂರ್ಣವಾಗಿ ಬಹಿಷ್ಯರಿಸಿದ್ದುವು. 
ಪ್ರವಾದಿವರ್ಯರು(ಸ) ತಮ್ಮ ಕುಟುಂಬ ಹಾಗೂ ಸಂಗಾತಿಗಳೊಂದಿಗೆ 'ಅಬೂತಾಲಿಬ್‌' ಕಣಿವೆಯಲ್ಲಿ ಬಂಧಿತರಾಗಿದ್ದರು. 
ಕುರೈಶರು ಅಲ್ಲಿಗೆ ಆಹಾರ ಸಾಮಗ್ರಿಗಳು ಹೋಗದಂತೆ ಬಾರಿಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ದರು. ನಿರಂತರ ಮೂರು ವರ್ಷಗಳೆ ಕಾಲದ 
ಈ ಬಹಿಷ್ಕಾರವು ಮುಸ್ಲಿಮರನ್ನೂ ಬನೀ ಹಾಶಿಮರನ್ನೂ ಕಂಗೆಡಿಸಿ ಬಿಟ್ಟಿತ್ತು. ಹಸಿವನ್ನು ತಾಳಲಾರದೆ ಅನೇಕ ವೇಳೆ ಹುಲ್ಲು 
ಹಾಗೂ ಎಲೆಗಳನ್ನು. ತಿನ್ನಬೇಕಾದಂತಹ ದುಸ್ಲಿತಿಯೂ ಒದಗಿತ್ತು. 

ಕೊನೆಗೊಮ್ಮೆ ಈ ಬಂಧನದಿಂದ ಬಿಡುಗಡೆಯಾದ ಕೂಡಲೇ ನಿರಂತರ ಹತ್ತು ವರ್ಷಗಳ ವರೆಗೂ ಪ್ರವಾದಿ 
ವರ್ಯರಿಗೆಸ) ಗುರಾಣಿಯಂತಿದ್ದ ಅಬೂತಾಲಿಬರು ನಿಧನರಾದರು. ಈ ಅಘಾತವೊದಗಿ ಒಂದು ತಿಂಗಳು ಕಳೆಯುವಷ್ಪ ಸ್ಟರಲ್ಲೇ 
ಪ್ರವಾದಿತ್ತದ ಆರಂಭದಿಂದ ಆ ತನಕ ಪ್ರವಾದಿವರ್ಯರಿಗೆ(ಸ) ಸಾಂತ್ಸನ ಮತ್ತು ಮನಶ್ಕಾಂತಿಯನ್ನೊದಗಿಸುತ್ತಿದ್ದ ಅವರ ಜೀವನ 
ಸಂಗಾತಿ ಹರ್ರುತ್‌ ಖದೀಜಾ(ರ) ಕೂಡಾ ನಿಧನರಾದರು. ಮೇಲಿಂದ ಮೇಲೆ ಉಂಟಾದ ಈ ಆಘಾತಗಳಿಂದಾಗಿ ಪ್ರವಾದಿ 
ವರ್ಯರು(ಫು ಆ ವರ್ಷವನ್ನು 'ಅಮುಲ್‌ ಹುಯ್ಬಾ' (ದುಃಖದ ವರ್ಷ) ಎನ್ನುತ್ತಿದ್ದರು. 

ಹ. ಖದೀಜಾ ಮತ್ತು ಅಬೂ ತಾಲಿಬರ ನಿಧನಾನಂತರ ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ವಿರುದ್ಧ ಇನ್ನಷ್ಟು 
ಧೈರ್ಯಶಾಲಿಗಳಾದರು. ಅವರು ಪ್ರವಾದಿವರ್ಯರನ್ನುಸ) ಹಿಂದಿಗಿಂತಲೂ ಹೆಚ್ಚು ಹಿಂಸಿಸಲಾರಂಭಿಸಿದರು. ಎಷ್ಟೆಂದರೆ, ಅವರಿಗೆ 
ಮನೆಯ ಹೊರಗೆ ಕಾಲಿಡುವುದೇ ಕಷ್ಟವಾಗಿ ಬಿಟ್ಟಿತು. ಕೊನೆಗೆ ಪ್ರವಾದಿವರ್ಯರು(ಸು ಸಕೀಫ್‌ ಗೋತ್ರವನ್ನು ಇಸ್ಲಾಮಿನ ಕಡೆಗೆ 
ಆಹ್ವಾನಿಸಬೇಕು ಮತ್ತು ಒಂದು ವೇಳೆ ಅವರು ಇಸ್ಲಾಮ್‌ ಸ್ವೀಕರಿಸದೆ ಇದ್ದರೂ ಕನಿಷ್ಠಪಕ್ಷ ಅದ್ದಿದ್ದುಕೊಂಡು ನೆಮ್ಮದಿಯಿಂದ 
ಧರ್ಮ ಪ್ರಚಾರ ಕಾರ್ಯ ಮಾಡಲು ಅವಕಾಶ ಕೊಡುವಂತೆ ಅವರ ಮನವೊಲಿಸಬೇಕು ಎಂಬ ಇರಾದೆಯಿಂದ 'ತಾಯಿಫ್‌'ಗೆ 
ಹೋದರು. ಆದರೆ ಅಲ್ಲಿನ ಧನಾಡ್ಕರು ಪ್ರವಾದಿವರ್ಯರ(ನ) ಮಾತಿಗೆ ಮನ್ನಣೆ ಕೊಡಲಿಲ್ಲ. ಮಾತ್ರವಲ್ಲ ಆ ಪ್ರದೇಶವನ್ನು 
ತಕ್ಷಣ ಬಿಟ್ಟು ಹೋಗಿ ಬಿಡಬೇಕೆಂಬ ಅಧಿಸೂಚನೆಯನ್ನೂ ಕೊಟ್ಟರು. ಬೇರೆ ದಾರಿಗಾಣದೆ ಪ್ರವಾದಿವರ್ಯರು(ಸ) ತಾಯಿಫನ್ನು 
ಬಿಟ್ಟುಬಿಡಬೇಕಾಯಿತು. ಇವರು ಹೊರಡುವಾಗ ಸಕೀಫ್‌ ಗೋತ್ರದ ಸರದಾರರು ಊರ ಪುಂಡರನ್ನು ಅವರ ಮೇಲೆ ಛೂ ಬಿಟ್ಟರು. 
ಅವರು ಬಾರಿಯುದ್ದಕ್ಕೂ ಇಕ್ಕಡೆಗಳಿಂದಲೂ ಪ್ರವಾದಿವರ್ಯರನ್ನು(ಸ) ಮೂದಲಿಸುತ್ತಾ ಅಶ್ಲೀಲ ಮಾತುಗಳಿಂದ ಬಯ್ಯುತ್ತಾ 
ಕಲ್ಲೆಸೆಯುತ್ತಾ ಬಹುದೂರದ ವರೆಗೆ ಹಿಂಬಾಲಿಸಿದರು. ಪ್ರವಾದಿವರ್ಯರು(ಸ) ಕಲ್ಲೇಟಿನ ಗಾಯಗಳಿಂದ ಜರ್ಜರಿತರಾದರು. 
ಅವರ ಪಾದರಕ್ಷೆಗಳು ರಕ್ತದಿಂದ ತುಂಬಿ ಹೋದುವು. ಈ ಅವಸ್ಥೆಯಲ್ಲಿ ಅವರು ತಾಯಿಫ್‌ ಪಟ್ಟಣದ ಹೊರಗೆ ಒಂದು 
ತೋಟದ ಗೋಡೆಯ ನೆರಳಲ್ಲಿ ಕುಳಿತು ತಮ್ಮ ಪ್ರಭುವನ್ನು ಪ್ರಾರ್ಥಿಸುವುದರಲ್ಲಿ ಮಗ್ನರಾದರು. 

ಅಲ್ಲಿಂದ ಅವರು ಭಗ್ಗ ಹೃದಯಿಯಾಗಿ ಮತ್ತು ತೀರಾ ದುಃಖತಪ್ತರಾಗಿ "ಕರ್ನುಲ್‌ ಮನಾರಿಲ್‌'ನ ಸವೊಪ ತಲಪಿದಾಗ 
ಆಕಾಶದಲ್ಲಿ ಮೋಡ ಕವಿದಂತೆ ತೋರಿತು. ಕಣ್ಣೆತ್ತಿ ನೋಡಿದಾಗ ಹ. ಜಿಬ್‌ರೀಲ್‌ರನ್ನು(ಅ) ಕಂಡರು. ಅವರು ಉಚ್ಛಸ್ಸರದಲ್ಲಿ 
ಹೀಗೆಂದರು- "ನಿಮ್ಮ ಜನಾಂಗವು ನಿಮಗೆ ನೀಡಿದ ಉತ್ತರವನ್ನು ಅಲ್ಲಾಹನು ಆಲಿಸಿದನು. ಈಗ ಪರ್ವತಗಳ ವ್ಯವಸ್ಥಾಪಕನಾಗಿರುವ 


46, ಅಲ್‌ ಅಹ್‌ಕಾಫ್‌ 689 


ಈ ದೇವಚರನನ್ನು ಅವನು ಕಳುಹಿಸಿರುತ್ತಾನೆ. ನೀವು ಇವರಿಗೆ ಏನು ಅಪ್ಪಣೆ ಕೊಡುವುದಿದ್ದರೂ ಕೊಡಬಹುದು” ಎಂದರು. 
ಅನಂತರ ಪರ್ವತಗಳ ದೇವಚರನು ಪ್ರವಾದಿವರ್ಯರಿಗ(ಸು ಸಲಾಮ್‌ ಹೇಳಿ, "ತಾವು ಅಪ್ಪಣೆ ಕೊಟ್ಟರೆ ಇಕ್ಕಡೆಗಳ 
ಪರ್ವತಗಳನ್ನು ಇವರ ಮೇಲೆ ಬೀಳಿಸಿ ಬಿಡುವೆನು" ಎಂದಾಗ ಪ್ರವಾದಿವರ್ಯರು(ಸು, "ಬೇಡ, ಅಲ್ಲಾಹನು ಇವರ ಸಂತತಿ 
ಯಿಂದಲಾದರೂ ಆ ಏಕಮೇವಾದ್ವಿತೀಯನಾದ ಅಲ್ಲಾಹನನ್ನು ಆರಾಧಿಸುವವರನ್ನು ಹುಟ್ಟಿಸುವನೆಂದು, ನಾನು ನಿರೀಕ್ಷಿಸುತ್ತೇನೆ” 
ಎಂದು ಉತ್ತರ ಕೊಟ್ಟರು. (ಬುಖಾರಿ) 

ಇದಾದ ಬಳಿಕ ಪ್ರವಾದಿವರ್ಯರು(ಸ) ಕೆಲವು ದಿನಗಳ ವರೆಗೆ 'ನಖ್‌ಲಳ ಎಂಬ ಸ್ಥಳದಲ್ಲಿ ತಂಗಿದರು. ಅದೇ ಕಾಲದಲ್ಲಿ 
ಒಂದು ರಾತ್ರಿ ಪ್ರವಾದಿವರ್ಯರು(ಸ) ನಮಾಮಿನಲ್ಲಿ ಪವಿತ್ರ ಕುರ್‌ಆನನ್ನು ಪಠಿಸುತ್ತಿದ್ದಾಗ ಜಿನ್ನ್‌ಗಳ ಒರಿದು ಸಮೂಹವು 
ಆ ದಾರಿಯಾಗಿ ಸಾಗಿತು. ಅವರು ಕುರ್‌ಆನ್‌ ಪಠನಕ್ಕೆ ಕಿವಿಗೊಟ್ಟರು, ಸತ್ಯವಿಶ್ವಾಸಿಗಳಾದರು ಮತ್ತು ಮರಳಿ ಹೋಗಿ ತಮ್ಮ 
ಜನಾಂಗದಲ್ಲಿ ಇಸ್ಲಾಮ್‌ ಧರ್ಮದ ಪ್ರಚಾರವನ್ನು ಆರಂಭಿಸಿದರು. ಆಗ ಅಲ್ಲಾಹನು - ಮಾನವರು ನಿಮ್ಮ ಸಂದೇಶದಿಂದ 
ದೂರ ಓಡುತ್ತಿದ್ದರೂ ಅನೇಕ ಜಿನ್ನ್‌ಗಳು ಅದರಿಂದ ಪ್ರಭಾವಿತರಾಗಿ ತಮ್ಮ ವರ್ಗದಲ್ಲಿ ಅದನ್ನು ಹೆಬ್ಬಿಸುತ್ತಿದ್ದಾರೆಂಬ 
ಸುವಾರ್ತೆಯನ್ನು ಪ್ರವಾದಿವರ್ಯರಿಗೆ(ಸ) ನೀಡಿದನು. 
ಚರ್ಚಾ ವಿಷಯಗಳು 

ಅಂದು ಸತ್ಕನಿಷೇಧಿಗಳು ಪಥಭ್ರಷ್ಟತೆಯಲ್ಲಿ ಸಿಲುಕಿಕೊಂಡಿದ್ದುದು ಮಾತ್ರವಲ್ಲ ಬಹಳ ಹಟಮಾರಿತನ ಮತ್ತು ಅಹಂಕಾರ 
ದೊಂದಿಗೆ ಅದರಲ್ಲೇ ಸ್ಥಿರವಾಗಿ ನಿಂತಿದ್ದರು. ಈ ನಿಲುವಿನ ದುಷ್ಪರಿಣಾಮಗಳ ಬಗ್ಗೆ ಅವರನ್ನು ಎಚ್ಚರಿಸುವುದೇ ಈ ಅಧ್ಯಾಯದ 
ಮುಖ್ಯ ವಿಷಯವಾಗಿದೆ. ಅವರ ದೃಪ್ಟಿಯಲ್ಲಿ ಈ ಲೋಕವು ಕೇವಲ ಒಂದು ಉದ್ದೇಶರಹಿತ ಆಟಿಕೆಯಾಗಿತ್ತು. ಅದರೊಳಗೆ 
ತಾವು ಯಾವುದೇ ಜವಾಬ್ದಾರಿಯಿಲ್ಲದ ಒಂದು ಸೃಷ್ಟಿಯೆಂದು ಅವರು ಭಾನಿಸಿಕೊಂಡಿದ್ದರು. ಏಕದೇವತ್ವದ ಸಂದೇಶವು ಮಿಥ್ಮ 
ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಕುರ್‌ಆನ್‌ ಈ ವಿಶ್ವದೊಡೆಯನ ವಾಣಿಯೆಂಬುದನ್ನು ನಂಬಲು ಅವರು ಸಿದ್ಧರಿರಲಿಲ್ಲ. 
ಕೆಲವು ಯುವಕರು, ಕೆಲವು ಬಡವರು ಮತ್ತು ಕೆಲವು ಗುಲಾಮರು ಮಾತ್ರ ಇಸ್ಲಾಮಿನ ಮೇಲೆ ವಿಶ್ವಾಸವಿರಿಸಿದ್ದಾರೆ ಎಂಬುದು 
ಅವರ ದೃಷ್ಟಿಯಲ್ಲಿ ಇಸ್ಲಾಮ್‌ ಧರ್ಮ ಸತ್ಕವಲ್ಲ ಎಂಬುದಕ್ಕೊಂದು ದೊಡ್ಡ ಪುರಾವೆಯಾಗಿತ್ತು. ಅವರು ಪುನರುತ್ಥಾನ, 
ಮರಣಾನೆಂತರ ಜೀವನ, ಮೋಕ್ಸ, ಶಿಕ್ಷೆ ಮೊದಲಾದ ವಿಷಯಗಳನ್ನು ಕಟ್ಟುಕತೆಗಳೆಂದು ತಿಳಿಯುತ್ತಿದ್ದರು: 

ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಈ ಪಥಬ್ರಷ್ಟ ವಿಚಾರಗಳನ್ನೇ ಒಂದೊಂದಾಗಿ ತೆಗೆದುಕೊಂಡು ಸಾಕ್ಷ್ಯಾಧಾರ 
ಗಳೊಂದಿಗೆ ಅವುಗಳನ್ನು ಖಂಡಿಸಲಾಗಿದೆ ಮತ್ತು ನೀವು ಪವಿತ್ರ ಕುರ್‌ಆನಿನ ಸಂದೇಶವನ್ನು ತಿರಸ್ಕರಿಸಿದರೆ ಸ್ವತಃ ನಿಮ್ಮದೇ 
ಅಂತಿಮ ನೆಲೆಯನ್ನು ನಾಶ ಮಾಡಿಕೊಂಡಂತಾಗುವುದು ಎಂದು ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. 


690 ಕುರ್‌ಆನ್‌ ವ್ಯಾಖ್ಯಾನ 


Fae‏ چس رو CA‏ الگللی 
GTI EET FS ನ‏ 
$f‏ ورڑا BSE NI So ಬ!‏ من 93 A hia‏ 


(46. ಅಲ್‌ ಅಹ್‌ಕಾಫ್‌ 


4 (ಅವತೀರ್ಣ - ಮಕ್ಕಾದಲ್ಲಿ) } 
ಸೂಕ್ತಗಳು-35  ರುಕೂಲ್‌ಗಳು-4 
-ಹರಮ ದಯಾಮಯನೂ- ಕರುಣಾನಿಧಿಯೂ ಆದ ಅಲ್ಲಾ 2,238 ನಾಮದಿಂದ 

(1-2) *ಹಾಮೊಮ್‌ ಈ. ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ 
ಕಡೆಯಿಂದಾಗಿರುತ್ತದೆ.! 

@) ನಾವು ಭೂಮಿ-ಆಕಾಶಗಳನ್ನೂ ಅವುಗಳ ' ನಡುವೆ ಇರುವುದೆಲ್ಲ; ವನ್ನೂ ಪರಮ ಸತ್ಯವಾಗಿ ಹಾಗೂ 
ಒಂದು ನಿಶ್ಚಿತ ಅವಧಿಯನ್ನು" ನಿರ್ಧರಿಸ ಸೃಷ್ಟಿಸಿದ್ದೇವೆ.: ಅದರೆ ಈ ಸತ್ಯನಿಷೇಧಿಗಳು ಇವರಿಗೆ ಎಚ್ಚರಿಕ 
ನೀಡಲಾಗಿರುವಂತಹ ವಾಸ ನ್ಪವಿಕತೆಯ ಕಡೆಯಿಂದ ಮುಖ ತಿರುಗಿಸಿಕೊಂಡಿದ್ದಾರೆ.3 


1. ವಿವರಣೆಗೆ ನೋಡಿರಿ: ಸೂರಃ ಅರು್ಲುಮರ್‌, ಟಿಪ್ಪಣಿ 1 ಮತ್ತು ಅಲ್‌ ಜಾಸಿಯಾ, ಟಿ - 1. ಇದರ ಜೊತೆಗೆ ಸೂರಃ 
ಅಸ್ಸಜ್ಞಃದ 1ನೆಯ ಟಿಪ್ಪಣಿಯನ್ನೂ ಮುಂದಿರಿಸಿಕೊಂಡರೆ ಈ ಪೀಠಿಕೆಯ ತಿರುಳನ್ನು ತಿಳಿಯಲು ಸುಲಭವಾಗುವುದು. 

2. ವಿವರಣೆಗಾಗಿ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ; ಸೂರಃ ಆಲ್‌ ಅನ್‌ಆಮ್‌: 46, ಯೂನುಸ್‌: 11, 
ಇಬ್ರಾಹೀಮ್‌: 26, ಅಲ್‌ ಹಿಜ್‌: 47, ಅನ್ನಹ್ಹ್‌: 6 ಆಲ್‌ ಅಂಬಿಯಾ: 15ರಿಂದ 17, ಆಲ್‌ ಮೂಮಿನೂನ್‌: 102,103, 
ಅಲ್‌ ಅನ್‌ ಕಬೂತ್‌: 75, ಅರ್ರೂಮ್‌: 6, ಲುಕ್ಕಾನ್‌: 51, ಅದ್ದುಖಾನ್‌: 34 ಮತ್ತು ಜಾಸಿಯಾ: 28. 

3. ಅರ್ಥಾತ್‌- ನಿಜವಾಗಿಯೂ ಈ ವಿಶ್ವ ವ್ಯವಸ್ಥೆಯು ಒಂದು ಉದ್ದೇಶ ಸಹಿತವಾದ و ند‎ ಕ್ರಿಪೂರ್ಣ ವ್ಯವಸ್ಥೆಯಾಗಿದ್ದು 
ಇದರಲ್ಲಿ ಸಜ್ಞನರು-ದುರ್ಜನರು ಮತ್ತು ಮರ್ದಕರು-ಮರ್ದಿತರುಗಳ ನಡುವೆ ನ್ಯಾಯಸಮ್ಮತವಾದ ತೀರ್ಮಾನ ಆಗಲೇ |: 
ಬೇಕಾಗಿದೆ. ವಿಶ್ವದ ಪ್ರಸಕ್ತ ವ್ಯವಸ್ಥೆಯು ಶಾಶ್ವತವಾದುದಲ್ಲ. ಇದಕ್ಕೆ ಒಂದು ನಿರ್ದಿಷ್ಟ ಆಯುಷ್ಕಾಲ ನಿಪ್ಚಿತವಿದೆ. ಅದು 
ಮುಗಿದೊಡನೆ ಎಲ್ಲವೂ ಅಸ್ತವ್ಯಸ್ತಗೊಳ್ಳಲೇಬೇಕಾಗಿದೆ. ಅಲ್ಲಾಹನು ನಡೆಸುವ ವಿಚಾರಣೆಗೂ ಒಂದು ನಿಗದಿತ ಸಮಯವಿದೆ. 
ಆ ಸಮಯ ಬಂದಾಗ ಆ ನ್ಯಾಯಾಲಯವು ಖಂಡಿತ ಸ್ಥಾಪಿತವಾಗುವುದು. ಆದರೆ, ದೇವಸಂದೇಶವಾಹಕರನ್ನೂ ದಿವ್ಯ 
ಗ್ರಂಥವನ್ನೂ ತಿರಸ್ಕರಿಸಿರುವವರು ಈ ವಾಸ್ತವಿಕತೆಗಳ ಕಡೆಯಿಂದ ಮುಖ ತಿರುಗಿಸಿಕೊಂಡಿದ್ದಾರೆ. ಮುಂದಿನ ಉಪನ್ಯಾ ಸವನ್ನು 
ಸರಿಯಾಗಿ ಗ್ರಹಿಸಬೇಕಿದ್ದರೆ ಒಂದು ವಿಷಯ ಗಮನದಲ್ಲಿ ್ಲಿರಬೇಕು. ಅದೇನೆಂದರೆ- ಮನುಷ್ಯನು ತನ್ನ ಸೃಷ್ಟಿಕರ್ತನ ವಿಷಯದಲ್ಲಿ 
ತನ್ನ ವಿಶ್ವಾಸವೇನಾಗಿರಬೇಕೆಂಬುದನ್ನು ನಿರ್ಧರಿಸುವಾಗ ಮಾಡುವ ತಷ್ಟೇ ಅವನ ಅತಿ ದೊಡ್ಡ ತಪ್ಪಾಗಿರುತ್ತದೆ. ಈ 
ವಿಷಯದಲ್ಲಿ ಉದಾಸೀನತೆ ತೋರಿ, ಯಾವುದೇ ಗಾಢ ಹಾಗೂ ಗಂಭೀರ ಚಿಂತನೆಯನ್ನಾಗಲಿ ಸಃ ಸಂಶೋಧನೆಯನ್ನಾಗಲಿ ನಡೆಸದೆ 
ಅವಸರದಲ್ಲಿ ಅಥವಾ ಅವರಿವರ ಮಾತು ಕೇಳಿ ಒಂದು ವಿಶ್ವಾಸವನ್ನು ಅಂಗೀಕರಿಸಿಕೊಳ್ಳುವುದು ಎಷ್ಟು ದೊಡ್ಡ 


ಇಲ್ಲಿಂದ 26ನೇ: ಕಾಂಡ ಆರಂಭ 


46, ಅಲ್‌ ಅಹ್‌ಕಾಫ್‌ 1 691 


MoE‏ ام لور راڈ ANG‏ لوف یکپ تین کنل متا 


3! EE SII SP eI ST 
NERS BRE ಖಡ sil 


4-6) ಸಂದೇಶವಾಹಕರೇ, ಇವರೊಡನೆ (ಹೀಗ ಹೇಳಿರಿ: دہ‎ ಅಲ್ಲಾಹನನ್ನು ಬಿಟ್ಟು 
ಪ್ರಾರ್ಥಿಸುತ್ತಿರುವವುಗಳು ಏನಾಗಿರುತ್ತವೆಂಬುದನ್ನು ನೀವು ಕಣ್ಣೆರೆದು ನೋಡಿದಿರಾ? ಅವರು ಈ 
ಭೂಮಿಯಲ್ಲಿ ಏನನ್ನು ಸೃಷ್ಟಿಸಿದ್ದಾರೆಂಬುದನ್ನು ಅಥವಾ ಆಕಾಶಗಳ ಸೃಷ್ಟಿ ಹಾಗೂ . ವೃವಸ್ಥಾಪನೆಯಲ್ಲಿ 
ಅವರದ್ದೇನಾದರೂ ಪಾಲಿದೆಯೇ ಎಂಬುದನ್ನು ನನಗೆ ತೋರಿಸುವಿರಾ? ನೀವು ಸತ್ಯವಾದಿಗಳಾಗಿದ್ದರೆ 
ಇದಕ್ಕಿಂತ ಮುಂಚೆ. ಬಂದ ಯಾವುದಾದರೂ ಗ್ರಂಥ ಅಥವಾ ಜ್ಞಾನದ ಯಾವುದಾದರೂ ಪಳೆಯುಳಿಕೆಯು 
(ಈ ನಿಮ್ಮ ನಂಬಿಕೆಗಳಿಗೆ ಆಧಾರವಾಗಿ) ನಿಮ್ಮ ಬಳಿಯಲ್ಲಿದ್ದರೆ ಅದನ್ನೇ ತನ್ನಿರಿ." ಅಲ್ಲಾಹನನ್ನು ಬಿಟ್ಟು, 
دنو‎ ದಿನದವರೆಗೂ ಅವನಿಗೆ ಉತ್ತರ ಕೊಡಲಾಗದಂತಹವರನ್ನು ಪ್ರಾರ್ಥಿಸುವವನಿಗಿಂತಲೂ ಹೆಚ್ಚು 
ದಾರಿಗೆಟ್ಟವನು ಇನ್ನಾರಿರಬಹುದು? ಮಾತ್ರವಲ್ಲ, ಅವರಿಗಂತೂ ಪ್ರಾರ್ಥಿಸುವವರು ತಮ್ಮನ್ನು 


ಮೂರ್ಪತನಣಿಂದರೆ, ಅದರಿಂದ ಈ ಲೌಕಿಕ ಜೀವನದಲ್ಲಿ ಅವನ ಸಂಪೂರ್ಣ ಧೋರಣೆ ಮತ್ತು ಅನಂತ ಕಾಲದ ವರೆಗಿನ 
ಅವನ ಸಂಪೂರ್ಣ ಭವಿಷ್ಯವು ಹಾಳಾಗಿ ಬಿಡುತ್ತದೆ. ಇಷ್ಟಾಗಿಯೂ ಮನುಷ್ಯನು ಈ ವಿಷಯದಲ್ಲಿ ಇಂತಹ ಅಪಾಯಕಾರೀ 
ಉದಾಸೀನತೆಯನ್ನು ತೋರುವುದಕ್ಕೆ ಕಾರಣವೇನೆಂದರೆ ಅವನು ತನಗೇನಾದರೂ ಜವಾಬ್ದಾರಿಯಾಗಲಿ ಉತ್ತರದಾಯಿತ್ವವಾಗಲಿ 
ಇಲ್ಲವೆಂದು ಭಾವಿಸುತ್ತಾನೆ ಮತ್ತು ಮರಣಾನಂತರ ತನ್ನನ್ನು ವಿಚಾರಣೆಗೆ ಒಳಪಡಿಸುವಂತಹ ಜೀವನವೊಂದು ಇಲ್ಲವೇ ಇಲ್ಲ. 
ಒಂದು ವೇಳೆ ಅಂತಹ ಜೀವನವೊಂದು ಇದ್ದರೂ ಅಲ್ಲಿ ವಿಚಾರಣೆ ನಡೆದರೂ ತಾನು ನೆಚ್ಚಿಕೊಂಡಿರುವಂತಹ ಶಕ್ತಿಗಳು 
ತನ್ನನ್ನು ದುರ್ಗತಿಯಿಂದ ರಕ್ಷಿಸುವುವು ಎಂಬ ತಪ್ಪು ತಿಳುವಳಿಕೆಗೆ ಅವನು ಒಳಗಾಗಿದ್ದಾನೆ. 

4. ಇಲ್ಲಿ ಅಭಿಸಂಬೋಧಿತರು ಒಂದು ಬಹುದೇವಾರಾಧಕೆ ಜನಾಂಗದವರಾಗಿದ್ದುದರಿಂದ ಅವರಿಗೆ - ಅವರು 
ಉತ್ತರದಾಯಿತೃದ ಪ್ರಜ್ಞೆಯ ಕೊರತೆಯಿಂದಾಗಿ ಯಾವ ರೀತಿಯಲ್ಲಿ ಏನೂ ಆಲೋಚಿಸದೆ ತೀರಾ ಅಸಮರ್ಪಕವಾದ ವಿಶ್ವಾಸ 
ವೊಂದಕ್ಕೆ ಅಂಟಿಕೊಂಡಿರುವರೆಂಬುದನ್ನು ನೆನಪಿಸಲಾಗುತ್ತಿದೆ. ಅವರು, ಅಲ್ಲಾಹನು ಸೃಪ್ಟಿಕರ್ತನೆಂಬುದನ್ನು ನಂಬುವುದರ 
ಜೊತೆಗೇ ಇತರ ಅನೇಕ ವಸ್ತುಗಳನ್ನು : ಆರಾಧ್ಯರಾಗಿ ಮಾಡಿಕೊಂಡಿದ್ದರು. ಅವರೊಡನೆ : ಇವೇ ಆರಾಧ್ಯರುಗಳೆ ಬಗ್ಗೆ, "ನೀವು 
ಅವರನ್ನು ಯಾವ ಆಧಾರದಲ್ಲಿ ನಿಮ್ಮ ಆರಾಧ್ಯರಾಗಿ ಮಾಡಿಕೊಂಡಿರುವಿರಿ?" ಎಂದು ಕೇಳಲಾಗುತ್ತಿದೆ. ಯಾರನ್ನಾದರೂ 
ಆರಾಧ್ಯತೆಯಲ್ಲಿ ಅಲ್ಲಾಹನ ಜೊತೆ ಪಾಲುದಾರರಾಗಿ ಮಾಡಲು ಎರಡು ಆಧಾರಗಳು ಮಾತ್ರ ಇರಲು ಸಾಧ್ಯ- 1) ಭೂಮಿ- 
ಆಕಾಶಗಳ ನಿರ್ಮಾಣ ಕಾರ್ಯದಲ್ಲಿ ನಿಜಕ್ಕೂ ಅವನಿಗೇನಾದರೂ ಪಾಲು ಇದೆಯೆಂದು ಯಾವುದಾದರೂ ಜ್ಞಾನ ಮೂಲದಿಂದ 
ಮನುಷ್ಯನಿಗೆ ಸ್ವತಃ ತಿಳಿದು ಬಂದಿರಬೇಕು. 2) ಇಂತಹವರು ತನ್ನ ಕಾರ್ಯದಲ್ಲಿ ಪಾಲುದಾರರಾಗಿರುವರೆಂದು ಸ್ವತಃ ಅಲ್ಲಾಹನೇ 
ತಿಳಿಸಿರಬೇಕು. ಒಬ್ಬ ಮುಶ್ರಿಕನು ಈ ಎರಡರ ಪೈಕಿ ಒಂದಾದರೂ ನಿಜವೆಂದು ವಾದಿಸಲಾರನೆಂದಾದರೆ ಅವನ ವಿಶ್ವಾಸವೇ ಆಧಾರ 
ರಹಿತವೆಂದಾಗುತ್ತದೆ. ಈ ಸೂಕ್ತದಲ್ಲಿ 'ಇದಕ್ಕೆ ಮುಂಚೆ ಬಂದ ಗ್ರಂಥ' ಎಂದರೆ ಕುರ್‌ಆನಿಗಿಂತ ಮುಂಚೆ ಅಲ್ಲಾಹನ ಕಡೆಯಿಂದ 
ರವಾನಿಸಲ್ಪಟ್ಟ ಗ್ರಂಥವೆಂದರ್ಥ. ಜ್ಞಾನದ 'ಪಳೆಯುಳಿಕೆ' ಎಂದರೆ. ಪೂರ್ವಕಾಲದ ಪ್ರವಾದಿಗಳ: ಮತ್ತು ಮಹಾಪುರುಷರ 
ಬೋಧನೆಗಳ ಖೈಕಿ ನಂಬಲರ್ಹ ಮಾಧ್ಯಮಗಳಿಂದ, ಅನಂತರದ ಪೀಳಿಗೆಯವರಿಗೆ ತಲುಪಿರುವ ಯಾವುದಾದರೂ ಅಂಶವೆಂದರ್ಶ. 

ಇವೆರಡು ಮೂಲಗಳಿಂದ ಮಾನವನಿಗೆ ಸಿಕ್ಕಿದ ಜ್ಞಾನದಲ್ಲಿ ಎಲ್ಲೂ ಬಹುದೇವತ್ವದ ಸುಳಿವೇ ಇಲ್ಲ. . 
. ಉತ್ತರ ಕೊಡುವುದೆಂದರೆ, ಮನವಿಯ ಬಗ್ಗೆ ತೀರ್ಪು ನೀಡುವುದು ಎಂದರ್ಥ. ಇಲ್ಲಿ ಸೂಕ್ತದ ತಾತ್ವರ್ಯವೇನೆಂದರೆ.- 
ಸ ಈ ಆರಾಧ್ಯರುಗಳಿಗೆ ಮೊರೆ ಇಟ್ಟರೆ, ಅವರ ಬಳಿ ದೂರು ನೀಡಿದರೆ ಅಥವಾ ಅವರನ್ನು ಪ್ರಾರ್ಥಿಸಿದರೆ, ಅವರ 


ಕಾಂಡ-26 


692 ಕುರ್‌ಆನ್‌ ವ್ಯಾಖ್ಯಾನ 


lp AA BGT Tod کت‎ A 


EL ALG Td sg 


ಪ್ರಾರ್ಥಿಸುತ್ತಿದ್ದಾರೆಂಬ ಅರಿವು ಕೂಡಾ ಇಲ್ಲ. ಸಕಲ ಮಾನವರೂ ಒಟ್ಟು ಿಗೂಡಿಸಲ್ಪಡುವಂದು ಅವರು 
ತಮ್ಮನ್ನು ಪ್ರಾರ್ಥಿಸುತ್ತಿದ್ದವರ ಶತ್ರುಗಳಾಗಿ ಬಿಡುವರು ಮತ್ತು ಅವರು ತಮ್ಮನ್ನು ಆರಾಧಿಸುತ್ತಿದ್ದ 
ರೆಂಬುದನ್ನೇ ನಿರಾಕರಿಸಿ ಬಿಡುವರು. 

(7-8) ಇವರಿಗೆ ನಮ್ಮ ಸುಸ್ಪಷ್ಟವಾದ 2ھ"‎ ಓದಿ ಹೇಳುವಾಗ ಹಾಗೂ ಸತ್ಮವು ಇವರ 
ಮುಂದೆ 'ಬಂದು ಬಿಡುವಾಗ ಈ ಸತ್ಕನಿಷೇಧಿಗಳು ಅದರ ಕುರಿತು "ಇದು ಸ್ಪಷ್ಟವಾದ ಜಾದೂಗಾರಿಕೆ" 


ಬಳಿ ಯಾವ ಶಕ್ತಿಯೂ ಇಲ್ಲವಾದ್ದರಿಂದ ಅವರು ನಕಾರಾತ್ಮಕವಾಗಿಯಾಗಲಿ ಸಕಾರಾತ, ಓಕವಾಗಿಯಾಗಲಿ ಯಾವುದೇ ಕ್ರಮ 
'ಕೈಗೊಳ್ಳಲಾರರು. (ಹೆಚ್ಚಿನ ವಿವರಗಳಿಗೆ ನೋಡಿರಿ: ಸೂರಃ ھت‎ ಮರ್‌: ಟಿಪ್ಪಣಿ-33) 

6. ಅರ್ಥಾತ್‌- ಪ್ರಾರ್ಥಿಸುವವನ ಪ್ರಾರ್ಥನೆಯು ಅವರಿಗೆ ತಲುಪುವುದೇ ಇಲ್ಲ. ಅವರು ಸ್ವತಃ ತಮ್ಮ ಕಿವಿಗಳಿಂದಲೂ 
ಅದನ್ನು ಕೇಳುವುದಿಲ್ಲ. ಲೋಕದಲ್ಲಿ ಯಾರೋ ತಮ್ಮನ್ನು ಪ್ರಾರ್ಥಿಸುತ್ತಿದ್ದಾರೆಂಬ ಮಾಹಿತಿಯು ಬೇರೆ ಯಾವುದೇ ಮಾಧ್ಯಮ 
ದಿಂದಲೂ ಅವರಿಗೆ ತಲುಪುವುದಿಲ್ಲ. ಈ ದಿವೃನುಡಿಯ ತಾತ್ಸರ್ಯ ಹೀಗಿದೆ; ಜಗತ್ತಿನಾದ್ಯಂತ ಇರುವ ಮುಶ್ರಿಕರು ಅಲ್ಲಾಹನನ್ನು 
ಬಿಟ್ಟು ಯಾರನ್ನೆಲ್ಲ ಪ್ರಾರ್ಥಿಸುವರೋ ಆ ಆರಾಧ್ಯರನ್ನು ಮೂರು ವಿಧಗಳಾಗಿ ವಿಂಗಡಿಸಬಹುದು- 1) ನಿರ್ಜೀವ ಮತ್ತು 
ಬೋಧರಹಿತ ಸೃಷ್ಟಿಗಳು. 2) ಮರಣ ಹೊಂದಿದ ಮಹಾ ಪುರುಷರು. 3) ಸ್ವತಃ ಕೆಟ್ಟು ಇತರರನ್ನೂ ಕೆಡಿಸಿ ಈ ಲೋಕದಿಂದ 
ಗತಿಸಿ ಹೋದವರು. ಒಂದನೆಯ ವಿಧದವುಗಳು ಪ್ರಾರ್ಥಿಸುವವನ ಪ್ರಾರ್ಥನೆಯನ್ನು ಕೇಳಲಾರವೆಂಬುದು ಸ್ಪಷ್ಟ. ಎರಡನೆಯ 
ವಿಧದವರು ಇವರ ಪ್ರಾರ್ಥನೆಗಳ ಬಗ್ಗೆ ಅಜ್ಜರಾಗಿರಲು ಎರಡು ಕಾರಣಗಳಿವೆ- 1) ಅವರು ಅಲ್ಲಾ ಹನ ಬಳಿ, ಮನುಷ್ಯನ ಧ್ವನಿಯು 
ನೇರವಾಗಿ ತಲುಪದಂತಹ ಒಂದು ಲೋಕದಲ್ಲಿದ್ದಾರೆ. 2) ಅಲ್ಲಾಹನಾಗಲಿ ದೇವಚರರಾಗಲಿ ಅವರಿಗೆ ಈ ಸುದ್ದಿಯನ್ನು 
ಮುಟ್ಟಿಸಲಾರರು. ಏಕೆಂದರೆ ನೀವು ಜೀವನದಾದ್ಯಂತ, ಅಲ್ಲಾಹನನ್ನು ಮಾತ್ರ ಪ್ರಾರ್ಥಿಸಬೇಕೆಂದು ಯಾರಿಗೆ ಕಲಿಸುತ್ತ ಶ್ರಿದ್ದಿರೋ 
ಅವರೀಗ ನಿಮ್ಮನ್ನೇ ಪ್ರಾರ್ಥಿಸತೊಡಗಿದ್ದಾರೆ ಎಂಬ ಸುದ್ದಿಯನ್ನು ಅವರಿಗೆ ತಲುಪಿಸಿದರೆ ಅವರ ಪಾಲಿಗೆ ಇದಕ್ಕಿಂತ ಹೆಚ್ಚು 
ದುಃಖದಾಯಕ ಸುದ್ದಿ ಬೇರೇನಿರಬಹುದು? ಅಲ್ಲದೆ ಅಲ್ಲಾಹನು ಖಂಡಿತವಾಗಿಯೂ ತನ್ನ ಪ್ರೀತಿಪಾತ್ರ ದಾಸರ ಆತ್ಮಗಳಿಗೆ ಈ 
ರೀತಿಯ ಕಿರುಕುಳ ನೀಡುವುದನ್ನು ಮೆಚ್ಚಲಾರ. ಇನ್ನು ಮೂರನೆಯ ತರದ ಆರಾಧ್ಯರ ಕುರಿತು ವಿವೇಚಿಸಿರಿ. ಇವರಿಗೂ ಸುದ್ದಿ 
ತಿಳಿಯದಿರಲು ಎರಡೇ ಕಾರಣಗಳಿವೆ- 1) ಅವರು ಅಪರಾಧಿಗಳಾಗಿ ಅಲ್ಲಾಹನ ಬಳಿ ಸೆರೆಯಲ್ಲಿ ರುತ್ತಾರೆ. ಅಲ್ಲಿಗೆ ಭೂಲೋಕದ 
ಸ್ವರ ತಲಪಲಾರದು. 2) ನಿಮ್ಮ ಪ್ರಚಾರ ಕಾರ್ಯವು ಭೂಲೋಕದಲ್ಲಿ ತುಂಬಾ ಯಶಸ್ಸು ಗಳಿಸಿದೆ ಮತ್ತು ನಿಮ್ಮ ಮರಣಾನ೦ತರ 
ಜನರು ನಿಮ್ಮನ್ನು ಆರಾಧ್ಯರಾಗಿ ಮಾಡಿಕೊಂಡಿರುವರು ಎಂಬ ಸುದ್ದಿಯನ್ನು ಅಲ್ಲಾಹನಾಗಲಿ ದೇವಚರನಾಗಲಿ ಅವರಿಗೆ ಮುಟ್ಟಿಸ 
ಲಾರರು. ಏಕೆಂದರೆ ಈ ವಾರ್ತೆಯು ಅವರ ಪಾಲಿಗೆ ಸಂತೋಷದಾಯಕವಾಗಿರುವುದು ಮತ್ತು ಅಲ್ಲಾಹ್‌ ಆ ಅಕ್ರಮಿಗಳನ್ನು 
ಸಂತೋಷೆಗೊಳಿಸಲು ಇಚ್ಛಿಸಲಾರ. ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕು. ಅಲ್ಲಾಹನು ತನ್ನ ಸಜ್ಜನ ದಾಸರಿಗೆ 
ಭೂವಾಸಿಗಳ ಸಲಾಮನ್ನು ಮತ್ತು ಅವರ ಮೇಲೆ ಕೃಪೆ ತೋರೆಂದು ಅಲ್ಲಾಹನೊಡನೆ ಮಾಡಿದ ಪ್ರಾರ್ಥನೆಯನ್ನೂ ತಲುಪಿಸುವನು. 
ಏಕೆಂದರೆ ಈ ವಿಷಯಗಳಿಂದ ಅವರಿಗೆ" ಸಂತೋಷವಾಗುವುದು. ಅದೇ ರೀತಿಯಲ್ಲಿ ಅಪರಾಧಿಗಳಿಗೆ ಭೂಲೋಕವಾಸಿಗಳೆ ಶಾಪ, 
ಧಿಕ್ಕಾರ, ಛೀಮಾರಿ, ಅವಹೇಳನದ ವಾರ್ತೆಗಳನ್ನು ಅವನು ತಲುಪಿಸುವನು. ಬದ್ರ್‌ ಯುದ್ಧದಲ್ಲಿ ಹತರಾದ ಸತ್ಮನಿಷೇಧಿಗಳಿಗೆ 
ಪ್ರವಾದಿವರ್ಯರ(ಸು ಧಿಕ್ಕಾರದ ವಾರ್ತೆಯನ್ನು ತಿಳಿಸಲಾಗಿತ್ತೆಂದು ಒಂದು ಹದೀಸಿನಲ್ಲಿದೆ. ಇದು ಅವರಿಗೆ ಇನ್ನಷ್ಟು ನೋವನ್ನುಂಟು 
ಮಾಡಲು ಕಾರಣವಾಗಿದೆ. ಆದರೆ ಸಜ್ಜನರಿಗೆ ನೋವನ್ನುಂಟು ಮಾಡುವ ಅಥವಾ ದುರ್ಜನರಿಗೆ ಸಂತೋಷ ಕೊಡುವಂತಹ 
ವಾರ್ತೆಯನ್ನು ತಲಪಿಸಲಾಗುವುದಿಲ್ಲ: ಸತ್ತವರು ಕೇಳುವುವರ ವಾಸ್ತವಿಕತೆಯೇನೆರದು ಇದರಿಂದ ಸ್ವ ಕ್ಛವಾಗುತ್ತದೆ. 

7. ಅರ್ಥಾತ್‌- ನೀವು ನಿಮ್ಮ ಸಹಾಯಕ್ಕಾಗಿ ನಮ್ಮನ್ನು ಕೂಗಿರೆಂದೂ ನಾವು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವೆವೆಂದೂ 
ನಾವು ಇವರೊಡನೆ ಎಂದೂ ಹೇಳಿದ್ದಿಲ್ಲ. ಇವರು ನಮ್ಮನ್ನು ಪ್ರಾರ್ಥಿಸುತ್ತಿದ್ದಾರೆಂಬ ಸುದ್ದಿಯೇ ನಮಗೆ ತಿಳಿದಿರಲಿಲ್ಲ. ಇವರು 


ಕಾಂಡ-26 


46. ಅಲ್‌ ಅಹ್‌ಕಾಫ್‌ 693 


AEG HI EF غ لن‎ 
BRS 43 ETE سد کے‎ [a کر‎ 

KIS ما کل‎ IES KNB ESL SES 
EIT SSL US HEIL AIG 


ಎಂದು ಹೇಳುತ್ತಾರೆ? ಸಂದೇಶವಾಹಕರು ಇದನ್ನು ಸ್ವತಃ ಸೃಷ್ಟಿಸಿದ್ದೆಂದು ಇವರು ಹೇಳುತ್ತಿರುವರೇ? 
ಇವರೊಡನೆ ಹೇಳಿರಿ- "ಇದನ್ನು ಸ್ವತಃ ನಾನೇ ರಚಿಸಿದ್ದರೆ, ನೀವು ನನ್ನನ್ನು ಅಲ್ಲಾಹನ ಶಿಕ್ಸೆಯಿಂದ' ಸ್ವಲ್ಪವೂ 
ರಕ್ಷಿಸಲಾರಿರಿ. ನೀವು ಕಟ್ಟುತ್ತಿರುವ ಮಾತುಗಳನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ನನ್ನ ಮತ್ತು ನಿಮ್ಮ 
ನಡುವೆ ಸಾಕ್ಷಿ ಹೇಳಲು ಅವನೇ ಸಾಕು. ಅವನು ಮಹಾ ಕ್ಸಮಾಶೀಲನೂ ಕರುಣಾನಿಧಿಯೂ, ಆಗಿರುತ್ತಾನೆ." 

(9-10) ಇವರೊಡನೆ ಹೇಳಿರಿ- "ನಾನೊಬ್ಬ ಅಪೂರ್ವ ಸಂದೇಶವಾಹಕನಲ್ಲ.' ನಾಳೆ ನನಗೇನಾಗಲಿದೆ 
ಎಂಬುದಾಗಲಿ ನಿಮಗೇನಾಗಲಿದೆ ಎಂಬುದಾಗಲಿ ನನಗರಿಯದು. ನಾನಂತು ನನ್ನ ಬಳಿಗೆ ಕಳುಹಿಸಲಾಗುತ್ತಿರುವ 


ತಮ್ಮಷ್ಟಕ್ಕೇ, ನಮ್ಮನ್ನು ಇಷ್ಟಾರ್ಥ ಸಿದ್ದಿಸಿ ಕೊಡುವವರೆಂದು ತಿಳಿದು ತಾವಾಗಿಯೇ ನಮ್ಮನ್ನು ಪ್ರಾರ್ಥಿಸಲಾರಂಭಿಸಿದರು ಎಂದು 
ಅವರು ಸ್ಪಷ್ಟವಾಗಿ ಹೇಳಿ ಬಿಡುವರು. 

8. ಇದರ ತಾತ್ಸರ್ಯವೇನೆಂದರೆ- ಪವಿತ್ರ ಕುರ್‌ಆನಿನ ಸೂಕ್ತಗಳನ್ನು ಮಕ್ಕಾದ ಸತ್ಯನಿಷೇಧಿಗಳ ಮುಂದೆ ಓದಲಾದಾಗ, 
ಈ ವಾಣಿಯ ಮಹಿಮೆಯು ಮಾನವ ವಾಣಿಗಿಂತ ಎಷ್ಟೋ ಉನ್ನತವಾಗಿದೆಯೆಂಬುದನ್ನು ಅವರು ಸ್ಪಷ್ಟವಾಗಿ 
ಮನಗಾಣುತ್ತಿದ್ದರು. ಆದರೆ ಅವರು ತಮ್ಮ ಸತ್ಯನಿಷೇಧ ನೀತಿಯಲ್ಲೇ ಸ್ಥಿರವಾಗಿ ನಿಲ್ಲಲು ನಿರ್ಧರಿಸಿಕೊಂಡಿದ್ದರು. 
ಆದುದರಿಂದ ಈ ವಾಣಿಯನ್ನು ದಿವ್ಯವಾಣಿಯೆಂದು ನೇರವಾಗಿ ಒಪ್ಪಿಕೊಳ್ಳುವ ಬದಲು ಇದಾವುದೋ ಜಾದುವಿನ ಚಮತ್ಕಾರ 
ಎಂದು ಹೇಳುತ್ತಿದ್ದರು. (ಕುರ್‌ಆನನ್ನು ಜಾದು ಎಂದು ಸಾರಲು ಇನ್ನೊಂದು ಕಾರಣವನ್ನು ನಾವು ಈ ಮುಂಚೆ ತಿಳಿಸಿರುತ್ತೇವೆ. 
ನೋಡಿರಿ, ಸೂರಃ ಅಲ್‌ ಅನ್‌ಆಮ್‌: دب‎ ಮತ್ತು ಸ್ವಾದ್‌, دب‎ 

9. ತಾತ್ಸರ್ಯವೇನೆಂದರೆ- ಇವರು ಹ. ಮುಹಮ್ಮದ್‌ರ(ಸ) ಮೇಲೆ, ಅವರು ಕುರ್‌ಆನನ್ನು ಸ್ವತಃ. ಸೃಷ್ಟಿಸಿ. ತರುವವ 
ರೆಂದು ಆರೋಪಿಸುವಪ್ಟು ನಿರ್ಲಜ್ಞರೇ? ಇದೊಂದು ಅಸಾಮಾನ್ಯ ವಾಣಿಯಾಗಿದ್ದು ಇಂತಹ ವಾಣಿಯೊಂದನ್ನು ಮನುಷ್ಯ 
ನೊಬ್ಬನು ರಚಿಸಲು ಸಾಧ್ಯವಿಲ್ಲ ಎಂಬುದನ್ನು ಇವರೂ ಒಪ್ಪುತ್ತಾರೆ - ಎಂಬುದಕ್ಕೆ ಇವರು ಇದನ್ನು ಜಾದು ಎಂದು 
ಕರೆಯುತ್ತಿರುವುದೇ ಸಾಕ್ಷಿಯಾಗಿದೆ. 

10. ಅವರ ಈ ಆರೋಪವು ತೀರಾ ನಿರಾಧಾರವಾಗಿದ್ದು ಕೇವಲ ಹಠಮಾರಿತನದ ಪರಿಣಾಮವಾಗಿದೆ ಎಂಬುದು 
ಬಹಳ ವ್ಯಕ್ತವಾಗಿತ್ತು. ಆದುದರಿಂದ ಇದನ್ನು ಖಂಡಿಸಲು ಆಧಾರ ಪ್ರಮಾಣಗಳನ್ನು ಕೊಡುವ ಅಗತ್ಸವೇ ಇರಲಿಲ್ಲ. 
ಆದುದರಿಂದೆ, ನೀವು ಹೇಳುತ್ತಿರುವಂತೆ ನಿಜಕ್ಕೂ ನಾನು ಸ್ವತಃ ಒಂದು ವಾಣಿಯನ್ನು ರಚಿಸಿ ತಂದು ಅದು ಅಲ್ಲಾಹನ 
ಕಡೆಯಿಂದ ಬಂದುದೆಂದು ಹೇಳುವಂತಹ ಮಹಾ ಅಪರಾಧವನ್ನೆಸಗಿದ್ದರೆ, ನನ್ನನ್ನು ಅಲ್ಲಾಹನ ಹಿಡಿತದಿಂದ ರಕ್ಷಿಸಲು 
ನೀವು ಬರಲಾರಿರಿ. ಇನ್ನು ಒಂದು ವೇಳೆ ಇದು ನಿಜಕ್ಕೂ ಅಲ್ಲಾಹನ ವಾಣಿಯೇ ಆಗಿದ್ದು ನೀವು ದೊಡ್ಡದೊಡ್ಡ 

'| ಸುಳ್ಳಾರೋಪಗಳನ್ನು ಹೊರಿಸಿ ಇದನ್ನು ತಿರಸ್ಕರಿಸುತ್ತಿರುವಿರಿ ಎಂದಾದರೆ ಅಲ್ಲಾಹನೇ ನಿಮ್ಮನ್ನು ನೋಡಿಕೊಳ್ಳುವನು. 
ವಾಸ್ತವಿಕತೆಯು ಅಲ್ಲಾಹನಿಂದ ಮರೆಯಾಗಿರುವುದಿಲ್ಲ. 

11. ಇಲ್ಲಿ ಈ ಮಾತು ಎರಡು ಅರ್ಥಗಳನ್ನು ಕೊಡುತ್ತಿದೆ" رر‎ ಅಲ್ಲಾಹನ ವಾಣಿಯನ್ನು ಸುಳ್ಳೆಂದು ಕರೆಯಲು ಹೇಸ 
ದಂತಹ ಜನರಿಗೂ ಈ ಭೂಮಿಯಲ್ಲಿ ಉಸಿರಾಡಲು ಅವಕಾಶ ನೀಡಲಾಗಿರುವುದಕ್ಕೆ ಅಲ್ಲಾಹನ ಕರುಣೆ ಮತ್ತು ಕ್ಷಮಾನೀತಿಯೇ 
ಕಾರಣವಾಗಿದೆ. ಅನ್ಯಥಾ ಒಬ್ಬ ನಿರ್ದಯಿ ಮತ್ತು ಕರೋರ ಹೃದಯಿಯಾದ ದೇವನು ಈ ವಿಶ್ವದ ಒಡೆಯನಾಗಿರುತ್ತಿದ್ದರೆ ಇಂತಹ 


ಕಾಂಡ-26 


694. ಕುರ್‌ಆನ್‌ ವ್ಯಾಖ್ಯಾನ 


pe 


LE 43 4 کی دکٹرتو‎ 
ಥಿ EG ou RIMS GT 


ದಿವ್ಯವಾಣಿಯನ್ನು ಅನುಸರಿಸುತ್ತೇನೆ. ನಾನೊಬ್ಬ ಸುಸ್ಪಷ್ಟ ಎಚ್ಚರಿಕೆ ನೀಡುವವನೇ ಹೊರತು ಇನ್ನೇನೂ 
ಅಲ್ಲ." ಸಂದೇಶವಾಹಕರೇ ಇವರೊಡನೆ ಹೇಳಿರಿ: "ಒಂದು ವೇಳೆ ಈ ಸಂದೇಶವು ಅಲ್ಲಾಹನ ಕಡೆ 
ಯಿಂದಲೇ" ಬಂದಿದ್ದು ನೀವಿದನ್ನು ತಿರಸ್ಕರಿಸಿ ಬಿಟ್ಟರೆ (ನಿಮ್ಮ 'ಗತಿ ಏನಾದೀತು) ಎಂದು ನೀವೆಂದಾದರೂ 
| ಯೋಚಿಸಿರುವಿರಾ?3 ಇದರಂತಹ ಒಂದು ವಾಣಿಯ ಬಗ್ಗೆ ಬನೀ ಇಸ್ರಾತಲರ ಒಬ್ಬ ಸಾಕ್ಸಿದಾರನು. 
ಸಾಕ್ಷಿಯನ್ನೂ ಹೇಳಿದ್ದಾನೆ. ಅವನು ವಿಶ್ವಾಸವಿಟ್ಟನು -ಮತ್ತು ನೀವು ನಿಮ್ಮ ಅಹಂಕಾರದಲ್ಲೇ ಬಿದ್ದುಬಿಟ್ಟಿರಿ.'* 
| ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು ಸನ್ಮಾರ್ಗ ನೀಡುವುದಿಲ್ಲ. 


3 
ایت 


ಸಾಹಸ ಮಾಡುವವರಿಗೆ ಒಂದು ಶ್ವಾಸದ ಬಳಿಕೆ ಇನ್ನೊಂದು ಶ್ವಾಸವನ್ನೆಳೆಯುವ ಸೌಭಾಗ್ಯ ಖಂಡಿತ ಸಿಗುತ್ತಿರಲಿಲ್ಲ. 
2) ಅಕ್ರಮಿಗಳೇ! ಇನ್ನಾದರೂ ಈ ಹಟಮಾರಿತನವನ್ನು ಬಿಟ್ಟು ಬಿಟ್ಟರೆ ಅಲ್ಲಾಹನ ಕರುಣೆಯ ಬಾಗಿಲು ನಿಮ್ಮ ಪಾಲಿಗೆ ತೆರೆದೇ 
ಇದೆ: ಮತ್ತು ಈ ತನಕ ನೀವು ಮಾಡಿದ ಕೃತ್ಯಗಳಿಗೆ ಕ್ಷಮೆ ಸಿಗಲು ಸಾಧ್ಯವಿದೆ. 

12. ಈ ಆದೇಶದ ಹಿನ್ನೆಲೆಯೇನೆಂದರೆ- ಪ್ರವಾದಿವರ್ಯರು(ಸ) ತಮ್ಮನ್ನು ದೇವ ಸಂದೇಶವಾಹಕನೆಂಬ ನೆಲೆಯಲ್ಲಿ 
ಪರಿಚಯಿಸಿದಾಗ, ಮಕ್ಕಾದವರು ತರತರದ ಮಾತುಗಳನ್ನು ಆಡತೊಡಗಿದರು. ಹೆಂಡತಿ ಮಕ್ಕಳಿರುವ, ಪೇಟೆಗಳಲ್ಲಿ ಸಂಚರಿಸುವ, 
ತಿನ್ನುವ, ಕುಡಿಯುವ ಹಾಗೂ ನಮ್ಮಂತಹ ಮನುಷ್ಯರಂತೆ ಬಾಳುತ್ತಿರುವ ಈ ವ್ಯಕ್ತಿ ಅದೆಂತಹ ಪ್ರವಾದಿ? ಎನ್ನುತ್ತಿದ್ದರು. 
' (ಈ ಕುರಿತು ವಿವರಗಳಿಗೆ ನೋಡಿರಿ ಸೂರಃ ಅಲ್‌ .صن‎ 7,8) ಅಲ್ಲದೆ ಅವರು ಪ್ರವಾದಿವರ್ಯರನ್ನು(ಸು, ಅನೇಕ 
ಬಗೆಯ ಪವಾಡಗಳನ್ನು ತೋರಿಸುವಂತೆ ಆಗ್ರಹಿಸುತ್ತಿದ್ದರು ಮತ್ತು ಅದೃಶ್ಯ ವಿಷಯಗಳನ್ನು ಅವರೊಡನೆ ಕೇಳುತ್ತಿದ್ದರು. 
ಒಬ್ಬ ವ್ಯಕ್ತಿ ದೇವ ಸಂದೇಶವಾಹಕನಾಗುವುದೆಂದರೆ" ಅವನು ಅತಿ ಮಾನವ ಶಕ್ತಿಗಳನ್ನು ಪಡೆದವನಾಗಬೇಕು ಮತ್ತು ಎಲ್ಲ 

| ಅದೃಶ್ಯ ವಿಷಯಗಳ ಜ್ಞಾನ ಅವನಿಗಿರಬೇಕು ಎಂಬುದು ಅವರ ವಿಚಾರವಾಗಿತ್ತು. ಈ ವಿಷಯಗಳಿಗೇ ಈ ವಾಕೈಗಳಲ್ಲಿ ಉತ್ತರ 
ನೀಡಲಾಗಿದೆ. "ನಾನೇನೂ ಒಬ್ಬ ಅಪೂರ್ವ ಸಂದೇಶವಾಹಕನಲ್ಲ" ಎಂದು ಇವರೊಡನೆ ಹೇಳಿರಿ ಎನ್ನಲಾಗಿದೆ. ಅರ್ಥಾತ್‌ 
ನನ್ನನ್ನು ಸಂದೇಶವಾಹಕನಾಗಿ ನೇಮಿಸಿರುವುದು ಜಗತ್ತಿನ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿ ಸಂಭವಿಸುತ್ತಿರುವ ಘಟನೆಯೇನೂ 
ಅಲ್ಲ. ಆದುದರಿಂದ ರಸೂಲ್‌ ಹೇಗಿರುತ್ತಾರೆ ಮತ್ತು ಹೇಗಿರುವುದಿಲ್ಲ ಎಂದು ತಿಳಿಯಲು ನೀವೇನೂ ಪೇಚಾಡಬೇಕಾಗಿಲ್ಲ. 
ನನಗಿಂತ ಮುಂಚೆ ಅನೇಕ ಸಂದೇಶವಾಹಕರು ಬಂದಿದ್ದಾರೆ. ನಾನೇನೂ ಅವರಿಗಿಂತ ಭಿನ್ನವಾಗಿಲ್ಲ. ತರುವಾಯ ಅವರಿಗೆ 
ಉತ್ತರವಾಗಿ- "ನಾಳೆ ನನ್ನೊಂದಿಗಾಗಲಿ ನಿಮ್ಮೊಂದಿಗಾಗಲಿ ಹೇಗೆ ವರ್ತಿಸಲಾಗುವುದೆಂಬುದನ್ನು ನಾನರಿಯೆನು. ನಾನಂತೂ 

| ನನ್ನ ಬಳಿಗೆ ಕಳುಹಿಸಲಾಗುತ್ತಿರುವ ದಿವ್ಯವಾಣಿಯನ್ನು ಅನುಸರಿಸುತ್ತೇನೆ ಎಂದು ಅವರೊಡನೆ ಹೇಳಿರಿ" ಎನ್ನಲಾಗಿದೆ. 
ಅರ್ಥಾತ್‌- ನಾನು ಅದೈಶ್ಯದ ಜ್ಞಾನಿಯೇನಲ್ಲ. ನಿಮ್ಮ ಭವಿಷ್ಕವಂತಿರಲಿ, ನನಗಂತೂ ಸ್ವತಃ ನನ್ನ ಭವಿಷ್ಠದ ಬಗ್ಗೆಯೂ 
ತಿಳಿದಿಲ್ಲ. ವಹ್ಮ್‌(ದಿವ್ಯವಾಣಿಯ ಮೂಲಕ ನನಗೆ ಎಷ್ಟು ಜ್ಞಾನವನ್ನು ನೀಡಲಾಗುತ್ತಿದೆಯೋ ಅಷ್ಟನ್ನು ಮಾತ್ರ ನಾನು ಬಲ್ಲೆ. 
ಕೊನೆಯಲ್ಲಿ- "ನಾನೊಬ್ಬ ಸುಸ್ಪಷ್ಟ ಎಚ್ಚರಿಕೆ ಕೊಡುವವನೇ ಹೊರತು ಇನ್ನೇನೂ ಅಲ್ಲ ಎಂದು ಹೇಳಿರಿ" ಎನ್ನಲಾಗಿದೆ. 
'ಅರ್ಥಾತ್‌- ನೀವು ಯಾವಾಗಲೂ ನನ್ನಿಂದ ಆಗ್ರಹಿಸುವಂತಹ ಚಿತ್ರ ವಚಿತ್ರ ಪವಾಡಗಳನ್ನು ನಿಮಗೆ ತೋರಿಸಲು ನಾನೇನೂ 
ದೇವಾಧಿಕಾರಗಳನ್ನು ಪಡೆದವನಲ್ಲ. ಸನ್ಮಾರ್ಗವನ್ನು ಜನರ ಮುಂದಿಡುವುದು ಮತ್ತು ಅದನ್ನು ತಿರಸ್ಕರಿಸುವವರಿಗೆ ಅದರ 
ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿ ಬಿಡುವುದು ಇಷ್ಟು `ಮಾತ್ರ ನನಗೆ ವಹಿಸಿ ಕೊಡಲಾಗಿರುವ ಕಾರ್ಯವಾಗಿದೆ. 

13. ಈ ಹಿಂದೆ ಇದೇ ವಿಷಯವು ಇನ್ನೊಂದು ವಿಧದಲ್ಲಿ ಸೂರಃ ಹಾಮೂಮ್‌ ಅಸ್ಸಜ್ಞಃದ 52ನೇ ಸೂಕ್ತದಲ್ಲಿ ಬಂದಿದೆ. ” 
ವಿವರಣೆಗೆ ಆ ಅಧ್ಯಾಯದ 6ನೆಯ ಟಿಪ್ಪಣಿಯನ್ನು ನೋಡಿರಿ. 

14. ಇಲ್ಲಿ 'ಸಾಕ್ಟಿದಾರ' ಎಂದರೆ ಯಾರು ಎಂಬ ಬಗ್ಗೆ ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. ಈ ವಿಷಯದಲ್ಲಿ 
ವ್ಯಾಖ್ಯಾನಕಾರರಾದ ನೈಸಾಪೂರಿ ಮತ್ತು ಇಬ್ದ್‌ ಕಸೀರ್‌ರ ಅಭಿಪ್ರಾಯ ಹೆಚ್ಚು ಸರಿಯೆಂದು ತೋರುತ್ತದೆ. ಅವರ ಪ್ರಕಾರ, ಇಲ್ಲಿ 


ಕಾಂಡ-26 


46, ಅಲ್‌ ಅಹ್‌ಕಾಫ್‌ 695 


+ یہ‎ BE IIS AN EL کا‎ ಜಿಲ Ks کو ان‎ 4) [SNS 
SEU EA SAE ವ i تَفْلیْنَ‎ 
ASSESSES EBL 6 5 


سے کات ಕ‏ 


Yr SENG PEL رتا ايل و‎ IE Cl bcd 


(11-14) ಸತ್ಯನಿಷೇಧಿಗಳು ಸತ್ಯವಿಶ್ವಾಸಿಗಳ ಕುರಿತು "ಈ ಗ್ರಂಥವನ್ನು ನಂಬುವುದು ಒಂದು 
ಸತ್ಕಾರ್ಯವಾಗಿರುತ್ತಿದ್ದರೆ ಇವರು ಈ ವಿಷಯದಲ್ಲಿ ನಮಗಿಂತ ಮುಂದಾಗಲು ಸಾಧ್ಯವಾಗುತ್ತಿರಲಿಲ್ಲ" 
ಎನ್ನುತ್ತಾರೆ. ಇವರು ಅದರಿಂದ ಮಾರ್ಗದರ್ಶನ ಪಡೆಯಲಿಲ್ಲವಾದ್ಧರಿಂದ ಇವರೀಗ "ಇದಂತು `ಹಳೆಯ 
ಸುಳ್ಳಾಗಿದೆ" ಎಂದು ಖಂಡಿತ ಹೇಳುವರು." ವಸ್ತುತಃ ಇದಕ್ಕೆ ಮುಂಚೆ ಮೂಸಾರ ಗ್ರಂಥವು ಮಾರ್ಗದರ್ಶಿ 
ಮತ್ತು ಕೃಪೆಯಾಗಿ ಬಂದಿತ್ತು ಮತ್ತು ಅದನ್ನು ಸಮರ್ಥಿಸುವ ಈ ಗ್ರಂಥವು ಅರಬೀ ಭಾಷೆಯಲ್ಲಿ 
ಬಂದಿದೆ- ಅಕ್ರಮಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕಾಗಿ' ಹಾಗೂ ಸಜ್ಜನರಿಗೆ ಸುವಾರ್ತೆ ನೀಡಲಿಕ್ಕಾಗಿ. 
ನಿಸ್ಸಂದೇಹವಾಗಿಯೂ ಅಲ್ಲಾಹನೇ ನಮ್ಮ ಪ್ರಭು ಎಂದು ಹೇಳಿ ಅದರಲ್ಲೇ ಸ್ಥಿರಗೊ೦ಡವರಿಗೆ ಯಾವ 


ಸಾಕ್ಷಿದಾರ ಎಂದರೆ ಬನೀ ಇಸ್ರಾಈಲ್‌ ಜನಾಂಗದ ಓರ್ವ ಸಾಮಾನ್ಯ ವ್ಯಕ್ತಿಯೇ ಹೊರತು ಯಾರಾದರೊಬ್ಬ ವಿಶೇಷ ವ್ಯಕ್ತಿ 
ಯೆಂದು ಅರ್ಥವಲ್ಲ. ವಾಕ್ಕದ ತಾತ್ಸರ್ಯವೇನೆಂದರೆ- ಕುರ್‌ಆನ್‌ ನಿಮ್ಮ ಮುಂದಿಡುತ್ತಿರುವಂತಹ ಬೋಧನೆಯು, ಲೋಕದಲ್ಲೇ 
ಪ್ರಥಮ ಬಾರಿ ನಿಮ್ಮ ಬಳಿಗೆ ಬಂದಿರುವಂತಹ ಅಪೂರ್ವ ವಸ್ತುವೇನೂ ಅಲ್ಲ. ಆದ್ದರಿಂದ ನೀವು ಹಿಂದೆಂದೂ ಮಾನವ 
ಕುಲದ ಮುಂದೆ ಬಂದಿಲ್ಲದ ಈ" ವಿಚಿತ್ರ ವಿಷಯವನ್ನು ಒಪ್ಪಿಕೊಳ್ಳುವುದು ಹೇಗೆ ಎಂದು ನೆಪವೊಡ್ಡುವಂತಿಲ್ಲ. ಈ ಹಿಂದೆ 
ಇದೇ ಬೋಧನೆಗಳು ಇದೇ ರೀತಿ. ವಹ್ಮ್‌ -ಮೂಲಕ ಬನೀ ಇಸ್ರಾಈಲರ ಮುಂದೆ ತೌರಾತ್‌ ಮತ್ತು ಇತರ ದಿವ್ಯ ಗ್ರಂಥಗಳ 
ರೂಪದಲ್ಲಿ ಬಂದಿವೆ ಮತ್ತು ಅವರಲ್ಲಿನ ಸಾಮಾನ್ಮ' ವ್ಯಕ್ತಿ ಕೂಡಾ ಅದನ್ನು ಒಪ್ಪಿದ್ದನು. ದೇವವಾಣಿಯೇ ಈ ಬೋಧನೆಗಳ 
ಅವತೀರ್ಣಕ್ಕಿರುವ ಸಾಧನ ಎ೦ಬುದನ್ನು ಕೂಡಾ ಅವನು ಅಂಗೀಕರಿಸಿದ್ದನು. ಆದ್ದರಿಂದ ವಹ್ಮ್‌ ಮತ್ತು ಈ ಬೋಧನೆಗಳೆಲ್ಲಾ 
ಊಹಿಸಲಸಾಧ್ಯ ವಿಷಯಗಳೆಂದು ನೀವು ವಾದಿಸುವಂತಿಲ್ಲ. ವಾಸ್ತವದಲ್ಲಿ ನಿಮ್ಮ ದೊಡ್ಡಸ್ತಿಕೆ ಮತ್ತು ಆಧಾರವಿಲ್ಲದ 
ಅಹಂಭಾವವೇ ನಿಮ್ಮನ್ನು ಸತ್ಕಸ್ಟೀಕಾರದಿಂದ ತಡೆದು ನಿಲ್ಲಿಸಿದೆ. p 

15. ಒಂದು ವೇಳೆ ಈ ಕುರ್‌ಆನ್‌ ಸತ್ಮವಾಗಿರುತ್ತಿದ್ದರೆ ಮತ್ತು ಪ್ರವಾದಿ ಮುಹಮ್ಮದ್‌(ಸ) ಕರೆಯುತ್ತಿರುವುದು ಒಂದು 
ಸರಿಯಾದ ವಿಷಯದೆಡೆಗೆ ಎಂದಾಗಿದ್ದರೆ ಸಮಾಜದ ಮುಖಂಡರು, ಪುರೋಹಿತರು ಮತ್ತು ಗೌರವಾನ್ವಿತ ವ್ಯಕ್ತಿಗಳೆಲ್ಲ 
ಮುಂದೆ ಬಂದು ಅದನ್ನು ಸ್ವೀಕರಿಸಿಕೊಳ್ಳುತ್ತಿದ್ದರು. ಒಂದು ಒಳ್ಳೆಯ ವಿಷಯವನ್ನು ಸಮಾಜದ ಕೆಲವು ಅನುಭವಹೀನ 
ಹುಡುಗರು ಹಾಗೂ ಕೆಳಮಟ್ಟದ ಕೆಲವು ಗುಲಾಮರು ಮಾತ್ರ ಸ್ಟೀಕರಿಸುವುದೂ, ಸಮಾಜವು ಈ ತನಕ ನಂಬುತ್ತಾ 
ಬಂದಿರುವಂತಹ ಬುದ್ಧಿ ವಿವೇಕಗಳಿರುವ ಮತ್ತು ಅನುಭವಸ್ಥರಾಗಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದನ್ನು ತಿರಸ್ಕರಿಸುವುದೂ 
ಹೇಗೆ ಸಾಧ್ಯ? ಎಂಬುದು ಅವರ ಇಂಗಿತವಾಗಿತ್ತು. 

16. ಅರ್ಥಾತ್‌- ಅವರು ತಮ್ಮನ್ನೇ ಸತ್ಯ- ಮಿಥ್ಯಗಳ ಮಾನದಂಡವೆಂದು ಭಾವಿಸಿಕೊಂಡಿದ್ದಾರೆ. ಇವರು ಸ್ವೀಕರಿಸ 
ದಿರುವ ಸನ್ಮಾರ್ಗವು ದುರ್ಮಾರ್ಗವೇ ಆಗಿರಬೇಕೆಂದು تد‎ ಭಾವಿಸುತ್ತಾರೆ. ಆದರೆ ಇದನ್ನು ಒಂದು 'ಹೊಸ ಸುಳ್ಳು' 
ಎಂದು ಕರೆಯುವ ಧೈರ್ಯ ಅವರಿಗಿಲ್ಲ. 'ಏಕೆಂದರೆ- ಇದಕ್ಕೆ ಮುಂಚೆಯೂ' ಪ್ರವಾದಿಗಳು ಈ ಶಿಕ್ಷಣವನ್ನೇ ಸಾರುತ್ತಿದ್ದರು. 
ಆದುದರಿಂದ ಇವರು ಇದನ್ನು 'ಹಳೆಯ ಸುಳ್ಳು' ಎನ್ನುತ್ತಾರೆ. ಅವರ ದೃಷ್ಟಿಯಲ್ಲಿ ಸಾವಿರಾರು ವರ್ಷಗಳಿಂದ ಈ ವಾಸ್ತವಿಕತೆ 
ಗಳನ್ನು ಸಾರುತ್ತ ಮತ್ತು ನಂಬುತ್ತಾ ಬಂದಿರುವವರೆಲ್ಲಾ ಬುದ್ಧಿಹೀನರಾಗಿದ್ದು ಇವರು ಮಾತ್ರ ಬುದ್ದಿವಂತರಾಗಿದ್ದಾರೆ. 

17. ಅರ್ಥಾತ್‌- ಅಲ್ಲಾಹನನ್ನು ನಿರಾಕರಿಸಿ, ದೇವೇತರರ ದಾಸ್ಕವನ್ನು ಮಾಡುವ Ee ಸ್ವತಃ ತಮ್ಮ ಮೇಲೂ ಸತ್ಯದ 
ಮೇಲೂ ಅಕ್ರಮವೆಸಗುತ್ತಿರುವವರಿಗೆ ಅವರ ದುರ್ಗತಿಯ ಬಗ್ಗೆ ಎಚ್ಚರಿಕೆ ನೀಡಲಿಕ್ಕಾಗಿ. 


ಕಾಂಡ-26 


66 ಕುರ್‌ಆನ್‌ تج‎ 


و ٤ ಲ‏ س کیو ہے۔ ج0 رعر حوص ہآ pA Co‏ 
من jb oI‏ الب الج PE LES A‏ 


سے ٹیو Migr‏ سے مس 2 

SISA الگا تع‎ NS YESS لو‎ 

7 سر سو مم سے 7 _ [a‏ سے وہ ہے رص سر و ہی سے س ےک صا سر پیر کا 

ASIANS EI SARE OBS djs WG گُزفًا'‎ 
ಭಯವೂ ಇಲ್ಲ. ಅವರು ದುಃಖತಪ್ತರೂ ಆಗಲಿಕ್ಕಿಲ್ಲ. ಇಂತಹವರು ಸ್ವರ್ಗಕ್ಕೆ ಹೋಗುವವರಾಗಿದ್ದಾರೆ. 

ಅವರು ಇಹಲೋಕದಲ್ಲಿ ಮಾಡುತ್ತಿದ್ದ ಸತ್ಯರ್ಮಗಳ ಪ್ರತಿಫಲವಾಗಿ ಅಲ್ಲಿ ಸದಾಕಾಲ ಇರುವರು. 
(15-20) ತನ್ನ ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ನಾವು ಮಾನವನಿಗೆ ಆದೇಶಿಸಿದೆವು. 
ಅವನ ತಾಯಿಯು ಬಹಳ ಕಷ್ಟಪಟ್ಟು ಅವನನ್ನು: ಗರ್ಭದಲ್ಲಿರಿಸಿದಳು ಮತ್ತು ಕಷ್ಟಪಟ್ಟೇ ಅವನನ್ನು ಹೆತ್ತಳು. 
ಅವನ ಗರ್ಭಾವಧಿಯಲ್ಲಿ ಮತ್ತು ಮೊಲೆಹಾಲು ಬಿಡಿಸುವುದರಲ್ಲಿ ಮೂವತ್ತು ತಿಂಗಳುಗಳು ತಗಲಿದವು.* 


18. ವಿವರಣೆಗಾಗಿ ನೋಡಿರಿ- ಸೂರಃ ಹಾಮೊಮ್‌ روہ‎ ಟಿ-33ರಿಂದ 35. 

19. ಮಕ್ಕಳು ತಮ್ಮ ತಂದೆ ಮತ್ತು ತಾಯಿ ಇವರಿಬ್ಬರ ಸೇವೆಯನ್ನೂ ಮಾಡಬೇಕಾದರೂ ತಾಯಿಯು ಮಕ್ಕೆಳಿಗಾಗಿ ಹೆಚ್ಚು 
ಕಷ್ಟ ಸಹಿಸುವುದರಿಂದಾಗಿ ತಾಯಿಯ ಖುಣದ ಮಹತ್ವವು ಅಧಿಕವಿದೆ ಎಂಬ ಸೂಚನೆ ಈ ಸೂಕ್ತದಲ್ಲಿದೆ. ಇದೇ ವಿಷಯವು 
ಕೆಲವು ಪದಗಳ ಭಿನ್ನತೆಯೊಂದಿಗೆ ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ, ಇಬ್ನ್‌ಮಾಜಃ, ಮುಸ್ನದ್‌ ಅಹ್ಮದ್‌ನಲ್ಲಿ 
ಮತ್ತು ಇಮಾಮ್‌ ಬುಖಾರಿಯವರ ಅಲ್‌ ಅದಬುಲ್‌ ಮುಪ್ರಬ್‌ನಲ್ಲಿ ಉಲ್ಲೇಖಿಸಲಾಗಿರುವ ಹೆದೀಸ್‌ನಿಂದಲೂ ತಿಳಿದು 
ಬರುತ್ತದೆ. ಯಾರ ಸೇವೆಯ ಜವಾಬ್ದಾರಿಯು ನನ್ನ ಮೇಲೆ ಅತ್ಮಧಿಕವಾಗಿದೆ? ಎಂದು ಒಬ್ಬರು ಪ್ರವಾದಿವರ್ಯರೊಡನೆ(ಸ) 
ಕೇಳಿದರು. ಅದಕ್ಕೆ ಪ್ರವಾದಿ(ಸ) 'ನಿನ್ನ ತಾಯಿ' ಎಂದರು. ಆ ವ್ಯಕ್ತಿ "ಆ ಬಳಿಕ ಯಾರು? ಎಂದು ಕೇಳಿದರು. ಪ್ರವಾದಿ(ಸ) 
ನಿನ್ನ ತಾಯಿ' ಎಂದರು. ಆ ವ್ಯಕ್ತಿ 'ಅನಂತರ ಯಾರು?' ಎಂದು ಪ್ರಶ್ನಿಸಿದರು. ಪ್ರವಾದಿ(ಸ) 'ನಿನ್ನ ತಾಯಿ' ಎಂದುತ್ತರಿಸಿದರು. 
ಆ ವ್ಯಕ್ತಿ ಪುನಃ ےہ‎ ಬಳಿಕ ಯಾರು?' ಎಂದು ಕೇಳಿದಾಗ 'ನಿನ್ನ ತಂದೆ' ಎಂದರು. ಈ ಪ್ರವಾದಿ ವಚನವು ಈ ಸೂಕ್ತವನ್ನು 
ಚೆನ್ನಾಗಿ ವ್ಯಾಖ್ಯಾನಿಸುತ್ತದೆ. ಏಕೆಂದರೆ ಇಲ್ಲೂ ತಾಯಿಗೆ ಮೂರು ಪಟ್ಟು ಅಧಿಕ ಹಕ್ಕು ಇರುವುದನ್ನು ಸೂಚಿಸಲಾಗಿದೆ- 
1) ತಾಯಿಯು ಕಷ್ಟ ಸಹಿಸಿ ಹೊಟ್ಟೆಯಲ್ಲಿಟ್ಟುಕೊಂಡಳು. 2) ಕಷ್ಟ ಸಹಿಸಿಯೇ ಹೆತ್ತಳು. 3) ಗರ್ಭ ಮತ್ತು ಸ್ತನಪಾನದಲ್ಲಿ 
30 ತಿಂಗಳುಗಳು ಕಳೆದುವು. ಈ ಸೂಕ್ತವನ್ನು ಮತ್ತು ಸೂರಃ ಲುಕ್ಕಾನ್‌ನ 14 ಹಾಗೂ ಆಲ್‌ ಬಕರಃದ 233ನೆಯ ಸೂಕ್ತಗಳನ್ನು 
ಸೇರಿಸಿ ಓದಿದರೆ ಅದರಿಂದ ಈ ಕೆಳಗಿನ ಕಾನೂನು ವಿಧಿಗಳು ವ್ಯಕ್ತವಾಗುತ್ತವೆ: 

ಒಬ್ಬ ಸ್ತ್ರೀಯು ವಿವಾಹವಾದ ಬಳಿಕ ಆರು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸಂಪೂರ್ಣ ಪರಿಪಕ್ಸ ಮಗುವನ್ನು 
ಹೆತ್ತರೆ (ಅದು ಹೆರಿಗೆಯಾಗಿರಬೇಕು ಗರ್ಭಪಾತವಾಗಿರಬಾರದು) ಅವಳು ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆ ಮಗು ಆಕೆಯ 
ಪತಿಯದ್ದೆಂದು ಪರಿಗಣಿಸಲಾಗದು. 2) ನಿಕಾಹ್‌ ಆದ ಆರು ತಿಂಗಳ ನಂತರ ಅಥವಾ ಅದಕ್ಕಿಂತ ಹೆಚ್ಚು ಕಾಲದ ಅವಧಿಯಲ್ಲಿ 
ಸಂಪೂರ್ಣ ಮಗುವಿನ ಪ್ರಸವವಾದರೆ, ಕೇವಲ ಈ ಪ್ರಸವದ ಆಧಾರದಲ್ಲಿ ಅವಳ ಮೇಲೆ ವ್ಯಭಿಚಾರದ ಆರೋಪ ಹೊರಿಸೆ 
ಲಾಗದು ಮತ್ತು ಮಗು ಖಂಡಿತ ಅವಳ ಪತಿಯದ್ದೆಂದು ಅಂಗೀಕರಿಸಲಾಗುವುದು. 3) ಸ್ಪನಪಾನದ ಗರಿಷ್ಠ ಅವಧಿ ಎರಡು 
ವರ್ಷಗಳು. ಈ ಪ್ರಾಯದ ಅನಂತರ ಒಂದು ಮಗು ಯಾವುದಾದರೊಬ್ಬ ಸ್ತ್ರೀಯ ಹಾಲು ಕುಡಿದರೆ ಅವಳು ಆ ಮಗುವಿನ 
'ಹಾಲುಣಿಸಿದ ತಾಯಿ' ಎನಿಸಲಾರಳು. ಸೂರಃ ಅನ್ನಿಸಾದ 23ನೇ ಸೂಕ್ತದಲ್ಲಿ ವಿವರಿಸಲಾಗಿರುವ ಸ್ತನಪಾನ ಸಂಬಂಧದ ವಿಧಿ 
ನಿಯಮಗಳು ಅವನಿಗೆ ಅನ್ವಯವಾಗಲಾರವು. ಈ ವಿಷಯದಲ್ಲಿ ಹ. ಇಮಾಮ್‌ ಅಬೂ ಹನೀಫಾ(ರ) ಇನ್ನಷ್ಟು ಎಚ್ಚರಿಕೆ ವಹಿಸುತ್ತ 
ಎರಡು ವರ್ಷಗಳ ಬದಲಿಗೆ ಎರಡೂವರೆ ವರ್ಷದ ಕಾಲಾವಧಿಯನ್ನು ಸೂಚಿಸಿರುವರು. ಸ್ತನಪಾನ ಸಂಬಂಧದಂತಹ ಸೂಕ್ಷ್ಮ 

.] ವಿಷಯದಲ್ಲಿ ತಪ್ಪು ಸಂಭವಿಸಬಾರದೆಂಬುದೇ ಇದರ ಉದ್ದೇಶವಾಗಿದೆ. ಹೆಚ್ಚಿನ ವಿವರಗಳನ್ನು ಸೂರಃ ಲುಕ್ಕಾನ್‌ನ 23ನೇ 
ಟಿಪ್ಪಣಿಯಲ್ಲಿ ನೋಡಬಹುದು. ಇಲ್ಲಿ ಇನ್ನೊ೦ದು ವಿಷಯವನ್ನು ತಿಳಿದಿರುವುದು ಒಳ್ಳೆಯದು. ಅದೇನೆಂದರೆ- ಆಧುನಿಕ ವೈದ್ಯಕೀಯ 
ಸಂಶೋಧನೆಯ ಪ್ರಕಾರ ಒಂದು ಮಗುವು ಬೆಳೆದು ಜೀವಂತ ಮಗುವಾಗಿ ಜನಿಸಲು ಶಕ್ತವಾಗಬೇಕಿದ್ದರೆ ಅದು ಕನಿಷ್ಠಪಕ್ಷ 


ಕಾಂಡ-26 


46. ಅಲ್‌ ಅಹ್‌ಕಾಪ್‌ 697 


pos a 


“کال تپ اذغ آن آنکر ಡಿ‏ انت کل و عل 
لق تع اش ಒಆ ಬೂ‏ 7 اضلۂ جن ಆ ಜೀಯ‏ 
leds 3] 7 27 ಸ)‏ ایت 5 2 CE‏ ا 


PE gd ga 5 ze SEE 

KE SAG SIAN IE Me 

ಅವನು ಸಂಪೂರ್ಣ ಪ್ರಾಬಲ್ಯಕ್ಕೆ ಬಂದು ನಲ್ವತ್ತು ವರ್ಷದವನಾದಾಗ, "ನನ್ನ ಪ್ರಭೂ, ನೀನು ನನಗೂ ನನ್ನ 
ಮಾತಾಪಿತರಿಗೂ ಕರುಣಿಸಿರುವ ಅನುಗ್ರಹಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ ನೀನು ಸಂತೃಪ್ತನಾಗು 
ವಂತಹ ಸತ್ಕರ್ಮಗಳನ್ನು ಮಾಡುವ ಸೌಭಾಗೃವನ್ನು ನನಗೆ ನೀಡು"' ಮತ್ತು ನನ್ನ ಮಕ್ಕಳನ್ನೂ ಸಜ್ಜನರಾಗಿ 
ಮಾಡಿ ನನಗೆ ಸುಖ ನೀಡು. ನಾನು ನಿನ್ನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಡುತ್ತೇನೆ ಮತ್ತು ಖಂಡಿತವಾಗಿಯೂ 
ನಾನು ಶರಣಾಗತ(ಮುಸ್ಲಿಮ್‌) ದಾಸರಲ್ಲಾಗಿರುತ್ತೇನೆ” ಎಂದನು. ನಾವು ಇಂತಹವರ ಅತ್ಯುತ್ತಮ ಕರ್ಮ 
ಗಳನ್ನು ಸ್ವೀಕರಿಸುತ್ತೇವೆ ಮತ್ತು ಅವರ ಪಾಪಗಳನ್ನು ಮನ್ನಿಸುತ್ತೇವೆ. ಅವರೊಡನೆ ಮಾಡಲಾಗುತ್ತಿರುವ ಸತ್ಯ 
ವಾಗ್ದಾನಗಳ ಪ್ರಕಾರ ಅವರು ಸ್ವರ್ಗದವರೊಂದಿಗೆ ಸೇರಿಕೊಳ್ಳುವರು. ಇನ್ನು ತನ್ನ ಮಾತಾಪಿತರೊಡನೆ "ಛೀ, 
ನಿಮ್ಮದೆಂತಹ ಕಿರುಕುಳ! ನಾನು ಮರಣಾನಂತರ ಗೋರಿಯಿಂದ ಹೊರತರಲ್ಪಡುವೆನೆಂದು ನೀವು ನನ್ನನ್ನು 
ಹೆದರಿಸುತ್ತಿರುವಿರಾ? ವಸ್ತುತಃ ನನಗಿಂತ ಮುಂಚೆ ಅನೇಕ ವಂಶಗಳು ಗತಿಸಿವೆ. (ಅವರಲ್ಲಾರೂ ಎದ್ದು 


28 ವಾರಗಳ ಕಾಲ ತನ್ನ ತಾಯಿಯ ಗರ್ಭದಲ್ಲಿ ಉಳಿದಿರಬೇಕು. ಈ ಕಾಲಾವಧಿಯು ಆರೂವರೆ ತಿಂಗಳುಗಳಿಗಿಂತ ಸ್ವಲ್ಪ 
ಹೆಚ್ಚಾಗುತ್ತದೆ. ಇಸ್ಲಾಮೊ ಕಾನೂನಿನಲ್ಲಿ ಸುಮಾರು ಅರ್ಧ ತಿಂಗಳ ಹೆಚ್ಚಿನ ರಿಯಾಯಿತಿಯನ್ನು ಕೊಡಲಾಗಿದೆ. ಏಕೆಂದರೆ ಒಬ್ಬ 
ಸ್ತ್ರೀಯನ್ನು ವೃಭಿಚಾರಿಣಿಯೆಂದು ಸಾರುವುದೂ ಒಂದು ಮಗುವು ವಂಶದಿಂದ ವಂಚಿತಗೊಳ್ಳುವುದೂ ಅತ್ಯಂತ ಗಂಭೀರ 
ವಿಷಯವಾಗಿದ್ದು, ಅದರ ಸೂಕ್ಷ್ಮ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು, ತಾಯಿ- ಮಗು ಇಬ್ಬರನ್ನೂ ಅದರ ಕಾನೂನುಪರ 
ಪರಿಣಾಮಗಳಿಂದ ರಕ್ಷಿಸಲು ಗರಿಷ್ಠ ಅವಕಾಶ ಕಲ್ಪಿಸಿ ಕೊಡಲು ಉದ್ದೆ: ಆಶಿಸಲಾಗಿದೆ. ಮಾತ್ರವಲ್ಲದೆ, ಗರ್ಭಧಾರಣೆಯು ಖಚಿತವಾಗಿ 
ಯಾವ ಸಮಯದಲ್ಲಿ ಸಂಭವಿಸಿತೆಂಬುದನ್ನು ತಿಳಿಯಲು, ಯಾವುದೇ ವೈದ್ಯನಿಗಾಗಲಿ, ನ್ಯಾಯಾಧೀಶನಿಗಾಗಲಿ, ಹೆಚ್ಚೇಕೆ ಸ್ವತಃ 
ಗರ್ಭಿಣಿ ಸ್ತ್ರೀಗಾಗಲಿ, ಗರ್ಭ ಬಿತ್ತಿದ ಪುರುಪನಿಗಾಗಲಿ ಸಾಧ್ಯವಿಲ್ಲ. ಈ ಕಾರಣದಿಂದಲೂ, ಗರ್ಭದ ಕನಿಷ್ಠ ಅವಧಿಯನ್ನು ಕಾನೂನು 
ರೀತ್ಮಾ ನಿರ್ಧರಿಸುವಾಗ ಕೆಲವು ಹೆಚ್ಚುವರಿ ದಿನಗಳಿಗೆ ಅವಕಾಶವಿಡಬೇಕಾದುದು ಅತ್ಯಗತ್ಯವಾಗಿದೆ. 

20. ಅರ್ಥಾತ್‌- ನನಗೆ, ಹೊರನೋಟದಲ್ಲೂ ನಿನ್ನ ನಿಯಮಗಳಿಗೆ ಅನುಸಾರವಾಗಿರುವ ಮತ್ತು ವಾಸ್ತವದಲ್ಲೂ 
ನಿನ್ನ ಬಳಿ ಸ್ವೀಕಾರ ಯೋಗ್ಯವಾಗಿರುವಂತಹ ಸತ್ಕರ್ಮಗಳನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸು. ಒಂದು ಕರ್ಮವು 
ಜನರ ಮುಂದೆ ಬಹಳ ಒಳ್ಳೆಯದಾಗಿದ್ದು ಅದು ಅಲ್ಲಾಹನ ನಿಯಮಕ್ಕೆ ಅನುಗುಣವಾಗಿಲ್ಲವೆಂದಾದರೆ ಜನರು ಅದನ್ನು 
ಎಷ್ಟೇ ಹೊಗಳಿದರೂ ಅಲ್ಲಾಹನ ಬಳಿ ಅದು ಪ್ರಶಂಸನೀಯವಾಗಿರುವುದಿಲ್ಲ. ಇನ್ನೊಂದೆಡೆ ಒಂದು ಕರ್ಮವು ಧರ್ಮಶಾಸ್ರಕ್ಕೆ 
ಅನುಗುಣವಾಗಿಯೇ ಇದ್ದು ತೋರಿಕೆಗೆ ಅದರಲ್ಲೇನೂ ದೋಪವಿಲ್ಲದಿದ್ದರೂ ಸಂಕಲ್ಪದ ದೋಷ, ಆಡಂಬರ, ಆತ್ಮ 
ಪ್ರತಿಷ್ಠೆ ಅಹಂಭಾವ ಮತ್ತು ಲೌಕಿಕ ಲೋಭಗಳು ಅದನ್ನು ಒಳಗಿನಿಂದ ಟೊಳ್ಳಾಗಿಸಿ ಬಿಡುತ್ತವೆ. ಇಂತಹ ಕರ್ಮಗಳು 
ಕೊಡಾ ಅಲ್ಲಾಹನ ಬಳಿ ಸ್ಟೀಕಾರಾರ್ಹವಾಗಿರುವುದಿಲ್ಲ. 

21. ಅರ್ಥಾತ್‌- ಪರಲೋಕದಲ್ಲಿ ಅವರ ಸ್ಥಾನಮಾನವನ್ನು ಅವರು, ಲೋಕದಲ್ಲಿ ಮಾಡಿದ ಆತ್ಕುತ್ತಮ ಕರ್ಮಗಳಿಗೆ 
ಅನುಸಾರವಾಗಿ ನಿರ್ಧರಿಸಲಾಗುವುದು. ಅವರ ಪ್ರಮಾದಗಳನ್ನೂ ದೌರ್ಬಲ್ಯಗಳನ್ನೂ ತಪ್ಪುಗಳನ್ನೂ ಕಡೆಗಣಿಸಲಾಗುವುದು. ಉದಾ: 


ಕಾಂಡ-26 


68 ಕುರ್‌ಆನ್‌ ವ್ಯಾಖ್ಯಾನ 


2) 


CES Gd SG القزین ِن‎ 
UE FAT BASIL ما متا لا‎ _ 
ವಿರಿ! SN ENS 

BAPE مو لا‎ NISSAN عَباؤا"‎ SE 5 
3 PSS ಧಗ ಜಸ 
4 SES یما ثُنْثُو‎ A IG SE lke سو‎ 


ಬಂದದ್ದಿಲ್ಲ)" ಎಂದವನು. ಅವನ ಮಾತಾಪಿತರು ಅಲ್ಲಾಹನಿಗೆ ಮೊರೆಯಿಟ್ಟು "ಓ ಭಾಗ್ಯೃಹೀನನೇ, ಒಪ್ಪಿಕೋ. 
ಅಲ್ಲಾಹನ ವಾಗ್ದಾನವು ಸತ್ಯವಾದುದು” ಎನ್ನುತ್ತಾರೆ. ಆದರೆ ಅವನು, "ಇವೆಲ್ಲ ಪೂರ್ವಕಾಲದ ಕಟ್ಟುಕತೆ 
'| ಗಳಾಗಿವೆ" ಎನ್ನುತ್ತಾನೆ. ಯಾತನೆಯ ತೀರ್ಮಾನವು ಅನ್ವಯವಾಗಿರುವುದು ಇದೇ. ಜನರ ಮೇಲೆ. ಇವರಿಗಿಂತ 
ಮೊದಲು ಗತಿಸಿರುವ (ಇದೇ ತರದ) ಜಿನ್ನ್‌ ಮತ್ತು ಮಾನವರ ಹಿಂಡುಗಳ ಸಾಲಿಗೆ ಇವರೂ ಸೇರಿ 
ಕೊಳ್ಳುವರು. ನಿಸ್ಸಂದೇಹವಾಗಿಯೂ ಇವರು ನಷ್ಠ ಸ್ಟಕ್ಕೊಳೆಗಾದವರಾಗಿದ್ದಾರೆ.: ಎರಡು ತಂಡಗಳ ಪೈಕಿ. 
| ಪ್ರತಿಯೊಂದು ತಂಡದವರಿಗೂ ಅವರವರ ಕರ್ಮಕ್ಕನುಸಾರವಾದ ಸ್ಥಾನವಿದೆ. ಅಲ್ಲಾಹನು ಅವರಿಗೆ ಅವರ 
ಕರ್ಮಗಳ ಪರಿಪೂರ್ಣ ಪ್ರತಿಫಲ ನೀಡುವಂತಾಗಲಿಕ್ಕಾಗಿ ಅವರ ಮೇಲೆ ಖಂಡಿತ ಅನ್ಯಾಯವಾಗದು.೫ `ಈ 
"| ಸತ್ಯನಿಷೇಧಿಗಳು, ಅಗ್ನಿಯ ಮುಂದೆ ಬಂದು ನಿಲ್ಲಿಸಲ್ಪಟ್ಟಾಗ ಅವರೊಡನೆ, "ನೀವು ನಿಮ್ಮ ಪಾಲಿನ ಅನುಗ್ರಹ 
ಗಳನ್ನು ನಿಮ್ಮ ಲೌಕಿಕ ಜೀವನದಲ್ಲೇ ಮುಗಿಸಿಬಿಟ್ಟಿರಿ ಮತ್ತು ಅವುಗಳ ಸವಿಯನ್ನು ಅನುಭವಿಸಿಕೊಂಡಿರಿ. ನೀವು 


| ಬಹಳ ಉದಾರಿಯಾದ ಹಾಗೂ ಗುಣಗ್ರಾಹಿಯಾದ ಒಬ್ಬ ಯಜಮಾನನು ತನ್ನ ನಿಷ್ಠಾವಂತನೂ ಸೇವಾನಿರತನೂ ಆದ ಸೇವಕನ 
ಸ್ಥಾನಮಾನವನ್ನು, ಆತನ ಸಣ್ಣ ಪುಟ್ಟ ಸೇವೆಗಳ ಆಧಾರದಲ್ಲಿ ನಿರ್ಧರಿಸುವ ಬದಲು, ಅವನು ತನ್ನ ವಿಧೇಯತೆ, ನಿಷ್ಠೆ ಮತ್ತು ಎಲ್ಲ 
ಸಾಮರ್ಥ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ತೊಡಗಿಸಿ ಸಾಧಿಸಿದ ಯಾವುದಾದರೂ ದೊಡ್ಡ ಸಾಧನೆಯ ಆಧಾರದಲ್ಲಿ ನಿರ್ಧರಿಸುತ್ತಾನೆ. 
ಇಂತಹ ಸೇವಕನ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಅವನ ದೊಡ್ಡ ದೊಡ್ಡ ತ್ಯಾಗ ಮತ್ತು ಸೇವೆಗಳಿಗೆ ಮಣ್ಣೆರಚಿ ಬಿಡುವುದಿಲ್ಲ. 

22. ಇಲ್ಲಿ ಎರಡು ತರದ ಪಾತ್ರಗಳನ್ನು ಎದುರು ಬದುರಾಗಿಟ್ಟು, ಇವೆರಡರ ಪೈಕಿ ಯಾವುದು ಉತ್ತಮ ಎಂಬ ಮೌನ 
ಪ್ರಶ್ನೆಯನ್ನು ಶ್ರೋತೃಗಳ ಮುಂಡೆ ಇಟ್ಟುಬಿಟ್ಟಂತಿದೆ. ಆಗ ಇವೆರಡೂ ಪಾತ್ರಗಳು ಸಮಾಜದೊಳಗೆ ಕಾರ್ಯತಃ ಕಂಡು 
ಬರುತ್ತಿದ್ದುವು. ಮೊದಲನೆಯ ವಿಧದ ಚಾರಿತ್ರ್ಯವು ಯಾರಲ್ಲಿ ಕಂಡು ಬರುತ್ತದೆ ಮತ್ತು ಎರಡನೆಯ ವಿಧದ ಚಾರಿತ ತ್ರ್ಯೃವು 
ಯಾರಲ್ಲಿದೆ ಎಂಬುದನ್ನು - ತಿಳಿಯಲು ಜನರಿಗೇನೂ ಕಷ್ಟವರಲಿಲ್ಲ. ಈ ಗ್ರಂಥವನ್ನು ನಂಬುವುದು ಒಂದು ಒಳ್ಳೆಯ 
ಕೆಲಸವಾಗಿರುತ್ತಿದ್ದರೆ, ಈ ಕೆಲವು ಮಂದಿ ಯುವಕರೂ ಗುಲಾಮರೂ ಈ ವಿಷಯದಲ್ಲಿ ನಮ್ಮನ್ನು ಮೂರುತ್ತಿರಲಿಲ್ಲವೆಂಬ ಕುರೈಶ್‌ 
ಸರದಾರರ ಮಾಠಿಗೆ ಇದು: ಉತ್ತರವಾಗಿದೆ. ಈ ಉತ್ತರದ ಕನ್ನಡಿಯೊಳಗೆ ಪ್ರತಿಯೊಬ್ಬನು, ಸತ್ಯವನ್ನು ನಂಬುವವರ ಚಾರಿತ್ರ್ಯ 
ಹೇಗಿರುತ್ತದೆ ಮತ್ತು ನಂಬದವರ ಚಾರಿತ್ರ್ಯ ಹೇಗಿರುತ್ತದೆ ಎಂಬುದನ್ನು ಸ್ವತಃ ನೋಡಿಕೊಳ್ಳಬಹುದು. 

23. ಅರ್ಥಾತ್‌- ಸಜ್ಜನರ ಸತ್ಯ ರ್ಮಗಳೂ ತ್ಕಾಗ ಬಲಿದಾನಗಳೂ ನಿರರ್ಥಕಗೊಳ್ಳೆಲಾರವು. ಕೆಟ್ಟವರಿಗೆ ಅವರ ಕೆಡುಕಿಗಿಂತ 
ಹೆಚ್ಚಿನ ಶಿಕ್ಷೆಯನ್ನೂ ಕೊಡಲಾಗದು. ಸಜ್ಜನರು ತಮ್ಮ ನೈಜ ಪ್ರಶಿಫಲದಿಂದ ವಂಚಿತರಾಗುವುದು ಅಥವಾ: ತಮ್ಮ ನೈಜ ಹಕ್ಕಿಗಿಂತ 
ಕಡಿಮೆ ಪುಣ್ಮಫಲ ಪಡೆಯುವುದು ಅಕ್ರಮವೇ ಆಗಿದೆ. ಹಾಗೆಯೇ ದುಷ್ಟರು ತಮ್ಮ ಕೆಡುಕಿಗೆ ಶಿಕ್ಷೆ ಪಡೆಯದೆ ಇರುವುದು ಅಥವಾ 
ಅವರ ಕೆಡುಕಿಗಿಂತ ಹೆಚ್ಚು ಶಿಕ್ಷೆ ಪಡೆಯುವುದು ಇವೆರಡೂ ಅಕ್ರಮವೇ ಆಗಿದೆ. 


ಕಾಂಡ-26 


46. ಅಲ್‌ ಅಹ್‌ಕಾಫ್‌ 699 


331 ಹತ رتو رتا‎ HS 
US اکر‎ 
مسا‎ (ಥಕ ಸ - .. ات‎ SAB 


مث 


ಭೂಮಿಯಲ್ಲಿ ಯಾವುದೇ ಹಕ್ಕಿಲ್ಲದೆ, ತೋರುತ್ತಿದ್ದ ಅಹಂಕಾರದ ಹಾಗೂ ನೀವು ಮಾಡಿದ ಆಜ್ಞೋಲ್ಲಂಘನೆಯ 
ಫಲವಾಗಿ ಇಂದು ನಿಮಗೆ ಅಪಮಾನಕಾರಕ ಯಾತನೆ ಕೊಡಲಾಗುವುದು” ಎಂದು ಹೇಳಲಾಗುವುದು. 

(21-23) ಇವರಿಗೆ 'ಆದ್‌'ರ ಸಹೋದರನ (ಹೂದ್‌ರ) ವೃತ್ತಾಂತವನ್ನು ತಿಳಿಸಿರಿ. ಅವರು 'ಅಹ್‌ಕಾಫ್‌'ನಲ್ಲಿ 

ತಮ್ಮ ಜನಾಂಗಕ್ಕೆ "ಅಲ್ಲಾಹನ ಹೊರತು ಇನ್ನಾರ ದಾಸ್ಕ-ಆರಾಧನೆಯನ್ನು ಮಾಡ ಬೇಡಿರಿ, ನನಗೆ ನಿಮ್ಮ 

| ವಿಷಯದಲ್ಲಿ ಒಂದು ಭಯಾನಕ ದಿನದ ಯಾತನೆಯ ಭಯವಿದೆ" ಎಂಬ ಎಚ್ಚರಿಕೆ ಕೊಟ್ಟಾಗ. ಇಂತಹ 

ಎಚ್ಚರಿಕೆ ನೀಡುವವರು ಅವರಿಗಿಂತ ಮುಂಚೆಯೂ ಬಂದಿದ್ದರು ಮತ್ತು ಅವರ ನಂತರವೂ ಬರುತ್ತಿದ್ದರು. 


24. ಅಪಮಾನಕರ ಯಾತನೆಯು, ಅವರು ಪಟ್ಟ ಅಹಂಕಾರಕ್ಕೆ ಅನುಗುಣವಾಗಿದೆ. ಅವರು ತಮ್ಮನ್ನು ಬಹುದೊಡ್ಡವ 
ರೆಂದು ಭಾವಿಸಿಕೊಂಡಿದ್ದರು. ಪ್ರವಾದಿವರ್ಯರನ್ನುಸ) ನಂಬಿ, ಬಡ ಸತ್ಯವಿಶ್ವಾಸಿಗಳ ಕೂಟದಲ್ಲಿ ಸೇರುವುದು ತಮ್ಮ 
ಸ್ಲಾನಮಾನಗಳಿಗೆ ಕುಂದೆಂದು ಅವರು ಭಾವಿಸಿದ್ದರು. ಆದುದರಿಂದ ಅಲ್ಲಾಹನು ಅವರನ್ನು ಪರಲೋಕದಲ್ಲಿ ಅವಮಾನ 
ಗೊಳಿಸುವನು ಮತ್ತು ಅವರ ಗರ್ವವನ್ನು ಮಣ್ಣುಗೂಡಿಸಿ ಬಿಡುವನು. 

25. ಕುರೈಶ್‌ ಸರದಾರರು ತಮ್ಮ ಹಿರಿಮೆಯ ಬಗ್ಗೆ ಬಹಳ ಅಹಂಕಾರ ಪಡುತ್ತಿದ್ದರು ಮತ್ತು ತಮ್ಮ ಶ್ರೀಮಂತಿಕೆ ಹಾಗೂ 
ಪುರೋಹಿತಸ್ಥಾ; ನಗಳ ಬಗ್ಗೆ ವಿಪರೀತ ಅಭಿಮಾನ ಹೊಂದಿದ್ದರು. ಆದುದರಿಂದ ಇಲ್ಲಿ ಅವರಿಗೆ ಆದ್‌ ಜನಾಂಗದ ಕಥೆಯನ್ನು 
ಹೇಳಲಾಗುತ್ತಿದೆ. ಪ್ರಾಚೀನ ಕಾಲದಲ್ಲಿ ಆ ಜನಾಂಗವು ಆರಬ್‌ ದೇಶದ ಅತ್ಯಂತ ಶಕ್ತಿಶಾಲಿ ಜನಾಂಗವೆಂದು ಪ್ರಸಿದ್ಧವಾಗಿತ್ತು. 
'ಅಹ್‌ಕಾಫ್‌' ಎಂಬುದು 'ಹಿಕ್ಸ್‌ನ ಬಹುವಚನ ರೂಪ. ಇದರ ಶಬ್ದಾರ್ಥ- ಪರ್ವತಗಳಷ್ಟು ಎತ್ತರವಲ್ಲದ ಮರಳಿನ ಉದ್ದವಾದ 
ದಿಣ್ಣೆಗಳು ಎಂದಾಗಿದೆ. ಆದರೆ ಇದು ಪಾರಿಭಾಷಿಕವಾಗಿ ಇಂದು ಜನವಾಸವಿಲ್ಲದ ಅರೇಬಿಯಾ ಮರುಭೂಮಿಯ (ರಬವುಲ್‌ 
ಖಾಲಿ) ದಕ್ಷಿಣ ಭಾಗದ ಹೆಸರು. ಆದ್‌ ಜನಾಂಗದ ಪ್ರದೇಶವು ಒಮಾನ್‌ನಿಂದ ಯಮನ್‌ ವರೆಗೆ ಹಬ್ಬಿತ್ತೆಂದು ಇಬ್ನ್‌ ಇಸ್ಲಾಕ್‌ 
ಹೇಳುತ್ತಾರೆ. ಅವರ ಸ್ವಂತ ನಾಡು 'ಅಹ್‌ಕಾಫ್‌' ಆಗಿತ್ತೆಂದೂ ಅವರು ಅಲ್ಲಿಂದ ಹೊರಟು ಸುತ್ತಮುತ್ತಲಿನ ದೇಶಗಳಲ್ಲಿ ಹಬ್ಬಿ 
ದುರ್ಬಲ ಜನಾಂಗಗಳನ್ನು. ಆಕ್ರಮಿಸಿಕೊಂಡರೆಂದೂ ಕುರ್‌ಆನ್‌ ನಮಗೆ ತಿಳಿಸುತ್ತದೆ. ಆದ್‌ ಜನಾಂಗದವರು ಇದೇ ಪ್ರದೇಶದಲ್ಲಿ 
ವಾಸಿಸುತ್ತಿದ್ದರೆಂದು ಇಂದಿಗೂ ದಕ್ಷಿಣ ಅರೇಬಿಯಾದ ನಿವಾಸಿಗಳಲ್ಲಿ ಪ್ರಸಿದ್ಧವಿದೆ: ಈಗಿನ ಮುಕಲ್ಲಾ ನಗರದಿಂದ ಸುಮಾರು 
125 ಮೈಲು ದೂರದಲ್ಲಿ ಉತ್ತರ ದಿಕ್ಕಿನ 'ಹರುರ್‌ ಮೌತ್‌ನಲ್ಲಿ ಒಂದು ಸ್ಥಳವಿದೆ. ಅಲ್ಲಿ ಜನರು ಹ. ಹೂದ್‌ರ(ಲ) 
ಸಮಾಧಿಯನ್ನು ಕಟ್ಟಿದ್ದಾರೆ ಮತ್ತು ಅದು 'ಹೂದ್‌ ಸಮಾಧಿ' ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ. ಅಲ್‌ ಅಹ್‌ಕಾಫ್‌ನ 
ಈಗಿನ ಪರಿಸ್ಥಿತಿಯನ್ನು ನೋಡಿದರೆ, ಹಿಂದೊಮ್ಮೆ ಇಲ್ಲಿ ಭವ್ಯ ನಾಗರಿಕತೆಯನ್ನು ಹೊಂದಿದ್ದ ಜನಾಂಗವೊಂದು ನೆಲೆಸಿತ್ತೆಂದು 
ಯಾರಾದರೂ ಊಹಿಸಲಿಕ್ಕೂ ಸಾಧ್ಯವಾಗದು. ಬಹುಶಃ ಸಾವಿರಾರು ವರ್ಷಗಳ ಹಿಂದೆ ಅದೊಂದು ಫಲವತ್ತಾದ ಪ್ರದೇಶವಾಗಿದ್ದಿರ 
ಬಹುದು. ಕ್ರಮೇಣ ಹವಾಗುಣದ ಪರಿವರ್ತನೆಯು ಆದನ್ನು ಮರಳುಗಾಡಾಗಿ ಮಾಡಿರಬಹುದು. ಇಂದು ಅದೊಂದು ಒಣ 
ಮರುಭೂಮಿಯಾಗಿದ್ದು ಅದರ ಒಳ ಪ್ರದೇಶಗಳಿಗೆ ಹೋಗಲು ಯಾರಿಗೂ ಧೈರ್ಯ ಬರುವುದಿಲ್ಲ. ಕ್ರಿ.ಶ. 1843ರಲ್ಲಿ 
ಬುವೈರಿಯಾದ ಒಬ್ಬ ಸೈನಿಕನು ಇದರ ದಕ್ಟಿಣ ಕಿನಾರೆಗೆ ತಲಪಿ ಬಿಟ್ಟಿದ್ದನು. ಹರುರ್‌ಮೌತ್‌ನ ಉತ್ತರ ದಿಕ್ಕಿನ ಪೀಠ 
ಭೂಮಿಯಲ್ಲಿ ನಿಂತು ನೋಡಿದರೆ ಈ ಮರುಭೂಮಿಯು ಒಂದು ಸಾವಿರ ಅಡಿ ತಗ್ಗಿನಲ್ಲಿ ಕಾಣಿಸುತ್ತದೆಂದೂ ಅದರಲ್ಲಿ ಅಲ್ಲಲ್ಲಿ 
ಬಿಳಿ ವರ್ಣದ ಕೆಲವು ಭಾಗಗಳಿದ್ದು ಯಾವುದಾದರೂ ವಸ್ತು ಅವುಗಳ ಮೇಲೆ ಬಿದ್ದರೆ ಅದು ಮರಳಲ್ಲಿ ಮುಳುಗುತ್ತಲೇ 
ಹೋಗುತ್ತದೆ ಮತ್ತು ಶಿಥಿಲವಾಗಿ ಬಿಡುತ್ತದೆ ಎಂದೂ ಅವನು ಹೇಳುತ್ತಾನೆ. ಅರಬ್‌ ಬದ್ದುಗಳು ಆ ಭಾಗಗಳ ಬಗ್ಗೆ ತುಂಬಾ 
ಹೆದರುತ್ತಾರೆ. ಯಾವ ಬೆಲೆ ತೆತ್ತರೂ ಅಲ್ಲಿಗೆ ಹೋಗಲು ಒಪ್ಪುವುದಿಲ್ಲ. ಒಮ್ಮೆ ಯಾವ ಬದ್ದುವೊ ಅವನನ್ನು ಕರೆದೊಯ್ಮಲು 


ಕಾಂಡ-26 


700 ಕುರ್‌ಆನ್‌ ವ್ಯಾಖ್ಯಾನ 


ہے 


554M Es AN Jay ತ್ರ 
LC GE pI کر کڑکا‎ 3 LE 
pp LAL Ce ತ] ಯ 
FE GE ಹ es یۂ زا‎ 
اد فک‎ Mh AD تَجزی‎ Pe الا‎ 


ಅವರು ಹೀಗೆಂದರು. "ನೀನು ನಮ್ಮನ್ನು ಮೋಸಗೊಳಿಸಿ ನಮ್ಮ ಆರಾಧ್ಯರಿಂದ ಬೇರ್ಪಡಿಸಿ ಬಿಡಲಿಕ್ಕಾಗಿ 
ಬಂದಿರುವೆಯಾ? ನೀನು ನಿಜಕ್ಕೂ ಸತ್ಯವಾದಿಯಾಗಿದ್ದರೆ ನಮ್ಮನ್ನು ಬೆದರಿಸುತ್ತಿರುವಂತಹ ನಿನ್ನ ಆ 
ಯಾತನೆಯನ್ನು ತಂದು ಬಿಡು.” ಆಗ ಅವರು; "ಅದರ ಜ್ಞಾನವಂತು ಅಲ್ಲಾಹನಿಗಿದೆ.* ನಾನು ನನಗೆ ಕೊಟ್ಟು 
ಕಳುಹಿಸಲಾಗಿರುವಂತಹ ಸಂದೇಶವನ್ನು ಮಾತ್ರ ನಿಮಗೆ ತಲುಪಿಸುತ್ತಿದ್ದೇನೆ. ಆದರೆ, ನೀವು ಮೌಢ್ಛತೆ 
ಪ್ರಕಟಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ" ಎಂದರು. 

(24-26) ತರುವಾಯ ಅವರು ಆ ಯಾತನೆಯು ತಮ್ಮ ಕಣಿವೆಗಳತ್ತ ಬರುತ್ತಿದ್ದುದನ್ನು ಕಂಡು, 
"ಇದು ನಮ್ಮ ಮೇಲೆ ಮಳೆ ಸುರಿಸಲಿಕ್ಕಾಗಿ ಬರುತ್ತಿರುವ ಮೋಡ" ಎಂದರು. "ಅಲ್ಲ ವಾಸ ಸ್ತವದಲ್ಲಿ 
ಇದು ನೀವು ಆತುರಪಡುತ್ತಿರುವ ವಸ್ತುವೇ ಆಗಿದೆ. ಇದು ಬಿರುಗಾಳಿಯಾಗಿದ್ದು ಇದರಲ್ಲಿ ವೇದನಾಜನಕ 


ಯಾತನೆ ಇದೆ. ಇದು ತನ್ನ ಪ್ರಭುವಿನ ಅಪ್ಪಣೆಯಂತೆ ಸಕಲ ವಸ್ತು ಗಳನ್ನೂ ನಾಶಗೊಳಿಸಿ ಬಿಡುವುದು." 
ಕೊನೆಗೆ ಅವರ ಪಾಡೇನಾಯಿತೆಂದರೆ, ಅವರ ವಾಸಸ್ಥಾನಗಳ ಹೊರತು ಅಲ್ಲಿ ಬೇರೇನೂ ಕಂಡು ಬರುತ್ತಿರಲಿಲ್ಲ. 
ಈ ರೀತಿಯಲ್ಲಿ ನಾವು ಅಪರಾಧಿಗಳಿಗೆ ಪ್ರತಿಫಲ ಕೊಡುತ್ತೆ ವೆ. ನಾವು ನಿಮಗೆ ಕೊಟಿ ಸ್ಟಿರದಂತಹವುಗಳನ್ನೆಲ್ಲ 


ಒಪ್ಪದಿದ್ದಾಗ ಅವನು ತುನೊಬ್ಬನೇ ಅಲ್ಲಿಗೆ ಹೋದನು. ಅವನ ಹೇಳಿಕೆಯಂತೆ ಅಲ್ಲಿಯ ಮರಳು ತೀರಾ ನುಣುಪಾಗಿದ್ದು 
ಚೂರ್ಣದಂತಿದೆ. ಅವನು ಒಂದು ಹಗ್ಗದ ತುದಿಗೆ ಸೀಸದ ತುಂಡನ್ನು ಕಟ್ಟಿ ಅದನ್ನು ದೂರದಿಂದ ಆ ಸ್ಥಳಕ್ಕೆಸೆದಾಗ ಐದು 
ನಿಮಿಷದಲ್ಲಿ ಆ ಸೀಸವು ಮರಳಲ್ಲಿ ಮುಳುಗಿ ಹೋಯಿತು ಮತ್ತು ಅದನ್ನು ಕಟ್ಟಿದ್ದ ಹಗ್ಗದ ತುದಿಯು ಕರಗಿ ಹೋಯಿತು. 

26. ಅರ್ಥಾತ್‌- ನಿಮ್ಮ ಮೇಲೆ ಯಾತನೆ ಯಾವಾಗ ಎರೆಗುವುದೆಬುದನ್ನು' ಅಲ್ಲಾಹನು ಮಾತ್ರ ಬಲ್ಲನು. ನಿಮ್ಮ 
ಮೇಲೆ ಯಾತನೆಯನ್ನು ಯಾವಾಗ ಎರಗಿಸಬೇಕು ಮತ್ತು ನಿಮಗೆ ಎಷ್ಟರ ವರೆಗೆ ಕಾಲಾವಕಾಶ ಕೊಡಬೇಕೆಂಬುದನ್ನು 
ನಿರ್ಧರಿಸುವ ಕೆಲಸ ನನ್ನದಲ್ಲ. 

27. ನೀವು ನಿಮ್ಮ ಮೂರ್ಬತನದಿಂದ ನನ್ನ ಈ ಎಚ್ಚರಿಕೆಯನ್ನು ಒಂದು ತಮಾಷೆಯೆಂದು ತಿಳಿದುಕೊಂಡು, ಯಾತನೆ 
ಬರಲಿ ಎನ್ನುತ್ತಿದ್ದೀರಿ. ಅಲ್ಲಾಹನ ಯಾತನೆ ಏನಾಗಿರುತ್ತದೆ, ಹೇಗಿರುತ್ತದೆ ಮತ್ತು ನಿಮ್ಮ ವರ್ತನೆಗಳಿಂದಾಗಿ ಅದು ನಿಮ್ಮನ್ನು 
ಎಷ್ಟು ಸಮೂಪಿಸಿದೆ ಎಂಬುದು ನಿಮಗೆ ತಿಳಿದಿಲ್ಲ. 

28. ಅವರಿಗೆ ಈ ಉತ್ತರ ಕೊಟ್ಟವರು ಯಾರು ಎಂಬುದನ್ನು ಇಲ್ಲಿ ವಿವರಿಸಿಲ್ಲ. ಇದು ಸೃತಃ ಅಲ್ಲಿನ ಪರಿಸ್ಥಿತಿಯೇ 
ನೀಡಿದ ಉತ್ತರ ಎಂಬುದು ಮಾತಿನ ಶೈಲಿಯಿಂದ ತಾನಾಗಿಯೇ ವ್ಯಕ್ತವಾಗುತ್ತದೆ. ಇದು ತಮ್ಮ ಕಣಿವೆಗಳ ಮೇಲೆ" ಮಳೆ 
| ಸುರಿಸಲಿಕ್ಕಾಗಿ ಬಂದ ಮೋಡವೆಂದು "ಅವರು ಭಾವಿಸಿದ್ದರು. ವಾಸ್ತವದಲ್ಲಿ ಅದು ಅವರ ಮೇಲೆ کہ‎ ಅವರನ್ನು 
ನಾಶಗೊಳಿಸಲಿಕ್ಕಾಗಿ ಬಂದ ಚಂಡಮಾರುತವಾಗಿತ್ತು. 

29. ಆದ್‌ ಜನಾಂಗದ ಕಥೆಯ ವಿವರಗಳಿಗೆ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ; ಸೂರಃ ಆಲ್‌ ಅಲ್‌ರಾಫ್‌: 51ರಿಂದ 
56, ಹೊದ್‌: 54ರಿಂದ 65, ಅಲ್‌ ಮೂಮಿನೂನ್‌: 34ರಿಂದ 37, ಅಶ್ಕುಅರಾ: 88ರಿಂದ 94, ಅಲ್‌ ಅಂಕಬೂತ್‌: 65, 
66 ಮತ್ತು ಹಾಮೊಮ್‌ ಅಸ್ಸಜ್ಞಜ 20ರಿಂದ 21. 


50-6 


46. ಅಲ್‌ ಅಹ್‌ಕಾಫ್‌ 701 


AE GHG UE فی‎ AKG 
ಮ DE BY i a 
OE CRISS ECF 45 bg 
FS US Vk و‎ ಖ್‌ 
BS ARS AEE ಸ 


GAL oS SE ہمہ‎ 
ಅವರಿಗೆ ಕೊಟ್ಟಿದ್ದೆವು. ನಾವು ಅವರಿಗೆ ಕಿವಿ, ಕಣ್ಣು ಮತ್ತು ಮನಸ್ಸು ಇವೆಲ್ಲವನ್ನೂ ಕೊಟ್ಟಿದ್ದೆವು ಆದರೆ 
ಅವರ ಕಿವಿಗಳಾಗಲಿ, ಕಣ್ಣುಗಳಾಗಲಿ, ಮನಸ್ಸುಗಳಾಗಲಿ, ಅವರ ಯಾವ ಕೆಲಸಕ್ಕೂ ಬರಲಿಲ್ಲ. ಏಕೆಂದರೆ 
ಅವರು ಅಲ್ಲಾಹನ ಸೂಕ್ತಗಳನ್ನು ನಿರಾಕರಿಸುತ್ತಿದ್ದರು.3! ಅವರು ಯಾವುದನ್ನು ಪರಿಹಾಸ್ಮ ಮಾಡುತ್ತಿದ್ದರೋ 
ಅದರ ಸುಳಿಯಲ್ಲೇ ಸಿಲುಕಿ ಬಿಟ್ಟರು. 

(27-28) ನಾವು ನಿಮ್ಮ ಪರಿಸರದ ಪ್ರದೇಶಗಳಲ್ಲಿ ಅನೇಕ ನಾಡುಗಳನ್ನು ನಾಶಗೊಳಿಸಿ ಬಿಟ್ಟಿದ್ದೇವೆ. 
ಅವರು ಮರಳಲೂ ಬಹುದೆಂದು ನಿರೀಕ್ಷಿಸಿ, ನಾವು ಪದೇಪದೇ ತರತರದ ನಿದರ್ಶನಗಳನ್ನು ಕಳುಹಿಸಿ ಅವರಿಗೆ 
ತಿಳಿ ಹೇಳಿದೆವು, ಅವರು ಅಲ್ಲಾ; ಹನನ್ನು ಬಿಟ್ಟು ದೇವ ಸಾಮೊಪ್ಕದ ಮಾಧ್ಯಮಗಳೆಂದು ಭಾವಿಸಿ ಯಾರನ್ನು 
ಆರಾಧ್ಯರಾಗಿ ಮಾಡಿಕೊಂಡಿದ್ದರೋ, ಅವರೇಕೆ ಇವರಿಗೆ ನೆರವಾಗಲಿಲ್ಲ?? ವಾಸ್ತವದಲ್ಲಿ ಅವರಂತು ಇವರಿಂದ 
ಕಳೆದು ಹೋದರು. ಇದು ಅವರ ಅಸತ್ಯ ಹಾಗೂ ಅವರು ಕಟ್ಟಿಕೊಂಡಿದ್ದ ಕೃತಕ ವಿಶ್ವಾಸಗಳ ಪರಿಣಾಮವಾಗಿತ್ತು. 


30. ಅರ್ಥಾತ್‌- ಧನ, ಸೊತ್ತು, ಸಂಪತ್ತು, ಶಕ್ತಿ, ಅಧಿಕಾರ ಮೊದಲಾದ ಯಾವ ವಿಷಯದಲ್ಲೂ ನೀವು ಅವರನ್ನು 
ಮೊರಿದವರಲ್ಲ. ನಿಮ್ಮ ಅಧಿಕಾರ ಕ್ಷೇತ್ರವು ಮಕ್ಕಾದ ಗಡಿಗಳಿಂದ ಹೊರಗೆ ಎಲ್ಲೂ ಇಲ್ಲ, ಅವರು ಭೂಮಿಯ ಒಂದು ಬಹು 
ದೊಡ್ಡ وو‎ ಅಧಿಕಾರ ಹೊಂದಿದವರಾಗಿದ್ದರು. 


. ಈ ಸಂಕ್ಷಿಪ್ತ ಮಾತಿನಲ್ಲಿ ಒಂದು ಮುಖ್ಯ ವಾಸ್ತವಿಕತೆಯನ್ನು ವಿವರಿಸಲಾಗಿದೆ. ಅದೇನೆಂದರೆ, ದೇವವಚನಗಳು 
ಮಾತ್ರ pe ವಾಸ್ತವಿಕತೆಯ ಸರಿಯಾದ. ಅರಿವನ್ನೂ ಪ್ರಜ್ಞೆಯನ್ನೂ ನೀಡಬಲ್ಲವು, ಈ ಪ್ರಜ್ಞೆ ಮತ್ತು ಗ್ರಹಣ 
ಶಕ್ತಿ ಪ್ರದಾನವಾದವನು ತನ್ನ ಕಣ್ಣುಗಳಿಂದ ಸರಿಯಾಗಿಯೇ ನೋಡುತ್ತಾನೆ, ಕಿವಿಗಳಿಂದ ಸರಿಯಾಗಿಯೇ ಕೇಳುತ್ತಾನೆ, ಮನ 
ಮಸ್ತಿಷ್ಯಗಳಿಂದ ಸರಿಯಾಗಿಯೇ ಯೋಚಿಸುತ್ತಾನೆ ಮತ್ತು ಶೀರ್ಮಾನ ಮಾಡುತ್ತಾನೆ. ದೇವ ಸೂಕ್ತಗಳನ್ನು ಅವನು ನಿರಾಕರಿಸಿ 
ಬಿಟ್ಟಾಗ ಕಣ್ಣುಗಳಿದ್ದರೂ ಅವನಿಗೆ ವಾಸ್ತವಿಕತೆಯನ್ನು ನೋಡುವ ದೃಷ್ಟಿ ಸಿಗುವುದಿಲ್ಲ. ಕಿವಿಗಳಿದ್ದರೂ ಉಪದೇಶದ 
ಮಾತುಗಳೆ ಪಾಲಿಗೆ ಅವು ಕಿವುಡಾಗಿ ಬಿಡುತ್ತವೆ. ಮನಮಸ್ತಿಷ್ಯಗಳ ಅನುಗ್ರಹಗಳು ಪ್ರಾಪ್ತವಾಗಿದ್ದರೂ ಅವನು ಅವುಗಳಿಂದ 
ತದ್ದಿರುದ್ಧವಾಗಿ ಆಲೋಚಿಸಿ ಒಂದರ ಹಿಂದೊಂದರಂತೆ ತಪ್ಪು ನಿರ್ಧಾರಗಳನ್ನೇ ಮಾಡುತ್ತಾ ಹೋಗುತ್ತಾನೆ. ಅವನ ಈ 
ಶಕ್ತಿಗಳೆಲ್ಲವೂ ಅವನ ವಿನಾಶಕ್ಕಾಗಿಯೇ ಉಪಯೋಗಿಸಲ್ಪಡುತ್ತವೆ. 

32. ಅರ್ಥಾತ್‌- ಅವರು ಅಲ್ಲಾಹನ ನೆಚ್ಚಿನ ದಾಸರು. ಅವರ ಮಧ್ಯಸ್ಥಿಕೆಯಿಂದ ದೇವ ಸನ್ನಿಧಿಗೆ ನಾವು ತಲಪಬಹುದು 
ಎಂಬ ಭಾವನೆಯಿಂದಲೇ ಇವರು ಅವರ ಬಗ್ಗೆ ಶ್ರದ್ಧೆ ಇಡಲು ಆರಂಭಿಸಿದ್ದರು. ಆದರೆ ಅದು ಕ್ರಮೇಣ ಬೆಳೆಯುತ್ತಾ ಕೊನೆಗೆ 
ಇವರು ಅವರನ್ನೇ ಆರಾಧ್ಯರಾಗಿ ಮಾಡಿಕೊಂಡರು, ಅವರನ್ನೇ ಸಹಾಯಕ್ಕಾಗಿ ಮೊರೆ ಇಡತೊಡಗಿದರು, ಅವರನ್ನೇ ಪ್ರಾರ್ಥಿಸತೊಡಗಿದರು, |" 
ಅವರೇ ಅಧಿಕಾರ ಹೊಂದಿದವರೆಂದೂ ನಮ್ಮ ಮೊರೆಯನ್ನು ಅವರೇ ಕೇಳುವರೆಂದೂ ನಮ್ಮ ಸಂಕಷ್ಟಗಳನ್ನು ಅವರೇ 


ಕಾಂಡ-26 


702 ಕುರ್‌ಆನ್‌ ವ್ಯಾಖ್ಯಾನ 


2 ನ BLS MS GS ELIE WE 
ISAK KUL EP 7 یکنا اتل وف‎ EL 
اق ول کر یروث ہے ےت‎ 
MGS NSS GS KIS SH 


(29-32) ಕುರ್‌ಆನನ್ನು ಆಲಿಸಲಿಕ್ಕಾಗಿ ಜಿನ್ನ್‌ಗಳ ಒಂದು ತಂಡವನ್ನು ನಾವು ನಿಮ್ಮ ಕಡೆಗೆ ತಂದಿದ್ದ 
(ಘಟನೆಯೂ ಸ್ಮರಣಾರ್ಹವಾಗಿದೆ.)3 ಅವರು (ನೀವು ಕುರ್‌ಆನ್‌ ಪಠಿಸುತ್ತಿದ್ದ) ಆ ಸ್ಥಳವನ್ನು ತಲಪಿದಾಗ 
'ಮೌನವಾಗಿರ' ಎಂದು ಪರಸ್ಪರ ಹೇಳಿದರು. ಓದಿ ಮುಗಿದಾಗ ಅವರು ಎಚ್ಚರಿಕೆ ನೀಡುವವರಾಗಿ ತಮ್ಮ 
ಜನಾಂಗದ ಕಡೆಗೆ ಮರಳಿದರು. ಅವರು ಹೋಗಿ, "ನಮ್ಮ ಜನಾಂಗದವರೇ, ನಾವು ಒಂದು 
ಗ್ರಂಥವನ್ನು ಆಲಿಸಿದೆವು. ಅದು 'ಮೂಸಾ'ರ ಬಳಿಕ ಅವತೀರ್ಣಗೊಳಿಸಲ್ಪಟ್ಟಿದೆ. ಅದು ತನಗಿಂತ ಮುಂಚೆ 
ಬಂದ ಗ್ರಂಥಗಳನ್ನು ಸಮರ್ಥಿಸುತ್ತದೆ ಮತ್ತು ಸತ್ಯ ಹಾಗೂ ಸನ್ಮಾರ್ಗದೆಡೆಗೆ ಮಾರ್ಗದರ್ಶನ ಮಾಡುತ್ತದೆ.* 
ನಮ್ಮ ಜನಾಂಗದವರೇ, ಅಲ್ಲಾಹನತ್ತ ಕರೆಯುವವನ ಕರೆಯನ್ನು ಸ್ವೀಕರಿಸಿಕೊಳ್ಳಿರಿ ಮತ್ತು ಅದರ ಮೇಲೆ 
ವಿಶ್ವಾಸವಿಡಿರಿ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ದುಃಖದಾಯಕ ಯಾತನೆಯಿಂದ 


ಪರಿಹರಿಸುವರೆಂದೂ ಭಾವಿಸಿಕೊಂಡರು. ಈ ಪಥಭ್ರಪ್ಟತೆಗಳಿಂದ ಅವರನ್ನು ಹೊರತರಲಿಕ್ಕಾಗಿ ಅಲ್ಲಾಹನು ತನ್ನ ಸಂದೇಶ 
ವಾಹಕರ ಮೂಲಕ ತನ್ನ ವಚನಗಳನ್ನು ಕಳುಹಿಸಿ, ವಿಧವಿಧವಾಗಿ ಅವರಿಗೆ ತಿಳಿ ಹೇಳಿದನು. ಆದರೆ ಅವರು ತಮ್ಮ ಮಿಥ್ಮ 
ದೇವರುಗಳ ಆರಾಧನೆಗೇ ಅಂಟಿಕೊಂಡರು. ನಾವು ಅಲ್ಲಾಹನ ಬದಲು ಅವರ ಆಶ್ರಯವನ್ನೇ ಹಿಡಿಯುವೆವು ಎಂದರು. ಈಗ 
ಆ ಬಹುದೇವ ವಿಶ್ವಾಸಿ ಜನಾಂಗಗಳ ಮೇಲೆ ಅವರ ಪಥಬ್ರಷ್ಟತೆಯ ಕಾರಣ ದೇವಯಾತನೆ ಎರಗಿದಾಗ, ಅವರ 'ಮೊರೆಗಳನ್ನು 
ಆಲಿಸುವವರು' ಮತ್ತು 'ಸಂಕಟ ಹರಣ ಮಾಡುವವರು' ಎಂದು ನಂಬಲಾದ ಆರಾಧ್ಯರು ಎಲ್ಲಿ ಹೋಗಿದ್ದರು? ಈ ಕಷ್ಟ ಕಾಲದಲ್ಲಿ 
ಅವರೇಕೆ ತಮ್ಮ ಭಕ್ತರ ಕೈ ಹಿಡಿಯಲಿಲ್ಲ? 

33. ಈ ಸೂಕ್ತದ ವ್ಯಾಖ್ಮಾನದ ನಿಟ್ಟಿನಲ್ಲಿ ಹರ್ರುತ್‌ ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಮತ್ತಿತರರಿಂದ ಉಲ್ಲೇಖಿಸ 
ಲ್ಪಟ್ಟಿರುವ ವರದಿಗಳು ಒಂದು ವಿಷಯದಲ್ಲಿ ಒಮ್ಮತ ಹೊಂದಿವೆ. ಅದೇನೆಂದರೆ- ಈ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ, 
ಜಿನ್ನ್‌ಗಳ ಪ್ರಥಮ ಹಾಜರಿಯ ಈ ಘಟನೆಯು 'ಬತನ್‌ ನಖ್ಲಃದಲ್ಲಿ ಸಂಭವಿಸಿತ್ತು. ಇನ್ನು ہہ‎ ಇನಸ್‌ಹಾಕ್‌, ಅಬೂ 
ನಈಮ್‌ ಅಸ್‌ಫಹಾನೀ ಮುಂತಾದವರ ಹೇಳಿಕೆಯಂತೆ, ಪ್ರವಾದಿವರ್ಯರು(ಸ) ತಾಯಿಫ್‌ನಿಂದ ನಿರಾಶರಾಗಿ ಮಕ್ಕಾ ಪಟ್ಟಣ 
ದೆಡೆಗೆ ಮರಳುತ್ತಿದ್ದಾಗ ಈ ಘಟನೆ ನಡೆದಿತ್ತು. ಅಂದು ಅವರು ದಾರಿಯಲ್ಲಿ ನಖ್ಲಃ ಎಂಬಲ್ಲಿ ತಂಗಿದ್ದರು. ಅಲ್ಲಿ ಅವರು 
ಇಶಾ, دع‎ ಅಥವಾ ತಹಜ್ಜುದ್‌ ನಮಾರು್‌ನಲ್ಲಿ ಕುರ್‌ಆನ್‌ ಪಠಿಸುತ್ತಿದ್ದಾಗ ಆ ದಾರಿಯಾಗಿ ಜಿನ್ನ್‌ಗಳ ಗುಂಪೊಂದು 
ಹಾದು ಹೋಗುತ್ತಿತ್ತು. ಅದು ಪ್ರವಾದಿವರ್ಯರ(ಸ) ಪಠಣವನ್ನು ಆಲಿಸಲು ಅಲ್ಲಿ ನಿಂತುಬಿಟ್ಟಿತು ಇದಲ್ಲದೆ ಎಲ್ಲ 
ವರದಿಗಳಲ್ಲಿ ಒಮ್ಮತದಿಂದ ಸೂಚಿಸಲಾಗಿರುವಂತೆ, ಆ ಸಂದರ್ಭದಲ್ಲಿ" ಜಿನ್ನ್‌ಗಳು ಪ್ರವಾದಿವರ್ಯರ(ಸ) ಮುಂದೆ ಬಂದಿರಲಿಲ್ಲ 
ಮತ್ತು ಪ್ರವಾದಿವರ್ಯರಿಗೆಸ) ಅವರ ಆಗಮನದ ಅರಿವೂ ಆಗಿರಲಿಲ್ಲ. ಆ ಬಳಿಕ ಅವರು ಬಂದ ಹಾಗೂ ಕುರ್‌ಆನ್‌ 
ಆಲಿಸಿದ ವಿಷಯವನ್ನು ಅಲ್ಲಾಹನು ಅವರಿಗೆ ದಿವೃವಾಣಿಯ ಮೂಲಕ ತಿಳಿಸಿದನು. 

34. ಇದರಿಂದ. ತಿಳಿಯುವುದೇನೆಂದರೆ. ಈ ಜಿನ್ನ್‌ಗಳು ಆಗಲೇ ಹ. ಮೂಸಾ(ಅ) ಹಾಗೂ ದಿವ್ಯ ಗ್ರಂಥಗಳ 
ಮೇಲೆ ವಿಶ್ವಾಸವಿರಿಸುವವರಾಗಿದ್ದರು. ಕುರ್‌ಆನನ್ನು ಆಲಿಸಿದ ಬಳಿಕ ಇದು ಗತಪ್ರವಾದಿಗಳು ಸಾರಿದ್ದ ಬೋಧನೆಯೇ 
ಆಗಿದೆಯೆಂಬುದನ್ನು ಅವರು ಮನಗಂಡರು. ಅದ್ದರಿಂದ ಈ ಗ್ರಂಥದ ಮೇಲೂ ಅದನ್ನು ತಂದ ಪ್ರವಾದಿವರ್ಯರ(ಸು) 
ಮೇಲೂ ಅವರು ವಿಶ್ವಾಸ ತಾಳಿದರು. 


ಕಾಂಡ-26 


46. ಅಲ್‌" ಅಹ್‌ಕಾಥ್‌ 703 


DISS SIS SNS 5 SE 
TASES اج الله انی علق الکّلوت ء‎ 


ಹ್‌ حہ٭ہ‎ 


3633 jd الم وی بل اک‎ ಜಳ ಟು يخْلقَون‎ 
5 EEE GIS ETN EAE 


ನಿಮ್ಮನ್ನು hen ಎಂದರು.* ಅಲ್ಲಾಹನ” ಕಡೆಗೆ ಕರೆ ನೀಡುವವನ ಮಾತನ್ನು ಸ್ವೀಕರಿಸದಿದ್ದವನು 
ಭೂಮಿಯಲ್ಲಿ ಅಲ್ಲಾಹನನ್ನು ಸೋಲಿಸಲು ಶಕ್ತನಲ್ಲ ಮತ್ತು ಅಲ್ಲಾಹನಿಂದ ಅವನನ್ನು ರಕ್ಷಿಸತಕ್ಕಂತಹ 
ರಕ್ಷಕ ಮಿತ್ರರೂ ಅವನಿಗೆ ಇಲ್ಲ. ಇಂತಹವರು ಸುವ್ಯಕ್ತ ಪಥಬಭ್ರಷ್ಟತೆಯಲ್ಲಿ ಬಿದ್ದಿರುವರು. 

33-34) ಈ ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದ ಹಾಗೂ ಇವುಗಳನ್ನು ಉಂಟು ಮಾಡುವುದರಲ್ಲಿ 
ದಣಿಯದ ಅಲ್ಲಾಹನು ಮೃತರನ್ನು ಪುನಃ ಜೀವಂತಗೊಳಿಸಲು ಖಂಡಿತ ಶಕ್ತನೆಂಬುದು ಇವರಿಗೆ ತೋಚು 
ವುದಿಲ್ಲವೇ? ಏಕಿಲ್ಲ! ನಿಶ್ಚಯವಾಗಿಯೂ ಅವನು ಸಕಲ ವಿಷಯಗಳ ಸಾಮರ್ಥ್ಯವುಳ್ಳವನು. ಈ 
ಸತ್ಮನಿಷೇಧಿಗಳು ಅಗ್ನಿಯ ಮುಂದೆ ತರಲ್ಪಡುವಾಗ ಇವರೊಡನೆ, 'ಇದು ಸತ್ಯವಲ್ಲವೇ? ಎಂದು 


35. ಇದಾದ ಬಳಿಕ ಜನ್ನ್‌ಗಳೆ ನಿಯೋಗಗಳು ನಿರಂತರವಾಗಿ ಪ್ರವಾದಿವರ್ಯರ(ಸ) ಬಳಿಗೆ ಬರತೊಡಗಿದುವು ಮತ್ತು 
ಮೌಖಕ ಸಂದರ್ಶನಗಳು ನಡೆಯತೊಡಗಿದುವು ಎಂದು ವಿಶ್ವಸ್ಥ ಹದೀಸ್‌ಗಳಿಂದ ತಿಳಿದು ಬರುತ್ತದೆ. ಹದೀಸ್‌ ಗ್ರಂಥ 
ಗಳಲ್ಲಿ ಉಲ್ಲೇಖಗೊಂಡಿರುವ ವರದಿಗಳನ್ನು ಸಂಗ್ರಹಿಸುವುದರಿಂದ ತಿಳಿದು ಬರುವಂತೆ- ಹಿಜ್ರತ್‌ಗಿಂತ ಮುಂಚೆ ಮಕ್ಕಾ 

ಟ್ವಣಕ್ಕೆ ಕನಿಷ್ಠಪಕ್ಷ ಅಂತಹ ಆರು ನಿಯೋಗಗಳು ಬಂದುವು. ಅವುಗಳ ಪೈಕಿ ಒಂದು ನಿಯೋಗದ ಕುರಿತು ಹ. ಅಬ್ದುಲ್ಲಾ 

ಬಿನ್‌ ಮಸ್‌ಊದ್‌(ರ) ಹೀಗೆ ಹೇಳಿರುವರು; "ಒಂದು ದಿನ ಮಕ್ಕಾದಲ್ಲಿ ಪ್ರವಾದಿವರ್ಯರು(ಸು) ರಾತ್ರಿಯುದ್ದಕ್ಕೂ 
ಕಾಣೆಯಾಗಿದ್ದರು. ಯಾರಾದರೂ ಅವರ ಮೇಲೆ ಆಕ್ರಮಣ ಮಾಡಿರಬಹುದೇ ಎಂದು ನಾವೆಲ್ಲ ಬಹಳ ಚಂತಿತರಾಗಿದ್ದೆವು. 
ಮರುದಿನ ನಸುಕಿನಲ್ಲೇ ಅವರು ಹಿರಾ ಗುಹೆಯ ಕಡೆಯಿಂದ ಬರುತ್ತಿರುವುದನ್ನು ನಾವು ಕಂಡೆವು. ವಿಚಾರಿಸಿದಾಗ ಒಬ್ಬ 
ಜಿನ್ನ್‌ ತನ್ನನ್ನು ಆಮಂತ್ರಿಸಿದ್ದ ನೆಂದೂ ಅವನ ಜೊತೆ ಹೋಗಿ ಜಿನ್ನ್‌ಗಳ ಒಂದು ಗುಂಪಿಗೆ ಕುರ್‌ಆನ್‌ ಪಠಿಸಿ 
ಹೇಳಿದೆನೆಂದೂ ಹೇಳಿದರು." (ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ಅಬೂದಾವೂದ್‌) 

ಹರ್ರುತ್‌ ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರಿಂದಲೇ(ರ) ಉಲ್ಲ ಗ್ಲೇಖಿಸಲಾಗಿರುವ ಇನ್ನೊ೦ದು ವರದಿಯು ಹೀಗಿದೆ; ಒಮ್ಮೆ 
ಪ್ರವಾದಿ(ಸ) ಮಕ್ಕಾದಲ್ಲಿ ತಮ್ಮ ಸಂಗಾತಿಗಳೊಡನೆ, ಇಂದು ರಾತ್ರಿ ಜಿನ್ನ್‌ಗಳೊಂದಿಗೆ ಭೇಟ ನಡೆಸಲು ನಿಮ್ಮ ಪೈಕಿ ಯಾರು 
ನನ್ನ ಜೊತೆ ಬರುವರು? ಎಂದು ಕೇಳಿದರು. ಅವರ ಜೊತೆ ಹೋಗಲು ನಾನು ಸಿದ್ಧನಾದೆ. ಮಕ್ಕಾದ ಉತ್ತರ ಭಾಗದಲ್ಲಿ ಒಂದೆಡೆ 
ಪ್ರವಾದಿ(ಸು ಒಂದು ಗೆರೆಯೆಳೆದು, ಇದನ್ನು ದಾಟಬೇಡಿ ಎಂದು ನನ್ನೊಡನೆ ಹೇಳಿದರು. ಆ ಬಳಿಕ ಅವರು ಅಲ್ಲಿಂದ ಮುಂದೆ 
ಹೋಗಿ ನಿಂತುಕೊಂಡು ಕುರ್‌ಆನ್‌ ಪಠಿಸಲು ಆರಂಭಿಸಿದರು. ಅಲ್ಲಿ ಅನೇಕ ವೃಕ್ತಿಗಳು ಪ್ರವಾದಿವರ್ಯರನ್ನು(ಸ) 
ಮುತ್ತಿಕೊಂಡಿರುವುದನ್ನು ಮತ್ತು ಅವರು ನನ್ನ ಮತ್ತು ಪ್ರವಾದಿಯ(ಸ) ನಡುವೆ ಅಡ್ಡ ನಿಂತಿರುವುದನ್ನು ನಾನು ನೋಡಿದೆನು. 
وہ‎ ಜರೀರ್‌, ಬೈಹಕಿ, ದಲಾಯಿಲುನ್ನುಬುವ್ವ, ಅಬೂ ನಈಮ್‌ ಅಸ್‌ಫಹಾನಿ- ದಲಾಯಿಲುನ್ನುಬುವ್ವಃ 

ಇನ್ನೊ೦ದು ಸಂದರ್ಭದಲ್ಲೂ ರಾತ್ರೆ ಹೊತ್ತಿನಲ್ಲಿ ಹ. ಅಬ್ದುಲ್ಲಾ ಬಿನ್‌ ಮಸ್‌ಊಬ್‌(ರ) ಪ್ರವಾದಿವರ್ಯರ(ಸ) ಜೊತೆ 
ಇದ್ದಾಗ ಮಕ್ಕಾ ಪಟ್ಟಣದ 'ಹಜೂನ್‌' ಎಂಬಲ್ಲಿ ಪ್ರವಾದಿ(ಸ) ಜಿನ್ನ್‌ಗಳೆ ಒಂದು ವ್ಯಾಜ್ಯವನ್ನು ತೀರ್ಮಾನಿಸಿದರು. ಇದಾದ 
ಎಷ್ಟೋ ವರ್ಷಗಳ ಬಳಿಕ ಹ. عصہ‎ ಮನ್‌ಊದ್‌(ರ) ಕೂಫಾದಲ್ಲಿ ರೈತರ ಒಂದು ಗುಂಪನ್ನು ನೋಡಿ, "ಹಜೂನ್‌ನಲ್ಲಿ 
ನಾನು ಕಂಡಿದ್ದ ಜಿನ್ನ್‌ಗಳು ಇವರನ್ನು ತುಂಬಾ ಹೋಲುತ್ತಿದ್ದೆರು” ಎಂದರು. می‎ ಜರೀರ್‌) 

36. ಈ ವಾಕ್ಕವೂ ಜಿನ್ನ್‌ಗಳ ಮಾತಿನ ಒಂದು ಭಾಗವಾಗಿರಲು ಸಾಧ್ಯವಿದೆ ಅಥವಾ ಇದು ಅವರ ಮಾತಿಗೆ ಸೇರ್ಪಡೆಯಾಗಿ 
ಅಲ್ಲಾಹನ ಮಾತೂ ಆಗಿರಬಹುದು. "ತಾಶ್ಚರ್ಯದ ದೃಷ್ಟಿಯಿಂದ ಎರಡನೆಯ ಸಾಧ್ಯತೆಯೇ ಹೆಚ್ಚು ಪ್ರಬಲವೆನಿಸುತ್ತವೆ. 


ಕಾಂಡ-26 


704 ಕುರ್‌ಆನ್‌ ವ್ಯಾಖ್ಯಾನ 


ANAL کُنْتْ تی 5۵ا شی ڑکا‎ Gy SINS َال‎ 
ےت تہ‎ OES I os 
§4 RANI HLS GLY 


ಕೇಳಲಾಗುವುದು. ಆಗ ಇವರು "ಹೌದು! ನಮ್ಮ ಪ್ರಭುವಿನಾಣೆ (ಇದು ನಿಜಕ್ಕೂ ಸತ್ಯ)” ಎನ್ನುವರು. 
ಆಗ ಅಲ್ಲಾಹನು- "ಹಾಗಿದ್ದರೆ ನೀವು ಮಾಡುತ್ತಿದ್ದ ನಿರಾಕರಣೆಯ ಫಲವಾಗಿ ಈಗ ಯಾತನೆಯ ಸವಿಯನ್ನು 
ಅನುಭವಿಸಿರಿ" ಎನ್ನುವನು. 

(35) ಅದುದರಿಂದ ಸಂದೇಶವಾಹಕರ ದೃಢಚಿತ್ತರಾಗಿದ್ದ ಸಂದೇಶವಾಹಕರು ತಾಳ್ಮೆ ವಹಿಸಿದಂತೆ 
ತಾಳ್ಗೆ ವಹಿಸಿರಿ ಮತ್ತು ಇವರ ವಿಷಯದಲ್ಲಿ ಅವಸರ 27 ಇವರಿಗೆ ಎಚ್ಚರಿಕೆ ನೀಡಲಾಗು 
ತಿರುವ ವಸ್ತುವನ್ನು ಇವರು ಕಣ್ಣಾರೆ ಕಾಣುವಂದು ತಾವು ಭೂಲೋಕದಲ್ಲಿ ದಿನದ ಒಂದು ಘಳಿಗೆ 
ಗಿಂತ ಹೆಚ್ಚು ಕಾಲ ಇರಲಿಲ್ಲವೋ ಎಂಬಂತೆ ಇವರಿಗೆ ಭಾಸವಾಗುವುದು. ವಿಷಯವು ಮುಟ್ಟಿಸಲ್ಪಟ್ಟಿತು, 
ಇನ್ನು ಆಜ್ಜೋಲ್ಲಂಘಕರಲ್ಲದೆ ಇನ್ನಾರಾದರೂ ನಾಶ ಹೊಂದುವರೇ? 


37. ಅರ್ಥಾತ್‌- ನಿಮಗಿಂತ ಮುಂಚಿನ ಪ್ರವಾದಿಗಳು ತಮ್ಮ ಜನಾಂಗದ ಅನಾದರ, ಪ್ರತಿರೋಧ, ಪ್ರತಿಭಟನೆ ಮತ್ತು 
ತರತರದ ಹಿಂಸೆಗಳನ್ನು ಅನೇಕ ವರ್ಷಗಳ ವರೆಗೆ ಅತಂತ ಸಹನೆ ಹಾಗೂ ಅವಿರತ ಪರಿಶ್ರಮಗಳೊಂದಿಗೆ ಎದುರಿಸುತ್ತಿದ್ದಂತೆಯೇ 


ನೀವೂ ಎದುರಿಸುತ್ತಲಿರಿ. ಇವರು ಬೇಗನೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಳ್ಳಬೇಕು, ಅನ್ಕಥಾ ಅಲ್ಲಾಹನು ಅವರ ಮೇಲೆ 
ಯಾತನೆಯನ್ನೆರಗಿಸಬೇಕು ಎಂದು ಬಯಸಬೇಡಿ. 


ಕಾಂಡ-26 


47. ಮುಹಮ್ಮದ್‌ 705 


47. ಮುಹಮ್ಮದ್‌ ) 


ಪರಿಚಯ . 


ಹೆಸರು - ۵ 1 

ಇದರ ಹೆಸರನ್ನು ಎರಡನೇ ಸೂಕ್ತದಲ್ಲಿರುವ "ವ ಆಮನೂ ಬಿಮಾ ನುದ್ದಿಲ ಅಲಾ ಮುಹಮ್ಮದಿನ್‌' ಎಂಬ 
-ವಾಕ್ಕದಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ ಇದು, ಮುಹಮ್ಮದ್‌ರ(ಸ) ಹೆಸರಿರುವಂತಹ. ಅಧ್ಯಾಯ. ಇದಲ್ಲದೆ "ಇದಕ್ಕೆ 
'ಕಿತಾಲ್‌' ಎಂಬ ಇನ್ನೊಂದು ಪ್ರಸಿದ್ಧವಾದ ಹೆಸರೂ ಇದೆ. ಇದು 20ನೆಯ ಸೂಕ್ತದಲ್ಲಿರುವ 'ವದುಕಿರ . ہپ‎ 
ಕಿತಾಲ್‌' ಎಂಬ ನುಡಿಯಿಂದ ಆರಿಸಲ್ಪಟ್ಟಿದೆ. ۰ ۰ وھ ا شڈ‎ 
ಅಪತೀರ್ಣ ಕಾಲ 

ಇದರಲ್ಲಿರುವ ವಿಷಯಗಳಿರಿದ ಸ್ಪಷ್ಟವಾಗುವಂತೆ ಇದು اون‎ ಬಳಿಕೆ ಮದೀನಾದಲ್ಲಿ ಅವಶೀರ್ಣಗೊಂಡಿತ್ತು. ಆಗ 
ಯುದ್ಧಕ್ಕೆ ಅಪ್ಪಣೆ ನೀಡಲಾಗಿತ್ತಾದರೂ ನಿಜವಾಗಿ ಯುದ್ಧವು: ಇನ್ನೂ ಆರಂಭವಾಗಿರಲಿಲ್ಲ. ಈ ಕುರಿತು: ವಿವರವಾದ 
ಪುರಾವೆಗಳನ್ನು ಮುಂದೆ 8ನೆಯ ಟಿಪ್ಪಣಿಯಲ್ಲಿ 1ھ لے کہ فان‎ 


ಐತಿಹಾಸಿಕ ಹಿನ್ನೆಲೆ - 

ಈ ಅಧ್ಯಾಯ ಅವತೀರ್ಣಗೊಂಡ ಕಾಲದಲ್ಲಿ ಸಾಮಾನ್ಯವಾಗಿ ಅಖಿಲ ಅರಬ್‌ ದೇಶದಲ್ಲಿ-ಮುಖ್ಯವಾಗಿ >5 
ಪಟ್ಟಣದಲ್ಲಿ ಎಲ್ಲೆಲ್ಲೂ ' ಮುಸ್ಲಿಮರ, ಮೇಲೆ ಹಿಂಸೆ 'ಅತ್ಕಾಚಾರಗಳು ನಡೆಯುತ್ತಿದ್ದುವು. - ಅಲ್ಲಿ ಅವರಿಗೆ ಜೀವಿಸುವುದೇ 
ಕಷ್ಟವಾಗಿತ್ತು. ಮುಸ್ಲಿಮರು ಎಲ್ಲ ಕಡೆಗಳಿಂದಲೂ ಬಂದು, ಶಾಂತಿಧಾಮವಾಗಿದ್ದ ಮದೀನಾದಲ್ಲಿ ಒಟ್ಟುಗೂಡಿದ್ದರು. ಆದರೆ" 


ಕುರೈಶ್‌ ಸತ್ಯನಿಷೇಧಿಗಳು ಇಲ್ಲೂ ಅವರನ್ನು ನೆಮ್ಮದಿಯಿಂದ “ಇರಲಿಕ್ಕೆ ಬಿಡಲು ಸಿದ್ಧರಿರಲಿಲ್ಲ. ಸಣ್ಣ ಗ್ರಾಮವಾಗಿದ್ದ 
' ಮದೀನಾವು ಎಲ್ಲ ದಿಕ್ಕುಗಳಿಂದಲೂ ಸತ್ಕನಿಷೇಧಿಗಳಿರಿದ ಸುತ್ತುವರಿಯಲ್ಪಟ್ಟಿತ್ತು, "ವರು "ಅದನ್ನು: ನಾಶಪಡಿಸಲಿ ಸಜ್ಜಾಗಿದ್ದರು. 
ಇಂತಹ 'ಸಂದರ್ಭದಲ್ಲಿ ಮುಸ್ಲಿಮರಿಗೆ ಇದ್ದುದು” ಎರಡೇ ದಾರಿ. ಒಂದೋ ಅವರು ಸತ್ಮೆಧರ್ಮದ' ಆಹ್ವಾನ ಮತ್ತು' 
ಪ್ರಚಾರ ಕಾರ್ಯವನ್ನು ಮಾತ್ರವಲ್ಲ ಅದರ ಅನುಸರಣೆಯನ್ನೂ ಕೈಬಿಟ್ಟು ಅಜ್ಞಾನದ " ಮುಂಜಔ' ಮೊಣಿಣಲೂರಬೆಕಕು, 
ಇಲ್ಲವೇ ಜೀವದ ಹಂಗು ತೊರೆದು ಕಾದಾಡಲು ಸಿದ್ಧರಾಗಿ, ಅರಬ್‌ ದೇಶದಲ್ಲಿ ಇಸ್ಲಾಮ್‌ ಧರ್ಮವಿರಬೇಕೋ ಅಥವಾ: 
ಅಜ್ಞಾನಜನ್ಮ ವವಸ್ಥೆ "ಇರಬೇಕೋ ಎಂಬುದನ್ನು ಅಂತಿಮವಾಗಿ ತೀರ್ಮಾನಿಸಿ ಬಿಡಬೇಕು. ಇಂತಹ ಸಂದರ್ಭದಲ್ಲಿ : 
ಅಲ್ಲಾಹನು ಮುಸ್ಲಿಮರಿಗೆ ಸತ್ಯವಿಶ್ವಾಸಿಗಳ ಮುಂದಿರುವ ಏಕೈಕ ಮಾರ್ಗವಾಗಿರುವ ಸ್ಥೈರ್ಯ ಮತ್ತು ಸಾಹಸದ ಮಾರ್ಗವನ್ನು, 
ತೋರಿಸಿದನು. ಅವನು ಪ್ರಥಮತಃ ಆಲ್‌ ಹಜ್ಜ್‌(39ನೆಯ ಸೂಕ್ತ) ಅಧ್ಯಾಯದಲ್ಲಿ "ಅವರಿಗೆ ಯುದ್ಧದ ಅನುಮತಿಯನ್ನು ' 
ನೀಡಿದನು. ಅನಂತರ ಅಲ್‌ ಬಕರಃ ಅಧ್ಯಾಯದಲ್ಲಿ (190ನೆಯ ಸೂಕ್ತ) ಅದರ ಅಪ್ಪಣೆಯನ್ನೇ ಕೊಟ್ಟು ಬಿಟ್ಟನು. ಆದರೆ, 
ಆ ಅವಸ್ಥೆಯಲ್ಲಿ ಯುದ್ಧ ಮಾಡುವುದರ ಅರ್ಥವೇನೆಂದು ಪ್ರತಿಯೊಬ್ಬನೂ ಅರಿತಿದ್ದನು. ಮದೀನಾದಲ್ಲಿ ಕೇವಲ ಕೆಲವೇ ; 
ಸತ್ಯಃ ವಿಶ್ವಾಸಿಗಳಿದ್ದರು. ಕೇವಲ ಒಂದು ಸಾವಿರ ಯೋಧರನ್ನು ಒದಗಿಸಲಿಕ್ಕೂ ಅವರು ಶಕ್ತರಾಗಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ 
ಅವರೊಡನೆ, ಸಂಪೂರ್ಣ ಅರೇಬಿಯಾದ ಅಜ್ಞಾನಜನ್ಮ ವ್ಯವಸ್ಥೆಯ ವಿರುದ್ಧ ಘರ್ಷಣೆಗೆ ಖಡ್ಗ ಹಿಡಿದು ನಿಲ್ಲುವಂತೆ: 
ಆದೇಶಿಸಲಾಗಿತ್ತು. ಈಗಿನ್ನೂ ಸರಿಯಾಗಿ ಕಾಲೂರಲಿಕ್ಕೂ ಅಸಮರ್ಥರಾಗಿದ್ದ ಮತ್ತು ಸಂಪೂರ್ಣ ಅರೇಬಿಯಾದವರ ಆರ್ಥಿಕ, 
ಬಹಿಷ್ಕಾರದಿಂದಾಗಿ ಕಂಗೆಟ್ಟು ಹೋಗಿದ್ದ ನೂರಾರು ನಿರಾಶ್ರಿತರನ್ನೊಳಗೊಂಡ ಒಂದು ಬಡ ನಾಡಿನವರು ಹೊಟ್ಟೆಗುಣ್ಣದೆ 
ಉಳಿತಾಯ ಮಾಡಿ ಶ್ರಮಿಸಿದರೂ ಒಂದು ಯುದ್ದಕ್ಕೆ ಬೇಕಾದ ಸಾಮಾನು ಸರಂಜಾಮುಗಳನ್ನು ಒದಗಿಸಲು ಸಾಧ್ಯವಿರಲಿಲ್ಲ. 
ಚರ್ಚಾ ವಿಷಯಗಳು ١ 

ಇದರ ಮುಖ್ಯ ವಿಷಯವು ಸತ್ಯವಿಶ್ವಾಸಿಗಳನ್ನು ಯುದ್ಧಕ್ಕೆ ಅಣಿಗೊಳಿಸುವುದು ಮತ್ತು ಅವರಿಗೆ ಈ ನಿಟ್ಟಿನಲ್ಲಿ 
ಪ್ರಾಥಮಿಕ ಮಾರ್ಗದರ್ಶನ ನೀಡುವುದಾಗಿದೆ. ಇದಕ್ಕನುಸಾರವಾಗಿಯೇ ಈ ಅಧ್ಯಾಯಕ್ಕೆ 'ಕಿತಾಲ್‌' (ಯುದ್ಧ) ವಿಂಬ್ಯ 
ಹೆಸರನ್ನು ಇಡಲಾಗಿದೆ. ಇದರಲ್ಲಿ ಅನುಕ್ರಮವಾಗಿ ಈ ಕೆಳಗಿನ ವಿಷಯಗಳನ್ನು ಹೇಳಲಾಗಿದೆ: ಮೊದಲನೆಯದಾಗಿ: ಈಗ 


706 ಕುರ್‌ಆನ್‌ ವ್ಯಾಖ್ಯಾನ 


ಎರಡು ಸಮೂಹಗಳ ನಡುವೆ ಹೋರಾಟ ಏರ್ಪಟ್ಟಿದೆ. ಈ ಪೈಕಿ ಒಂದು ಗುಂಪು ಸತ್ಮಧಿಕ್ಕಾರಿಗಳು ಮತ್ತು ಅಲ್ಲಾಹನ 
ಶತ್ರುಗಳೆದ್ದು. ಇನ್ನೊ೦ದು ಸತ್ಮವನ್ನು ಸ್ವೀಕರಿಸಿಕೊ೦ಂಡವರದ್ದು. ಈಗ ಅಲ್ಲಾಹನು, ತಾನು ಮೊದಲನೆಯ ಗುಂಪಿನ ಎಲ್ಲ 
ಕರ್ಮಗಳನ್ನೂ ಶ್ರಮಗಳನ್ನೂ ವ್ಯರ್ಥಗೊಳಿಸಿ ಬಿಟ್ಟಿರುವುದಾಗಿ ಮತ್ತು ಎರಡನೆಯ ಗುಂಪಿನ ಸ್ಥಿತಿಗತಿಗಳನ್ನು ಸರಿಪಡಿಸು 
ವುದಾಗಿ ತೀರ್ಮಾನಿಸಿ ಬಿಟ್ಟಿರುವನು ಎಂದು ಹೇಳಲಾಗಿದೆ. ಅನಂತರ ಮುಸ್ಲಿಮರಿಗೆ ಯುದ್ಧಕ್ಕೆ ಸಂಬಂಧಿಸಿದ ಪ್ರಾರಂಭಿಕ 
ಮಾರ್ಗದರ್ಶನಗಳನ್ನು ನೀಡಲಾಗಿದೆ. ಅವರಿಗೆ ಅಲ್ಲಾಹನ ಸಹಾಯ ಹಾಗೂ ಮಾರ್ಗದರ್ಶನದ ಭರವಸೆ ನೀಡಲಾಗಿದೆ." 1 
ಅವರಿಗೆ ಅಲ್ಲಾಹನ ಮಾರ್ಗದಲ್ಲಿ ತ್ಕಾಗ ಬಲಿದಾನಗಳನ್ನು ನೀಡಿದರೆ ಅತ್ಕುತ್ತಮ ಪ್ರತಿಫಲ ಸಿಗುವುದೆಂದು ಆಶ್ವಾಸನೆ 
ನೀಡಲಾಗಿದೆ. ಅನಂತರ ಸತ್ಯನಿಷೇಧಿಗಳು ಅಲ್ಲಾಹನ ಸಂರಕ್ಷಣೆ ಹಾಗೂ ಸಹಾಯದಿಂದ ವಂಚಿತರಾಗಿದ್ದಾರೆಂದೂ ಸತ್ಯ 
ವಿಶ್ವಾಸಿಗಳ ವಿರುದ್ಧ ಅವರ ಕುಯುಕ್ತಿಗಳೇನೂ ಫಲಕಾರಿಯಾಗಲಾರವೆಂದೂ ಅವರು ಈ ಲೋಕದಲ್ಲೂ ಪರಲೋಕದಲ್ಲೂ 
ದುರ್ಗಶಿಯನ್ನೇ ಕಾಣುವರೆಂದೂ ಹೇಳಲಾಗಿದೆ. ಇದಾದ ಮೇಲೆ ಮಾತು ಮುನಾಫಿಕರ ಕಡೆಗೆ ತಿರುಗುತ್ತದೆ. ಅವರು 
ಯುದ್ಧಾದೇಶ ಬರುವುದಕ್ಕೆ ಮುಂಚೆ, ತಾವು ಭಾರೀ ಶುದ್ಧ ಮುಸ್ಲಿಮರೆಂಬಂತೆ ಮೆರೆಯುತ್ತಿದ್ದರು. ಆದರೆ, ಈ ಆಜ್ಞೆ 
ಬಂದೊಡನೆ ಕಕ್ಕಾಬಿಕ್ಕಿಯಾಗಿ ತಮ್ಮ ಭದ್ರತೆಗಾಗಿ, ತಮ್ಮನ್ನು ಅಪಾಯದಿಂದ ರಕ್ಷಿಸಿಕೊಳ್ಳಲಿಕ್ಕಾಗಿ ಸತ್ಯನಿಷೇಧಿಗಳೊಂದಿಗೆ 
ಗುಪ್ತ ಒಡಂಬಡಿಕೆ ನಡೆಸಲಾರಂಭಿಸಿದ್ದರು. ಅಂತಹವರಿಗೆ- ಅಲ್ಲಾಹ್‌ ಮತ್ತು ಅವನ ಧರ್ಮದ ವಿಷಯದಲ್ಲಿ ಕಪಟ 
ನೀತಿಯನ್ನಿರಿಸಿಕೊಳ್ಳುವವರ ಯಾವ ಕರ್ಮವೂ ಅಲ್ಲಾಹನ ಸನ್ನಿಧಿಯಲ್ಲಿ ಸ್ವೀಕೃತವಾಗದು ಎಂಬ ಸ್ಪಷ್ಟ ಎಚ್ಚರಿಕೆಯನ್ನು 
ನೀಡಲಾಗಿದೆ. ಆ ಮೇಲೆ ಮುಸ್ಲಿಮರು ತಮ್ಮ ಜನಬಲದ ಅಭಾವ ಮತ್ತು ಸಾಮಾನು ಸಲಕರಣೆಗಳ ಕೊರತೆಯಸ್ನೂ 
ಸತ್ಯನಿಷೇಧಿಗಳ ಸಂಖ್ಯಾಬಲ ಮತ್ತು ಅವರ ಸಾಧನಾನುಕೂಲಗಳ ಹೆಚ್ಚಳವನ್ನೂ ಕಂಡು ಧೈರ್ಯಗೆಡಬಾರದೆಂದೂ ಅವರ 
ಮುಂದೆ ಸಂಧಾನದ ಮಾತೆತ್ತಿ ದೌರ್ಬಲ್ಯವನ್ನು ಪ್ರಕಟಿಸಿ ಇಸ್ಲಾಮ್‌ ಮತ್ತು ಮುಸ್ಲಿಮರ ವಿರುದ್ಧ ಅವರ ಸಾಹಸವು 
ಇನ್ನಷ್ಟು ವರ್ಧಿಸುವಂತೆ: ಮಾಡಬಾರದೆಂದೂ ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಆ ಸತ್ಯನಿಷೇಧಿಗಳ ವಿರುದ್ಧ 
ಹೋರಾಡಬೇಕೆಂದೂ ಅಲ್ಲಾಹನು ಮುಸ್ಲಿಮರ ಪಕ್ಸದಲ್ಲಿದ್ದಾನೆಂದೂ ಮುಸ್ಲಿಮರಿಗೆ ಉಪದೇಶಿಸಲಾಗಿದೆ. ಕೊನೆಗೆ - 
ಮುಸ್ಲಿಮರಿಗೆ ದೇವಮಾರ್ಗದಲ್ಲಿ ಖರ್ಚು ಮಾಡಲು ಕರೆ ಕೊಡಲಾಗಿದೆ. ಆಗ ಮುಸ್ಲಿಮರ ಆರ್ಥಿಕ ಸ್ಥಿತಿ ತುಂಬಾ ಕೆಟ್ಟು 
ಹೋಗಿತ್ತು. ಆದರೆ, ಅರಬ್‌ ದೇಶದಲ್ಲಿ ಇಸ್ಲಾಮ್‌ ಧರ್ಮ ಮತ್ತು ಮುಸ್ಲಿಮರು ಬದುಕಿರಬೇಕೋ ಬೇಡವೋ ಎಂಬ 
ಪ್ರಶ್ನೆಯೂ ಮುಂದೆ, ಇತ್ತು. ಆದ್ದರಿಂದ ಮುಸ್ಲಿಮರೊಡನೆ- ಇಂತಹ ಸಂದರ್ಭದಲ್ಲಿ ಜಿಪುಣತೆ ತೋರಿಸುವವನು 
ಅಲ್ಲಾಹನಿಗೇನೂ - ےس‎ ಮಾಡಲಾರನು.: ನಿಜವಾಗಿ ಅವನು. ಈ ಮೂಲಕ ಸೈತ ತನನ: ವಿನಾಶಕೂಪಕ್ಕೆ 
ತಳ್ಳಿದಂತಾಗುವುದು ಎನ್ನಲಾಗಿದೆ. - . 


47. ಮುಹಮ್ಮದ್‌ 707 


Go ie کن سڈنا‎ Gif 
ہے‎ HAS A KY ibd [A GbE 5 


47. ಮುಹಮ್ಮದ್‌ 


۱ (ಅವತೀರ್ಣ - ಮದೀನಾದಲ್ಲಿ), 
ಸೂಕ್ತಗಳು-38 ت0‎ ರುಕೂಲ್‌ಗಳು-4 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಸತ್ಯವನ್ನು. ನಿರಾಕರಿಸಿದವರ! ಹಾಗೂ ಅಲ್ಲಾಹನ ಮಾರ್ಗದಿಂದ ತಡೆದವರ” ಕರ್ಮಗಳನ್ನು 
ಅಲ್ಲಾಹನು ವ್ಯರ್ಧಗೊಳಿಸಿಬಿಟ್ಟನು: ಮತ್ತು ಸತ್ಯವಿಶ್ವಾಸ ಸ್ವೀಕರಿಸಿದ ಹಾಗೂ ಸತ್ಯರ್ಮ ಮಾಡಿದ, 
ಮುಹಮ್ಮದರ ಮೇಲೆ ಅವತೀರ್ಣಗೊಂಡದ್ದನ್ನು `ಅವರ ಪ್ರಭುವಿನ ಕಡೆಯಿಂದ ಪರಮ ಸತ್ಯವಾದುದೆಂದು" 


1. ಅರ್ಥಾತ್‌- ಹ. ಮುಹಮ್ಮದ್‌(ಸ) ನೀಡುತ್ತಿದ್ದ ಬೋಧನೆ ಹಾಗೂ ಮಾರ್ಗದರ್ಶನಗಳನ್ನು “ತಿರಸ್ಕರಿಸಿದವರು. 

2. ಮೂಲದಲ್ಲಿ 'ಸದ್ದೂ- ಅನ್‌. ಸಬೀಲಿಲ್ಲಾಹಿ' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿವೆ.. 'ಸದ್ದ್‌' ಎಂಬುದನ್ನು ಸಕರ್ಮಕ 
ಮತ್ತು ಅಕರ್ಮಕ ಎಂಬ ಎರಡೂ ರೂಪಗಳಲ್ಲಿ ಪ್ರಯೋಗಿಸಲಾಗಿದೆ. ಆದುದರಿಂದ ಈ ಪದಗಳ ತಾತ್ಸರ್ಯವು- ಅವರಾಗಿಯೂ 
ದೇವಮಾರ್ಗಕ್ಕೆ ಬರಲಿಲ್ಲ. ಮತ್ತು ಇತೆರರನ್ನೂ' ಈ ಮಾರ್ಗಕ್ಕೆ ಬರದಂತೆ ತಡೆದರು ಅಥವಾ .ಇತರರು ಈ ಮಾರ್ಗಕ್ಕೆ. ಬರದೆ 
ಇರಲು ಕಾರಣರಾದರು ಎಂದಾಗುತ್ತದೆ. 7 

3. ಈ ಪದಗಳು. ತುಂಬಾ ವಿಶಾಲ ಅರ್ಥವನ್ನು ಹೊಂದಿವೆ. ಇದರ ಒಂದು ಅರ್ಥವ... 4 ಆಹ ಅಜರ ಪ್ರಯತ್ನ 
ಪರಿಶ್ರಮಗಳೆಲ್ಲಾ ಸರಿಯಾದ ದಿಕ್ಕಿನಲ್ಲಿರಬೇಕೆಂಬ.. ಅನುಗ್ರಹವನ್ನು ಅವರಿಂದ .ಕಸಿದುಕೊಂಡನು' ಎಂದಾಗುತ್ತದೆ. ಇದರ 
ಇನ್ನೊ೦ದು ಅರ್ಥವು- ಅವರು ತಮಗೆ ಒಳಿತೆಂದು ಬಗೆದು ಮಾಡುತ್ತಿದ್ದ ಎಲ್ಲ; ಕರ್ಮಗಳನ್ನು ಅಲ್ಲಾಹನು ಅವರ ಸತ್ಯನಿಷೇಧದ, 
ಕಾರಣ ಅಳಿಸಿ `ಬಿಟ್ಟನು. "ಅವರಿಗೆ ಯಾವ: ಪುಣ್ಯ' ಫಲವೂ ಸಿಗಲಾರದು ಎಂದಾಗುತ್ತದೆ", ಮೂರನೆಯ ಅರ್ಥವು: ಸತ್ಮ-ಮಾರ್ಗವನ್ನು 
ತಡೆಯಲಿಕ್ಕಾಗಿ ಅವರು ಮಾಡುತ್ತಿರುವ ಎಲ್ಲ ಪ್ರಯತ್ನಗಳನ್ನು ಅಲ್ಲಾಹನು Miss ಬಿಟ್ಟನು.” ಅವರ ات‎  وب‎ - 
ವ್ಯರ್ಥವಾಗಿ ಬಿಟ್ಟವು ಎಂದಾಗುತ್ತದೆ. 

4. 'ಅಲ್ಲದೀನ ಆಮನೂ' (ಸತ್ಯ ವಿಶ್ವಾಸ رضح‎ ಎಂದ ಬಳಿಕ 'ಆಮನೂ ಬಿಮಾನುದ್ದು ಲ. ಅಲಾ 
.ಮುಹಮ್ಮದಿನ್‌' (ಮುಹಮ್ಮದರ ಮೇಲೆ. ಅವಶೀರ್ಣಗೊಂಡದ್ದನ್ನು ನಂಬುವವರು) ಎಂದು ಪ್ರತ್ಕೇಕವಾಗಿ ಹಾಗೂ ವಿಶೇಷವಾಗಿ 
ಪ್ರಸ್ತಾಪಿಸುವ ಮೂಲಕ- ಹೆ. “ಮುಹಮ್ಮದ್‌ರನ್ನುಸ) ಪ್ರವಾದಿಯಾಗಿ ನೇಮಿಸಿದ ಬಳಿಕ ಅವರ. ಮೇಲೂ ಅವರು ತಂದಿರುವ 
سم‎ ಮೇಲೂ ವಿಶ್ವಾಸವಿರಿಸುವ ತನಕ ಅಲ್ಲಾಹ್‌; ಪರಲೋಕ, ಗತ ಪ್ರವಾದಿಗಳು ಮತ್ತು ಗತ: ದಿವೃಗ್ರಂಥಗಳ ಮೇಲಿನ 

ಸ-ಕೂಡಾ ನಿಪ್ಪಯೋಜಕವಾಗುತ್ತದೆ- ಎಂಬುದನ್ನು ತಿಳಿಸಲುದ್ದೇಶಿಸಲಾಗಿದೆ. “ಈ ಸ್ಪಷ್ಟೀಕರಣದ ಅಗತ್ಯವುಂಟಾದುದೇಕೆಂದರೆ 
se ಬಳಿಕ ಇದೀಗ .ಮದೀನಾದಲ್ಲಿ. ಸತ್ಯದ “ಇತರೆಲ್ಲ ಅವಿಭಾಜ್ಯ ಅಂಗಗಳನ್ನು سو و‎ ಮುಹಮ್ಮದ್‌ರ(ಸು 
ಪ್ರವಾದಿತ್ವವನ್ನು ನಿರಾಕರಿಸುತ್ತಿದ್ದಂತಹ ಜನರನ್ನು: ಮುಸ್ಲಿಮರು ಎದುರಿಸಬೇಕಾಗಿತ್ತು. ಸ್ಯ 


:26 نود 


708 ಕುರ್‌ಆನ್‌ ವ್ಯಾಖ್ಯಾನ 


SST RNS apd AS spl Re گر‎ 
ಖಿಲ ತುಟ پا‎ Ra Pe Gis dell 
MASSEY SS LT الزی‎ Ad خ آاکا‎ ET لاکایں‎ 
AS 85 65 EGS Ai 


۱ ನಂಬಿದವರ ಪಾಪಗಳನ್ನು ಅಲ್ಲಾಹ್‌ ಅವರಿಂದ"  ದೂರೀಕರಿಸ್ಸಿದನು* ಮತ್ತು ಅವರ ಸ್ಥಿತಿಯನ್ನು ಸರಿ 


ಪಡಿಸಿದನು." ಇದೇಕೆಂದರೆ- ಸತ್ಯ ನಿಷೇಧಿಗಳು اد ای‎ ' ಅನುಸರಿಸಿದರು ಮತ್ತು ಸತ್ತ ವಿಶ್ವಾಸಿಗಳು ಅವರ, 

ಪ್ರಭುವಿನ ಕಡೆಯಿಂದ ಬಂದಿರುವ 22 ವನ್ನು ಅನುಸರಿಸಿದರು. ಈ ರೀತಿಯಲ್ಲಿ ಅಲ್ಲಾಹನು ಜನರಿಗೆ 

ಅವರ ಸರಿಯಾದ ನೆಲೆಯನ್ನು ತಿಳಿಸಿ ಬಿಡುತ್ತಾನೆ. 

46) ಆಡುದರಿಂದ ಈ ಸತ್ಯನಿಷೇಧಿಗಳನ್ನು ಯುದ್ಧದಲ್ಲಿ ನೀವು ಎದುರಿಸಿದಾಗ, ಪ್ರಥಮ ಕೆಲಸ 

ಕಡಿಯುವುದಾಗಿರೆತ್ತಿದೆ. ನೀವು" "ಅವರನ್ನು ಚೆನ್ನಾಗಿ ಸದೆಬಡಿದ ಬಳಿಕ ಕೈದಿಗಳನ್ನು ಬಿಗಿಯಾಗಿ Kg ಆ: 
'|'ಬಳಿಕ ನೀವು ಅವರ ಮೇಲೆ 'ಸೌಜನ್ಯ' ತೋರಬಹುದು ಅಥವಾ ಪರಿಹಾರಧನ ಸ್ವೀಕರಿಸಬಹುದು. ಇದು ಯುದ್ಧ 


ಇದಕ್ಕೆ ಎರಡು ಅರ್ಥಗಳಿವೆ-.1) ಅಜ್ಞಾನ, ಕಾಲದಲ್ಲಿ ಅವರಿಂದ ಸಂಭವಿಸಿ ಹೋಗಿದ್ದ ಪಾಪಗಳನ್ನು ಅಲ್ಲಾಹನು‏ یک 
ಮತ್ತು ಕರ್ಮಗಳಿಗೆ ಸಂಬಂಧಿಸಿದ‏ یت 'ಕರ್ಮಪತ್ರದಿಂದ “ವಜಾಗೊಳಿಸಿ ಬಿಟ್ಟನು. 2) ಅವರಲ್ಲಿದ್ದ ವಿಶ್ವಾಸ, ವಿಚಾರ,‏ ۵ 
ಹ‏ ۔ ಅಲ್ಲಾಹನು "ಅವರಿಂದ: ದೂರೀಕರಿಸಿದನು.‏ اوت 
ಇದಕ್ಕೂ ಎರಡು' ಅರ್ಥಗಳಿವೆ- 1) ಅವರ ಮುಂಚಿನ" ಸ್ಥಿತಿಯನ್ನು ಬದಲಾಯಿಸಿ ಇನ್ನು ಮುಂದಿನ ದಿನಗಳಿಗಾಗಿ‏ .6" 
ಅಲ್ಲಾಹನು: ಅವರನ್ನು ಸರಿದಾರಿಗೆ ಹಾಕಿಬಿಟ್ಟನು ಮತ್ತು ಅವರ "ಬದುಕನ್ನು ಸುಧಾರಿಸಿ ಬಿಟ್ಟನು. :2) ಅವರು ಬಿದ್ದು ಹ‏ | ' 
[ದೌರ್ಬಲ್ಯ "ಅಸಹಾಯಕತೆ 'ಮತ್ತು: :ಮರ್ದಿತಾವಸ್ಥೆಯಿಂದ ಅಲ್ಲಾಹನು ಅವರನ್ನು..ಹೊರತೆಗೆದನು.‏ : 
و ಅರ್ಥಾತ್‌- ಅಲ್ಲಾಹನು ಈ ರೀತಿಯಲ್ಲಿ ಉಭಯತ್ರರಿಗೂ ಅವರ ಪರಿಸ್ಥ'ಶಿಯೇನೆಂಬುದನ್ನು" ಸರಿಯಾಗಿ”‏ .7 
ಕೊಡುತ್ತಾನೆ.. ಒಂದು ಪಂಗಡವು”ತಾನು ಮಿಥ್ಯವನ್ನೇ ಅನುಸರಿಸುತ್ತೇನೆಂದು ಹಠಮಾಡುತ್ತಿದೆ” ಆದುದರಿಂದ ಅಲ್ಲಾಹನು ಅವರ,‏ 
ಸಕಲ ಪ್ರಯತ್ನಗಳನ್ನು ವೃರ್ಥಗೊಳಿಸಿದನು. ಎರಡನೆಯ ಪಂಗಡವು ಸತ್ಕಾನುಸರಣೆಯನ್ನು, ಸ್ವೀಕರಿಸಿದೆ. ಆದುದರಿಂದ”"ಅಲ್ಲಾಹನು;‏ ۱ 
ر- , "ಅದನ್ನು 'ಕೆಡುಕುಗಳಿರದೆ: ಮುಕ್ತಗೊಳಿಸಿ. ಅವರ ಸ್ಥಿತಿಯನ್ನು ಸುಧಾರಿಸಿಬಿಟ್ಟಿನು.''‏ ; 
ಸೂಕ್ತದ:-ನುಡಿಗಳಿಂದಲೂ .ಇದರ ವಿಷಯಾನುಬಂಧದಿಂದಲೂ ಸ್ಪಷ್ಟವಾಗಿ ತಿಳಿಯುವಂತೆ- ಇದು. ಯುದ್ದದ‏ نے 8+ | 
Ves ಬಂದ : ಬಳಿಕ ಮತ್ತು ಯುದ್ಧ".-ಆರಂಭಗೊಳ್ಳುವುದಕ್ಕೆ ಮುಂಚೆ" ಅವತೀರ್ಣಗೊಂಡಿದೆ. ."ಸತ್ಕನಿಷೇಧಿಗಳನ್ನು: ನೀವು‏ 
ಎದುರಿಸಿದಾಗ" ಎಂಬ ನುಡಿಯಿಂದ ವ್ಯಕ್ತವಾಗುವುದೇನೆಂದರೆ, ಯುದ್ಧವು ಆಗಿನ್ನೂ ಆರಂಭವಾಗಿರಲಿಲ್ಲ. . ಯುದ್ಧ‏ 
"ಆರಂಭವಾದಾಗ. ಏನು ಮಾಡಬೇಕು "ಎಂಬುದನ್ನು ಯುದ್ಧಕ್ಕೆ . ಮುಂಚಿತವಾಗಿಯೇ. ತಿಳಿಸಲಾಗುತ್ತಿದೆ. ಅಲ್‌ ಹಜ್ಜ್‌ನ 39‏ 
'ಮತ್ತು ಅಲ್‌ ಬಕರಃ ಅಧ್ಯಾಯದ" 190ನೆಯ -ಸೂಕ್ತಗಳ ಮೂಲಕ: ಯುದ್ಧದ ಆಜ್ಞೆ" ಬಂದು ಬಿಟ್ಟ ಬಳಿಕ ಮದೀನಾದ‏ ; 
"ಕಪಟವಿಶ್ವಾಸಿಗಳು ಮತ್ತು" ದುರ್ಬಲ ವಿಶ್ವಾಸಿಗಳು ಮರಣವು ತಮ್ಮನ್ನು : ' ಅವರಿಸಿಬಿಟ್ಟಿದೆಯೆಂಬಂತೆ. ಅಂಜುತ್ತಿದ್ದ. ಕಾಲದಲ್ಲಿ‏ 
ಈ ಅಧ್ಯಾಯವು . ಅವತೀರ್ಣ ಗೊಂಡಿತೆ; ೦ಬುದಕ್ಕೆ”- ಮುಂದೆ :ಇದರ 20ನೆಯ ಸೂಕ್ತದಲ್ಲಿರುವ .ಪದಗಳು ಸಾಕ್ಷಿಯಾಗಿವೆ. |‏ :| - 
ಅಧ್ಯಾಯದ 67-69ನೆಯ : ಸೂಕ್ತಗಳೂ ಈ "ಸೂಕ್ತವು" ಬದ್ರ್‌ ಯುದ್ದಕ್ಕಿಂತ ಮುಂಚೆ MANE‏ ٭ J ಇದಲ್ಲದೆ, ಅನ್‌ಫಾಲ್‌‏ 
ವಿವರಗಳಿಗೆ ಅನ್‌ಫಾಲ್‌. ಅಧ್ಯಾಯದ "49ನೆಯ. ಟಿಪ್ಪಣಿಯನ್ನು ನೋಡಿರಿ)‏ ۔ ಗೊರಿಡಿತ್ತೆಂಬುದನ್ನು ಸಾಬೀತುಪಡಿಸುತ್ತವೆ. : (ಹೆಚ್ಚಿನ‏ 
ಇದು ಯುದ್ದ ನಮಗ ಕುರಿತು ಸಿ ತಸ ಆದೇಶಗಳನ್ನು ನೀಡಲಾಗಿರುವ,:..ಕುರ್‌ಅನಿನ- ಪ್ರಥಮ ಸೂಕ್ತವಾಗಿದ್ದು:‏ | 


R "ಹಡ ) 


47. ಮುಹಮ್ಮದ್‌ 709 


ಇದರಲ್ಲಿ ಅಡಕವಾಗಿರುವ ಆದೇಶಗಳು, ಅವುಗಳಿಗನುಸಾರವಾಗಿ ಪ್ರವಾದಿವರ್ಯರು(ಪ) ಮತ್ತು ಅವರ ಸಂಗಡಿಗರು ಕಾರ್ಯ 
ವೆಸಗಿದ ರೀತಿ ಮತ್ತು ಕರ್ಮಶಾಸ್ತ್ರಜ್ಞರು ಈ ಸೂಕ್ತದಿಂದ ಹಾಗೂ ಪ್ರವಾದಿಯಣಸು ಆದರ್ಶದಿಂದ . ಸಹಿಸಿಕೊಂಡ 
ತತ್ವಗಳ ಸಾರಾಂಶ, ಹೀಗಿದೆ; ' 

1) ಯುದ್ಧ ದಲ್ಲಿ ಮುಸ್ಲಿಮರ ಸೇನೆಯ ಮುಖ್ಯ ಗುರಿಯು ಶತ್ರುಗಳಿಗೆ ಮುಂಜೆ ಯುದ್ಧ 'ಮಾಡಲು ಶಕ್ತಿ ಬಾರದ 
ರೀತಿಯಲ್ಲಿ ಮತ್ತು: ಯುದ್ದವು. ನಿಂತುಹೋಗುವಂತೆ ಅವರ ಯುದ್ಧಬಲವನ್ನು ಮುರಿದು. ಬಿಡುವುದಾಗಿದೆ. ಈ ಗುರಿಯನ್ನು 
ನಿರ್ಲಕ್ಷಿಸಿ ಶತ್ರುಸೈನಿಕರನ್ನು ಸೆರೆಹಿಡಿಯುವುದರಲ್ಲಿ ನಿರತರಾಗಿ ಬಿಡಬಾರದು. ಶತ್ರುವನ್ನು ಚೆನ್ನಾಗಿ ಸದೆ ಬಡಿದ ಬಳಿಕ 
ಯುದ್ಧರಂಗದಲ್ಲಿ ಕೇವಲ ಅವರ ಕೆಲವೇ ಸೈನಿಕರು ಉಳಿದಿರುವಾಗ ಸೆರೆಯಾಳುಗಳನ್ನು ಹಿಡಿಯುವುದರ ಕಡೆಗೆ ಗಮನ 
ಕೊಡಬೇಕು. 2) ಯುದ್ಧದಲ್ಲಿ ಸಿಕ್ಕಿದ ಸೆರೆಯಾಳುಗಳ ಮೇಲೆ ಕರುಣೆ ತೋರುವ ಅಥವಾ ಅವರೊಡನೆ ಪರಿಹಾರ ಧನದ 
.ವೃವಹಾರ ನಡೆಸುವ ಅಧಿಕಾರ ನಿಮಗಿದೆಯೆಂದು ಹೇಳಲಾಗಿದೆ. ಯುದ್ಧಕ್ಕೆದಿಗಳನ್ನು ವಧಿಸಬಾರದೆಂಬ ಸಾಮಾನ್ಯ ನಿಯಮವು 
ಇದರಿಂದ ಹೊರಡುತ್ತದೆ. 3) ಆದರೆ .ಈ ಸೂಕ್ತದಲ್ಲಿ ವಧೆಯನ್ನು ಸ್ಪಷ್ಟವಾಗಿ ನಿಷೇಧಿಸಿಲ್ಲವಾದ್ದರಿಂದ- ಯಾವುದಾದರೂ 
ವಿಶೇಷ ಕಾರಣದ ನಿಮಿತ್ತ ಇಸ್ಲಾಮೀ ಸರಕಾರದ ನಾಯಕನು, ಯಾರಾದರೊಬ್ಬ ಅಥವಾ ಕೆಲವು ಕೈದಿಗಳನ್ನು ವಧಿಸುವುದು 
ಆವಶ್ಯಕವೆಂದು ತಿಳಿದರೆ ಆತನು ಹಾಗೆ ಮಾಡಬಹುದು ಎಂಬುದೇ ಈ “ಸೂಕ್ತದಲ್ಲಿ ಅಲ್ಲಾಹನ ಇಂಗಿತವಾಗಿದೆಯೆಂದು 
ಪ್ರವಾದಿ(ಸ) ಅರ್ಥೈಸಿಕೊಂಡಿದ್ದರು ಮತ್ತು ಆ ಪ್ರಕಾರವೇ ಅವರು ಕಾರ್ಯವೆಸಗಿದ್ದರು. ಇದೊಂದು, ಸಾಮಾನ್ಯ ನಿಯಮ 
ವಾಗಿರದೆ, ಸಾಮಾನ್ಯ ನಿಯಮಕ್ಕಿರುವ ಒಂದು ಅಪನಾದ (ಔಸೀpಟಂಂ) ಆಗಿದ್ದು ಅಗತ್ಯವಿದ್ದಲ್ಲಿ ಮಾತ್ರ ಇದನ್ನು 
“ಉಪಯೋಗಿಸಲಾಗುವುದು. 4) ಯುದ್ಧ ಕೈದಿಗಳ ಕುರಿತು ನೀಡಲಾಗಿರುವ ಸಾಮಾನ್ಮ ಆದೇಶಗಳೇನೆಂದರೆ- ಅವರೊಂದಿಗೆ 
'ಇಹ್ಲಾನ್‌' - ಮಾಡುವುದು ಅಥವಾ ಪರಿಹಾರ ಧನದ ವೃವಹಾರ ಮಾಡುವುದು. 'ಇಹ್ಸಾನ್‌' (ಉಪಕಾರ): ಎಂಬುದರಲ್ಲಿ ನಾಲ್ಕು 
ವಿಷಯಗಳು ಸೇರಿವೆ. (ಅ) ಸೆರೆಯಲ್ಲಿರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. (ಆ) ವಧೆ ہو‎ ಅಥವಾ ಅಜೀವ 
ಸೆರೆವಾಸದ وڈ‎ ನೀಡುವ ಮೊದಲು ಅವರನ್ನು ಗುಲಾಮರನ್ನಾಗಿ ಮಾಡಿ ಮುಸ್ಲಿಮರ ವಶಕ್ಕೆ ಒಪ್ಪಿಸುವುದು. (ಇ) ಜಿಯುಿಯಾ 
ನಿಶ್ಚಯಿಸಿ ಅವರನ್ನು 'ದಿಮ್ಮೊ' (ಇಸ್ಲಾಮ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆಗಳಾಗಿ ಮಾಡುವುದು. (ಈ) ಅವರನ್ನು ಪರಿಹಾರ 
ಧನ ಪಡೆಯದೇ ಬಿಡುಗಡೆಗೊಳಿಸುವುದು. ಅವರೊಂದಿಗೆ ಪರಿಹಾರ ಧನದ ವ್ಯವಹಾರ' ನಡೆಸುವ ಮೂರು ರೂಪಗಳಿವೆ:- (ಅ) 
"ಪರಿಹಾರ ಧನ ಪಡೆದು ಅವರನ್ನು ಬಿಟ್ಟು ಬಿಡುವುದು. (ಆ) ಬಿಡುಗಡೆಯ ಶರತ್ತಿನ ಮೇರೆಗೆ ಅವರಿಂದೇನಾದರೂ ಸೇವೆ 
ಪಡೆದು ಆ ಬಳಿಕ ಬಿಟ್ಟು ಬಿಡುವುದು. (ಇ) : ಶತ್ರುವಿನ ಸೆರೆಯಲ್ಲಿರುವ ತಮ್ಮ ಸೈನಿಕರ ಬದಲಿಗೆ" ವಿನಿಮಯ ಕಾರ್ಯ 
ನಡೆಸುವುದು. ಪ್ರವಾದಿವರ್ಯರೂ(ಸ) ಸಹಾಬಿಗಳೂ(ರ) ವಿವಿಧ ಸನ್ನಿವೇಶಗಳಲ್ಲಿ ಸಂದರ್ಭಾನುಸಾರ ಈ ಎಲ್ಲ ಕ್ರಮಗಳ: 
ಪ್ರಕಾರ ವರ್ತಿಸಿದ್ದಾರೆ. 5) ಒಬ್ಬ ಯುದ್ದ ಕೈದಿಯು ಸರಕಾರದ ಸೆರೆಯಲ್ಲಿರುವವರೆಗೂ ಅವನ ಆಹಾರ, ಬಟ್ಟೆ ಮತ್ತು 
ಅವನು ರೋಗಿ ಅಥವಾ ಗಾಯಾಳುವಾಗಿದ್ದರೆ ಅವನ ಶುಶ್ರೂಷೆಗೆ ಸರಕಾರವೇ ಹೊಣೆ “ವಿಂದು ಪ್ರವಾದಿಯವರ(ಸ): ಚರ್ಯೆ 
ಮತ್ತು ಸಹಾಬಿಗಳ ವರ್ತನೆಯಿಂದ ಸಾಬೀತಾಗುತ್ತದೆ. 6) ಸೆರೆಯಾಳುಗಳಿನ್ನು ಜೀವಾವಧಿ ಸೆರೆಯಲ್ಲಿಟ್ಟು ಅವರನ್ನು ಬಲವಂತವಾಗಿ 
ದುಡಿಸುವ ಕ್ರಮವನ್ನು ಇಸ್ಲಾಮ್‌ ಧರ್ಮವು ಎಂದೂ ಇಟ್ಬುಕೊಂಡದ್ದಿಲ್ಲ. ಅವರೊಂದಿಗೆ ಅಥವಾ ಅವರ ಜನಾಂಗ 
ದೊಂದಿಗೆ ಸೆರೆಯಾಳುಗಳ ವಿನಿಮಯ ಅಥವಾ ' ಪರಿಹಾರ ಒಪ್ಪಂದವು ನಡೆಯದೆ ಇದ್ದಲ್ಲಿ ಅವರ ಮೇಲೆ 'ಇಹ್ಸಾನ್‌' 
ಮಾಡುವ ವಿಧಾನವು- ಅವರನ್ನು ಗುಲಾಮರಾಗಿ ಮಾಡಿ ವ್ಯಕ್ತಿಗಳ ಸ್ವಾಧೀನಕ್ಕೆ ಕೊಡುವುದು ಮತ್ತು ಅವರೊಂದಿಗೆ ಉತ್ತಮ 
ರೀತಿಯಲ್ಲಿ ವರ್ತಿಸಬೇಕೆಂದು ಅವರ ಯಜಮಾನರಿಗೆ" ಆದೇಶಿಸುವುದಾಗಿದೆ. 7) ಇಸ್ಲಾಮಿನಲ್ಲಿ ಕೈದಿಗಳೊಡನೆ ಸದ್ವರ್ತನೆ . 
ತೋರುವ ಮೂರನೆಯ ವಿಧಾನವು 'ಜಿರಿಯಾ' ನಿಶ್ಚಯಿಸಿ, ಅವರನ್ನು ಇಸ್ಲಾಮೊ ರಾಷ್ಟ್ರದ ದಿಮ್ಮಿ ಪ್ರಜೆಗಳಾಗಿ ಮಾಡುವುದಾಗಿದೆ: |” 
ಆಗ ಅವರು ಮುಸ್ಲಿಮರಂತೆಯೇ ಸ್ವತಂತ್ರ ಪ್ರಜೆಗಳಾಗಿ ಇಸ್ಲಾಮೊ ರಾಷ್ಟ್ರದಲ್ಲಿ ವಾಸಿಸಬಹುದು. 8) ಇಹ್ಸಾನ್‌ನ (ಉಪಕಾರದ) 
ನಾಲ್ಕನೆಯ ವಿಧಾನವು ಕೈದಿಯನ್ನು ಯಾವುದೇ ಪರಿಹಾರ ಧನ ಅಥವಾ ಪ್ರತಿಫಲ ಪಡೆಯದೆ ಹಾಗೆಯೇ ಬಿಟ್ಟು ಬಿಡು 
ವುದಾಗಿದೆ. ಇದನ್ನು ಅನುಮತಿಸಲು" ಕರ್ಮಶಾಸ್ತ್ರಜ್ಞರು ನಿಶ್ಚಯಿಸಿರುವ ಶರತ್ತೇನೆಂದರೆ- "ಒಂದು ವೇಳೆ ಮುಸ್ಲಿಮರ 
ಇಮಾಮ್‌(ರಾಷ್ಟ್ರನಾಯಕ) ಕೈದಿಗಳನ್ನು ಅಥವಾ ಅವರಲ್ಲಿ ಕೆಲವರನ್ನು ಉಪಕಾರದ ರೂಪದಲ್ಲಿ ಹಾಗೆಯೇ ಬಿಟ್ಟು ಬಿಡುವುದರಲ್ಲಿ 
. ಔಚಿತೈವನ್ನು ಕಂಡರೆ ಹಾಗೆ ಮಾಡುವುದರಲ್ಲಿ ಅಡ್ಡಿಯಿಲ್ಲ." (ಅಸ್ಸಿಯರುಲ್‌ ಕಬೀರ್‌): ಪ್ರವಾದಿವರ್ಯರ(ಸ) ಕಾಲದಲ್ಲಿ ಇದಕ್ಕೆ 
ಅನೇಕ ದೃಷ್ಟಾಂತಗಳು ಸಿಗುತ್ತವೆ ಮತ್ತು ಇವೆಲ್ಲವುಗಳಲ್ಲಿ ಔಚಿತ್ಯದ: ಅಂಶವು" ಪ್ರಧಾನವಾಗಿ ಎದ್ದು ಕಾಣುತ್ತದೆ. 9) ಧನ 
ಪರಿಹಾರವನ್ನು ಪಡೆದು ಕೈದಿಯನ್ನು ಬಿಡುಗಡೆಗೊಳಿಸುವುದರ ಉದಾಹರಣೆಯು ಪ್ರವಾದಿವರ್ಯರ(ಸ) ಕಾಲದಲ್ಲಿ ಬದ್ರ್‌ | 
ಯುದ್ದದ ವೇಳೆ ಮಾತ್ರ ಸಿಗುತ್ತದೆ. ಸಹಾಬಿಗಳ(ರ) ಕಾಲದಲ್ಲಿ ಇದಕ್ಕೆ ಉದಾಹರಣೆ ಸಿಗುವುದಿಲ್ಲ. ಕರ್ಮಶಾಸ್ತ್ರಜ್ಞರು 


ಕಾಂಡ-26 


710 ಕುರ್‌ಆನ್‌ ವ್ಯಾಖ್ಯಾನ 


bl 3 SN ANSE 335 SAH‏ کم 

ENOL Ss OS Ml 5 IS GG ಅ 

IH ol eo SEE 4 st pp 
ಮುಗಿಯುವ ತನಕ. ಇದು ನೀವು ಮಾಡಬೇಕಾದ ಕಾರ್ಯ. ಅಲ್ಲಾಹನಿಚ್ಛಿಸುತ್ತಿದ್ದರೆ ಸ್ವತಃ ಅವನೇ ಅವರನ್ನು 
ನೋಡಿಕೊಳ್ಳುತ್ತಿದ್ದನು. ಆದರೆ, ನಿಮ್ಮನ್ನು ಪರಸ್ಪರರ ಮೂಲಕ ಪರೀಕ್ಸಿಸಲಿಕ್ಕಾಗಿ (ಅವನು ಈ ಕ್ರಮ 
ಕೈಗೊಂಡನು)” ಅಲ್ಲಾಹನು, ತನ್ನ ಮಾರ್ಗದಲ್ಲಿ ಹತರಾಗುವವರ ಕರ್ಮಗಳನ್ನು ಖಂಡಿತ ವೃರ್ಥಗೊಳಿಸ 


ಲಾರನು.' ಅವನು ಅವರಿಗೆ ಮಾರ್ಗದರ್ಶನ ಮಾಡುವನು. ಅವರ ಸ್ಥಿತಿಯನ್ನು ಸುಧಾರಿಸುವನು ಮತ್ತು ಅವನು 
ಅವರಿಗೆ ಪರಿಚಯಿಸಿರುವಂತಹ ಸ್ವರ್ಗದಲ್ಲಿ ಅವರನ್ನು ಪ್ರವೇಶಗೊಳಿಸುವನು." 


ಸಾಮಾನವಾಗಿ ಇದನ್ನು ಮೆಚ್ಚುವುದಿಲ್ಲ. ಮುಸ್ಲಿಮರಿಗೆ ಅಂತಹ ಅಗತ್ಮವಿದ್ದರೆ ಧನ ಪರಿಹಾರ ಪಡೆದು ಕೈದಿಯನ್ನು ಬಿಡುಗಡೆ 
ಗೊಳಿಸಬಹುದೆಂದು ಇಮಾಮ್‌ ಮುಹಮ್ಮದರು ಅಸ್ಸಿಯರುಲ್‌ ಕಬೀರ್‌ನಲ್ಲಿ ಹೇಳುತ್ತಾರೆ. 10) ಏನಾದರೂ ಸೇವೆ ಪಡೆದು 
ಬಿಡುಗಡೆಗೊಳಿಸುವ ಉದಾಹರಣೆಯೂ ندب‎ ಯುದ್ದದ ವೇಳೆಯಲ್ಲಿ ಮಾತ್ರ ಸಿಗುತ್ತದೆ. ಕುಕೈಶ್‌ ಕೈದಿಗಳ ಪೈಕಿ ಪರಿಹಾರ 
ಧನ ನೀಡಲು ಅಶಕ್ತರಾಗಿದ್ದವರ ಬಿಡುಗಡೆಗೆ. ಅವರಲ್ಲಿ ಪ್ರತಿಯೊಬ್ಬರು ಅನ್ಸಾರ್‌ಗಳ ಹತ್ತು ಮಕ್ಕಳಿಗೆ ಓದು ಬರಹ 
ಕಲಿಸಬೇಕೆಂಬ ಶರತ್ತನ್ನು ಪ್ರವಾದಿವರ್ಯರು(ಸ) ಹಾಕಿದ್ದರು. (ಮುಸ್ನದ್‌ ಅಹ್ಮದ್‌, ತಬಕಾತ್‌ ಇಬ್ದು ಸಅದ್‌, ಕೆತಾಬುಲ್‌ 
ಅಮ್‌ವಾಲ್‌) 11) ಕೈದಿಗಳ ವಿನಿಮಯ ಕಾರ್ಯದ ಹಲವಾರು ಉದಾಹರಣೆಗಳು ಪ್ರವಾದಿವರ್ಯರ(ಸ) ಕಾಲದಲ್ಲಿ ನಮಗೆ 
ಸಿಗುತ್ತವೆ. ಇಸ್ಲಾಮ್‌, ಯುದ್ಧ ಕೈದಿಗಳ ವಿಷಯದಲ್ಲಿ ಎಲ್ಲ ಕಾಲಗಳಲ್ಲಿ ಮತ್ತು ಎಲ್ಲ ಬಗೆಯ ಸನ್ನಿವೇಶಗಳಲ್ಲಿ ಈ 
ಸಮಸ್ಯೆಯನ್ನು ಬಗೆಹರಿಸಲು ಅವಕಾಶವಿರುವಂತಹ ಒಂದು ವಿಶಾಲ ನೀತಿಯನ್ನು ರೂಪಿಸಿದೆ ಎಂದು ಈ ವಿವರಣೆಗಳಿಂದ 
ಸ್ಪಷ್ಟವಾಗುತ್ತದೆ. ಪವಿತ್ರ ಕುರ್‌ಆನಿನ ಈ ಸೂಕ್ತದಿಂದ- 'ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನು ಒಂದೋ ಸೌಜನ್ಯ ತೋರಿ ಬಿಟ್ಟು. 
ಬಿಡಬೇಕು ಅಥವಾ ಪರಿಹಾರ ಧನ ಪಡೆದು ಬಿಡುಗಡೆಗೊಳಿಸಬೇಕು' ಎಂಬ ಸಂಕ್ಷಿಪ್ತ ಅರ್ಥವನ್ನು ಮಾತ್ರ ತೆಗೆದುಕೊಳ್ಳುವವರು; 
ಯುದ್ಧ ಕೈದಿಗಳ ಸಮಸ್ಯೆಯು ಎಂತೆಂತಹ ವಿಭಿನ್ನ ಮುಖಗಳನ್ನು ಹೊಂದಿದೆ ಹಾಗೂ ವಿವಿಧ ಕಾಲಗಳಲ್ಲಿ ಅದು ಎಂತೆಂತಹ 
ಸಮಸ್ಯೆಗಳಿಗೆ. ಜನ್ಮ ನೀಡಿದೆ ಮತ್ತು ಮುಂದೆಯೂ ಎಂತೆಂತಹ ಸಮಸ್ಯೆಗಳಿಗೆ ಜನ್ಮ ನೀಡಬಲ್ಲುದು ಎಂಬುದನ್ನು” ತಿಳಿದಿಲ್ಲ. 

9. ಅರ್ಥಾತ್‌- ಅಲ್ಲಾಹನಿಗೆ 'ಮಿಥ್ಯವಾದಿಗಳನ್ನು ಸದೆಬಡಿಯುವ ಉದ್ದೇಶ ಮಾತ್ರವಿರುತ್ತಿದ್ದರೆ ಅವನು ಅದಕ್ಕಾಗಿ 
ನಿಮ್ಮನ್ನು ಅವಲಂಬಿಸಬೇಕಾಗಿರಲಿಲ್ಲ. ಅವನು ಈ ಕೆಲಸವನ್ನು ಒಂದು ಭೂಕಂಪ ಅಥವಾ ಚಂಡಮಾರುತದ ಮೂಲಕ ರೆಪ್ಪೆ 
ಬಡಿಯುವಷ್ಟರೊಳಗೆ ಮಾಡಿ ಮುಗಿಸಿ ಬಿಡುತ್ತಿದ್ದನು. ಆದರೆ ಅವನು, ಮಾನವರಲ್ಲಿರುವ ಸತ್ಮನಿಷ್ಠರು ಮಿಥ್ಮವಾದಿಗಳೊಂದಿಗೆ 
ಘರ್ಷಿಸಿ ಅವರ ವಿರುದ್ಧ ಹೋರಾಡಬೇಕೆಂದೂ, ಈ ಮೂಲಕ ಈ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರಲ್ಲಿ ಇರುವಂತಹ ಗುಣಗಳು 
ಸಂಪೂರ್ಣವಾಗಿ: .ಹೊರಗೆಡಹಲ್ಪಡಬೇಕೆಂದೂ ಆ ಬಳಿಕ ಪ್ರತಿಯೊಬ್ಬನಿಗೆ دہ‎ ಯಾವ ಸ್ಥಾನಮಾನಕ್ಕೆ ಅರ್ಹನಾಗಿರುವನೋ 
ಅದನ್ನು ಕೊಟ್ಟು ಬಿಡಬೇಕೆಂದೂ ಬಯಸುತ್ತಾನೆ. 

10. ಅಂದರೆ ಒಬ್ಬನು ದೇವ ಮಾರ್ಗದಲ್ಲಿ ಹತನಾದರೆ ಅದರ ಅರ್ಥ ಅವನ ಜೀವ ನಷ್ಟವಾಯಿತೆಂದಾಗಲಿ ಅವನು 
ಮಾಡಿದ್ದೆಲ್ಲವೂ ಅವನ ಮಟ್ಟಿಗೆ ನಿಷಪ್ಪ್ಟಯೋಜಕವಾಗಿ ಬಿಟ್ಟಿತೆಂದಾಗಲಿ ಅಲ್ಲ. ಹುತಾತ್ಮನ ತ್ಯಾಗದಿಂದ ಅವನ ಅನಂತರ ಈ 
ಲೋಕದಲ್ಲಿ ಬದುಕಿ ಉಳಿದು ಅದರಿಂದ ಪ್ರಯೋಜನ ಪಡೆಯುವವರಿಗೆ ಮಾತ್ರ ಪ್ರಯೋಜನವಾಗುವುದೆಂದೂ ಆದರಿಂದ 
ಹುತಾತ್ಮನ ಸ್ವಂತಕ್ಕೆ ಯಾವ ಪ್ರಯೋಜನವೂ ಇಲ್ಲವೆಂದೂ ತಿಳಿಯುವವರು ತಖ್ಪಬಿದ್ದಿದ್ದಾರೆ. ವಾಸ್ತವದಲ್ಲಿ ಸ್ವತಃ 
ಹುತಾತ್ಮನಾಗುವವನಿಗೂ ಇದು ಲಾಭದ ವ್ಯವಹಾರವಾಗಿದೆಯೇ ಹೊರತು ನಷ್ಟದ್ದಲ್ಲ. 

11. ಇದು ದೇವ ಮಾರ್ಗದಲ್ಲಿ ಪ್ರಾಣತ್ಕಾಗ ಮಾಡುವವರಿಗೆ ಸಿಗುವ ಲಾಭ. ಇದರ ಮೂರು ಅಂತಸ್ತುಗಳನ್ನು 
ವಿವರಿಸಲಾಗಿದೆ. 1) ಅಲ್ಲಾಹನು ಅವರಿಗೆ ಮಾರ್ಗದರ್ಶನ ಮಾಡುವನು. 2) ಅವರ' ಸ್ಥಿತಿಯನ್ನು ಸುಧಾರಿಸುವನು. 3) ಅವನು 


5008-6 


47. ಮುಹಮ್ಮದ್‌ 711 


7 ے کےوو سو‎ pee 2 4 7 3322 
5 ENS CaN ES Sos Als 
0 > po 143 3% ا‎ 
ھی‎ Kz 4 UNAS Sh ied ಪಃ 
ےو کے‎ 3  .. 7 
لھی دمر ال2‎ ಹಿಮ الأرض قینظروا اک تل می‎ A 
ME 7 NHANES KE Gs Kis 
po ےھ‎ pd ۶ “1 کے ے‎ pa >2 3ರ 
KES NE مکذا‎ NOE aI 
(7-12) ಸತ್ಯವಿಶ್ವಾಸಿಗಳೇ, . ನೀವು ಅಲ್ಲಾ ಹನಿಗೆ ಸಹಾಯ ಮಾಡಿದರೆ, ಅವನು ನಿಮಗೆ ಸೆಹಾಯ 
ಮಾಡುವನು? ಮತ್ತು ನಿಮ್ಮ ಪಾದಗಳನ್ನು ಸ್ಲಿರಗೊಳಿಸುವನು. ಇನ್ನು ಸತ್ಯನಿಷೇಧಿಗಳ ವಿಷಯ. ಅವರಿಗಂತೂ 
ವಿನಾಶ ಕಾದಿದೆ? ಮತ್ತು ಅಲ್ಲಾಹನು ಅವರ ಕರ್ಮಗಳನ್ನು ಬ್ರಷ್ಟಗೊಳಿಸಿಬಿಟ್ಟಿರುವನು. ಏಕೆಂದರೆ ಅವರು 
ಅಲ್ಲಾಹನು ಅವತೀರ್ಣಗೊಳಿಸಿದುದನ್ನು ಇಷ್ಟಪಡಲಿಲ್ಲ." ಆದುದರಿಂದ ಅಲ್ಲಾಹನು ಅವರ ಕರ್ಮ 
ಗಳನ್ನು ವೃರ್ಥಗೊಳಿಸಿಬಿಟ್ಟನು. ಅವರಿಗಿಂತ ಮುಂಚೆ ಗತಿಸಿದವರ ಗತಿಯೇನಾಯಿತೆಂಬುದನ್ನು ಕಂಡು 
ಕೊಳ್ಳಲು ಅವರು ಭೂಮಿಯಲ್ಲಿ ಸೆಂಚರಿಸಲಿಲ್ಲ; ವೇ? ಅಲ್ಲಾಹನು ಅವರ ಸರ್ವಸ್ವವನ್ನೂ ಧ್ವೈಂಸಗೊಳಿಸಿದನು. 


ಈ ಸತ್ಕನಿಷೇಧಿಗಳಿಗೆ ಇಂತಹದೇ ಗತಿ ವಿಧಿಸಲ್ಪಟ್ಟಿದೆ.' ಇದೇಕೆಂದರೆ ಸತ್ಯ ವಿಶ್ವಾಸಿಗಳ ಸಹಾಯಕನು 
ಅಲ್ಲಾಹನಾಗಿದ್ದಾನೆ ಮತ್ತು ಸತ್ಯನಿಷೇಧಿಗಳಿಗೆ ಯಾರೂ ಸಹಾಯಕರಿಲ್ಲ.' ಸತ್ಯವಿಶ್ವಾಸವನ್ನು ಸ್ವೀಕರಿಸಿ | : 


ಅವರನ್ನು ಈಗಾಗಲೇ ಅವರಿಗೆ ಪರಿಚಯಿಸಲಾಗಿರುವ ಸ್ವರ್ಗಕ್ಕೆ ಪ್ರವೇಶಗೊಳಿಸುವನು. ಇಲ್ಲಿ ಮಾರ್ಗದರ್ಶನವೆಂದರೆ 
ಸ್ವರ್ಗದೆಡೆಗೆ ಮಾರ್ಗದರ್ಶನ ಮಾಡುವುದಾಗಿದೆ ಎಂಬುದು ವ್ಯಕ್ತ. ಪರಿಸ್ತಿತಿಯನ್ನು ಸುಧಾರಿಸುವುದೆಂದರೆ, ಸ್ವರ್ಗಕ್ಕೆ ಪ್ರವೇಶ 
ಗೊಳಿಸುವ ಮುನ್ನ ಅಲ್ಲಾ; ಹನು ಅವರನ್ನು ಗೌರವಾನ್ವಿತರಾಗಿ ಮಾಡಿ, ಅಲ್ಲಿಗೆ ಒಯ್ಕುವನು ಮತ್ತು ಲೌಕಿಕ ಜೀವನದಲ್ಲಿ 
ಅವರಿಗೆ ತಗಲಿದ್ದ ಎಲ್ಲ" ಮಾಲಿನ್ಮಗಳನ್ನೂ ಹೋಗಲಾಡಿಸುವನು. ಮೂರನೆಯ ಅಂತಸ್ತಿನ ತಾತ್ಸರ್ಯವೇನೆಂದರೆ- ಅಲ್ಲಾಹನು 
ಅವರಿಗಾಗಿ ಒದಗಿಸಿಟ್ಟಿರುವ ಸ್ವರ್ಗ ಹೇಗಿದೆ ಎಂಬುದನ್ನು ಅವರಿಗೆ ಕುರ್‌ಆನ್‌ ಮತ್ತು ಪ್ರವಾದಿವರ್ಯರ(ಸ) ಮೂಲಕ" ಈ 
ಲೋಕದಲ್ಲೇ ತಿಳಿಸಿ ಬಿಟ್ಟಿರುವನು. ” 

12. ಅಲ್ಲಾಹನಿಗೆ ಸಹಾಯ ಮಾಡುವುದೆಂಬುದರ ಸರಳವಾದ ಅರ್ಥ- ಅವನ ವಚನವನ್ನು ಉತ್ಸಾನಗೊಳಿಸಲಿಕ್ಕಾಗಿ ۱ 
ತನುಧನಗಳಿಂದ ಜಿಹಾದ್‌(ಹೋರಾಟ) ನಡೆಸುವುದು ಎಂದಾಗಿದೆ. ಆದರೆ ಇದಕ್ಕೆ ಆಳವಾದ ಒಂದು ಅರ್ಥವೂ ಇದೆ. ಅದನ್ನು 
ನಾವು ಇದಕ್ಕೆ ಮುಂಚೆ ವಿವರಿಸಿರುತ್ತೇವೆ. (ಆಲಿ ಇಮ್ರಾನಿನ 50ನೆಯ ಟಿಪ್ಪಣಿಯನ್ನು ನೋಡಿರಿ) 

13. ಮೂಲದಲ್ಲಿ "ಫತಲ್‌ಸಲ್ಲಹುಮ್‌” ಎಂಬ ಪದಗಳಿವೆ. ಎಡವಿ ಮುಖಿ ಕೆಳಗಾಗಿ ಬೀಳುವುದಕ್ಕೆ: 'ತಲ್‌ಸ್‌' ಎಂದು 
ಹೇಳಲಾಗುತ್ತದೆ. 

14. ಅರ್ಥಾತ್‌- ಅವರು ತಮ್ಮ ಹಳೆಯ ಅಜ್ಞಾನವನ್ನೇ ಮೆಚ್ಚಕೊಂಡರು. ನೇರ ಮಾರ್ಗವನ್ನು ತೋರಿಸಿಕೊಡಲಿಕ್ಕಾಗಿ 
ಅಲ್ಲಾಹನು ಅವತೀರ್ಣಗೊಳಿಸಿದ್ದ ಬೋಧನೆಯನ್ನು ಮೆಚ್ಚಲಿಲ್ಲ. 

15. ಈ ವಾಕ್ಕಕ್ಕೆ ಎರಡು ಅರ್ಥಗಳಿವೆ. رر‎ ಆ ಸತ್ಕೆನಿಷೇಧಿಗಳು ಎಂತಹ ವಿನಾಶಕ್ಕೆ ತುತ್ತಾದರೋ, ಅಂತಹದೇ 
ವಿನಾಶವನ್ನು, ಪ್ರವಾದಿವರ್ಯರ(ಸು ಸಂದೇಶವನ್ನು ಸ್ವೀಕರಿಸಲೊಲ್ಲದ ಈ ಸತ್ಯನಿಷೇಧಿಗಳಿಗೂ ವಿಧಿಸಲಾಗಿದೆ. 2) ಅವರ 
ವಿನಾಶವು ಕೇವಲ ಲೌಕಿಕ ಯಾತನೆಯೊಂದಿಗೆ ಮುಗಿದು ಹೋಗಿಲ್ಲ. ಇದೇ ವಿನಾಶವನ್ನು ಅವರಿಗಾಗಿ ಪರಲೋಕದಲ್ಲೂ 
ವಿಧಿಗೊಳಿಸಲಾಗಿದೆ. j 

16. ಪ್ರವಾದಿವರ್ಯರುಸು ಉಹುದ್‌ ಯುದ್ಧದಲ್ಲಿ ಗಾಯಗೊಂಡು ಕೆಲವು ಮಂದಿ ಸಹಾಬಿಗಳೊಂದಿಗೆ ಒಂಡು 
ತಪ್ಪಲಿನಲ್ಲಿ ನಿಂತಿದ್ದಾಗ ಅಬೂ ಸುಫಿಯಾನನು "ಲನಾ ಉರ್ಬಾ ಲಾ ಉರ್ಬಾ ಲಕುಮ್‌" (ನಮಗೆ. ಉರ್ದ್ನಾ ಇದೆ. ನಿಮಗೆ 


ಕಾಂಡ-26 


712 ಕುರ್‌ಆನ್‌ ವ್ಯಾಖ್ಯಾನ 


سے وی آکڈ Si‏ 
SEA‏ علی بنا نین کی کمن وی ವಹಿಸ‏ سس 
SHEE -- ೫ CE: ಕಥೇ‏ 


اس 


59 یش شس رت 2 لہ 


ಸತ್ಯರ್ಮವೆಸಗುವವರನ್ನು: ಅಲ್ಲಾ ಹನು ತಳಭಾಗದಲ್ಲಿ ಕಾಲುವೆಗಳು ಹರಿಯುವಂತಹ ಸ್ವರ್ಗೋದ್ಯಾನಗಳಲ್ಲಿ 
ಪ್ರವೇಶಗೊಳಿಸುವನು. ಸತ್ಯನಿಷೇಧಿಗಳು ಕೆಲವೇ ದಿನಗಳ ಲೌಕಿಕ ಜೀವನದ ಸುಖವನ್ನು ಭೋಗಿಸುತ್ತಿದ್ದಾರೆ, 
ಪ್ರಾಣಿಗಳುಂಡಂತೆ ಉಣ್ಣುತ್ತಾರೆ, ನರಕವೇ ಅವರ ಅಂತಿಮ ನೆಲೆಯಾಗಿದೆ. 

: نوں‎ 15) ಸಂದೇಶವಾಹಕರೇ, ನಿಮ್ಮನ್ನು " ಹೊರಹಾಕಿದ ನಾಡಿಗಿಂತ ಬಹಳಷ್ಟು ಬಲಿಷ್ಮವಾಗಿದ್ದ 
ಅದೆಷ್ಟೋ "ನಾಡುಗಳು ಈ -ಹಿಂದೆ ಗಶಿಸಿವೆ. ನಾವು ಅವರನ್ನು ನಾಶಗೊಳಿಸಿಬಿಟ್ಟೆವುು ಅವರನ್ನು ರಕ್ಷಿಸು 
ವವರಾರೂ ಇರಲಿಲ್ಲ. ತನ್ನ ಪ್ರಭುವಿನ ಕಡೆಯಿಂದ ಒಂದು ಸುಸ್ಪಷ್ಟ ಸನ್ಮಾರ್ಗದಲ್ಲಿ, ರುವವನು -ಯಾರ 
ಪಾಲಿಗೆ ಅವರ ದುಷ್ಟತ್ಯಗಳು ಸುಂದರಗೊಳಿಸಲ್ಪಟ್ಟವೆಯೋ ಮತ್ತು ಯಾರು ತಮ್ಮ ಸ್ವೇಚ್ಛೆಗಳ 
ಅನುಯಾಯಿಗಳಾಗಿ ಬಿಟ್ಟಿರುವರೋ- ಅವರಂತೆ" ಆಗಬಲ್ಲ; ನೇ? ಧರ್ಮನಿಷ್ಠ: ರಿಗೆ ವಾಗ್ದಾನ ಮಾಡಲಾಗಿರುವ 


ಉರ್ಬಾ ಇಲ್ಲ) ಎಂದು ಘೋಷಿಸಿದನು. ಆದಕ್ಕೆ ಪ್ರವಾದಿವರ್ಯರು(ಸ) - "ಅಲ್ಲಾಹು ಮೌಲಾನಾ ವಲಾ ಮೌಲಾ ಲಕುಮ್‌” 
(ನಮ್ಮ موا‎ ಸಹಾಯಕನೂ ಅಲ್ಲಾಹನಾಗಿದ್ದಾನೆ. ನಿಮಗೆ ರಕ್ಷೆಕನೂ ಸಹಾಯಕನೂ ಯಾರೂ ಇಲ್ಲ) ಎಂದು ಆತನಿಗೆ 
ಉತ್ತರ ಕೊಡಿರೆಂದು ಸಹಾಬಿಗಳೊಡನೆ ' ಹೇಳಿದರು. ಅವರ' ಈ ಉತ್ತರವು ಈ ಸೂಕ್ತದಿಂದಲೇ ಆರಿಸಲ್ಪಟ್ಟುದಾಗಿದೆ. " 

17. ಅರ್ಥಾತ್‌- ಪ್ರಾಣಿಯೂ ಆಹಾರ ತಿನ್ನುತ್ತದೆ. ಆದರೆ ಈ ಆಹಾರ ಎಲ್ಲಿಂದ ಬಂತು, ಯಾರು ಇದನ್ನು ಉಂಟು 
“ಮಾಡಿದರು, ಇದರಿಂದಾಗಿ ನನಗೆ ನನ್ನ ಅನ್ನದಾತನ ಬಗ್ಗೆ ಯಾವ ಹೊಣೆಗಾರಿಕೆಗಳು ಉಂಟಾಗುತ್ತವೆ ಇತ್ಕಾದಿ ಯಾವ 
, ವಿಷಯವನ್ನೂ ಅದು ಆಲೋಚಿಸುವುದಿಲ್ಲ. ಅದೇ ರೀತಿ .ಇವರು ಕೂಡಾ ಕೇವಲ ಶಿನ್ನುವುದರಲ್ಲೇ ಮಗ್ನರಾಗಿದ್ದಾರೆ. ಮೇಯುವುದು 
ಬಿಟ್ಟರೆ ಅದರಾಚೆ ಯಾವ ವಿಷಯದ ಚಿಂತೆಯೂ ಇವರಿಗಿಲ್ಲ. 

. .18. ಪ್ರವಾದಿವರ್ಯರಿಗೆ(ಸು ಮಕ್ಕಾವನ್ನು ಬಿಟ್ಟು ಬಂದುದರಿಂದಾಗಿ ತುಂಬಾ ದುಃಖವಾಗಿತ್ತು. ಹಿಜ್ರತ್‌ ಮಾಡಲು 
(ವಲಸೆ . ಹೋಗಲು) ನಿರ್ಬಂಧಿತರಾದಾಗ (ಅವರು ಪಟ್ಟಣದಿಂದ ಹೊರಗೆ ಬಂದು ಮಕ್ಕಾದ ಕಡೆಗೆ ಮುಖಮಾಡಿ, "ಓ 
ಮಕ್ಕಾ! ಲೋಕದ ಇತರ ಎಲ್ಲ ಪಟ್ಟಣಗಳಿಗಿಂತ ನೀನು ಅಲ್ಲಾಹನಿಗೆ ಹೆಚ್ಚು ಪ್ರಿಯವಾಗಿರುವೆ. ಅಲ್ಲಾಹನ ಇತರೆಲ್ಲ 
ಪಟ್ಟಣಗಳಿಗಿಂತೆ. “ನನಗೆ: ನಿನ್ನ ಮೇಲೆ ಅಧಿಕ -ಪ್ರೀತಿಯಿದೆ. ಈ. ಸತ್ಯನಿಷೇಧಿಗಳು ನನ್ನನ್ನು ಹೊರಗೆ ಹಾಕದಿರುತ್ತಿದ್ದರೆ 
ನಾನು ನಿನ್ನನ್ನು ಬಿಟ್ಟು ಎಂದಿಗೂ ಹೋಗುತ್ತಿರಲಿಲ್ಲ” ಎಂದು ಹೇಳಿದ್ದರು. ಇದಕ್ಕಾಗಿಯೇ ಹೀಗೆ ಹೇಳಲಾಗಿದೆ ಮಕ್ಕಾದವೆರು 
ನಿಮ್ಮನ್ನು ಹೊರಕ್ಕಟ್ಟಿ  ತಾವೇನೋ ಬಹುದೊಡ್ಡ ಯಶಸ್ಸನ್ನು ಗಳಿಸಿದ್ದೇವೆಂದು ಭಾವಿಸಿಕೊಂಡಿದ್ದಾರೆ. ಆದರೆ ವಸ್ತುತಃ 
ಅವರು ಹೀಗೆ ಮಾಡಿ ತಮ್ಮ ವಿನಾಶವನ್ನಷ್ಟೆ ٹیس‎ ಈ ಸೂಕ್ತವು ಹಿಜ್ರತಿನ ನಂತರದ ಸಮೂೊಪ ಕಾಲದಲ್ಲೇ 
ಅವತೀರ್ಣಗೊರಿಡಿರಟೇಕೆಂದು ಇದರ ವಿವರಣಾ ಶೈಲಿಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. 

19. ಅರ್ಥಾತ್‌- ಪ್ರವಾದಿವರ್ಯರಿಗೂಸ) ಅವರ” ಅನುಯಾಯಿಗಳಿಗೂ ಅಲ್ಲಾಹನ ಕಡೆಯಿಂದ ಒಂದು ಸುಸ್ಪಷ್ಟ ನೇರ 
ಮಾರ್ಗ ಸಿಕ್ಕಿರುವಾಗ ಹಾಗೂ ಸಂಪೂರ್ಣ ಜ್ಞಾನದ ಬೆಳಕಿನಲ್ಲಿ ಅವರು ಅದರಲ್ಲಿ ಸ್ಥಿರವಾಗಿಯೂ ಇರುವಾಗ, ಅವರು ಹಳೆಯ 
ಅಜ್ಞಾನಕ್ಕೇ ಅಂಟಿಕೊಂಡಿರುವವರ ಜೊತೆ ನಡೆಯಲು ಹೇಗೆ ಸಾಧ್ಯ? ಈಗ ಇವೆರಡೂ ಪಂಗಡಗಳ ಜೀವನವು ಈ ಲೋಕ 
ದಲ್ಲಾಗಲಿ ಪರಲೋಕದಲ್ಲಾಗಲಿ ಏಕಪ್ರಕಾರವಾಗಿರಲು ಸಾಧ್ಯವೇ ಇಲ್ಲ. " 


ಕಾಂಡ-26 


- 47. ಮುಹಮ್ಮದ್‌ 713 


EL BI 1ک‎ 
“ple 2 > ಜ್ಞ ೨ 3 A می 2 ک1‎ ಸ್ಥಿ 
: کاڈ‎ 7 SD SL gl ಮ 
“ಥಿ ہے‎ p- po ۶ - 

ಗ್ರ ಹಿ ಹಸಿವ SS 

- 81 سے کےا NY‏ جے 1 - 

[1-۳ GLb وتو‎ ಡಿ Wk FNS als اذا‎ Go 
ಆ ಸ್ವರ್ಗದ ವಿಶೇಷತೆಯೇನೆಂದರೆ ಅದರಲ್ಲಿ ತಿಳಿನೀರಿನ ಕಾಲುವೆಗಳು. ಹರಿಯುತ್ತಿರುವುವು,. ಸ್ವಲ್ಪವೂ 
ರುಚಿ وٹ‎ ಹಾಲಿನ ಕಾಲುವೆಗಳು ಹರಿಯುತ್ತಿ ಶ್ರಿರುವುವು. ಕುಡಿಯುವವರಿಗೆ ಅತ್ಯಂತ ರುಚಿಕರ 
ವಾಗಿರುವ ಮದಿರೆಯ ಕಾಲುವೆಗಳು ಹರಿಯುತ್ತಿರುವುವು,* ಅತ್ಯಂತ ತಿಳಿಯಾದ ಜೇನಿನ, ಕಾಲುವೆಗಳು 
ಹರಿಯುತ್ತಿರುವುವು.೫ ಅದರಲ್ಲಿ ಅವರಿಗಾಗಿ ಎಲ್ಲ ಬಗೆಯ ಫಲಗಳಿರುವುವು ಮತ್ತು ಅವರ ಪ್ರಭುವಿನ 
ಕಡೆಯಿಂದ ಕ್ಷಮೆ ಇರುವುದು.*' (ಇಂತಹ ಸ್ಫರ್ಗ ಯಾರ ಪಾಲಿಗೆ ಬರಲಿದೆಯೋ ಅವನು) ಸದಾಕಾಲ 
ನರಕದಲ್ಲೇ ವಾಸಿಸಲಿರುವ ಮತ್ತು ` ಕರುಳುಗಳನ್ನು ಕತ್ತರಿಸಿ ಬಿಡುವಂತಹ ಕುದಿಯುವ ನೀರನ್ನು 
ಕುಡಿಸಲ್ಪಡಲಿರುವ ಜನರಿಗೆ ಸಮಾನನಾಗಬಲ್ಲನೇ? 


(16-18) ಇವರಲ್ಲಿ ಕೆಲವರು ನಿಮ್ಮ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಾರೆ. ಆ ಬಳಿಕ 
ನಿಮ್ಮಲ್ಲಿಂದ ಹೊರಟು, ಹೋದಾಗ, ಜ್ಞಾನದ ಅನುಗ್ರಹ ನೀಡಲ್ಪಟ್ಟಿವರೊಡನೆ, "ಈಗ ತಾನೆ ಇವರು 


"20. ಮೂಲದಲ್ಲಿ "ಮಾಇನ್‌ ಗೈರಿ ಆಸಿನ್‌" ಎಂಬ ಪದಗಳಿವೆ. ರುಚಿ ಮತ್ತು ಬಣ್ಣ ಬದಲಾಗಿರುವ ನೀರನ್ನು ಅಥವಾ 
"ಯಾವುದಾದರೂ ವಾಸನೆಯುಂಟಾಗಿರುವ ನೀರನ್ನು 'ಆಸಿನ್‌: ಎನ್ನುತ್ತಾರೆ. ಭೂಲೋಕದಲ್ಲಿ ಹೊಳೆ ಮತ್ತು ಕಾಲುವೆಗಳ ನೀರು 
ಸಾಮಾನ್ಯವಾಗಿ ಹೀಗಾಗಿ ಬಿಡುತ್ತದೆ. ಆದುದರಿಂದ ಸ್ವರ್ಗದ ನದಿ ಮತ್ತು ಕಾಲುವೆಗಳ ನೀರು 'ಗೈರ್‌ ಆಸಿನ್‌' ಆಗಿರುವುದೆನ್ನಲಾಗಿದೆ. 
ಅರ್ಥಾತ್‌- ಅದು ಅತ್ಯಂತ ತಿಳಿಯಾಗಿಯೂ ಶುದ್ಧವಾಗಿಯೂ ಇರುವುದು. ۱ 

21. "ಅದು ಪ್ರಾಣಿಗಳ ಕೆಚ್ಚಲಿನಿಂದ ಹೊರಟ ಹಾಲಾಗಿರಲಾರದು” ಎಂದು ಹದೀಸ್‌ನಲ್ಲಿ ಇದರ ವಿವರಣೆ ಬಂದಿದೆ. 
ಅರ್ಥಾತ್‌- ಅಲ್ಲಾಹನು ಈ ಹಾಲನ್ನು ಬುಗ್ಗೆಗಳ ರೂಪದಲ್ಲಿ ನೆಲದಿಂದ ಹೊರಡಿಸುವನು ಮತ್ತು ಕಾಲುವೆಗಳ ರೂಪದಲ್ಲಿ 
ಹರಿಸಿ ಬಿಡುವನು. ಈ ಸಹಜ ಹಾಲಿನ ಪ್ರಶಂಸೆ ಮಾಡುತ್ತ- "ಇದರ ರುಚಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸ ಬಂದಿರಲಾರದು” ಎನ್ನಲಾಗಿದೆ. 
ಅರ್ಥಾತ್‌- ಪ್ರಾಣಿಗಳ ಕೆಚ್ಚಲಿನಿಂದ ಪಡೆಯುವ" ಯಾವುದೇ ಹಾಲಿನಲ್ಲಿರುವಂತಹ ವಾಸನೆ ಅದರಲ್ಲಿರಲಾರದು: ' 

22. ಈ ಮದಿರೆಯ ಕುರಿತು "ಅದು, ಮನುಷ್ಯರು ತಮ್ಮ ಪಾದಗಳಿಂದ ತುಳಿದು ಹಿಂಡಿದ ಮದಿರೆಯಾಗಿರಲಾರದು" 
ಎಂದು ಹದೀಸ್‌ನಲ್ಲಿ ಇದನ್ನು ವಿವರಿಸಲಾಗಿದೆ. ಅರ್ಥಾತ್‌- ಅದು ಭೂಲೋಕದಲ್ಲಿ ತಯಾರಿಸುವಂತೆ ۰ ಹಣ್ಣುಗಳನ್ನು 
ಕೊಳೆಯಿಸಿ, ಪಾದಗಳಿಂದ ತುಳಿದು ಅರ್ಕ ತೆಗೆದ ಮದ್ಯವಾಗಿರಲಾರದು. ಅದನ್ನು ಅಲ್ಲಾಹನು ಚಿಲುಮೆಗಳ ರೂಪದಲ್ಲಿ 
ಹೊರಡಿಸಿ ಕಾಲುವೆಗಳ ರೂಪದಲ್ಲಿ ಹರಿಸಿ ಬಿಡುವನು ಮತ್ತು ಅದನ್ನು ವಿವರಿಸುತ್ತ "ಅದು ಕುಡಿಯುವವರಿಗೆ ಅತ್ಕಂತ 
ರುಚಿಕರವಾಗಿರುವುದು.” ಅರ್ಥಾತ್‌- ಭೂಲೋಕದ ಮದ್ಯದಂತೆ ಕಹಿಯಾಗಿಯೂ ದುರ್ವಾಸನೆಯುಳ್ಳದ್ದೂ ಆಗಿರಲಾರದು 
ಎನ್ನಲಾಗಿದೆ. (ಹೆಚ್ಚಿನ ವಿವರಣೆಯನ್ನು ಅಸ್ಸಾಫ್ಸಾತ್‌ 27 ಮತ್ತು ಅತ್ತೂರ್‌ ಅಧ್ಯಾಯದ 18ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) 

23. ಹದೀಸ್‌ನಲ್ಲಿ ಇದರ ವಿವರಣೆ ಹೀಗೆ ಬಂದಿದೆ: "ಅದು ನೊಣಗಳ ಹೊಟ್ಟೆಯಿಂದ ಹೊರಟ ಜೇನಾಗಿರಲಾರದು." 
ಅರ್ಥಾತ್‌- ಅದೂ ಚಿಲುಮೆಗಳಿಂದ ಹೊರಡುವುದು ಮತ್ತು ಕಾಲುವೆಗಳಲ್ಲಿ ಹರಿಯುವುದು. ಆದುದರಿಂದ ಅದರಲ್ಲಿ ಮಯಣ, 1 
ತೊಟ್ಟಿಯ ಚೂರುಗಳು ಮತ್ತು ಸತ್ತ ನೊಣಗಳ ಅಂಗಾಂಗಗಳು ಇರಲಾರವು. ಅದು ಶುದ್ದ ಜೇನಾಗಿರುವುದು. 

24. ಸ್ವರ್ಗದ ಈ ಅನುಗ್ರಹಗಳನ್ನು ವಿವರಿಸಿದ ಬಳಿಕ ಅಲ್ಲಾಹನ ಕಡೆಯಿಂದ ಕ್ಷಮೆಯ ಕುರಿತು ಪ್ರಸ್ತಾಪಿಸಿರುವುದಕ್ಕೆ 
| ಎರಡು ಅರ್ಥಗಳಿರಬಹುದು- 1) ಅಲ್ಲಾಹನು ಅವರನ್ನು ಕ್ಷಮಿಸುವನೆಂಬುದು ಇವೆಲ್ಲವುಗಳಿಗಿಂತ ಮಿಗಿಲಾದ ಅನುಗ್ರಹವಾಗಿದೆ. 


ಕಾಂಡ-26 


714 ಕುರ್‌ಆನ್‌ ವ್ಯಾಖ್ಯಾನ 


i eT ES 5 2 FE i Aj 
7 ہے سسمے وی لا الا‎ 
SAS SEEN SS SEK GUL 


ಹೇಳಿದ್ದೇನು?" ಎಂದು ಕೇಳುತ್ತಾರೆ. ಅಲ್ಲಾ ಹನು ಮುದ್ರೆಯೊತ್ತಿರುವುದು ಇವರದೇ ಹೃದಯಗಳಿಗೆ ಮತ್ತು 
ಇವರು ತಮ್ಮ ಸ್ಟೇಚ್ಛೆಗಳ ಅನುಯಾಯಿಗಳಾಗಿ ಬಿಟ್ಟಿರುವರು. ಸನ್ಮಾರ್ಗ ಹೊಂದಿದವರಿಗೆ ಅಲ್ಲಾಹನು 
ಇನ್ನಷ್ಟು ಹೆಚ್ಚು ಮಾರ್ಗದರ್ಶನ ನೀಡುತ್ತಾನೆ” ಮತ್ತು ಅವರಿಗೆ ಅವರ ಪಾಲಿನ ತಕ್ಕಾ(ಧರ್ಮನಿಷ್ಠೆ)ವನ್ನು' 
ದೆಯಪಾಲಿಸುತ್ತಾನೆ.* ಈಗ ಇವರೇನು, ಲೋಕಾಂತ್ಕವು ಹಠಾತ್ರ ನೆ ತಮ್ಮ ಮೇಲೆ ಬಂದೆರಗುವುದನ್ನು 
ಕಾಯುತ್ತಿರುವರೇ?” ಅದರ 'ಕುರುಹುಗಳಂತು ಬಂದು ಬಿಟ್ಟಿವೆ. ಇನ್ನು ಅದುವೇ ಬಂದು ಬಿಟ್ಟಾಗ, 
ಇವರಿಗೆ ಉಪದೇಶ ಸ್ವೀಕರಿಸಲು ಯಾವ ಅವಕಾಶ ತಾನೇ ಉಳಿದಿರುವುದು? 


2) ಭೂಲೋಕದಲ್ಲಿ ಅವರಿಂದ ಸಂಭವಿಸಿರಬಹುದಾದ ಲೋಪದೋಷಗಳ ಪ್ರಸ್ತಾಪವನ್ನೂ ಸ್ವರ್ಗದಲ್ಲಿ ಅವರ ಮುಂದೆ 
ಎತ್ತಲಾಗದು. ಅಲ್ಲಾಹನು ಅವುಗಳನ್ನೆಲ್ಲ ಶಾಶ್ವತವಾಗಿ ಅಡಗಿಸಿ ಬಿಡುವನು. 

25. ಇದು ಪ್ರವಾದಿವರ್ಯರ(ಸ) ಕೂಟದಲ್ಲಿ ಬಂದು ಕೊರುತ್ತಿದ್ದ ಸತ್ಯನಿಷೇಧಿಗಳ, ಕಪಟವಿಶ್ವಾಸಿಗಳೆ ಮತ್ತು ಗ್ರಂಥ 
ದವರ ವಿಷಯವಾಗಿದೆ. ಅವರು ಪ್ರವಾದಿವರ್ಯರ(ಸ) ಆದೇಶಗಳನ್ನೂ ಪವಿತ್ರ ಕುರ್‌ಆನಿನ ಸೂಕ್ತ ಕ್ರಗಳನ್ನೂ ಕೇಳುತ್ತಿ ದ್ದರು. ಆದರೆ 
ಅವರ ಗಮನವು ಪ್ರವಾದಿವರ್ಯರ(ಸ) ಮಾತುಗಳಿಡೆಗೆ ಇರುತ್ತಿರಲಿಲ್ಲ. ಆದುದರಿಂದ ಅವರು ಎಲ್ಲ ್ಲಿವನ್ನೂ ಕೇಳಿಯೂ ಏನನ್ನೂ 
ಕೇಳದವರಂತಿದ್ದರು. ಹೊರಗೆ ಹೋಗಿ ಮುಸ್ಲಿಮರೊಡನೆ, "ಈಗ ತಾನೇ ಅವರು ಹೆ ಹೇಳುತ್ತಿದ್ದುದೇನು?” ಎಂದು ಕೇಳುತ್ತಿದ್ದರು. 

26. ಅವರ ಮನಸ್ಸಿನ ಕಿವಿಗಳು ಪ್ರವಾದಿವರ್ಯರಸ) ನುಡಿಗಳ ಪಾಲಿಗೆ ಕಿವುಡಾಗಿ ಬಿಡಲು ನಿಜವಾದ ಕಾರಣ ಇದೇ 
ಆಗಿತ್ತು. ಅವರು ತಮ್ಮ ದೇಹೇಚ್ಛೆಗಳ ದಾಸರಾಗಿದ್ದರು. ಪ್ರವಾದಿವರ್ಯರು(ಸ) ಸಾರುತ್ತಿದ್ದ ಬೋಧನೆಗಳು ಅವರ ಇಚ್ಛೆಗಳಿಗೆ 
ವಿರುದ್ಧವಾಗಿದ್ದುವು. ಆದುದರಿಂದ ಅವರು ಪ್ರವಾದಿವರ್ಯರ(ಸ) ಸಭೆಗಳಿಗೆ ಬಂದು ದಾಕ್ಲಿಣ್ಕದೊಂದಿಗೆ ಅವರ ಮಾತುಗಳಿಗೆ 
ಕಿವಿಗೊಡುತ್ತಿರುವಂತೆ ನಟಿಸುತ್ತಿದ್ದರೂ ಅವರಿಗೆ ಅದರಿಂದ ಏನೂ ಲಾಭವಾಗುತ್ತಿರಲಿಲ್ಲ. 

27, ಅರ್ಥಾತ್‌- ನಿಷೇಧಿಗಳು ಹಾಗೂ ಕಷಟವಿಶ್ವಾಸಿಗಳು, "ಈಗ ತಾನೇ ಅವರು ಹೇಳುತ್ತಿದ್ದುದ್ದೇನು?” ಎಂದು ಯಾವ 
ಮಾತುಗಳ ಬಗ್ಗೆ ಕೇಳುತ್ತಾರೋ ಅದೇ ಮಾತುಗಳು ಸನ್ಮಾರ್ಗ ಪಡೆದವರ ಪಾಲಿಗೆ ಮತ್ತಷ್ಟು ಮಾರ್ಗದರ್ಶನ ಸಿಗಲು 
ಕಾರಣವಾಗುತ್ತವೆ. ಆ ಹತಭಾಗಿಗಳು ತಮ್ಮ ಸಮಯವನ್ನು ನಷ್ಟಮಾಡಿಕೊಂಡು ಹೊರಡುವ ಅದೇ ಸಭೆಯಿಂದ ಈ 
ಭಾಗ್ಯಶಾಲಿಗಳು ಜ್ಞಾನ ಮತ್ತು ಮಾರ್ಗದರ್ಶನದ ಭಂಡಾರವನ್ನೇ ಪಡೆದುಕೊಂಡು ಮರಳುತ್ತಾರೆ. 

28. ಅರ್ಥಾತ್‌: ಅವರು ತಮ್ಮೊಳಗೆ ಯಾವ ತಕ್ವಾ(ದೇವಭಯ)ವನ್ನು ಗಳಿಸುವ ಅರ್ಹತೆಯನ್ನು ಬೆಳೆಸಿಕೊಳ್ಳುತ್ತಾರೋ 
ಅದರ ಸೌಭಾಗ್ಯವನ್ನು ಅಲ್ಲಾಹನು ಅವರಿಗೆ ಕರುಣಿಸುತ್ತಾನೆ. 

29. ಅರ್ಥಾತ್‌- ಸತ್ಯವನ್ನೆಂತೂ ಇವರಿಗೆ, ಆಧಾರ ಪ್ರಮಾಣಗಳಿಂದಲೂ, ಪವಿತ್ರ ಕುರ್‌ಆನಿನ ಪವಾಡ ಸದೃಶ ವಿವರಣೆ 
ಗಳಿಂದಲೂ ಹ. ಮುಹಮ مالس‎ ಸಚ್ಞಾರಿತ್ಯ್ಯದಿಂದಲೂ ಸಹಾಬಿಗಳ(ರ) ಜೀವನದಲ್ಲಾದ ಕ್ರಾಂತಿಯಿಂದಲೂ ಅತ್ಯಂತ 
ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈಗ ಇವರು ಸತ್ಮವಿಶ್ವಾಸ ಸ್ವೀಕಾರ ಮಾಡಲು ಲೋಕಾಂತ್ಯದ ದಿನವೇ ಮುಂದೆ ಬಂದು ನಿಲ್ಲಬೇಕೆಂದು 
ಬಯಸುತ್ತಿರುವರೇ? 

30. ಲೋಕಾಂತ್ಯದ ಸಂಕೇತಗಳೆಂದರೆ ಅದು ಬರುವ ಸಮಯವು ಅತಿ ಸವಿನಪವಿದೆಯೆಂದು ಸೂಚಿಸುವಂತಹ 
ಸಂಕೇತಗಳು. ಇವುಗಳ ಪೈಕಿ ಒಂದು ಅತಿ ದೊಡ್ಡ ಚಿಹ್ನೆಯು ಅಂತಿಮ ಪ್ರವಾದಿಯ) ಆಗಮನವಾಗಿದೆ. ಅವರ ಬಳಿಕ 
ಲೋಕಾಂತ್ಯದ ವರೆಗೂ ಬೇರಾವ ಪ್ರವಾದಿಯೂ ಬರಲಿಕ್ಕಿಲ್ಲ. ಬುಖಾರಿ, ಮುಸ್ಲಿಮ್‌ ಮತ್ತಿತರರು ಉಲ್ಲೆ ಗ್ಲೇಖಿಸಿರುವಂತೆ, 
ಪ್ರವಾದಿ(ಸ) ತಮ್ಮ ತೋರ್ಬೆರಳು ಹಾಗೂ ನಡುಬೆರಳನ್ನು ಎತ್ತಿತೋರಿಸುತ್ತಾ “ನನ್ನ ಪ್ರವಾದಿತ್ವ ಮತ್ತು ಲೋಕಾಂತ್ಯೃವು ಈ |. 


ಕಾಂಡ-26 


47. ಮುಹಮ್ಮದ್‌ 715 


AG ಸ ಹಹನ ಬ್ಞನಿ 34S 
os ےس وو 7 1 سے‎ ia رک سی‎ 
وی نوا تی لا وت مر تَا نت‎ 
7 ا ,> 5 ھت کر‎ ne 72 ಲಿ ಹ 
GEES ಹರತ NNSA ES 
899 بد وا‎ i: [aS صے؟‎ py سک‎ Pate 
ಸು 1 ಬ تک‎ NA i) Sa 
یک‎ ೨ فَمَن یٹور‎ "2 ed 4 میرم تو‎ CL ESM Se A 
(19) ಆದುದರಿಂದ ಸಂದೇಶವಾಹಕರೇ, روس‎ ಹೊರತು ಇತರ ಆರಾಧ್ಯರಾರೂ ಇಲ್ಲ 
ವೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಮತ್ತು نت‎ ಯಾಚಿಸಿರಿ. ನಿಮ್ಮ ತಖ್ಬಿಗಾಗಿಯೂ ಸತ್ಕವಿಶ್ವಾಸಿ 
ಸ್ವೀ-ಪುರುಷರಿಗಾಗಿಯೂ.*' ಅಲ್ಲಾ: ಹನು ನಿಮ್ಮ ಚಟುವಟಿಕೆಗಳನ್ನು ಬಲ್ಲನು ಮತ್ತು ನಿಮ್ಮ ಅಂತಿಮ 
ನೆಲೆಯನ್ನೂ ಬಲ್ಲನು. 
(20-28) ಸತ್ಮವಿಶ್ವಾಸಿಗಳು, (ಯುದ್ದದ ಆಜ್ಞೆ ಕೊಡುವಂತಹ) ಒಂದು ಅಧ್ಯಾಯ ಅವತೀರ್ಣ 


ಗೊಳಿಸಲ್ಪಡುವುದಿಲ್ಲವೇಕೆ? ಎಂದು ಕೇಳುತ್ತಿದ್ದರು. ಆದರೆ ಯುದ್ಧದ ಪ್ರಸ್ತಾಪವಿದ್ದ ಸುದೃಢ ಅಧ್ಯಾಯ 
ವೊಂದನ್ನು ಅವಶೀರ್ಣಗೊಳಿಸಲಾದಾಗ, ಹೃದಯದೊಳಗೆ ರೋಗವಿದ್ದವರು, ಮೃತ್ಯು ಆವರಿಸಿದವರು 


ನೋಡುವಂತೆ ನಿಮ್ಮ ಕಡೆ ನೋಡುತ್ತಾರೆ. ಅಯ್ಕೋ ಅವರ ಪಾಡೇ! (ಅವರ ಬಾಯಲ್ಲಿರುವುದು) 
ಅನುಸರಣೆಯ ಕರಾರು ಹಾಗೂ ಹಿತಮಾತು. ಆದರೆ ಖಚಿತ ಆದೇಶವು ನೀಡಲ್ಲಟ್ಟಾಗ ಅವರು 


ಎರಡು ಬೆರಳುಗಳಂತಿದೆ" ಎಂದು ಹೇಳಿದ್ದರು. ಅರ್ಥಾತ್‌- ಇವೆರಡು ಬೆರಳುಗಳ ನಡುವೆ ಬೇರೊಂದು ಬೆರಳು ಇಲ್ಲದಿರುವಂತೆಯೇ 
ನನ್ನ ಮತ್ತು ಲೋಕಾಂತ್ಮದ ಮಧ್ಯೆ ಇನ್ನೊಬ್ಬ ಪ್ರವಾದಿ ಬರಲಿಕ್ಕಿಲ್ಲ. 

31. ದಾಸನು ತನ್ನ ಪ್ರಭುವಿನ ہیدہ‎ ಮತ್ತು ಉಪಾಸನೆ ಮಾಡುವುದರಲ್ಲಿ ಹಾಗೂ ಅವನ ಧರ್ಮಕ್ಕಾಗಿ ಹೋರಾಡುವುದರಲ್ಲಿ 
ತನ್ನಿಂದ ಸಾಧ್ಯವಿರುವಷ್ಟು ಪ್ರಯತ್ನ ಪಡುತ್ತಲಿದ್ದರೂ, ನಾನು ಮಾಡಬೇಕಾದುದನ್ನೆಲ್ಲ ಮಾಡಿ ಬಿಟ್ಟೆನೆಂಬ ಹಮ್ಮನ್ನು ತನ್ನಲ್ಲಿ 
ಇರಿಸಿಕೊಳ್ಳಬಾರದು. ನನ್ನ ಮೇಲಿರುವ ನನ್ನೊಡೆಯನ ಯಣವನ್ನು ಸಲ್ಲಿಸಬೇಕಾದ ರೀತಿಯಲ್ಲಿ ನನ್ನಿಂದ ಸಲ್ಲಿಸಲಾಗಲಿಲ್ಲ 
ವೆಂದೇ ಸದಾ ಭಾನಿಸುತ್ತಿರಬೇಕು. ತನ್ನ ತಪ್ಪುಗಳನ್ನು ಸದಾ ಸ್ಮರಿಸಿಕೊಂಡು- ದೇವಾ, ನಿನ್ನ ಸೇವಾ ಕಾರ್ಯದಲ್ಲಿ ನನ್ನಿಂದ 
ಸಂಭವಿಸಿ ಹೋಗಿರಬಹುದಾದ ಲೋಪದೋಷಗಳನ್ನು ಕ್ಷಮಿಸಿಬಿಡು ಎಂದು ಅಲ್ಲಾಹನನ್ನು ಸದಾ ಪ್ರಾರ್ಥಿಸುತ್ತಿರಬೇಕು. ಇದು 
ಇಸ್ಲಾಮ್‌ ಮನುಷ್ಯನಿಗೆ ಕಲಿಸುವಂತಹ ಸೌಜನ್ಯದ ಒಂದು ಭಾಗವಾಗಿದೆ. "ಸಂದೇಶವಾಹಕರೇ, ನಿಮ್ಮ ತಪ್ಪಿಗಾಗಿ ಕೃಮೆ 
ಯಾಚಿಸಿರಿ” ಎಂಬ ಅಲ್ಲಾಹನ ನುಡಿಯ ತಿರುಳು ಇದೇ ಆಗಿದೆ, ಇದರರ್ಥ, ಪ್ರವಾದಿವರ್ಯರು(ಸ) ನಿಜವಾಗಿಯೂ, ಉದ್ದೇಶ 
ಪೂರ್ವಕವಾಗಿ ಏನಾದರೂ ತಪ್ಪು ಮಾಡಿದ್ದರು ಎಂದಲ್ಲ. ನಿಜವಾಗಿ ಇದರ ಅರ್ಥವೇನೆಂದರೆ ಎಲ್ಲ ದಾಸರಿಗಿಂತ ಅಧಿಕವಾಗಿ 
ತನ್ನ ಪ್ರಭುವಿನ ದಾಸ್ಕವನ್ನು ಮಾಡುತ್ತಿರುವಂತಹ ದಾಸನು ಕೂಡಾ ತನ್ನ ಸಾಧನೆಯ ಬಗ್ಗೆ ಮನಸ್ಸಿನಲ್ಲಿ ಅಣುಮಾತ್ರವೂ 
ಅಹಂಕಾರಕ್ಕೆ ಆಸ್ಪದ ಕೊಡಬಾರದು. ಇಂತಹ ಉನ್ನತ ವ್ಯಕ್ತಿ ಕೂಡಾ ತನ್ನೆಲ್ಲ ಅದ್ಭುತ ಸೇವೆಗಳ ಹೊರತಾಗಿಯೂ ದೇವನ 
ಮುಂದೆ ತಪ್ಪೊಪ್ಪಿಗೆಯನ್ನೇ ಮಾಡುತ್ತಿರಬೇಕು. ' 

32. ತಾತ್ಸರ್ಯವೇನೆಂದರೆ- ಆ ಕಾಲದಲ್ಲಿ ಮುಸ್ಲಿಮರಿಗುಂಟಾಗಿದ್ದ ಪರಿಸ್ತಿತಿ ಮತ್ತು ಇಸ್ಲಾಮ್‌ ಹಾಗೂ ಮುಸ್ಲಿಮರ 
ಬಗ್ಗೆ ಸತ್ಮನಿಷೇಧಿಗಳು 'ತಳೆದಿದ್ದ ನಿಲುವಿನ ಆಧಾರದಲ್ಲಿ, ಯುದ್ಧದ ಆಜ್ಞೆ ಬರುವುದಕ್ಕಿಂತ ಮುಂಚೆಯೇ ಸಾಮಾನ್ಯವಾಗಿ 
ಪ್ರಾಮಾಣಿಕ ಸತ್ಮವಿಶ್ವಾಸಿಗಳಲ್ಲಿ, ತಮಗೀಗ ಯುದ್ಧದ ಅನುಮತಿ ನೀಡಬೇಕು ಎಂಬ ಅಭಿಪ್ರಾಯ ಮೂಡಿತ್ತು. ಅಲ್ಲದೆ 


ಕಾಂಡ-26 


716, ಕುರ್‌ಆನ್‌ ವ್ಯಾಖ್ಯಾನ 


CANOE T EES SM BAS FASS 

p y‏ ~~ سے سے 

IS EAS SENNA ALS ALE ال‎ 
ಅಲ್ಲಾಹನೊಂದಿಗೆ ಮಾಡಿಕೊಂಡ ಕರಾರಿನಲ್ಲಿ ಸತ್ಯವಂತರಾಗಿರುತ್ತಿದ್ದರೆ ಅದು ಅವರಿಗೇ ಹಿತಕರವಾಗಿರುತ್ತಿತ್ತು. 
ನೀವು ವಿಮುಖರಾಗಿ ಬಿಟ್ಟಿರೆ* ಭೂಮಿಯಲ್ಲಿ ಪುನಃ ಕ್ಷೋಭೆಯನ್ನುಂಟು ' ಮಾಡುವ ಹಾಗೂ ಪರಸ್ಪರ 
ಕತ್ತು ಕೊಯ್ಯುವ ಹೊರತು ನಿಮ್ಮಿಂದ ಬೇರೇನನ್ನಾದರೂ ನಿರೀಕ್ಷಿಸಬಹುದೇ?" ಅಲ್ಲಾಹನು ಶಪಿಸಿರುವುದು 
ಹಾಗೂ ಕಿವುಡರಾಗಿಯೂ ಕುರುಡರಾಗಿಯೂ ಮಾಡಿ ಬಿಟ್ಟಿರುವುದು ಇವರನ್ನೇ. ಅವರು ಕುರ್‌ಆನಿನ ಬಗ್ಗೆ 


ಅವರು ಬಹಳ ಕಾತರದಿಂದ ಈ ವಿಷಯದಲ್ಲಿ ಅಲ್ಲಾಹನ ಆಜ್ಞೆಗಾಗಿ ಕಾಯುತ್ತಿದ್ದರು. ಈ ಅಕ್ರಮಿಗಳ ವಿರುದ್ಧ ಹೋರಾಡಲು 
ನಮಗೆ ಅನುಮತಿ ನೀಡಲಾಗುತ್ತಿಲ್ಲವೇಕೆ? ಎಂದು ಆಗಾಗ ಪ್ರಶ್ಲಿಸುತ್ತಿದ್ದರು.- ಆದರೆ ಕಪಟವಿಶ್ವಾಸದೊಂದಿಗೆ ಮುಸ್ಲಿಮ್‌ 
ಸಮುದಾಯದೊಳಗೆ ನುಸುಳಿಕೊಂಡಿದ್ದವರ ಅವಸ್ಥೆಯು ಸತ್ಯವಿಶ್ವಾಸಿಗಳಿಗಿಂತ ಭಿನ್ನವಾಗಿತ್ತು. ಅವರು ತಮ್ಮ ತನುಧನಗಳನ್ನು 
'ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದರು. ಧರ್ಮಕ್ಕಾಗಿ ಯಾವುದೇ ಅಪಾಯವನ್ನು ಎದುರಿಸಲು 
ಅವರು ಸಿದ್ಧರಿರಲಿಲ್ಲ. ಯುದ್ದದ ಆಜ್ಞೆಯು ಬಂದೊಡನೆ ಅದು ಅವರನ್ನು ನಿಷ್ಠಾವಂತ ಮುಸ್ಲಿಮರಿಂದ ಪ್ರತ್ಯೇಕಿಸಿ ಬಿಟ್ಟಿತು. 
ಈ ಆಜ್ಞೆಯು ಬರುವುದಕ್ಕೆ ಮುಂಚೆ ಅವರ ಮತ್ತು ಸಾಮಾನ್ಯ ಸತ್ಯವಿಶ್ವಾಸಿಗಳ ನಡುವೆ ಮೇಲ್ನೋಟಕ್ಕೆ ಯಾವ ವ್ಯತ್ಯಾಸವೂ 
ಕಾಣಿಸುತ್ತಿರಲಿಲ್ಲ. ನಮಾರುನ್ನು ಅವರೂ ಮಾಡುತ್ತಿದ್ದರು, ಇವರೂ ಮಾಡುತ್ತಿದ್ದೆರು. ಉಪವಾಸ ವ್ರತವನ್ನಾಚರಿಸುವ 
ಕುರಿತೂ ಅವರಿಗೆ ಅಕ್ಸೇಪವಿರಲಿಲ್ಲ. ತಣ್ಣಗಿನ ಇಸ್ಲಾಮ್‌ ಅವರಿಗೆ ಹಿತಕರವಾಗಿತ್ತು, ಆದರೆ ಇಸ್ಲಾಮಿಗಾಗಿ .ಜೀವವನ್ನೇ 
ಪಣವಿಡುವ ಸಮಯ ಬಂದಾಗ ಅವರ ಕಾಪಟ್ಕವು ಬಯಲಾಗಿಬಿಟ್ಟಿತು. ಅವರು ಧರಿಸಿಕೊಂಡಿದ್ದ. ತೋರಿಕೆಯ ಸತ್ಯವಿಶ್ವಾಸದ 
ಹೊದಿಕೆಯು ಕಳಚಿ ಹೋಯಿತು. ಅನ್ನಿಸ ಅಧ್ಯಾಯದಲ್ಲಿ ಅವರ ಈ ಪರಿಸ್ಥಿತಿಯನ್ನು ಹೀಗೆ ವಿವರಿಸಲಾಗಿದೆ; “ನಿಮ್ಮ 
ಕೈಗಳನ್ನು ತಡೆದಿರಸಿಕೊಳ್ಳಿರ, ನಮಾರುನ್ನು ಸಂಸ್ಥಾಪಿಸಿರಿ ಮತ್ತು ರುಕಾತ್‌ ಕೊಂಡಿರಿ ಎಂದು ಆದೇಶಿಸಲ್ಪಟ್ಟವರನ್ನು ನೀವು 
ಕಂಡಿರಾ? ಈಗ ಅವರಿಗೆ ಯುದ್ದದ ಆಜ್ಞೆ ಕೊಡಲಾದಾಗ ಅವರಲ್ಲೊಂದು ಪಂಗಡವು ಅಲ್ಲಾಹನನ್ನು ಭಯಪಡಬೇಕಾದಂತೆ 
ಅಥವಾ ಅದಕ್ಕಿಂತಲೂ ಹೆಚ್ಚಾಗಿಯೇ ಜನರನ್ನು ಭಯಪಡುತ್ತಿದೆ. "ಪ್ರಭೂ ನೀನು ನಮ್ಮ ಮೇಲೆ ಯುಬ್ಧವನ್ನೇಕೆ 
ಕಡ್ಡಾಯಗೊಳಿಸಿದೆ? ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶವನ್ನೇಕೆ ಕೊಡಲಿಲ್ಲ?” ಎಂದು ಅವರು ಕೇಳುತ್ತಾರೆ. (ಹೆಚ್ಚಿನ 
ವಿವರಗಳಿಗಾಗಿ ಅನ್ನಿಸಾ ಅಧ್ಯಾಯದ 77ನೆಯ ಸೂಕ್ತವನ್ನು ಓದಿರಿ.) ۱ 

33. ಮೂಲದಲ್ಲಿ 'ಇನ್‌ತವಲ್ಗೈತುಮ್‌' ಎಂಬ ಪದಗಳಿವೆ.. ಇದರ ಒಂದು ಅನುವಾದವು ನಾವು ಮೇಲೆ ಕೊಟ್ಟಂತಿದೆ. 
ಇನ್ನೊಂದು ಅನುವಾದವು- “ನೀವು ಜನರ ಆಡಳಿತಗಾರರಾಗಿ ಬಿಟ್ಟರೆ" ಎಂದಾಗುತ್ತದೆ. 

34. ಈ ಆದೇಶದ ಒಂದು ಅರ್ಥವೇನೆಂದರೆ- ಈಗ ನೀವು ಇಸ್ಲಾಮಿನ ರಕ್ಟೆಣೆಯ ಕಾರ್ಯವನ್ನು ಅಲಕ್ಷಿಸಿದರೆ ಮತ್ತು 
ಪ್ರವಾದಿವರ್ಯರು(ಸ)- ಹಾಗೂ ಸತ್ಯವಿಶ್ವಾಸಿಗಳು ಪ್ರಯತ್ನಿಸುತ್ತಿರುವಂತಹ ಆ ಬೃಹತ್‌ ಸುಧಾರಣಾ ಕ್ರಾಂತಿಗಾಗಿ ತನುಧನ 
ಗಳಿಂದ ಪರಿಶ್ರಮಿಸದಿದ್ದರೆ, ಇದರ ಪರಿಣಾಮವಾಗಿ ನೀವು ಶತಮಾನಗಳಿಂದೀಚೆಗೆ ಪರಸ್ಪರ, ಕೊರಳು ಕೊಯ್ಯುತ್ತಿದ್ದ, ಹೆಚ್ಚೇಕೆ 
ನಿಮ್ಮ ಮಕ್ಕಳನ್ನೂ ಜೀವಂತ ಹುಗಿಯುತ್ತಿದ್ದ ಮತ್ತು ಭೂಮಿಯನ್ನು ಅಕ್ರಮ ಅತ್ಕಾಚಾರಗಳಿಂದ ತುಂಬುತ್ತಿದ್ದ ಅದೇ 
ಅಜ್ಞಾನಜನ್ಮ ಜೀವನ ವ್ಯವಸ್ಥೆಗೆ ಮರಳಬೇಕಾದೀತು. ಇದರ ಇನ್ನೊಂದು ಅರ್ಥವೇನೆಂದರೆ. ನೀವು ಯಾವ ಧರ್ಮದ ಮೇಲೆ 
ವಿಶ್ವಾಸವಿರಿಸುವ ಕರಾರು ಮಾಡಿರುತ್ತಿರೋ ಅದರ ಬಗ್ಗೆ ನಿಮ್ಮಲ್ಲಿ ನಿಷ್ಠೆಯಾಗಲಿ, ಪ್ರಾಮಾಣಿಕತೆಯಾಗಲಿ ಇಲ್ಲ. ಅದಕ್ಕಾಗಿ 
ಯಾವ ತ್ಯಾಗಕ್ಕೂ ನೀವು ಸಿದ್ಧರಿಲ್ಲ. ನಿಮ್ಮ ನೈತಿಕ ಸ್ಥಿತಿ- ಹೀಗಿದೆ. ಈ ಸ್ಥಿತಿಯಲ್ಲಿ ಅಲ್ಲಾಹನು ನಿಮಗೆ ಅಧಿಕಾರ ಕೊಟ್ಟು 
ಬಿಟ್ಟರೆ ಹಾಗೂ ಲೌಕಿಕ ವ್ಯವಹಾರಗಳ ಸೂತ್ರವು ನಿಮ್ಮ ಕೈಗಳಲ್ಲಿ ಬಂದು ಬಿಟ್ಟರೆ, ನಿಮ್ಮಿಂದ ಅಕ್ರಮ ಅತ್ಕಾಚಾರಗಳನ್ನೂ 
ಸಹೋದರ ಹತ್ಕೆಯನ್ನೂ ಮಾಡುವುದರ ಹೊರತು ಬೇರೇನನ್ನು ತಾನೇ ನಿರೀಕ್ಲಿಸಲು ಸಾಧ್ಯ? ಈ ಸೂಕ್ತವು ಆಪ್ತ 
ಸಂಬಂಧಗಳನ್ನು ಮುರಿಯುವುದು ನಿಷಿದ್ದವೆಂಬುದಕ್ಕೆ ಆಧಾರವಾಗಿದೆ. ಸಕಾರಾತ್ಮಕವಾಗಿಯೂ ಪವಿತ್ರ ಕುರ್‌ಆನಿನ ಅನೇಕ 
ಕಡೆಗಳಲ್ಲಿ ಆಪ್ತ ಸೆಂಬಂಧಿಕರೊಂದಿಗೆ ನಡೆಸುವ ಉತ್ತಮ ವ್ಯವಹಾರವನ್ನು ದೊಡ್ಡ ಪುಣ್ಮ ಕಾರ್ಯಗಳಲ್ಲಿ ಒಂದೆಂದು 


ಕಾಂಡ-26 


47. ಮುಹಮ್ಮದ್‌ 717 


y EK 7۸2 Ll AAR (2225) الد‎ eer 
از کال وع کر‎ ನಿಪ OE 
a PE ET Ae تو ال‎ 


ಚಿಂತನೆ ನಡೆಸಲಿಲ್ಲವೇ? ಅಥವಾ ಅವರ ಹೃದಯಗಳಿಗೆ ಬೀಗಮುದ್ರೆ ಬಿದ್ದಿದೆಯೇ?್‌ ವಾಸ್ತವದಲ್ಲಿ 
ಸನ್ಮಾರ್ಗವು ಸ್ಪಷ್ಟಗೊಂಡ ಬಳಿಕ ಅದರಿಂದ ವಿಮುಖರಾಗಿ ಬಿಟ್ಟವರಿಗೆ ಶೈತಾನನು ಈ ಧೋರಣೆಯನ್ನು 
ಸುಲಭಗೊಳಿಸಿರುವನು ಮತ್ತು" ಅವರಿಗಾಗಿ ಹುಸಿ ನಿರೀಕ್ಸೆಗಳ ಸರಣಿಯನ್ನು ದೀರ್ಪುಗೊಳಿಸಿರುವನು. 
ಆದುದರಿಂದಲೇ ಅವರು ಅಲ್ಲಾಹನು ಅವತೀರ್ಣಗೊಳಿಸಿದ ಧರ್ಮವನ್ನು ಮೆಚ್ಚದವರೊಡನೆ, “ಕೆಲವು 
ವಿಷಯಗಳಲ್ಲಿ ನಾವು ನಿಮ್ಮನ್ನು ಅನುಸರಿಸುವೆವು" ಎಂದು ಹೇಳಿಬಿಟ್ಟರು.*' ಅವರ ಈ ರಹಸ್ಯ 


ಪರಿಗಣಿಸಲಾಗಿದೆ ಮತ್ತು ಸ್ವಜನ ವಾತ್ಸಲ್ಕದ ಆಜ್ಞೆ ಕೊಡಲಾಗಿದೆ. (ಉದಾ: ನೋಡಿರಿ ಅಧ್ಯಾಯ ಅಲ್‌ ಬಕೆರಃ 83, 177, 
ಅನ್ನಿಸಾ: 8, 36, ಅನ್ನಹ್ನ್‌: 90, ಬನೀಣಸ್ರ್ರಾಈಲ್‌: 26 ಮತ್ತು ಅನ್ನೂರ್‌: 22) 'ರಹ್ಮ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ 
ನೆಂಟು ಮತ್ತು ಬಾಂಧವ್ಯಕ್ಕೆ ಪರೋಕ್ಷಾರ್ಥವಾಗಿ ಪ್ರಯೋಗವಾಗುತ್ತದೆ. ಒಬ್ಬನೆ ಎಲ್ಲ ಸಂಬಂಧಿಕರೂ- ಅವರು ಸಮೂಪದ 
ಸಂಬಂಧಿಕರಾಗಿರಲಿ ಅಥವಾ ದೂರದ ಸಂಬಂಧಿಕರಾಗಿರಲಿ- ಅವನ ದುಲ್‌ ಅರ್‌ಹಾಮ್‌ (ಬಂಧುಗಳು) ಆಗಿರುತ್ತಾರೆ. 
ಸಂಬಂಧವು ಎಷ್ಟು ನಿಕಟ ಸ್ವರೂಪದ್ದಾಗಿರುವುದೋ ಅದರ ಹಕ್ಕು ಮಾನವರ ಮೇಲೆ ಅಷ್ಟೇ ಹೆಚ್ಚಾಗಿರುತ್ತದೆ ಮತ್ತು ಅದನ್ನು 
ಮುರಿಯುಪುದು ಅಷ್ಟೇ ದೊಡ್ಡ ಪಾಪವೆನಿಸುವುದು. ಸ್ವಜನ ವಾತ್ಸಲ್ಯವೆಂದರೆ, ತನ್ನ ಸಂಬಂಧಿಕರೊಡನೆ ತನ್ನಿಂದ ಸಾಧ್ಯವಿರುವಷ್ಟು 
ಹೆಚ್ಚು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವುದಾಗಿದೆ. ಅವರೊಂದಿಗೆ ಕೆಟ್ಟ ರೀತಿಯಿಂದ ವರ್ತಿಸಿದರೆ ಅಥವಾ, ಉತ್ತಮ 
ರೀತಿಯಲ್ಲಿ ವೃವಹರಿಸಲು ಸಾಧ್ಯವಿದ್ದರೂ ಅದರಿಂದ ಹಿಂದೆ ಸರಿದರೆ ಅದು ಬಾಂಧವ್ಮ ಭಂಗವೆನಿಸುವುದು. ಹ. ಉಮರ್‌(ರ) 
ಇದೇ ಸೂಕ್ತದಿಂದ ಆಧಾರ ಪಡೆಯುತ್ತ- 'ಉಮ್ಮುಲ್‌ ವಲದ್‌' (ಯಜಮಾನನ ಶಿಶುವನ್ನು ಹಡೆದ ದಾಸಿ)ನ ಮಾರಾಟವನ್ನು 
ಹರಾಮ್‌ ಎಂದು ಸಾರಿದ್ದರು ಮತ್ತು ಸಹಾಬಿಗಳು ಇದನ್ನು ಸಮ್ಮತಿಸಿದ್ದರು, ಹಾಕೆಮರು ಮುಸ್ತದ್‌ರಿಕ್‌ನಲ್ಲಿ ಹ. 
ಬುರೈದಾರಿಂದ(ರ) ಉಲ್ಲೇಖಿಸಿದ ಒಂದು ವರದಿ ಹೀಗಿದೆ; "ಒಂದು ದಿನ ನಾನು ಹ. ಉಮರ್‌ರ(ರ) ಸಭೆಯಲ್ಲಿ ಕುಳಿತಿದ್ದಾಗ 
ಒಂದು ಮೊಹಲ್ಲಾದಲ್ಲಿ ಗುಲ್ಲೆದ್ದಿತು. ವಿಚಾರಿಸಿದಾಗ" ಒಬ್ಬ ದಾಸಿಯ ಮಾರಾಟವಾಗುತ್ತಿದೆ ಮತ್ತು ಅವಳ ಮಗಳು 
ರೋದಿಸುತ್ತಿದ್ದಾಳೆಂದು ತಿಳಿಯಿತು. ಕೂಡಲೇ 'ಹ.' ಉಮರ್‌(ರ) ಅನ್ಸಾರ್‌ ಮತ್ತು ಮುಹಾಜಿರರನ್ನು' ಒಟ್ಟುಗೂಡಿಸಿ "ಹ. 
ಮುಹಮ್ಮದ್‌(ಸು ತಂದ ಧರ್ಮದಲ್ಲಿ ಬಾಂಧವ ಭಂಗಕ್ಕೆ ಎಲ್ಲಾದರೂ ಅವಕಾಶವಿದೆಯೇ?" ಎಂದು ಕೇಳಿದರು. ಆಗ 
ಎಲ್ಲರೂ'_ 'ಇಲ್ಲ'ವೆಂದರು. ಆಗೆ ಹ. ಉಮರ್‌(ರು-' “ಹಾಗಾದರೆ ಮತ್ತೇಕೆ ನಿಮ್ಮಲ್ಲಿ ತಾಯಿಯನ್ನು ಮಗಳಿಂದ 
ಬೇರ್ಪಡಿಸಲಾಗುತ್ತಿದೆ? - ಇದಕ್ಕಿಂತ ದೊಡ್ಡ ಬಾಂಧವ್ಯ ಭಂಗದ ಕಾರ್ಯ ಬೇರೇನಿದೆ?” ಎನ್ನುತ್ತ ಈ ಸೊಕ್ತವನ್ನು ಓದಿದರು.. 
ಆಗ ವಿಲ್ಲರೂ' ಇದನ್ನು ತಡೆಯಲು ತಮಗೆ ಯುಕ್ತಕಂಡ ಕ್ರಮವನ್ನು ಕೈಗೊಳ್ಳಿರಿ” ಎಂದು ಹೇಳೆದರು. ಆ ಪ್ರಕರ ಹ. 
ಉಮರ್‌(ರ) ಯಜಮಾನನಂದ ಮಗುವನ್ನು 'ಹೆತ್ತಂತಹ ದಾಸಿಯನ್ನು ಯಾರೂ ಮಾರಟ ಮಾಡಬಾರದು. ಏಕೆಂದರೆ" ಇದು 
ಸಂಬಂಧ ಮುರಿಯುವ ಕೃತ್ಯ, ಇದು ಧರ್ಮಸನ್ನು ತವಲ್ಲ ಎಂಬ ಆದೇಶವನ್ನು مہو‎ ರಾಷ್ಟ್ರದಾದ್ಮ ೦ತ ಜಾರಿಗೊಳಿಸಿದರು. ti 

35. ಅರ್ಥ್‌ತ್‌- ಇವರು ಪನತ್ರ' ಕುರ್‌ಆನಿನ ಬಗ್ಗೆ "ಚಿಂತನೆ ನಡೆಸುವುದಿಲ್ಲ ಅಥಮಾ ಅವರು ಚಿಂತನೆ ನಡೆಸಲು 
ಪ್ರಯತ್ನಿಸಿದರೂ ಅದರ ಬೋಧನೆ ಹಾಗೂ ಅರ್ಥಗಳು ಅವರ ಮನಸ್ಸನ್ನು ಪ್ರವೇಶಿಸುವುದಿಲ್ಲ. ಏಕೆಂದರೆ ಅವರ ಹೃದಯಗಳಿಗೆ 
"ಬೀಗ ಬಿದ್ದಿದೆ. ''ಅವರ ಹೃದಯಗಳಿಗೆ ಬೀಗ ಮುದ್ರೆ ಬಿದ್ದಿದೆಯೇ?” ಎಂದು ಹೇಳಿರುವುದರ رچھ‎ ರ್ಯ- ಇಂತಹ ಸತ سیت‎ 
ಹೃದಯಗಳಿಗೆ೦ದೇ ಕಾದಿರಿಸಲಾಗಿರುವಂತಹ ವಿಶಿಷ್ಟ ಬೀಗಗಳು ಬಿದ್ದಿವೆ ಎಂದಾಗಿದೆ. ' 

36. ಅರ್ಥಾತ್‌: ಸತ್ಯವಿಶ್ವಾಸದ ಕರಾರನ್ನು ಮಾಡಿಕೊಂಡು ಮುಸ್ಲಿಮರ ಪಂಗೆಡದೊಳಗೆ 'ಶಾಮೂಲಾಗಿಯೂ ಅವರು 
ಒಳಗಿಂದೊಳಗೆ ಮುಸ್ಲಿಮ್‌ ದ್ವೇಷಿಗಳೊಂದಿಗೆ ಸೇರಿಕೊಂಡು ಒಳಸಂಚು ನಡೆಸು. ತ್ತಿದ್ದರು. ಸ ವಿಷಯಗಳಲ್ಲಿ ಫಿ ನಿಮಗೆ 
'ಸೆಹಕಾರ ನೀಡುವೆವು ಎಂದು ' ಅವರೊಡನೆ - ವಾಗ್ದಾನ ಮಾಡುತ್ತಿದ್ದರು. 


ಕಾಂಡ-26 


718 ಕುರ್‌ಆನ್‌ ವ್ಯಾಖ್ಯಾನ 


ರತ ಮೂರರ ಹುಟಟ ತ 
ಡಿ ಹಬ ಢವ ಮು 4 
ہت‎ ELM کر بش‎ OL - 
ANTE اتا دَالٰد‎ HL ನಟನ 
نبا‎ ಡಿ ಮಟ لاح تنک‎ 


ಮಾತುಗಳನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ದೇವಚರರು ಇವರ ಆತ್ಮಗಳನ್ನು ವಶಪಡಿಸಿಕೊಳ್ಳುವಾಗ 
ಮತ್ತು ಇವರ ಮುಖಗಳಿಗೂ ಬೆನ್ನುಗಳಿಗೂ ಹೊಡೆಯುತ್ತ ಇವರನ್ನು ಕೊಂಡೊಯ್ಯುವಾಗ ಇವರ ಅವಸ್ಥೆ 
ಏನಾದೀತು?” ಇವರು ಅಲ್ಲಾಹನನ್ನು ಕೋಪಗೊಳಿಸುವಂತಹ ಮಾರ್ಗವನ್ನು ಅನುಸರಿಸಿದರು ಮತ್ತು ಅವನ 
ಮೆಚ್ಚುಗೆಯ ಮಾರ್ಗವನ್ನು ಅನುಸರಿಸಲು ಇಷ್ಟ ಪಡಲಿಲ್ಲವೆಂಬ ಕಾರಣದಿಂದಲೇ ಹೀಗಾಗುವುದು. 
ಆದುದರಿಂದಲೇ ಅವನು ಇವರ, ಸಕಲ ಕರ್ಮಗಳನ್ನು ನಿರರ್ಥಕಗೊಳಿಸಿ ಬಟ್ಟನು.* 

(29-31) ಹೃದಯಗಳಲ್ಲಿ ರೋಗವುಳ್ಳವರು, ಅಲ್ಲಾಹನು ಅವರ ಹೃದಯಗಳ ಮಾಲಿನ್ಯವನ್ನು 
ವ್ಯಕ್ತಗೊಳಿಸಲಾರನೆಂದು ಭಾವಿಸಿಕೊಂಡಿರುವರೇ? ನಾವಿಚ್ಛಿಸಿದರೆ ಅವರನ್ನು ನಿಮಗೆ ಕಣ್ಣಾರೆ ತೋರಿಸುವೆವು. 
ಆಗ ನೀವು ಅವರನ್ನು ಅವರ ಮುಖಭಾವಗಳಿಂದಲೇ ಗುರುತಿಸಬಲ್ಲಿರಿ. ಅವರು ಮಾತನಾಡುವ ರೀತಿ 
ಯಿಂದಂತೂ ನೀವು ಅವರನ್ನು ಗುರುತಿಸಿಯೇ ತೀರುವಿರಿ. ಅಲ್ಲಾಹ್‌ ನಿಮ್ಮೆಲ್ಲರ ಕರ್ಮಗಳನ್ನು ಚೆನ್ನಾಗಿ 
ಬಲ್ಲನು. ನಿಮ್ಮಲ್ಲಿ ಧರ್ಮಯೋಧರೂ ಸೈರ್ಯವುಳ್ಳಿವರೂ ಯಾರೆಂದು ನೋಡಲಿಕ್ಕಾಗಿ ಹಾಗೂ ನಿಮ್ಮ 
ಸ್ಥಿತಿಯನ್ನು ಅಳೆಯಲಿಕ್ಕಾಗಿ ನಾವು ಖಂಡಿತವಾಗಿಯೂ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುವೆವು. 


37. ಅರ್ಥಾತ್‌- ತಮ್ಮ ಲೌಕಿಕ ಹಿತ ರಕ್ಷಣೆಗಾಗಿಯೂ ಇಸ್ಲಾಮ್‌ ಮತ್ತು ಕುಫ್ರ್‌ಗಳ ನಡುವೆ ನಡೆಯುವ ಯುದ್ಧದ 
ಅಪಾಯಗಳಿಂದ ತಮ್ಮನ್ನು ರಕ್ಟಿಸಿಕೊಳ್ಳೆಲಿಕ್ಕಾಗಿಯೂ ಅವರು ಈ ಲೋಕದಲ್ಲಿ ಈ ಕರ್ಮ ವಿಧಾನವನ್ನು ಕೈಗೊಂಡರು. ಅದರೆ 
ಸತ್ತ ಮೇಲೆ ಇವರು ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಂಡು ಎಲ್ಲಿಗೆ ತಾನೇ ಹೋಗಬಲ್ಲರು? ಆಗ ಅಚರ ಯಾವ ಕುತಂತ್ರವೂ 
ದೇವಚರರ ಹೊಡೆತದಿಂದ ಅವರನ್ನು ರಕ್ಟಿಸಲಾರದು. ಇದು ಕೂಡಾ 'ಬರ್ದುಕ್‌'ನ (ಮರಣಾನಂತರ ಪುನರುತ್ನಾನದ ವರೆಗಿನ 
ಅವಧಿ) ಯಾತನೆಯನ್ನು ವಿವರಿಸುವ ಸೂಕ್ತಗಳಲ್ಲಿ ಒಂದು. ಸತ್ಯನಿಷೇಧಿಗಳಿಗೂ ಕಪಟವಿಶ್ವಾಸಿಗಳಿಗೂ ಮರಣದ ಸಮಯದಿಂದಲೇ 
ಯಾತನೆ ಆರಂಭವಾಗುವುದೆಂದೂ ಈ ಯಾತನೆಯು ಪರಲೋಕದಲ್ಲಿ ಅವರ ಖಟ್ಲೆ ತೀರ್ಮಾನವಾದ ಬಳಿಕ ಅವರಿಗೆ ಸಿಗಲಿರುವ 
ಯಾತನೆಗಿಂತ ಭಿನ್ನವಾದುದೆಂದೂ ಇದರಿಂದ ವ್ಯಕ್ತ; ವಾಗುತ್ತದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ; ಅನ್ನಿಸಾ: 97, ಅಲ್‌ ಅನ್‌ಆಮ್‌: 
93,94, ಅಲ್‌ ಅನ್‌ಫಾಲ್‌: 50, ಅನ್ನಹ್ಹ್‌: 28, 32, ಅಲ್‌ ಮೂಮಿನೂನ್ಸ್‌: 99, '100, ಯಾಸೀನ್‌: 26, 27 ಮತ್ತು ಟಿಪ್ಪಣಿ: 
22, 23, ಆಲ್‌ ಮೂಮಿನ್‌: 46 ಮತ್ತು ಟಿಪ್ಪಣಿ: 9) 

38. ಕರ್ಮಗಳೆಂದರೆ ಮುಸ್ಲಿಮರಾಗಿ ಅವರು. ಮಾಡುತ್ತಿದ್ದ ಕರ್ಮಗಳು. ಅವರೆ. 'ನಮಾರ್‌, ಉಪವಾಸ ವ್ರತ ಮತ್ತು 
ಅವರು ಕೊಡುತ್ತಿದ್ದ ರುಕಾತ್‌, ಇದೇ ರೀತಿಯಲ್ಲಿ ಮೇಲ್ನೋಟಕ್ಕೆ ಸತ್ಕರ್ಮದಂತೆ ತೋರುವ, ಅವರ ಎಲ್ಲ ಕರ್ಮಗಳೂ 
ನಿರರ್ಥಕಗೊಂಡವು. ಕಾರಣವೇನೆಂದರೆ ಅವರು ಮುಸ್ಲಿಮರಾಗಿದ್ದೂ ಅಲ್ಲಾಹ್‌, ಅವನ ಧರ್ಮ ಮತ್ತು ಇಸ್ಲಾವೊ 
ಸಮುದಾಯದೊಂದಿಗೆ ನಿಷ್ಠೆಯಿಂದಿರಲಿಲ್ಲ. ಕೇವಲ ಲೌಕಿಕ ಲಾಭಕ್ಕಾಗಿ ಧರ್ಮದ್ವೇಷಿಗಳೊಂದಿಗೆ ಒಳಸಂಚು ನಡೆಸುತ್ತಿದ್ದರು. 
ದೇವ ಮಾರ್ಗದಲ್ಲಿ ಜಿಹಾಬ್‌(ಧರ್ಮಯುದ್ದ) ಮಾಡುವ ಸಂದರ್ಭ ಬಂದೊಡನೆ ಆ ಗಂಜಾಂತರದಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ 


0 6 


47. ಮುಹಮ್ಮದ್‌ 719 


2 سھ‎ SSA جح سے کل‎ HD ಧೌ 
0 8 2 8 ٠ ಎ 
LS PASE AE عَن‎ MoE aS 

೩% Bit Br ತಿ 214 21೨ BIT ے۔‎ 
We ULL SES ANT SEI تن‎ 
ಸ 1 اس‎ TANNING TS 4 
O18 SEE ول‎ EINES ST EG 
۲ھ کے ناو‎ MG > ಕ್ರ لے‎ ١ BB 
ಖಿ ಯ >) SL 5 4 J o> Uo ES الو‎ 
” ve OTT re NSLS CTA 
SL ASE ASA IPS FS Kes 
دی٤ دو‎ ITS GTA LN ANB Kd کو‎ 
BESS ڈ لو و إِن‎ SEN LNAI EH لن‎ 

(32-38) ಸನ್ಮಾರ್ಗವು ಸ್ಪಷ್ಟವಾಗಿ ತಿಳಿದ ಬಳಿಕವೂ ಸತ್ಯವನ್ನು ನಿರಾಕರಿಸಿದವರು. ಅಲ್ಲಾಹನ 
ಮಾರ್ಗದಿಂದ ತಡೆದವರು ಮತ್ತು ಸಂದೇಶವಾಹಕರೊಡನೆ ಜಗಳವಾಡಿದವರು- ವಾಸ್ತವದಲ್ಲಿ ಅವರು 
ಅಲ್ಲಾಹನಿಗೆ ಯಾವ ಹಾನಿಯನ್ನೂ ಮಾಡಲಾರರು, ಅವರು ಮಾಡಿದ್ದೆಲ್ಲವನ್ನೂ ಅಲ್ಲಾಹನೇ ಅಳಿಸಿ 
ಬಿಡುವನು. ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಅನುಸರಿಸಿರಿ. ಸಂದೇಶವಾಹಕರನ್ನೂ ಅನುಸರಿಸಿರಿ ಮತ್ತು ನಿಮ್ಮ 
ಕರ್ಮಗಳನ್ನು ನಿರರ್ಥಕಗೊಳಿಸಬೇಡಿರಿ. ಸತ್ಯನಿಷೇಧಿಗಳನ್ನೂ ದೇವ ಮಾರ್ಗದಿಂದ ತಡೆಯುವವರನ್ನೂ 
ಸಾಯುವ ವರೆಗೂ ಸತ್ಯನಿಷೇಧಿಗಳಾಗಿಯೇ ಇದ್ದವರನ್ನೂ ಅಲ್ಲಾಹನು ಖಂಡಿತ ಕ್ಷಮಿಸಲಾರನು. ಆದುದರಿಂದ 
ನೀವು ಅಂಜುಬುರುಕರಾಗಬೇಡಿರಿ ಮತ್ತು ಸಂಧಾನಕ್ಕಾಗಿ ನಿವೇದಿಸಬೇಡಿರಿ." ನೀವೇ ವಿಜಯಿಗಳಾಗುವಿರಿ, 
ಅಲ್ಲಾಹನು ' ನಿಮ್ಮ ಜೊತೆಗಿದ್ದಾನೆ ಮತ್ತು ಅವನು ನಿಮ್ಮ ಕರ್ಮಗಳನ್ನು ಖಂಡಿತ ವೃರ್ಥಗೊಳಿಸಲಾರನು. 
ಉಪಾಯಗಳನ್ನು ಹುಡುಕತೊಡಗಿದರು. ಇಸ್ಲಾಮ್‌ ಮತ್ತು ಕುಫ್ರೌಾಗಳ ನಡುವಿನ ಯುದ್ಧದಲ್ಲಿ ಇಸ್ಲಾಮ್‌ ಮತ್ತು ಮುಸ್ಲಿಮರ 
ಪರ ಸಹಾನುಭೂತಿ ಇಲ್ಲದ ಅಥವಾ ಸತ್ಕನಿಷೇಧ ಹಾಗೂ ನಿಷೇಧಿಗಳ ಪರ ಸಹಾನುಭೂತಿ ಹೊಂದಿರುವ ವ್ಯಕ್ತಿಯ ಸತ್ಯವಿಶ್ವಾಸವೇ 
ನಂಬಲರ್ಹವಲ್ಲವಾದ್ದರಿಂದ ಅವನ ಯಾವುದೇ ,ಕರ್ಮವು ಅಲ್ಲಾಹನ ಬಳಿ ಸ್ವೀಕೃತವಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 

39. ಈ ವಾಕ್ಕಕ್ಕೆ ಎರಡು ಅರ್ಥಗಳಿವೆ: 1) ಅವರು ಸತ್ಯರ್ಮಗಳೆಂದು ಭಾವಿಸಿ ಮಾಡಿದ ಕಾರ್ಯಗಳೆಲ್ಲವನ್ನೂ 
ಅಲ್ಲಾಹನು ನಿರರ್ಥಕಗೊಳಿಸಿದನು ಮತ್ತು ಅವರು ಪರಲೋಕದಲ್ಲಿ ಆ ಬಗ್ಗೆ ಯಾವ ಪ್ರತಿಫಲವನ್ನೂ ಪಡೆಯಲಾರರು. 
2) ಅಲ್ಲಾಹ್‌ ಮತ್ತು ಅವನ ರಸೂಲರ ಧರ್ಮದ ಮಾರ್ಗವನ್ನು ತಡೆಯಲಿಕ್ಕುಗಿ ಅವರು ಹೂಡುತ್ತಿರುವ ಎಲ್ಲ 
ಯೋಜನೆಗಳು ಮತ್ತು ಕುತಂತ್ರಗಳು "ವಿಫಲವಾಗಿ ಬಿಡುವುವು. 

40. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಕರ್ಮಗಳು ಫಲಕಾರಿಯೂ ಪರಿಣಾಮಕಾರಿಯೂ ಆಗಬೇಕಾದರೆ ಅವೆಲ್ಲ ಅಲ್ಲಾಹ್‌ 
ಮತ್ತು ರಸೂಲರ ಅನುಸರಣೆಗೆ ಅಧೀನವಾಗಿರಬೇಕು. ಅನುಸರಣೆಯಿಂದ ವಿಮುಖವಾಗಿ ಮಾಡಿದ ಯಾವ ಕರ್ಮವೂ 
ಮನುಷ್ಯನನ್ನು ಪ್ರತಿಫಲಕ್ಕೆ ಅರ್ಹನಾಗಿ ಮಾಡುವ ಸತ್ಯರ್ಮವಾಗಿ ಉಳಿಯದು. 

41. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ- ಈ ಆದೇಶವು ಮದೀನಾದಂತಹ ಸಣ್ಣ ಗ್ರಾಮದಲ್ಲಿ ಕೆಲವೇ ನೂರು 
ಮಂದಿ ಮುಹಾಜಿರ್‌ ಮತ್ತು ಅನ್ಸಾರರ ಒಂದು ಚಿಕ್ಕ ಸಮೂಹವು ಇಸ್ಲಾಮಿನ ಧ್ವಜವಾಹಕರಾಗಿದ್ದ ಕಾಲದಲ್ಲಿ ಅವತೀರ್ಣಗೊಂಡಿತ್ತು. 
ಈ ಪುಟ್ಟ ಗುಂಪು ಕುರೈಶರ ಪ್ರಬಲ ಗೋತ್ರದೊಡನೆ ಮಾತ್ರವಲ್ಲ ಅಖಿಲ ಅರಬ್‌ ಜಗತ್ತಿನ ಸತ್ಯನಿಷೇಧಿಗಳೊಡನೆ 


ಹೋರಾಡಬೇಕಾಗಿತ್ತು. ಈ ಸ್ಥಿತಿಯಲ್ಲಿ ಹೇಳಲಾಗಿರುವುದೇನೆಂದರೆ- ಎಂದೂ ಧೈರ್ಯಗೆಟ್ಟು ಈ ಶತ್ರುಗಳೊಡನೆ ಸಂಧಾನಕ್ಕೆ 
ಮುಂದಾಗದಿರಿ. ಪ್ರಾಣವನ್ನು ಪಣಿವಿಟ್ಟು ಹೋರಾಟಕ್ಕಿಳಿಯಲು ಸಿದ್ಧರಾಗಿರಿ. ಮುಸ್ಲಿಮರು ಎಂದೂ ಸಂಧಾನದ ಮಾತನ್ನಾಡಬಾರದು 


ಕಾಂಡ-26 


720 ಕುರ್‌ಆನ್‌ ವ್ಯಾಖ್ಯಾನ 


HES Ko UES امو الک ردان‎ NE لا‎ SHES 

ಷ್ಟ‏ .تہ ಸಿ ಆಹಹ‏ تہ ینک 

KR لد الَكَی‎ pA اکا گا کل عَن .- سے‎ pp ಸ ದೆ > 
3 NEG ತ SEES رن زگ‎ sca 


ಈ ಲೋಕದ ಜೀವನವಂಿತು ಕೇವಲ ಆಟ ಮತ್ತು ವಿನೋದವಾಗಿದೆ.” ನೀವು ವಿಶ್ವಾಸವಿರಿಸಿ ಧರ್ಮನಿಷ್ಠೆಯ 
ನೀತಿಯನ್ನು 'ಅನುಸರಿಸುತ್ತಲಿದ್ದರೆ ಅಲ್ಲಾಹನು ನಿಮಗೆ ನಿಮ್ಮ ಪ್ರತಿಫಲವನ್ನು ನೀಡುವನು ಮತ್ತು ಅವನು 
ನಿಮ್ಮಿಂದ ನಿಮ್ಮ ಸಂಪತ್ತ; ನ್ನು ಕೇಳಲಾರನು. ಒಂದು ವೇಳೆ ಅವನು ನಿಮ್ಮಿಂದ ನಿಮ್ಮ ಸಂಪತ್ತನ್ನು ಕೇಳಿದರೆ 
ಮತ್ತು ನಿಮ್ಮಿಂದ ಸರ್ವಸ್ವವನ್ನೂ " ಅಪೇಕ್ಟಿಸಿದರೆ ನೀವು ಜಿಪುಣತೆ ತೋರುವಿರಿ ಮತ್ತು ಅವನು ನಿಮ್ಮ: 
ಮಾಲಿನ್ಯವನ್ನು ಹೊರಗೆಡಹುವನು.* ನೋಡಿರಿ, ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡ 
ಬೇಕೆಂದು ನಿಮಗೆ ಕರೆ ನೀಡಲಾಗುತ್ತಿದೆ. ಈ ಬಗ್ಗೆ ನಿಮ್ಮಲ್ಲಿ ಕೆಲವರು ಜಿಪುಣತೆ: ತೋರುತ್ತಿದ್ದಾರೆ. ಜಿಪುಣತೆ 
ತೋರುವಾತನು ವಾಸ್ತವದಲ್ಲಿ ತನ್ನ ಮೇಲೆ ತಾನೇ ಜಿಪುಣತೆ ತೋರುತ್ತಿದ್ದಾನೆ. ಅಲ್ಲಾಹನಂತೂ ನಿರಪೇಕ್ಷನು. 

.] ನೀವೇ ಅವನ ಅವಲಂಬಿತರು. ನೀವು ವಿಮುಖರಾದರೆ" ಅಲ್ಲಾಹನು ನಿಮ್ಮ ಸ್ಥಾನದಲ್ಲಿ ಬೇರಾವುದಾದರೂ 
'ಜನಾಂಗವನ್ನು ತರುವನು ಮತ್ತು ಅವರು: ನಿಮ್ಮಂತೆ ಇರಲಾರರು. 


ಎಂದು ಇದರರ್ಥವಲ್ಲ. 'ಸೆಂಧಾನವು ದೌರ್ಬಲ್ಯದ ಪ್ರಕಟನೆಯೆಂದಿರುವಾಗ ಹಾಗೂ ಶತ್ರು ಅದರಿಂದ ಇನ್ನಷ್ಟು ಧೈರ್ಯ 
ತಾಳುವಂತಿರುವಾಗ, ಸಂಧಾನದ ಮಾತುಕತೆ ಸಲ್ಲದು. ಮುಸ್ಲಿಮರು `ಪ್ರಥಮತಃ ತಮ್ಮ ಶಕ್ತಿಯನ್ನು .ಪ್ರದರ್ಶಿಸಿ ಅದರಲ್ಲಿ 
ಜಯಶೀಲರಾಗಬೇಕು, ಅನಂತರ 'ಅವರು ಸಂಧಾನದ ಮಾತುಕತೆ ನಡೆಸುವುದರಲ್ಲಿ ಆಕ್ಷೇಪವಿಲ್ಲ, 

42. `ಅರ್ಥಾತ್‌- ಪರಲೋಕದ 'ಮುಂದೆ ಈ ಲೋಕವು ಕೆಲವೇ ದಿನಗಳ ಮನರಂಜನೆಯ " ಏನಾ, ಮತ್ತೆ! ನೂ ಅಲ್ಲ 
ಇಲ್ಲಿಯ ಜಯಾಪಜಯಗಳು' ವಾಸ್ತವಿಕವೂ ಅಲ್ಲ ಸ್ಥಿರವೂ ಅಲ್ಲ. ಆದುದರಿಂದ ಅವುಗಳಿಗೆ ಮಹತ್ಯ ವಿಲ್ಲ. ಮುಖ್ಯ "ಹಾಗೂ 
ನೈಜ ಜೀವನವು ಪರಲೋಕ. ಜೀವನವಾಗಿದ್ದು ಮಾನವನು ಅದರಲ್ಲಿ ಯಶಸ್ಸು ಹೊಂದಲು ಚಂತಿಸಬೇಕು. (ಹೆಟ್ಚಿನ ವಿವರಗಳಿಗೆ 
ಅಂಕಬೂತ್‌ ಅಧ್ಯಾಯದ 102ನೆಯ ಟಿಪ್ಪಣಿಯನ್ನು ನೋಡಿರಿ 

43. ಅರ್ಥಾತ್‌- ಅವನು ಗನೀ (ನಿರಪೇಕ್ಟ ನಾದ ಮಹಾಧನಿಕ) ಆಗಿರುತ್ತಾನೆ. ತನ್ನ ಸ್ವಂತಕ್ಕಾಗಿ. ಅವನಿಗಿ ನಿಮ್ಮಿ '೦ದೇನೂ 
ಪಡೆಯುವ ಅಗತ್ಯ ವಿಲ್ಲ. ಅವನು ತನ್ನ ಮಾರ್ಗದಲ್ಲೇನಾದರೂ ಖರ್ಚು ಮಾಡಬೇಕೆಂದು ನಿಮ್ಮೊಡನೆ: ಹೇಳಿದ್ದರೆ, ಅದು ನಿಮ್ಮ 
ಹಿತಕ್ಕಾಗಿ ಹೇಳಿರುವುದೇ ಹೊರತು ತನಗಾಗಿ ಅಲ್ಲ. ۱ 

44 ಅರ್ಥಾತ್‌- ನಿಮ್ಮ ದೌರ್ಬಲ್ಯಗಳು ಬಹಿರರಗಗೊಳ್ಳುವಂತಹ, ಪರೀಕ ್ಲಿಗಳಿಗೆ ಅವನು ನಿಮ್ಮನ್ನು ಗುರಿಪಡಿಸುವುದಿಲ್ಲ. 


ಕಾಂಡ-26 


48. ಅಲ್‌ ಪುತಹ್‌ . 721 


ಹೆಸರು : 
ಪ್ರಥಮ ಸೂಕ್ತದಲ್ಲೇ ಇರುವ "ಇನ್ನಾ ಫತಹ್‌ನಾಲಕ: ಫತ್‌ಹಮ್ಮುಬೀನಾ" ಎಂಬ ವಾಕ್ಯದಿಂದ ಈ ಹೆಸರನ್ನು. 
ಆರಿಸಲಾಗಿದೆ. ಇದು ಅಧ್ಯಾಯದ ಹೆಸರು ಮಾತ್ರವೇ ಅಲ್ಲ, ವಿಷಯಕ್ಕನುಗುಣವಾಗಿ ಇದರ ಶೀರ್ಷಿಕೆಯೂ. ಆಗಿದೆ. 
ಏಕೆಂದರೆ, ಇದರಲ್ಲಿ ಅಲ್ಲಾಹನು ಹುದೈಬಿಯಾ ಸಂಧಿಯ ರೂಪದಲ್ಲಿ ಪ್ರವಾದಿ(ಸ) ಮತ್ತು ಮುಸ್ಲಿಮರಿಗೆ ದಯಪಾಲಿಸಿದ 
"ಮಹಾ ವಿಜಯದ ಕುರಿತು ಹೇಳಲಾಗಿದೆ. 


ಅವತೀರ್ಣ ಕಾಲ - 

ಇದರ ಅವತೀರ್ಣವು ಹಿ.ಶ. 6ರ ದಲ್‌ಕಅದ್‌ ತಿಂಗಳೆಲ್ಲಾಯಿತೆಂಬ ಬಗ್ಗೆ ವರದಿಗಳು ಏಕಾಭಿಪ್ರಾಯ ಹೊಂದಿವೆ. 
ಪ್ರವಾದಿವರ್ಯರು(ಸ) ಮಕ್ಕಾದ ಸತ್ಮನಿಷೇಧಿಗಳೊಂದಿಗೆ ಹುದೈಬಿಯಾ ಸಂಧಿ ನಡೆಸಿ ಮದೀನಾಕ್ಕೆ ಮರಳುತ್ತಿರುವಾಗ 
ಇದು ಅವತೀರ್ಣಗೊಂಡಿತು. ٠. ۰ 


ಏತಿಹಾಸಿಕ ಹಿನ್ನೆಲೆ 

ಯಾವ ಘಟನೆಗಳಿಗೆ ಸಂಬಂಧಿಸಿ ಈ ಅಧ್ಯಾಯವು ಅವಶೀರ್ಣಗೊಂಡಿತೋ ಅವುಗಳ ಆರಂಭ ಈ ರೀತಿಯಲ್ಲಾಗಿರು 
ತ್ರದೆ- ಒಂದು ದಿನ ಪ್ರವಾದಿವರ್ಯರು(ಸು ಕನಸಿನಲ್ಲಿ ತಾವು ತಮ್ಮ ಸಹಾಬಿಗಳ ಜೊತೆ' ಪವಿತ್ರ ಮಕ್ಕಾ ಪಟ್ಟಣಕ್ಕೆ 
ಹೋದುದನ್ನೂ ಅಲ್ಲಿ ಉಮ್ರಾ ಮಾಡಿದುದನ್ನೂ ಕಂಡರು. ಪ್ರವಾದಿಯ ಕನಸು ಬರಿಯ ಕನಸಾಗಿರುವುದಿಲ್ಲವೆಂಬುದು 
ಸ್ಪಷ್ಟ. ಅದು ವಹ್ಮ್‌(ದಿವೃವಾಣಿ)ಯ ರೂಪಗಳಲ್ಲೊಂದು. ವಸ್ತುತಃ ಈ ಸ್ಪಷ್ನವು ಅಲ್ಲಾಹನ ಒಂದು Nu 
ಸೂಚನೆಯಾಗಿದ್ದು ಪ್ರವಾದಿವರ್ಯರು(ಸ) ಅದನ್ನು ಅನುಸರಿಸಲೇಬೇಕಾಗಿತ್ತು. ” 

ಆದುದರಿಂದ ಪ್ರವಾದಿವರ್ಯರು(ಸ) ಸ್ವಲ್ಪವೂ ಹಿಂದುಮುಂದು ನೋಡದೆ ತಾವು "ಕಂಡ ಕನಸನ್ನು ಸಹಾಬಿಗಳಿಗೆ ಅಸಿ 
ಪ್ರಯಾಣದ ಸಿದ್ಧತೆಯನ್ನು ಆರಂಭಿಸಿ ಬಿಟ್ಟರು. 1400 ಸಹಾಬಿಗಳು ಪ್ರವಾದಿವರ್ಯರ() ಜೊತೆಗೆ ಆ .ಅಪಾಯಕಾರೀ 
ಪ್ರಯಾಣಕ್ಕೆ ಹೊರಡಲು ಸಿದ್ಧರಾದರು. 

ಹಿ.ಶ. 6ರ ದುಲ್‌ಕಅದ್‌ ತಿಂಗಳ ಆರಂಭದಲ್ಲಿ ಈ ಪವಿತ್ರ ಯಾತ್ರಾ ತಂಡವು ಉಮ್ರಾ ಮಾಡಲಿಾಗ : ಮದೀನಾ 
ದಿಂದ ಹೊರಟಿತು. . . ۲ 

ಪ್ರವಾದಿವರ್ಯರ(ಸ) ಈ ಮುನ್ನಡೆಯು ಕುರೈಶರನ್ನು ತುಂಬಾ ಹೇಚಿಗೆ ಸಿಲುಕಿಸಿ ಬಿಟ್ಟಿತು ದುಲ್‌ಕಲದ್‌' 
ತಿಂಗಳೆಂಬುದು ನೂರಾರು ವರ್ಷಗಳಿಂದಲೂ ಹಜ್ಜ್‌ ಯಾತ್ರೆ ಹಾಗೂ ಕಅಬಾ ಸಂದರ್ಶನಕ್ಕಾಗಿ ಮೂಸಲಾಗಿರಿಸಲ್ಪಟ್ಟ 
ಸನ್ಮಾನ್ಮ ತಿಂಗಳುಗಳಲ್ಲಿ ಒಂದಾಗಿತ್ತು. ಈ ತಿಂಗಳಲ್ಲಿ ಇಹ್ರಾಮ್‌ ಕಟ್ಟಿ ಹಜ್ಜ್‌ ಯಾತ್ರೆ ಅಥವಾ 'ಉವ್ರಾ ಮಾಡಲಿಕ್ಕಾಗಿ 
ಹೋಗುತ್ತಿರುವ ಯಾತ್ರಾ ತಂಡವನ್ನು ತಡೆಯುವ ಹಕ್ಕು ಯಾರಿಗೂ ಇರಲಿಲ್ಲ. ಕುರೈಶರು- "ನಾವು ಯಾತ್ರಾ ತಂಡವು. 
ಮಕ್ಕಾ ಪ್ರವೇಶಿಸುವುದನ್ನು ತಡೆಯಲಿಕ್ಕಾಗಿ ಆದರ ಮೇಲೆ ಆಕ್ರಮಣ ನಡೆಸಿದರೆ, ಇಡೀ ದೇಶದಲ್ಲೇ" ಕೋಲಾಹಲವೆದ್ದು' 
ಬಿಡುವುದು. ಇತ್ತ ಮುಹಮ್ಮದ್‌ರನ್ನು(ಸ) ಇಷ್ಟು ದೊಡ್ಡ ಯಾತ್ರಾ ತಂಡದೊಂದಿಗೆ ನಮ್ಮ ಪಟ್ಟಣವನ್ನು ಪ್ರವೇಶಿಸಲು" |: 
ಬಿಟ್ಟು ಬಿಟ್ಟರೆ ಇಡೀ ದೇಶದಲ್ಲೇ ನಮ್ಮ ಘನತೆಗೆ ಕುಂದು ಬರುವುದು. ನಾವು ಮುಹಮ್ಮದ್‌ರಿಗೆಹು . ಹೆದರಿ. ಬಿಟ್ಟೆ |; 
ವೆಂದು ಜನರಾಡಿಕೊಳ್ಳುವರು” ಎಂದೆಲ್ಲಾ ಯೋಚಿಸ ತೊಡಗಿದರು. ಅನಂತರ ದೀರ್ಫವಾಗಿ ಆಲೋಚಿಸಿದ ಬಳಿಕ ಅವರ; | 
ಅಜ್ಞಾನ ಕಾಲದ ದುರಭಿಮಾನವೇ ಮೇಲಾಯಿತು. ಅವರು ತಮ್ಮ ಮರ್ಯಾದೆ ಮತ್ತು ಘನತೆಯನ್ನು ಉಳಿಸಿಕೊಳ್ಳಲಿಕ್ಕಾಗಿ;- K 
ಆ ತೆಂಡವನ್ನು ಮಕ್ಕಾ ಪಟ್ಟಣಕ್ಕೆ ಪ್ರವೇಶಿಸಲು ಬಿಡಬಾರದೆಂಬ ನಿರ್ಧಾರಕ್ಕೆ ಬಂದರು. ಪ್ರವಾದಿವರ್ಯರು(ಸು 'ಅಸ್‌ಫಾನ್‌ಗೆ.. | : 
ತಲುಪಿದಾಗ, ಕುರೈಶರು ಸಂಪೂರ್ಣ ಯುದ್ದ ಸನ್ನಾಹದೊಂದಿಗೆ 'ದೀ ತುವಾ' ಎಂಬ ಸ್ಥಳಕ್ಕೆ ಬಂದು ಮುಟ್ಟಿದ್ದಾರೆಂದೂ:. 


722 ۱ - ಕುರ್‌ಆನ್‌ ವ್ಯಾಖ್ಯಾನ 


ಅವರು ಮುಸ್ಲಿಮರ ಯಾತ್ರಾ ತಂಡವನ್ನು ತಡೆಯಲಿಕ್ಕಾಗಿ ಖಾಲಿದ್‌ ಬಿನ್‌ ವಲೀದ್‌ರನ್ನು ಇನ್ನೂರು ಮಂದಿ ಅಶ್ವಾರೋಹಿ 
ಗಳೊಂದಿಗೆ 'ಕುರಾಉಲ್‌ ಗಮೂಮ್‌'ನ ಕಡೆಗೆ ಕಳುಹಿಸಿದ್ದಾರೆಂದೂ ಪ್ರವಾದಿವರ್ಯರ(ಸ) ಬೇಹುಗಾರನು ಅವರಿಗೆ ತಿಳಿಸಿದನು. 
ಪ್ರವಾದಿವರ್ಯರಿಗೇಸು ಈ ಸುದ್ದಿ ಸಿಕ್ಕಿದೊಡನೆ ಅವರು ತಮ್ಮ ದಾರಿಯನ್ನು ಬದಲಾಯಿಸಿ ಬಹಳ ಕಠಿಣವಾದ ದಾರಿಯಿಂದ 
ಅತಿ ಪ್ರಯಾಸಪಟ್ಟು ಹರಮಿನ ಸರಹದ್ದಿನಲ್ಲೇ ಇರುವ 'ಹುದೈಬಿಯಾ' ಎಂಬ ಸ್ಥಳಕ್ಕೆ ತಲಪಿದರು. ಈಗ ಕುರೈಶರು 
ಪ್ರವಾದಿವರ್ಯರ(ಸ) ಬಳಿಗೆ ಒಬ್ಬ ದೂತನನ್ನು ಕಳುಹಿಸ್ಸಿ ನೀವು, ಮಕ್ಕಾ ಪ್ರವೇಶದ ಇರಾದೆಯನ್ನು ಕೈಬಿಡಬೇಕೆಂದು 
 ಹೇಳಿಸಿದರು. ಅದರೆ ಈ ದೌತ್ಯ ಯತ್ನದಲ್ಲಿ ಅವರು ಸಘಲರಾಗಲಿಲ್ಲ. ' 

ಕೊನೆಗೆ ಪ್ರವಾದಿವರ್ಯರು(ಸ) کیہ‎ ತಮ್ಮ ಕಡೆಯಿಂದ ಹ. ಉಸ್ಮಾನ್‌ರನ್ನು(ರ) ರಾಯಭಾರಿಯಾಗಿ ಮಕ್ಕಾಕ್ಕೆ 
سس‎ ಅವರ ಮುಖಾಂತರ- "ನಾವು ಯುದ್ಧ ಮಾಡಲಿಕ್ಕಾಗಿ ಬಂದವರಲ್ಲ. ಸಂದರ್ಶನಾರ್ಥ ಬಂದಿದ್ದೇವೆ. 

ದ್‌ (ಬಲಿಪ್ರಾಣಿಗಳನ್ನೂ ಜೊತೆಗೆ ತಂದಿದ್ದೇವೆ. ತವಾಫ್‌ ಮತ್ತು ಬಲಿಯರ್ಪಣೆ ಮಾಡಿ ಹಿಂದಿರುಗಿ ಬಿಡುವೆವು" 
: ಎಂದು ಕುರೈಶರಿಗೆ ಸಂದೇಶ ಕೊಟ್ಟಿರು. ಆದರೆ ಅವರು ಒಪ್ಪಲಿಲ್ಲ. ಅವರು' ಹ.ಉಸ್ಮಾನ್‌ರನ್ನುರ) ಮಕ್ಕಾದಲ್ಲಿ 
 ತೆಡೆದಿರಿಸಿಕೊಂಡರು. ಈ ಸಂದರ್ಭದಲ್ಲಿ ಹ.ಉಸ್ಮಾನ್‌ರು(ರ) ವಧಿಸಲ್ಪಟ್ಟರೆಂಬ ವದಂತಿ ಹರಡಿತು. ಅವರು ಮರಳಿ 
ಬಾರದಿದ್ದುದರಿಂದ ಸುದ್ದಿ ನಿಜವಾಗಿರಬಹುದೆಂದು ಮುಸ್ಲಿಮರಿಗೆ ಖಚಿತವಾಗಿ ಬಿಟ್ಟಿತು. ಈಗ ಮತ್ತಷ್ಟು ಸಹನೆಗೆ 
: ಅವಕಾಶವಿರಲಿಲ್ಲ... ಪ್ರವಾದಿವರ್ಯರು(ಸ) ತಮ್ಮ ಎಲ್ಲ ಸಂಗಾತಿಗಳನ್ನು ಒಟ್ಟುಗೂಡಿಸಿ ಅವರಿಂದ ನಾವಿನ್ನು ನಮ್ಮ 
ಪ್ರಾಣವಿರುವವರೆಗೂ ಹಿಂದಕ್ಕೆ ಸರಿಯಲಾರೆವೆಂಬ ಪ್ರತಿಜ್ಞೆ ಪಡೆದರು. ಈ ಪ್ರತಿಜ್ಞೆಯೇ ಇತಿಹಾಸದಲ್ಲಿ 'ಬೈಲತ್‌ 
: ರಿರ್ದಾನ್‌'(ರಿರಖ್ಟಾನ್‌ ಪ್ರತಿಜ್ಞೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. 

ಹ.ಉಸ್ಮಾನ್‌ರ(ರ) ವಧೆಯ ಸುದ್ದಿ ಸುಳ್ಳಾಗಿತ್ತೆಂದು ಅನಂತರ ತಿಳಿದು ಬಂತು. ಹ.ಉಸ್ಮಾನ್‌(ರ) ಮರಳಿಯೂ ಬಂದರು. 
' ಮಾತುಕತೆ ನಣೆಸಲಿಕ್ಕಾಗಿ ಕುರೈಶರ ಕಡೆಯಿಂದ ಸುಹೈಲ್‌ ಚಿನ್‌ ಅಮ್ರ್‌ ಎಂಬವನ ನೇತೃತ್ವದಲ್ಲಿ ಒಂದು ನಿಯೋಗವೂ 
ಪ್ರವಾದಿವರ್ಯರ(ಸ) ಶಿಬಿರಕ್ಕೆ ತಲಪಿತು. ಸುದೀರ್ಪ ಮಾತುಕತೆ ನಡೆದ ಬಳಿಕ ಈ ಕೆಳಗಿನ ಶರತ್ತುಗಳನ್ನೊಳಗೊಂಡ ಸಂಧಾನ 


'ಪತ್ರವು ಲಿಖಿತಗೊಂಡಿತು- 


1) ಹತ್ತು ವರ್ಷಗಳ ವರೆಗೆ ಇಕ್ಕಡೆಯವರೊಳೆಗೆ ಯುದ್ಧ ವಿರಾಮವಿರುವುದು ಮತ್ತು ಪರಸ್ಪರರ ವಿರುದ್ಧ ಯಾವುದೇ 
"ರಹಸ್ಯ ಅಥವಾ ಬಹಿರಂಗ ಕಾರ್ಯಾಚರಣೆಯನ್ನು ನಡೆಸಲಾಗದು. 


2 ಈ ಕಾಲಾವಧಿಯಲ್ಲಿ ಕುರೈಶರ ಪೈಕಿ ಯಾರಾದರೂ ತನ್ನ ಸಂರಕ್ಸಕನ ಅನುಮಶಿಯಿಲ್ಲದೆ ಪ್ರವಾದಿವರ್ಯರ(ಸು 
"ಬಳಿಗೆ ಓಡಿ ಬಂದು ಸೇರಿಕೊಂಡರೆ, ಪ್ರವಾದಿ(ಸ) ಅವನನ್ನು ಮರಳಿ ಕುರೈಶರಿಗೆ ಒಪ್ಬಸುವರು. ಆದರೆ ಪ್ರವಾದಿವರ್ಯರ(ಸು) 
: ಸಂಗಾತಿಗಳ ಪೈಕಿ ಯಾರಾದರೂ ಕುರೈಶರ ಬಳಿಗೆ ಹೋದರೆ ಅವನನ್ನು ಅವರು ಹಿಂದಿರುಗಿಸಲಾರರು. 

3) ಅರಬ್‌ ಗೋತ್ರಗಳ ಪೈಕಿ ಒಪ್ಪಂದ ಬದ್ಧವಾಗಿ ಈ ಒಪ್ಪಂದದಲ್ಲಿ ಸೇರಲಿಚ್ಛಸುವ ಪ್ರತಿಯೊಂದು ಗೋತ್ರಕ್ಕೂ 
ತಾವಿಚ್ಛಿಸುವ ಪಕ್ಷದವರೊಂದಿಗೆ ಸೇರಿಕೊಳ್ಳುವ ಸ್ವಾತಂತ್ರ್ಯವಿದೆ. 

4) ಮುಹಮ್ಮದ್‌(ಸ) ಈ ವರ್ಷ ಮರಳಿ ಹೋಗಬೇಕು ಮತ್ತು ಮುಂದಿನ ವರ್ಷ ಅವರು ಉಮ್ರಾ ಮಾಡಲಿಕ್ಕಾಗಿ 
ಬಂದು ಮೂರು ದಿನಗಳ ವರೆಗೆ ಮಾತ್ರ ಮಕ್ಕಾದಲ್ಲಿ ತಂಗಬಹುದು. ಒರೆಯೊಳಗಿಟ್ಟುಕೊಂಡು ತಲಾ ಒಂದು ಖಡ್ಗವನ್ನು 
ಮಾತ್ರ ತರಬಹುದು. ಇತರ ಯಾವುದೇ ಯುದ್ಧೋಪಕರಣವನ್ನು ತರಬಾರದು. ಮಕ್ಕಾ ವಾಸಿಗಳು ಈ ಮೂರು -ದಿನಗಳಲ್ಲಿ 
(ಯಾವುದೇ ಘರ್ಷಣೆಯುಂಟಾಗದಂತೆ) ಅವರಿಗಾಗಿ ಮಕ್ಕಾ ಪಟ್ಟಣವನ್ನು ಬಿಟ್ಟುಕೊಡುವರು. ಆದರೆ ಅವರು ಮರಳಿ 
ಹೋಗುವಾಗ ಇಲ್ಲಿಯ ಯಾವ ನಿವಾಸಿಯನ್ನೂ ತಮ್ಮ ಜೊತೆ ಕರೆದೊಯ್ಯಬಾರದು. 

; ಈ ಒಪ್ಪಂದದ ಶರತ್ತುಗಳು ನಿಶ್ಚಯಿಸಲ್ಪಡುತ್ತಿರುವಾಗ ಮುಸ್ಲಿಮರ ಇಡೀ ಸೈನ್ಯವೇ ಅತೃಪ್ತವಾಗಿತ್ತು. 
ಪ್ರವಾದಿವರ್ಯರು(ಸ) ಯಾವ ಔಚಿತ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಶರತ್ತುಗಳನ್ನು ಒಪ್ಪಿದ್ದರೋ ಆ ಔಚಿತ್ಯಗಳೆಡೆಗೆ 
ಆಗಿನ್ನೂ ಯಾರ ಗಮನವೂ ಹರಿದಿರಲಿಲ್ಲ. ಒಂದೆಡೆ ಕುರೈಶ್‌ ಸತ್ಯನಿಷೇಧಿಗಳು ಇದನ್ನು ತಮ್ಮ ವಿಜಯವೆಂದು 

| ಭಾವಿಸಿದ್ದರು. ಇನ್ನೊಂದೆಡೆ ಮುಸ್ಲಿಮರು, ನಾವು ಇಂತಹ ಅಪಮಾನಕಾರಿ ಶರತ್ತುಗಳನ್ನು ಏಕೆ ಅಂಗೀಕರಿಸಬೇಕು ಎಂದು 
-ಚೆಡಪಡಿಸುತ್ತಿದ್ದರು. - 


48. ಅಲ್‌ مووچ‎ 723 


ಒಪ್ಪಂದವನ್ನು ಬರೆಯುತ್ತಿದ್ದ ಅದೇ ಸಂದರ್ಭದಲ್ಲಿ ಮುಸ್ಲಿಮರಾದುದಕ್ಕಾಗಿ ویر ددم‎ ಸುಹೈಲ್‌ ಬಿನ್‌ 
ಅಮ್ರ್‌ನ ಪುತ್ರ ಅಬೂ ಜಂದಲ್‌ ಹೇಗೋ ತಪ್ಪಿಸಿಕೊಂಡು ಪ್ರವಾದಿವರ್ಯರ(ಸ) ಶಿಬಿರವನ್ನು ತಲುಪಿದರು. ಅವರ 
ಕಾಲಿನಲ್ಲಿ ಬೇಡಿಗಳಿದ್ದುವು. ಶರೀರದಲ್ಲೆಲ್ಲ ಹಿಂಸೆಯ ಗುರುತುಗಳು ತೋರುತ್ತಿದ್ದುವು. ಅವರು ಬಂದೊಡನೆ ತನ್ನನ್ನು ಈ 
ವೃಥಾ ಸೆರೆಯಿಂದ ಬಿಡುಗಡೆಗೊಳಿಸಬೇಕೆಂದು ಮೊರೆಯಿಟ್ಟರು. ಈ ಕರುಣಾಜನಕ ದೃಶ್ಯವನ್ನು ಕಂಡು ಸಹಾಬಿಗಳ ಸಹನೆಯ 
ಕಟ್ಟೆಯೊಡೆಯ ತೊಡಗಿತು. ಆದರೆ ಸುಹೈಲ್‌ ಬಿನ್‌ ಅಮ್ರ್‌, ಒಪ್ಪಂದದ ಬರವಣಿಗೆ ಪೂರ್ತಿಯಾಗಿಲ್ಲವಾದರೂ ಶರತ್ತು 
ಗಳೆಲ್ಲವೂ ನಮ್ಮೊಳಗೆ ನಿಶ್ಚಯವಾಗಿವೆ. ಈ ಪ್ರಕಾರ ಆ ಹುಡುಗನನ್ನು ನನ್ನ ವಶಕ್ಕೆ ಕೊಡಬೇಕು ಎಂದನು. ಪ್ರವಾದಿ 
ವರ್ಯರು(ಸ) ಅವನ ಈ ವಾದವನ್ನು ಒಪ್ಪಿಕೊಂಡರು ಮತ್ತು ಅಬೂ ಜಂದಲ್‌ರನ್ನುರ) ಆ ಅಕ್ರಮಿಗಳ ವಶಕ್ಕೆ 
ಕೊಟ್ಟು ಬಿಟ್ಟರು. ಈ ಘಟನೆಯು ಮುಸ್ಲಿಮರನ್ನು ಮತ್ತಷ್ಟು ದುಖ ಹಾಗೂ ಅಸಮಾಧಾನಕ್ಕೆ ಈಡು ಮಾಡಿತು. 

ಸಂಧಿಯಾದ ಬಳಿಕ ಪ್ರವಾದಿವರ್ಯರು(ಸು, “ಇನ್ನು ಇಲ್ಲೇ ಬಲಿಯನ್ನರ್ಪಿಸಿರಿ ಮತ್ತು ತಲೆಗಳನ್ನು ಬೋಳಿಸಿ 
ಕೊಂಡು ಇಹ್ರಾಮನ್ನು ಕೊನೆಗೊಳಿಸಿರಿ" ಎಂದರು. ಆದರೆ, ಯಾರೂ ಕದಲಲಿಲ್ಲ. ಪ್ರವಾದಿವರ್ಯರು(ಸ) ಮೂರು ಬಾರಿ 
ಅಪ್ಪಣೆಕೊಟ್ಟರು. ಆದರೆ ದುಃಖ, ಕೋಪ ಹಾಗೂ ನಿರಾಶೆಯಿಂದ ಸಹಾಬಿಗಳ ಮನಸ್ಸು ಎಷ್ಟು ತೀವ್ರವಾಗಿ ಘಾಸಿ 
ಗೊಂಡಿತ್ತೆಂದರೆ, ಅವರಾರೂ ಕದಲಲಿಲ್ಲ. ಅನಂತರ ಸತ್ಯವಿಶ್ವಾಸಿಗಳ ಮಾತೆ ಹಉಮ್ಮು ಸಲ್ಮಾರ(ರ) ಸಲಹೆ ಪ್ರಕಾರ 
ಪ್ರವಾದಿವರ್ಯರು(ಸ) ಸ್ವತಃ ತಮ್ಮ ಒಂಟೆಯನ್ನು ಬಲಿಕೊಟ್ಟರು ಮತ್ತು ಕ್ಷೌರ ಮಾಡಿಸಿಕೊಂಡರು. ಇದನ್ನು ಕಂಡು. 
ಎಲ್ಲರೂ ಬಲಿಯರ್ಪಿಿ ತಲೆ ಬೋಳಿಸಿಕೊಂಡರು ಅಥವಾ ಕೂದಲು ಕತ್ತರಿಸಿಕೊಂಡರು ಮತ್ತು ಇಹ್ರಾಮಿನಿಂದ 
ಮುಕ್ತರಾದರು. ತರುವಾಯ ಈ ಯಾತ್ರಾ ತಂಡವು ಹುದೈಬಿಯಾ ಸಂಧಾನವನ್ನು ತಮ್ಮ ಸೋಲು ಮತ್ತು ಅಪಮಾನ 
ವೆಂದು ಗ್ರಹಿಸುತ್ತ ಮದೀನಾದ ಕಡೆಗೆ ಸಾಗುತ್ತಿತ್ತು. ಆಗ 'ದಜ್‌ನಾನ್‌' (ಅಥವಾ ಕೆಲವು ವರದಿಗಳ ಪ್ರಕಾರ 'ಕುರಾಉಲ್‌ 
ಗಮೊಮ್‌') ಎಂಬಲ್ಲಿಗೆ ತಲಪಿದಾಗ ಈ ಅಧ್ಯಾಯ ಅವಶೀರ್ಣಗೊಂಡಿತು. ಇದರಲ್ಲಿ ಅವರು ಸೋಲೆಂದು ಶಿಳಿಯುತ್ತಿದ್ದ 
ಈ ಸಂಧಾನವು ವಾಸ್ತವದಲ್ಲಿ ಮಹಾ ವಿಜಯವಾಗಿದೆಯೆಂದು ಸಾರಲಾಗಿದೆ. ಇದು ಅವಕೀರ್ಣಗೊಂಡ ಬಳಿಕ ಪ್ರವಾದಿ 
ವರ್ಯರು(ಸ) ಮುಸ್ಲಿಮರನ್ನು ಒಟ್ಟುಗೂಡಿಸಿ, ಇಂದು ನನಗೆ ಈ ಜಗತ್ತು ಮೆತ್ತು ಅದರೊಳಗಿರುವ ಸಕಲ ವಸ್ತು 


ಗಳಿಗಿಂತಲೂ ಹೆಚ್ಚು ಬೆಲೆಬಾಳುವಂತಹ ಒಂದು ಅಧ್ಯಾಯ ಅವತೀರ್ಣಗೊಂಡದೆ" ಔಸ್ಸುತ್ತಾ ಈ ಅಧ್ಯಾಯವನ್ನು ಓದಿದರು. 
ಹೆ.ಉಮರ್‌(ರ) ಎಲ್ಲರಿಗಿಂತಲೂ ಹೆಚ್ಚು ದುಃಖಿತರಾಗಿದ್ದುದರಿಂದ ಮುಖ್ಯವಾಗಿ ಅವರಿನ್ನು ಕರೆದು ಇದನ್ನು ಓದಿ 
ಕೇಳಿಸಿದರು. ಸತ್ಯವಿಶ್ವಾಸಿಗಳು ಅಲ್ಲಾಹನ ಈ ಆದೇಶವನ್ನು ಕೇಳಿಯೇ ಸಂತೃಪ್ತರಾಗಿದ್ದರು. ಆದರೂ ಹೆಚ್ಚು ಕಾಲ 
ಕಳೆಯುವುದಕ್ಕೆ ಮುಂಚೆಯೇ ಈ ಸಂಧಾನದ ಪ್ರಯೋಜನಗಳು ಒಂದೊಂದಾಗಿ ಪ್ರಕಟವಾಗುತ್ತ ಬಂದು, ಕೊನೆಗೆ ಇದೊಂದು 
ಭವ್ಯ ವಿಜಯವಾಗಿತ್ತೆಂಬ ಬಗ್ಗೆ ಯಾರಿಗೂ ಸಂಶಯವೇ ಇಲ್ಲದಂತಾಯಿತು. ' 


GaSe 7 oe bs AES 6 
2 1 ೨ಬಿ LT - ಶ್‌ 2 عللك کو‎ 2 ಮಿ 3 


| 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-29 جج‎ ರುಕೂಲ್‌ಗಳು-4 
ಷರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಸಂದೇಶವಾಹಕರೇ, ನಾವು ನಿಮಗೆ ಸುಸ್ಪಷ್ಟ ವಿಜಯ ಪ್ರದಾನ ಮಾಡಿದೆವು-! ಅಲ್ಲಾಹನು 
ನಿಮ್ಮ .ಹಿಂದಿನ ಹಾಗೂ ಮುಂದಿನ ಎಲ್ಲ ತಪ್ಪುಗಳನ್ನು ಕ್ಷಮಿಸಲಿಕ್ಕಾಗ್ಗಿ: ನಿಮ್ಮ ಮೇಲೆ ತನ್ನ 


1. ಹುಡೈಬಿಯಾ ಸಂಧಿಯ وط‎ ಮಕ್ಕಾ ವಿಜಯದ ಸುವಾರ್ತೆಯನ್ನು ತಿಳಿಸಿದಾಗ, ಈ ಸಂಧಿಯನ್ನು ವಿಜಯನೆಂದು 


ಹೇಳುವುದಾದರೂ "ಹೇಗೆ ಎಂದು ಜನರು ವಿಸ್ಮಿತರಾಗಿದ್ದರು. ಹ. ಉಮರ್‌(ರ) ಈ ಸೂಕ್ತವನ್ನು ಕೇಳಿ, "ಅಲ್ಲಾಹನ 
ಸಂದೇಶವಾಹಕರೇ ಇದೇನು ವಿಜಯವೇ?" ಎಂದು ಕೇಳಿದರು. ಪ್ರವಾದಿವರ್ಯರು(ಸ) 'ಹೌದು' ಎಂದರು. (ಇಬ್ಸ್‌ ಜರೀರ್‌) 
ಮದೀನಾ ತಲುಪಿದ ಬಳಿಕ ಇನ್ನೊಬ್ಬರು ತಮ್ಮ ಸಂಗಾತಿಗಳೊಡನೆ, "ಇದೆಂತಹ ವಿಜಯ? ನಾವು ದೇವ ಭವಕಕ್ಕೆ 
'ಹೋಗದಂತೆ ತಡೆಯಲ್ಪಟ್ಟೆವುು ನಮ್ಮ ಬಲಿದಾನದ ಒಂಟೆಗಳೂ ತಡೆಯಲ್ಪಟ್ಟವು. ಪ್ರವಾದಿವರ್ಯರು(ಸ) ಹುದೈಬಿಯಾದಲ್ಲೇ 
ಉಳಿಯಬೇಕಾಯಿತು. ಈ ಸಂಧಾನದಿಂದಾಗಿ ನಮ್ಮ ಇಬ್ಬರು ಸಹೋದರರನ್ನು (ಅಬೂ ಜಂದಲ್‌ ಮತ್ತು ಅಬೂ 
ಬಸೀರ್‌) ಅಕ್ರಮಿಗಳ ವಶಕ್ಕೆ ಒಪ್ಪಿಸಬೇಕಾಗಿ ಬಂತು" ಎಂದರು. ಈ ಮಾತು ಪ್ರವಾದಿವರ್ಯರಿಗೆ(ಸ) ತಲಪಿದಾಗ 
ಅವರು, "ಇದು ಬಹಳ ತಪ್ಪು ಅಭಿಪ್ರಾಯ. ವಾಸ್ಥವದಲ್ಲಿ ಇದು ಬಹು ದೊಡ್ಡ ವಿಜಯವಾಗಿದೆ. ನೀವು ಮುಶ್ರಿಕರ 
'ಮನೆಯನ್ನು ತಲುಪಿದಿರಿ, ಅವರು ಮುಂದಿನ ವರ್ಷ ಉಮ್ರಾ ಮಾಡುವಂತೆ ವಿನಂತಿಸಿ, ಸದ್ಯ ಹಿಂದಿರುಗುವಂತೆ ನಿಮ್ಮನ್ನು 
ಒಪ್ಪಿಸಿದರು. ಸ್ವತಃ ಅವರೇ ನಿಮ್ಮೊಂದಿಗೆ, ಯುದ್ಧವನ್ನು ನಿಲ್ಲಿಸಿ ಸಂಧಾನ ಮಾಡಲು ಇಚ್ಛೆಪಟ್ಟರು. ವಸ್ತುತಃ ಅವರ 
ಹೃದಯಗಳಲ್ಲಿ ನಿಮ್ಮ ಬಗ್ಗೆ ಎಷ್ಟರ ಮಟ್ಟಿಗೆ ದ್ವೇಷವಿದೆಯೆಂಬುದು ಗೊತ್ತೇ ಇದೆ. ಅಲ್ಲಾಹನು ನಿಮಗೆ ಅವರ 
ಮೇಲೆ ಪ್ರಾಬಲ್ಕವನ್ನು ದೆಯಪಾಲಿಸಿರುವನು" ಎಂದರು. ಸ್ವಲ್ಪ ಕಾಲದಲ್ಲೇ ಅದು ವಿಜಯವಾಗಿತ್ತೆಂಬುದು ಸ್ಪಷ್ಟವಾಗುತ್ತಲೇ 
ಹೋಯಿತು. ನಿಜಕ್ಕೂ ಇಸ್ಲಾಮಿನ ವಿಜಯದ ನಾಂದಿಯನ್ನು ಹುದೈಬಿಯಾ ಸಂಧಿಯೇ ಹಾಕಿತ್ತೆಂಬುದನ್ನು ಪ್ರತಿಯೊಬ್ಬನೂ 
ತಿಳಿದುಕೊಳ್ಳುವ೦ತಾಯಿತು. 

2 ಇಲ್ಲಿ ಕ್ಷಮ್ಮ ದೋಷಗಳೆಂದು ಹೇಳಿರುವುದು, ಕಳೆದ 19 ವರ್ಷಗಳ ಅವಧಿಯಲ್ಲಿ ಮುಸ್ಲಿಮರು ಪ್ರವಾದಿ 
'ವರ್ಯರಣು ನೇತೃತ್ವದಲ್ಲಿ ಇಸ್ಲಾಮಿನ ಅಭ್ಭುದಯಕ್ಕಾಗಿ ನಡೆಸುತ್ತಿದ್ದಂತಹ ಹೋರಾಟದ ವೇಳೆ ಸಂಭವಿಸಿರಬಹುದಾದ 
'ಲೋಪಗಳ ಕುರಿತಾಗಿದೆ. ಈ ಲೋಪದೋಷಗಳು ಮಾನವರ ತಿಳುವಳಿಕೆಯಲ್ಲಿಲ್ಲ. ಆ ಪರಿಶ್ರಮದಲ್ಲಿ ಏನಾದರೂ ಕೊರತೆ 
ಹುಡುಕಲು ಮಾನವ ಬುದ್ಧಿಶಕ್ತಿ ಅಸಮರ್ಥವಾಗಿದೆ. ಆದರೆ, ಅಲ್ಲಾಹನ ದೃಪ್ಟಿಯಲ್ಲಿರುವ ಪರಿಪೂರ್ಣತೆಯ ಮಾನದಂಡ 
ಪ್ರಕಾರ, ಮುಸ್ಲಿಮರಿಗೆ ಇಷ್ಟು ಬೇಗನೆ ಅರಬ್‌ ಮುಶ್ರಿಕರ ವಿರುದ್ಧ ನಿರ್ಣಾಯಕ ವಿಜಯ ಪ್ರಾಪ್ತವಾಗದೆ ಇರಲು ಕಾರಣ 
'ವಾಗುವಂತಹ ಕೆಲವು ಲೋಪದೋಷಗಳು ಅವರಲ್ಲಿದ್ದುವುು ಇಲ್ಲಿ, ಅಲ್ಲಾಹನ ಮಾಶಿನ ತಾತ್ಸರ್ಯವೇನೆಂದರೆ- ಈ 
ಲೋಪದೋಷಗಳನ್ನಿಟ್ಟುಕೊಂಡೇ ನೀವು ಹೋರಾಡುತ್ತಿದ್ದರೆ, ಅರೇಬಿಯಾ ನಿಮ್ಮ ನಿಯಂತ್ರಣಕ್ಕೆ ಬರಲು ಇನ್ನೂ ಬಹಳ 


ಕಾಂಡ-26 


48. ಅಲ್‌ ಫತಹ್‌ 725 


3 ಸಿಪಿ ಅ A سے‎ oS س‫‎ 
SERB As I 3 A IF ade 
ಅನುಗ್ರಹವನ್ನು .ಪರಿಪೊರ್ಣಗೊಳಿಸಲಿಕ್ಕಾಗಿ3 ನಿಮಗೆ ಸನ್ಮಾರ್ಗವನ್ನು ತೋರಿಸಲಿಕ್ಕಾ ಗಿ" “ಮತ್ತು ನಿಮಗೆ 
ಪ್ರಚಂಡ ಸಹಾಯವನ್ನು ನೀಡಲಿಕ್ಕಾಗಿ.5 


ದೀರ್ಫ ಕಾಲ ಬೇಕಾಗುತ್ತಿತ್ತು. ಆದರೆ ನಾವು ಆ ಲೋಪದೋಷಗಳೆನ್ನೂ ದೌರ್ಬಲ್ಯ: ಗಳನ್ನೂ ಕ್ಷಮಿಸಿ, ನಮ್ಮ + ಅನುಗ್ರಹದಿಂದ 
ಅವುಗಳನ್ನು ಪರಿಹರಿಸಿದೆವು ಮತ್ತು ಸಾಮಾನ್ಮ ನಿಯಮದಂತೆ, ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಸಿಗಲು ಸಾಧ್ಯವಿಲ್ಲ 
ದಂತಹ ವಿಜಯದ ಬಾಗಿಲನ್ನು ನಿಮಗಾಗಿ ತೆರೆದು ಬಿಟ್ಟೆವು. ಇಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯ 
ಯಾವುದೆಂದರೆ. ಯಾವುದಾದರೊಂದು ಉದ್ದೇಶಕ್ಕಾಗಿ ಒಂದು ಸಂಘಟಿತ ಗುಂಪು ಕೆಲಸ ಮಾಡುತ್ತಿರುವಾಗ ' ಅದರಿಂದ 
ಸಂಭವಿಸುವ ತಪ್ಪುಗಳ ಬಗ್ಗೆ ಆ ಸಂಘಟನೆಯ ಮುಖಂಡನನ್ನೇ ಅಭಿಸಂಬೋಧಿಸಲಾಗುತ್ತದೆ. ಆ ತಪ್ಪುಗಳು 'ಮುಖಂಡನ 
ಸ್ವಂತ ತಪ್ಪುಗಳೆಂದು ಇದರ ಅರ್ಥವಲ್ಲ. ವಾಸ್ತವದಲ್ಲಿ ಅವು ಇಡೀ ಸಂಘಟನೆಯು ಒಟ್ಟಾಗಿ ಮಾಡುವ :مت‎ 
ಗಳಾಗಿರುತ್ತವೆ. ಆದರೆ ಅದನ್ನು ಹೇಳುವಾಗ ನಿಮ್ಮ ಕೆಲಸದಲ್ಲಿ ಇಂತಹ ದೌರ್ಬಲ್ಯಗಳಿವೆಯೆಂದು ಮುಖಂಡನನ್ನು 
ಕರೆದು ಹೇಳಲಾಗುತ್ತದೆ. ಆದರೂ. ಮಾತು ಪ್ರವಾದಿವರ್ಯರನ್ನುದ್ದೇಶಿಸಿ(ಸು) ಇರುವುದರಿಂದ ಮತ್ತು ನಿಮ್ಮ . ಮುಂದಿನ, 
ಹಿಂದಿನ ಎಲ್ಲ ದೋಷಗಳನ್ನು ಅಲ್ಲಾಹನು ಕ್ರಮಿಸಿ ಬಿಟ್ಟಿರುವನೆಂದು ಹೇಳಿರುವುದರಿಂದ- ಅಲ್ಲಾಹನು ಪ್ರವಾದಿವರ್ಯರ(ಸ) 
ಎಲ್ಲ ಲೋಪದೋಷಗಳನ್ನು (ಅವರಿಗಿದ್ದ ಪರಮೋನ್ನತ ಸ್ಥಾನದ ದೃಷ್ಟಿಯಿಂದ ಮಾತ್ರ ಅವು ಲೋಪದೋಷಗಳಾಗಿದ್ದುವು) 
ಕ್ಷಮಿಸಿರುವನು ಎಂಬ ಅರ್ಥವು ಈ ಸಾಮಾನ್ಯ ಪದಗಳಲ್ಲಿ ಇದೆ. ಇದರ ಆಧಾರದಲ್ಲೇ ಪ್ರವಾದಿವರ್ಯರು(ಸ) ಆರಾಧನಾ 
ಕರ್ಮಗಳಲ್ಲಿ ಅಸಾಧಾರಣವಾದ ಕಷ್ಟಗಳನ್ನು 'ಸಹಿಸುತ್ತಿರುವುದನ್ನು ಕಂಡು ಸಹಾಬಿಗಳು ಅವರೊಡನೆ- "ತಮ್ಮ ಹಿಂದಿನ 
ಮತ್ತು ಮುಂದಿನ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟಿರುವಾಗ ತಾವು ತಮ್ಮ ದೇಹವನ್ನು ಹೀಗೇಕೆ ದಂಡಿಸುತ್ತೀರಿ?' ಎಂದು 
ಕೇಳುತ್ತಿದ್ದರು. ಆಗ ಪ್ರವಾದಿವರ್ಯರುಣ) "ನಾನೊಬ್ಬ ಕೃತಜ್ಞ ದಾಸನಾಗಬೇಡವೇ?" ಎಂದು ಉತ್ತರ ಕೊಡುತ್ತಿದ್ದರು. 
(ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ಅಬೂ 'ದಾವೂಬ್‌) K 
' 3: ಅನುಗ್ರಹದ ಪರಿಪೂರ್ಣತೆಯೆಂದರೆ- 'ಮುಸ್ಲಿಮರು ತಮ್ಮ:'ಸ್ಥಾನದಲ್ಲಿ ಎಲ್ಲ ವಧದ ಭಯ, ಪ್ರತಿರೋಧ, ಬಾಹ್ಮ 
ಹಸ್ತಕ್ಷೇಪಗಳಿಂದ ಸುರೆಕ್ಸಿತರಾಗಿ ಇಸ್ಲಾಮೊ ಸಂಸ್ಕುತಿ, ನಾಗರಿಕತೆ ಹಾಗೂ ಇಸ್ಲಾಮೊ ಕಾನೂನು ನಿಯಮಗಳಿಗನುಸಾರ ಜೀವನ 
ನಡೆಸಲು ಸ್ವತಂತ್ರರಾಗುವುದು ಮತ್ತು ಅವರಿಗೆ ಈ ಲೋಕದಲ್ಲಿ ಅಲ್ಲಾಹನ ಧರ್ಮೋತ್ಥಾನಗೊಳಿಸಲು ಬೇಕಾದ 'ಶಕ್ತಿ ಪ್ರಾಪ್ತ 
ವಾಗುವುದು ಎಂದರ್ಥ. ದೇವನ ದಾಸ್ಮ್ಕದ ಮಾರ್ಗಕ್ಕೆ ತಡೆಯಾಗಿರುವ ಹಾಗೂ ಧರ್ಮೋತ್ಣಾನದ ನಿಟ್ಟಿನಲ್ಲಿ ಬಾಧಕವಾಗಿರುವ 
ಕುಫ್ರ್‌ ಮತ್ತು ಫಿಸ್ಕ್‌ಗಳ ಪ್ರಾಬಲ್ಕವು ವಿಶ್ವಾಸಿಗಳ ಪಾಲಿಗೆ ಅತಿದೊಡ್ಡ ವಿಪತ್ತಾಗಿದ್ದು ಅದನ್ನು ಕುರ್‌ಆನ್‌ ہب‎ (್ಲನೀಟ್ರಿ) 
ಎಂದು ಕರೆದಿದೆ. ಈ 'ಫಿತ್ನಳದಿಂದ ಬಿಡುಗಡೆ ಹೊಂದಿ ಅಲ್ಲಾಹನ ಧರ್ಮವು ಸಂಪೂರ್ಣವಾಗಿ ಅನುಷ್ಠಾನದಲ್ಲಿರುವ ದಾರುಲ್‌' 
ಇಸ್ಲಾಮ್‌ (ಇಸ್ಲಾಮೊ ರಾಷ್ಟ್ರ) ಅವರಿಗೆ ಪ್ರಾಪ್ತವಾಗಿ ಅದರೊಂದಿಗೆ, ಅಲ್ಲಾಹನ 'ಈ ಭೂಮಿಯಲ್ಲಿ ಕುಫ್ರ್‌ ಮತ್ತು ಫಿಸ್ಕ್‌ಗಳೆ 
ಸ್ಥಾನದಲ್ಲಿ ಈಮಾನ್‌ ಮತ್ತು ತಕ್ಟಾಗಳನ್ನು ಸ್ಥಾಪಿಸಲು ಸಾ ಸಾಧ್ಯವಾಗುವಂತಹ ಸಾಧನಗಳು ಲಭ್ಯವಾದರೆ ಅಡು ಅವರ ಪಾಲಿಗೆ 
|" ಅಲ್ಲಾಹನ ಅನುಗ್ರಹದ ಪರಿಪೂರ್ಣತೆಯಾಗಿದೆ. ಈ' ಅನುಗ್ರಹ" ಮುಸ್ಲಿಮರಿಗೆ 'ಪ್ರವಾದಿವರ್ಯರಿಂದಾಗಿಯೇ(ಸ) ಲಭಿಸಿತ್ತು. 
"| ಆದುದರಿಂದ ಅಲ್ಲಾಹನು ಪ್ರವಾದಿವರ್ಯರನ್ನೇ(ಸ) ಅಭಿಸಂಬೋಧಿಸಿ- ನಾವು `ನಿಮ್ಮ ಮೇಲೆ'`ಅನುಗ್ರಹಗಳನ್ನು ಪರಿಪೂರ್ಣ 
ಗೊಳಿಸಲು ಇಚ್ಛಿಸಿದ್ದೆವು. ಆದುದರಿಂದಲೇ ನಾವು ನಿಮಗೆ ಈ ವಿಜಯವನ್ನು ಪ್ರದಾನ ಮಾಡಿದೆವು ಎಂದಿರುತ್ತಾನೆ. 

4. ಇಲ್ಲಿ ಪ್ರವಾದಿವರ್ಯರಿಗೆ(ಸು ನೇರ ಮಾರ್ಗವನ್ನು ತೋರಿಸುವುದೆಂದರೆ, 'ಅವರಿಗೆ' ವಿಜಯದ ಮಾರ್ಗ ತೋರಿಸು 
ವುದಾಗಿದೆ. ಇದರ ಅರ್ಥವೇನೆಂದರೆ- ಅಲ್ಲಾಹನು ಹುದೈಬಿಯಾದಲ್ಲಿ ಈ ಸಂಧಾನವನ್ನು ಮಾಡಿಸಿ, ಅವರು ಇಸ್ಲಾಮನ್ನು' 
ತಡೆಯುವ ಎಲ್ಲ ಶಕ್ತಿಗಳನ್ನೂ ಸೋಲಿಸಲು ದಾರಿಯನ್ನು ಸುಗಮಗೊಳಿಸಿದನು ಮತ್ತು ಅದರ ಉಪಾಯವನ್ನು ತಿಳಿಸಿದನು. 

5. ಇದನ್ನು "ನಿಮಗೆ ಅನುಪಮವಾದ "ಸಹಾಯವನ್ನು ಒದಗಿಸಲಿಕ್ಕಾಗಿ” ಎಂದೂ ಅನುವಾದಿಸಬಹುದು. ಮೂಲದಲ್ಲಿ 
'ನಸ್‌ರನ್‌ ಅರೀರಖಾ' ಎಂಬ ಪದಗಳಿವೆ. 'ಅರೀರು್‌'ನ ಅರ್ಥವು 'ಪ್ರಚಂಡ' ಎಂದೂ ಆಗುತ್ತದೆ. 'ಅನುಪಮ', 'ಅಪ್ರತಿಮ'; 
'ಅಪೂರ್ವ' ಎಂದೂ ಆಗುತ್ತದೆ. ಒಂದನೆಯ ಅರ್ಥದ ಪ್ರಕಾರ ಈ ವಾಕ್ಕದ ತಾತ್ಸರ್ಯ- ಈ ಸಂಧಾನದ ಮೂಲಕೆ' ಅಲ್ಲಾಹನು 
ಪ್ರವಾದಿವರ್ಯರಿಗೆ(ಸ), ಅವರ ಶತ್ರುಗಳು ಸೋತು ಹೋಗುವ ರೀತಿಯಲ್ಲಿ ಸಹಾಯ ಮಾಡಿದನೆಂದಾಗಿರುತ್ತದೆ. ಎರಡನೆಯ, 


ಕಾಂಡ-26 


726 ಕುರ್‌ಆನ್‌ ವ್ಯಾಖ್ಯಾನ 


IEE Uy ESS nN FE یل‎ 2 Ll) 


BSN GSH لو‎ eno 
> الع‎ CLUE SSG MS GE کلت‎ 


4-7) ಅವನೇ ಸತ್ಮವಿಶ್ವಾಸಿಗಳ ಹೃದಯಗಳಲ್ಲಿ ಪ್ರಶಾಂತತೆಯನ್ನು ಇಳಿಸಿದವನು." ಅವರು ತಮ್ಮ 
ವಿಶ್ವಾಸದ ಮೇಲೆ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತಾಗಲಿಕ್ಕಾಗಿ? ಭೂಮಿ- ಆಕಾಶಗಳ ಸಕಲ ಸೇನೆಗಳೂ 
ಅಲ್ಲಾಹನ ನಿಯಂತ್ರಣದಲ್ಲಿವೆ ಮತ್ತು ಅವನು ಸರ್ವಜ್ಞನೂ ಯುಕ್ತಿವಂತನೂ ಆಗಿರುತ್ತಾನೆ? ಸತ್ಯವಿಶ್ವಾಸಿ 
ಪುರುಷರನ್ನು ಮತ್ತು ಸ್ತ್ರೀಯರನ್ನು? ತಳಭಾಗದಲ್ಲಿ ಕಾಲುವೆಗಳು ಸದಾ ಹರಿಯುತ್ತಿರುವಂತಹ 
ಸ್ಫರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸಲಿಕ್ಕಾಗಿ ಮತ್ತು ಅವರ ದೋಷಗಳನ್ನು ಅವರಿಂದ ದೂರಗೊಳಿಸಲಿಕ್ಕಾಗಿ 


ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ಮೇಲ್ಲೋಟಕ್ಕೆ ಕೇವಲ ಒಂದು ಸೆಂಧಾನದಂತೆ, ಮಾತ್ರವಲ್ಲ ಅಪಮಾನಕಾರಿ ಸಂಧಾನ 

ದಂತೆ ಕಾಣುವ ಘಟನೆಯೊಂದು ನಿರ್ಣಾಯಕ ವಿಜಯವಾಗಿ ಮಾರ್ಪಡುವಂತಹ, ವಿಚಿತ್ರ ವಿಧಾನದಿಂದ ಯಾರಿಗಾದರೂ ಸಹಾಯ 
ಮಾಡಿದ ಉದಾಹರಣೆ ಬೇರೆಲ್ಲೂ ಇಲ್ಲ ಎಂದಾಗುತ್ತದೆ. 

'ಸಕೀನತ್‌'(ಪ್ರಶಾಂತತೆ] ಎಂದರೆ ಮನಶ್ಕಾಂತಿ ಮತ್ತು ಅತ್ಮ ಸಮಾಧಾನ. ತಾತ್ಸರ್ಯವೇನೆಂದರೆ- ಹುಬೈಬಿಯಾ ಸಂಧಿಯ 

| ವೇಳ 0 ಉದ್ರೇಕಕಾರಿ ಪರಿಸ್ಥಿತಿಗಳಲ್ಲೆಲ್ಲ ಮುಸ್ಲಿಮರು ಸಹೆನೆಯಿಂದಿದ್ದುದು ಪ್ರವಾದಿವರ್ಯರ(ಸು ನೇತೃತ್ವದ ಮೇಲೆ 

ಸಂಪೂರ್ಣ ಭರವಸೆಯನ್ನಿಡುತ್ತ ಅವುಗಳಿಂದೆಲ್ಲ ಸಕ್ಸೇಮ ಪಾರಾದುದು ಅಲ್ಲಾಹನ ಅನುಗ್ರಹದ ಫಲವಾಗಿತ್ತು. ಅನ್ಮ್ನಥಾ ಆಗ 

ಒಂದು ಸಣ್ಣ ತಪ್ಪು ಆಗಿ ಬಿಡುತ್ತಿದ್ದರೆ ಅದರಿಂದಾಗಿ ಸಂಪೂರ್ಣ ಕೆಲಸ ಕೆಟ್ಟು ಹೋಗುತ್ತಿತ್ತು. . 

7. ಅರ್ಥಾತ್‌- ಈಮಾನಂತೂ, ಈ ಕಾರ್ಯಾಚರಣೆಗಿಂತ ಮುಂಚೆಯೇ ಅವರಿಗೆ ಪ್ರಾಪ್ತವಾಗಿತ್ತು. ತರುವಾಯ ಈ 
ಕಾರ್ಯಾಚರಣೆಯ ವಿಷಯದಲ್ಲಿ ಅವರಿಗೆ ಎದುರಾಗುತ್ತಲಿದ್ದ ಎಲ್ಲ ತೀವ್ರ ಸತ್ವಪರೀಕ್ಷೆಗಳಲ್ಲೂ ಅವರು ನಿಷ್ಠೆ, ದೇವಭಯ 
ಮತ್ತು ಅನುಸರಣೆಯ ನೀತಿಯಲ್ಲಿ. ಸ್ಥಿರವಾಗಿ ನಿಂತುದರಿಂದ ಅವರಿಗೆ ಹೆಚ್ಚುವರಿ ಈಮಾನ್‌ ಪ್ರಾಪ್ತವಾಯಿತು. ಈಮಾನ್‌ 
ಎಂಬುದು ಒಂದು ಜಡ ಹಾಗೂ ನಿಶ್ಚಲವಾದ ಸ್ಥಿತಿಯಾಗಿರದೆ,- ಅದರಲ್ಲಿ ವೃದ್ಧಿ ಅಥವಾ ಕ್ಷಯ ಆಗುತ್ತಿರುತ್ತದೆಂಬುದನ್ನು 
ತೋರಿಸುವ ಸೂಕ್ತಗಳ ಪೈಕಿ ಇದೂ ಒಂದು. ಇಸ್ಲಾಮ್‌ ಸ್ವೀಕಾರ ಮಾಡಿಕೊಂಡ ಬಳಿಕ ಕೊನೆಯುಸಿರಿನ ವರೆಗೂ ಒಬ್ಬ” 
ಸತ್ಯವಿಶ್ವಾಸಿಯು , ಜೀವನದಲ್ಲಿ ಹೆಜ್ಜೆಹೆಚ್ಚೆಗೂ ತಾನು ದೇವ ಧರ್ಮದ- ಅನುಸರಣೆಯಲ್ಲಿ ತನ್ನ ತನು, ಧನ, “ಒಲವುಗಳು, 
ಅಭಿಲಾಷೆಗಳು, ಸಮಯ, . ಸುಖ ಮತ್ತಿತರ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲು ಸಿದ್ದನಿರುವನೋ , ಇಲ್ಲವೋ ಎಂಬ" ಪ್ರಶ್ನೆ 
ಎದುರಾಗುತ್ತಲೇ ಇರುತ್ತದೆ. ಇಂತಹ ಪ್ರತಿಯೊಂದು ಪರೀಕ್ಷೆಯ ವೇಳೆ ಅವನು ತ್ಯಾಗದ ಮಾರ್ಗವನ್ನು ಅನುಸರಿಸಿದರೆ ಅವನ 
ಈಮಾನಿಗೆ ವೃದ್ಧಿ ಮತ್ತು ಬೆಳವಣಿಗೆ ಸಿಗುವುದು. ಅಲ್ಲವಾದರೆ ಅವನ ಈಮಾನ್‌ ಕ್ರಮೇಣ ಜಡವಾಗುತ್ತ ಹೋಗಿ ಕೊನೆಗೆ 
ಆರಂಭದಲ್ಲಿ ಇಸ್ಲಾಮಿನೊಳಗೆ ಸೇರುವಾಗ, ಇದ್ದ ಈಮಾನಿನ ಮೂಲ ಬಂಡವಾಳವೂ ಅಪಾಯಕ್ಕೊಳಗಾಗಿ ಬಿಡುವುದು. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ- ಸೂರಃ ಅನ್‌ಫಾಲ್‌: ಟಿಪ್ಪಣಿ-2 ಮತ್ತು ಅಹ್‌ರಾಬ್‌: ಟಿ-38) 

8. ತಾತ್ಸರ್ಯವೇನೆಂದರೆ- ಅಲ್ಲಾಹನ ಬಳಿಯಲ್ಲಿ ಸತ್ಯನಿಷೇಧಿಗಳನ್ನು ಸಂಪೂರ್ಣ ನಾಶಗೊಳಿಸಿಬಿಡಬಲ್ಲ ಸೈನ್ಯ ಗಳಿವೆ. 
ಆದರೆ, ಅವನು ತನ್ನ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲೇ, ಸತ್ಕನಿಷೇಧಿಗಳ ವಿರುದ್ದ ಹೋರಾಡಿ ಅಲ್ಲಾಹನ ಧರ್ಮವನ್ನು 
ಉತ್ಸಾನಗೊಳಿಸುವ ಹೊಣೆಯನ್ನು ಮುಸ್ಲಿಮರಿಗೆ ವಹಿಸಿಕೊಟ್ಟಿನು. ಇದರ- ಮೂಲಕವೇ ಅವರ ಸ್ಥಾನಮಾನಗಳಲ್ಲಿ ವೃದ್ಧಿ 
ಯಾಗುತ್ತದೆ. ಪರಲೋಕದ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಇದನ್ನು -ಮುಂದಿನ ಸೂಕ್ತ ವಿವರಿಸುತ್ತದೆ. 

9. ಸಾಮಾನ್ಯವಾಗಿ ಪವಿತ್ರ ಕುರ್‌ಆನಿನಲ್ಲಿ ಸತ್ಯವಿಶ್ವಾಸಿಗಳ ಪ್ರತಿಫಲವನ್ನು ಸಮಗ್ರ ರೂಪದಲ್ಲಿ ಪ್ರಸ್ತಾಪಿಸಲಾಗುತ್ತದೆ. 
ಸ್ತ್ರೀಯರಿಗೂ ಪುರುಷರಿಗೂ ಸಿಗುವ ಸತ್ಸಲಗಳನ್ನು ಬೇರೆ ಬೇರೆಯಾಗಿ ವಿಶದೀಕರಿಸಲಾಗುವುದಿಲ್ಲ. ಆದರೆ, ಇಲ್ಲಿ ಒಟ್ಟಾಗಿ 
ಹೇಳಿರುವುದರಿಂದ ಬಹುಶಃ ಈ, ಸತ್ವಲವು, ಪುರುಷರಿಗೆ ಮಾತ್ರ ಇರುವುದೆಂಬ ಗುಮಾನಿ ಉಂಟಾಗುವ ಸಂಭವವಿದೆ. ಆದ್ದರಿಂದ 


ಕಾಂಡ-26 


48. ಅಲ್‌ ಫತಹ್‌ 727 


Sak SE GE -- لفن‎ 
2 ee SES CES 
UE FE 4 S65 UB gp 2, ಹ 


(ಅವನು' ಹೀಗೆ ಮಾಡಿರುವನು)-” ಅಲ್ಲಾಹನ ಬಳಿ ಇದು ಮಹಾ ವಿಜಯವಾಗಿದೆ ಮತ್ತು ಅವನು, 
ಅಲ್ಲಾಹನ ಕುರಿತು ಕೆಟ್ಟ ಭಾವನೆಗಳನ್ನಿಟ್ಟುಕೊಂಡಿದ್ದ ಕಪಟವಿಶ್ವಾಸಿ ಸ್ರೀ-ಪುರುಷರನ್ನೂ ಬಹುದೇವಾರಾಧಕ 
ಸ್ವೀ-ಪುರುಷರನ್ನೂ ಶಿಕ್ಸಿಸಲಿಕ್ಕಾಗಿ!! (ಹೀಗೆ ಮಾಡಿರುವನು). ಅವರು ತಾವಾಗಿಯೇ ಕೆಡುಕಿನ ಸುಳಿಗೆ ಸಿಲುಕಿ 
ಕೊಂಡರು.” ಅವರ ಮೇಲೆ ಅಲ್ಲಾಹನ ಕ್ರೋಧವೆರಗಿತು, ಅವನು ಅವರನ್ನು ಶಪಿಸಿದನು ಮತ್ತು ಅವರಿಗಾಗಿ 
ಅತ್ಯಂತ ಕೆಟ್ಟ ವಾಸಸ್ಥಾನವಾಗಿರುವ ನರಕವನ್ನು 'ಸಿದ್ದಪಡಿಸಿಟ್ಟನು. ಭೂಮಿ-ಆಕಾಶಗಳ ಸೇನೆಗಳೆಲ್ಲ' 
ಅಲ್ಲಾಹನ ನಿಯಂತ್ರಣದಲ್ಲಿವೆ ಮತ್ತು ಅವನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 


ಇಲ್ಲಿ ಅಲ್ಲಾಹನು ಈ ಸತ್ಸಲದಲ್ಲಿ ಸತ್ಯವಿಶ್ವಾಸಿ ಸ್ತ್ರೀಯರು ಕೂಡಾ ಪುರುಷರ ಜೊತೆ ಸಮಾನ ಪಾಲುದಾರರಾಗಿರುವರು 
ಎಂಬುದನ್ನು ಪ್ರತ್ಯೇಕವಾಗಿ ತಿಳಿಸಿರುವನು. ಇದಕ್ಕಿರುವ ಕಾರಣವಂತೂ ವ್ಯಕ್ತ. 'ದೇವಭಕ್ತೆಯರಾದ ' ಮಹಿಳೆಯರು ತಮ್ಮ 
ಪತಿಯಂದಿರನ್ನೂ ಮಕ್ಕಳನ್ನೂ ಸಹೋದರರನ್ನೂ ಪಿತರನ್ನೂ ಈ ಅಪಾಯಕಾರಿ ಪ್ರಯಾಣಕ್ಕೆ ಹೋಗದಂತೆ ತಡೆಯಲಿಲ್ಲ. ಅತ್ತು 
ಕೊಗಿ ಅವರ ಧೈರ್ಯಗೆಡಿಸುವ ಬದಲಿಗೆ ಅವರಿಗೆ ಧೈರ್ಯಕೊಟ್ಟರು. ಪುರುಷರ ಅನುಪಸ್ಥಿತಿಯಲ್ಲಿ ಅವರ ಮನೆಗಳನ್ನೂ 
ಸೊತ್ತುಗಳನ್ನೂ ಗೌರವವನ್ನೂ ಕಾಪಾಡಿಕೊಳ್ಳುತ್ತಾ ಅವರ ಮಕ್ಕಳನ್ನು ಸಂರಕ್ಷಿಸುತ್ತಾ ಪುರುಷರು ಈ ಕ್ಷೇತ್ರದ. ಬಗ್ಗೆ ಸಂಪೂರ್ಣ 
ನಿಶ್ಚಿಂತರಾಗುವಂತೆ ಮಾಡಿದರು. ಹದಿನಾಲ್ಕು ನೂರು ಮಂದಿ ಪುರುಷ ಸೆಹಾಬಿಗಳು ಒಮ್ಮೆಲೆ: ಹೊರಟು ಹೋಗಿ ಬಿಡುವುದ 

"| ರಿಂದ ಸುತ್ತಮುತ್ತಲಿನ ಸತ್ಮನಿಷೇಧಿಗಳೂ ಕಪಟವಿಶ್ವಾಸಿಗಳೂ ಪಟ್ಟಣದೊಳಕ್ಕೆ ` ಏರಿಬಂದು ಬಿಡಬಹುದೆಂದು: ಶಂಕಿಸಿ 

`|. ಗೋಳಾಡಲಿಲ್ಲ. ಇಂತಹ ಮಹಿಳೆಯರು ಖಂಡಿತವಾಗಿಯೂ ಮನೆಯೊಳಗಿದ್ದು; ಸೊಂಡೇ ಜಿಹಾದ್‌ನ ಪುಣ್ಯ ಫಲದಲ್ಲಿ ಪುರುಷರಷ್ಟೇ. 
ಭಾಗಿಗಳಾಗಲು ಅರ್ಹರಾಗಿದ್ದರೆಂಬುದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ. 

10. ಅರ್ಥಾತ್‌: ಮಾನವ ದೌರ್ಬಲ್ಕಗಳಿಂದಾಗಿ ಅವರಿಂದ ಸಂಭವಿಸಿರಬಹುಬಾದ ಅಪರಾಧಗಳನ್ನು ಕ್ಷಮಿಸಲಿಕ್ಕಾಗಿ, 
ಮತ್ತು `ಸ್ವರ್ಗದೊಳಗೆ ಪ್ರವೇಶಗೊಳಿಸುವುದಕ್ಕೆ ಮುಂಚೆ ಅವರನ್ನು ಆ ಅಪರಾಧಗಳ ಪ್ರಭಾವದಿಂದ ಮುಕ್ತಗೊಳಿಸಲಿಕ್ಕಾಗಿ ಮತ್ತು 
ಅವರು ಸ್ವರ್ಗ ಪ್ರವೇಶಿಸುವಾಗ ಅಲ್ಲಿ 'ನಾಚಬೇಕಾಗಿ ಬರುವಂತಹ ಯಾವ ದೋಷದ ಕಲೆಯೂ ಇಲ್ಲದಂತೆ ಮಾಡಲಿಕ್ಕಾಗಿ. 

1. . ಮದೀನಾದ" ಸುತ್ತಮುತ್ತಲಿನ ಕಪಟ ವಿಶ್ವಾಸಿಗಳಿಗಂತು ಪ್ರವಾದಿವರ್ಯರೂ(ಸ) ಅವರ ` ಸಂಗಾತಿಗಳೂ. ಈ 
ಪ್ರಯಾಣದಿಂದ ಜೀವಂತ ಮರಳೆಲಾರರೆಂಬ ಭಾವನೆಯಿತ್ತು. ಇನ್ನು ಮಕ್ಕಾದ: ಮುಶ್ರಿಕರರೂ ಅವರ ಸಹಮಕಿಗಳಾದ ಇತರ 

'| ಮುಶ್ರಿಕರೂ ತಾವು ಪ್ರವಾದಿವರ್ಯರನ್ನೂ(ಸು ಅವರ ಸಂಗಾತಿಗಳನ್ನೂ ಉಮ್ರಾ ಮಾಡುವುದರಿಂದ ತಡೆದು ಬಹುದೊಡ್ಡ 
ವಿಜಯವನ್ನು ಸಾಧಿಸಿಬಿಟ್ಟೆವೆಂದು ಭಾವಿಸಿದ್ದರು. ಈ ಎರಡು: ಕೂಟಗಳ ಈ ಬಗೆಯ . ಆಲೋಚನೆಯ ಹಿ೦ದೆ- ಅಲ್ಲಾಹನು, 
ತನ್ನ .ಪ್ರವಾದಿಗ(ಸು ಸಹಾಯ ಮಾಡಲಾರನು ಮತ್ತು `ಈ ಸತೈಮಿಥ್ಯಗಳ ನಡುವಣ ಹೋರಾಟದಲ್ಲಿ. ಸತ್ಯವನ್ನು “ಅಪಮಾನ 
ಗೊಳ್ಳಲು .ಬಿಟ್ಟುಬಿಡುವನು ಎಂಬ ಭಾವನೆಯು ಸಕ್ರಿಯವಾಗಿತ್ತು. 

12. ಅರ್ಥಾತ್‌: ಅವರು ಯಾವ ದುರ್ಗತಿಯಿಂದ ಪಾರಾಗಬೇಕೆಂದು ಇಚ್ಛಿಸಿ ಅದಕ್ಕಾಗಿ ಇಷ್ಟೆಲ್ಲ ಷಡ್ಯ ೦ತ್ರಗಳನ್ನು 
ರಚಿಸಿದ್ದರೋ ಅವುಗಳ ಸುಳಿಯಲ್ಲೇ ಸಿಲುಕಿಕೊಲಡರು ಮತ್ತು ಅವರ: ಕುತಂತ್ರಗಳೆಲ್ಲ ಆ' ದುರ್ಗತಿಯನ್ನು ಇನ್ನಷ್ಟು ಹತ್ತಿರ 
ತರಲು ಕಾರಣವಾದುವು. - - ۰ 

13. ಇಲ್ಲಿ ಈ. ವಿಷಯವನ್ನು ಬೇರೊಂದು ಉದ್ದೇಶಕ್ಕಾಗಿ ಪ್ರುನರಾರಿಸಲಾಗಿದೆ.: ಅಲ್ಲಾಹನು ಸತ್ಯವಿಶ್ವಾಸಿಗಳನ್ನು' 
ಪುರಸ್ಕರಿಸ ಬಯಸಿದ್ದರಿಂದಲೇ ಸತ್ಮನಿಷೇಧಿಗಳ ವಿರುದ್ಧ ಹೋರಾಡುವ ಕಾರ್ಯವನ್ನು .ಅತಿಮಾನುಷ ಸೇನೆಗಳ ಮೂಲಕ 
ಮಾಡಿಸುವ ಬದಲು. ಅವರ ಮೂಲಕ ಮಾಡಿಸಿದನು ಎಂಬುದನ್ನು. ತಿಳಿಸಲಿಕ್ಕಾಗಿ 4ನೇ ಸೂಕ್ತದಲ್ಲಿ ಈ ವಿಷಯವನ್ನು: 


ಕಾಂಡ-26 


728 ಕುರ್‌ಆನ್‌ ವ್ಯಾಖ್ಯಾನ 


27 سے سے 2 32 سس 7۶ھ KN‏ 
E25 ا٥‎ NES UAE 9‏ و برای لوا یاڈو و ಸಿ‏ 1ئ 


CAA TERE OES CAISSON 
])7 53 0 من‎ ಭಿ 6 55 Ak" 


(8-9) ಸಂದೇಶವಾಹಕರೇ, ನಾವು ನಿಮ್ಮನ್ನು ہہ‎ ನೀಡುವವರಾಗಿ,“ ಸುವಾರ್ತೆ ನೀಡುವವರಾಗಿ 
ಮತ್ತು ಎಚ್ಚರಿಕೆ ನೀಡುವವರಾಗಿ -ಮಾಡಿ ಕಳುಹಿಸಿರುತ್ತೇವೆ- ಜನರೇ, . ನೀವು ಅಲ್ಲಾಹನ ಹಾಗೂ ಅವನ 
ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಬೇಕ್ಕು, ಅವರಿಗೆ(ಪ್ರವಾದಿಗೆ) ನೆರವಾಗಬೇಕು, ಅವರನ್ನು 
ಗೌರವಿಸಬೇಕು ಮತ್ತು ಬೆಳಗು ಬೈಗುಗಳಲ್ಲಿ ಅಲ್ಲಾಹನನ್ನು ಸ್ತುಶಿಸಬೇಕೆಂದು.* 

- (10) ಸಂದೇಶವಾಹಕರೇ, ನಿಮ್ಮೊಂದಿಗೆ ಆಜ್ಞಾನುಸರಣೆಯ "ಕರಾರು ಮಾಡುತ್ತಿದ್ದವರು” ವಾಸ್ತವ 
ದಲ್ಲಿ ಅಲ್ಲಾಹನೊಂದಿಗೆ ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದರು, ಅವರ ಹಸ್ತಗಳ ಮೇಲೆ ಅಲ್ಲಾಹನ 


"| ಹೇಳಲಾಗಿತ್ತು. ಇಲ್ಲಿ ಅದೇ ವಿಷಯವನ್ನು- ಪುನಃ ವವರಿಸಿರುವುದರ ಉಬ್ದೇಶ- ಅಲ್ಲಾಹನು ಯಾರಿಗಾದರೂ ಶಿಕ್ಷೆ 
ಕೊಡಲಿಚ್ಛಿಸಿದರೆ ಅವನನ್ನು ಸದೆ ಬಡಿಯಲು ತನ್ನ ಅಸಂಖ್ಯಾತ ಸೇನೆಗಳ. ಪೈಕಿ ತನಗೆ ಇಷ್ಟ ಬಂದುದನ್ನು ಪ್ರಯೋಗಿಸ 
ಬಲ್ಲನು. ಅವನ ಶಿಕ್ಷೆಯನ್ನು ತನ್ನ ಉಪಾಯಗಳಿಂದ ತಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲ. ಎಂಬುದನ್ನು ತಿಳಿಸುವುದಾಗಿದೆ.' 

14. ಶಾಹ್‌, ವಲಿಯುಲ್ಲಾರವರು(ರ) 'ಶಾಹಿದ್‌' ಎಂಬುದನ್ನು 'ಸತವನ್ನು ಪ್ರಕಟಿಸುವವನು' ಎಂದು ಅನುವಾದಿಸಿದ್ದಾರೆ. 
ಬೇರೆ ಅನುವಾದಕರು ಇದನ್ನು 'ಸಾಕ್ಲಿ ಕೊಡುವವನು' ಎಂದು ಅನುವಾದಿಸುತ್ತಾರೆ. ಶಹಾದತ್‌ ಎಂಬ ಪದವು ಇವೆರಡೂ 
ಅರ್ಥಗಳನ್ನು ಹೊಂದಿದೆ. (ವಿವರಣೆಗಾಗಿ ಸೂರಃ ಅಹ್‌ರಾಬ್‌ನ 82ನೆಯ ಟಿಪ್ಪಣಿಯನ್ನು ನೋಡಿರಿ) 

- 15, ವಿವರಣೆಗಾಗಿ ಸೂರಃ ಅಹ್‌ರಾಬ್‌ನ ನೆಯ ಟಿಪ್ಪಣಿ ನೋಡಿರಿ. . 
‘ 16: ಕೆಲವು, ವ್ಯಾಖ್ಯಾನಕಾರರು 'ತುಅಯ್ದುರೂಹು' ಮತ್ತು ತುವಕ್ಕಿರೂಹು' ಎಂಬುದರ ಸರ್ವನಾಮವನ್ನು ಪ್ರವಾದಿ 
"| ವರ್ಯರಣ) ಕಡೆಗೂ ತುಸಬ್ಬಿಹೂ' ಪದದ ಸರ್ವನಾಮವನ್ನು ಅಲ್ಲಾಹನ ಕಡೆಗೂ ಜೋಡಿಸಿದ್ದಾರೆ. ಆದರೆ ಸಾಂದರ್ಭಿಕ 

ಸೂಚನೆಗಳೇನೂ , ಇಲ್ಲದಿರುವಾಗ ಒಂದೇ - ವಾಕ್ಸರಣಿಯಲ್ಲಿರುವ ಸರ್ವನಾಮಗಳನ್ನು ವಿಭಿನ್ನರಾಗಿರುವ ಇಬ್ಬರ ಕಡೆಗೆ ಜೋಡಿಸುವುದು" 
ಸರಿಯೆಂದು ತೋರುವುದಿಲ್ಲ. ಆದುದರಿಂದ ವ್ಯಾಖ್ಯಾನಕಾರರ ಒಂದು ಪಂಗಡವು ಎಲ್ಲ; ಸರ್ವನಾಮಗಳನ್ನೂ ಅಲ್ಲಾಹನಿಗೇ 

“| ಹೊಂದಿಸಿರುತ್ತರೆ; ಅವರ ದೃಷ್ಟಿಯಲ್ಲಿ ವಾಕ್ಕದ ಅರ್ಥ- "ನೀವು ಅಲ್ಲಾಹನೊಂದಿಗೆ ಸಹಕರಿಸಿರಿ, ಅವನನ್ನು ಗೌರವಿಸಿರಿ ಮತ್ತು 

'| ಚಿಳಗು ಬೈಗುಗಳಲ್ಲಿ.. ಅವನ ಗುಣಗಾನ ಮಾಡಿರಿ" ಎಂದಾಗುತ್ತದೆ. ಬೆಳಗು ಜೈಗುಗಳಲ್ಲಿ "ಗುಣಗಾನ ಮಾಡುವುದೆಂದಲ, 
ಯಾವಾಗಲೂ. ಅವನ ಗುಣಗಾನ ಮಾಡುವುದಾಗಿದೆ: - 

- 17. ಮಕ್ಕಾದಲ್ಲಿ ಹ. ಉಸ್ಮಾನ್‌(ರ) ವಧಿಸಲ್ಪಟ್ಟರೆಂಬ ಸುದ್ದಿ ಕೇಳಿ ಪ್ರವಾದಿವರ್ಯರು(ಸ) ಹುದೈಬಿಯಾ 
|. ಎಂಬಲ್ಲಿ ಪಡೆದ :ಪ್ರಮಾಣ ವಚನದ ಕಡೆಗೆ ಸೂಚನೆ. ಹ. ಉಸ್ಮಾನ್‌(ರ). ಹುತಾತ್ಸರಾದರೆಂಬ ಈ ಸುದ್ದಿ 
"| ನಿಜವೆಂದು ಸಾಬೀತಾದರೆ ತಾವೆಲ್ಲರೂ ಅಲ್ಲೇ ಮತ್ತು 'ಅಗಲೇ ಕುರೈಶರೊಡನೆ ಹೋರಾಟಕ್ಕಿಳಿಯುವೆವು. ۰ ಪರಿಣಾಮವಾಗಿ 
| ಎಲ್ಲರೂ ಹತರಾಗಿ ಬಿಟ್ಟರೂ ಸರಿಯೇ ಎಂದು ವಚನ "ಪಡೆಯಲಾಗಿತ್ತು. ಈ ಸಂದರ್ಭದಲ್ಲಿ: ನಿಜಕ್ಕೂ ಹ. 

ಉಸ್ಟಾನ್‌(ರು ವಧಿಸಲ್ಪಟ್ಟಿದ್ದರೋ ಇಲ್ಲವೋ ಎಂಬುದು  ಖಚಿತವಾಗಿರಲಿಲ್ಲ. ಆದ್ದರಿಂದ ಪ್ರವಾದಿ(ಸ) ಅವರ ಪರವಾಗಿ 
ಸ್ವತಃ ತಮ್ಮ ಒಂದು. ಹಸ್ತವನ್ನು ಇನ್ನೊಂದು ಹಸ್ತದ ಮೇಲಿಟ್ಟು " ಪ್ರಮಾಣ ವಚನ ಮಾಡಿದರು. ಈ ರೀತಿ ಹ. 
| ಉಸ್ಮಾನ್‌ರಿಗೆರ), ಪ್ರವಾದಿವರ್ಯರು(ಸ) ತನ್ನ ಹಸ್ತದ ಬದಲಿಗೆ ತಮ್ಮ ಸ್ವಂತ ಹಸ್ತವನ್ನು ಪರ್ಯಾಯವಾಗಿ ಬಳಸಿ 

;] ತನ್ನನ್ನು., ಕರಾರಿನಲ್ಲಿ .ಭಾಗಿಗೊಳಿಸಿದರೆಂಬ ಮಹಾ ಗೌರವ ಪ್ರಾಪ್ತವಾಯಿತು. ಒಂದು ವೇಳೆ ಉಸ್ಕಾನ್‌(ರು ಅಲ್ಲಿರುತ್ತಿದ್ದರೆ 

'|'ಅವರು ಕೂಡಾ ಪ್ರಮಾಣ ವಚನದಲ್ಲಿ ಖಂಡಿತ. ಪಾಲ್ಗೊಳ್ಳುವರೆಂಬ ವಿಶ್ವಾಸ ಪ್ರವಾಬಿವರ್ಯರಿಗೆ(ರ) ಇತ್ತೆಂಬುದು, 

| ಅವರ :ಪರವಾಗಿ ಸ್ವತಃ" ಪ್ರವಾದಿವರ್ಯರೇ(ಸ) ಪ್ರಮಾಣ ಮಾಡಿದ್ದರಿಂದ ಖಚಿತವಾಗಿ ತಿಳಿಯುತ್ತದೆ. 


5008-6 


48. ಅಲ್‌ ಫತಹ್‌ 729 


£ SEA SUL ECE اجرا‎ AEST MAKER آوق یما‎ 


[pA ಸತ್‌: 


1 ಫೀ سیت و‎ GE اپ‎ be من‎ 
yy SE MS AS GS SHG تا لین‎ 


ಹಸ್ತವಿತ್ತು.*. ಇನ್ನು ಈ ಕರಾರನ್ನು ಉಲ್ಲಂಘಿಸುವವನ ಮೇಲೆಯೇ ಆ ಉಲ್ಲಂಘನೆಯ ಅಪರಾಧ, 
ವಿರುವುದು. ಯಾರು ಅಲ್ಲಾ ಹನೊಂದಿಗೆ ಮಾಡಿದ ಈ ಕರಾರನ್ನು ಪಾಲಿಸುವನೊ” ' ಅವನಿಗೆ ಅಲ್ಲಾಹನು 
ಶೀಘ್ರವೇ" ಭಾರೀ ಪ್ರತಿಫಲವನ್ನು ದಯಪಾಲಿಸುವನು. 
(11-12) ಸಂದೇಶವಾಹಕರೆ ಹಿಂದೆ ಬಿಡಲ್ಪಟ್ಟಿದ್ದ ಅರಬ್‌ ಹಳ್ಳಿಗರು ಖಂಡಿತ ನಿಮ್ಮ ಬಳಿ, 
ಬಂದು- "ನಮ್ಮ ಸಂಪತ್ತು ಮತ್ತು ಮನೆ ಮಂದಿಯ ಚಿಂತೆಯು ನಮ್ಮನ್ನು ಕಾರ್ಯಮಗ್ಗವಾಗಿರಿಸಿತ್ತು. 
,| ನಮ್ಮ ಕ್ಷಮೆಗಾಗಿ -ತಾವು ಪ್ರಾರ್ಥಿಸಿರಿ" ಎಂದು ಹೇಳುವರು. ಇವರು ತಮ್ಮ ಮನಸ್ಸುಗಳಲ್ಲಿಲ್ಲದ 
ಮಾತುಗಳನ್ನು ನಾಲಿಗೆಗಳಿಂದ ಆಡುತ್ತಾರೆ.” ಇವರೊಡನೆ ಹೇಳಿರಿ- "ಸರಿ ಹಾಗಾದರೆ ಅಲ್ಲಾಹನು ನಿಮಗೆ 


18. ಅರ್ಥಾತ್‌- ಜನರು ಆಗ ಪ್ರಮಾಣ ವಚನಗೈೆಯುತ್ತಿದ್ದ ಹಸ್ತವು ಪ್ರವಾದಿವರ್ಯರ(ಸ) ಹಸ್ತವಾಗಿರಲಿಲ್ಲ. 
ಅದು ಅಲ್ಲಾಹನ ಪ್ರತಿನಿಧಿಯ ಹಸ್ತವಾಗಿತ್ತು ಮತ್ತು ಅದು: ರಸೂಲರ ಮುಖಾಂತರ ಅಲ್ಲಾ; ನಡಸದ 
ಪ್ರಮಾಣ ವಚನವಾಗಿತ್ತು. . " _ 

19. ಈ ಸ್ಥಾನದಲ್ಲಿ ಒಂದು ಲಘುವಾದ ಮರ್ಮವು ಗಮನದಲ್ಲಿ ರಬೇಕು. ಆರಬೀ ಭಾಷೆಯ ಸಾಮಾನ್ಯ ನಿಯಮ ಫಷ 
ಇಲ್ಲಿ 'ಅಹದ ಅಲೈಹಿಲ್ಲಾಹ್‌' ಎಂದು ಓದಬೇಕಾಗಿತ್ತು. ಆದರೆ ಈ ಸಾಮಾನ್ಯ ನಿಯಮವನ್ನು ಮೂರಿ ಇಲ್ಲಿ' 'ಅಲೈಹುಲ್ಲಾಹ್‌' 
ಎಂದು ಓದಲಾಗುತ್ತದೆ. ಅಲ್ಲಾಮಾ' ಆಲೂಸೀಯವರು ಈ ಅಸಾಮಾನ್ಯ ಉಚ್ಚಾರಕ್ಕೆ ಎರಡು ಕಾರಣಗಳನ್ನು ಕೊಟ್ಟಿದ್ದಾರೆ. 
1) ಈ ವಿಶಿಷ್ಟ ಸ್ಥಾನದಲ್ಲಿ ಯಾರೊಡನೆ ಈ ಪ್ರಮಾಣ 'ವಚನ ಮಾಡಲಾಗುತ್ತಿದೆಯೋ ಆ `ಮಹಾನನ ಉನ್ನತ ಸ್ಥಾನ ಮತ್ತು 
ಹಿರಿಮೆಯ ಪ್ರಕಟಣೆಯನ್ನು ಉದ್ದೇಶಿಸಲಾಗಿದೆ. ಆ ದೃಷ್ಟಿಯಿಂದ ಇಲ್ಲಿ 'ಅಲೈಹಿ'ಗಿಂತ 'ಅಲೈಹು' ಹೆಚ್ಚು ಸೂಕ್ತವಾಗಿದೆ. 
2) 'ಅಲೈೆಹಿ'ದಲ್ಲಿರುವ 'ಹ' ಅಕ್ಷೆರ ವಸ್ತುತಃ 'ಹುವ' ಎಂಬುದರ ಸ್ಥಾನದಲ್ಲಿದೆ. ಅದರ ಮೂಲ ಸ್ವರವು 'ಉ'ಕಾರವಾಗಿತ್ತೇ ಹೊರತು 
'ಇ'ಕಾರ ಅಲ್ಲ. ಆದುದರಿಂದ ಇಲ್ಲಿ 'ಉ'ಕಾರವನ್ನೇ ಉಳಿಸುವುದು ಪ್ರ ಪ್ರಮಾಣ ವಚನದ ವಿಷಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. 

20. ಇದು ಪ್ರವಾದಿವರ್ಯರು(ಸ) ಉಮ್ರಾಕ್ಕೆ ಹೋಗಲು ಸಿದ್ಧತೆ ಆರಂಭಿಸುವಾಗ, ತಮ್ಮ, ಜೊತೆ ಬರುವಂತೆ 
ಆಹ್ಯಾನಿಸಿದ್ದ, ಮದೀನಾದ ಪರಿಸರದ ಜನರ ಪ್ರಸ್ತಾಪವಾಗಿದೆ. ಅನರು, ತಾವು ಸತ್ಯ  ನಶ್ವಾಸಿಗಳೆಂದು ಹೇಳಿಕೊಳ್ಳುವವರಾಗಿದ್ದರು. 
ಆದರೆ ಪ್ರಾಣ ಭೀತಿಯಿಂದಾಗಿ: ಅವರು ಮನೆಯಿಂದ -ಹೊರಡಲು ಸಿದ್ಧರಾಗಲಿಲ್ಲ. ಈ ಸಂದರ್ಭದಲ್ಲಿ ಕುರೈಶರ ಸ್ವಂತ 
ನೆಲೆಗೆ, ಉಮ್ರಾಕ್ಕಾಗಿ ಹೋಗುವುದೆಂದರೆ ಮೃತ್ಯುವಿನ ದವಡೆಯೊಳಗೆ ಹೋದಂತೆಯೇ ಸರಿಯೆಂದು ಅವರು ಭಾವಿಸಿದ್ದರು. 

,] ಇವರು ಅಸ್ತಮ್‌, ಮುರ್ಳುನ್ಯಾ ಗಿಫಾರ್‌, ನ ದೀಲ್‌ ಮೊದಲಾದ ಗೋತ್ರದವರಾಗಿದ್ದರೆಂದು ವರದಿಗಳಿಂದ 
خی‎ ಬರುತ್ತದೆ. ~ 
. ಇದಕ್ಕೆ ಎರಡು ಅರ್ಥಗಳಿವೆ- 1) ನೀವು ಮದೀನಾ ತಲಪಿದ ಬಳಿಕ ಇವರು ನಿಮ್ಮ ಜೊತೆ ಹೊರಡದಿರುವುದಕ್ಕೆ 
و‎ ಕಾರಣವು ಕೇವಲ ಸುಳ್ಳು ನೆಪವಾಗಿವೆ. ಅನ್ಮಥಾ ನಿಜವಾಗಿ ಅವರು ಏಕೆ ಬರಲಿಲ್ಲವೆಂಬುದು ಅವರಿಗೇ ಚೆನ್ನಾಗಿ 
ಗೊತ್ತಿದೆ. 2) ಅವರು ಪ್ರವಾದಿವರ್ಯರೊಡನೆ(ಸ) ಕ್ಷಮಾ ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ಳುವುದು ಕೇವಲ ತೋರಿಕೆಗಾಗಿದೆ. 
ನಿಜವಾಗಿ ಅವರಿಗೆ ತಮ್ಮ ಈ ವರ್ತನೆಯ ಕುರಿತು ಪಶ್ಚಾತ್ತಾಪವೂ ಇಲ್ಲ. ತಾವು 'ಪ್ರವಾದಿವರ್ಯರ(ಸ) ಜೊತೆ ಹೊರಡದಿದ್ದು। ದು 
ಒಂದು ಪಾಷ ಕಾರ್ಯವಾಗಿತ್ತೆಂಬ ಭಾವನೆಯೂ ಅವರಿಗಿಲ್ಲ. ಅವರ ಹೃದಯಗಳಲ್ಲಿ ಕ್ಷಮೆಯ ಅಪೇಕ್ಷೆಯೂ ಇಲ್ಲ. ತಾವು 
ಅಂತಹ ಅಪಾಯಕಾರಿ ಪ್ರಯಾಣಕ್ಕೆ ಹೊರಡದಿದ್ದುದು ತಮ್ಮ ಬುದ್ದಿವಂತಿಕೆಯಾಗಿತ್ತೆಂದೇ ಅವರ ಭಾವನೆ. ಅವರಿಗೆ ಅಲ್ಲಾಹ್‌ 
ಮತ್ತು ಅವನ ಕ್ಷಮೆಯಗೊಡವೆ ಇರುತ್ತಿದ್ದರೆ: ಅವರು ಮನೆಯಲ್ಲೇ ಇದ್ದುಬಿಡುತ್ತಿರಲಿಲ್ಲ. ' 


-ಕಾಂಡ-26 


730 ಕುರ್‌ಆನ್‌ ವ್ಯಾಖ್ಯಾನ 


BE Ko RE SSL MSE UE KLIS 
ایا کر ون‎ 2d OBEN OLD ESS آن‎ 
2-1 | نکر قوما اور‎ NEES AK 


ENS AED لہ‎ Se CIE 455 


ಹಾನಿಯನ್ನುಂಟು ಮಾಡಲು ಇಚ್ಛಿಸಿದರೆ ಅಥವಾ ಲಾಭವನ್ನುಂಟು ಮಾಡಲು ಇಚ್ಛಿಸಿದರೆ, ನಿಮ್ಮ 

ವಿಷಯದಲ್ಲಿ ಅಲ್ಲಾಹನ ತೀರ್ಮಾನವನ್ನು ತಡೆಯಲು ಕಿಂಚಿತ್ತಾದರೂ ಅಧಿಕಾರವುಳ್ಳವರು ಯಾರಿದ್ದಾರೆ? 

ನಿಮ್ಮ ಕರ್ಮಗಳನ್ನಂತು ಅಲ್ಲಾಹನೇ ಬಲ್ಲನು. (ಆದರೆ ನೀವು ಹೇಳುತ್ತಿರುವುದು ಸತ್ಯವಲ್ಲ) ವಾಸ್ತವದಲ್ಲಿ 

.] ಸಂದೇಶವಾಹಕರು ಮತ್ತು ಸತ್ಮವಿಶ್ವಾಸಿಗಳು ತಮ್ಮ ಮನೆಗಳಿಗೆ ಖಂಡಿತ ' ಮರಳಲಾರರು ಎಂದು ನೀವು 

ಭಾವಿಸಿಕೊಂಡಿದ್ದಿರಿ. ಈ ವಿಚಾರವು ನಿಮ್ಮ ಮನಸ್ಸುಗಳಿಗೆ ಬಹಳ ಹಿತಕರವೆನಿಸಿತು.೫ ನೀವು ಬಹಳ 
ಕೆಟ್ಟ ಗುಮಾನಿಗಳನ್ನು. ಮಾಡಿದಿರಿ. ನೀವು ಅತ್ಯಂತ ದುಷ್ಟರಾಗಿರುತ್ತೀರಿ." 

(13-14) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡದ ಸತ್ಯನಿಷೇಧಿಗಳಿಗಾಗಿ 

ನಾವು ಧಗಧಗಿಸುವ ಅಗ್ನಿಯನ್ನು ಸಿದ್ದಗೊಳಿಸಿಟ್ಟಿರುತ್ತೇವೆ. ಅಲ್ಲಾಹನೇ ಭೂಮಿ-ಆಕಾಶಗಳ ಆಧಿಪತ್ಯದ 


22. ಅರ್ಥಾತ್‌- ಅಲ್ಲಾಹನ ತೀರ್ಮಾನವು ನಿಮ್ಮ ಕರ್ಮದ ವಾಸ್ತವಿಕತೆಯ ಬಗ್ಗೆ ' ಅವನಿಗಿರುವ ಜ್ಞಾನದ ಆಧಾರ 
ದಲ್ಲಿರುವುದು. , ಒಂದು ವೇಳೆ, ನಿಮ್ಮ ಕರ್ಮ ಶಿಕ್ಷಾರ್ಹವೆಂದಾದರೆ ಆಗ ನಾನು ನಿಮ್ಮ ಕೃಮೆಗಾಗಿ ಪ್ರಾರ್ಥಿಸಿದರೂ ನನ್ನ 
ಈ ಪ್ರಾರ್ಥನೆ ನಿಮ್ಮನ್ನು ಅಲ್ಲಾಹನ ಯಾತನೆಯಿಂದ ಪಾರುಗೊಳಿಸಲಾರದು. ಇನ್ನು ಒಂದು ವೇಳೆ ನಿಮ್ಮ ಕರ್ಮ 
`ಶಿಕ್ಷಾರ್ಹವಲ್ಲವಾಗಿದ್ದರೆ ನಾನು ' ನಿಮಗಾಗಿ ಕ್ಷಮಾ ಪ್ರಾರ್ಥನೆ ಮಾಡದಿದ್ದರೂ ಅದರಿಂದ ನಿಮಗೇನೂ ನಷ್ಟವಾಗಲಾರದು. 
ಅಧಿಕಾರವು ನನ್ನದಲ್ಲ- ಅದು ಅಲ್ಲಾಹನದು. ಯಾರದೇ ಮಾತುಗಳು ಅವನನ್ನು ` ಮೋಸಗೊಳಿಸಲಾರವು. ಆದುದರಿಂದ: 
ನಿಮ್ಮ ತೋರಿಕೆಯ, ಮಾತುಗಳನ್ನು ನಂಬಿ ನಾನು ನಿಮ್ಮ ಪರವಾಗಿ ಕ್ಲೆಮಾ ಪ್ರಾರ್ಥನೆ ಮಾಡಿದರೂ ಅದರಿಂದ 
ಪ್ರಯೋಜನವೇನೂ ಆಗದು. } 

“2. ಅರ್ಥಾತ್‌- ಪ್ರವಾದಿವರ್ಯರುಸ) ಮತ್ತವರ ಬೆಂಬಲಿಗರು ಯಾವ ಅಪಾಯದೆಡೆಗೆ "ಹೋಗುತ್ತಿರುವರೋ ಅದರಿಂದ 
ನೀವು ನಿಮ್ಮನ್ನು" ರಕ್ಷಿಸಿಕೊಂಡಿರೆಂದು ನೀವು ಬಹಳ ಸಂತೋಷಪಟ್ಟಿರಿ. ಪ್ರವಾದಿವರ್ಯರೂ(ಸ) ಸತ್ಯವಿಶ್ವಾಸಿಗಳಳೂ ಯಾವ 
ಕಾರ್ಯಕ್ಕಾಗಿ ಹೋಗುತ್ತಿರುವರೋ ಅದರಿಂದ ಸುರಕ್ಷಿತವಾಗಿ ಮರಳಿ ಬರಲಾರರೆಂದು ಯೋಚಿಸಿ ಸಂತೋಷಪಡುವಾಗಲೂ 
ನಿಮಗೆ ನಾಚಿಕೆಯುಂಟಾಗಲಿಲ್ಲ. 7 - 

24: ಮೂಲದಲ್ಲಿ 'ಕುನ್‌ತುಮ್‌ ಕೌಮಂಬೂರಾ': ಎಂಬ ಪದಗಳಿವೆ. 'ಬೂರ್‌' ಎಂಬುದು 'ಬಾಇರ್‌' ಎಂಬುದರ 
ಬಹುವಚನ ರೂಪವಾಗಿದೆ. 'ಬಾಇರ್‌' ಎಂಬುದಕ್ಕೆ ಎರಡು ಅರ್ಥಗಳಿವೆ- 1) ಯಾವುದೇ ಒಳ್ಳೆಯ ಕೆಲಸಕ್ಕೆ ಯೋಗ್ಮನಲ್ಲದ, 
ದುರುದ್ದೇಶವನ್ನಿರಿಸುವಂತಹ ಬ್ರಷ್ಟ ಹಾಗೂ ಕೆಟ್ಟಿ ಮನುಷ್ಕ 2) ಧ್ವಂಸಗೊಳ್ಳುವವ, 'ದುರ್ಗತಿಯನ್ನು ಹೊಂದುವವ ಮತ್ತು 
ವಿನಾಶದ ಬಾರಿಯಲ್ಲಿ ಸಾಗುವವ. 

25. ಅಲ್ಲಾಹ್‌ ಮತ್ತು ಅವನ ಧರ್ಮದ ಬಗ್ಗೆ ನಿಷ್ಠರಲ್ಲದವರನ್ನೂ ಪರೀಕ್ಷಾ ಕಾಲ ಬಂದಾಗ ಧರ್ಮಕ್ಕಾಗಿ ತನು ಧನ 
"| ಮತ್ತು ಸ್ವಿತಗಳನ್ನು ತ್ಯಾಗ ಮಾಡಲು ಹಿಂಜರಿಯುವವರನ್ನೂ ಅಲ್ಲಾಹನು ಇಲ್ಲಿ ಸ್ಪಷ್ಟ ಮಾತುಗಳಲ್ಲಿ ಕಾಫಿರ್‌ (ಸತ್ಮನಿಷೇಧಿ) 

ಮತ್ತು ವಿಶ್ವಾಸವಿಲ್ಲದವರು ಎಂದು ಹೇಳುತ್ತಿದ್ದಾನೆ. ಆದರೆ ಇದು ಓಬ್ಬ ವೈಕ್ತಿಯನ್ನಾಗಲಿ ಸಮೂಹವನ್ನಾಗಲಿ ಈ ಲೋಕದಲ್ಲಿ: 
ಇಸ್ಲಾಮ್‌ ಬಾಹಿರರೆಂದು ಹೇಳಬಹುದಾದಂತಹ ಕುಫ್ರ್‌(ಸತ್ಮನಿಷೇಧ) ಅಲ್ಲವೆಂದೂ: ಇದು ಪರಲೋಕದಲ್ಲಿ ಒಬ್ಬನನ್ನು. 
ಅವಿಶ್ವಾಸಿಯೆಂದು ಗುರುತಿಸಲು ಆಧಾರವಾಗಲಿರುವ ಕುಫ್ರ್‌ ಎಂದೂ ಚೆನ್ನಾಗಿ ಅರಿತಿರಬೇಕು. ಇದಕ್ಕೆ ಅಧಾರವೇನೆಂದರೆ- ಈ 


ಕಾಂಡ-26 


48. ಅಲ್‌ ಫತಹ್‌ 731 


Me ಸಗ‏ سر و پا 


یفورل SIE‏ من ینام 7مان الله عفورا ES‏ 
(A‏ 5 تطَلشْثُو لی AL‏ 6۴۵ وھ ذروتا ت ای بحکو راو ان 
برواعد [re Re‏ 


ಒಡೆಯನು. ಅವನು ತಾನಿಚ್ಛಿಸಿದವರನ್ನು ಕ್ಲಮಿಸುತ್ತಾನೆ ಮತ್ತು ತಾನಿಚ್ಛಿಸಿದವರನ್ನು ಶಿಕ್ಲಿಸುತ್ತಾನೆ. ಅವನು 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(15-17) ನೀವು ಸಮರಾರ್ಜಿತ ಸೊತ್ತನ್ನು ಪಡೆಯಲು ಹೊರಟಾಗ ಹಿಂದೆ ಬಿಡಲ್ಬಟ್ಟ ಈ ಜನರು- 
ನಮ್ಮನ್ನೂ ನಿಮ್ಮ ಜೊತೆ ಬರಲು ಬಿಡಿ ಎಂದು ನಿಮ್ಮೊಡನೆ ಖಂಡಿತ ಹೇಳುವರು.” ಇವರು ಅಲ್ಲಾಹನ 
ಆದೇಶವನ್ನು ಬದಲಿಸಿ ಬಿಡಬೇಕೆಂದು” ಇಚ್ಛಿಸುತ್ತಾರೆ.* "ಖಂಡಿತ ನೀವು ನಮ್ಮ ಜೊತೆ ಬರುವಂತಿಲ್ಲ. 
ಅಲ್ಲಾಹನು ಈ ಮೊದಲೇ ಇದನ್ನು ಹೇಳಿರುತ್ತಾನೆ" ಎಂದು ಅವರೊಡನೆ ಸ್ಪಷ್ಟವಾಗಿ ಹೇಳಿ ಬಿಡಿರಿ.” 


ಸೂಕ್ತದ ಅವಶೀರ್ಣದ ಬಳಿಕವೂ ಪ್ರವಾದಿವರ್ಯರು(ಸ) ಯಾರ ಕುರಿತಾಗಿ ಇದು ಅವಶೀರ್ಣಗೊಂಡಿತ್ತೋ ಅವರನ್ನು ಇಸ್ಲಾಮ್‌ 
ಬಾಹಿರರೆಂದು ಸಾರಲೂ ಇಲ್ಲ, ಅವರೊಂದಿಗೆ ಸತ್ಯನಿಷೇಧಿಗಳೊಂದಿಗೆ ವರ್ತಿಸುವಂತೆ ವರ್ತಿಸಲೂ ಇಲ್ಲ. 

26. ಮೇಲಿನ ತೀವ್ರ ಎಚ್ಚರಿಕೆಯ ಬಳಿಕ ಅಲ್ಲಾಹ್‌ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ಎಂಬ ಮಾತಿನಲ್ಲಿ 
“ಒ೦ದು ಲಘುವಾದ ಬೋಧನೆ ಅಡಗಿದೆ. ಅದೇನೆಂದರೆ, ಈಗಲೂ ನೀವು ನಿಮ್ಮ ಅಪ್ರಾಮಾಣಿಕ ಧೋರಣೆಯನ್ನು ಬಿಟ್ಟು' 

ಪ್ರಾಮಾಣಿಕ ಸತ್ಯನಿಷ್ಠೆಯ ದಾರಿಗೆ ಮರಳಿದರೆ ಅಲ್ಲಾಹನು ಕರುಣಾನಿಧಿಯೂ ಕ್ಷಮಾಶೀಲನೂ ಆಗಿರುವುದನ್ನು ಕಾಣುವಿರಿ. ಅವನು 
| ನಿಮ್ಮ ಗತ ಅಪರಾಧಗಳನ್ನು ಕ್ಷಮಿಸಿ ಬಿಡುವನು ಮತ್ತು ನೀವು ನಿಮ್ಮ ನಿನ್ನೆಯ ಆಧಾರದಲ್ಲಿ ಯಾವ ವರ್ತನೆಗೆ ಅರ್ಹರಾಗಿ 
ರುವಿರೋ ಹಾಗೆ ವರ್ತಿಸುವನು. 

27. ಅರ್ಥಾತ್‌: ಇಂದು ಅಪಾಯಕಾರಿ: ಯಾತ್ರೆಯಲ್ಲಿ ನಿಮ್ಮ ಜೊತೆ ಹೋಗಲು ಹಿಂಜರಿದ ಇದೇ ಜನರು, ನೀವು! 
ಸುಲಭ ವಿಜಯ ಮತ್ತು ಧಾರಾಳ ಸಮರಾರ್ಜಿತ ಸೊತ್ತು ಸಿಗುವ ಸಾಧ್ಯ: 'ತಯಿರುವ ಯಾವುದಾದರೂ ಕಾರ್ಯಾಚರಣೆಗೆ ಹೊರಟಾಗ 

"| ತಾವಾಗಿಯೇ ಓಡಿಬಂದು "ನಮ್ಮನ್ನೂ ನಿಮ್ಮ ಜೊತೆಗೆ ಒಯ್ಕಿರಿ" ಎಂದು ಅಂಗಲಾಚುವ ದಿನ ಶೀಘ್ರವೇ ಬರಲಿದೆ. ಈ” 
ಸಂದರ್ಭವು ಹುದೈಬಿಯಾ ಸಂಧಿಯ ಅನಂತರ ಮೂರೇ ತಿಂಗಳುಗಳಲ್ಲಿ ಬಂದೊದಗಿತು. ಪ್ರವಾದಿವರ್ಯರು(ಸ) ಖೈಬರ್‌ನ. 
ಮೇಲೆ ಧಾಳಿ ಮಾಡಿ, ಅದನ್ನು ಅತಿ ಸುಲಭವಾಗಿ ಗೆದ್ದುಕೊಂಡರು. ಕುಠೈಶರೊಂದಿಗೆ ಸಂಧಿಯಾದ ಬಳಿಕ ಇನ್ನು ಖೈಬರಿನ 
"ಯಹೂದಿಯರು ಮಾತ್ರವಲ್ಲ ತೈಮಾ, ಫದಕ್‌, ವಾದಿಯುಲ್‌ ಕುರಾ ಮತ್ತು ಉತ್ತರ ಹಿಜಾರಖ್‌ನ ಇತರ ಯಹೂದಿಗಳೂ 

“| ಮುಸ್ಲಿಮರ ಬಲವನ್ನು ಎದುರಿಸಲಾರರು ಮತ್ತು ಈ ಎಲ್ಲ ಪ್ರದೇಶಗಳೂ ಮಾಗಿದ ಹಣ್ಣುಗಳಂತೆ, ಇಸ್ಲಾಮೊ' ಸರಕಾರದ 
ಮಡಿಲೊಳಗೆ ಉದುರಿ ಬೀಳುವುವು ಎಂಬುದು ಪ್ರತಿಯೊಬ್ಬನಿಗೂ ಆಗ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು: ಆದುದರಿಂದ ಅಲ್ಲಾಹ 
ಪ್ರವಾದಿವರ್ಯರಿಗೆ(ಸ) ಈ ಸೂಕ್ತಗಳಲ್ಲಿ ಮದೀನಾದ ಸುತ್ತಮಸತ್ತಲಿನ ಈ ಸಂದರ್ಭ ಸಾಧಕರು, ಸುಲಭವಾಗಿ ವಿಜಯಗಳು 
ಪ್ರಾಪ್ತವಾಗುತ್ತಿರುವುದನ್ನು ಕಂಡು, ಅವುಗಳಲ್ಲಿ ಪಾಲು ಪಡೆಯಲು ತಾವೂ ಮುಂದಾಗುವರು. ಆದರೆ, ಇದರಲ್ಲಿ ಭಾಗವಹಿಸಲು. 
ಎಷ್ಟು ಮಾತ್ರಕ್ಕೂ ನಿಮಗೆ ಅವಕಾಶ ಕೊಡಲಾಗದೆಂದೂ ಇದು ಅಪಾಯಕಾರಿ ಧಾಳಿಯಲ್ಲಿ ಆತ್ಮಾರ್ಪಣೆಗೆ ಮುಂದಾಗಿದ್ದವರ 
ಹಕ್ಕೆಂದೂ ಅವರೊಡನೆ ಸ್ಪಷ್ಟವಾಗಿ ಹೇಳಿ ಬಿಡಿರಿ ಎಂದು ಮುಂಗಡವಾಗಿ ತಿಳಿಸಿರುವನು. ذ3‎ ۶ 

28. ಅಲ್ಲಾಹನ ಆದೇಶವೆಂದರೆ- ಹುದೈಬಿಯಾ ಯಾತ್ರೆಯಲ್ಲಿ ಪ್ರವಾದಿವರ್ಯರ(ಸ) ಜೊತೆ ಹೋಗಿ 'ರಿರ್ಬಾನ್‌ 
ಒಡಂಬಡಿಕೆ'ಯಲ್ಲಿ ಭಾಗವಹಿಸಿದವರು ಮಾತ್ರ ಖೈಬರ್‌ ಯಾತ್ರೆಯಲ್ಲಿ ಪ್ರವಾದಿವರ್ಯರ(ಸ) ಸಂಗಡ ಹೋಗಬೇಕು. ಅಲ್ಲಾಹನು 
ಖೈಬರಿನ ಸಮರಾರ್ಜಿತ ಸೊತ್ತುಗಳನ್ನು ಅವರಿಗಾಗಿಯೇ ಕಾದಿರಿಸಿರುತ್ತಾನೆ ಎಂಬ ಆದೇಶ. 

29. 'ಅಲ್ಲಾಹನು ಇದನ್ನು ಮುಂದಾಗಿಯೇ ಹೇಳಿರುತ್ತಾನೆ" ಎಂಬ ಪದಗಳಿಂದಾಗಿ- ಕೆಲವು ಜನರಿಗೆ ಈ ಸೂಕ್ತ ಕ್ಕಿಂತ 
ಮುಂಚೆ, ಈ ವಿಷಯದ ಕುರಿತು ಯಾವುದಾದರೂ ಆಜ್ಞೆ ಬಂದಿದ್ದು ಅದನ್ನೇ ಇಲ್ಲಿ ಸೂಚಿಸಲಾಗಿದೆ ಎಂಬ ಅಪಗ್ರಹಿಕೆ 
ಉಂಟಾಯಿತು. ಈ ಅಧ್ಯಾಯದಲ್ಲಿ ಈ ಸೂಕ್ತಕ್ಕಿಂತ ಮುಂಚೆ ಈ ವಿಷಯದ ಕುರಿತು ಯಾವ' ಆಜ್ಞೆಯೂ ಕಂಡು 
ಬರುವುದಿಲ್ಲವಾದ್ದರಿಂದ ಅವರು ಕುರ್‌ಆನಿನ ಇತರ ಕಡೆಗಳಲ್ಲಿ ಅದನ್ನು ಹುಡುಕಲಾರಂಭಿಸಿದರು. ಕೊನೆಗೆ ಸೂರಃ ,وت‎ 


ಕಾಂಡ-26 


732 ಕುರ್‌ಆನ್‌ ವ್ಯಾಖ್ಯಾನ 


J 6 61 ps 4 [TT‏ کا Kas‏ کان كَ ون 
0 6ون سے قیاا 
pS‏ 


LI ನಔ ಹು 7 Wy FEEL sl) 
BAS OIE SE USE SS Of 
SEES لخلی حر‎ pps WS 
تَجّرؾ‎ ಹಿ Tas MAMET AES 
تھی ا‎ BOE 152 SES SNES ین‎ 3 


ಇವರು- "ಇಲ್ಲ, ನೀವು ನಮ್ಮ ಬಗ್ಗೆ ಅಸೂಯೆಪಡುತ್ತಿರುವಿರಿ" ಎಂದು ಹೇಳುವರು. (ನಿಜವಾಗಿ 4 
| ಅಸೂಯೆಯ ವಿಷಯವಲ್ಲ) ಆದರೆ ಇವರು ಸರಿಯಾದ ಮಾತನ್ನು ಗ್ರಹಿಸುವುದು ಅತ್ಯಲ್ಪ. ಹಿಂದೆ ಬಿಡಲ್ಬಟ್ಟ 
| ಈ ಅರಬ್‌ ಹಳ್ಳಿಗರೊಡನೆ ಹೇಳಿರಿ; "ಶೀಘುವೇ ನಿಮ್ಮನ್ನು ಬಹಳ ಪ್ರಬಲರಾಗಿರುವ ಜನರೊಂದಿಗೆ 
'| ಯುದ್ಧ ಮಾಡಲಿಕ್ಕಾಗಿ '-ಕರೆಯಲಾಗುವುದು. 'ಒಂದೋ ನೀವು ಅವರೊಂದಿಗೆ "ಯುದ್ಧ ಮಾಡಬೇಕಾದೀತು 

ಅಥವಾ ಅವರು ಶರಣಾಗತರಾಗುವರು.* ಆಗ ನೀವು 'ಧರ್ಮಯುದ್ದದ ಆಜ್ಞೆಯನ್ನು ಪಾಲಿಸಿದರೆ, ಅಲ್ಲಾಹ್‌” 
'| ನಿಮಗೆ, ಅತ್ಕುತ್ತಮ 'ಪ್ರತಿಫಲ ನೀಡುವನು ಮತ್ತು `ನೀವು ಈ ಹಿಂದೆ ವಿಮುಖರಾದಂತೆಯೇ ಪುನಃ 

ವಿಮುಖರಾದರೆ ಅಲ್ಲಾಹ್‌ ನಿಮಗೆ ವೇದನಾಯುಕ್ತ ಯಾತನೆ ಕೊಡುವನು. ಕುರುಡ, ಕುಂಟಿ, ಮತ್ತು, 
“| ೋಗಿಯು, ಯುದ್ಧಕ್ಕೆ ಬರದಿದ್ದರೆ ಚಿಂತಿಲ್ಲ.3. ಆಲ್ಲಾಹ್‌ ಮತ್ತು - ಅವನ. ಸಂದೇಶವಾಹಕರ ಅನುಸರಣೆ 
| ಮಾಡುವವನಿಗೆ - ಅಲ್ಲಾಹನು" ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ 

"ಕೊಡುವನು. ವಿಮುಖನಾಗುವವನಿಗೆ ಅವನು ವೇದನಾಯುಕ್ತ ಯಾತನೆ ಕೊಡುವನು." | 


| 84ನೆಯ ಸೂಕ್ತ ಅವರಿಗೆ ಸಿಕ್ಕಿತು. ಅದರಲ್ಲಿ ಇದೇ ವಿಷಯವನ್ನು ಇನ್ನೊ೦ದು: ಸಂದರ್ಭದಲ್ಲಿ ಹೇಳಲಾಗಿದೆ, ಆದರೆ ವಾಸ್ತವದಲ್ಲಿ 
"| ಆ ಸೂಕ್ತವು ಇದಕ್ಕೆ ಅನ್ವಯವಾಗುವುದಿಲ್ಲ. ಏಕೆಂದರೆ ಅದು ತಬೂಕ್‌ ಯುದ್ಧಕ್ಕೆ ಸಂಬಂಧಿಸಿದುದಾಗಿರುತ್ತದೆ. ಅದರ: ಕಾಲವು: 
ಸೂರಃ ಅಲ್‌ ಫತಹ್‌ನ ಅವತೀರ್ಣ ಕಾಲಕ್ಕಿಂತ ಮೂರು ವರ್ಷಗಳ-ಅನಂತರದ್ದಾಗಿದೆ. ವಾಸ್ತವದಲ್ಲಿ ಈ ಸೂಕ್ತದ ಸೂಚನೆಯು' 

۱ ಇದೇ ಅಧ್ಯಾಯದ 18-19ನೆಯ ಸೂಕ್ತಗಳ ಕಡೆಗಿದೆ. ಅಲ್ಲಾಹನು ಮುಂದಾಗಿ ಹೇಳಿರುವುದರ ಅರ್ಥ, ಹಿಂದೆ ಉಳಿದವರೊಂದಿಗೆ 
ಈ ಸಂಭಾಷಣೆ ನಡೆಯುವುದಕ್ಕೆ ಮುಂಚೆ .ಹೇಳುವುದು ಎಂದಾಗಿದೆಯೇ ಹೊರತು ಈ ಸೂಕ್ತಕ್ಕಿಂತ ಮುಂಚೆ ಹೇಳಲಾಗಿದೆ ಎಂದಲ್ಲ. 
ಹಿಂದೆ: ಉಳಿದವರೊಡನೆ ಎಂತಹ ಸಂಭಾಷಣೆ ನಡೆಸಬೇಕೆಂದು ಇಲ್ಲಿ'ಪ್ರವಾದಿವರ್ಯರಿಗೆ(ಸ) ಮುಂಗಡವಾಗಿ ಆದೇಶಿಸಲಾಗಿದೆಯೋ, 

“| ಆ ಸಂಭಾಷಣೆಯು ಖೈಬರ್‌ ಯಾತ್ರೆಗೆ ಹೋಗುವ ವೇಳೆ ನಡೆಯಲಿಕ್ಕಿತ್ತು. 18-19ನೆಯ ಸೂಕ್ತಗಳೂ ಸೇರಿರುವ ಈ ಸಂಪೂರ್ಣ 
ಅಧ್ಯಾಯವು ಅದಕ್ಕೆ ಮೂರು ತಿಂಗಳಿಗೆ ಮುಂಚೆ - ಹುದೈಬಿಯಾದಿಂದ ಮರಳುತ್ತಿರುವಾಗ ದಾರಿಯಲ್ಲಿ -ಅವತೀರ್ಣಗೊಂಡಿತ್ತು. 
ವಾಕ್ಸರಣಿಯನ್ನು ಚೆನ್ನಾಗಿ ವಿವೇಚಿಸಿದರೆ ಇಲ್ಲಿ ಅಲ್ಲಾಹನು ತನ್ನ ರಸೊಲರೊಡನೆ- ನೀವು ಮದೀನಾಕ್ಕೆ ಮರಳಿದ ಬಳಿಕೆ ಹಿಂದೆ 
ಉಳಿದುಕೊಂಡಿದ್ದ ಈ ಜನರು ನಿಮ್ಮ ಬಳಿಗೆ ಬಂದು ಈ ನೆಪಗಳನ್ನು ಹೇಳಿದರೆ ನೀವು ಹೀಗೆ. ಉತ್ತರ ಕೊಡಬೇಕು. ಖೈಬರ್‌ ಯಾತ್ರೆಗೆ 
ಹೋಗುವಾಗ ನಿಮ್ಮೊಂದಿಗೆ ಹೊರಡುವೆವೆಂದು ಅವರು ಆಗ್ರಹಿಸಿದಾಗ ಅವರೊಡನೆ, ಹೀಗೆ ಹೇಳಬೇಕು ಎಂದು ಅದೇಶಿಸುತ್ತಿದ್ದಾನೆ.. 
30. ಮೂಲದಲ್ಲಿ 'ಔ ,ಯುಸ್ಲಿಮೂನ್‌' ಎಂಬ "ಪದಗಳಿವೆ ಇದಕ್ಕೆ ಎರಡು, ಅರ್ಥಗಳಿರಬಹುದು ಮತ್ತು ಎರಡೂ 

"| ಸರಿಯಾದವುಗಳೇ- 1) ಅವರು ಇಸ್ಲಾಮ್‌ ಸ್ವೀಕರಿಸಿಕೊಳ್ಳುವರು. 2) ಅವರು ಇಸ್ಲಾಮ ರಾಷ್ಟ್ರದ ಅನುಸರಣೆಯನ್ನು ಸ್ವೀಕರಿಸುವರು. 
31. ಅರ್ಥಾತ್‌- ನಿಜಕ್ಕೂ ಯಾವುದಾದರೂ ಸೂಕ್ತ ಕಾರಣದಿಂದಾಗಿ ಜಿಹಾದ್‌ನಲ್ಲಿ ಭಾಗವಹಿಸಲು ಸಾಧ್ಯವಾಗದಿ ದ್ಹವರನ್ನು 
ಹಿಡಿಯಲಾಗದು. ಆದರೆ ದೃಢಕಾಯರಾಗಿರುವವರು ನೆಪಗಳನ್ನೊಡ್ಡಿ ಕುಳಿತಿದ್ದರೆ ಅವರನ್ನು ಅಲ್ಲಾಹ್‌ ಮತ್ತು ಅವನ ಧರ್ಮದ 


ಕಾಂಡ-26 


48. ಅಲ್‌ ಫತಹ್‌ 733 


3% جد لیج‎ ಪೂಸಿ ಬಹಿ ನಿ ಹೊ 


5» NAAT EK 8 U3 CSE 2 ದ 


(18-21) ವೃಕ್ಸದಡಿಯಲ್ಲಿ سس‎ ಸತ್ಯವಿಶ್ವಾಸಿಗಳು ಅಜ್ಞಾನುಸರಣೆಯ ಕರಾರು ಮಾಡು 
ತ್ತಿದ್ದಾಗ ಅಲ್ಲಾಹನು ಅವರಿಂದ ಸಂತುಷ್ಟನಾದನು.* ಅವರ ಮನಸ್ಸಿನಲ್ಲೇನಿತ್ತೆಂಬುದು ಅವನಿಗೆ ತಿಳಿದಿತ್ತು. 
ಅದುದರಿಂದ ಅವನು ಅವರ ಮೇಲೆ ಪ್ರಶಾಂತತೆಯನ್ನು ಇಳಿಸಿದನು.3 ಪುರಸ್ಕಾರವಾಗಿ ಅವರಿಗೆ ಶೀಘ್ರ 


ಕುರಿತು ನಿಷ್ಮಾವಂತರೆಂದು ಪರಿಗಣಿಸಲಾಗದು. ಅವರಿಗೆ, ಮುಸ್ಲಿಮ್‌ ಸಮಾಜದಲ್ಲಿ ಸೇರಿಕೊಳ್ಳುವುದರಿಂದಾಗಿ ಸಿಗುವ ಲಾಭಗಳನ್ನು 
ಕಬಳಿಸುತ್ತಾ ಇರಲು ಮತ್ತು ಅದೇ ವೇಳೆ ಇಸ್ಲಾಮಿಗಾಗಿ ತ್ಯಾಗ ಬಲಿದಾನಗಳನ್ನು ಕೊಡುವ ಸಂದರ್ಭ ಬಂದರೆ ತಮ್ಮ ತನುಧನ 
ಗಳನ್ನೂ ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಅವಕಾಶ ನೀಡಲಾಗದು. ಇಲ್ಲಿ ತಿಳಿದಿರಬೇಕಾದ ಇನ್ನೊಂದಂಶವಿದೆ. ಧರ್ಮಶಾಸ್ತ್ರದಲ್ಲಿ 
ಜಿಹಾದ್‌ನಲ್ಲಿ ಪಾಲ್ಗೊಳ್ಳಲು ವಿನಾಯಿತಿ ಇರುವುದು ಎರಡು ಬಗೆಯ ಜನರಿಗೆ ಮಾತ್ರ- 1) ಶಾರೀರಿಕವಾಗಿ ಯುದ್ಧ ಮಾಡಲು 
ಅನರ್ಹರಾಗಿರುವವರು. ಉದಾ:- ಎಳೆಯ ಪ್ರಾಯದ ಹುಡುಗರು, ಪ್ರೀಯರು, ಮನೋರೋಗಿಗಳು, ಕುರುಡರು, ಯುದ್ಧಕ್ಕೆ 
ಸಂಬಂಧಿಸಿದ ಸೇವೆಗಳನ್ನು ಸಲ್ಲಿಸಲು ಅಸಮರ್ಥರಾಗಿರುವ ರೋಗಿಗಳು ಮತ್ತು ಅಂಗವಿಕಲತೆಯಿಂದಾಗಿ ಯುದ್ಧದಲ್ಲಿ 
ಪಾಲ್ಗೊಳ್ಳಲಾಗದವರು. 2) ಬೇರೆ ಕೆಲವು ಸಮರ್ಪಕವಾದ ಕಾರಣಗಳಿಂದಾಗಿ ಜಿಹಾದ್‌ನಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದವರು. 
ಉದಾ:- ಗುಲಮರು ಅಥವಾ ಯುದ್ಧ ಮಾಡಲು ಸಿದ್ಮೆರಿದ್ದರೂ ಯುದ್ಬೋಪಕರಣ ಹಾಗೂ ಇತರ ಆವಶೈಕ ಸಾಧನಗಳು ಲಭ್ಯ 
ವಿಲ್ಲದವರು, ಆದಷ್ಟು ಬೇಗನೆ ಸಾಲ ಮರುಪಾವತಿ ಮಾಡಬೇಕಾದ ಅಗತ್ಯ ಬಂದಿದ್ದು ಸಾಲ ನೀಡಿದವನು ಕಾಲಾವಕಾಶ ಕೊಡದಿರು 
ವಂತಹ ಸಾಲಗಾರ ಮಾತಾಪಿತರು ಅಥವಾ ಅವರ ಪೈಕಿ ಯಾರಾದರೊಬ್ಬರು ಬದುಕಿದ್ದು ಅವರ ಸೇವೆಗೆ ಅನಿವಾರ್ಯವಾಗಿ 
ಲಭ್ಯವಿರಬೇಕಾದ ಪುತ್ರರು. ಮಾತಾಪಿತರು ಮುಸ್ಲಿಮರಾಗಿದ್ದರೆ ಅವರ ಅನುಮತಿಯಿಲ್ಲದೆ ಮಕ್ಕಳು ಜಿಹಾದ್‌ಗೆ ಹೋಗಬಾರದು. 
ಆದರೆ ಅವರು ಸತ್ಕನಿಷೇಧಿಗಳಾಗಿದ್ದರೆ, ಅವರು ತಡೆದುದರಿಂದಾಗಿ ಯಾರೂ ತಡೆದು ನಿಲ್ಲುವಂತಿಲ್ಲ. 

32. ಇಲ್ಲಿ ಪುನಃ ಹುದೈಬಿಯಾದಲ್ಲಿ ಸಹಾಬಿಗಳಿಂದ ಪಡೆಯಲಾಗಿದ್ದ ಅದೇ ಪ್ರಮಾಣ ವಚನದ ಪ್ರಸ್ತಾಪವಿದೆ. ಈ 
ಪ್ರಮಾಣ ವಚನವನ್ನು 'ಬೈಲತ್‌ عصدہ‎ ಎನ್ನಲಾಗುತ್ತದೆ. ಏಕೆಂದರೆ ಅಲ್ಲಾಹನು ಈ ಅಪಾಯಕಾರಿ ಸನ್ನಿವೇಶದಲ್ಲಿ ತಮ್ಮ 
ಪ್ರಾಣವನ್ನು ಪಣಕ್ಕೊಡ್ಡಲು ಕಿಂಚಿತ್ತೂ ಹಿಂಜರಿಯದೆ ಪ್ರವಾದಿವರ್ಯರ(ಸ) ಕೈಯಲ್ಲಿ ಸರ್ವಾತ್ಮ ಸಮರ್ಪಣೆಯ ಕರಾರು 
ಮಾಡುವ ಮೂಲಕೆ ತಾವು ನಿಜಕ್ಕೂ ಪ್ರಾಮಾಣಿಕ ಸತ್ಯವಿಶ್ವಾಸಿಗಳೆಂಬುದನ್ನು ನಿಚ್ಚಳವಾಗಿ ಸಾಬೀತುಪಡಿಸಿದ್ದ ಜನರ ಬಗ್ಗೆ ತಾನು 
ಸಂತುಷ್ಟನಾಗಿರುವೆನೆಂದು ಈ ಸೂಕ್ತದಲ್ಲಿ ಸುವಾರ್ತೆ ನೀಡಿರುವನು. ಈ ರೀತಿ ಅವರಿಗೆ, ಅಲ್ಲಾಹನ ಸಂತುಪ್ಪಿಯ ಸನದು ದೊರೆತ 
ಬಳಿಕ ಯಾರಾದರೂ ಆ ಮಹಾಪುರುಷರಿಂದ ಅಸಂತುಷ್ಟನಾದರೆ ಅಥವಾ ಅವರ ವಿರುದ್ದ ನಿಂದನೆಗಾಗಿ ಬಾಯಿ ತೆರೆದರೆ ನಿಜವಾಗಿ 
ಅವನು ನಿಂದಿಸುತ್ತಿರುವುದು ಅಲ್ಲಾಹನನ್ನೇ ಹೊರತು ಅವರನ್ನಲ್ಲ. ಇನ್ನು ಅಲ್ಲಾಹನು ಅವರಿಗೆ ಸಂತುಪ್ಪಿಯ ಈ چم‎ 
ದಯಪಾಲಿಸಿದಾಗ ಅವರು ನಿಷ್ಮಾವಂತರಾಗಿದ್ದರು. ಆದರೆ ಅನಂತರ ಅವರು ಆಲ್ಲಾಹ್‌ ಮತ್ತು ರಸೂಲರಿಗೆ ದ್ರೋಹವೆಸಗುವವರಾಗಿ 
ಬಿಟ್ಟರು ಎಂದು ಕೆಲವರು ಹೇಳುತ್ತಾರೆ. ಬಹುಶಃ ಅವರು, ಈ ಸೂಕ್ತವನ್ನು ಅವಶೀರ್ಣಗೊಳಿಸುವಾಗ . ಅಲ್ಲಾಹನಿಗೆ ಅವರ 
ಭವಿಷ್ಯದ ಆರಿವಿರಲಿಲ್ಲವೆಂದೂ ಆದ್ದರಿಂದ ಅವನು ಕೇವಲ ಅಂದಿನ ಪರಿಸ್ತಿತಿಯನ್ನು ಕಂಡು ಈ ಫರಮಾನನ್ನು ಜಾರಿಗೊಳಿಸಿ 
ಬಿಟ್ಟಿನೆಂದೂ ಈ ಅಜ್ಞಾನದ ಆಧಾರದಲ್ಲೇ ಅವನು, ಈ ಜನರು ವಿದ್ರೋಹಿಗಳಾಗಿ ಬಿಟ್ಟಾಗ ಜಗತ್ತು ಈ ಸೂಕ್ತವನ್ನು ಪಠಿಸುತ್ತಾ 
ವಿದ್ರೋಹಿಗಳಿಗೆ ಇಂತಹ ಸನದನ್ನು ದಯಪಾಲಿಸಿದ ದೇವನ ಅದೃಶ್ಯ ಜ್ಞಾನವನ್ನು ಕೊಂಡಾಡಲಿ ಎಂಬ ಉದ್ದೇಶದಿಂದ ಇದನ್ನು 
ಪವಿತ್ರ ಗ್ರಂಥದೊಳಗೂ ಸೇರಿಸಿಬಿಟ್ಟನು ಎಂಬಂತಹ ಘೋರ ಅಪಕಲ್ಪನೆಯನ್ನು ಅಲ್ಲಾಹನ ಬಗ್ಗೆ ಇಟ್ಟುಕೊಂಡಿರುವರು! ಈ 
ಪ್ರಮಾಣ ವಚನವು ಯಾವ ಮರದಡಿಯಲ್ಲಿ ನಡೆದಿತ್ತೋ ಅದರ ಬಳಿಗೆ ಜನರು ಆಗಾಗ ಹೋಗಿ ಅಲ್ಲಿ ನಮಾರು್‌ | 
ಮಾಡಲಾರಂಭಿಸಿದ್ದರೆಂದೂ ಹೆ. ಉಮರ್‌ರಿಗೆ(ರು ಇದು ತಿಳಿದಾಗ ಜನರನ್ನು ಗದರಿಸಿದರೆಂದೂ ಅನಂತರ ಆ ಮರವನ್ನೇ ಕಣಸಿ 
ಬಿಟ್ಟಿರೆಂದೂ ಹರ್ರುತ್‌ ನಾಫಿಲ್‌ ಮೌಲಾ دہ‎ ಉಮರ್‌ ಅವರು ಮಾಡಿರುವ ಒಂದು ವರದಿಯು ಪ್ರ ಪ್ರಸಿದ್ಧಿ ಪಡೆದು ಬಿಟ್ಟಿದೆ. 
(ತಬಕಾತ್‌ ಇಬ್ಲ್‌ ಸಲದ್‌; ಭಾಗ-2, ಪುಟ: 100) ಆದರೆ ಅನೇಕ ವರದಿಗಳು ಇದಕ್ಕೆ ವಿರುದ್ಧವಾಗಿಯೂ ಇವೆ. ಅವುಗಳಲ್ಲಿ 
ಆ ಮರ ಯಾವುದು ಎಂಬುದನ್ನೇ ಜನರು ಮರೆತು ಬಿಟ್ಟರು ಎಂದು ಹೇಳಲಾಗಿದೆ. 

33. ಇಲ್ಲಿ 'ಸಕೀನತ್‌' ಎಂದರೆ: ಒಬ್ಬನು ಯಾವುದಾದರೊಂದು ಉನ್ನತ ಉದ್ದೇಶ ಸಾಧನೆಗಾಗಿ ಸಂಪೂರ್ಣ 
ಮನಶ್ಯಾಂತಿ, ಸಂತೃಪ್ತಿ ಹಾಗೂ ಸಮಾಧಾನದೊಂದಿಗೆ ತನ್ನನ್ನು ಭೀಕರ ಅಪಾಯಗಳಿಗೆ ಒಡ್ಡಿ ಬಿಡುವ ಮತ್ತು ಪರಿಣಾಮವೇನೇ 


ಶಾಂಡ-26 


734 ಕುರ್‌ಆನ್‌ ವ್ಯಾಖ್ಯಾನ 
cog toes سے تج‎ lc hy KL ಸ್‌ کا‎ 
ML GME EE SIE MES EE ان الله‎ 


5 35 41 الگایں ಹಬ 3K‏ یں 
FOE Elo‏ آخری CIS GE AED‏ الله "85 


ವಿಜಯವನ್ನು ದಯಪಾಲಿಸಿದನು- ಮತ್ತು ಅವನು ಅವರಿಗೆ ಧಾರಾಳ ಸಮರಾರ್ಜಿತ ಸೊತ್ತನ್ನು ನೀಡಿದ್ದು 
ಅದನ್ನು ಅವರು (ಶೀಘ್ರವೇ) ಪಡೆಯಲಿರುವರು.3 ಅಲ್ಲಾಹ್‌ ಪ್ರಬಲನೂ ಯುಕ್ತಿಪೂರ್ಣನೂ 
ಆಗಿರುತ್ತಾನೆ. ಅಲ್ಲಾಹ್‌ ನಿಮಗೆ ಧಾರಾಳ ಸಮರಾರ್ಜಿತ ಸೊತ್ತಿನ ವಾಗ್ದಾನವೀಯುತ್ತಾನೆ. ನೀವು 
ಅದನ್ನು ಪಡೆಯಲಿರುವಿರಿ* ಸದ್ಧ ಅವನು ಈ ವಿಜಯವನ್ನು ನಿಮಗೆ ದಯಪಾಲಿಸಿರುವನು* ಮತ್ತು 
ಜನರ ಕೈಗಳು ನಿಮ್ಮ ವಿರುದ್ಧ ಏಳದಂತೆ ತಡೆದನು”- ಸತ್ಯವಿಶ್ವಾಸಿಗಳ ಪಾಲಿಗೆ ಇದು ಒಂದು ನಿದರ್ಶನ 
ವಾಗಲೆಂದು* ಮತ್ತು ಅಲ್ಲಾಹನು ನಿಮ್ಮನ್ನು ಸನ್ಮಾರ್ಗದೆಡೆಗೆ ಸಾಗಿಸಲೆಂದು (ಹೀಗೆ ಮಾಡಲಾಗಿದೆ.) 


ಆಗಲಿ ಈ ಕೆಲಸವನ್ನು ಮಾಡಿಯೇ ತೀರಬೇಕಾಗಿದೆಯೆಂದು ಯಾವ ಭಯವೂ ಇಲ್ಲದೆ ದೃಢ ನಿರ್ಧಾರ ಮಾಡಿ ಬಿಡು 
ವಂತಹ ಮಾನಸಿಕ ಸ್ಥಿತಿ. 

34, ಇದು ಖೈಬರಿನ ವಿಜಯದ ಕಡೆಗೆ ಮತ್ತು ಅದರ ಸಮರಾರ್ಜಿತ ಸೊತ್ತುಗಳ ಕಡೆಗೆ ಸೂಚನೆ. ಅಲ್ಲಾಹನು 
ಈ ಉಡುಗೊರೆಯನ್ನು ಕೇವಲ ಬೈಅತ್‌ ರಿರ್ಬಾನ್‌ನಲ್ಲಿ ಭಾಗವಹಿಸಿದವರಿಗೆಂದೇ ಮೂಸಲಾಗಿಟ್ಟಿದ್ದನು ಹಾಗೂ ಈ 
ವಿಜಯ ಮತ್ತು ಸಮರಾರ್ಜಿತ ಸೊತ್ತಿನಲ್ಲಿ ಪಾಲುದಾರರಾಗಲು ಬೇರಾರಿಗೂ ಹಕ್ಕಿರಲಿಲ್ಲ ಎಂಬುದನ್ನು ಈ ಸೂಕ್ತವು 
ವಿಶದೀಕರಿಸುತ್ತದೆ. ಆದುದರಿಂದಲೇ ಪ್ರವಾದಿವರ್ಯರು(ಸ) ಹಿ.ಶ. 7ರ ಸಫರ್‌ ತಿಂಗಳಲ್ಲಿ ಖೈಬರ್‌ನ ಮೇಲೆ ಆಕ್ರಮಣ 
ನಡೆಸಲಿಕ್ಕಾಗಿ ಹೊರಟಾಗ ಅವರನ್ನು ಮಾತ್ರ ತಮ್ಮೊಂದಿಗೆ ಕರೆದೊಯ್ದರು. ಅನಂತರ ಪ್ರವಾದಿವರ್ಯರು(ಸ) ಇತಿಯೋಪಿಯಾ 
ದಿಂದ ಮರಳಿ .ಬಂದ ಮುಹಾಜಿರರಿಗೂ ಕೆಲವು ಮಂದಿ ದೌಸೀ ಮತ್ತು ಅಶ್‌ಅರೀ ಸಹಾಬಿಗಳಿಗೂ ಖೈಬರಿನ ಸೊತ್ತಿನಲ್ಲಿ 
ಸ್ವಲ್ಪ ಪಾಲು ನೀಡಿದ್ದರೆಂಬುದು ನಿಜ ಆದರೆ ಅದನ್ನು ಒಂದೋ ಖಿಮ್ಸ್‌ (ಅಲ್ಲಾಹ್‌ ಮತ್ತು ರಸೂಲರಿಗೆ ಸೇರಿದ 
ಐದನೆಯ ಬಒಂದಂಶು)ನಿಂದ ನೀಡಲಾಗಿತ್ತು ಅಥವಾ ”مھ‎ ಬಳಗದವರ ಒಪ್ಪಿಗೆಯಿಂದ ಕೊಡಲಾಗಿತ್ತು. ಹಕ್ಕಿನ 
ರೂಪದಲ್ಲಿ ಯಾರನ್ನೂ ಅದರಲ್ಲಿ ಪಾಲುದಾರರಾಗಿ ಮಾಡಲಾಗಿರಲಿಲ್ಲ. 

35. ಇದು, ಖೈಬರ್‌ ವಿಜಯದ ಬಳಿಕ ಮುಸ್ಲಿಮರಿಗೆ ನಿರಂತರವಾಗಿ ಲಭಿಸಿದ ವಿಜಯಗಳು. 

36. ಅಂದರೆ ಹುದೈಬಿಯಾ ಸಂಧಿ. ಇದನ್ನೇ ಈ ಅಧ್ಯಾಯದ ಆರಂಭದಲ್ಲಿ ಸುಸ್ಪಷ್ಟ ವಿಜಯವೆಂದು ಕರೆಯಲಾಗಿದೆ. 

37. ಅರ್ಥಾತ್‌- ಬಾಹ್ಯ ಸ್ಥಿತಿಗತಿಗಳ ದೃಷ್ಟಿಯಿಂದ ಹುದೈಬಿಯಾದಲ್ಲಿ ಅವರು ಬಹಳ ಸುಸ್ಲಿಶಿಯಲ್ಲಿದ್ದರು. ಯುದ್ಧದ 
ದೃಷ್ಟಿಕೋನದಿಂದ ನೋಡಿದರೆ, ನೀವು ಅವರಿಗಿಂತ ತುಂಬಾ ದುರ್ಬಲರಾಗಿದ್ದೀರಿ. ಇಷ್ಟಾಗಿಯೂ ಅವನು ಕುರೈಶ್‌ ಸತ್ಯನಿಷೇಧಿ 
ಗಳಿಗೆ ನಿಮ್ಮ ಮೇಲೆ ಯುದ್ಧ ಸಾರಲು ಧೈರ್ಯ ನೀಡಲಿಲ್ಲ. ಅಲ್ಲದೆ ಇದರ ಇನ್ನೊಂದು ಅರ್ಥವೇನೆಂದರೆ, ಯಾವುದೇ ಶತ್ರು 
ಶಕ್ತಿಗೆ, ಆ ಕಾಲದಲ್ಲಿ ಮದೀನಾದ ಮೇಲೆ ಧಾಳಿ ಮಾಡುವ ಧೈರ್ಯವುಂಟಾಗಲಿಲ್ಲ. ವಸ್ತುತಃ ಹದಿನಾಲ್ಕು ನೂರು ಯೋಧರು 
ಹೊರಟು ಹೋದ ಮೇಲೆ ಮದೀನಾದ ರಂಗವು ತುಂಬಾ ದುರ್ಬಲವಾಗಿತ್ತು. ಯಹೂದಿಯರೂ ಮುಪ್ರಿಕರೂ ಮುನಾಫಿಕರೂ 
ಇದರಿಂದ ಪ್ರಯೋಜನ ಪಡೆಯಬಹುದಾಗಿತ್ತು. 

38. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆಯಲ್ಲಿ ಸ್ಥಿರವಾಗಿರುವವನಿಗೆ ಹಾಗೂ ಅಲ್ಲಾಹನ ಮೇಲೆ 
ಸಂಪೂರ್ಣ ಭರವಸೆಯಿಟ್ಟು ಸತ್ಯದ ರಕ್ಷಣೆಗಾಗಿ ಎದ್ದೇಳುವವನಿಗೆ ಅಲ್ಲಾಹ್‌ ಯಾವ ರೀತಿಯಲ್ಲೆಲ್ಲಾ ತನ್ನ ಸಹಾಯಗಳ 
ನ್ನೊದಗಿಸುತ್ತಾನೆಂಬುದರ ನಿದರ್ಶನ. - 

39. ಅರ್ಥಾತ್‌- ನಿಮ್ಮಲ್ಲಿ ಇನ್ನಷ್ಟು ಜ್ಞಾನದೃಪ್ಟಿ ಮತ್ತು ದೃಢವಿಶ್ವಾಸ ಮೂಡುವಂತಾಗಲು ಮುಂದೆ ನೀವು ಇದೇ 
ರೀತಿಯಲ್ಲಿ ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯಲ್ಲೇ .ಸ್ಲಿರವಾಗಿ ಇರುವಂತಾಗಲು, ಅಲ್ಲಾಹನ ಮೇಲೆ ಭರವಸೆಯಿಟ್ಟು 


ಕಾಂಡ-26 


48. ಅಲ್‌ موچ‎ 735 


SEN INE Gl KG IAS کید‎ S$ ال لی‎ 
TR BEEN Bhi N55 Oh 
AK ed اش یلاہ مو النی تک‎ A 
le SAS الله یما‎ OE ESET بَمْد آن‎ BK يَظن‎ 


7 
ESE و الھی‎ ved EIS SE مھ الین‎ 
ಇದಲ್ಲದೆ ಅಲ್ಲಾಹನು ನೀವಿನ್ನೂ ಗಳಿಸಲು ಶಕ್ತರಾಗಿಲ್ಲದಂತಹ ಮತ್ತಷ್ಟು ಸಮರಾರ್ಜಿತ ಸೊತ್ತನ್ನೂ 
ನಿಮಗೆ ಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ. ಅಲ್ಲಾಹನು ಅವುಗಳನ್ನು ಸುತ್ತುವರಿದಿಟ್ಟಿರುತ್ತಾನೆ.4 
ಅಲ್ಲಾಹನು ಸಕಲ ವಿಷಯಗಳ ಸಾಮರ್ಥ್ಯವೃಳ್ಳವನಾಗಿದ್ದಾನೆ. 

(22-26) ಈಗ ಈ ಸತ್ಕನಿಷೇಧಿಗಳು ನಿಮ್ಮೊಂದಿಗೆ ಯುದ್ಧ ಮಾಡುತ್ತಿದ್ದರೆ ಖಂಡಿತ ಪಲಾಯನ 
ಮಾಡುತ್ತಿದ್ದರು ಮತ್ತು ಅವರಿಗೆ ರಕ್ಷಕ ಮಿತ್ರರಾಗಲಿ, ಸಹಾಯಕರಾಗಲಿ ಯಾರೂ ಸಿಗುತ್ತಿರಲಿಲ್ಲ. 
ಇದು ಹಿಂದಿನಿಂದಲೇ ನಡೆದು ಬರುತ್ತಿರುವ ಅಲ್ಲಾಹನ ಕಾರ್ಯವಿಧಾನವಾಗಿದೆ? ಮತ್ತು ನೀವು ಅಲ್ಲಾಹನ 
ಕಾರ್ಯ ವಿಧಾನದಲ್ಲಿ ಯಾವ ಬದಲಾವಣೆಯನ್ನೂ ಕಾಣಲಾರಿರಿ. ಮಕ್ಕಾ ಕಣಿವೆಯಲ್ಲಿ ಅವರ ಕೈಗಳನ್ನು 
ನಿಮ್ಮಿಂದಲೂ ನಿಮ್ಮ ಕೈಗಳನ್ನು ಅವರಿಂದಲೂ ತಡೆದವನು ಅವನೇ. ವಸ್ತುತಃ ಅವನು ನಿಮಗೆ ಅವರ 
ಮೇಲೆ ಪ್ರಾಬಲ್ಯ ದಯಪಾಲಿಸಿದ್ದನು ಮತ್ತು ನೀವು ಮಾಡುತ್ತಿದ್ದುದನ್ನೆಲ್ಲ ಅಲ್ಲಾಹ್‌ ವೀಕ್ಷಿಸುತ್ತಿದ್ದನು. 
ಸತ್ಯವನ್ನು ನಿರಾಕರಿಸಿದವರು, 'ಮಸ್ಸಿದುಲ್‌ ಹರಾಮ್‌'ನಿಂದ ನಿಮ್ಮನ್ನು ತಡೆದವರು ಮತ್ತು 'ಹದ್ಮ್‌'ನ 
(ಬಲಿಯ) ಒಂಟೆಗಳನ್ನು ಅವುಗಳ ನೆಲೆಗೆ ತಲುಪಲು ಬಿಡದವರು ಆವರೇ. (ಮಕ್ಕಾದಲ್ಲಿ) ನೀವು 


ಸತ್ಯದ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಹೋಗುವಂತಾಗಲು ಮತ್ತು ನೀವು ನನ್ನ ಶಕ್ತಿಯೆಷ್ಟು, ಮಿಥ್ಮದ ಶಕ್ತಿ ಎಷ್ಟು ಎಂದೆಲ್ಲಾ 
ಮೂನ ಮೇಷ ಎಣಿಸುತ್ತಾ ಕೂರದೆ, ಬೇವ ಧರ್ಮವು ಅಪೇಕ್ಸಿಸುವಂತಹ ಕ್ರಮವನ್ನು ಕೈಗೊಳ್ಳಬೇಕಾದುದೇ ಸತ್ಯವಿಶ್ವಾಸಿಯ 
ಕರ್ತವ್ಯ ಎಂಬ ಪಾಠವನ್ನು ಕಲಿಯುವಂತಾಗಲು ಹೀಗೆ ಮಾಡಲಾಗಿದೆ. 

40. ಹೆಚ್ಚಿನಂಶ ಇದು ಮಕ್ಕಾ ವಿಜಯದ ಕಡೆಗೆ ಸೂಚನೆಯಾಗಿದೆ. ಇದು ಕತಾದರ(ರ) ಅಭಿಪ್ರಾಯವಾಗಿದ್ದು ಇಬ್ದು 

ಜರೀರ್‌ ಕೂಡಾ ಇದಕ್ಕೇ ಪ್ರಾಶಸ್ತ್ಯ ನೀಡಿರುವರು. ದೇವಾದೇಶದ ತಾತ್ಸರ್ಯವು- ಈಗಂತು ಮಕ್ಕಾ ನಿಮ್ಮ ನಿಯಂತ್ರಣಕ್ಕೆ ಬಂದಿಲ್ಲ. 
ಆದರೆ ಅಲ್ಲಾಹನು ಅದನ್ನು ಸುತ್ತುವರಿದಿದ್ದಾನೆ. ಹುದೈಬಿಯಾದ ಈ ವಿಜಯದ ಪರಿಣಾಮವಾಗಿ ಅದೂ ನಿಮ್ಮ ವಶಕ್ಕೆ ಬಂದು 
ಬಿಡಲಿದೆ ಎಂದಾಗಿರಬಹುದು. 
: 41. ಅರ್ಥಾತ್‌- ಅಲ್ಲಾಹನು ಹುದೈಬಿಯಾದಲ್ಲಿ ಯುದ್ಧವನ್ನು ನಿವಾರಿಸಿದ್ದು, ನಿಮಗೆ ಸೋಲುಂಟಾಗುವ ಸಾಧ್ಯತೆ 
ಇದ್ದುದರಿಂದಲ್ಲ. ಅದರ مھ‎ ಬೇರೆಯೇ ಇದ್ದು ಅದನ್ನು ಮುಂದಿನ ಸೂಕ್ತಗಳಲ್ಲಿ ತಿಳಿಸಲಾಗಿದೆ. ಆ ಔಚಿತ್ಯಗಳಿಲ್ಲದಿರು 
ತ್ತಿದ್ದರೆ ಮತ್ತು ಅಲ್ಲಿ ಅಲ್ಲಾಹನು ಯುದ್ಧ ನಡೆಯಲು ಬಿಡುತ್ತಿದ್ದರೆ ಖಂಡಿತವಾಗಿಯೂ ಸತ್ಮನಿಷೇಧಿಗಳಿಗೆ ಸೋಲುಂಟಾಗುತ್ತಿತ್ತು 
ಮತ್ತು ನೀವು ಮಕ್ಕಾವನ್ನು ಆಗಲೇ ಗೆದ್ದುಕೊಳ್ಳುತ್ತಿದ್ದೀರಿ. 

42. ಇಲ್ಲಿ ಅಲ್ಲಾಹನ ಸುನ್ನತ್‌ (ಕಾರ್ಯ ವಿಧಾನ) ಎಂದರೆ, ಅಲ್ಲಾಹನು ತನ್ನ ರಸೂಲರೊಂದಿಗೆ ಯುದ್ಧ ಮಾಡುವ 
ಸತ್ಮನಿಷೇಧಿಗಳನ್ನು ಅಪಮಾನಗೊಳಿಸುತ್ತಾನೆ ಮತ್ತು ತನ್ನ ರಸೂಲರಿಗೆ ಸಹಾಯ ಮಾಡುತ್ತಾನೆ ಎಂಬುದು. 

43. ಅರ್ಥಾತ್‌- ನೀವು ಅದೆಷ್ಟು ನಿಷ್ಠೆಯೊಂದಿಗೆ ಹಾಗೂ ನಿಸ್ವಾರ್ಥವಾಗಿ ಸತ್ಯಧರ್ಮಕ್ಕಾಗಿ ಆತ್ಮಾರ್ಪಣೆಗೈಯಲು 
ಸಿದ್ಧರಾಗಿದ್ದೀರಿ ಹಾಗೂ ಯಾವ ರೀತಿ ಸಂಪೂರ್ಣವಾಗಿ ರಸೊಲರನ್ನು ಅನುಸರಿಸುತ್ತಲಿದ್ದಿರಿ ಎಂಬುದನ್ನೂ ಅಲ್ಲಾಹನು 


ಥಿ 


ಕಾಂಡ-26 


736 ಕುರ್‌ಆನ್‌ ವ್ಯಾಖ್ಯಾನ 


یجال $3 وت لو توم 


کر ےش ೨32‏ سے گا کچھ Tne‏ صص رر ے 1 

IES ASG GASES ASE 

کیج یں ಭಂ‏ کک وہ سے ہی سک مرک ee‏ ہے سے 

ES 2M جَعَل‎ MBE UE 5 SE GN Ed یلوا‎ 

جو ನೆ‏ 3 ام مب ps‏ ے۷ سے رر ے سے دہ می 

SN A ECN SES مُلوْيِه الَحِيه‎ 
ಅರಿತಿರದಂತಹ ಸತ್ಯವಿಶ್ವಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು ಇಲ್ಲದಿರುತ್ತಿದ್ದರೆ ಹಾಗೂ 
ಪ್ರಮಾದವಶಾತ್‌ ನೀವು ಅವರನ್ನು ಧ್ವಂಸ ಮಾಡಿ ಬಿಡುವ ಮತ್ತು ಇದರಿಂದ ನಿಮಗೆ ಕಳಂಕ ಬರುವ 
ಅಪಾಯವಿಲ್ಲದಿರುತ್ತಿದ್ದರೆ, (ಯುದ್ಧವು ತಡೆಯಲ್ಪಡುತ್ತಿರಲಿಲ್ಲ) ಅಲ್ಲಾಹನು ತಾನಿಚ್ಛಿಸಿದವರನ್ನು ತನ್ನ 
ಕೃಷೆಯಲ್ಲಿ ಸೇರಿಸಿಕೊಳ್ಳುವಂತಾಗಲು (ಯುದ್ಧವು ತಡೆಯಲ್ಪಟ್ಟಿತು.) ಆ ಸತ್ಕವಿಶ್ವಾಸಿಗಳು ಬೇರ್ಪಟ್ಟಿರುತ್ತಿದ್ದರೆ 
(ಮಕ್ಕಾ ವಾಸಿಗಳಲ್ಲಿ) ಸತ್ಯನಿಷೇಧಿಗಳಿಗೆ ನಾವು ಖಂಡಿತವಾಗಿಯೂ ವೇದನಾಯುಕ್ತ ಯಾತನೆ ಕೊಡುತ್ತಿದ್ದೆವು 


(ಈ ಕಾರಣದಿಂದಲೇ) ಆ ಸತ್ಯನಿಷೇಧಿಗಳು ತಮ್ಮ ಹೃದಯಗಳಲ್ಲಿ ಅಜ್ಞಾನಜನ್ನ ಅಭಿಮಾನವನ್ನಿರಿಸಿ 
ಕೊಂಡಾಗ" ಅಲ್ಲಾಹನು ತನ್ನ ಸಂದೇಶವಾಹಕರ ಮತ್ತು ಸತ್ಯವಿಶ್ವಾಸಿಗಳೆ ಮೇಲೆ ಪ್ರಶಾಂತತೆಯನ್ನು 


ನೋಡುತ್ತಿದ್ದನು ಮತ್ತು ಅವನು ಸತ್ಮನಿಷೇಧಿಗಳು ಘೋರ ಅನ್ಕಾಯ ಮಾಡುತ್ತಿದ್ದಾರೆ ಎಂಬುದನ್ನೂ ನೋಡುತ್ತಿದ್ದನು. ಇಂತಹ 
ಸನ್ನಿವೇಶದಲ್ಲಿ; ಅವನು ಅಲ್ಲೇ ಮತ್ತು ಆಗಲೇ ನಿಮ್ಮ ಕೈಯಿಂದ ಅವರನ್ನು ದ್ವಂಸ ಮಾಡಿಸಬೇಕಿತ್ತು. ಆದರೆ ಅಲ್ಲಾಹನು 
"ಒ೦ದು ಔಚತ್ಯದ ದೃಷ್ಟಿಯಿಂದ ಅವರು ನಿಮ್ಮ ಮೇಲೆ ಮತ್ತು ನೀವು ಅವರ ಮೇಲೆ ಕೈ 'ಎತ್ತದಂತೆ ಮಾಡಿದನು. 

44, ಹುದೈಬಿಯಾದಲ್ಲಿ ಯುದ್ಧವಾಗಲು ಬಿಡದಿರುವುದರ ಔಚಿತ್ಮ ಇದೇ ಆಗಿತ್ತು. ಈ ಔಚಿತ್ಯದ ಎರಡು ಮುಖಿಗಳಿವೆ- 
1 ಮಕ್ಕಾದಲ್ಲಿ ತಮ್ಮ ಕಈಮಾನನ್ನು ಬಚ್ಚಿಟ್ಟುಕೊಂಡ ಅಥವಾ ಅದನ್ನು ಬಹಿರಂಗಗೊಳಿಸಿದರೂ ತಮ್ಮ ಅಸಹಾಯಕತೆ: 
ಯಿಂದಾಗಿ ಹಿಜ್ರತ್‌ ಮಾಡಲಾಗದೆ ಅಕ್ರಮ ಮರ್ದನಗಳಿಗೆ ತುತ್ತಾಗಿದ್ದ ಅನೇಕ ಮುಸ್ಲಿಮ್‌ ಸ್ತ್ರೀ-ಪುರುಷರು ಇದ್ದರು. ಈ 
ಸ್ಥಿತಿಯಲ್ಲಿ ಯುದ್ದ ನಡೆಯುತ್ತಿದ್ದರೆ ಮತ್ತು ಮುಸ್ಲಿಮರು ಸತ್ಯನಿಷೇಧಿಗಳನ್ನು ತುಳಿಯುತ್ತ ಮಕ್ಕಾ ಪಟ್ಟಣದೊಳಗೆ ಪ್ರವೇಶಿಸುತ್ತಿ | 
ದ್ದರೆ, ಸತ್ಯನಿಷೇಧಿಗಳ ಜೊತೆಗೆ ಈ ಮುಸ್ಲಿಮರೂ ತಮಗರಿಯದಂತೆ ಮುಸ್ಲಿಮರ ಕೈಯಲ್ಲಿ ಹತರಾಗುತ್ತಿದ್ದರು. ಇದರಿಂದ |' 
'ಮುಸ್ಲಿಮರಿಗೆ ದುಃಖವಾಗುತ್ತಿತ್ತು. ಅಲ್ಲದೆ ಇವರು ಯುದ್ಧದಲ್ಲಿ ಸ್ವತಃ ತಮ್ಮದೇ ಸಹೋದರರನ್ನೂ ಕೊಲ್ಲದೆ ಬಿಡುವುದಿಲ್ಲ 
ವೆಂದು ಸತ್ಯನಿಷೇಧಿಗಳು ಹೇಳುವಂತಾಗುತ್ತಿತ್ತು. ಆದುದರಿಂದ ಅಲ್ಲಾಹನು ಆ ಅಸಹಾಯಕೆ ಮುಸ್ಲಿಮರ ಮೇಲೆ ಕರುಣೆ 
ತೋರುತ್ತಾ ಸಹಾಬಿಗಳನ್ನು ದುಃಖ ಮತ್ತು ಅಪಕೀರ್ತಿಯಿಂದ ರಕ್ಷಿಸಲಿಕ್ಕಾಗಿ ಈ ಸಂದರ್ಭದಲ್ಲಿ ಯುದ್ದ ನಡೆಯ ದಂತೆ |. 
ಮಾಡಿಬಿಟ್ಟನು. 2) ಅಲ್ಲಾಹನು ರಕ್ತಪಾತ ನಡೆಸಿ ಕುರೈಶರನ್ನು ಸೋಲಿಸಿ ಮಕ್ಕಾ ವಿಜಯ ಆಗುವುದನ್ನು ಇಷ್ಟಪಟ್ಟಿರಲಿಲ್ಲ. 
ಅವನು ಎರಡು ವರ್ಷಗಳೊಳಗೆ ಅವರನ್ನು ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರಿದು ಅವರು ಯಾವುದೇ ಪ್ರತಿಭಟನೆ ತೋರಿಸದೆ 
ಸೋತು. ಹೋಗುವಂತೆ ಹಾಗೂ ಆ ಸಂಪೂರ್ಣ ಗೋತ್ರವೇ ಇಸ್ಲಾಮ್‌ ಸ್ವೀಕರಿಸಿ ಅಲ್ಲಾಹನ ಕೃಪೆಯೊಳಗೆ ಸೇರಿಕೊಳ್ಳುವಂತೆ 
ಮಾಡಬಯಸಿದ್ದನು. ಅನಂತರ ಮಕ್ಕಾ ವಿಜಯದ ಸಂದರ್ಭದಲ್ಲಿ ನಿಜಕ್ಕೂ ಹಾಗೆಯೇ ಆಯಿತು. - 

45. ಅಜ್ಞಾನಜನ್ಯ ಅಭಿಮಾನವೆಂದರೆ- ಒಬ್ಬನು ತನ್ನ ಒಣ ಪ್ರತಿಷ್ಠೆಗಾಗಿ ಅಥವಾ ತನ್ನ ಮಾತೇ ಸರಿಯೆಂಬ 
"ಹಠದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಅನುಚಿತ , ಕಾರ್ಯವನ್ನೆಸಗುವುದು. ಹಜ್ಜ್‌ ಮತ್ತು ಉಮ್ರಾ ಮಾಡುವ 
ಉದ್ದೇಶದಿಂದ ಮಕ್ಕಾ ಸಂದರ್ಶನ ನಡೆಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ "ಎಂಬುದನ್ನು ಮಕ್ಕಾದ ಸತ್ಯನಿಷೇಧಿಗಳು | 
ಸ್ವತಃ ಒಪ್ಪಿಕೊಳ್ಳುತ್ತಿದ್ದರು. ಈ ಧಾರ್ಮಿಕ ಕರ್ತವ್ಯದ ನಿರ್ವಹಣೆಯನ್ನು ' ತಡೆಯುವ ಹಕ್ಕು ಯಾರಿಗೂ ಇಲ್ಲವೆಂಬುದೂ 
ಅವರಿಗೆ ಗೊತ್ತಿತ್ತು. ಇದು ಅರಬ್‌ ದೇಶದ ಸರ್ವಸಮ್ಮತ ನಿಯಮವಾಗಿತ್ತು. ಆದರೆ ತಾವು ತೀರಾ ಅನ್ಯಾಯದಲ್ಲೂ 


ಕಾಂಡ-26 


48. ಅಲ್‌ ಫತಹ್‌ 737 


KALLE BES LG ASI AE 


۳ 
dl پالَق*‎ ಈ ಪನ ಹು 6ಎ ಹೆಡೆ کیہ‎ ಹಿ ال‎ 


سو حر وہس جح سے 7 3 سی 
JSG‏ تا الله Es‏ رسک Ls‏ 


ಇಳಿಸಿದನು."" ಮತ್ತು ಸತ್ಯವಿಶ್ವಾಸಿಗಳನ್ನು ದೇವಭಕ್ತಿಯ ನುಡಿಗೆ ಬದ್ಧರಾಗಿರುವಂತೆ ಮಾಡಿದನು. 
ಏಕೆಂದರೆ ಇದಕ್ಕೆ ಅವರೇ ಹೆಚ್ಚು ಹಕ್ಕುದಾರರೂ ಅರ್ಹರೂ ಆಗಿದ್ದರು. ಅಲ್ಲಾಹನು ಸಕಲ ವಿಷಯಗಳ 
ಜ್ಞಾನವುಳ್ಳವನಾಗಿರುತ್ತಾನೆ. 

(27) ನಿಜಕ್ಕೂ ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಸಂಪೂರ್ಣವಾಗಿ ಸತ್ಯಕ್ಕೆ ಅನುಗುಣವಾದ ಕನಸನ್ನೇ 
ತೋರಿಸಿದ್ದಮು.*' ಅಲ್ಲಾಹನಿಚ್ಛಸಿದರೆ, ನೀವು ಖಂಡಿತವಾಗಿಯೂ ಸಂಪೂರ್ಣ ಶಾಂತಿಯೊಂದಿಗೆ ಮಸ್ಸಿದುಲ್‌ 


ಮುಸ್ಲಿಮರು ಸಾಕ್ಷಾತ್‌ ನ್ಯಾಯದಲ್ಲೂ ಇರುವುದನ್ನು ಚೆನ್ನಾಗಿ ತಿಳಿದಿದ್ದರೂ ಅವರು ಕೇವಲ ತಮ್ಮ ಒಣ ಪ್ರತಿಷ್ಠೆಗಾಗಿ 
ಮುಸ್ಲಿಮರನ್ನು ಉವ್ರಾ ಮಾಡದಂತೆ ತಡೆದರು. ಇಹ್ರಾಮ್‌ ಧರಿಸಿಕೊಂಡು ಮತ್ತು 'ಹದ್‌'ನ ಒಂಟೆಗಳನ್ನು ತೆಗೆದು 
ಕೊಂಡು ಉಮ್ರಾ ಮಾಡಲಿಕ್ಕಾಗಿ ಬರುವವರನ್ನು ತಡೆಯುವುದು ಅನುಚಿತ ಕಾರ್ಯವೆಂದು ಬಹುದೇವ' ವಿಶ್ವಾಸಿಗಳಲ್ಲೇ 
ಕೆಲವು ನ್ಯಾಯಪ್ರಿಯರು ಹೇಳುತ್ತಿದ್ದರು. ಆದರೆ, ಹ. ಮುಹಮ್ಮದ್‌(ಸ) ಇಷ್ಟು ದೊಡ್ಡ ಸಮೂಹದೊಂದಿಗೆ ಮಕ್ಕಾವನ್ನು 
ಪ್ರವೇಶಿಸಿಬಿಟ್ಟರೆ ಅಖಿಲ. ಅರಬ್‌ ದೇಶದಲ್ಲಿ ನಮಗೆ ಅಷಮಾನವಾದಂತಾಗುವುದು ಎಂಬ ಒಂದೇ ಭಾವನೆಯಿಂದ ಕುರೈಶ್‌ 
ಸರದಾರರು, ಅವರನ್ನು ತಡೆಗಟ್ಟುವುದಾಗಿ ಪಟ್ಟು ಹಿಡಿದರು. ಇದುವೇ ಅವರ ಅಜ್ಞಾನಜನ್ಮ - ದುರಭಿಮಾನವಾಗಿತ್ತು. 

46. ಇಲ್ಲಿ 'ಸಕೀನತ್‌' (ಪ್ರಶಾಂತತೆ ಎಂದರೆ, ಪ್ರವಾದಿವರ್ಯರೂ(ಸ) ಮುಸ್ಲಿಮರೂ ಕುರೈಶ್‌ ಸತ್ಮನಿಷೇಧಿಗಳ ಅಜ್ಞಾನಜನ್ಮ 
ದುರಭಿಮಾನದೆದುರು ತೋರಿದಂತಹ ಸಹನೆ ಮತ್ತು ಘನತೆ. ಅವರು ಸತ್ಯನಿಷೇಧಿಗಳ ಹಟಮಾರಿತನ ಮತ್ತು ವ್ಯಕ್ತ 
ಅತಿರೇಕಗಳಿ೦ದ ಕೆರಳಿ, ಸ್ತಿಮಿತ ಕಳೆದುಕೊಳ್ಳಲಿಲ್ಲ. ಅದಕ್ಕೆ ಉತ್ತರವಾಗಿ ಅವರು ಸತ್ಯ ಮತ್ತು ಸೌಜನ್ಯಕ್ಕೆ ವಿರುದ್ಧವಾದ ಅಥವಾ 
ಪರಿಸ್ಥಿತಿಯು ಬಗೆಹರಿಯುವ ಬದಲು ಇನ್ನಷ್ಟು ಜಟಿಲವಾಗುವಂತಹ ಯಾವ ಮಾತನ್ನೂ ಆಡಲಿಲ್ಲ. 

41. ಇದು ಪದೇ ಪದೇ ಮುಸ್ಲಿಮರ ಮನಸ್ಸನ್ನೂ ಕಾಡುತ್ತಿದ್ದ ಪ್ರಶ್ನೆಯ ಉತ್ತರವಾಗಿದೆ. ಪ್ರವಾದಿವರ್ಯರುಸ) ತಾವು 
ಮಸ್ಸಿದುಲ್‌ ಹರಾಮನ್ನು ಪ್ರವೇಶಿಸಿ ದೇವ ಭವನಕ್ಕೆ ತವಾಫ್‌ رم کر‎ ಮಾಡಿದ್ದಾಗಿ ಸ್ಪಪ್ನ ಕಂಡಿದ್ದರು. ಹೀಗಿರುತ್ತ ನಾವು 
ಉಮ್ರಾ, ಮಾಡದೆ ಮರಳುತ್ತಿರುವುದೇಕೆ? ಎಂದು ಅವರು ಕೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ ಪ್ರವಾದಿವರ್ಯರು(ಸ) ಸ್ವಪ್ನದಲ್ಲಿ 
ನಾನೇನೂ ಇದೇ ವರ್ಷ "ಉಮ್ರಾ ಮಾಡುವೆನೆಂದು ನಿರ್ದಿಷ್ಟವಾಗಿ ತಿಳಿಸಲಿಲ್ಲ ಎಂದಿದ್ದರು. ಆದರೂ ಕೆಲವರ ಮನದಲ್ಲಿ ಈ 
ಕುರಿತು ಸ್ವಲ್ಪ ಅಸಮಾಧಾನ ಉಳಿದಿತ್ತು. ಆದುದರಿಂದ ಅಲ್ಲಾಹನು, ಆ ಸ್ವಪ್ನವನ್ನು: ನಾವೇ ತೋರಿಸಿದ್ದೆವು. ಅದು ಸತ್ಮ ಸ್ವಪ್ನವೇ 
ಆಗಿತ್ತು ಮತ್ತು ಅದು ಖಂಡಿತ ಪೂರ್ಣಗೊಳ್ಳುವುದು ಎಂದು ಸ್ಪಷ್ಟಪಡಿಸಿದನು. ٠ 

48. ಇಲ್ಲಿ ಅಲ್ಲಾಹನು ಸ್ವತಃ ತನ್ನ ವಾಗ್ದಾನದೊಂದಿಗೆ 'ಇನ್‌ಶಾ ಅಲ್ಲಾಹ್‌'(ಅಲ್ಲಾಹನಿಚ್ಛಿಸಿದರೆ) ಎಂಬ ಪದಗಳನ್ನು 
ಪ್ರಯೋಗಿಸಿರುತ್ತಾನೆ. ಇಲ್ಲಿ ವಾಗ್ದಾನವನ್ನು ಅಲ್ಲಾಹನೇ" ಮಾಡುತ್ತಿರುವಾಗ ಅದಕ್ಕೆ 'ಅಲ್ಲಾಹನಿಚ್ಛಿಸಿದರೆ' ಎಂಬ ಶರತ್ತನ್ನು 
ಹಾಕುವುದರ ಅರ್ಥವೇನು? ಎಂಬ ಪ್ರಶ್ನೆಯನ್ನು ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತೆರವೇನೆಂದರೆ- ಇಲ್ಲಿ ಅಲ್ಲಾಹನು 
ಇಚ್ಛಿಸದಿದ್ದರೆ ಈ ವಾಗ್ದಾನ ಪೂರ್ತಿಗೊಳ್ಳಲಾರದೆಂಬ ಅರ್ಥದಲ್ಲಿ ಈ ಮಾತನ್ನು ಹೇಳಲಾಗಿರುವುದಲ್ಲ. ಇದರ ಸಂಬಂಧವು 
ಈ ವಾಗ್ದಾನದ ಹಿನ್ನೆಲೆಯೊಂದಿಗಿದೆ. ಮಕ್ಕಾದ ಸತ್ಮನಿಷೇಧಿಗಳು ನಾವು ಯಾರನ್ನು ಯಾವಾಗ ಉಮ್ರಾ ಮಾಡಲು ಬಿಡುವೆವೋ 
ಅವರು ಆಗ ಮಾತ್ರ ಉಮ್ರಾ ಮಾಡಬಲ್ಲರು- ಎಂಬ ದುರಹಂಕಾರದಿಂದಾಗಿಯೇ ಮುಸ್ಲಿಮರನ್ನು ಉಮ್ರಾ ಮಾಡುವುದರಿಂದ 
ತಡೆಯುವ ಇಷ್ಟೆಲ್ಲಾ ಆಟ ಆಡಿದರೂ ಇದಕ್ಕುತ್ತರವಾಗಿ ಅಲ್ಲಾಹನು ಯಾರು ಯಾವಾಗ ಉಮ್ರಾ ಮಾಡಬಲ್ಲರು ಎಂಬುದು 
ನಮ್ಮ ಇಚ್ಛೆಯನ್ನು ಅವಲಂಬಿಸಿದೆಯೇ ಹೊರತು ಅವರೆ ಇಚ್ಛೆಯನ್ನಲ್ಲ. ಈ ವರ್ಷ ಉಮ್ರಾ ಮಾಡಲು ಸಾಧ್ಯವಾಗದೆ ಇದ್ದುದು, 
ಅದು ಸಾಧ್ಯವಾಗಬಾರದೆಂದು ನಾವು ಬಯಸಿದ್ದ ಕಾರಣದಿಂದಲೇ ಹೊರತು ಮಕ್ಕಾದ ಸತ್ಮನಿಷೇಧಿಗಳು ಅದನ್ನು 


ಕಾಂಡ-26 


7 


738 ಕುರ್‌ಆನ್‌ ವ್ಯಾಖ್ಯಾನ 


ಪೋ ಹಲ OS ES IAS CIE لا‎ 
“Bi & BE Fl وین‎ ಆಃ 45 Elo 
pe 2 CHS OS ACLS کی پاشو‎ 


ಹರಾಮನ್ನು ಪ್ರವೇಶಿಸುಎರಿ. * ನಿಮ್ಮ ತಲೆ ಬೋಳಿಸಿ ಕೊಳ್ಳುವಿರಿ ಮತ್ತು ಕೂದಲು ಕತ್ತರಿಸಿಕೊಳ್ಳುವಿರಿ? 
ಮತ್ತು ನಿಮಗೆ ಯಾವ ಭಯವೂ ಇರಲಾರದು. ನೀವು ಅರಿಯದಿದ್ದುದನ್ನು ಅವನು ಅರಿತಿದ್ದನು.ು ಆದುದ 
ರಿಂದ ಆ ಕನಸು ನೆರವೇರುವುದಕ್ಕೆ ಮುಂಚೆ ಅವನು ಈ ಸನ್ನಿಹಿತ ವಿಜಯವನ್ನು ನಿಮಗೆ ದಯಪಾಲಿಸಿದನು. 

(28-29) ತನ್ನ ಸಂದೇಶವಾಹಕನನ್ನು ಸನ್ಮಾರ್ಗ ಹಾಗೂ ಸತ್ಮಧರ್ಮದೊಂದಿಗೆ ಕಳುಹಿಸಿದವನು 
ಅಲ್ಲಾಹನೇ ಆಗಿರುತ್ತಾನೆ. ಅದನ್ನು ಸಕಲ ಧರ್ಮಗಳ ಮೇಲೆ ಪ್ರಬಲಗೊಳಿಸಲಿಕ್ಕಾಗಿ (ಅವನು ಹೀಗೆ 
ಮಾಡಿರುವನು). ಈ ವಸ್ತುಸ್ಥಿತಿಯ ಬಗ್ಗೆ ಅಲ್ಲಾಹನ ಸಾಕ್ಸೃವೇ ಸಾಕು! ಮುಹಮ್ಮದ್‌(ಸ) ಅಲ್ಲಾಹನ 


ತಡೆಯಲಿಚ್ಛಿಸಿದ್ದರಿಂದಲ್ಲ. ಮುಂದೆಯೂ ಸತ್ಕನಿಷೇಧಿಗಳು ಬಯಸಲಿ, ಬಯಸದೆ ಇರಲಿ, ನಾವು ಬಯಸಿದರೆ ಉಮ್ರಾ ನಡೆದೇ 
ತೀರುವುದು. ಮುಸ್ಲಿಮರೂ ತಮ್ಮ ಸ್ವಂತ ಬಲದಿಂದ ಉಮ್ರಾ ಮಾಡಲಾರರು. ಅವರು ಉಮ್ರಾ ಮಾಡಬೇಕೆಂದು ನಾವು 
ಇಚ್ಛಿಸಿದರೆ ಮಾತ್ರ ಅವರು ಮಾಡಬಲ್ಲರು. ನಮ್ಮ ಇಚ್ಛೆಯು ಅದಕ್ಕೆ ಏರುದ್ಧವಾಗಿದ್ದರೆ ಸ್ವತಃ ತಮ್ಮ ಬಲದಿಂದ ಉಮ್ರಾ 
ಮಾಡಲು ಅವರು ಕೂಡಾ ಸಮರ್ಥರಲ್ಲ ಎಂಬ ಇನ್ನೊಂದು ಅರ್ಥವೂ ಈ ಪದಗಳಲ್ಲಿ ಅಡಕವಾಗಿದೆ. 
49. ಈ ವಾಗ್ದಾನವು ಮರುವರ್ಷ ಹಿ.ಶ. 7ರ ದುಲ್‌ಕಠದ್‌ ತಿಂಗಳಲ್ಲಿ ಪೂರ್ತಿಗೊಂಡಿತು. ಇತಿಹಾಸದಲ್ಲಿ ಇದು 
'ಉಮ್ರತುಲ್‌ ಕೆದಾ' ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. 
50. 'ಉಮ್ರಾ ಮತ್ತು ಹಜ್ಜಾಗಳೆಲ್ಲಿ ತಲೆ ಬೋಳಿಸಬೇಕಿಂಬುದು ಕಡ್ಡಾಯವಲ್ಲ, ಕೇವಲ ಕೂದಲು ಕತ್ತರಿಸಿದರೂ ಅದು 
ಧರ್ಮಸಮ್ಮತವಾಗಿದೆ ಎಂಬುದನ್ನು ಈ ಸೂಕ್ತವು ಸಾಬೀತುಪಡಿಸುತ್ತದೆ. ಆದರೆ ತಲೆ ಬೋಳಿಸುವುದೇ ಉತ್ತಮ. ಏಕೆಂದರೆ 
ಅಲ್ಲಾಹನು ಬೋಳಿಸುವುದನ್ನು ಮೊದಲು ಹೇಳಿ ಕತ್ತರಿಸುವುದನ್ನು ಅನಂತರ ಹೇಳಿರುತ್ತಾನೆ. 
51. ಇಲ್ಲಿ ಈ ಮಾತನ್ನು ಹೇಳುವುದರ ಕಾರಣವೇನೆಂದರೆ- ಹುದೈಬಿಯಾದಲ್ಲಿ ಸಂಧಾನ ಪತ್ರವನ್ನು ಬರೆಯ 
ತೊಡಗಿದಾಗ ಸತ್ಕನಿಷೇಧಿಗಳು ಪ್ರವಾದಿವರ್ಯರ(ಸ) ಪವಿತ್ರ ನಾಮದೊಂದಿಗೆ 'ರೆಸೊಲುಲ್ಲಾಹ್‌' (ಅಲ್ಲಾಹನ ಸಂದೇಶವಾಹಕರು) 
ಎಂಬ ಪದವನ್ನು ಬರೆಯುವ: ಬಗ್ಗೆ ಆಕ್ಲೇಪವೆತ್ತಿದ್ದರು. ಅವರ ಒತ್ತಾಯದಿಂದ ಪ್ರವಾದಿವರ್ಯರು(ಸ) ಸಂಧಾನ ಪತ್ರದಿಂದ 
ಸ್ವತಃ ಆ ಪದಗಳನ್ನು ಅಳಿಸಿ ಬಿಟ್ಟಿದ್ದರು. ಈ ಕುರಿತು ಅಲ್ಲಾಹನು- ನಮ್ಮ ರಸೂಲರು ರಸೂಲ ರಾಗಿರುವರೆಂಬುದು 
ಒಂದು ವಾಸ್ತವಿಕತೆಯಾಗಿದೆ. ಇತರರ ಅಂಗೀಕಾರ ಅಥವಾ ನಿರಾಕರಣೆಯಿಂದ ಇದರಲ್ಲೇನೂ ವ್ಯತ್ಯಾಸ ವುಂಟಚಾಗದು. 
ಕೆಲವರು ಅದನ್ನು ಒಪ್ಪುವುದಿಲ್ಲವೆಂದಾದರೆ ಚಿಂತಿಲ್ಲ. ಅದು ಸತ್ಯವೆಂಬುದಕ್ಕೆ ನಮ್ಮ ಸಾಕ್ಸ್ಕವೇ ಸಾಕು ಅವರ 
ನಿರಾಕರಣೆಯಿಂದ ಸತ್ಯವು ಬದಲಾಗುವುದಿಲ್ಲ. ರಸೂಲರು' ನಮ್ಮ ಕಡೆಯಿಂದ ತಂದಿರುವ ಈ ಸತ್ಯಧರ್ಮ ಮತ್ತು 
'| ಮಾರ್ಗದರ್ಶನವು ' ಇವರ ನಿರಾಕರಣೆಯ ಹೊರತಾಗಿಯೂ ಸಕಲ ಧರ್ಮಗಳ ಮೇಲೆ ಪ್ರಾಬಲ್ಕ ಪಡೆದೇ ತೀರುವುದು. 
ಇದನ್ನು ತಡೆಯಲು ಸತ್ಯದ್ವೇಷಿಗಳು ಎಷ್ಟೇ ಪ್ರಯತ್ನಿಸಿ ನೋಡಲಿ. "ಸಕಲ ಧರ್ಮ ವರ್ಗಗಳು" ಎಂದರೆ ಧರ್ಮದ 
"| ರೂಪವನ್ನು ತಾಳಿರುವಂತಹ ಎಲ್ಲ ಜೀವನ ವ್ಯವಸ್ಥೆಗಳು. ಇದರ ವಿಸೃತ ವ್ಯಾಖ್ಯಾನವನ್ನು ನಾವು ಇದಕ್ಕೆ ಮುಂಚೆ ಸೂರಃ 
"| ಅರ್ದುಮರ್‌ನ 3 ಮತ್ತು ಸೂರಃ ಅಶ್ಯೂರಾದ 20ನೇ ಟಿಪ್ಪಣಿಗಳಲ್ಲಿ ಕೊಟ್ಟಿರುತ್ತೇವೆ. ಇಲ್ಲಿ ಅಲ್ಲಾಹನು مار‎ 
ಹೇಳಿರುವುದೇನೆಂದರೆ- ಹ. ಮುಹಮ್ಮದ್‌ರನ್ನು(ಸ) ಪ್ರವಾದಿಯಾಗಿ ಮಾಡಿ ಕಳುಹಿಸಿರುವುದರ ಉದ್ದೇಶ ಕೇವಲ 
ಧರ್ಮಪ್ರಚಾರವಲ್ಲ. ಈ ಧರ್ಮವನ್ನು ಧರ್ಮದ ರೂಪದಲ್ಲಿರುವ ಎಲ್ಲ ಜೀವನ ವ್ಯವಸ್ಥೆಗಳೆದುರು ಪ್ರಬಲಗೊಳಿಸಿ 
ಅದನ್ನು ಸ್ಥಾಪಿಸಬೇಕೆಂಬುದೇ ಉದ್ದೇಶವಾಗಿದೆ, 


ಕಾಂಚ-26 


48. ಅಲ್‌ ಪುತಹ್‌ 739 


NC ee Sey NEY‏ وس سر سم رس سج کی اص ری 

al NES FASS EG 585 SES Mah 

سے مر راز Jee.‏ تو Bun, PS‏ کے رو نج اپ Ml‏ 

SNE Is HSL 5A Ey 3 

ANS USE SAT EL 4 ATE پھر‎ 

£58 UES 2 OE GE 
ಸಂದೇಶವಾಹಕರಾಗಿರುತ್ತಾರೆ. ಅವರ ಜೊತೆಗಿರುವವರು ಸತ್ಯನಿಷೇಧಿಗಳ ಪಾಲಿಗೆ ಕಠಿಣರೂ? ಪರಸ್ಪರ 
ಕರುಣಾಳುಗಳೂ್‌ ಆಗಿರುತ್ತಾರೆ. ಅವರು ರುಕೂಲ್‌ ಮತ್ತು ಸುಜೂದ್‌ನಲ್ಲಿ (ಬಾಗಿರುವ. ಮತ್ತು ಸಾಷ್ಟಾಂಗ 
ವೆರಗಿರುವ ಸ್ಥಿತಿಯಲ್ಲಿ) ಇರುವುದನ್ನು ಹಾಗೂ ಅಲ್ಲಾಹನ ಅನುಗ್ರಹ ಮತ್ತು ಅವನ ಸಂಪ್ರೀತಿಯನ್ನು 
ಅರಸುವುದರಲ್ಲಿ ತಲ್ಲೀನರಾಗಿರುವುದನ್ನು ನೀವು. ಕಾಣುವಿರಿ. ಸುಜೂದ್‌ನ (ಸಾಷ್ಟಾಂಗವೆರಗಿದುದರ) 


ಗುರುತುಗಳು ಅವರ ಮುಖಗಳಲ್ಲಿವೆ. ಆ ಮೂಲಕ ಅವರು ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತಾರೆ. ಇದ್ದು 
ತೌರಾತ್‌ನಲ್ಲಿರುವ, ಅವರ ಗುಣ ವಿಶೇಷವಾಗಿದೆ. ಇಂಜೀಲ್‌ನಲ್ಲಿ ಅವರ ಉದಾಹರಣೆಯನ್ನು ಹೀಗೆ 


52. ಮೂಲದಲ್ಲಿ 'ಅಶಿದ್ದಾಉ ಅಲಲ್‌ ಕುಪ್ಸಾರ್‌' ಎಂಬ ಪದಗಳಿವೆ. ಅರಬಿ “ಭಾಷೆಯಲ್ಲಿ 'ಫುಲಾನುನ್‌ ಶದೀದುನ್‌' 
ಅಲೈೆಹಿ' (ಆ' ವ್ಯಕ್ತಿ ಅವನ ಪಾಲಿಗೆ ಕಠಿಣನಾಗಿದ್ದಾನ). ಎಂಬುದನ್ನು, ಆ ವ್ಯಕ್ತಿಯನ್ನು ಅದುಮಿಡಲು,. ನಿಯಂತ್ರಿಸಲು ಮತ್ತು 
ಇಷ್ಟಬಂದಂತೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ ಎಂಬರ್ಥದಲ್ಲಿ ಹೇಳಲಾಗುತ್ತದೆ. ಹ. ಮುಹಮ್ಮದ್‌ರ(ಸ) ಸಂಗಡಿಗರು ಸತ್ಮನಿಷೇಧಿಗಳ 
ಪಾಲಿಗೆ ಕಠಿಣರಾಗಿರುತ್ತಾರೆ' ಎಂಬುದರ ಅರ್ಥ, ಅವರು ಸತ್ಮನಿಷೇಧಿಗಳೊಂದಿಗೆ ಒರಟಾಗಿ ವರ್ತಿಸುತ್ತಾರೆ ಅಥವಾ ಅವರೊಂದಿಗೆ 
ಸೌರ್ಜನ್ಮ ತೋರುವುದಿಲ್ಲ ಎಂದಲ್ಲ. ನಿಜವಾಗಿ ಇದರ. ಅರ್ಥ- ಅವರು ತಮ್ಮ ಅಚಲ ವಿಶ್ವಾಸ, ಕಟ್ಟುನಿಟ್ಟಾಡ ತತ್ವ ನಿಷ್ಠೆ, ಪ್ರಬಲ 
ಚಾರಿತ್ರ್ಯ ಮತ್ತು ದೂರದೃಷ್ಟಿಯ ಕಾರಣ ಸತ್ಕನಿಷೇಧಿಗಳೆದುರು ಬಂಡೆಕಲ್ಲಿನಂತೆ ಅಜೇಯರಾಗಿರುತ್ತಾರೆ. ಸತ್ಯನಿಷೇಧಿಗಳು ಅವರನ್ನು 
ತಮಗೆ ಇಷ್ಟಬಂದಲ್ಲಿಗೆ ತಿರುಗಿಸಲು ಅವರೇನೂ ಮೇಣದಂತೆ ಮೃದುವಾಗಿರುವುದಿಲ್ಲ. ಅವರು ಸತ್ಯನಿಷೇಧಿಗಳು ಸುಲಭವಾಗಿ, 
ಕೆಬಳಿಸಬಲ್ಲ ಮೇವಿನಂತಿರುವುದಿಲ್ಲ, ಅವರನ್ನು ಯಾವ ಬೆದರಿಕೆಯಿಂದಲೂ ಧೈರ್ಯಗೆಡಿಸಲಾಗದು. ಯಾವುದೇ ಆಮಿಷವೊಡ್ಡಿ 
ಅವರನ್ನು ಖರೀದಿಸಲಾಗದು. ಅವರು ಯಾವ ಮಹಾನ್‌ ಉದ್ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನು ಪಣಕ್ಕೊಡ್ಡಿ ಪ್ರವಾದಿ ಮುಹಮ್ಮದ್‌ರಿಗೆ(ಸ).. 
ನೆರವಾಗಲು ಹೊರಟಿರುವರೋ ಅದರಿಂದ ಅವರನ್ನು ಕಿಂಚಿತ್ತಾದರೂ ದೂರ ಸರಿಸುವ ಶಕ್ತಿ ಸತ್ಯನಿಷೇಧಿಗಳಿಗಿಲ್ಲ ಎಂದಾಗಿದೆ. 

53. ಅರ್ಥಾತ್‌- ಅವರ ಕಾಠಿಣ್ಯವು ಏನಿದ್ದರೂ ಅದು ಧರ್ಮದ್ವೇಷಿಗಳಿಗೆ ಮಾತ್ರವೇ ಹೊರತು'ಸತ್ಯವಿಶ್ವಾಸಿಗಳ ಪಾಲಿಗಲ್ಲ. 
ಸತ್ಯವಿಶ್ವಾಸಿಗಳ ಮಟ್ಟಿಗೆ ಅವರು ಕರುಣಾಳುಗಳೂ ಸಹಾನುಭೂತಿಯುಳ್ಳವರೂ ಪ್ರೇಮಾದರಗಳುಳ್ಳವರೂ ಆಗಿದ್ದಾರೆ. ತಶ್ಟಾದರ್ಶಗಳ 
ಮತ್ತು ಉದ್ದೇಶದ ಏಕತೆಯು ಅವರೊಳಗೆ” ಅಸಾಧಾರಣವಾದ. ಪ್ರೇಮ ಮತ್ತು ಸಮದರ್ಶಿತ್ವವನ್ನುಂಟು ಮಾಡಿಬಿಟ್ಟಿದೆ. " 

54. ಇದು, ಕೆಲವು ನಮಾಯುಗಳ ಹಣೆಯಲ್ಲಿ دہ‎ ಮಾಡಿದುದರಿಂದ ಉಂಟಾಗುವ ہیوت‎ ಬಗ್ಗೆ ಹೇಳಿರುವುದಲ್ಲ;" 
'ನಿಜವಾಗಿ ಇದು ಅಲ್ಲಾಹನ ಮುಂದೆ ಬಾಗುವುದರ ಪರಿಣಾಮವಾಗಿ ಸಹಜವಾಗಿಯೇ ಮನುಷ್ಯನ ಮುಖದ ಮೇಲೆ ಎದ್ದು ತೋರುವ 
ದೇವ ಭಯಭಕ್ತಿ ಸಹೃದಯತೆ, ಸೌಜನ್ಯ ಮತ್ತು ಸಚ್ಜಾರಿತ್ರ್ಯದ ಲಕ್ಸೆಣಗಳ ಕುರಿತಾಗಿದೆ. ಅಲ್ಲಾಹನ ಈ ಆದೇಶದ 
ತಾತ್ಸರ್ಯವೇನೆಂದರೆ- ಹ. ಮುಹಮ್ಮದ್‌ರ(ಸ) ಈ ಸಂಗಾತಿಗಳು ಎಂತಹವರೆಂದರೆ, ಅವರನ್ನು ಕಂಡಕೂಡಲೇ ಅವರು' 
ಅತ್ಕುತ್ತಮ ಜನರೆಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಏಕೆಂದರೆ ದೇವ ಭಯ ಭಕ್ತಿಯ ಜ್ಯೋತಿಯಿಂದ ಅವೆರ ಮುಖಗಳು 
ಬೆಳಗಿರುತ್ತವೆ. 

55. ಬಹುಶಃ ಇದು ಬೈಬಲಿನ ಧರ್ಮೋಪದೇಶ ಕಾಂಡದ ಭಾಗ- 33ರ ಸೂಕ್ತ 2-3ರ ಕಡೆಗಿರುವ ಸೂಚನೆಯಾಗಿದೆ. 
ಇದರಲ್ಲಿ ಪ್ರವಾದಿವರ್ಯರ(ಸ) ಶುಭಾಗಮನವನ್ನು ಪ್ರಸ್ತಾಪಿಸುತ್ತಾ ಅವರ ಸಂಗಡಿಗರ ಬಗ್ಗೆ 'ಕುದ್ದೀ'ಗಳೆಂಬ (ಪಾವನರೆಂಬ). 
ಪದವನ್ನು ಪ್ರಯೋಗಿಸಲಾಗಿದೆ. ಇದಲ್ಲದೆ ಮೂಲತಃ ಶೌರಾಶ್‌ನಲ್ಲಿ ಸಹಾಬಿಗಳೆ ಬೇರಾವುದಾದರೂ ಗುಣವಿಶೇಷವು' 
| ಪಸಾಶಿತವಾಗಿದ್ದರೂ ಇಂದಿನ ಪ್ರಕ್ಸಿಪ್ಟ ಬೈಬಲಿನಲ್ಲಿ ಅದು ಸಿಗುವುದಿಲ್ಲ. 


ಕಾಂಡ-26 


740 ಕುರ್‌ಆನ್‌ ವ್ಯಾಖ್ಯಾನ 


> KES کا شکوی سی سو کیٹ اکا‎ KES 


ಹರೌ 8‏ ہب 
7-7 


0 


5 وت يَنْهۂ تَغْوْرَۃ‎ A 2h 5) 
aed $F 

۳ 

ಕೊಡಲಾಗಿದೆ. ಒಂದು ಪೈರು, ಅದು ಮೊದಲು ಮೊಳೆಯಿತು, ತರುವಾಯ ಅದನ್ನು ಬಲಪಡಿಸಿತು, 
ಅನಂತರ ಆದು ಪಕ್ಕವಾಯಿತು, ಆ ಬಳಿಕ ತನ್ನ ಕಾಂಡದ ಮೇಲೆ ನಿಂತು ಬಿಟ್ಟಿತು. ಕೃಷಿ ಮಾಡುವವರನ್ನು 
ಅದು ಸಂತೋಷಪಡಿಸುತ್ತದೆ- ಸತ್ಯನಿಷೇಧಿಗಳು 'ಅವುಗಳ ಬೆಳವಣಿಗೆಯ ಬಗ್ಗೆ ಅಸೂಯೆಪಡುವಂತಾಗಲು. 
ಸತ್ಯವಿಶ್ನಾಸವಿರಿಸಿಕೊಂಡು ಸತ್ಯರ್ಮವೆಸಗಿದ ಕೂಟದವರಿಗೆ ಅಲ್ಲಾಹ್‌ ಕ್ಷಮೆ ಮತ್ತು ಅತಿ ದೊಡ್ಡ 
ಪ್ರತಿಫಲದ ವಾಗ್ದಾನವಿತ್ತಿರುತ್ತಾನೆ.? ' 2 


56. ಈ ಉದಾಹರಣೆ ಹ. ಈಸಾರ(ಅ) ಒಂದು ಪ್ರವಚನದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದ್ದು, ಇದನ್ನು ಬೈಬಲಿನ ಹೊಸ 
ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಅವನು ಹೀಗೆ ಹೇಳಿದನು- ದೇವ ಸಾಮ್ರಾಜ್ಯವು ಒಬ್ಬ ಮನುಷ್ಯನು ನೆಲದಲ್ಲಿ ಬೀಜ 
ಬಿತ್ತಿದಂತೆ... ಆ ಬೀಜವು ಅವನು ತಿಳಿಯದ" ರೀತಿಯಲ್ಲಿ ಮೊಳೆಯುತ್ತದೆ ಮತ್ತು ಬೆಳೆಯುತ್ತದೆ. ನೆಲವು ತಾನಾಗಿಯೇ ಫಲ 
ಕೊಡುತ್ತದೆ... ಅದು ಸಾಸಿವೆ ಕಾಳಿನಂತಿದೆ... ಅದನ್ನು ಬಿತ್ರಿದಾಗ ಮೊಳೆತು ಎಲ್ಲ ತರಕಾರಿಗಳಿಗಿಂತಲೂ ದೊಡ್ಡದಾಗಿ 
ಬಿಡುತ್ತದೆ ಮತ್ತು ಎಂತಹ ಗೆಲ್ಲುಗಳನ್ನು ಹೊರಡಿಸುತ್ತದೆಂದರೆ ವಾಯುವಿನ وع‎ ಆದರ ಆಶ್ರಯದಲ್ಲಿ ವಾಸ 
ಮಾಡಬಲ್ಲವು. (ಮಾರ್ಕನು ಭಾಗ- 4, ಸೂಕ್ತ 26ರಿಂದ 32. ಈ ಪ್ರವಚನದ ಕೊನೆಯ ಭಾಗವು ಬೈಬಲಿನ ಮತ್ತಾಯ ಭಾಗ- 
13 ಸೂಕ್ತ 31-32ರಲ್ಲೂ' ಇದೆ.) 

. 57. ಒಂದು `ಪಂಗಡವು ಈ ಸೂಕ್ತದ "'ಮಿನ್‌ಹುಮ್‌'ನಲ್ಲಿರುವ 'ಮಿನ್‌' ಎಂಬುದನ್ನು ವಿಶಿಷ್ಟಾರ್ಥದಲ್ಲಿ “ತೆಗೆದು 
ಕೊಳ್ಳುತ್ತದೆ ಮತ್ತು. ಸೂಕ್ತದ ಅರ್ಥವನ್ನು - "ಅವರ ಪೈಕಿ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೆ ಮತ್ತು ಸತ್ಯರ್ಮವೆಸಗಿ 
ದವರಿಗೆ ಅಲ್ಲಾಹನು ಕ್ಷಮೆ ಮತ್ತು ಆತಿ ದೊಡ್ಡ ಪ್ರತಿಫಲದ ವಾಗ್ದಾನ ಮಾಡಿರುತ್ತಾನೆ" ಎಂದು ಹೇಳುತ್ತದೆ. ಈ 
ರೀತಿಯಲ್ಲಿ ಅವರು ಸಹಾಬಿಗಳ ದೂಷಣೆಗೆ ದಾರಿ ತೆರೆದು ಈ ಸೂಕ್ತದ ಪ್ರಕಾರ ಸಹಾಬಿಗಳ ಪೈಕಿ ಅನೇಕರು ಸತ್ಯವಿಶ್ವಾಸಿ 
ಗಳೂ ಸಜ್ಜನರೂ ಆಗಿರಲಿಲ್ಲವೆಂದು ವಾದಿಸುತ್ತಾರೆ. ಆದರೆ ಈ ವ್ಯಾಖ್ಯಾನವು ಇದೇ ಅಧ್ಯಾಯದ 45,18 ಮತ್ತು 
26ನೆಯ ಸೂಕ್ತಗಳಿಗೆ ವಿರುದ್ಧವಾಗುತ್ತದೆ. ಇದೇ ಸೂಕ್ತದ ಆರಂಭದ ನುಡಿಗಳಿಗೂ ವಿರುದ್ದವಾಗುತ್ತದೆ. ಆದುದರಿಂದ 
ಇಲ್ಲಿ 'ಮಿನ್‌' ಎಂಬುದನ್ನು. ವಿಶಿಷ್ಟಾರ್ಥದಲ್ಲಿ ತೆಗೆದುಕೊಳ್ಳುವುದು ಮಾತಿನ ಕ್ರಮಬದ್ಧತೆಗೂ ವಿರುದ್ಧವಾಗಿದೆ. 
'ಫಜ್‌ತನಿಬುರ್ರಿಜ್‌ಸ ಮಿನಲ್‌ ಔಸಾನಿ' (ವಿಗ್ರಹಗಳ ಮಾಲಿನ್ಮದಿಂದ ದೂರವಿರಿ) ಎಂಬುದರಲ್ಲಿರುವ .'ಮಿನ್‌' ಪದವು 
ವಿಶಿಷ್ಟಾರ್ಥದಲ್ಲಿರದೆ ಸಾರ್ವತ್ರಿಕ ಅರ್ಥದಲ್ಲಿ ಇರುವಂತೆ ಇಲ್ಲಿಯೂ ಮಿನ್‌ ಎಂಬುದು ಸಾರ್ವತ್ರಿಕ ಅರ್ಥದಲ್ಲೇ ಇದೆ. 
| ಹಾಗಲ್ಲ ದಿದ್ದರೆ ಈ ವಾಕ್ಕದ ಅರ್ಥ- "ವಿಗ್ರಹಗಳ ಪೈಕಿ ಮಲಿನವಾಗಿರುವವುಗಳಿಂದ ದೂರವಿರಿ" ಎಂದಾಗುತ್ತದೆ. ಆಗ 
ಕೆಲವು ವಿಗ್ರಹಗಳನ್ನು ಶುದ್ಧವೆಂದು ಪರಿಗಣಿಸಿ ಅವುಗಳ ಆರಾಧನೆಯಿಂದ ದೂರವಿರಬೇಕಾದ ಅಗತ್ಮವಿಲ್ಲವೆಂದೂ 
ತಿಳಿಯಬೇಕಾದೀತು. 


'ಕಾಂಡ-26 


49. ಹುಜುರಾತ್‌ 741 


(49. ಅಲ್‌ ಹುಜುರಾತ್‌ (7 


ಷರಿಚಯ' -: 


ಇದನ್ನು ನಾಲ್ಕನೆಯ ಸೂಕ್ತದಲ್ಲಿರುವ, "ಇನ್ನಲ್ಲದೀನ ಯುನಾದೂನಕ ಮಿಂವರಾಇಲ್‌ ಹುಜುರಾತ್‌" ಎಂಬ ನುಡಿಯಿಂದ 
ಆರಿಸಲಾಗಿದೆ. ಅಂದರೆ ಇದು, 'ಅಲ್‌ ಹುಜುರಾತ್‌' ಎಂಬ' ಪದ. ಬಂದಿರುವ .ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ | 

ಈ ಅಧ್ಯಾಯವು ಬೇರೆ' ಬೇರೆ ಸಂದರ್ಭಗಳಲ್ಲಿ ಅವತೀರ್ಣಗೊಂಡ ಆದೇಶಗಳ ಹಾಗೂ ಮಾರ್ಗದರ್ಶನಗಳ 
ಸಂಗ್ರಹವಾಗಿದ್ದು ವಿಷಯಕ್ಕನುಗುಣವಾಗಿ ಅವುಗಳನ್ನು ಒಂದೆಡೆ ಸೇರಿಸಲಾಗಿದೆ ಎಂದು ವರದಿಗಳಿಂದ ತಿಳಿಯುತ್ತದೆ. 
ಅಧ್ಯಾಯದಲ್ಲಿರುವ ವಿಷಯಗಳು ಕೂಡಾ ಇದನ್ನೇ. ಸಮರ್ಥಿಸುತ್ತವೆ. ಇಷ್ಟು ಮಾತ್ರವಲ್ಲದೆ ಈ ಪೈಕಿ ಹೆಚ್ಚಿನ ಆದೇಶಗಳು 
ಮದೀನಾ ವಾಸದ ಕೊನೆಯ ಕಾಲಘಟ್ಟದಲ್ಲಿ _ಅವಶೀರ್ಣಗೊಂಡಿವೆಯೆಂದೂ ವರದಿಗಳಿಂದ ತಿಳಿದು ಬರುತ್ತದೆ. 
ಚರ್ಚಾ ವಿಷಯಗಳು 


ಸತ್ಯವಿಶ್ವಾಸಿಗಳಿಗೆ ಶೋಭಿಸುವಂತಹ ಶಿಷ್ಟಾಚಾರಗಳನ್ನು ಮುಸ್ಲಿಮರಿಗೆ ಕಲಿಸಿ ಕೊಡುವುದೇ ಇದರ ಮುಖ್ಯ .ವಿಷಯ. 
ಆರಂಭದ ಐದು ಸೂಕ್ತಗಳಲ್ಲಿ, ಅವರು ಅಲ್ಲಾಹ್‌ ಮತ್ತು ದೇವಸಂದೇಶವಾಹಕರ ಬಗ್ಗೆ ಪಾಲಿಸಬೇಕಾದ ಶಿಷ್ಟಾಚಾರ 
ಗಳನ್ನು ಕಲಿಸಿ ಕೂಡಲಾಗಿದೆ. ತರುವಾಯ ಒಬ್ಬ ವ್ಯಕ್ತಿ, ಒಂದು ಗುಂಪು ಅಥವಾ ಸಮುದಾಯದ ವಿರುದ್ಧ ಏನಾದರೂ 
ಸುದ್ದಿ ಸಿಕ್ಕಿದಾಗ ಆ ಸುದ್ದಿಯ ಮೂಲವು ನಂಬಲರ್ಹವಾಗಿದೆಯೇ ಎಂಬುದನ್ನು ಚೆನ್ನಾಗಿ ಪರಾಮರ್ಶಿಸಿ ಪರಿಶೀಲಿಸಿ 
ಕೊಳ್ಳಬೇಕು. ಮೂಲವೇ ನಂಬಲರ್ಹವಲ್ಲದಿದ್ದರೆ, ಅದರ ಆಧಾರದಲ್ಲಿ ಯಾವುದೇ ಕಾರ್ಯಾಚರಣೆ " ಮಾಡುವುದಕ್ಕೆ " 


ಮುಂಚೆ, ಸುದ್ದಿಯು ನಿಜಮೋ ಸುಳ್ಳೋ ಎಂಬುದನ್ನು ತನಿಖೆ ಮಾಡಿ ಖಚಿತಪಡಿಸಿಕೊಳ್ಳೆಬೇಕೆಂದು ಆದೇಶಿಸಲಾಗಿದೆ. 
ಆ ಬಳಿಕ ಮುಸ್ಲಿಮರ ಎರಡು ಗುಂಪುಗಳು ಎಂದಾದರೂ ಪರಸ್ಪರ ಜಗಳಾಡಿಕೊಂಡರೆ ಇತರ ಮುಸ್ಲಿಮರು ಏನು 
ಮಾಡಬೇಕೆಂಬುದನ್ನು ಹೇಳಲಾಗಿದೆ. ಅನಂತರ ಸಾಮೂಹಿಕ ಜೀವನದಲ್ಲಿ ಗೊಂದಲವನ್ನುಂಟು ಮಾಡುವಂತಹ ಹಾಗೂ |": 
ಪರಸ್ಪರ ಸಂಬಂಧಗಳನ್ನು ಕೆಡಿಸುವಂತಹ ಕೆಡುಕುಗಳಿಂದ ದೂರವಿರಲು ಮುಸ್ಲಿಮರಿಗೆ ತಾಕೀದು ಮಾಡಲಾಗಿದೆ. ಇದಾದ 
ಬಳಿಕ ಸಾರ್ವಲೌಕಿಕ ಅಶಾಂತಿಗೆ ಕಾರಣವಾಗಿರುವ ವಂಶ ಪಕ್ಸಪಾತಗಳ ಬುಡಕ್ಕೇ ಕೊಡಲಿ ಪ್ರಹಾರ ಮಾಡಲಾಗಿದೆ. 

ಈ ನಿಟ್ಟಿನಲ್ಲಿ-ಎಲ್ಲ ಮಾನವರೂ ಒಂದೇ ಮೂಲದಿಂದ ಜನಿಸಿದವರು ಮತ್ತು ಅವರು ಜನಾಂಗಗಳಾಗಿಯೂ ಗೋತ್ರ, 
ಗಳಾಗಿಯೂ ಹಂಚೆಲ್ಪಟ್ಟಿರುವುದು ಪರಸ್ಪರ ಪರಿಚಯಕ್ಕಾಗಿಯೇ ವಿನಾ ಅಹಂಕಾರಪಡಲಿಕ್ಕಾಗಿ ಅಲ್ಲ. ನೈತಿಕ ಉನ್ನತಿಯ 
ಹೊರತು, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಇತರ ಯಾವ ಮೇಲ್ಮೆಯೂ ಇಲ್ಲ ಎಂದು' ಅಲ್ಲಾಹನು 
ಒಂದು ಸಂಕ್ಸಿಪ್ತ ಸೂಕ್ತದಲ್ಲಿ ಹೇಳಿ ಈ ಕೆಡುಕಿನ ಮೂಲವನ್ನೇ ಕಿತ್ತು ಬಿಟ್ಟಿದ್ದಾನೆ. ಕೊನೆಗೆ ನಾವು ಸತ್ಯವಿಶ್ವಾಸಿ' 
ಗಳೆಂದು ಕೇವಲ ಬಾಯ್ದೆರೆಯಾಗಿ ವಾದಿಸಿದರೆ ಫಲವಿಲ್ಲ. ಹೃತ್ಪೂರ್ವಕವಾಗಿ ಅಲ್ಲಾಹ್‌ ಮತ್ತು ಅವನ ಸಂದೇಶ 
ವಾಹಕರನ್ನು ನಂಬುವುದು, ಕಾರ್ಯತಃ ಆಚ್ಞಾಪಾಲಕರಾಗಿರುವುದು ಮತ್ತು ನಿಷ್ಠೆಯೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ತನ್ನ 
ತನುಧನಗಳನ್ನು ತೊಡಗಿಸುವುದೇ ಮುಖ್ಯ ಎಂದು ಜನರಿಗೆ ತಿಳಿಸಲಾಗಿದೆ. 


742 ಕುರ್‌ಆನ್‌ ವ್ಯಾಖ್ಯಾನ 


۰ (2 MAE نت‎ 


3 MEK ذ تد موا بین‎ 
521 85 Yl oo ps ۰ 4 
SAKA AS I AES اي ولا‎ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-18 ہے‎ ರುಕೂಲ್‌ಗಳು-2 
' ಹರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಲಾಗ 


2 ಸೆತ್ಯವಿಶ್ವಾಸಿಗಳೇ, ಅಲ್ಲಾ ಹ್‌ ಮತ್ತು ಅವನ ಸೆಂದೇಶವಾಹಕರನ್ನು دمہھ‎ ಮುನ್ನಡೆಯಬೇಡಿರಿ' 
ಮತ್ತು ಅಲ್ಲಾಹನನ್ನು ಭಯಪಡಿರಿ. . ಅಲ್ಲಾಹನು ಸರ್ವವನ್ನೂ ಆಲಿಸುವವನು ಮತ್ತು ಬಲ್ಲವನಾಗಿದ್ದಾನೆ.? 

(2-3) ಸತ್ಯವಿಶ್ವಾಸಿಗಳೇ, ನಿಮ್ಮ ಧ್ವನಿಯನ್ನು ಪ್ರವಾದಿವರ್ಯರ(ಸ) ಧ್ವನಿಗಿಂತ ಎತ್ತರಿಸಬೇಡಿರಿ ಮತ್ತು 
ನೀವು ಪರಸ್ಪರರೊಡನೆ ಮಾತನಾಡುವಂತೆ ಪ್ರವಾದಿವರ್ಯರೊಡನೆ(ಸ) ಉಚ್ಛಸ್ವರದಿಂದ ಮಾತನಾಡಬೇಡಿರಿ'- 


-1. ಅರ್ಥಾತ್‌- ಅಲ್ಲಾ ಹ್‌ ಮತ್ತು ಅವನ ರಸೂಲರನ್ನು ಮೊರಿ ನಡೆಯಬೇಡಿ, ಅವರ ಹಿ೦ದೆ ನಡೆಯಿರಿ. ಅವರ ಮುಂದಾಳು 
ಗಳಾಗಚೇಡಿ- ಹಿಲಬಾಲಕರಾಗಿರಿ. ಈ ಆದೇಶವು ಸೂರಃ ಅಲ್‌ ಅಹ್‌ರಾಬ್‌ನ 36ನೇ. ಸೂಕ್ತಕ್ಕಿಂತ ಒಂದು, ಹೆಜ್ಜೆ ಮುಂದೆ 
ಇದೆ. ಅಲ್ಲಿ- ಅಲ್ಲಾಹ್‌ ಮತ್ತು ಅವನ ರಸೂಲರು ಒಂದು ವಿಷಯದ ತೀರ್ಮಾನ ಮಾಡಿದ ಬಳಿಕ ಯಾವ ಸತ್ಯವಿಶ್ವಾಸಿಗೂ 
ಆ ವಿಷಯದಲ್ಲಿ ಸ್ವತಃ ಬೇರೊಂದು ತೀರ್ಮಾನ ಮಾಡುವ ಅಧಿಕಾರ ಉಳಿದಿರುವುದಿಲ್ಲವೆಂದು ಹೇಳಲಾಗಿತ್ತು. .ಇಲ್ಲಿ- 
ಸತ್ಮವಿಶ್ವಾಸಿಗಳು ತಮ್ಮ ವ್ಯವಹಾರಗಳಲ್ಲಿ ತಾವೇ ಮುಂದೊತ್ತಿ ತಮ್ಮಷ್ಟಕ್ಕೇ ತೀರ್ಮಾನ ಕೈಗೊಳ್ಳಬಾರದೆಂದೂ ಷೊದಲು 
ಅಲ್ಲಾಹನ ಗ್ರಂಥದಲ್ಲೂ ಪ್ರವಾದಿ ಚರ್ಯೆಯಲ್ಲೂ ಅದರ ಕುರಿತು ಯಾವ ಮಾರ್ಗದರ್ಶನಗಳು ಸಿಗುತ್ತವೆಂದು ನೋಡ 
تا‎ ಹೇಳಲಾಗಿದೆ, ಈ -ಆಜ್ಞೆಯು ಮುಸ್ಲಿಮರ, ವೈಯಕ್ತಿಕ ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರ ಎಲ್ಲ ತರದ 


ಸಾಮೂಹಿಕ ವೈಷಹಾರಗಳಿಗ್ಲೂ ಇದು ಅನ್ಯ ಯವಾಗುತ್ತದೆ. ವಾಸ್ತೆವದಲ್ಲಿ ಇದು ಇಸ್ಲಾಮೊ ಕಾನೂನಿನ ಮೂಲಭೂತ ಪರಿಚ್ಛೇದ . 
ವಾಗಿದ್ದು, ಮುಸ್ಲಿಮರ ರಾಷ್ಟ್ರವಾಗಲಿ ನ್ಯಾಯಾಲಯನಾಗಲಿ 2620 ಈ ನಿರ್ಬಂಧದಿಂದ ಮುಕ್ತವಲ್ಲ. 

2. ಅರ್ಥಾತ್‌- ನೀವೆಂದಾದರೂ ಅಲ್ಲಾಹ್‌ ಮತ್ತು ಅವನ ರಸೂಲರ 'ಆಜ್ಞೆಗಿಂತ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ 'ಮಾನ್ಯತೆ 
ಕೊಟ್ಟಿರೆಂದಾದರೆ- ನಿಮ್ಮ ವ್ಯವಹಾರವು ನಿಮ್ಮ ಎಲ್ಲ ಮಾತುಗಳನ್ನೂ ಕೇಳುತ್ತಿರುವ ಮತ್ತು ನಿಮ್ಮ ಹೃದ್ಗತಗಳನ್ನೂ ಅರಿತಿರುವ | 
ಅಲ್ಲಾಹನೊಂದಿಗಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. | 

3. ಪ್ರವಾದಿವರ್ಯರೊಡನೆ(ಸ) ಭೇಟಿ ಮತ್ತು ಸಂಭಾಷಣೆ ನಡೆಸುವಾಗ ಸತ್ಕವಿಶ್ವಾಸಿಗಳು ತುಂಬಾ ಮರ್ಯಾದೆ 

] ಮುಂದಿರಬೇಕು. ಯಾರ ಸ್ವರವೂ ಅವರ ಸ್ವರಕ್ಕಿಂತ ಗಟ್ಟಿಯಾಗಿರಬಾರದು. ಅವರೊಡನೆ ಮಾತಾಡುವಾಗ ತಾವು ಒಬ್ಬ 
ا‎ ವ್ಯಕ್ತಿಯೊಡನೆ ಅಥವಾ ತಮಗೆ ಸಮಾನನಾಗಿರುವ ವ್ಯಕ್ತಿಯೊಡನೆ ಮಾತಾಡುತ್ತಿರುವುದಲ್ಲ, ಅಲ್ಲಾಹನ ಸಂದೇಶವಾಹಕ 
ರೊಡನೆ ಮಾತಾಡುತ್ತಿದ್ದೇವ ಎಂಬುದನ್ನು ಮರೆಯಬಾರದು. ಸಾಮಾನ್ಯ ವ್ಯಕ್ತಿಗಳೊಂದಿಗೆ ಆಡುವ ಮಾತಿನ ಶೈಲಿ ಮತ್ತು 

ಪ್ರವಾದಿಯೊಂದಿಗೆ ಮಾತನಾಡುವ ಶೈಲಿಯಲ್ಲಿ ಸ್ಪಷ್ಟವಾದ ವೃತ್ಯಾಸವಿರಬೇಕು. ಯಾರೂ ಅವರೊಂದಿಗೆ, ಅವರಿಗಿಂತ ದೊಡ್ಡ‏ ا 


ಕಾಂಡ-26 


49. ಹುಜುರಾತ್‌ 743 


ان لا په سڑے 


SS LEST CEG ಈ Bip Ais 
ہو ہے ہروس سک نے‎ 125 ٠ 
NOLS 7 SS كَتَٰی لَهُمٌ‎ (AEA 
5 553566 ls ی۶‎ ಅ ابو‎ 7 


SSE کان کیا لن ر الله‎ ನಟ یی‎ 
ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಕರ್ಮಗಳೆಲ್ಲವೂ ನಷ್ಟವಾಗಿ ಬಿಡದಿರಲಿ.*" ಅಲ್ಲಾಹನೆ ಸಂದೇಶವಾಹಕರ 
ಸನ್ನಿಧಿಯಲ್ಲಿ ಮಾತನಾಡುವಾಗ ತಮ್ಮ ಧ್ವನಿಯನ್ನು ತಗ್ಗಿಸಿಕೊಳ್ಳುವವರ ಹೃದಯಗಳನ್ನು ಅಲ್ಲಾಹನು ره‎ 
(ಧರ್ಮನಿಷ್ಟೆಗಾಗಿ ಪರೀಕ್ಸಿಸಿದ್ದಾನೆ. ಅವರಿಗೆ ಕ್ಲಮೆಯೂ ಅತಿ ದೊಡ್ಡ ಪ್ರತಿಫಲವೂ ಇದೆ. 

(4-5) ಸಂದೇಶವಾಹಕರೇ, ನಿಮ್ಮನ್ನು ಮನೆಗಳ ಹೊರಗಿನಿಂದ ಕೂಗಿ ಕರೆಯುವವರ ಪೈಕ ಹೆಚ್ಚಿನವರು 
ತಿಳಿಗೇಡಿಗಳಾಗಿದ್ದಾರೆ. ನೀವು ಹೊರ ಬರುವ ತನಕ ಅವರು ತಾಳ್ಮೆ. ವಹಿಸುತ್ತಿದ್ದರೆ ಅದು ಅವರಿಗೇ 
ಒಳ್ಳೆಯದಿತ್ತು." ಅಲ್ಲಾಹನು ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” 


سی یر خر Pa‏ 


ಧ್ವನಿಯಲ್ಲಿ ಮಾತಾಡಬಾರದು. ಈ ಶಿಷ್ಟಾಚಾರವನ್ನು ಪ್ರವಾದಿವರ್ಯರ(ಸ) ಸಭೆಯಲ್ಲಿ ಪಾಲಿಸಬೇಕೆಂದು ಕಲಿಸಲಾಗಿದ್ದು, 
ಪ್ರವಾದಿವರ್ಯರ(ಸು) ಸಮಕಾಲೀನರೇ ಇದರ ನೇರ ಅಭಿಸಂಬೋಧಿತರಾಗಿದ್ದರಾದರೂ ಅವರ ಅನಂತರದವರು ಕೂಡಾ 
ಪ್ರವಾದಿವರ್ಯರ(ಸ) ಪ್ರಸ್ತಾಪ ಬಂದಾಗ, ಅವರ ಯಾವುದಾದರೊಂದು ಆಜ್ಞೆಯನ್ನು ಹೇಳಿ ತಿಳಿಸುವಾಗ ಅಥವಾ ಅವರ 
ಹದೀಸ್‌ಗಳನ್ನು ವಿವರಿಸುವಾಗ ಇದೇ ಶಿಷ್ಟಾಚಾರಗಳನ್ನು ಪಾಲಿಸಬೇಕು. 

4. ಧರ್ಮದಲ್ಲಿ ಪ್ರವಾದಿವರ್ಯರ(ಸ) ವ್ಯಕ್ತಿತ್ವಕ್ಕೆ ಎಂತಹ ಪ್ರೇಷ್ಠ ಸ್ಥಾನಮಾನ ಇದೆಯೆಂಬುದು ಈ ಆದೇಶದಿಂದ ತಿಳಿದು 
ಬರುತ್ತದೆ. ಪ್ರವಾದಿವರ್ಯರನ್ನು(ಸ) ಗೌರವಿಸುವ ವಿಷಯದಲ್ಲಿ ಸಲ್ಪವಾದರೊ ಕುಂದುಂಟಾದರೆ ಅದ್ದು, ಒಬ್ಬ ವ್ಯಕ್ತಿಯ ತನ್ನ 
ಜೀವನದಾದ್ಯಂತೆ ಸಂಪಾದಿಸಿದ ಪುಣ್ಯಗಳನ್ನೆಲ್ಲಾ ವೃರ್ಥಗೊಳಿಸಿ ಬಿಡುವಷ್ಟು ದೊಡ್ಡ ಪಾಪವಾಗಿದೆ. ಆದುದರಿಂದ ಅವರಿಗೆ 
ಕೊಡುವ ಗೌರವವು ಅವರನ್ನು ರಸೂಲರನ್ನಾಗಿ ಮಾಡಿ ರವಾನಿಸಿದ ಅಲ್ಲಾಹನಿಗೆ ಕೊಡುವ ಗೌರವವಾಗಿದೆ. ಅವರಿಗೆ ತೋರುವ 
ಅಗೌರವವು ಅಲ್ಲಾಹನಿಗೆ ಮಾಡುವ ಅಗೌರವೆಬಾಗಿರುತ್ತದೆ. 

5. ಅರ್ಥಾತ್‌- ಅಲ್ಲಾಹನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರು ಮತ್ತು ಆ ಪರೀಕ್ಷೆಗಳಿಂದ ಪಾರಾಗಿ ತಮ್ಮ ಹೃದಯಗಳಲ್ಲಿ 
ನಿಜಕ್ಕೂ ا‎ (ದೇವಭಯ- ಧರ್ಮನಿಷ್ಠೆ) ನೆಲೆಸಿದೆ ಎಂಬುದನ್ನು ಸಾಬೀತು ಪಡಿಸಿದವರು ಮಾತ್ರ ಈ ಶಿಷ್ಟಾಚಾರ ಮತ್ತು 
ಗೌರವಗಳನ್ನು ಪಾಲಿಸುತ್ತಾರೆ. ರಸೂಲರ(ು) ಬಗ್ಗೆ ಗೌರವವಿಲ್ಲದ ಹೃದಯವು ತಕ್ವಾವನ್ನೂ ಕಳೆದುಕೊಂಡಿರುತ್ತದೆಂದು ಈ: 
ಮಾಶಿನಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

6. ಪ್ರವಾದಿವರ್ಯರ(ಸ) ಕಾಲದಲ್ಲಿ, ಅವರ ಸಹವಾಸದಲ್ಲಿದ್ದು ಇಸ್ಲಾಮೊ ಶಿಷ್ಟಾಚಾರ ಮತ್ತು ಸಂಸ್ಕೃತಿಯ ತರಬೇತಿ 
ಪಡೆದಿದ್ದ ಜನರಂತೂ ಅವರ ವೇಳಾಪಟ್ಟಿಯನ್ನು ಸರಿಯಾಗಿ ಪಾಲಿಸುತ್ತಿದ್ದರು. ಆದರೆ ಸಾಮಾನ್ಯವಾಗಿ ಜನರಿಗೆ ಸಭ್ಯತೆ ಮತ್ತು 
ಶಿಷ್ಟಾಚಾರಗಳ ಯಾವುದೇ ತರಬೇಶಿಯು ಅಲಭ್ಯವಾಗಿದ್ದ ಅಂದಿನ ಅರೇಬಿಯಾದ ವಾತಾವರಣದಲ್ಲಿ, ಪ್ರವಾದಿ ಪತ್ನಿಯರ 
ನಿವಾಸಗಳಿಗೆ ಸುತ್ತುಬಂದು ಹೊರಗಿನಿಂದಲೇ ಪ್ರವಾದಿವರ್ಯರನ್ನು(ಸ) ಕೂಗಿ ಕರೆಯುವಂತಹ ಕೆಲವು ಒರಟು ವ್ಯಕ್ತಿಗಳೂ ಪ್ರವಾದಿ 
ವರ್ಯರನ್ನು(ಸ) ಭೇಟಿಯಾಗಲು ಬರುವಂತಹ ಪ್ರಸಂಗಗಳೂ ಆಗಾಗ ಎದುರಾಗುತ್ತಿದ್ದವು, ಅವರ ಈ ವರ್ತನೆಯಿಂದ ಪ್ರವಾದಿ' 
ವರ್ಯರಿಗೆ(ಸ) ತುಂಬಾ ತೊಂದರೆಯಾಗುತ್ತಿತ್ತು. ಆದರೆ ಅವರು ತಮ್ಮ ಸ್ವಾಭಾವಿಕವಾದ ಸಹನೆಯಿಂದ ಅದನ್ನು ತಾಳಿಕೊಳ್ಳುತ್ತಿದ್ದರು. 
ಕೊನೆಗೆ ಅಲ್ಲಾಹನೇ ಈ ವಿಷಯದಲ್ಲಿ ಹಸ್ತಕ್ಟೇಪ ಮಾಡಿ, ಇಂತಹ ಅಸಭ್ಮ ವರ್ತನೆಯನ್ನು ಖಂಡಿಸುತ್ತ- ಪ್ರವಾದಿವರ್ಯರನ್ನು(ಸ) 
ಭೇಟಿಯಾಗಲು ಬಂದಾಗ ಅವರನ್ನು. ಕಾಣದಿದ್ದರೆ ಗಟ್ಟಿಯಾಗಿ ಕೂಗುತ್ತಾ ನಿಲ್ಲುವ ಬದಲು ಅವರು ಸ್ವತಃ ಹೊರಗೆ ಬರುವ 
ವರೆಗೆ ತಾಳ್ಮೆಯೊಂದಿಗೆ ಕಾದುಕೊಂಡಿರಬೇಕು ಎಂಬ ಮಾರ್ಗದರ್ಶನವನ್ನಿತ್ತನು. . 

7. ಅರ್ಥಾತ್‌- ಇಷ್ಟರ ವರೆಗೆ ಆದುದು ಆಗಿಹೋಯಿತು. ಮುಂದೆ ಇಂತಹ ತಪ್ಪನ್ನು ಮಾಡದಿದ್ದ ರೆ ಅಲ್ಲಾಹನು. ಗತ 
ಅಪರಾಧಗಳನ್ನು ಕ್ಷಮಿಸಿಬಿಡುವನು. _ . K 


ಕಾಂಡ-26 


7440 ಕುರ್‌ಆನ್‌ ا‎ 


AA PU کی‎ 3] J BESTS ಲ್ಸ ೯8 lk KE £5 امت‎ 


GE GK SSG EE 6s ما مز‎ 
Mee ್ತ ಸು EAS AA 
SNS GINS A ls اکر زی‎ KF 


6 ies ಫಾಸಿಕ(ಕರ್ಮಬ್ರಷ್ಟ)ನೊಬ್ಬನು ನಿಮ್ಮ ಬಳಿಗೇನಾದರೂ ಸುದ್ದಿ ತಂದರೆ 
ಆ ಕುರಿತು ತನಿಖೆ ಮಾಡಿರಿ; (ಏಕೆಂದರೆ) ನೀವು ಪ್ರಮಾದವಶಾತ್‌ ಒಂದು ಸಮೂಹಕ್ಕೆ ಹಾನಿ ಮಾಡಿ 
ಆ ಬಳಿಕ ನಿಮ್ಮ ಕೃತ್ಯದ ಬಗ್ಗೆ ಪಶ್ಚಾತ್ತಾಪಪಡುವಂತಾಗಬಾರದು. ನಿಮ್ಮ ನಡುವೆ ಅಲ್ಲಾಹನ 
ಸಂದೇಶವಾಹಕರಿದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಹೆಚ್ಚಿನ ವಿಷಯಗಳಲ್ಲಿ, ಅವರು ನಿಮ್ಮ 
ಮಾತನ್ನು ಅನುಸರಿಸಿದರೆ, ನೀವು ಸ್ವತಃ ಸಂಕಷ್ಟಕ್ಕೊಳಗಾಗುವಿರಿ” ಆದರೆ, ಅಲ್ಲಾಹನು ನಿಮಗೆ 
ಸತ್ಯವಿಶ್ವಾಸವನ್ನು ಪ್ರಿಯಗೊಳಿಸಿದನು. ಅದನ್ನು ನಿಮ್ಮ ಮನಸ್ಸಿಗೆ ಆಕರ್ಷಕವಾಗಿ ಮಾಡಿದನು ಮತ್ತು 
ಸತ್ಯನಿಷೇಧ, ಕರ್ಮಭ್ರಷ್ಟತೆ ಹಾಗೂ ಅಜ್ಜೋಲ್ಲಂಘನೆಯ ಬಗ್ಗೆ ನೀವು ಜಿಗುಪ್ಸೆ ತಾಳುವಂತೆ ಮಾಡಿದನು. 


8. ಇದು ವಲೀದ್‌ ಬಿನ್‌ ಉಕಬಃ ಬಿನ್‌ ಅಬೀ ಮುತತ್‌ರ(ರ) ಕುರಿತಾಗಿ ಅವತೀರ್ಣಗೊಂಡಿತ್ತೆಂದು ಹೆಚ್ಚಿನ 
ವ್ಯಾಖ್ಯಾನಕಾರರು ಹೇಳುತ್ತಾರೆ. ಇದರ ಹಿನ್ನೆಲೆಯೇನೆಂದರೆ ಬನೂ ಮುಸ್ತಲಿಕ್‌ ಗೋತ್ರವು ಇಸ್ಲಾಮ್‌ ಸ್ವೀಕರಿಸಿದಾಗ 
ಪ್ರವಾದಿವರ್ಯರು(ಸ) ಅವರಿಂದ ರುಕಾತ್‌ ವಸೂಲು ಮಾಡಿ ತರಲಿಕ್ಕಾಗಿ ವಲೀದ್‌ ಬಿನ್‌ ಉಕ್‌ಬಃರನ್ನುರ) ರವಾನಿಸಿದರು. 
ಇವರು ಆಲ್ಲಿಗೆ ತಲಪಿದಾಗ ಯಾವುದೋ ಕಾರಣದಿಂದ ಹೆದರಿಬಿಟ್ಟರು ಮತ್ತು ಆ ಗೋತ್ರದವರನ್ನು ಭೇಟಿಯಾಗದೆ ಮರಳಿ 
ಬಂದು ಪ್ರವಾದಿವರ್ಯರೊಡನೆಷು, ಅವರು ರುಕಾತ್‌ ಕೊಡಲು ನಿರಾಕರಿಸಿಬಿಟ್ಟರೆಂದೂ ಅವರು ನನ್ನನ್ನು ವಧಿಸಿ 
ಬಿಡುವುದರಲ್ಲಿದ್ದರೆಂದೂ ದೂರು ಕೊಟ್ಟರು. ಪ್ರವಾದಿವರ್ಯರು(ಸು ತುಂಬಾ ಅಸಂತುಷ್ಟರಾಗಿ, ಅವರನ್ನು ಸದೆಬಡಿಯಲು 
ಒಂದು ಸೇನಾತುಕಡಿಯನ್ನು ರವಾನಿಸುವ ಇರಾದೆ ಮಾಡಿದರು. ಈ ಮಧ್ಯೆ ಬನೂ ಮುಸ್ತಲಿಕ್‌ ಗೋತ್ರದ ಸರದಾರ ಹಾರಿಸ್‌ 
ಬಿನ್‌ ರುರಾರ್‌(ರು (ಉಮ್ಮುಲ್‌ ಮೂಮಿನೀನ್‌ ಹ. ಜುವೈರಿಯಾರ(ರ) ತಂದೆ” ಒಂದು ನಿಯೋಗದೊಂದಿಗೆ ಪ್ರವಾದಿ 
ವರ್ಯರ(ಸ) ಬಳಿಗೆ ಬಂದರು. ಅವರು ದೇವನಾಣೆಗೂ ನಾವು ವಲೀದರನ್ನು ನೋಡಿದ್ದೇ- ಇಲ್ಲ. ಆದ್ದರಿಂದ .ರುಕಾತ್‌ ಕೊಡಲು 
ನಿರಾಕರಿಸುವ ಮತ್ತು ಅವರನ್ನು ವಧಿಸಲು ಯೋಚಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನಾವು ಈಮಾನಿನಲ್ಲಿ ಸ್ಥಿರವಾಗಿದ್ದೇವೆ. 
'ರುಕಾತ್‌ ಕೊಡುವ ವಿಷಯದಲ್ಲಿ ನಮಗೆ ಯಾವ ಆಕ್ಲೇಪವೂ ಇಲ್ಲ ಎಂದು ಹೇಳಿದರು. ಈ ರೀತಿ, ಒಂದು ಆಧಾರ ರಹಿತ 
ಸುದ್ದಿಯನ್ನು ನಂಬಿದ ಪರಿಣಾಮವಾಗಿ ಸಂಭವಿಸಲಿದ್ದ ಭಾರೀ ಅನಾಹುತವೊಂದು ಸ್ವಲ್ಪದರಲ್ಲಿ ತಪ್ಪಿ ಹೋದಂತಹ ಸಂಕೀರ್ಣ 
ಸನ್ನಿವೇಶದಲ್ಲಿ ಈ ಘಟನೆಯ ಕುರಿತು ಈ ಸೂಕ್ತವು ಅವತೀರ್ಣಗೊಂಡಿತು. ದೊಡ್ಡ ಪರಿಣಾಮ ಬೀರುವಂತಹ, ಯಾವುದಾದರೂ 
ಪ್ರಮುಖ ಸುದ್ದಿಯು ನಿಮಗೆ ತಲುವದರೆ, ಅದನ್ನು ಸ್ಟೀಕರಿಸುವುದಕ್ಕೆ . ಮುಂಚೆ ಸುದ್ದಿ ಕೊಡುವ ವ್ಯಕ್ತಿ ಎಂತಹವನೆಂದು 
ನೋಡಿಕೊಳ್ಳಿರಿ. ಅವನು ಫಾಸಿಕನಾಗಿದ್ದರೆ ಅರ್ಥಾತ್‌ ಅವನ ಬಾಹ್ಮ" ಸ್ಥಿತಿಯು ಅವನ ಮಾತು ನಂಬಲರ್ಹವಲ್ಲ ಎಂದು 
ತಿಳಿಸುತ್ತಿದ್ದರೆ "ಅವನು ಕೊಟ್ಟ ಸುದ್ದಿಯ ಪ್ರಕಾರ ಕಾರ್ಯಾಚರಣೆ ನಡೆಸುವುದಕ್ಕೆ "ಮುಂಚೆ ವಾಸ್ತವಿಕತೆ ಏನೆಂಬುದನ್ನು ತನಿಖೆ 
ಮಾಡಿಕೊಳ್ಳಿರಿ ಎಂದು ಅಲ್ಲಾಹನು ಮುಸ್ಲಿಮರಿಗೆ ಒಂದು ತಾತ್ವಿಕ ಆದೇಶ ನೀಡಿದನು. 

9. ಬನೂ ಮುಸ್ತಲಿಕ್‌ನವರ ಕುರಿತು ವಲೀದ್‌ ಬಿನ್‌ ಉಕ್‌ಬಃ(ರ) ಕೊಟ್ಟ ವಾರ್ತೆಯ ಆಧಾರದಲ್ಲಿ ಅವರ: ವಿರುದ್ಧ ಸೈನಿಕ 
'ಕಾರ್ಯಾಚರಣೆ ನಡೆಸಲು ಪ್ರವಾದಿವರ್ಯರು(ಸೆ) ಹಿಂಜರಿಯುತ್ತಿದ್ದರು. ಆದರೆ ಕೆಲವರು ಕೂಡಲೆ ಧಾಳಿ ಮಾಡಬೇಕೆಂದು ಒತ್ತಾಯ 
ಪಡಿಸಿದರು. ಆದ್ದರಿಂದ ಈ ಕುರಿತು ಅವರಿಗೆ, “ನಿಮ್ಮ لے‎ ಹಿತಗಳನ್ನು ನಿಮಗಿಂತಲೂ ಚೆನ್ನಾಗಿ ಬಲ್ಲ ದೇವ ಸಂದೇಶವಾಹಕರು ನಿಮ್ಮ 
'ನಡುವೆ' ಇದ್ದಾ ್ಲರೆಂಬುದನ್ನು ಮರೆಯಬೇಡಿ. ಪ್ರಮುಖ ವಿಷಯಗಳಲ್ಲಿ” ನಿಮ್ಮ ಮಾತಿನಂತೆ ನಡೆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಸ್ವತಃ 
ನೀವೇ ನಷ್ಟ ಅನುಭವಿಸುವಂತಾಗಲು ಕಾರಣವಾಗುವ ತಪ್ಪುಗಳು ಸಂಭವಿಸಬಹುದು” ಎಂದು ಎಚ್ಚರಿಕೆ ಕೊಡಲಾಗಿದೆ. 


ಕಾಂಡ-26 


49. ಹುಜುರಾಶ್‌ 745 


ಸೋ سر‎ 


2 2 a او 934° 9 70شج‎ ಹೆಲ್‌ 

۔و یحم واے يَلِتْوٌ Jhb 3S‏ من LS Al‏ 

کک روی ہوم مو سو رو ار AN AY TC‏ کرو دم حا 

GEE ING SMS بقٹ اد ما‎ OS Ue Ah 

را سے stg‏ سر ےس EA ys‏ 27 یج Ps‏ 

OSM A SSE‏ کاءث كَاصَلِحوْا STS adh WEL‏ ”اك 
ಇಂತಹವರೇ ಅಲ್ಲಾಹನ ಅನುಗ್ರಹ ಹಾಗೂ ಕೃಪೆಯಿಂದ ಸನ್ಮಾರ್ಗಗಾಮಿಗಳಾಗಿರುವರು.? ಅಲ್ಲಾಹನು‏ 

ಸರ್ವಜ್ಞನೂ ಯುಕ್ತಿವಂತನೂ ಆಗಿರುತ್ತಾನೆ” "ہے‎ 

(9-10) ಸತ್ಯವಿಶ್ವಾಸಿಗಳಲ್ಲಿ ಎರಡು ಗುಂಪುಗಳು ಪರಸ್ಪರ ಜಗಳಾಡಿದರೆ,? ಅವರ ನಡುವೆ ಸಂಧಾನ 


ಮಾಡಿಸಿರಿ. ಅವರಲ್ಲಿ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಅತಿರೇಕವೆಸಗಿದರೆ, ಅತಿರೇಕ 
ವೆಸಗಿದವರು ಅಲ್ಲಾಹನ ಆದೇಶದೆಡೆಗೆ ಮರಳಿ ಬರುವವರೆಗೂ ಅವರ ವಿರುದ್ಧ ಹೋರಾಡಿರಿ. ತರುವಾಯ 


10. ತಾಶ್ಸರ್ಯವೇನೆಂದರೆ- ಸತ್ಯವಿಶ್ವಾಸಿಗಳ ಇಡೀ ಗುಂಪು ಆ ತಪ್ಪನ್ನು ಮಾಡಿರಲಿಲ್ಲ, ತಮ್ಮ ಅಪಕ್ಕ ಅಭಿಪ್ರಾಯ ಪ್ರಕಾರ 
ಪ್ರವಾದಿವರ್ಯರನ್ನು(ಸ) ನಡೆಸಬಯಸಿದ್ದ ಕೆಲವು ಮಂದಿ ಮಾತ್ರ ಆ ತಪ್ಪನ್ನು ಮಾಡಿದ್ದರು. ಸತ್ಯವಿಶ್ಪಾಸಿಗಳ ಕೂಟವು ನೇರ 
ಮಾರ್ಗದಲ್ಲಿ ಸ್ಥಿರವಾಗಿರಲು ಕಾರಣವೇನೆಂದರೆ. ಅಲ್ಲಾಹನು ತನ್ನ ಅನುಗ್ರಹದಿಂದ ಈಮಾನಿನ ನಡವಳಿಕೆಯನ್ನು ಅವರಿಗೆ 
ಮನಮೆಚ್ಚುವಂತೆ ಮಾಡಿರುವನು ಮತ್ತು ಅವರು ಸತ್ಕನಿಷೇಧ ಹಾಗೂ ಅವಿಧೇಯತೆಯ ಬಗ್ಗೆ ಜಿಗುಪ್ಸೆಪಡುವಂತೆ ಮಾಡಿರುವನು. 

11. ಅರ್ಥಾತ್‌- ಅಲ್ಲಾಹನ ಈ ಅನುಗ್ರಹವು ಕುರುಡು ಎತರಣೆಯೇನೂ ಅಲ್ಲ. ಅವನು ಈ ಅನುಗ್ರಹವನ್ನು ಯಾರಿಗೆ 
ನೀಡುವುದಿದ್ದರೂ ತನ್ನ ಯುಕ್ತಿ ಮತ್ತು ಜ್ಞಾನದ ಆಧಾರದಲ್ಲಿ, ಅರ್ಹತೆಯುಳ್ಳವರಿಗೆ ಮಾತ್ರ, ನೀಡುತ್ತಾನೆ. 


12. ಇಲ್ಲಿ- "ಸತ್ಯವಿಶ್ವಾಸಿಗಳಲ್ಲಿ ಎರಡು ಗುಂಪುಗಳು ಪರಸ್ಪರ ಜಗಳಾಡಿದಾಗ” ಎನ್ನಲಿಲ್ಲ, "ಸತ್ಯವಿಶ್ವಾಸಿಗಳಲ್ಲಿ ಎರಡು ಗುಂಪುಗಳು 
ಪರಸ್ಪರ ಜಗಳಾಡಿದರೆ" ಎನ್ನಲಾಗಿದೆ. ಈ ಪದಗಳಿಂದ ಸ್ವಯಂ ವ್ಯಕ್ತವಾಗುವಂತೆ, ಪರಸ್ಪರ ಜಗಳಾಡುವುದು ಮುಸ್ಲಿಮರ ದಿನಚರಿಯಲ್ಲ 
ಮತ್ತು ಆಗಿರಲೂ ಬಾರದು. .ಅಲ್ಲದೆ, ಸತ್ಯವಿಶ್ವಾಸಿಗಳಾಗಿರುತ್ತಾ ಅವರು ಪರಸ್ಪರ ಜಗಳಾಡುವರೆಂದು ನಿರೀಕ್ಷಿಸಲಿಕ್ಕೂ ಸಾಧ್ಯವಲ್ಲ. 
ಒಂದು ವೇಳೆ ಅಂತಹ ಸನ್ನಿವೇಶ ಬಂದು ಬಿಟ್ಟಿರೆ ಮುಂದೆ ವಿವರಿಸಲಾಗುವ ಕಾರ್ಯವಿಧಾನವನ್ನು ಅನುಸರಿಸಬೇಕು. ಮಾತ್ರವಲ್ಲದೆ 
ಗುಂಪಿಗೂ 'ಫಿರ್ಕಃ' ಎಂಬುದರ ಬದಲಿಗೆ "ತಾಯಿಫ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಅರಬೀ ಭಾಷೆಯಲ್ಲಿ 'ಫಿರ್ಕಳ ಎಂಬುದರ 
ಬದಲಿಗೆ 'ತಾಯಿಫ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಅರಬೀ ಭಾಷೆಯಲ್ಲಿ 'ಫಿರ್ಕಃ' ಎಂದು ದೊಡ್ಡ ಸಮೂಹಕ್ಕೆ ಹೇಳಲಾಗುತ್ತದೆ. 
'ತಾಯಿಫ' ಎಂದು ಸಣ್ಣ ಗುಂಪಿಗೆ ಹೇಳಲಾಗುತ್ತದೆ. ಇದರಿಂದಲೂ ವ್ಯಕ್ತವಾಗುವುದೇನೆಂದರೆ, ಅಲ್ಲಾಹನ ದೃಷ್ಟಿಯಲ್ಲಿ ಇದೊಂದು 
ಅಪ್ರಿಯಕರ ಸ್ಥಿತಿಯಾಗಿದ್ದು, ಮುಸ್ಲಿಮರ ದೊಡ್ಡ ಸಮೂಹಗಳು ಇಂತಹ ಸ್ಥಿತಿಗೆ ಒಳಗಾಗಬಹುದೆಂಬ ನಿರೀಕ್ಷೆ ಇರಬಾರದು. 

13. ಪ್ರಸ್ತುತ ಎರಡೂ ಗುಂಪುಗಳಿಗೆ ಸೇರದ ಮತ್ತು ಅವರಿಬ್ಬರ ಮಧೆ ಸಂಧಾನ ಯತ್ನ ನಡೆಸಬಲ್ಲ ಎಲ್ಲ ಮುಸ್ಲಿಮರು 
ಇದರ ಅಭಿಸಂಬೋಧಿತರಾಗಿದ್ದಾರೆ. ۱ 

14. ಇದರಿಂದ ತಿಳಿಯುವುದೇನೆಂದರೆ ಈ ಹೋರಾಟದ ಉದ್ದೇಶ ಅತಿರೇಕವಸಗಿದವರನ್ನು ಅವರು ಅಲ್ಲಾಹನ 
ಆಜ್ಞೆಯೆಡೆಗೆ ಮರಳುವಂತೆ ನಿರ್ಬಂಧಿಸುವುದಾಗಿದೆಯೇ ಹೊರತು, ಅತಿರೇಕವೆಸಗಿದ್ದಕ್ಕಾಗಿ ಅವರನ್ನು ಶಿಕ್ಸಿಸುವುದು ಉದ್ದೇಶವಲ್ಲ. 
ಅಲ್ಲಾಹನ ಆಜ್ಞೆಯೆಡೆಗೆ ಮರಳುವುದೆಂದರೆ ದಿವ್ಯಗ್ರಂಥ ಮತ್ತು ಪ್ರವಾದಿಚರ್ಯೆಯ ಪ್ರಕಾರ ಯಾವುದು ಸತ್ಯವೋ ಅದನ್ನು 
ಸ್ವೀಕರಿಸಲು ಈ ಬಂಡುಗಾರ ಗುಂಪು ಸಿದ್ಧವಾಗುವುದು. | 

15. ಅರ್ಥಾತ್‌- ಅತಿರೇಕವೆಸಗುತ್ತಿರುವವರನ್ನು ಅತಿರೇಕವೆಸಗಲು ಬಿಡುವುದು, ಅತಿರೇಕವೆಸಗಲ್ಪಟ್ಟವನನ್ನು ಅವನ ಪಾಡಿಗೆ 
ಬಿಟ್ಟು ಬಿಡುವುದು ಅಥವಾ ಮರ್ದಕನಿಗೆ ಸಹಾಯ ಮಾಡುವುದೂ ಮುಸ್ಲಿಮರಿಗೆ ಭೂಷಣವಲ್ಲ. ಜಗಳಾಡುವ ಗುಂಪುಗಳೊಳಗೆ 
ರಾಜಿ ಮಾಡಿಸುವ ಎಲ್ಲ ಪ್ರಯತ್ನಗಳೂ ವಿಫಲವಾದರೆ, ಆ ಬಳಿಕ ಅವರು, ಆ ಪೈಕಿ ಸರಿದಾರಿಯಲ್ಲಿರುವವರಾರು ಮತ್ತು ತಪ್ಪುಗಾರರು 
ಯಾರು ಎಂಬುದನ್ನು ನೋಡಬೇಕು. ಸರಿದಾರಿಯಲ್ಲಿರುವವರನ್ನು ಬೆಂಬವಿಸಬೇಕು ಮತ್ತು ಮರ್ದಕನ ವಿರುದ್ಧ ಹೋರಾಡಬೇಕು. 
ಈ ಹೋರಾಟವನ್ನು ಅಲ್ಲಾಹನೇ ಆದೇಶಿಸಿರುವುದರಿಂದ ಇದು ವಾಜಿಬ್‌(ಕಡ್ಡಾಯ) ಆಗಿದೆ ಮತ್ತು ಜಿಹಾದ್‌ನಲ್ಲಿ ಸೇರುತ್ತದೆ. 
ತಮ್ಮ ಬಲವನ್ನು ಪ್ರಯೋಗಿಸಿ ಅತಿರೇಕವನ್ನು ನಿವಾರಿಸಲು ಶಕ್ತರಾಗಿರುವವರು ಮಾತ್ರ ಈ ಅದೇಶದ ಅಭಿಸಂಬೋಧಿತರಾಗಿದ್ದಾರೆ. 


' ಕಾಂಡ-26 


746 ಕುರ್‌ಆನ್‌ ಮ್ಯಾಖ್ಯಾನ 


fay FA ರ್‌”‏ $2 ری >< اون و 
عكإلما المَؤْمِنُون اخوۃ REA AE‏ 


اصو سے مو 


5 ಹ LVR SM GEES کلک‎ 413 
کنا‎ ಬಾದಿತ 2G ج2‎ 7 
GL) ALU ولا تَاَذا‎ KEE IG 


ಅವರು ಮರಳಿ fe ಅವರ ಮಧ್ಯೆ ನ್ಯಾಯಪೂರ್ಣ ಸಂಧಾನ ಮಾಡಿಸಿ ಬಿಡಿರಿ* ಮತ್ತು 2ت‎ 
ಪಾಲಿಸಿರಿ. ಅಲ್ಲಾಹನು ನ್ಯಾಯ ಪರಿಪಾಲಕರನ್ನು ಪ್ರೀತಿಸುತ್ತಾನೆ.” ಸತ್ಮವಿಶ್ವಾಸಿಗಳ೦ತು ಪರಸ್ಪರ 
ಸಹೋದರರು. ಆದುದರಿಂದ ನಿಮ್ಮ ಸಹೋದರರ ನಡುವೆ ಸಂಬಂಧಗಳನ್ನು ಸರಿಪಡಿಸಿರಿಕ ಮತ್ತು 
ಅಲ್ಲಾಹನಿಗೆ ಭಯಪಡಿರಿ. ನಿಮ್ಮ ಮೇಲೆ ಕೃಷೆ ತೋರಲಾಗುವುದೆಂದು ನಿರೇಕ್ಷಿಸಬಹುದು. 

(11) ಸತ್ಮವಿಶ್ವಾಸಿಗಳೇ”, ಪುರುಷರು ಇತರ ಪುರುಷರನ್ನು ಪರಿಹಾಸ್ಮ ಮಾಡಬಾರದು. 
ಅವರು ಇವರಿಗಿಂತ ಉತ್ತಮರಿರಲೂಬಹುದು ಮತ್ತು ಸ್ತ್ರೀಯರು ಇತರ ಸ್ತ್ರೀಯರನ್ನೂ 
ಪರಿಹಾಸ್ಮ ಮಾಡಬಾರದು. ಅವರು ಇವರಿಗಿಂತ ಉತ ತ್ರಮರಿರಲೂಬಹುದು.* ಪರಸ್ಪರರನ್ನು ನಿಂದಿಸ 


16. ಕೇವಲ ಸಂಧಾನವಲ್ಲ. ನ್ಯಾಯದೊಂದಿಗೆ ಸಂಧಾನ ಮಾಡಿಸಬೇಕೆಂದು ಅಜ್ಞಾಪಿಸಲಾಗಿದೆ. ಅಲ್ಲಾಹನ ದೃಷ್ಟಿಯಲ್ಲಿ, 
ಸತ್ಯಾಸತ್ಯಗಳ ವೃತ್ಕಾಸವನ್ನು ಕಡೆಗಣಿಸಿ, ಕೇವಲ ಯುದ್ದವನ್ನು ನಿಲ್ಲಿಸಲಿಕ್ಕಾಗಿ ನಡೆಸುವ ಸಂಧಾನಕ್ಕೆ ಯಾವ ಬೆಲೆಯೂ ಇಲ್ಲ 
ಎಂದು ಇದರಿಂದ ತಿಳಿದು ಬರುತ್ತದೆ. 

17. ಈ ಸೂಕ್ತವು ಮುಸ್ಲಿಮರೊಳಗಿನ ಪರಸ್ಪರ ಯುದ್ದದ ಕುರಿತು ಧರ್ಮಶಾಸ್ತ್ರದಲ್ಲಿರುವ ನಿಯಮದ ಮೂಲವಾಗಿದೆ. 
ಒಂದು ಹದೀಸ್‌ನ ಹೊರತು, ಈ ನಿಯಮವನ್ನು ವಿವರಿಸುವ ಬೇರಾವುದೇ ಅಂಶವು ಪ್ರವಾದಿವರ್ಯರ(ಸ) ಚರ್ಯೆಯಲ್ಲಿ 
ಸಿಗುವುದಿಲ್ಲ. ಏಕೆಂದರೆ 'ಅದರ ವಿಧಿಗಳ ವಿವರಣೆಗಳು ಪ್ರವಾದಿವರ್ಯರ(ಸ) ಮಾತು ಕೃತಿಗಳಿಂದ ವ್ಯಕ್ತವಾಗಲು, ಅವರ ಕಾಲದಲ್ಲಿ 
ಮುಸ್ಲಿಮರ ನಡುವೆ ಎಂದೂ ಪರಸ್ಪರ ಯುದ್ಧ, ನಡೆದದ್ದೇ ಇಲ್ಲ. ಈ ನಿಯಮದ ಅಧಿಕೃತ ವ್ಯಾಖ್ಯಾನವು ಹ.ಅಲೀಯವರ(ರ) 
ಖಲಾಫತ್‌ನ ಕಾಲದಲ್ಲಿ ಮುಸ್ಲಿಮರ ನಡುವೆ ಯುದ್ದಗಳು ಸಂಭವಿಸಿದಾಗ ಪ್ರಕಟವಾಯಿತು. ಆಗ ಹೆಚ್ಚಿನ ಸಂಖ್ಯೆಯಲ್ಲಿ 
ಸಹಾಬಿಗಳು ಉಪಸ್ಥಿತರಿದ್ದುದರಿಂದ ಅವರ ನಡವಳಿಕೆ ಮತ್ತು ಅವರು ತಿಳಿಸಿದಂತಹ ಆದೇಶಗಳಿಂದಾಗಿ, ಇಸ್ಲಾಮೊ ಕಾನೂನಿನ 
ಈ ಭಾಗದ ಸವಿಸ್ತಾರ ಸಂಹಿತೆಯು ಕ್ರೋಢೀಕೃತವಾಯಿತು. ವಿಶೇಷವಾಗಿ ಹರ್ರುತ್‌ ಅಲೀಯವರ(ರ) ಆದರ್ಶವು ಈ ವಿಷಯದಲ್ಲಿ 
ಕರ್ಮಶಾಸ್ತ್ರಜ್ನರಿಗೆ ನಿಜವಾದ ಆಧಾರವಾಗಿದೆ. 

18. ಈ ಸೂಕ್ತವು ಜಗತ್ತಿನ ಸಕಲ ಮುಸ್ಲಿಮರ ಮಧ್ಯೆ ವಿಶ್ವಮಟ್ಟದ ಒಂದು ಭ್ರಾತೃತ್ವವನ್ನು ಸ್ಥಾಪಿಸುತ್ತದೆ. ಲೋಕದ 
"ಬೇರಾವುದೇ ಮತ ಅಥವಾ ಧರ್ಮದ ಅನುಯಾಯಿಗಳಲ್ಲಿ ಮುಸ್ಲಿಮರಲ್ಲಿ, ರುವಂತಹ ಸಹೋದರ ಭಾವವಿಲ್ಲ. ಇದು ಈ ಸೂಕ್ತದ 
ಫಲವಾಗಿದೆ. ಈ ಆಜ್ಞೆಯ ಮಹತ್ವ ಹಾಗೂ ಇದರ ಬೇಡಿಕೆಗಳನ್ನು ಪ್ರವಾದಿವರ್ಯರು(ಸ) ತಮ್ಮ ಅನೇಕ ವಚನಗಳಲ್ಲಿ 
ವಿವರಿಸಿದ್ದು, ಅವುಗಳಿಂದ ಇದರ ಸಂಪೂರ್ಣ ತಿರುಳನ್ನು ತಿಳಿಯಬಹುದಾಗಿದೆ. 

19. ಹಿಂದಿನ ಎರಡು ಸೂಕ್ತಗಳಲ್ಲಿ ಮುಸ್ಲಿಮರ ಪರಸ್ಪರ ಕಲಹಗಳ ಕುರಿತು ಅಗತ್ಯವುಳ್ಳ ಮಾರ್ಗದರ್ಶನ ನೀಡಿದ ಬಳಿಕ 
ಮುಂದಿನ ಎರಡು ಸೂಕ್ತಗಳಲ್ಲಿ ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಪರಸ್ಪರ ಸಂಬಂಧಗಳನ್ನು ಕೆಡಿಸುವಂತಹ ದೊಡ್ಡದೊಡ್ಡ 
ಕೆಡುಕುಗಳನ್ನು ತೊಡೆದು ಹಾಕಲು ಆದೇಶಿಸಲಾಗಿದೆ. : 

20. ಪರಿಹಾಸ್ಕವೆಂದರೆ ಮಾತಿನಿಂದ ಆಡುವ ಪರಿಹಾಸ್ಮ ಮಾತ್ರವಲ್ಲ, ಅನುಕರಣೆ ಮಾಡಿ ತೋರಿಸುವುದು, ಯಾರ 
ಕಡೆಗಾದರೂ ಬೆರಳು ತೋರಿಸಿ ಏನಾದರೂ ವ್ಯಂಗ್ಯ ಸೂಚಿಸುವುದು, ಅವರ 'ಮಾತು, ಕೆಲಸ, ರೂಪ ಅಥವಾ ಉಡುಪುಗಳನ್ನು 
جا‎ ನಗುವುದು ಅಥವಾ ಇತರರು ನಗುವಂತೆ ಅವರ ಯಾವುದಾದರೂ ಕೊರತೆ ಅಥವಾ ದೋಷಗಳ ಕಡೆಗೆ ಜನರ 


ಕಾಂಡ-26 


49. ಹುಜುರಾತ್‌ 747 


BA SIERO من‎ AE EI SY بد‎ 


ಬೇಡಿರಿ: ಮತ್ತು : ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸಛಿನಿಂದ ' ಕರೆಯಬೇಡಿರಿ. 3: ಪತ್ಯವಿಶ್ವಾಸ 
ಸ್ವೀಕರಿಸಿದ ಬಳಿಕ ಕರ್ಮಬ್ರಷ್ಟಕೆಯಲ್ಲಿ ಹೆಸರು ಗಳಿಸುವುದು ಬಹಳ ಕೆಟ್ಟ نتم‎ ಈ ನಿಲುಮೆಯನ್ನು 
ತೊರೆಯದವರು ಅಕ್ರಮಿಗಳಾಗಿರುವರು. 


ಗಮನ ಸೆಜಿಯುವುದು, ತಮಾಷೆ ಮಾಡುವುದು ಇವೆಲ್ಲ ಪರಿಹಾಸ್ಯ ಮಾಡುವುದರಲ್ಲಿ ಸೇರುತ್ತದೆ. ನಿಜವಾಗಿ. ಒಬ್ಬನು 
ಇನ್ನೊಬ್ಬನನ್ನು ಯಾವ ರೀತಿಯಲ್ಲೂ ಹಂಗಿಸಬಾರದು ಅಥವಾ ಲೇವಡಿ ಮಾಡಬಾರದು ಎಂಬುದೇ ಈ ಆದೇಶದ 
ಇಂಗಿತವಾಗಿದೆ. ಇಸ್ಲಾಮ್‌, ಮಿಶ್ರ ಕೂಟಗಳಿಗೆ ಮಾನ್ಮತೆಯನ್ನೇ ಕೊಡುವುದಿಲ್ಲವಾದ್ದರಿಂದ ಇಲ್ಲಿ ಸ್ತ್ರೀಯರು ಮತ್ತು 
ಪುರುಷರ ಬಗ್ಗೆ ಪ್ರತೃಪ್ರತ್ಯೇಕವಾಗಿ " ಪ್ರಸ್ತಾಪಿಸಲಾಗಿದೆ. ಸಾಮಾನ್ಯವಾಗಿ ಪರಸ್ಸರ ಲೇವಡಿ ಮಾಡುವ ಕಾರ್ಯವು ಅನೌಪಚಾರಿಕ 
ಕೂಟಗಳಲ್ಲಿ ನಡೆಯುತ್ತದೆ. ನಿಕಟ ಸಂಬಂಧಿಗಳಲ್ಲದ ಸ್ತ್ರೀ ಪುರುಷರು ಒಂದೇ ಕೂಟದಲ್ಲಿ ಸೇರಿಕೊಂಡು ಪರಸ್ಪರ ಹಾಸ್ಕ, 
ಅಣಕಗಳ ಮಾತುಗಳನ್ನಾಡುವ ಅವಕಾಶವನ್ನೇ ಇಸ್ಲಾಮ್‌ ಕೊಟ್ಟಿರುವುದಿಲ್ಲ. ಆದುದರಿಂದ ಒಂದು ಮುಸ್ಲಿಮ್‌ ಸಮಾಜದಲ್ಲಿ 
ಒಂದೇ ಕೂಟದಲ್ಲಿ ಪುರುಷನು ಪರಸ್ತ್ರೀಯರನ್ನು ಅಣಕಿಸುವುದನ್ನು 'ಮತ್ತು ಸ್ತ್ರೀಯರು ಪರಪುರುಷರನ್ನು ಗೇಲಿ 
ಮಾಡುವರೆಂಬುದನ್ನು ಊಹಿಸಲೂ ಸಾಧ್ಯವಿಲ್ಲ. 

21. ಮೂಲದಲ್ಲಿ 'ಲಮ್ಮ್‌' ಎಂಬ "ಪದ ಪ್ರಯೋಗವಾಗಿದೆ. ಅದರಲ್ಲಿ ನಿಂದೆ ಮಾತ್ರವಲ್ಲದೆ ಇತರ ಅನೇಕ 
ಅರ್ಥಗಳೂ ಒಳಗೊಂಡಿವೆ. ಉದಾ: ಮನನೋಯಿಸುವ ಮಾತು, ವ್ಯಂಗ್ಯ, ದೋಷಾರೋಪಣೆ, ವೃಥಾ ಆಕ್ಸೇಪ, ದೋಷ 
ಹುಡುಕ ಹೇಳುವುದು, ವ್ಯಕ್ತವಾಗಿ, ಗುಪ್ತವಾಗಿ ಅಥವಾ ಸೂಚ್ಯವಾಗಿ ಇತರರನ್ನು ನಿಂದಿಸುವುದು- ಇವೆಲ್ಲಾ ಪರಸ್ಪರ 
ಸಂಬಂಧಗಳನ್ನು ಹಾಳುಗೆಡವಲು ಹಾಗೂ ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಲು ಕಾರಣವಾಗುವುದರಿಂದ ಇವುಗಳನ್ನು 
ನಿಷಿದ್ಧೆಗೊಳಿಸಲಾಗಿದೆ. 'ಲಾ ಯಲ್‌ಮಿರು ಬಲ್‌ಳುಕುಂ ಬಲ್‌ಳಾ(ಒಬ್ಬರು ಇನ್ನೊಬ್ಬರನ್ನು ನಿಂದಿಸಬೇಡಿ) ಎನ್ನುವ ಬದಲು 
"ಲಾ ತಲ್ಮಿರೂ ಅಂಪುಸಕುಂ"(ನೀವು ನಿಮ್ಮನ್ನು ನಿಂದಿಸಬೇಡಿ) ಎಂಬ ಪದಗಳನ್ನು ಬಳಸಿರುವುದು ದೇವವಾಣಿಯ ವಿಶಿಷ್ಟ 
ಶೈಲಿಯಾಗಿದೆ. ಇತರರನ್ನು ನಿಂದಿಸುವವನು ಆ ಮೂಲಕ ಸ್ವತಃ ತನ್ನನ್ನೇ ನಿಂದ್ಯನಾಗಿ ಮಾಡುತ್ತಾನೆ ಎಂಬ ಅರ್ಥವು 
ಇದರಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

2. ಈ ಆಜ್ಞೆಯ ಇಂಗಿತವೇನೆಂದರೆ- ಯಾವುದೇ ವ್ಯಕ್ತಿಯನ್ನು ಆತನಿಗೆ ಅಪ್ರಿಯವಾಗುವಂತಹ ಮತ್ತು ಅವನಿಗೆ 
ನಿಂದೆ ಅಥವಾ ಅಪಮಾನವಾಗುವಂತಹ ಹೆಸರಿನಿಂದ ಕರೆಯಬಾರದು ಅಥವಾ' ಯಾರಿಗೂ ಅಂತಹ ಬಿರುದು ನೀಡ 
ಬಾರದು. ಉದಾ: ಯಾರನ್ನಾದರೂ ಫಾಸಿಕ್‌(ಕರ್ಮಭ್ರಷ್ಟ) ಅಥವಾ ಮುನಾಫಿಕ್‌(ಕಪಟವಿಶ್ವಾಸಿ) ಎಂದು ಕರೆಯುವುದು 
ಕುಂಟ, ಕುರುಡ, ಒಕ್ಕಣ್ಣನೆನ್ನುವುದು, ಯಾರನ್ನಾದರೂ ಅವನ ಸ್ವಂತದ, ತಂದೆ ತಾಯಿಗಳ ಅಥವಾ ಮನೆತನದ 
ಯಾವುದಾದರೂ ದೋಷದ ಹೆಸರಿನಿಂದ ಕರೆಯುವುದು, ಮುಸ್ಲಿಮನಾದ ಮೇಲೆ ಅವನ ಹಿಂದಿನ ಮತದ ಆಧಾರದಲ್ಲಿ 
| ಯಹೂದಿ ಅಥವಾ ಕ್ರೈಸ್ತನೆಂದು ಕರೆಯುವುದು. ಯಾವುದಾದರೂ ವ್ಯಕ್ತಿ, ಕುಟುಂಬ, ಮನೆತನ ಅಥವಾ ಪಂಗಡಕ್ಕೆ ಅದರ 
ಬಗ್ಗೆ 'ನಿಂದೆ ಅಥವಾ ಅಪಮಾನದ ಅಂಶವಿರುವಂತಹ ಹೆಸ ರಿಡುವುದು. ಮೇಲ್ನೋಟಕ್ಕೆ ಕೆಟ್ಟದಾಗಿ ಕಂಡರೂ ಅಪಮಾನಿಸುವ 
ಉದ್ದೇಶವಿಲ್ಲ. ದಂತಹ ಹಾಗೂ ಸಂಬಂಧಪಟ್ಟಿ ಜನರನ್ನು ಗುರುತಿಸಲು ಸಹಾಯಕವಾದ ಬಿರುದುಗಳಿಂದ ಕರೆಯುವುದು ಈ 

ಆಜ್ಞೆಯಿಂದ ಹೊರತಾಗಿದೆ. ಉದಾ:- ಅಂಧ ವೈದ್ಯರು. ಇದರ ಉದ್ದೇಶವು ಪರಿಚಯಪಡಿಸುವುದೇ ವಿನಾ ನಿಂದೆಯಲ್ಲ. 
23. ಅರ್ಥಾತ್‌- ಒಬ್ಬನು ಸತ್ಯವಿಶ್ವಾಸಿಯಾಗಿದ್ದೂ ಅವನ ಬಾಯಿಯಿಂದ ಬಯ್ಗಳು, ಅಶ್ಲೀಲ ಮಾತುಗಳು ಹೊರಟರೆ, 
ಅದು ಆತನ ಮಟ್ಟಿಗೆ ಅತ್ಯಂತ ನಾಚಿಕೆಗೇಡಿನ ವಿಷಯವಾಗಿರುತ್ತದೆ. ಒಬ್ಬ ಸತ್ಯನಿಷೇಧಿಯು ಇತರರನ್ನು ಪರಿಹಾಸ್ಕ 
ಮಾಡುವುದರಲ್ಲಿ, ಮೂದಲಿಸುವುದರಲ್ಲಿ ಮತ್ತು ಇತರರಿಗೆ ಅಡ್ಡ ಹೆಸರುಗಳನ್ನಿಡುವುದರಲ್ಲಿ ಪ್ರಸಿದ್ದಿ ಪಡೆದಿದ್ದರೆ ಅದು 
ಮಾನವೀಯತೆಯ ದೃಷ್ಟಿಯಿಂದ ಒಂದು ಒಳ್ಳೆಯ ಪ್ರಸಿದ್ದಿ ಅಲ್ಲವಾದರೂ ಅದು ಅವನ ಸತ್ಮನಿಷೇಧಕ್ಕೆ ಭೂಷಣವಾದಂತಹ 

ಪ್ರಸಿದ್ದಿಯಾಗಿದೆ. ಆದರೆ ಒಬ್ಬ ವ್ಯಕ್ತಿ ಅಲ್ಲಾಹ್‌, ರಸೂಲ್‌ ಮತ್ತು ಪರಲೋಕದ ಮೇಲೆ ಎಶ್ವಾಸವಿರಿಸಿದ ಬಳಿಕ ಅವನು 


ೈಕ್ತಿ, 


ಇಂತಹ ನೀಚಕಾರ್ಯಗಳಲ್ಲಿ ಹೆಸರು ಗಳಿಸಿದರೆ ಅವನ ಮಟ್ಟಿಗೆ ಅದಕ್ಕಿಂತ ದೊಡ್ಡ ಅಪಮಾನ ಬೇರೆ ಇಲ್ಲ. 


ಕಾಂಡ-26 


748 ಕುರ್‌ಆನ್‌ ವ್ಯಾಖ್ಯಾನ 


اس نج ۶7 اس میٹ 4[ Vs‏ رم سے 

جینبوا MS‏ بن ಸ 13255 Y $2 see dc‏ رھ 45 
سم“ و سم 
بحضکر ಸನ‏ کو 3 AE‏ 5 1ک دس۔ کے دو ودرسے کے 
ಹ pes i‏ نع ایز تا رن ٹوا 


21 


(12) ಸತ್ಮವಿಶ್ವಾಸಿಗಳ ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ ಕೆಲವು 
ಗುಮಾನಿಗಳು ಪಾಪವಾಗಿವೆ* ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ ಯಾರೂ ಯಾರ ಬಗ್ಗೆಯೂ 
ಪರದೂಷಣೆ ಮಾಡಬಾರದು.* ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು | 


24. ಗುಮಾನಿಯಿಂದ ಸಂಪೂರ್ಣವಾಗಿ ತಡೆಯಲಾಗಿಲ್ಲ. ಬಹಳ ಹೆಚ್ಚು ಗುಮಾನಿ ಮಾಡುವುದರಿಂದ ಮತ್ತು ಎಲ್ಲ 
ಬಗೆಯ ಊಹೆಗಳನ್ನೂ ಅನುಸರಿಸುತ್ತಾ ಹೋಗುವುದರಿಂದ ತಡೆಯಲಾಗಿದೆ. ಕೆಲವು ಗುಮಾವಿಗಳು ಪಾಪವಾಗಿರುತ್ತವೆಂಬುದೇ 
ಇದಕ್ಕೆ ಕಾರಣ ಎಂದೂ ತಿಳಿಸಲಾಗಿದೆ. ಇನ್ನೊಬ್ಬರ ಬಗ್ಗೆ ವೃಥಾ ದುರಭಿಪ್ರಾಯ ತಾಳುವುದು, ಇನ್ನೊಬ್ಬರ ಬಗ್ಗೆ 
ಅಭಿಪ್ರಾಯ ತಾಳುವಾಗ ಯಾವಾಗಲೂ ದುರಭಿಪ್ರಾಯದಿಂದಲೇ ಪ್ರಾರಂಭ ಮಾಡುವುದು, ಒಬ್ಬ ವೃಕ್ತಿ ಮೇಲ್ನೋಟಕ್ಕೆ 
ಶಿಷ್ಟ ಹಾಗೂ ಉತ್ತಮನಾಗಿದ್ದರೂ ಅವನ ಬಗ್ಗೆ ದುರಭಿಪ್ರಾಯ ತಾಳುವುದು- ಇವು ನಿಜವಾಗಿ ಪಾಪಕರವಾದ ಗುಮಾದಿ 
ಗಳಾಗಿವೆ. ಇದೇ ರೀತಿ ಒಬ್ಬನ ಒಂದು ಮಾತು ಅಥವಾ ಕೃತಿಯು ಒಳ್ಳೆಯದಾಗಿರುವ ಅಥವಾ ಕೆಟ್ಟದಾಗಿರುವ ಸಮಾನ 
ಸಾಧ್ಮತೆ ಇರುವಾಗ, ನಾವು ಅಪನಂಬಿಕೆ ತೋರಿಸಿ ಅದು ಕೆಟ್ಟದು ಎಂದು ತೀರ್ಮಾನಿಸಿ ಬಿಡುವುದು ಕೂಡಾ ಪಾಪವಾಗಿದೆ. 
ಉದಾ; ಒಬ್ಬ ವ್ಯಕ್ತಿ ಒಂದು ಸಭೆಯಿಂದ ಹೊರಬಂದು ತನ್ನ ಚಪ್ಪಲಿಯ ಬದಲು ಬೇರೊಬ್ಬನ ಚಪ್ಪಲಿಯನ್ನು ಧರಿಸಿಕೊಂಡು 
ಹೊರಟರೆ ಅವನು ಚಪ್ಪಲಿ ಕದಿಯುವ “ಉದ್ದೇಶದಿಂದಲೇ ಹೀಗೆ ಮಾಡಿದ್ದಾನೆಂದು ಹೇಳುವುದು. ವಾಸ್ತವದಲ್ಲಿ ಇದು 
ಕೇವಲ ಮರೆವಿನಿಂದಾಗಿ ಸಂಭವಿಸಿರಲಿಕ್ಕೂ ಸಾಧ್ಯವಿದೆ. ಅದರೂ ನಾವು ಒಳ್ಳೆಯ ಸಾಧ್ಯ ತೆಯನ್ನು ಬಿಟ್ಟು ಕೆಟ್ಟ ಸಾಧ್ಯತೆಯನ್ನೇ 
ಅಂಗೀಕರಿಸಿಕೊಂಡರೆ ಇದನ್ನು ಕೆಟ್ಟ ಗುಮಾನಿ ಅಥವಾ ದುರಭಿಪ್ರಾಯವೆಂದೇ ಕರೆಯಬೇಕಾಗುವುದು. 

25.ಅರ್ಥಾತ್‌- ಜನರ ರಹಸ್ಯೆಗಳನ್ನು ಹುಡುಕಬೇಡಿರಿ. ಒಬ್ಬರು ಇನ್ನೊಬ್ಬರ ಹುಳುಕನ್ನು ಹುಡುಕಬಾರದು. ಇತರರ 
ವ್ಯವಹಾರ ಮತ್ತು ಸ್ಥಿತಿಗಳನ್ನು ಶೋಧಿಸುತ್ತ ತಿರುಗಬಾರದು. ಜನರ ಖಾಸಗಿ ಪತ್ರಗಳನ್ನು ಓದುವುದು, ಇಬ್ಬರು ಪರಸ್ಪರ 
ಮಾತನಾಡುತ್ತಿರುವಾಗ ಅವರ ಮಾತಿಗೆ ಕಿವಿ ಕೊಡುವುದು, ನೆರೆಯವರ ಮನೆಯೊಳಗೆ ಇಣಿಕಿ ನೋಡುವುದು ವಿವಿಧ ವಿಧಾನಗಳಿಂದ 
ಇತರರ ಗೃಹ ಜೀವನ ಅಥವಾ ಖಾಸಗಿ ವ್ಯವಹಾರಗಳ ಕುರಿತು ತನಿಖೆ ನಡೆಸುವುದು- ಇವೆಲ್ಲವೂ ನಿಷೇಧಿಸಲಾಗಿರುವಂತಹ 
ದೋಷಾನ್ವೇಷಣೆಯಲ್ಲಿ ಸೇರುತ್ತವೆ. ದೋಷಾನ್ವೇಷಣೆಯನ್ನು_ ನಿಷೇಧಿಸುವ, ಈ ಆದೇಶವು ವ್ಯಕ್ತಿಗಳಿಗೆ ಮಾತ್ರವಲ್ಲದೆ ممعہ‎ 
ರಾಷ್ಟ್ರಕ್ಕೂ ಅನ್ವಯಿಸುತ್ತದೆ. ಧರ್ಮಶಾಸ್ತ್ರವು ಇಸ್ತಾಮೊ ಸರಕಾರದ ಮೇಲೆ 'ಕೆಡುಕುಗಳ ಉಚ್ಚಾಟನೆ'ಯ ಕರ್ತವ್ಯ ಹೊರಿಸಿರುವುದರ 
ಅರ್ಥ, ಅದು ಒಂದು ಗುಪ್ತಚರ ವ್ಯವಸ್ಥೆಯನ್ನು ಸ್ಥಾಪಿಸಿ ಜನರಲ್ಲಿ ಅಡಗಿಕೊಂಡಿರುವ ಕೆಡುಕುಗಳನ್ನೆಲ್ಲ ಹುಡುಕಿ ಹುಡುಕಿ, 
ಬಯಲಿಗೆಳೆದು ಅವರನ್ನು ಶಿಕ್ಷಿಸಬೇಕು ಎಂಬುದಲ್ಲ. ಸರಕಾರವು, ಬಹಿರಂಗವಾಗಿರುವ ಕೆಡುಕುಗಳ ವಿರುದ್ಧ ಮಾತ್ರ ಬಲ 
ಪ್ರಯೋಗಿಸಬೇಕು. ಇನ್ನು ಗುಪ್ತ ಕೆಡುಕುಗಳ ನಿವಾರಣೆಗಾಗಿ, ಶಿಕ್ಷಣ, ಬೋಧನೆ, ಜನತೆಯ ಸಾಮೂಹಿಕ ಜಾಗೃತಿ ಹಾಗೂ 
ತರಬೇತಿಯ ಮೂಲಕ ಒಂದು ನಿರ್ಮಲ ವಾತಾವರಣ ನಿರ್ಮಿಸಲು ಪ್ರಯತ್ನಿಸಬೇಕೇ ಹೊರತು ಗೂಢಚರ್ಯೆಯ ಮೂಲಕ ಅದನ್ನು 
ಸಾಧಿಸುವಂತಿಲ್ಲ. ನಿಜಕ್ಕೂ ಗೂಢಚರ್ಯೆಯ ಅಗತ್ಯ ವುಂಟಾಗು ವಂತಹ ಕೆಲವು ವಿಶೇಷ ಸನ್ನಿವೇಶಗಳು ಮಾತ್ರ ಈ: ನಿಯಮದಿಂದ 
ಹೊರತಾಗಿವೆ. ಉದಾ: ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ವರ್ತನೆಯಲ್ಲಿ ಕೆಡುಕಿನ ಕೆಲವು ವ್ಯಕ್ತ ಸೂಚನೆಗಳು ಕಂಡು 
ಬರುತ್ತಿದ್ದು, ಅವರು ಯಾವುದಾದರೂ ಅಪರಾಧಿ ಕೃತ್ಯವನ್ನು ಎಸಗಲಿದ್ದಾರೆಂಬ ಸಂದೇಹವುಂಟಾದರೆ ಸರಕಾರವು ಅವರ ಬಗ್ಗೆ ತನಿಖೆ 
ನಡೆಸಬಹುದು. ಹಾಗೆಯೇ ಯಾರಾದರೂ ಇನ್ನೊಬ್ಬರ ಬಳಿಗೆ ವಿವಾಹ ಪ್ರಸ್ತಾಪವನ್ನು ಕಳುಹಿಸಬಯಸಿದ್ದರೆ, ಅಥವಾ ಆತನೊಂದಿಗೆ 
ಏನಾದರೂ ವ್ಯವಹಾರ ನಡೆಸಬಯಸಿದ್ದರೆ ಅವನು ತನ್ನ ಸಮಾಧಾನಕ್ಕಾಗಿ ಆ ವ್ಯಕ್ತಿಯ ಸ್ಥಿತಿಗತಿಗಳ ಬಗ್ಗೆ ತನಿಖೆ ನಡೆಸಬಹುದು. 

26. 'ಗೀಬತ್‌'(ಪರನಿಂದೆ, ಹಿಂದಾಡುವುದು) ಎಂದರೆ- "ಒಬ್ಬನ ಕುರಿತು ಅವನಿಗೆ ತಿಳಿದರೆ ಬೇಸರವಾಗುವಂತಹ ಮಾತನ್ನು 
ಅವನ ಅನುಪಸ್ಥಿಶಿಯಲ್ಲಿ ಆಡುವುದು.” ಈ ವಿಶ್ಲೇಷಣೆಯು ಸ್ವತಃ ಪ್ರವಾದಿವರ್ಯರಿಂದ(ಸು ಉಲ್ಲೇಖಿತವಿದೆ. ಮುಸ್ಲಿಮ್‌, ಅಬೂ 
ದಾವೂದ್‌, ತಿರ್ಮಿದಿ, ನಸಾಕಈ ಮತ್ತು ಇತರ ಕೆಲವು ಹದೀಸ್‌ ಸಂಗ್ರಾಹಕರು ಉಲ್ಲೇಖಿಸಿರುವ ಹ. ಅಬೂ ಹುರೈರಾರ(ರ) 
ವರದಿಯ ಪ್ರಕಾರ ಪ್ರವಾದಿಸು) 'ಗೀಬತ್‌' ಅನ್ನು ಈ ರೀತಿ ವರ್ಣಿಸಿರುವರು, "ನೀನು ನಿನ್ನ ಸಹೋದರನ ಕುರಿತು ಅವನಿಗೆ 


ಕಾಂಡ-26 


49. ಹುಜುರಾತ್‌ 749 


ಅಪ್ರಿಯವಾಗುವ ರೀತಿಯಲ್ಲಿ ಪ್ರಸ್ತಾಪಿಸುವುದೇ ಗೀಬತ್‌ ಆಗಿದೆ.” ಆಗ, "ಒಂದು ವೇಳೆ ನಾನು ಹೇಳುವಂತಹ ದೋಷ ನಿಜಕ್ಕೂ 
ಅವನಲ್ಲಿದ್ದರೆ ಅದರ ಕುರಿತು ನಿಮ್ಮ ಅಭಿಪ್ರಾಯವೇನು?" ಎಂದು ಕೇಳಲಾಯಿತು. ಅದಕ್ಕೆ ಪ್ರವಾದಿ(ಸ) ಹೀಗೆ ಉತ್ತರಿಸಿದರು: 
"ಆ ದೋಷ ನಿಜವಾಗಿಯೂ ಅವನಲ್ಲಿ ಇದ್ದರೆ, ನೀನು ಅವನ ಬಗ್ಗೆ 'ಗೀಬತ್‌” - ಮಾಡಿದಂತಾಯಿತು. ಒಂದು ವೇಳೆ ಆ ದೋಷ 
ಅವನಲ್ಲಿ ಇಲ್ಲವೆಂದಾದರೆ ಆಗಂತೂ ನೀನು ಅವನ ಮೇಲೆ ಬುಹ್ತಾನ್‌(ಸುಳ್ಳಾರೋಪ) ಹೊರಿಸಿದಂತಾಯಿತು.”" ಈ ವಚನದಿಂದ 
ತಿಳಿಯುವುದೇನೆಂದರೆ, ಯಾವುದಾದರೂ ವ್ಯಕ್ತಿಯ ಬಗ್ಗೆ ಅವನ ಬೆನ್ನ ಹಿಂದೆ ಸುಳ್ಳಾರೋಪ ಹೊರಿಸುವುದು 'ಬುಹ್ತಾನ್‌' ಆಗಿದೆ 
ಮತ್ತು ನಿಜಕ್ಕೂ ಅವನಲ್ಲಿ ಇರುವಂತಹ ದೋಷಗಳನ್ನು ಹೇಳುವುದು 'ಗೀಬತ್‌' ಆಗಿದೆ. ಇದನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳಿದರೂ 
ಸೂಚ್ಯವಾಗಿ ಹೇಳಿದರೂ ಆದು ನಿಷಿದ್ಧವೇ ಆಗಿದೆ. ಅದೇ ರೀತಿಯಲ್ಲಿ ಇದನ್ನು ಮನುಷ್ಯನು ಬದುಕಿರುವಾಗ ಹೇಳಿದರೂ ಮರಣ 
ಹೊಂದಿದ ಬಳಿಕ ಹೇಳಿದರೂ ಇವೆರಡೂ ಸಮಾನವಾಗಿ ನಿಷಿದ್ಧವಾಗಿವೆ. ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಅಥವಾ ಅವನ 
ಮರಣಾನಂತರ ಅವನ ದೋಷಗಳನ್ನು ಹೇಳಬೇಕಾದ ' ಅಗತ್ಯವುಂಟಾದರೆ, ಶರೀಅತ್‌ನ ದೃಷ್ಟಿಯಲ್ಲಿ ಅದೊಂದು ನೈಜ 
ಅಗತ್ಯವಾಗಿದ್ದರೆ, ' ಗೀಬತ್‌ ಮಾಡದೆ ಆ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲದಿದ್ದರೆ ಮತ್ತು ಗೀಬತ್‌ ಮಾಡದಿದ್ದರೆ ಗೀಬತ್‌ 
ಗಿಂತಲೂ ದೊಡ್ಡ ಕೆಡುಕೇನಾದರೂ ಸಂಭವಿಸುವಂತಹ ಸಾಧ್ಯತೆಯಿದ್ದರೆ ಇಂತಹ ಪರಿಸ್ಥಿತಿ ಮಾತ್ರ ಈ ನಿಷೇಧದಿಂದ ಹೊರತಾಗಿದೆ. 
ಪ್ರವಾದಿವರ್ಯರು(ಸ) ಈ ವಿನಾಯಿತಿಯನ್ನು ತಾತ್ವಿಕವಾಗಿ ಹೀಗೆ ವಿವರಿಸಿರುವರು: "ಒಬ್ಬ ಮುಸ್ಲಿಮನ ಗೌರವದ ಮೇಲೆ 
ಅನ್ಯಾಯವಾಗಿ ಆಕ್ರಮಣ ನಡೆಸುವುದು ಅತಂತ ಕೆಟ್ಟ ಅಕ್ರಮವಾಗಿದೆ."(ಅಬೂ ದಾವೂದ್‌) ಇಲ್ಲಿರುವ 'ಅನ್ಕಾಯವಾಗಿ' ಎಂಬ 
ಪದವು 'ನ್ಯಾಯವಾಗಿ' ಹೀಗೆ ಮಾಡಬಹುದು ಎಂಬುದನ್ನು ಸೂಚಿಸುತ್ತದೆ. ವಿದ್ವಾಂಸರು ಈ ನಿಟ್ಟಿನಲ್ಲಿ ಪ್ರವಾದಿವರ್ಯರ(ಸು) 
ಉದಾಹರಣೆಗಳನ್ನು ಮುಂದಿಟ್ಟು 'ಗೀಬತ್‌'ನ ಈ ಕೆಳಗಿನ ಪ್ರಕಾರಗಳು ಧರ್ಮಸಮ್ಮತವೆಂದು ಸಾರಿರುವರು- 

1) ಮರ್ದನವನ್ನು ನಿವಾರಿಸಲು ಏನಾದರೂ ಮಾಡಬಲ್ಲನೆಂದು ನಿರೀಕ್ಸಿಸಬಹುದಾದ ಯಾವುದೇ ವೃಕ್ತಿಯ ಮುಂದೆ ಒಬ್ಬ 
ಮರ್ದಿತನು ಮರ್ದಕನ ವಿರುದ್ಧ ದೂರು ಸಲ್ಲಿಸುವುದು. 

2) ಸುಧಾರಣೆಯಾಗಬಹುದೆಂಬ ಉದ್ದೇಶದಿಂದ ಯಾವುದಾದರೂ ವ್ಯಕ್ತಿ ಅಥವಾ ಗುಂಪಿನ ದೋಷಗಳ ಬಗ್ಗೆ, ಆ 
ದೋಷಗಳನ್ನು ನಿವಾರಿಸಲು ಏನಾದರೂ ಪ್ರಯತ್ನ ಮಾಡಬಹುದೆಂಬ ನಿರೀಕ್ಸೆ ಇರುವವರ. ಮುಂದೆ. ಪ್ರಸ್ತಾಪಿಸುವುದು. 

3) ಫತ್ವಾ (ಧರ್ಮವಿಧಿ) ಕೇಳುವ ಉದ್ದೇಶದಿಂದ ಯಾವುದಾದರೂ ವ್ಯಕ್ತಿಯ ತಪ್ಪುಕೆಲಸಗಳ ಪ್ರಸ್ತಾಪ ಬರುವಂತಹ 
ಘಟನೆಯನ್ನು, ಮುಪ್ತಿಯ (ಫತ್ಸಾ ನೀಡುವಾತನ) ಮುಂದೆ ವಿವರಿಸುವುದು. 

4) ಯಾವುದಾದರೂ ವ್ಯಕ್ತಿಯ ಅಥವಾ ಕೆಲವು ವೃಕ್ತಿಗಳ ಕೆಡುಕುಗಳ ಬಗ್ಗೆ- ಜನರನ್ನು ನಷ್ಟದಿಂದ ರಕ್ಷಿಸಲಿಕ್ಕಾಗಿ- ಜನರಿಗೆ 
ಎಚ್ಚರಿಕೆ ನೀಡುವುದು. ಉದಾ: ಹದೀಸ್‌ ವರದಿಗಾರರು, ಸಾಕ್ಸಿಗಳು ಮತ್ತು ಗ್ರಂಥಕರ್ತರ ದೌರ್ಬಲ್ಯಗಳನ್ನು ತಿಳಿಸುವುದು ಧರ್ಮ 
ಸಮ್ಮತವಾಗಿರುವುದು ಮಾತ್ರವಲ್ಲದೆ ಅದು ಕಡ್ಡಾಯವೂ ಆಗಿದೆ ಎಂಬ ಬಗ್ಗೆ ಸರ್ವಾನುಮತವಿದೆ. ಏಕೆಂದರೆ ಹಾಗೆ ಮಾಡದೆ 
ಇದ್ದರೆ ಧರ್ಮಶಾಸ್ತ್ರವನ್ನು ತಪ್ಪು ವರದಿಗಳ ಪ್ರಚಾರದಿಂದ, ನ್ಯಾಯಾಲಯಗಳನ್ನು ಅಸ್ಕಾಯದಿಂದ ಮತ್ತು ಸಾರ್ವಜನಿಕರು ಅಥವಾ 
ಜ್ಞಾನಾರ್ಥಿಗಳನ್ನು ದಾರಿಗೆಡಿಸುವುದರಿಂದ ರಕ್ಷಿಸಲು ಸಾಧ್ಯವಾಗದು. ಇದೇ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ನೊಂದಿಗೆ ವಿವಾಹ 
ಸಂಬಂಧ ಸ್ಥಾಪಿಸಲಿಚ್ಛಿಸಿದ್ದರೆ, ಆತನ ನೆರೆಹೊರೆಯಲ್ಲಿ ಮನೆ ತೆಗೆದುಕೊಳ್ಳಬಯಸಿದ್ದರೆ ಅಥವಾ ಯಾರೊಂದಿ ಗಾದರೂ 
ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಬಯಸಿದ್ಧ್ದರೆ ಅಥವಾ ಯಾರ ಮೇಲಾದರೂ ವಿಶ್ವಾಸವಿಟ್ಟು ಆತನಿಗೆ ತನ್ನ, ಸೊತ್ತನ್ನು 
'ಅಮಾನತ್‌' ರೂಪದಲ್ಲಿ ಒಪ್ಪಸಲಿಚ್ಛಿಸಿದ್ದರೆ ಮತ್ತು ಆ ವ್ಯಕ್ತಿ ನಿಮ್ಮಿಂದ ಸಲಹೆ ಕೇಳಿದರೆ ಅವನು ಅಜ್ಞಾನದಿಂದಾಗಿ ಮೋಸ 
ಹೋಗದಂತೆ, ಸಂಬಂಧಪಟ್ಟ ವ್ಯಕ್ತಿಗಳ ಗುಣ-ದೋಷಗಳನ್ನು ಆತನಿಗೆ ತಿಳಿಸಬೇಕಾದುದು ನಿಮ್ಮ ಮೇಲೆ ಕಡ್ಡಾ ಯವಾಗಿದೆ. 

5) ದುರಾಚಾರಗಳನ್ನು ಹಬ್ಬಿಸುವ, ನವೀನಾಚಾರಗಳನ್ನೂ ಪಥಬ್ರಷ್ಟತೆಗಳನ್ನೂ ಪ್ರಚಾರಪಡಿಸುವ ಅಥವಾ ಜನರನ್ನು 
ಧರ್ಮರಾಹಿತ್ಯ, ಅಕ್ರಮ, ಅತ್ಕಾಚಾರಗಳ ಕ್ಲೋಭೆಯಲ್ಲಿ ಸಿಲುಕಿಸುವಂತಹ ವ್ಯಕ್ತಿಗಳ ವಿರುದ್ಧ ಬಹಿರಂಗವಾಗಿ ಸ್ವರವೆತ್ತುವುದು 
ಮತ್ತು ಅವರ ದೋಷಗಳನ್ನು ಟೀಕಿಸುವುದು. 

6 ಒಬ್ಬ ವ್ಯಕ್ತಿಯು ಒಂದು ಕೆಟ್ಟ ಹೆಸರಿನಿಂದಲೇ ಪ್ರಸಿದ್ಧನಾಗಿದ್ದು, ಆ ಕೆಟ್ಟಿ ಬಿರುದಿನ ಹೊರತು ಬೇರಾವುದೇ ಹೆಸರಿ 
ನಿಂದ ಜನರು ಅವನನ್ನು ಗುರುತಿಸಲು ಸಾಧ್ಯವಿಲ್ಲವೆಂದಾದರೆ ಅಂಥವನ ಕುರಿತು ಆ ಬಿರುದನ್ನು ಹೀನೈಸುವ ಉದ್ದೇಶವಲ್ಲದೆ 
ಗುರುತಿಗಾಗಿ ಬಳಸುವುದು. k 

(ವಿವರಗಳಿಗಾಗಿ ನೋಡಿರಿ, ಫತ್‌ಹುಲ್‌ ಬಾರಿ ಭಾಗ- 10 ಪುಟ: 362, ನವವೀ ಅವರ ಶರಹ್‌ ಮುಸ್ಲಿಮ್‌, ಭಾಗ: 
'ತ್ರೀಮುಲ್‌ ಗೀಬ ರಿಯಾದುಸ್ಸಾಲಿಹೀನ್‌, ಭಾಗ-ಮಾ ಯುಬಾಹು ಮಿನಲ್‌ ಗೀಬ್ತ, ಜಸ್ಸಾಸ್‌ರ ಅಹ್ಮಾಮುಲ್‌ ಕುರ್‌ಆನ್‌ 
ಮತ್ತು ರೂಹುಲ್‌ ಮಲನಿ,- "ನಿಮ್ಮಲ್ಲಾರೂ ಇನ್ನೊಬ್ಬರ ಬಗ್ಗೆ ಪರದೂಷಣೆ ಮಾಡಬಾರದು” ಎಂಬ ಸೂಕ್ತದ ವ್ಯಾಖ್ಮಾನ) 

ಈ ಅಪವಾದಗಳನ್ನು ಬಿಟ್ಟರೆ ಉಳಿದಂತೆ, ಯಾರ ಬಗ್ಗೆಯಾದರೂ ಅವರ ಬೆನ್ನ ಹಿಂದೆ ದೂಷಣೆಯ ಮಾತನ್ನಾಡುವುದು 
ಸಂಪೂರ್ಣ ನಿಷಿದ್ಧವಾಗಿದೆ. 2 


ಕಾಂಡ-26 


750 ಕುರ್‌ಆನ್‌ ವ್ಯಾಖ್ಯಾನ 


Kis 35 KILEY AS ۵ ವ RAE pi Ed 
موب و ال پ تی اش آ‎ Kk 
نووا‎ SE SM EAE BS 


ಇಷ್ಟಪಡುವನೇ? ನೀವು ಸ್ವತಃ ಇದನ್ನು ಅಸಹ್ಯಪಡುತ್ತೀರಿ. ಅಲ್ಲಾ ಹನನ್ನು ಭಯಪಡಿರಿ, ಅಲ್ಲಾಹ್‌ 
ಪಶ್ಚಾತ್ತಾಪ ಸ್ವೀಕರಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ಚಿ 

2 ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು. 
ತರುವಾಯ ನೀವು ಪರಸ್ಪರ ಪರಿಚಯಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ಜನಾಂಗಗಳನ್ನೂ ಗೋತ್ರಗಳನ್ನೂ ಮಾಡಿದೆವು. 
ನಿಮ್ಮ ಪೈಕಿ. ಅತ್ಯಧಿಕ ಧರ್ಮನಿಷ್ಠನೇ ವಾಸ್ತವದಲ್ಲಿ ಅಲ್ಲಾ; ಹನ ಬಳಿ ಆತಿ ಹೆಚ್ಚು ಗೌರವಕ್ಕೆ ಪಾತ್ರನು.* 
ನಿಶ್ಚಯವಾಗಿಯೂ ಅಲ್ಲಾಹ್‌ ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ.” 

(14-15) ಈ ಬದವೀಗಳು(ಗ್ರಾವಮೂಣ ಅರಬರು), "ನಾವು ವಿಶ್ವಾಸವಿರಿಸಿಕೊಂಡೆವು" ಎನ್ನುತ್ತಾರೆ.? 
ಅವರೊಡನೆ ಹೇಳಿರಿ; ನೀವು ವಿಶ್ವಾಸವಿರಿಸಲಿಲ್ಲ, ವಾಸ್ತವದಲ್ಲಿ, "ನಾವು ಶರಣಾಗತರಾದೆವು" ಎಂದು, 


27. ಈ ವಾಕ್ಕೆದಲ್ಲಿ ಹಿಂದಾಡುವುದನ್ನು ಮೃತ ಸಹೋದರನ ಮಾಂಸವನ್ನು ಶಿನ್ನುವುದಕ್ಕೆ ಹೋಲಿಸುವ ಮೂಲಕ ಇದು ಅತ್ಯಂತ 
ಘೋರ ಕೃತ್ಯವೆಂಬ ಭಾವನೆಯನ್ನು ಮೂಡಿಸಲಾಗಿದೆ. ಈ ಉದಾಹರಣೆಯನ್ನು ಪ್ರಶ್ನೆಯ ರೂಪದಲ್ಲಿ ಮುಂದಿಟ್ಟು ತಾನು ತನ್ನ 
ಸತ್ತ ಸಹೋದರನ ಮಾಂಸವನ್ನು ತಿನ್ನಲು ಸಿದ್ಧನಿರುವೆನೇ ಎಂದು ಪ್ರತಿಯೊಬ್ಬನೂ ತನ್ನ ಅಂತಣರಣದೊಳೆಗೆ ಕೇಳಿ ನಿರ್ಧರಿಸುವಂತೆ 
ಸೂಚಿಸಲಾಗಿದೆ. ಒಂದು ವೇಳೆ ಇದರ ಉತ್ತರ 'ಇಲ್ಲ' ಎಂದಾಗಿದ್ದರೆ ಮತ್ತು ಇದನ್ನು ಮಾಡಲು ಅವನ ಪ್ರಕೃತಿ ಹೇಸುತ್ತದೆಂದಾದರೆ 
ತನ್ನ ಸತ್ಯವಿಶ್ವಾಸಿ ಸಹೋಡರನ ಅನುಪಸ್ಥಿತಿಯಲ್ಲಿ, ಅವನು ಪ್ರತಿಭಟಿಸಲಾಗದ ಸ್ಥಿತಿಯಲ್ಲಿ ಮತ್ತು ತನ್ನನ್ನು ಅವಮಾನಗೊಳಿಸಲಾಗುತ್ತದೆ 
ಎಂಬ ವಿಷಯವೂ ಅವನಿಗೆ ತಿಳಿಯದಿರುವ ಸ್ಥಿತಿಯಲ್ಲಿ ಅವನ ಮಾನ ಮರ್ಯಾದೆಯ ಮೇಲೆ ದಾಳಿ ಮಾಡಲು ಇಷ್ಟಪಡುವುದಾದರೂ 
ಹೇಗೆ? ಗೀಬತ್‌ ನಿಷಿದ್ಧವಾಗಿರುವುದಕ್ಕೆ, ಅದರಿಂದ ಗೀಬತ್‌(ಪರನಂದೆ)ಗೆ ಒಳಗಾಗುವ ವ್ಯಕ್ತಿಗೆ ಮನ ನೋಯುತ್ತದೆ ಎಂಬುದೇ 
ಮೂಲ ಕಾರಣವಲ್ಲ. ವಾಸ್ತವದಲ್ಲಿ ಗೀಬತ್‌ ಮಾಡಲ್ಪಡುವ ವ್ಯಕ್ತಿಗೆ ಅದು ತಿಳಿದಿರಲಿ, ಇಲ್ಲದಿರಲಿ, ಅವನಿಗೆ ಅದರಿಂದ 
ದುಃಖವಾಗಲಿ, ಆಗದಿರಲಿ, ಯಾವುದೇ ವೃಕ್ತಿಯ ಅನುಪಸ್ತಿತಿಯಲ್ಲಿ ಅವನ ದೂಷಣೆ ಮಾಡುವುದು ವಸ್ತುತಃ ನಿಷಿದ್ದವಾಗಿದೆ. 

28. ಹಿಂದಿನ ಸೂಕ್ತಗಳಲ್ಲಿ ಸತ್ಯವಿಶ್ವಾಸಿಗಳನ್ನು ಅಭಿಸಂಬೋಧಿಸಿ, ಮುಸ್ಲಿಮ್‌ ಸಮಾಜವನ್ನು ಕೆಡುಕುಗಳಿಂದ ರಕ್ಷಿಸಲು 
ಅಗತ್ಯವಾಗಿದ್ದ ನಿರ್ದೇಶಗಳನ್ನು ನೀಡಲಾಗಿತ್ತು. ಈಗ ಈ ಸೂಕ್ತದಲ್ಲಿ ಅಖಿಲ ಮಾನವ ಕೋಟಿಯನ್ನು ಅಭಿಸಂಬೋಧಿಸಿ ಈ 
ಲೋಕದಲ್ಲಿ ಯಾವಾಗಲೂ ವಿಶ್ವವ್ಯಾಪಿ ಅಶಾಂತಿಗೆ ಕಾರಣವಾಗಿರುವ ವರ್ಣ, ಜನಾಂಗ, ಭಾಷೆ, ದೇಶ' ಮತ್ತು ಕುಲದ 
ದುರಭಿಮಾನವೆಂಬ ಮಹಾ ಪಿಡುಗನ್ನು ನಿವಾರಿಸಲಾಗಿದೆ. ಈ ಸಂಕ್ಷಿಪ್ತ ಸೂಕ್ತದಲ್ಲಿ ಅಲ್ಲಾಹನು ಸರ್ವ ಮಾನವರನ್ನು 
ಅಭಿಸಂಬೋಧಿಸಿ ಅತಂತ ಪ್ರಾಮುಖ್ಯವಾದ ಮೂರು ಮೂಲಭೂತ ಸತ್ಯಗಳನ್ನು ತಿಳಿಸಿರುವನು: | 

ನಿಮ್ಮೆಲ್ಲರ ಮೂಲ ಒಂದೇ. ಒಬ್ಬನೇ ಪುರುಷ ಮತ್ತು ಒಬ್ಬಳೇ ಸ್ತ್ರೀಯಿಂದ ನಿಮ್ಮ ಸಂಪೂರ್ಣ ವರ್ಗವು ಅಸ್ತಿತ್ವಕ್ಕೆ‏ را 
ಬಂದಿದೆ. ಇಂದು ಲೋಕದಲ್ಲಿರುವ ನಿಮ್ಮ ಎಲ್ಲ ವಂಶಗಳೂ ಕೇವಲ ಒಬ್ಬ ಪುರುಷ ಮತ್ತು ಒಬ್ಬಳೇ ಸ್ತ್ರೀಯ ಮೂಲಕೆ‏ 
ಆರಂಭವಾದ ಪ್ರಥಮ ವಂಶದ ಶಾಖೆಗಳಾಗಿವೆ. ನೀವಿಂದು ಯಾವ ವಿಂಗಡನೆ ಮತ್ತು ಮೇಲು ಕೀಳಿನ ಪೊಳ್ಳು ಭ್ರಮೆಗೆ‏ 
ತುತ್ತಾಗಿರುವಿರೋ ಅದಕ್ಕೆ ಈ ಸೃಷ್ಟಿ ಯೋಜನೆಯಲ್ಲಿ ಎಲ್ಲೂ ಯಾವ ಅವಕಾಶವೂ ಇಲ್ಲ.‏ 

2) ಮೂಲತಃ ನೀವು ಒಂದೇ ಆಗಿದ್ದರೂ ಜನಾಂಗಗಳಾಗಿಯೂ ಗೋತ್ರಗಳಾಗಿಯೂ ನೀವು ವಿಭಾಗಿಸಲ್ಪಡುವುದು 
ಸ್ವಾಭಾವಿಕವೇ ಆಗಿತ್ತು. ಆದರೆ ಈ ಸಹಜ ವ್ಯತ್ಯಾಸ ಮತ್ತು ಭಿನ್ನತೆಗಳ ಆಧಾರದಲ್ಲಿ ಮೇಲು-ಕೀಳು, ಉಚ್ಛೆ-ನೀಚ, ಉತ್ತಮ: 
ಅಧಮವೆಂಬ ತಾರತಮ್ಮಗಳನ್ನು ಉಂಟು ಮಾಡಿಕೊಳ್ಳಬೇಕಾದ ಅಗತ್ಯವಿರಲಿಲ್ಲ. ಒಂದು ವಂಶದವರು ತಾವು ಇನ್ನೊಂದು" 
ವಂಶದವರಿಗಿಂತ. ಮೇಲೆಂದೂ ಒಂದು ಬಣ್ಣದವರು, ಇನ್ನೊಂದು ಬಣ್ಣದವರು ತಮಗಿಂತ ಕೀಳೆಂದೂ ಭಾವಿಸುವುದು, ಒಂದು 


49. ಹುಜುರಾಶ್‌ 751 


ಜನಾಂಗವು ಇನ್ನೊಂದು ಜನಾಂಗದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾ 

ವಿವಿಧ ಜನಾಂಗಗಳ ಮಧ್ಯೆ ತಾರತಮ್ಮ ಮಾಡುವುದು ಇವ್ಮಾವುದೂ ಪ್ರಸ್ತುತ ಸ್ವಾಭಾವಿಕ ವ್ಯತ್ಕಾಸದ ಬೇಡಿಕೆಗಳಲ್ಲ. ಸೃಷ್ಟಿಕರ್ತನು 
ಮಾನವ ವರ್ಗವನ್ನು ಜನಾಂಗ ಮತ್ತು ಗೋತ್ರಗಳ ರೂಪದಲ್ಲಿ ಕ್ರೋಢೀಕರಿಸಲು ಕಾರಣ, ಅವರೊಳಗೆ ಪರಸ್ಪರ ಪರಿಚಯ 
ಮತ್ತು ಸಹಕಾರ ಇರುವಂತೆ ಮಾಡಲು ಇದ್ದ ಸ್ವಾಭಾವಿಕ ವಿಧಾನ ಇದೊಂದೇ ಎಂಬುದು ಮಾತ್ರವಾಗಿದೆ. ಅಲ್ಲಾಹನು ಯಾವುದನ್ನು 
ಪರಿಚಯದ ಸಾಧನವಾಗಿ ಮಾಡಿದ್ದನೋ ಅದನ್ನು ಜನರು ಹೆಮ್ಮೆ ಮತ್ತು ತಾತ್ಸಾರದ ಸಾಧನವಾಗಿ ಮಾಡಲು ಮತ್ತು ಕೊನೆಗೆ 
ಪರಸ್ಪರ ವಿದ್ವ್ದೇಷ ಮತ್ತು ಅತಿರೇಕಕ್ಕೆ ಆಧಾರವಾಗಿ ಮಾಡಲು ಪೈಶಾಚಿಕ ಅಜ್ಞಾನವೇ ಕಾರಣ. 

3) ಮಾನವರ ನಡುವೆ ಒಂದು ವೇಳೆ ಶ್ರೇಷ್ಠತೆ ಮತ್ತು ಮೇಲ್ಮೆಗೆ ಏನಾದರೂ ಆಧಾರವಿದ್ದರೆ" ಅದು ನೈತಿಕ 
ಶ್ರೇಷ್ಠತೆ ಮಾತ್ರ. ಹುಟ್ಟಿನ ದೃಷ್ಟಿಯಿಂದ ಸಕಲ ಮಾನವರೂ ಸಮಾನದಾಗಿರುತ್ತಾರೆ. ಒಬ್ಬನು ಎಷ್ಟು ಹೆಚ್ಚು ದೇವ 
ಭಯವುಳ್ಳವನೂ ಪಾಪಕಾರ್ಯಗಳಿಂದ ದೂರವಿರುವವನೂ ಪುಣ್ಮ ಮಾರ್ಗದಲ್ಲಿ ನಡೆಯುವವನೂ ಆಗಿರುವನೋ ಅಷ್ಟೇ 
ಶ್ರೇಷ್ಠನಾಗಿರುವನು. ಶ್ರೇಷ್ಠತೆಯ ಮೂಲ ಮತ್ತು ಏಕೈಕ ಮಾನದಂಡ ಇದು ಮಾತ್ರ. ಪವಿತ್ರ ಕುರ್‌ಆನಿನ ಈ ಸಂಕ್ಸಿಪ್ತ 
ಸೂಕ್ತದಲ್ಲಿ ತಿಳಿಸಿರುವ ಇದೇ ವಾಸ್ತವಿಕತೆಗಳನ್ನು ಪ್ರವಾದಿವರ್ಯರು(ಸ) ತಮ್ಮ ವಿವಿಧ ವಚನ ಮತ್ತು ಉಪನ್ಮಾಸಗಳಲ್ಲಿ 
ಬಹಳಷ್ಟು ವಿವರಿಸಿ ಶಿಳಿಸಿರುವರು. ಉದಾ: ಮಕ್ಕಾ ವಿಜಯದ ಸಂದರ್ಭದಲ್ಲಿ ಕಅಬಾ ಪ್ರದಕ್ಷಿಣೆಯ ಬಳಿಕ ಅವರು ಮಾಡಿದ 
ಭಾಷಣದಲ್ಲಿ ಹೀಗೆ ಹೇಳಿರುತ್ತಾರೆ- "ನಿಮ್ಮಿಂದ ಅಜ್ಞಾನದ ದೋಷವನ್ನು ಮತ್ತು ಅಚ್ಛಾನದ ಅಹಂಕಾರವನ್ನು ಹೋಗಲಾಡಿಸಿದ 
ಅಲ್ಲಾಹನಿಗೆ ಸರ್ವಸ್ತುತಿಗಳು. ಜನರ ಸಕಲ ಮಾನವರೂ ಕೇವಲ ಎರಡೇ ಭಾಗಗಳಾಗಿ ವಿಂಗಡಿಸಲ್ಪಡುತ್ತಾರೆ. (ಅ) ಸುಶೀಲನೂ 
ಸಜ್ಜನನೂ ಧರ್ಮನಿಷ್ಠನೂ ಆಗಿರುವವನು ಅಲ್ಲಾಹನ ದೃಷ್ಟಿಯಲ್ಲಿ ಗೌರವಾರ್ಹನು. (ಆ) ದುರಾಚಾರ, ಕ್ರೂರಿ ಮತ್ತು 
ಪಾಪಿಯು ಅಲ್ಲಾಹನ ದೃಷ್ಟಿಯಲ್ಲಿ ನಿಂದನು. ಅನ್ಯಥಾ ಸಕಲ ಮಾನವರು ಹ.ಆದಮ್‌ರ(ಅ) ಸಂತತಿಯಾಗಿರುತ್ತಾರೆ ಮತ್ತು 
ಆದಮ್‌ರನ್ನು(ಅ) ಅಲ್ಲಾಹನು ಮಣ್ಣಿನಿಂದ ಸೃಷ್ಟಿಸಿದ್ದು." (ತಿರ್ಮಿದಿ) 

ಈ ನಿಟ್ಟಿನಲ್ಲಿ ಒಂದು ತಪ್ಪು ತಿಳುವಳಿಕೆಯನ್ನು ನಿವಾರಿಸಬೇಕಾದುದೂ ಅಗತ್ಯ. ವಿವಾಹ ಸಂಬಂಧಗಳನ್ನೇರ್ಪಡಿಸುವಾಗ 
ಇಸ್ಲಾಮೊ ಕಾನೂನು 'ಕುಫ್ಟ್‌'(ಸಮಾನತೆಗೆ ಮಹತ್ವ ಕೊಟ್ಟಿದೆ. ಇದರಿಂದ ಕುಲಗೋತ್ರಗಳಲ್ಲಿ ಕೆಲವು ಉತ್ತಮವಾದವುಗಳೂ 
ಇನ್ನು ಕೆಲವು ಹೀನಬಾದವುಗಳೂ ಇವೆಯೆಂದೂ ಅವುಗಳ ನಡುವೆ ವಿವಾಹ ಸಂಬಂಧವು ಆಕ್ಲೇಪಾರ್ಹವಾಗಿದೆಯೆಂದೂ 
ಕೆಲವರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಅಭಿಪ್ರಾಯ ತಪ್ಪು. ಇಸ್ಲಾಮೊ ಕಾನೂನಿನ ಪ್ರಕಾರ ಪ್ರತಿಯೊಬ್ಬ 
ಮುಸ್ಲಿಮ್‌ ಪುರುಷನು ಪ್ರತಿಯೊಬ್ಬ ಮುಸ್ಲಿಮ್‌ ಸ್ತ್ರೀಯೊಂದಿಗೆ ವಿವಾಹ ಮಾಡಬಹುದು. ಆದರೆ, ದಾಂಪತ್ಯ ಜೀವನವು 
ಸುಲಲಿತವಾಗುವುದು ದಂಪಶಿಗಳ ನಡುವೆ ಗುಣನಡತೆಗಳೂ ಮನೆತನಗಳ 'ನಡವಳಿಕೆಗಳೂ ಆರ್ಥಿಕ ಮತ್ತು ಸಾಮಾಜಿಕ 
ಪರಿಸ್ಥಿತಿಗಳೂ ಹೆಚ್ಚಿನಂಶ ಸಾದೃಶ್ಯವಾಗಿರುವುದನ್ನು ಅವಲಂಬಿಸಿದೆ. ಇದರಿಂದ ಅವರು ಪರಸ್ಪರ ಉತ್ತಮ ಬಾಳುವೆ 
ನಡೆಸಬಲ್ಲರು. ಇದುವೇ 'ಕಿಫಾಲತ್‌'ನ ನೈಜ ಉದ್ದೇಶವಾಗಿದೆ. ಈ ದೃಷ್ಟಿಯಿಂದ ಸ್ರೀ-ಪುರುಷರ ನಡುವೆ ಹೆಚ್ಚು ಅಂತರವಿದ್ದರೆ 
ಅಜೀವ ಪರ್ಯಂತ ದಾಂಪತ್ಯ ಸಂಬಂಧ ನೆಲೆಸುವ ನಿರೀಕ್ಸೆ ಅತಿ ಕಡಿಮೆ. ಈ ಕಾರಣದಿಂದ ಇಸ್ಲಾವೊ ಕಾನೂನು, 
ಪರಸ್ಪರ ಹೆಚ್ಚು ಅಂತರವಿರುವವರನ್ನು ವಿವಾಹದಲ್ಲಿ ಜೋಡಿಸುವುದನ್ನು ಅಪ್ರಿಯವೆಂದಿದೆ. ಇದು ಉಭಯತ್ರರಲ್ಲಿ ಒಬ್ಬರು 
ಶ್ರೇಷ್ಠರು ಇನ್ನೊಬ್ಬರು ನೀಚರು ಎಂಬ ದೃಷ್ಟಿಯಿಂದಲ್ಲ. ಪರಸ್ಪರ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ವ್ಯಕ್ತವಾದ ಅಂತರವಿದ್ಧಲ್ಲಿ 
ವಿವಾಹ ಸಂಬಂಧವೂ ವಿಫಲವಾಗುವ ಸಾಧ್ಯತೆಗಳಿವೆ ಎಂಬ ದೃಷ್ಟಿಯಿಂದ ಮಾತ್ರವಾಗಿದೆ. 

29. ಅರ್ಥಾತ್‌- ನಿಜಕ್ಕೂ ಯಾರು ಉತ್ತಮ ಮಟ್ಟದವನು ಮತ್ತು ಗುಣಸ್ವಭಾವಗಳ ದೃಷ್ಟಿಯಿಂದ ಯಾರು 
ಕೀಳ್ಮಟ್ಟದವನೆಂಬುದನ್ನು ಅಲ್ಲಾಹನೇ ಬಲ್ಲನು. ಜನರು: ತಮ್ಮ ಅಜ್ಞಾನದಿಂದ ಮಾಡಿಕೊಂಡಿರುವ ಈ ಮೇಲು ಕೀಳೆಂಬ 
ತಾರತಮ್ಮಗಳು ಅಲ್ಲಾಹನ ಬಳಿ ನಡೆಯಲಾರವು. 

30. ಇದು ಎಲ್ಲ ಬದವೀಗಳ ಕುರಿತು ಹೇಳಿರುವ ಮಾತಲ್ಲ. ಇಸ್ಲಾಮಿನ ಬೆಳೆಯುತ್ತಿರುವ ಪ್ರಾಬಲ್ಕವನ್ನು ಕೆಂಡು, ತಾವು 
ಒಂದೆಡೆ ಮುಸ್ಲಿಮರ  ಪ್ರಹಾರದಿಂದಲೂ ಸುರಕ್ಲಿತರಾಗಿರಬಹುದು ಇನ್ನೊಂದೆಡೆ ಇಸ್ಲಾಮಿನ ವಿಜಯಗಳಿಂದಲೂ ಲಾಭ 
ಗಳಿಸಬಹುದು ಎಂದು ಭಾವಿಸಿ ಮುಸ್ಲಿಮರಾಗಿದ್ದ ಕೆಲವು ನಿರ್ದಿಷ್ಟ ಬದವೀ ಪಂಗಡಗಳ ಬಗ್ಗೆ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಇವರು 
ಪ್ರಾಮಾಣಿಕವಾಗಿ ಇಸ್ಲಾಮ್‌ ಸ್ವೀಕರಿಸಿರಲಿಲ್ಲ. ಕೇವಲ ಬಾಯಿಮಾತಿನಲ್ಲಿ ತಾವು ಸತ್ಯವಿಶ್ವಾಸ ಸ್ಟೀಕರಿಸಿದ್ದೇವೆಂದು ಹೇಳಿಕೊಂಡು 
ہجو‎ ಮುಸ್ಲಿಮರ ಜೊತೆ ಸೇರಿಕೊಂಡಿದ್ದರು. ಈ ನೀತಿಯನ್ನು ಅನುಸರಿಸಿದ್ದ ಅನೇಕ ಗೋತ್ರಗಳ ಪ್ರಸ್ತಾಪವು ಹದೀಸ್‌ 
ವರದಿಗಳಲ್ಲಿ ಬರುತ್ತದೆ. ಉದಾ: ಮುರ್ಳುನಃ, ಜುಹೈನ,, ಅಸ್ತಮ್‌, ಅಶ್‌ಜಲ್‌, ಗಿಫಾರ್‌ ಇತ್ಕಾದಿ. ಮುಖ್ಯವಾಗಿ ಬನೀ ಅಸದ್‌ 
ಬಿನ್‌ ಖುರ್ಗುಮಃರ ವಿಷಯದಲ್ಲಿ ಹ.ಇಬ್ನ್‌ ಅಬ್ಬಾಸ್‌ ಮತ್ತು ಸಈದ್‌ ಬಿನ್‌ ಜುಬೈರ್‌(ರ) ಹೀಗೆ ವರದಿ ಮಾಡಿರುತ್ತಾರೆ; 


ನ್ನು ಸ್ಥಾಪಿಸಲೆತ್ಲಿಸುವುದು, ಮಾನವೀಯ ಹಕ್ಕುಗಳ ವಿಷಯದಲ್ಲಿ 


ಕಾಂಡ-26 


72 ಕುರ್‌ಆನ್‌ ವ್ಯಾಖ್ಯಾನ 


مس pe Fk A 5೨‏ وک نس تم )4 
لہ کو کیا اھدنا Ses)‏ ے er‏ 
کرس ھ0 0820 


22 


ನೀವು ಹೇಳಬೇಕು." ಸತ್ಯವಿಶ್ವಾಸವು ಇನ್ನೂ ನಿಮ್ಮ ಹೃದಯಗಳಲ್ಲಿ ಪ್ರವೇಶಿಸಿಲ್ಲ. ನೀವು ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡಿದರೆ, ಅವನು ನಿಮ್ಮ ಕರ್ಮಗಳ ಪ್ರತಿಫಲದಲ್ಲಿ 
ಸ್ವಲ್ಪವು ಕಡಿತಗೊಳಿಸಲಾರನು. ನಿಶ್ಚಯವಾಗಿಯೂ ಅಲ್ಲಾಹ್‌ ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ 
ಆಗಿರುತ್ತಾನೆ. ಅಲ್ಲಾಹನ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿದ್ದವರು ಆ ಬಳಿಕ ಸ್ವಲ್ಪವೂ 
ಸಂಶಯಪಡದವರು ಮತ್ತು ತಮ್ಮ ಸಂಪತ್ತುಗಳಿಂದಲೂ ಶರೀರಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ 
ಹೋರಾಡಿದವರೇ ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳು- ಅವರೇ ಸತ್ಯವಂತರು. 


ಒಮ್ಮೆ ಬರಗಾಲದಲ್ಲಿ ಅವರು ಮದೀನಾಕ್ಕೆ ಬಂದು ಧನ ಸಹಾಯದ ಬೇಡಿಕೆಯನ್ನು ಮುಂದಿಡುತ್ತ- “ನಾವು ಯಾವುದೇ ಯುದ್ಧ, 
ಜಗಳ ಮಾಡದೆ ಮುಸ್ಲಿಮರಾಗಿದ್ದೇವೆ. ಇಂತಿಂತಹ ಗೋತ್ರಗಳು ತಮ್ಮೊಡನೆ ಯುದ್ದ ಮಾಡಿದಂತೆ ನಾವು ಯುದ್ಧ ಮಾಡಲಿಲ್ಲ" 
ಎಂದು ಪದೇಪದೇ ಹೇಳಿದರು. ಈ ಮೂಲಕ ಅವರ ಸ್ಪಷ್ಟ ಇಂಗಿತವು, ತಾವು ಪ್ರವಾದಿವರ್ಯರ(ಸ) ವಿರುದ್ದ ಯುದ್ಧ ಮಾಡದೆ 
ಇದ್ದುದು ಮತ್ತು ತಾವು ಇಸ್ಲಾಮ್‌ ಸ್ವೀಕರಿಸಿದ್ದು ಒಂದು ದೊಡ್ಡ ಉಪಕಾರವಾಗಿದ್ದು ಅದಕ್ಕಾಗಿ ಪ್ರವಾದಿಣು ಮತ್ತು 
ಸತ್ಯವಿಶ್ವಾಸಿಗಳು ತಮಗೆ ಪ್ರಶಿಫಲ ನೀಡಬೇಕು ಎಂಬುದಾಗಿತ್ತು. ಮದೀನಾದ ಸುತ್ತಮುತ್ತಲಿನ ಬದವೀ ಗೋತ್ರಗಳ ಈ 
ವರ್ತನೆಯನ್ನೇ ಈ ಸೂಕ್ತದಲ್ಲಿ ವಿಮರ್ಶಿಸಲಾಗಿದೆ. ಈ ವಿಮರ್ಶೆಯೊಂದಿಗೆ ಸೂರಃ ಅತ್ತೌಬದ '90ರಿಂದ 110 ಮತ್ತು ಸೂರಃ 
ಅಲ್‌ leit 11ರಿಂದ 17ರ ವರೆಗಿನ ಸೂಕ್ತಗಳನ್ನು ಸೇರಿಸಿ ಓದಿದರೆ ವಿಷಯವು ಇನ್ನಷ್ಟು ಚೆನ್ನಾಗಿ ಮಂದಟ್ಟಾಗುತ್ತದೆ. 
31. ಮೂಲದಲ್ಲಿ 'ಕೊಲೂ ಅಸ್‌ಲಮ್ನಾ' ಎಂಬ ಪದಗಳು ಪ್ರಯೋಗವಾಗಿವೆ. ಇದರ ಇನ್ನೊಂದು ಅನುವಾದ- "ಹೇಳಿರಿ, 
ನಾವು ಮಸ್ತಿ ಮರಾಗಿ ಬಿಟ್ಟಿದ್ದೇವೆ" ಎಂದೂ ಆಗುತ್ತದೆ. ಈ ಪದಗಳಿಂದ ಕೆಲವರು ಪವಿತ್ರ ಕುರ್‌ಆನಿನ ಭಾಷೆಯಲ್ಲಿ 'ಮೂಮಿನ್‌' 
ಮತ್ತು 'ಮುಸ್ಲಿಮ್‌' ಎಂಬುದು ಎರಡು ವಿಭಿನ್ನ ಪದಗಳಾಗಿದ್ದು, ದೃಢಚಿತ್ತದೊಂದಿಗೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿಕೊಂಡವನು 
'ಮೂಮಿನ್‌' ಆಗಿರುವನೆಂದೂ ನಿಜವಾದ ವಿಶ್ವಾಸವಿಲ್ಲದೆ ಕೇವಲ ತೋರಿಕೆಗಾಗಿ ಇಸ್ಲಾಮ್‌ ಸ್ವೀಕರಿಸಿಕೊಂಡವನು 'ಮುಸ್ಲಿಮ' 
ನೆಂದೂ ಅರ್ಥೈಸಿಕೊಂಡಿದ್ದಾರೆ. ಆದರೆ, ವಾಸ್ತವದಲ್ಲಿ ಈ ಭಾವನೆ ಶುದ್ಧ ತಪ್ಪು. ಇಲ್ಲಿ 'ಈಮಾನ್‌' ಎಂಬ ಪದವನ್ನು 'ಮನಃ 
ಪೂರ್ವಕ, ವಿಶ್ವಾಸ' ಎಂಬ ಅರ್ಥದಲ್ಲೂ ಇಸ್ಲಾಮ್‌ ಎಂಬ ಪದವನ್ನು ಕೇವಲ "ತೋರಿಕೆಯ ಅನುಸರಣೆ' ಎಂಬ ಅರ್ಥದಲ್ಲೂ 
ಬಳಸಲಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಇವೆರಡು ಪವಿತ್ರ ಕುರ್‌ಆನಿನ ಸ್ಥಾಯೀ ಹಾಗೂ ವಿರೋಧಾರ್ಥದ ಪಾರಿಭಾಷಿಕ 
ಗಳೆಂದು ತಿಳಿದುಕೊಳ್ಳುವುದು ಸರಿಯಲ್ಲ. 'ಇಸ್ಲಾಮ್‌" ಮತ್ತು "ಮುಸ್ಲಿಮ್‌" ಎಂಬ ಪದಗಳು ಪ್ರಯೋಗವಾಗಿರುವ ಕುರ್‌ಆನಿನ 
ವಿವಿಧ ಸೂಕ್ತಗಳನ್ನು ಪರಿಶೀಲಿಸಿದಾಗ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ, ಕುರ್‌ಆನಿನ ಪಾರಿಭಾಷಿಕದಲ್ಲಿ 'ಇಸ್ಲಾಮ್‌' ಎಂಬುದು 
ಅಲ್ಲಾಹನು ಮಾನವ ವರ್ಗಕ್ಕಾಗಿ ಅವತೀರ್ಣಗೊಳಿಸಿದ ಸತ್ಯ ಧರ್ಮದ ಹೆಸರಾಗಿದೆ. ಅದರ ಅರ್ಥವ್ಕಾಪ್ತಿಯಲ್ಲಿ ಸತ್ಯವಿಶ್ವಾಸ 
(ಈಮಾನ್‌) ಮತ್ತು ಆಜ್ಞಾಪಾಲನೆ ಇವೆರಡೂ ಸೇರಿವೆ. ಮನಃಪೂರ್ವಕವಾಗಿ ವಿಶ್ವಾಸವಿರಿಸುವ ಮತ್ತು ಸಕ್ರಿಯವಾಗಿ ಅನುಸರಣೆ 
ಮಾಡುವವನು, 'ಮುಸ್ಲಿಮ್‌' ಆಗಿದ್ದಾನೆ. ಉದಾಹರಣೆಗೆ ನೋಡಿರಿ: ಸೂರಃ ಆಲಿ ಇಮ್ರಾನ್‌: 19, ಆಲ್‌ ಮಾಇದಃ بد‎ ಆಲ್‌ 
ಅನ್‌ಆಮ್‌:14, 125 ಮತ್ತು ಅಲ್‌ ಮಾಇದಃ 44, ಇದೇ ರೀತಿ, "ಮುಸ್ಲಿಮ್‌" ಎಂಬ, ಪದವು ಯಾವ ಅರ್ಥದಲ್ಲಿ ಪದೇಪದೇ 
ಪ್ರಯೋಗವಾಗಿದೆ ಎಂಬುವುದಕ್ಕೆ ನೋಡಿರಿ- ಆಲಿ ಇಮ್ರಾನ್‌: 67 ಮತ್ತು 102, ಅಲ್‌ ಹಜ್ಜ್‌: 78, ಅಲ್‌ ಬಕರ 128 ಮತ್ತು 
132, ಈ ಸೂಕ್ತಗಳನ್ನು ಓದಿದ ಬಳಿಕೆ ಇಸ್ಲಾಮ್‌ ಸ್ಟೀಕರಿಸುವುದರ ಅರ್ಥ ವಿಶ್ವಾಸ(ಈಮಾನ್‌) ರಹಿತವಾಗಿ ಅನುಸರಣೆ 


ಕಾಂಡ-26 


49. ಹುಜುರಾತ್‌ 753 


Gls og‏ لارض EA‏ کیہ SE SREY‏ ان 


KL EM SESE ESS 


SPS SHANE الله‎ ey AE) GY 
ಇದದಯ % 
(16-18) ಸಂದೇಶವಾಹಕರೇೆ, (ತಾವು ಸತ್ಯವಿಶ್ವಾಸಿಗಳೆಂದು ಸಾರಿಕೊಳ್ಳುತ್ತಿರುವವರೊಡನೆ) ಹೇಳಿರಿ, 
ನೀವೇನು ಅಲ್ಲಾಹನಿಗೆ ನಿಮ್ಮ ಧರ್ಮದ ಕುರಿತು ತಿಳಿಸುತ್ತಿರುವಿರಾ? ಅಲ್ಲಾಹನಂತೂ ಭೂಮಿ-ಆಕಾಶಗಳ 
ಸಕಲ ವಿಷಯಗಳನ್ನೂ ಅರಿತಿರುತ್ತಾನೆ ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. 
ತಾವು ಇಸ್ಲಾಮ್‌ ಸ್ಟೀಕರಿಸಿಕೊಂಡಿದ್ದೇವೆನ್ನುತ್ತ (ಇವರು) ನಿಮ್ಮ ಮೇಲೆ ಉಪಕಾರ ಭಾರವನ್ನಿರಿಸುತ್ತಾರೆ. 
ಇವರೊಡನೆ ಹೇಳಿರಿ- ನಿಮ್ಮ ಇಸ್ಲಾಮಿನ ಉಪಕಾರ ಭಾರವನ್ನು ನನ್ನ ಮೇಲಿರಿಸಬೇಡಿರಿ. ವಾಸ್ತವದಲ್ಲಿ 
(ಸತ್ಯವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಿರುವುದರಲ್ಲಿ) ನೀವು ಸತ್ಯವಂತರಾಗಿದ್ದರೆ ನಿಮಗೆ ಸತ್ಯವಿಶ್ವಾಸದ ಬಾರಿ 
ತೋರಿಸಿದ್ದಕ್ಕಾಗಿ ಅಲ್ಲಾಹನು ನಿಮ್ಮ ಮೇಲೆ ತನ್ನ ಉಪಕಾರ ಭಾರವನ್ನಿರಿಸುತ್ತಾನೆ. ನಿಶ್ಚಯವಾಗಿಯೂ 
ಅಲ್ಲಾಹನು ಭೂಮಿ-ಆಕಾಶಗಳೆ ಪ್ರತಿಯೊಂದು ರಹಸ್ಯದ ಜ್ಞಾನವುಳ್ಳೆವನಾಗಿದ್ದಾನೆ ಮತ್ತು ನೀವು ಮಾಡುತ್ತಿರು 
ವುದೆಲ್ಲವನ್ನೂ ಅವನು ವೀಕ್ಷಿಸುತ್ತಿದ್ದಾನೆ. 


ಮಾಡುವುದೆಂದೂ ಮುಸ್ಲಿಮ್‌ ಎಂಬುದರ ಅರ್ಥ ಮನಸ್ಸಿನಿಂದ ಒಪ್ಪದೆ ಕೇವಲ ತೋರಿಕೆಗೆ ಇಸ್ಲಾಮ್‌ ಸ್ವೀಕರಿಸಿಕೊಂಡವನು 
ಎಂದೂ ಯಾರೂ ಹೇಳಲಾರರು. ಆದುದರಿಂದ ಕುರ್‌ಆನಿನ ಪಾರಿಭಾಷಿಕದಲ್ಲಿ 'ಇಸ್ಲಾಮ್‌' ಎಂದರೆ 'ಈಮಾನಿಲ್ಲದ ಅನುಸರಣೆ' 
ಎಂದೂ 'ಮುಸ್ಲಿಮ್‌' ಎಂದು ಕುರ್‌ಆನಿನ ಭಾಷೆಯಲ್ಲಿ ತೋರಿಕೆಗೆ ಇಸ್ಲಾಮ್‌ ಸ್ವೀಕರಿಸುವವನನ್ನು ಕರೆಯುವುದೆಂದೂ ಹೇಳುವುದು 
ಶುದ್ಧ ತಪ್ಪು. ಅದೇ ರೀತಿಯಲ್ಲಿ ಕುರ್‌ಆನಿನಲ್ಲಿ 'ಈಮಾನ್‌' ಮತ್ತು 'ಮೂಮಿನ್‌' ಎಂಬ ಎರಡೂ ಪದಗಳು ಹೃತ್ಪೂರ್ವಕ 
ವಿಶ್ವಾಸ ತಳೆಯುವ ಅರ್ಥದಲ್ಲೇ ಯಾವಾಗಲೂ ಪ್ರಯೋಗವಾಗಿವೆ ಎಂದು ವಾದಿಸುವುದೂ ಸರಿಯಲ್ಲ. ಅನೇಕ ಕಡೆಗಳಲ್ಲಿ ಈ 
ಪದಗಳು ಅದೇ ಅರ್ಥದಲ್ಲಿ ಪ್ರಯೋಗಗೊಂಡಿವೆ ಎಂಬುದು ನಿಜ. ಆದರೆ ಹೆಚ್ಚಿನ ಕಡೆಗಳಲ್ಲಿ ಈ ಪದಗಳು ತೋರಿಕೆಯ 
ವಿಶ್ವಾಸದ ಬಗ್ಗೆಯೂ ಪ್ರಯೋಗವಾಗಿವೆ. ನಿಜವಾದ ಸತ್ಯವಿಶ್ವಾಸಿಗಳೋ ದುರ್ಬಲ ವಿಶ್ವಾಸಿಗಳೋ ಕಪಟವಿಶ್ಚಾಸಿಗಳೋ 
ಎಂಬುದನ್ನು ಕಡೆಗಣಿಸಿ, ಬಾಯ್ದೆರೆಯಾಗಿ ವಿಶ್ವಾಸ ಸ್ವೀಕರಿಸಿ ಮುಸ್ಲಿಮರ ಗುಂಪಿನೊಂದಿಗೆ ಸೇರಿಕೊಂಡ ಎಲ್ಲರನ್ನೂ 'ಯಾ 
ಅಯ್ಕುಹಲ್ಲದೀನ ಆಮನೂ' (ಓ ಸತ್ಯವಿಶ್ವಾಸಿಗಳೇ)ಿ ಎಂದು ಅಭಿಸಂಬೋಧಿಸಲಾಗಿದೆ. ಇದಕ್ಕಿರುವ ಅನೇಕ ಉದಾಹರಣೆಗಳ 
ಪೈಕಿ ಕೆಲವನ್ನು ನೋಡಿರಿ; ಆಲಿ ಇಮ್ರಾನ್‌: 156, ಅನ್ನಿಸಾ: 136, ಅಲ್‌ ಮಾಇದಃ: 54 - ಅಲ್‌- ಅನ್‌ಫಾಲ್‌: 20, 27, 
ಅತ್ತೌಬಃ: 38, ಅಲ್‌ ಹದೀದ್‌: 28, ಅಸ್ಸಪ್ಸ್‌: 2. 


2008-6 


74 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 


ಅರಂಭದಲ್ಲೇ ಇರುವೆ 'ಕಾಫ್‌' ಎಂಬ ಅಕ್ಷರವನ್ನು ಇದರ ಹೆಸರನ್ನಾಗಿ ಆಯ್ದುಕೊಳ್ಳಲಾಗಿದೆ. ಅಂದರೆ ಇದು 
: 'ಕಾಫ್‌' ಎಂಬ ಅಕ್ಟರದಿಂದ ಪ್ರಾರಂಭವಾಗುವ ಅಧ್ಯಾಯವೆಂದರ್ಥ. 
ಅವತೀರ್ಣ ಕಾಲ 
- ಇದು ಯಾವ ಕಾಲದಲ್ಲಿ ಅವತೀರ್ಣವಾಯಿತೆಂದು ಕರಾರುವಕ್ಕಾಗಿ ಯಾವ ವಿಶ್ವಸ್ಥ ವರದಿಯಿಂದಲೂ ತಿಳಿದು 
ಬರುವುದಿಲ್ಲ. ಆದರೂ ವಿಷಯಗಳನ್ನು ಪರಿಶೀಲಿಸಿದಾಗ, ಇದು ಮಕ್ಕಾ ಜೀವನದ ಎರಡನೆಯ ಘಟ್ಟದಲ್ಲಿ ಅಂದರೆ, 
ಪ್ರವಾದಿತ್ತದ ತೃತೀಯ ವರ್ಷದಿಂದ ಇಐದನೇ ವರ್ಷದ ವರೆಗಿನ ಕಾಲಾವಧಿಯಲ್ಲಿ ಅವತೀರ್ಣವಾಗಿರಬೇಕೆಂದು ಭಾಸ 
ವಾಗುತ್ತದೆ. ಈ ಕಾಲಘಟ್ಟದ ವೈಶಿಷ್ಟ್ಯಗಳನ್ನು ನಾವು ಸೂರಃ ಅನ್‌ಆಮ್‌ನ ಪ್ರಸ್ತಾವನೆಯಲ್ಲಿ ವಿವರಿಸಿದ್ದೇವೆ. 
ಚರ್ಚಾ ವಿಷಯಗಳು. ' 


ಪ್ರವಾದಿವರ್ಯರು(ಸು ಹೆಚ್ಚಾಗಿ ಎರಡು ಹಬ್ಬಗಳ ನಮಾರು್‌ಗಳಲ್ಲಿ ಈ ಅಧ್ಯಾಯವನ್ನು ಓದುತ್ತಿದ್ದರೆಂದು 
ನರಬಲರ್ಹ ವರದಿಗಳಿಂದ ತಿಳಿದು ಬರುತ್ತದೆ. ಇನ್ನು ಕೆಲವು ವರದಿಗಳಲ್ಲಿ ಫಜ್ಸ್‌ ನಮಾರ್‌ಗಳಲ್ಲೂ ಇದನ್ನು 
:ಒದುತ್ತಿದ್ದರೆಂದು ಹೇಳಲಾಗಿದೆ. ಇದರಿಂದ ಪ್ರವಾದಿವರ್ಯರ(ಣಸ) ದೃಷ್ಟಿಯಲ್ಲಿ ಇದೊಂದು ಪ್ರಮುಖ ಅಧ್ಯಾಯವಾಗಿ 
ہے‎ ವ್ಯಕ್ತವಾಗುತ್ತದೆ. ಅದುದರಿಂದಲೇ ಅವರು ಹೆಚ್ಚೆಚ್ಚು ಮಂದಿಗೆ ಇದರಲ್ಲಿರುವ ವಿಷಯಗಳನ್ನು ಮತ್ತೆ ಮತ್ತೆ 
ತಲುಪಿಸುವ ವ್ಯವಸ್ಥೆ ಮಾಡುತ್ತಿದ್ದರು. 


ಈ ಅಧ್ಯಾಯವನ್ನು ಚೆನ್ನಾಗಿ ಗಮನವಿಟ್ಟು ಓದಿದರೆ, ಇದಕ್ಕಿಷ್ಟು ಮಹತ್ವ ಬರಲು ಕಾರಣವೇನೆಂಬುದು ಸುಲಭವಾಗಿ 
ತಿಳಿಯುತ್ತದೆ. ಈ ಸಂಪೂರ್ಣ ಅಧ್ಯಾಯದಲ್ಲಿ ಪರಲೋಕವೇ ಮುಖ್ಯ ವಿಷಯವಾಗಿದೆ. ಪ್ರವಾದಿವರ್ಯರು(ಸ) ಮಕ್ಕಾ 
ಪಟ್ಟಣದಲ್ಲಿ ತಮ್ಮ ಧರ್ಮಪ್ರಚಾರ ಕಾರ್ಯವನ್ನು ಆರಂಭಿಸಿದಾಗ, ಮರಣಾನಂತರ ಮನುಷ್ಯರೆಲ್ಲಾ ಪುನಃ ಜೀವಂತ 
ಗೊಳಿಸಲ್ಪಡುವರು ಮತ್ತು ಅವರು ತಮ್ಮ ಕರ್ಮಗಳ ಬಗ್ಗೆ ಲೆಕ್ಕೆ ಸಮರ್ಪಿಸಬೇಕಾಗುವುದು ಎಂಬ ಅವರ ಮಾತಿನ 
ಬಗ್ಗೆ ಜನರಿಗೆ ಅತಿ ಹೆಚ್ಚಿನ ಆಶ್ಚರ್ಯವಾಗಿತ್ತು. ಇದಂತೂ ತೀರಾ ಅಸಂಭವನೀಯ. ನಮ್ಮ ಶರೀರದ ಕಣಕಣಗಳೂ 
ಭೂಮಿಯಲ್ಲೆಲ್ಲ ಚದರಿ ಹೋದ ಬಳಿಕ, ಚೆಲ್ಲಾಪಿಲ್ಲಿಯಾಗಿರುವ ಈ ಕಣಗಳನ್ನು ಸಾವಿರಾರು ವರ್ಷಗಳ ಬಳಿಕ ಪುನಃ: 
ಒಟ್ಟುಗೂಡಿಸಿ ನಮ್ಮ ಇಡೀ ದೇಹವನ್ನು ಹೊಸತಾಗಿ ತಯಾರಿಸಲು ಮತ್ತು ನಮ್ಮನ್ನು ಜೀವಂತಗೊಳಿಸಿ ಎಬ್ಬಿಸಲು 
ಹೇಗೆ ತಾನೇ ಸಾಧ್ಯ? ಎಂದು ಜನರು ಹೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ- ಅಲ್ಲಾಹನ ವತಿಯಿಂದ ಈ ಉಪನ್ಯಾಸವು 
ಅವತೀರ್ಣಗೊಂಡಿತು. ಇದರಲ್ಲಿ ಬಹಳ" ಚುಟುಕಾಗಿ, ಚಿಕ್ಕ ಚಿಕ್ಕ ನುಡಿಗಳಲ್ಲಿ ಪುನರುತ್ನಾನದ ಸಾಧ್ಯತೆ ಮತ್ತು ಅದು 
ಸಂಭವಿಸಲಿರುವ ಬಗ್ಗೆ ಪುರಾವೆಗಳನ್ನು ಮುಂದಿಡಲಾಗಿದೆ. ನೀವು ಆಶ್ಚರ್ಯಪಟ್ಟರೂ, ಬುದ್ಧಿಗೆ ಎಟಕದ ವಿಷಯ 
ವೆಂದು ಹೇಳಿದರೂ ಸುಳ್ಳಾಗಿಸಿದರೂ ಏನು ಮಾಡಿದರೂ ವಾಸ್ತವಿಕತೆಯು ಬದಲಾಗಲಾರದು ಎಂದು ಹೇಳಿ ಜನರಿಗೆ 
ಎಚ್ಚರಿಕೆ ನೀಡಲಾಗಿದೆ. 


50. ಕಾಫ್‌ 755 


ds 5೨: ಸದಸ حون آن‎ ಮ ನು ol 55g 
می ن۵‎ ಪ متا وکنا‎ EC 1 هد‎ CN 


احت 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-45 ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) ಕಾಫ್‌. ಶ್ರೇಷ್ಠವಾದ ಕುರ್‌ಆಅನಿನಾಣೆ'- ವಾಸ್ತವದಲ್ಲಿ ಓರ್ವ ಎಚ್ಚರಿಕೆ ನೀಡುವವನು ಸ್ಪತಃ 
ಇವರೊಳಗಿಂದಲೇ ಇವರ ಬಳಿಗೆ ಬಂದುದು ಇವರಿಗೆ ಸೋಜಿಗವೆನಿಸಿತು. ತರುವಾಯ ಸತ್ಯನಿಷೇಧಿಗಳು, 
"ಇದು ಸೋಜಿಗದ ವಿಷಯ, ನಾವು ಸತ್ತು ಹೋದ ಮೇಲೆ ಹಾಗೂ ಮಣ್ಣಾಗಿ ಹೋದ ಬಳಿಕ (ಪುನಃ 


1. 'ಮಜೀದ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ ಎರಡು ಅರ್ಥಗಳಲ್ಲಿ ಪ್ರಯೋಗವಾಗುತ್ತದೆ- 1). ಮಹೋನ್ನತ, 
ಮಹಾನ್‌, ಹಿರಿಯ ಮತ್ತು ಗೌರವಾನ್ವಿತ 2) ಉದಾರಿ, ಮಹಾದಾನಿ, ಭಾರೀ ಪ್ರಯೋಜನ ನೀಡುವವನು. ಕುರ್‌ಆನಿನ 
ಬಗ್ಗೆ ಈ ಪದವನ್ನು ಇವೆರಡೂ ಅರ್ಥಗಳಲ್ಲಿ ಪ್ರಯೋಗಿಸಲಾಗಿದೆ. ಜಗತ್ತಿನಲ್ಲಿ ಇದಕ್ಕೆ ಸಾಟಿಯಾದ ಇನ್ನೊಂದು 
ಗ್ರಂಥವನ್ನು ತರಲು ಸಾಧ್ಯವಿಲ್ಲವೆಂಬ ದೃಷ್ಟಿಯಿಂದ ಕುರ್‌ಆನ್‌ ಮಹೋನ್ನತವಾಗಿದೆ. ಮಾನವನು ಎಷ್ಟು ಹೆಚ್ಚಾಗಿ 
ಇದರಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸುವನೋ ಅಷ್ಟೇ ಹೆಚ್ಚಿನ ಮಾರ್ಗದರ್ಶನವನ್ನು ಅದು ಅವನಿಗೆ ನೀಡುತ್ತದೆ. 
ಇದನ್ನು ಎಷ್ಟು ಹೆಚ್ಚು ಅನುಸರಿಸಲಾಗುವುದೋ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಇಹಪರಗಳ ಒಳಿತುಗಳು ಇದರಿಂದ 
ಸಿಗುತ್ತಲೇ ಹೋಗುತ್ತವೆ ಎಂಬ ದೃಷ್ಟಿಯಿಂದ ಇದು ಬಹಳ ಉದಾರಿಯೂ ಆಗಿದೆ. 

2. ಯಾವುದಕ್ಕಾಗಿ ಕುರ್‌ಆನಿನ ಆಣೆ ಹಾಕಲಾಗಿದೆ ಎಂಬುದನ್ನು ವಿವರಿಸಲಾಗಿಲ್ಲ. ಅದನ್ನು ಪ್ರಸ್ತಾಪಿಸುವ ಬದಲು 
ನಡುವೆ ಲಘುವಾದ ಒಂದು ಅಂತರವನ್ನಿಟ್ಟು, ಮುಂದಿನ ಮಾತನ್ನು 'ವಾಸ್ತವದಲ್ಲಿ' ಎಂದು ಪ್ರಾರಂಭಿಸಲಾಗಿದೆ. "ಮಕ್ಕಾದ 
ಸತ್ಯನಿಷೇಧಿಗಳು ಹ. ಮುಹಮ್ಮದ್‌ರನ್ನು(ಸ) ನಿರಾಕರಿಸಿರುವುದು ಯಾವುದಾದರೂ ಸಮರ್ಪಕ ಕಾರಣದ ಆಧಾರದಲ್ಲಿ ಅಲ್ಲ. 
ವಾಸ್ತವದಲ್ಲಿ, ಸ್ವತಃ ಅವರದೇ ವರ್ಗಕ್ಕೆ ಸೇರಿದ ಒಬ್ಬ ಮಾನವನು ಮತ್ತು ಅದರಲ್ಲೂ ಅವರದೇ ಜನಾಂಗದ ಒಬ್ಬ 
ವ್ಯಕ್ತಿಯು ಅಲ್ಲಾಹನ ಕಡೆಯಿಂದ ಎಚ್ಚರಿಕೆ ನೀಡುವವನಾಗಿ ಬಂದಿರುವುದು ಅವರ ದೃಷ್ಟಿಯಲ್ಲಿ ತೀರಾ ಆಶ್ಚರ್ಯಕರ 
ವಿಷಯವಾಗಿದ್ದು ಈ ಅರ್ಥಹೀನವಾದ ಆಧಾರದಲ್ಲೇ ಅವರು ನಿರಾಕರಿಸಿರುವರು. ನಿಜವಾಗಿ ಅಲ್ಲಾಹನು ತನ್ನ ದಾಸರ 
ಒಳಿತು ಕೆಡುಕುಗಳ ಬಗ್ಗೆ ನಿಶ್ಚಿಂತನಾಗಿದ್ದು ಅವರನ್ನು ಎಚ್ಚರಿಸುವ ಯಾವುದೇ ಏರ್ಪಾಟು ಮಾಡದೆ ಇರುತ್ತಿದ್ದರೆ, 
ಮಾನವರನ್ನು ಎಚ್ಚರಿಸಲು ಮಾನವೇತರರನ್ನು ರವಾನಿಸುತ್ತಿದ್ದರೆ ಅಥವಾ ಅರಬರನ್ನು ಸುಧಾರಿಸಲಿಕ್ಕಾಗಿ ಚೀನಾ ದೇಶದವನನ್ನು 
ರವಾನಿಸುತ್ತಿದ್ದರೆ ಅದು ಆಶ್ಚರ್ಯಕರ ವಿಷಯವಾಗಿರುತ್ತಿತ್ತು" ಎಂಬ ಬಗ್ಗೆಯೇ ಆಣೆ ಹಾಕಲಾಗಿದೆ ಎಂದು, ವಿವೇಚಿಸಿದಾಗ 
ಸ್ಪಷ್ಟವಾಗಿ ತಿಳಿಯುತ್ತದೆ. ಇನ್ನು ಈ ಕೆಲಸಕ್ಕಾಗಿ ರವಾನಿಸಲ್ಪಟ್ಟವರು ಹ. ಮುಹಮ್ಮಬದ್‌ರೇ(ಸ) ಆಗಿರುವರೋ ಎಂಬ 
ಪ್ರಶ್ನೆ. ಇದನ್ನು ನಿರ್ಧರಿಸಲು ಬೇರಾವ ಸಾಕ್ಸ್ಯೈವೂ ಬೇಡ. ಅವರು ಮುಂದಿಡುತ್ತಿರುವ. ಈ ಮಹಾನ್‌ ಗ್ರಂಥ (ಕುರ್‌ಆನ್‌) 
ಅದಕ್ಕೆ ಧಾರಾಳ ಸಾಕ್ಲಿಯಾಗಿದೆ. 


ಕಾಂಡ-26 


756 1 ಕುರ್‌ಆನ್‌ ವ್ಯಾಖ್ಯಾನ 


5 کی ಸಿ೨೨‏ ہے ہمرس او سخ سو ےہ 
و ے وھ و ہو ہہ کے کی ےجو ಅ‏ 
A! Fk i ie Bd‏ 5 
ಈ ಮರಳುವಿಕೆಯು ಬುದ್ಧಿಗೆ ಮೊರಿದ ವಿಷಯವಾಗಿದೆ" ಎಂದು ಹೇಳತೊಡಗಿದರು.‏ نے 
ಭೂಮಿಯು ಇವರ ಶರೀರದಿಂದ ಏನನ್ನೆಲ್ಲ ತಿಂದು ಬಿಡುತ್ತದೆಂದು ನಮಗೆ ಗೊತ್ತಿದೆ. ನಮ್ಮ ಬಳಿಯ‏ 
ಲ್ಲೊಂದು ಗ್ರಂಥವಿದೆ. ಅದರಲ್ಲಿ ಎಲ್ಲವೂ ಸುರಕ್ಷಿತವಿದೆ.*‏ 
ವಾಸ್ತವದಲ್ಲಿ ಸತ್ಯವು ಇವರ ಬಳಿಗೆ ಬಂದಾಗ ಇವರು ಆಗಲೇ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ‏ )5( 


ಬಿಟ್ಟರು. ಆದ್ದರಿಂದಲೇ ಇವರೀಗ ಪೇಚಿಗೆ ಸಿಲುಕಿಕೊಂಡಿರುವರು.5 
(6-11) ಸರ್‌, ಇವರೆಂದಾದರೂ ತಮ್ಮ ಮೇಲಿರುವ ಆಕಾಶದ ಕಡೆಗೆ ನೋಡಿಲ್ಲವೇ? ನಾವು 


3. "ಇದು 'ಆ ಜನರು ಆಶ್ಚರ್ಯಪಡುತ್ತಿದ್ದಂತಹ ಇನ್ನೊಂದು ವಿಷಯವಾಗಿತ್ತು. ಮೊದಲನೆಯದಾಗಿ ಅವರಿಗೆ ಒಬ್ಬ 
ಮಾನವನು ದೇವಸಂದೇಶವಾಹಕನಾಗಿ ಬಂದ ಬಗ್ಗೆ ಆಶ್ಚರ್ಯವಿತ್ತು. ಎರಡನೆಯದಾಗಿ, ಎಲ್ಲ ಮಾನವರೂ ಮರಣಾನಂತರ ಪುನಃ 
ಜೀವೆಂತಗೊಳಿಸಲ್ಪಡುವರು ಮತ್ತು ಎಲ್ಲರನ್ನೂ ಒಟ್ಟುಗೂಡಿಸಿ ಅಲ್ಲಾಹನ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುವುದು ಎ೦ಬ 
ಬಗ್ಗೆ ಅವರು ಮತ್ತಷ್ಟು ಆಶ್ಚರ್ಯಪಡುತ್ತಿದ್ದೆರು. . 

4. ಅರ್ಥಾತ್‌- ಲೋಕಾರಂಭ ಕಾಲದಿಂದ ಲೋಕಾಂತೈದ ವರೆಗೆ ಸತ್ತ ಮತ್ತು ಸಾಯಲಿರುವ ಸಕಲ ಮಾನವರ 
ದೇಹದ ಭಾಗಗಳು ಭೂಮಿಯಲ್ಲಿ ಚದುರಿ ಹೋಗಿವೆ ಮತ್ತು ಮುಂದೆಯೂ ಚದುರುತ್ತಾ ಹೋಗಲಿವೆ. ಅವುಗಳನ್ನು ಪುನಃ 
ಒಟ್ಟುಗೂಡಿಸಲು ಸಾಧ್ಯವೇ ಇಲ್ಲವೆಂದು ಇವರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅವುಗಳ ಪೈಕಿ ಪ್ರತಿಯೊಂದು ಭಾಗವೂ 
ಯಾವ ರೂಪದಲ್ಲೇ ಇರಲಿ ಎಲ್ಲೇ ಇರಲಿ ಅಲ್ಲಾಹನು ಅದನ್ನು ನೇರವಾಗಿ ಬಲ್ಲನು ಮತ್ತು ಒಂದು ಅಣುವನ್ನೂ ಬಿಡದೆ 
ಅದರ ಸಂಪೂರ್ಣ ದಾಖಲೆಯನ್ನು ಅವನ ಬಳಿ ಸುರಕ್ಷಿತವಾಗಿ ಇಡಲಾಗುತ್ತಿದೆ. ಅಲ್ಲಾಹನ ಅಜ್ಞೆಯಾದ ತಕ್ಸಣ ದೇವಚರರು 
ಆ ದಾಖಲೆಯನ್ನು ನೋಡಿ ಪ್ರತಿಯೊಂದು ಕಣವನ್ನೂ ಹೊರತರುವರು ಮತ್ತು ಸಕಲ ಮಾನವರು ತಮ್ಮ ಇಹ ಜೀವನದಲ್ಲಿ 
ಯಾವ ಶರೀರದಲ್ಲಿದ್ದುಕೊಂಡು ಕಾರ್ಯಪ್ರವೃತ್ತರಾಗಿದ್ದರೋ ಆದೇ ಶರೀರಗಳನ್ನು ಪುನಃ ನಿರ್ಮಿಸಿ ಬಿಡುವರು. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ ಸೂರಃ ಹಾಮೂಮ್‌ ಅಸ್ಪಜ್ಞಃ: ಟಿಪ್ಪಣಿ-25) 

5. ತಾತ್ಸರ್ಯವೇನೆಂದರೆ- ಪ್ರವಾದಿವರ್ಯರು(ಸು.- ತಮ್ಮ ಸತ್ಯಸಂದೇಶವನ್ನು ಮುಂದಿಟ್ಟ 'ತಕ್ಷಣವೇ ಅವರು 
ನಿರ್ದಾಕ್ಸಿಣ್ಕವಾಗಿ ಅದನ್ನು ಅಲ್ಲಗಳೆದು ಬಿಟ್ಟರು. ಇದರ ಪರಿಣಾಮವಾಗಿ ಈ ಸಂದೇಶದ ಮತ್ತು ಇದನ್ನು ಸಾರುವ 
ವೈಕ್ತಿಯ -ಕುರಿತು ಒಂದೇ ನಿಲುಮೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಅವರಿಗೆ ಅಸಾಭ್ಯವಾಗಬೇಕಿತ್ತು ಮತ್ತು ನಿಜವಾಗಿಯೂ 
ಹಾಗೆಯೇ ಆಯಿತು. ಅವರು ಒಮ್ಮೆ ಪ್ರವಾದಿವರ್ಯರನ್ನುಸ) ಕವಿಯೆಂದು ಕರೆದರೆ ಇನ್ನೊಮ್ಮೆ ಜ್ಯೋತಿಷಿಯೆಂದೂ 
ಮತ್ತೊಮ್ಮೆ ಹುಚ್ಚನೆಂದೂ ಕರೆಯುತ್ತಾರೆ. ಒಮ್ಮೆ ಇವನು ಮಾಟಗಾರನೆಂದು ಹೇಳಿದರೆ ಇನ್ನೊಮ್ಮೆ ಬೇರಾರೋ ಈತನಿಗೆ 
ಮಾಟ ಮಾಡಿದ್ದಾರೆ ಎನ್ನುತ್ತಾರೆ. ತನ್ನ ದೊಡ್ಡಸ್ತಿಕೆಯನ್ನು ಮೆರೆಯಲಿಕ್ಕಾಗಿ ಇವನು ಸ್ವತಃ ಇದನ್ನು ರಚಿಸಿ ತಂದಿದ್ದಾ 
ನೆಂದು ಒಮ್ಮೆ ಹೇಳಿದರೆ ಇನ್ನೊಮ್ಮೆ, ಇವನಿಗೆ ಈ ಗ್ರಂಥದ ವಾಕ್ಯಗಳನ್ನು ರಚಿಸಿ ಕೊಡುವ .ಬೇರೆ ಯಾರೋ ಕೆಲವರು 
ಇವನ ಹಿಂದೆ ಇದ್ದಾರೆ ಎಂದು ಆರೋಪಿಸುತ್ತಾರೆ. ಅವರು ತಮ್ಮ ನಿಲುಮೆಯಲ್ಲಿ ಅಸ್ಲಿರರಾಗಿ ಷೇಚಿಗೊಳಗಾಗಿದ್ದ 
ರೆಂಬುದು ಅವರ ವೈರುಧ್ಯಪೂರ್ಣ ಮಾತುಗಳಿಂದಲೇ ತಿಳಿದುಬರುತ್ತದೆ. ಅವರು ಆರಂಭದಲ್ಲೇ ಸುಳ್ಳಾಗಿಸದಿರುತ್ತಿದ್ದರೆ ಈ 
ಇಕ್ಕಟ್ಟಿನ ಪರಿಸ್ಥಿತಿ. ಅವರಿಗೆ ಉಂಟಾಗುತ್ತಿರಲಿಲ್ಲ. ಒಂದು ವೇಳೆ. ಅವರು ಆತುರಪಟ್ಟು ಮೊದಲ ಹೆಜ್ಜೆಯಲ್ಲೇ ಪ್ರವಾದಿಯನ್ನು 
ತಿರಸ್ಕರಿಸುವ ಬದಲು ಮತ್ತು ಹಿಂದೆ ಮುಂದೆ ನೋಡದೆ ಮುಂಗಡವಾಗಿಯೇ ಒಂದು ತೀರ್ಪು ನೀಡುವ ಬದಲು ಈ 
ಸಂದೇಶವನ್ನು ನೀಡುತ್ತಿರುವವನು ಯಾರು, ಅವನು ಏನು ಹೇಳುತ್ತಿದ್ದಾನೆ ಹಾಗೂ ತನ್ನ ವಾದದ ಪರವಾಗಿ ಯಾವ' ಪುರಾವೆ 
ಗಳನ್ನು ಮುಂದಿಡುತ್ತಿದ್ದಾನೆ ಎಂದು ಗಂಭೀರವಾಗಿ ವಿವೇಚಿಸಿ ನೋಡಿದ್ದರೆ ಖಂಡಿತ ಇಂತಹ ಪೇಚಿನ ಸ್ಥಿತಿಗೆ ಒಳಗಾಗುತ್ತಿರಲಿಲ್ಲ. 

"6. “ಮೇಲಿನ ಐದು ಸೂಕ್ತಗಳಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ನಿಲುಮೆಯ ಅರ್ಥ ಹೀನತೆಯನ್ನು ವಿಶದೀಕರಿಸಿದ ಬಳಿಕ 
ಇದೀಗ, ಹೆ. ಮುಹಮ್ಮದ್‌(ಸ) ಮುಂದಿಡುತ್ತಿರುವ ಪರಲೋಕದ ಕಲ್ಪನೆಯು ನಿಜವೆಂಬುದಕ್ಕೆ ಇರುವ ಪುರಾವೆಗಳನ್ನು ನೀಡಲಾಗುತ್ತಿದೆ. 


ಕಾಂಡ-26 


50. ಕಾಫ್‌ 757 


KE $5 SMP ما لھا بن‎ ESET 
Lr EGS ಕ 5 ಆಯು ಟ್ರ 
سی‎ Tia AARON: US 38S WE 

/ 01 اللخْلَ لیڈ نیپ لیا عم تیگ‎ pe 

GALT 2525 A CE, NN ಪತ ₹0‏ الڑیں 


ಅದನ್ನು ಹೇಗೆ ನಿರ್ಮಿಸಿದೆವು ಮತ್ತು ಅಲಂಕರಿಸಿದೆವು.? ಅದರಲ್ಲಿ ಎಲ್ಲೂ ಬಿರುಕಿಲ್ಲ. ಭೂಮಿಯನ್ನು 
ನಾವು ಹಾಸಿದೆವು ಅದರಲ್ಲಿ , ಪರ್ವತಗಳನ್ನು ನಾಟಿದೆವು ಮತ್ತು ಅದರೊಳೆಗೆ ಎಲ್ಲ ವಿಧದ ನಯನ 
ಮನೋಹರ ಸಸ್ಕಗಳನ್ನು ಬೆಳೆಸಿದೆವು.” ಇವೆಲ್ಲವೂ (ಸತ್ಯದ ಕಡೆಗೆ ಮರಳುವ ಪ್ರತಿಯೊಬ್ಬ. ದಾಸನ 
ಕಣ್ತೆರೆಸುವ ಮತ್ತು . ಅವನಿಗೆ ಪಾಠ ಕೊಡುವ ವಸ್ತುಗಳಾಗಿವೆ. ನಾವು ಆಕಾಶದಿಂದ ಸುಸಮೃದ್ಧ 
ನೀರನ್ನಿಳಿಸಿದೆವು. ತರುವಾಯ ಅದರಿಂದ ಉದ್ಯಾನಗಳನ್ನೂ ಕೊಯ್ಲಿನ ಧಾನ್ಯಗಳನ್ನೂ ಫಲಭರಿತ 
ಗೊಂಚಲುಗಳು ಪದರು ಪದರುಗಳಾಗಿರುವ ಎತ್ತರವಾದ ಖರ್ಜೂರದ ಮರಗಳನ್ನೂ ಸೃಷ್ಟಿಸಿದೆವು, ಇದು, 
ದಾಸರಿಗೆ ಆಹಾರವೊದೆಗಿಸುವ ಏರ್ಪಾಡು. ಈ ನೀರಿನಿಂದ ನಾವು ಒಂದು ನಿರ್ಜೀವ ನೆಲಕ್ಕೆ ಜೀವದಾನ 
ಮಾಡುತ್ತೇವೆ." (ಸತ್ತು ಹೋದ ಮಾನವರು ` ಭೂಮಿಯಿಂದ) ಹೊರ ಬರುವುದೂ ಹೀಗೆಯೇ." 


7. ಇಲ್ಲಿ ಆಕಾಶವೆಂದರೆ- ಮಾನವನು ಸದಾ ತನ್ನ ಮೇಲೆ ಅವರಿಸಿರುವಂತೆ ಕಾಣುವ ಸಂಪೂರ್ಣ ಬಾನಲೋಕ. 
ಅದರಲ್ಲಿ ಹಗಲು ಹೊತ್ತು ಸೂರ್ಯನು ಪ್ರಕಾಶಿಸುತ್ತಾನೆ. ರಾತ್ರೆ ಹೊತ್ತಿನಲ್ಲಿ ಚಂದ್ರ ಹಾಗೂ ಅಸಂಖ್ಯಾತ ನಕ್ಸತ್ರಗಳು, 
ಬೆಳಗುತ್ತವೆ. ಅವುಗಳನ್ನು ಮನುಷ್ಯನು ಬರಿಗಣ್ಣಿನಿಂದ ನೋಡುವಾಗಲೇ' ಅವನಿಗೆ ಆಶ್ಚರ್ಯವಾಗುತ್ತದೆ. ಇನ್ನು 
ದೂರದರ್ಶಕವನ್ನು ಬಳಸಿ ನೋಡಿದರಂತೂ ಮೇರೆಯೇ ಇಲ್ಲದ ಅತ್ಯಂತ ವಿಶಾಲ ವಿಶ್ವವೊಂದು ಅವನಿಗೆ ಗೋಚರಿಸುತ್ತದೆ. 
ಅದು ಎಲ್ಲಿಂದ ಆರಂಭವಾಗಿ ಎಲ್ಲಿ ಕೊನೆಗೊಳ್ಳುತ್ತದೆ ಎಂಬುದು ಕಾಣುವುದಿಲ್ಲ. ಇಂತಹ ಭವ್ಯ, ಅಗಾಧ ವಿಶ್ವವನ್ನು 
ನಿರ್ಮಿಸಿದ ದೇವನ ಕುರಿತು,. ಭೂಮಿಯಲ್ಲಿ .ಹರಿದಾಡುವ ಮಾನವನೆಂಬ ಪುಟ್ಟ ಜೀವಿ, ತಾನು ಸತ್ತ ಬಳಿಕ ಅವನು 
ತನ್ನನ್ನು ಪುನಃ ಜೀವಂತಗೊಳಿಸಲಾರನೆಂದು ತೀರ್ಮಾನಿಸಿದರೆ, ಇದಕ್ಕೆ . ಸ್ವತಃ ಅವನ ಬುದ್ಧಿಯ ಸಂಕುಚಿತತೆಯೇ ಕಾರಣ. 
ಇದರಿಂದಾಗಿ, ವಿಶ್ವದ ಸೃಷ್ಟಿಕತನನ ಸಾ ಸಾಮರ್ಥ್ಯವು ಸಂಕುಚಿತಗೊಳ್ಳುವುದು ಹೇಗ 

; 8. ಅರ್ಥಾತ್‌- ಈ ಬೃಹತ್‌ ವಿಶ್ವ ವೈವಸ್ಥೆ ತನ್ನ ಅಪಾರ ವೈಶಾಲ್ಕದ ಹೊರತಾಗಿಯೂ ಎಷ್ಟೊಂದು. ನಿರಂತರ ಹಾಗೂ 
ಸುಭದ್ರವಾಗಿದಿಯೆಂದರೆ ಮತ್ತು ಅದರ ಚನ ಎಷ್ಟೊಂದು ಪರಿಪಕ್ವವಾಗಿದೆಯೆಂದರೆ, ಅದರಲ್ಲೆಲ್ಲೂ ಯಾವುದೇ ಬಿರುಕಾಗಲಿ, 

| ಡೋಷವಾಗಲಿ ಕಾಣಸಿಗುವುದಿಲ್ಲ. "ಅದರ ಸಾತತ್ಯವು, ಎಲ್ಲೂ ಕೆದಿನಗೊಳ್ಳುವುದಿಲ್ಲ. ಈ روہ‎ ವಿಕತೆಯನ್ನು ಸೂಚಿಸುವ ಮೂಲಕ: 
ಅಲ್ಲಾಹನು- ನನ್ನ ಈ ವಿಶ್ವ ವ್ಯವಸ್ಥೆಯಲ್ಲಿ "ಒಂದೇ "ಓಂದು ದೋಷವನ್ನು ತೋರಿಸಲು ನಿಮಗೆ ಸಾಧ್ಯ |ವಿಲ್ಲದಿರವಾಗ, ನಾನು 
ನಿಮ್ಮ ಪರೀಕ್ಷಾವಧಿ WG ಬಳಿಕ ವಿಚಾರಣೆಗಾಗಿ ನಿಮ್ಮನ್ನು ಪುನಃ ಜೀವಂತಗೊಳಿಸಿ ನನ್ನ ಮುಂದೆ. ನಿಲ್ಲಿಸಲು ಬಯಸಿದರೆ, ಹಾಗೆ 
ಮಾಡಲಾರದಷ್ಟು ದುರ್ಬಲನೆಂಬ ಕಲ್ಪನೆಯು ನನ್ನ ಸಾಮರ್ಥ್ಯದ ಗ್ಗ, ನಿಮ್ಮ ಮನದಲ್ಲಿ ಮೂಡಿದ್ದಾದರೂ ಹೇಗೆ? ,ಎಂಬ 

"| ಪ್ರಶ್ನೆಯನ್ನು ಮಾನವನ ಮುಂದಿರಿಸಿದ್ದಾನೆ. { 

9. 'ವಿವರಣೆಗಾಗಿ ನೋಡಿರಿ, ಸೊರ ಅನ್ನಹ್ಹ್‌: : ಟಿಪ್ಪಣಿ -12, 13, 14 ಅನ್ನಮ್ಮ್‌: ಟಿ -73,74, ಅರು ಖುರುಫ್‌: ಟಿ-7 

10. ವಿವರಣೆಗಾಗಿ ನೋಡಿರಿ, ಸೂರಃ 'ಅನ್ನಮ್ಮಾ ಟಿ-73, 74, 81, ಅರ್ರೂಮ್‌: ಟಿ-25, 33, 35 ಮತ್ತು." ಯಾಸೀನ್‌: ಟಿ-29 

11. ತಾತ್ತರ್ಯನೇನೆಂದರೆ- ಈ ಭೂಮಂಡಲವನ್ನು ಜೀವಿಗಳಿಗೆ ವಾಸಿಸಲು ಅನುಕೂಲಕರವಾಗಿ ಮಾಡಿದ ಮತ್ತು ಭೂಮಿಯ 
جع‎ ಮಣ್ಣನ್ನು ಆಕಾಶದಿಂದ ಸುರಿಯುವ ನಿರ್ಜೀವ ' ನೀರಿನೊಂದಿಗೆ `ಬೆರೆಸ್ತಿ ಅತ್ಯುತ್ತಮ ಮಟ್ಟದ" ಸಸ್ಕೆ ಜೀವನವನ್ನು 

ಪ್ವಿಸಿದಂತಹ "ಅಲ್ಲಾಹನ ಕುರಿತು ಅವನು ನಿಮ್ಮನ್ನು "ಮರಣಾನಂತರ ಪುನಃ ಜೀವಂತಗೊಳಿಸಲು ಶಕ್ತ ನಲ್ಲ; ವೆರಬ ನಿಮ್ಮ 7 


'ಕಾಂಡೆ-26 


758 ಕುರ್‌ಆನ್‌ ವ್ಯಾಖ್ಯಾನ 


ود دعاد و فرخوںن وا ಪ‏ لوان 3 211 KM duc‏ 235 
Ped‏ 


MIKEY 'E‏ تح Galois‏ 1 لن تم 


(42-14) ಇವರಿಗಿಂತ ಮುಂಚೆ. ನೂಹರ ಜನಾಂಗವೂ ರಸ್ಟ್‌ನವರೂ? ಸಮೂದರೂ ಆದ್‌ರೂ 
ಫಿರ್‌ಔನನೂಜ 'ಲೂತ'ರ ಸಹೋದರರೂ, ಐಕದವರ್ಕೂ 'ತುಬ್ಬಲ್‌' ಜನಾಂಗದವರೂ! ಸುಳ್ಳಾಗಿಸಿದ್ದಾರೆ.!5 
ಎಲ್ಲರೂ ಸಂದೇಶವಾಹಕರನ್ನು ಸುಳ್ಳಾಗಿಸಿದರು.'5 ಕೊನೆಗೆ ನನ್ನ ಎಚ್ಚರಿಕೆಯು ಅವರಿಗೆ ಅನ್ವಯವಾಗಿ ಬಿಟ್ಟಿತು.” 


ಕಲ್ಪನೆಯು ತೀರಾ ಅವಿವೇಕದ ಕಲ್ಪನೆಯಾಗಿದೆ. ಒಂದು ಪ್ರದೇಶವು ಸಂಪೂರ್ಣ ಒಣಗಿ ನಿರ್ಜೀವವಾಗಿ ಬಿದ್ದುಕೊಂಡಿರುವುದನ್ನೂ 
ಮಳೆಯ ಕೆಲವು" ಹನಿಗಳು ಬಿದ್ದ ಕೂಡಲೇ ಅದರೊಳಗಿಂದ ಜೀವ ಚೈತನ್ಯವು ಪುಟಿದೇಳುತ್ತಿರುವುದನ್ನೂ ನೀವು ನಿತ್ಯವೂ ಕಣ್ಣಾರೆ 
ನೋಡುತ್ತಲಿರುತ್ತೀರಿ. ಇದು ಮರಣಾನಂತರ ಪುನಃ ಜೀವನ ಸಾಧ್ಯವಿದೆ ಎಂಬುದಕ್ಕೆ ಸುಸ್ಪಷ್ಟ ಪುರಾವೆಯಾಗಿದೆ. ನೀವು ಕಾಣುವ ಈ 
ವಾಸ್ತವಿಕತೆಯನ್ನು ನಿರಾಕರಿಸಲು ನಿಮಗೆ ಸಾಧ್ಯವಿಲ್ಲದಿರುವಾಗ, ಅಲ್ಲಾಹನು ಇಚ್ಛಿಸಿದಾಗ ಸಸ್ಕಗಳು ಭೂಮಿಯಿಂದ ಮೊಳೆತು 
ಬರುವಂತೆಯೇ ಸ್ವತಃ ನೀವೂ ಒಂದು ದಿನ ಈ ಭೂಮಿಯೊಳಗಿಂದ ಹೊರಟು ಬರಲಿರುವಿರೆಂಬುದನ್ನು ಹೇಗೆ ನಿರಾಕರಿಸುತ್ತೀರಿ? 
ಇಲ್ಲಿ ಇನ್ನೊಂದು ಅಂಶವು ಪ್ರಸ್ತಾಪ ಯೋಗ್ಯವಾಗಿದೆ. ಅದೇನೆಂದರೆ- ಅರೇಬಿಯಾದಲ್ಲಿ ನಿರಂತರ ಐದೈದು ವರ್ಷಗಳವರೆಗೂ 
ಮಳೆಯ ಹನಿಯೂ ಬೀಳದಂತಹ ಪ್ರದೇಶಗಳಿವೆ. ಇಷ್ಟು ದೀರ್ಪು ಕಾಲದ ವರೆಗೆ, ಸುಡುತ್ತಿರುವ ಮರಳುಗಾಡಿನಲ್ಲಿ, ಹುಲ್ಲಿನ 
ಬೇರಾಗಲಿ ಕ್ರಿಮಿಕೀಟಗಳಾಗಲಿ ಬದುಕಿ ಉಳಿಯಬಲ್ಲವೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಆದರೂ ಅಲ್ಲಿ ಮಳೆಯ ಕೆಲವು ಹನಿಗಳು 
ಬಿದ್ದ ಕೂಡಲೇ ಹುಲ್ಲು ಮೊಳೆತು ಬರುತ್ತದೆ. ಕ್ರಿಮಿಕೀಟಗಳು ಜೀವಂತಗೊಳ್ಳುತ್ತವೆ. ಆದುದರಿಂದ ಅರಬರು, ಈ ದೃಷ್ಟಾಂತವನ್ನು 
ಇಷ್ಟು ದೀರ್ಫ ಅನಾವೃಷ್ಟಿಯ ಅನುಭವವಿಲ್ಲದ ಇತರರಿಗಿಂತ, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. 

12. ವಿವರಣೆಗಾಗಿ ಸೂರಃ ಆಲ್‌ ಫುರ್ಕಾನ್‌ನ 52ನೆಯ ಟಿಪ್ಪಣಿಯನ್ನು ನೋಡಿರಿ. 

13. ಫಿರ್‌ಔನನ ಜನಾಂಗದ ಬದಲು ಫಿರ್‌ಔನನ ಹೆಸರನ್ನು ಮಾತ್ರ ಹೇಳಲಾಗಿದೆ. ಏಕೆಂದರೆ, ಅವನು ಆ ಜನಾಂಗದ 
ಮೇಲೆ ಎಂತಹ ಹಿಡಿತವನ್ನಿಟ್ಟುಕೊಂಡಿದ್ದನೆಂದರೆ- ಅವನ ಮುಂದೆ ಜನಾಂಗವು ತನ್ನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕಳೆದು 
ಕೊಂಡಿತ್ತು. ಅವನು ಹೋಗುತ್ತಿದ್ದ ಪಥಬ್ರಷ್ಟತೆಯ ಕಡೆಗೆ ಇಡೀ ಜನಾಂಗವು ಎಳೆಯಲ್ಪಡುತ್ತಿತ್ತು. ಆದುದರಿಂದ ಆ ಸಂಪೂರ್ಣ 
ಜನಾಂಗದ ಪಥಬ್ರ್ಟತೆಗೆ ಅವನೊಬ್ಬನನ್ನೇ ಹೊಣೆಗಾರನಾಗಿ ಮಾಡಲಾಗಿದೆ. 

. ವಿವರಣೆಗಾಗಿ ನೋಡಿರಿ- ಸೂರಃ ಸಬಾ: ಟಿ-37, ಅದ್ದುಖಾನ್‌: ಟಿ-32 
. ಅರ್ಥಾತ್‌. ಇವರೆಲ್ಲರೂ ತಮ್ಮ ಪ್ರವಾದಿಗಳ. ಪ್ರವಾದಿತ್ವವನ್ನು ನಿರಾಕರಿಸಿದರು ಮತ್ತು ನೀವು ಮರಣಾನಂತರ ಪುನ: 
ಎಬ್ಬಿಸಲ್ಪಡಲಿರುವಿರೆಂದು ಅವರು ಕೊಟ್ಟ ವಾರ್ತೆಯನ್ನೂ ತಿರಸ್ಕರಿಸಿದರು. / 

16. ಪ್ರತಿಯೊಂದು ಜನಾಂಗವೂ ತಿರಸ್ಕರಿಸಿದ್ದು, ತನ್ನ ಕಡೆಗೆ ಬಂದಿದ್ದ ರಸೂಲರನ್ನು ಮಾತ್ರವಾದರೂ ಆ ಮೂಲಕೆ ಎಲ್ಲ 
ರಸೂಲರೂ `ಒಮ್ಮ ತದಿಂದ ಮುಂದಿಟ್ಟ ಸತ್ಯವನ್ನು ಅವರು ತಿರಸ್ಕರಿಸಿದ್ದರಿಂದ, ಒಬ್ಬ ಪ್ರವಾದಿಯನ್ನು ತಿರಸ್ಕೆರಿಸುವುದು 
ವಾಸ್ತವದಲ್ಲಿ ಎಲ್ಲ ಪ್ರವಾದಿಗಳನ್ನು ತಿರಸ್ಕರಿಸುವುದಕ್ಕೆ ಸಮಾನವಾಗಿತ್ತು.. ಇಷ್ಟಲ್ಲದೆ ಆ ಪೈಕಿ ಪ್ರತಿಯೊಂದು ಜನಾಂಗವೂ ತನ್ನ 
ಬಳಿಗೆ ಬಂದ ಪ್ರವಾದಿಯ ಪ್ರವಾದಿತ್ವ ವನ್ನು ಮಾತ್ರ .ನಿರಾಕರಿಸಿದ್ದಲ್ಲ, ಅವರಂತೂ ಮಾನವರ ಮಾರ್ಗದರ್ಶನಕ್ಕಾಗಿ ಮಾನವನು 
ಅಲ್ಲಾಹನ ಕಡೆಯಿಂದ ನಿಯುಕ್ತನಾಗಿ ಬರಬಲ್ಲನು ಎಂಬುದನ್ನೇ ಒಪ್ಪಲು ಸಿದ್ಧರಿರಲಿಲ್ಲ. ಅವರು ದೇವಸಂದೇಶವಾಹಕತ್ವ ಎಂಬ, 
ಕಲ್ಪನೆಯನ್ನೇ ತಿರಸ್ಕರಿಸುತ್ತಿದ್ದರು. ಅವರ ಪೈಕಿ ಯಾರ ಅಪರಾಧವೂ ಕೇವಲ ಒಬ್ಬ ಪ್ರವಾದಿಯ ನಿರಾಕರಣೆಗೆ ಸೀಮಿತವಾಗಿರಲಿಲ್ಲ. 

} 17. ಈ ಸೂಕ್ತಗಳಲ್ಲಿ ಅರಬ್‌ ದೇಶ ಮತ್ತು ಅದರ ಸುತ್ತಮುತ್ತಲಿನ ಜನಾಂಗಗಳ ಐತಿಹಾಸಿಕ ಅಂತ್ಕವನ್ನು ಪರಲೋಕ, 
:| ವಿಶ್ವಾಸವು ಸತ್ಯ್ಮವೆಂಬುದಕ್ಕೆ ಪುರಾವೆಯ ರೂಪದಲ್ಲಿ ಮುಂದಿರಿಸಲಾಗಿದೆ. ಏಕೆಂದರೆ. ಈ ವಿಶ್ವಾಸವನ್ನು ನಿರಾಕರಿಸಿದ ಪ್ರತಿಯೊಂದು 
ಜನಾಂಗವೂ ನೈತಿಕ ಅಧಃಪತನಕ್ಕೆ ತುತ್ತಾಯಿತು. ಕೊನೆಗೆ ದೇವ ಯಾತನೆ ಬಂದು ಅವರ ಹೊಲಸು ಅಸ್ತಿತ್ವವನ್ನೇ ನಾಶಮಾಡಿ 
ಬಿಟ್ಟಿತು. ವಾಸ್ತವದಲ್ಲಿ ಮಾನವನನ್ನು ಈ ಲೋಕದಲ್ಲಿ ಹೊಣೆಗೇಡಿಯಾಗಿ ಮತ್ತು ಜವಾಬ್ದಾರಿಯ ಪ್ರಜ್ಞೆ ಇಲ್ಲದೆ ಬದುಕಲೆಂದು 
ಸೃಷ್ಟಿಸಿ ಬಿಡಲಾಗಿಲ್ಲ. ತನ್ನ ಕರ್ಮಾವಧಿಯು ಮುಗಿದ ಬಳಿಕ ಖಂಡಿತವಾಗಿಯೂ ಅವನು ತನ್ನ ಕರ್ಮಗಳ ಬಗ್ಗೆ ವಿಚಾರಣೆ 


ಕಾಂಡ-26 


50. ಕಾಫ್‌ 759 


3 شی‎ 23 SS SEMEL Eu 


pA 


ಸತ ತಸ ಹಿ ಪತಿತ 


Je BCS J > ps 

(15). ನಾವೇನು ಪ್ರಥಮ ಬಾರಿ ಸೃಷ್ಟಿಸಿ ಬಳಲಿದ್ದೇವೆಯೇ? ಅದರೂ ಇವರು ಒಂದು "ಹೊಸ ಸೃಷ್ಟಿಯ 
ಬಗ್ಗೆ ಸಂಶಯಗ್ರಸ್ತರಾಗಿದ್ದಾರೆ. * 

(16-29) ನಾವು ಮಾನವನನ್ನು’ ಸೃಷ್ಟಿಸಿದ್ದೇವೆ ಮತ್ತು ನಾವು ಅವನ ಮನಸ್ಸಿನಲ್ಲಿ ಉದ್ಭವಿಸುವ 
ದುರ್ಭಾವನೆಗಳನ್ನೂ ಬಲವ ನಾವು ಅವನ ಕಂಠನಾಡಿಗಿಂತಲೂ ಹೆಚ್ಚು ಅವನಿಗೆ ಸಮೂಪವಿದ್ದೇವೆ.ಸ 
(ಮತ್ತು ನಮ್ಮ ಈ ಪ್ರತ್ಯ ಕ್ಸ ಜ್ಞಾನ ಮಾತ್ರವಲ್ಲದೆ) ಇಬ್ಬರು ಲೇಖಕರು ಅವನ ಬಲ ಹಾಗೂ ಎಡಭಾಗ 
ಗಳಲ್ಲಿ ಕುಳಿತು 2 کی‎ ವಿಷಯವನ್ನು ದಾಖಲಿಸುತ್ತಿರುವರು. ಅವನ ಬಾಯಿಯಿಂದ ಹೊರಡುವ 


ಯಾವ ಮಾತು ಕೂಡಾ, 'ಸದಾ ಸನ್ನದ್ಧನಿರುವ ಒಬ್ಬ ಕಾವಲುಗಾರನಿಂದ ದಾಖಲಿಸಲ್ಪಡದೆ ಇರುವುದಿಲ್ಲ.” 


ಎದುರಿಸಲಿಕ್ಕಿದೆ ಎಂಬುದಕ್ಕೆ ಇದು ಸ್ಪಷ್ಟ ಆಧಾರವಾಗಿದೆ." ಆದುದರಿಂದಲೇ ಅವನು, ತಾನು ಜನಾಬ್ದಾರಿ ರಹಿತನೆಂದು ಭಾವಿಸಿ ಈ 
ಲೋಕದಲ್ಲಿ ಕಾರ್ಯವೆಸಗತೊಡಗಿದಾಗ ಅವನ ಸಂಪೂರ್ಣ ಜೀವನವು ವಿನಾಶದೆಡೆಗೆ ಸಾಗಿಬಿಡುತ್ತದೆ. 

18. ಇದು ಪರಲೋಕದ ಪರವಾಗಿರುವ ಬೌದ್ಧಿಕ ಪುರಾವೆಯಾಗಿದೆ. ದೇವಾಸ್ತಿತ್ವವನ್ನು ನಿರಾಕರಿಸದವನಿಗೆ, ದೇವನೇ 
ನಮ್ಮನ್ನು ಮತ್ತು ಈ ಅಖಿಲ ವಿಶ್ವವನ್ನು ಸೃಷ್ಟಿಸಿದನೆಂಬುದನ್ನು ನಂಬದೆ ಗತ್ಯಂತರವಿಲ್ಲ. ಈಗ, ನಾವು ಈ ಭೂಮಿಯಲ್ಲಿ 
ಜೀವಂತವಾಗಿ ಅಸ್ಪಿತ್ವದಲ್ಲಿದ್ದೇವೆ ಮತ್ತು ಭೂಮಿ-ಆಕಾಶಗಳ ಈ ವಿಶಾಲ ಕಾರ್ಯಾಗಾರವು ಸಂಪೂರ್ಣವಾಗಿ ನಮ್ಮ 
ಕಣ್ಮುಂದೆಯೇ ಸಕ್ರಿಯವಾಗಿ ಕಾರ್ಯನಿರತವಾಗಿದೆ ಎಂಬ ಈ ವಾಸ್ತವಿಕತೆಯು, ದೇವನು ನಮ್ಮನ್ನು ಮತ್ತು ಈ ವಿಶ್ವವನ್ನು" 
ಸೃಷ್ಟಿಸಲು ಅಸಮರ್ಥನಾಗಿರಲಿಲ್ಲ ಎಂಬುದಕ್ಕೆ ಸ್ವತಃ ಸುವ್ಯಕ್ತ ಸಾಕ್ಷಿಯಾಗಿದೆ. ಇಷ್ಟಾಗಿಯೂ ಅದೇ ದೇವನು ಈ ಲೋಕವನ್ನು 
ಅಂತ್ಯಗೊಳಿಸಿದ ಬಳಿಕ ಇನ್ನೊಂದು ವಿಶ್ವ ವ್ಯವಸ್ಥೆಯನ್ನು ಸ್ಥಾಪಿಸಲು ಮತ್ತು ಮರಣಾನಂತರ ನಮ್ಮನ್ನು ಪುನಃ ಜೀವಂತ 
ಗೊಳಿಸಲು ಅಸಮರ್ಥನೆಂದು ಯಾರಾದರೂ ಹೆಳುತ್ತಾರೆಂದಾದರೆ ಅದು ತೀರಾ ಬುದ್ಧಿಹೀನ ಮಾತೆನಿಸುವುದು. ಏಕೆಂದರೆ, 
ಒಂದು ವೇಳೆ ಅಲ್ಲಾಹನು ಅಸಮರ್ಥನಾಗಿರುತ್ತಿದ್ದರೆ ಅವನಿಗೆ ಮೊದಲ ಬಾರಿಯೇ ಸೃಷ್ಟಿಸಲು ಆಸಾಧ್ಯವಾಗುತ್ತಿತ್ತು. | 

19. ಪರಲೋಕದ ಬಗ್ಗೆ ಪುರಾವೆಗಳನ್ನೊದಗಿಸಿದ ಬಳಿಕ ಇದೀಗ- ಪರಲೋಕದ ಜೀವನವು ಖಂಡಿತ ಬರಲಿದೆ. ಅದು, ನೀವೆಷ್ಟು 
ನಿರಾಕರಿಸಿದರೂ 'ಬಂದೇ ಬಿಡುವಂತಹ ವಾಸ್ತವಿಕತೆಯಾಗಿದೆ. ಪ್ರವಾದಿಗಳ ಎಚ್ಚರಿಕೆಯನ್ನು ಮನ್ನಿಸಿ, ಅದಕ್ಕಾಗಿ ಈಗಲೇ ಸಿದ್ಧತೆ 
ನಡೆಸಿದರೆ ನಿಮಗೇ ಹಿತವಾಗುವುದು" ನಂಬದಿದ್ದರೆ ನಿಮ್ಮ ಮೇಲೆ ನೀವೇ ವಿಪತ್ತನ್ನು ತಂದು ಕೊಂಡಂತಾಗುವುದು ಎನ್ನಲಾಗುತ್ತಿದೆ. 

20. ಅರ್ಥಾತ್‌. ನಮ್ಮೆ ಸಾಮರ್ಥ ಮತ್ತು ಜ್ಞಾನವು ಮಾನವನನ್ನು ಒಳಗಿಂದಲೂ ಹೊರಗಿಂದಲೂ ಯಾವ ರಿತಿ 

:| ಸುತ್ತುವರಿದಿದೆಯೆಂದರೆ, ಅವು ಅವನ ಜೀವನಾಡಿಗಿಂತಲೂ ಅವನಿಗೆ ನಿಕಟವಾಗಿವೆ. ಅವನ ಮಾತನ್ನು ಕೇಳಲು ನಾವು ಎಲ್ಲಿಂದಲೂ 
ನಡೆದು ಬರಬೇಕಾಗಿಲ್ಲ. ಅವನ ಹೃದಯದೊಳಗೆ ಮೂಡುವಂತಹ ಭಾವನೆಗಳನ್ನೂ ನಾವು ನೇರವಾಗಿ ತಿಳಿಯುತ್ತೇವೆ. ಅದೇ ರೀತಿ, 
ನಾವು ಅವನನ್ನು ಹಿಡಿಯಬೇಕಿದ್ದರೂ ಎಲ್ಲಿಲಿದಲೋ ಬಂದು ಹಿಡಿಯಬೇಕೆಂದಿಲ್ಲ. ಅವನು ಎಲ್ಲೇ ಇರಲಿ, ಯಾವಾಗಲೂ ನಮ್ಮ 

"| ಹಿಡಿತದಲ್ಲೇ ಇದ್ದಾನೆ. ನಮಗೆ ಇಷ್ಟ ಬಂದಾಗ ಅವನನ್ನು ಸೆರೆ ಹಿಡಿದುಕೊಳ್ಳುವೆವು. 

21. ಅರ್ಥಾತ್‌- ಒಂದೆಡೆ ಸ್ವತಃ ನಾವೇ ಮಾನವನ ಚಟುವಟಿಕೆಗಳನ್ನೂ: ವಿಚಾರಗಳನ್ನೂ ನೇರವಾಗಿ ಬಲ್ಲೆವು. ಇನ್ನೊಂದೆಡೆ 
ನಾವು, ಪ್ರತಿಯೊಬ್ಬ ಮಾನವನ ಪ್ರತಿಯೊಂದು ಮಾತು ಕೃತಿಯನ್ನು ಕಂಚಿತ್ತೊ ಬಿಡದೆ ಬರೆದು ದಾಖಲಿಸಿಡಲಿಕ್ಕಾಗಿ "ಎರಡೆರಡು 
ಮಂದಿ ದೇವಚರರನ್ನು ನೇಮಿಸಿದ್ದೇವೆ. ಅಲ್ಲಾಹನ ಮಹಾ ನ್ಯಾಯಾಲಯದ ಮುಂದೆ ಮಾನವನು ಹಾಜರಾಗುವಾಗ ಯಾರು 
ಏನೇನು ಮಾಡಿ ಬಂದಿದ್ದಾನೆಂಬುದನ್ನು ಅಲ್ಲಾಹ್‌ ಸ್ವತಃ ತಿಳಿದೇ ಇರುವನು. ಅದರೊಂದಿಗೆ ಇಬ್ಬರು ಸಾಕ್ಟಿದಾರರೂ ಇದ್ದು, 
ಅವರು ಅವನ ಕರ್ಮಗಳ ಲಿಖಿತ ಪುರಾವೆಯನ್ನು ತಂದು ಮುಂದಿಡುವರು. ಈ” ಲಿಖಿತ ದಾಖಲೆಯ ನಿಜ ಸ್ವರೂಪವನ್ನು 
ಪೂರ್ಣವಾಗಿ ಗ್ರಹಿಸುವುದು ಕಷ್ಟ. ಆದರೆ ಇಂದು ನಮ್ಮ ಮುಂದೆ ಬರುತ್ತಿರುವ ವಾಸ್ತವಿಕತೆಗಳನ್ನು ನೋಡುವಾಗ ಮಾನವನು' 


ಕಾಂಡ-26 


70 ಕುರ್‌ಆನ್‌ ವ್ಯಾಖ್ಯಾನ 


58ರ ಬಿ ಚಲ سس‎ 


SEW -‏ تل G3 OP‏ 8 5 و 
SEG ಡಯಟ‏ مٰدَا سم SIG‏ 


الیقھہ SF eS‏ ہکا ما اث ےلت ان رظ 
ಅಡೋ ನೋಡಿರಿ ಮರಣ ಸಂಕಟವು ಸತ್ಯದೊಂದಿಗೆ ಬಂದು ಬಿಟ್ಟಿತು. ನೀನು ತಪ್ಪಿಸಿಕೊಂಡು‏ 
ಓಡುತ್ತಿದ್ದುದು ಇದರಿಂದಲೇ? ಮತ್ತು ಸೂರ್‌ (ಕಹಳೆ) ಊದಲ್ಪಟ್ಟಿತು.* ಇದುವೇ ನಿನ್ನನ್ನು ಎಚ್ಚರಿಸ‏ 
ಲಾಗುತ್ತಿದ್ದೆ. ದಿನ ಪ್ರತಿಯೊಬ್ಬನು ಒಬ್ಬ ಅಟ್ಟಿ ತರುವವ ಮತ್ತು ಒಬ್ಬ ಸಾಕ್ಟಿದಾರನ ಜೊತೆ ಬಂದು‏ 
ಬಿಟ್ಟನು. ನೀನು ಇದರ ಬಗ್ಗೆ ಅಲಕ್ಸ್ಯನಾಗಿದ್ದೆ, . ನಾವು ನಿನ್ನ ಮುಂದಿದ್ದ ತೆರೆಯನ್ನು ಸರಿಸಿ ಬಿಟ್ಟೆವು.‏ |" 
ಮತ್ತು ಇಂದು ನಿನ್ನ ದೃಷ್ಟಿಯು ಬಹಳ ತೀಕ್ಷ್ಮವಿದೆ. ಅವನ  ಜೊತೆಗಿದ್ದವನು "ನನ್ನ ವಶದಲ್ಲಿದ್ದವನು‏ |- 


ವಾಸಿಸುತ್ತಿರುವ ಮತ್ತು ಕಾರ್ಯವೆಸಗುತ್ತಿರುವ ಈ ಪರಿಸರದಲ್ಲಿ ಎಲ್ಲೆಲ್ಲೂ ಅವನ ಸ್ವರಗಳ, ಅವನ ಚಿತ್ರಗಳ, ಅವನ 

'| ಚಲನವಲನಗಳ ಅಚ್ಚು ಪ್ರತಿ ಕಣಕಣದ ಮೇಲೂ ಬೀಳುತ್ತದೆ ಮತ್ತು ಅವುಗಳ ಮೂಲಕ ಅದೇ ಸ್ಪರವನ್ನೂ ಚಿತ್ರವನ್ನೂ ಪುನಃ 
ಸಂಗ್ರಹಿಸಿ ಮೂಲ ಮತ್ತು ಅನುಕರಣೆಯ ಮಧ್ಯೆ ಕಿಂಚಿತ್ತೂ ವ್ಯತ್ಕಾಸವಿಲ್ಲದಂತೆ ಮುಂದಿಡಲು ಸಾಧ್ಯವಿದೆ ಎಂದು ಖಚಿತ 
ವಾಗುತ್ತದೆ. ಮಾನವನು ಈ ಕೆಲಸವನ್ನು ಅತ್ಯಂತ ಪರಿಮಿತ ಮಟ್ಟದಲ್ಲಿ ಉಪಕರಣಗಳ ಸಹಾಯದಿಂದ ಮಾಡುತ್ತಿದ್ದಾನೆ. ಆದರೆ 
ಅಲ್ಲಾಹನ ದೇವಚರರಿಗೆ ಇಂತಹ ಉಪಕರಣಗಳ ಅಗತ್ಯವೂ ಇಲ್ಲ. ಅವರಿಗೆ ಯಾವ ಪ್ರತಿಬಂಧಕಗಳೂ; ಇರುವುದಿಲ್ಲ. ಮನುಷ್ಯನ; 
ಸ್ವಂತ ದೇಹವೂ ಅವನ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವೂ ಟೇಪ್‌ ಮತ್ತು ಫಿಲ್ಮ್‌; ಗಳಾಗಿದ್ದು ಅವುಗಳಲ್ಲಿ ಅವನ ಅತಿ 
ಸೂಕ್ಷ್ಮವಾದ ಸ್ವರಗಳನ್ನೂ ಚಿತ್ರಗಳನ್ನೂ ಅವರು ಸಂಪೂರ್ಣ ವಿವರಗಳೊಂದಿಗೆ رون‎ ತಗೊಳಿಸಬಲ್ಲರು. 

22. ಸತ್ಯಃ ದೊಂದಿಗೆ ಬಂದುಬಿಟ್ಟಿತು ಎಂಬುದರ. ತಾಶ್ಚರ್ಯವೇನೆಂದರೆ- ಮರಣ ಸಂಕಟವು ಈ ಲೋಕದಲ್ಲಿ ಮರೆಯಲ್ಲಿ 
ದಂತಹ "ವಾಸ್ತವಕತೆಯು ಅನಾವರಣಗೊಳ್ಳಲು ಆರಂಭವಾಗುವಂತಹ ಪ್ರಥಮ ಬಿಂದುವಾಗಿದೆ. ಇಲ್ಲಿಂದ ಮನುಷ್ಠನು, 
ಪ್ರವಾದಿಗಳು ತಿಳಿಸುತ್ತಿದ್ದಂತಹ ಇನ್ನೊ೦ದು ಲೋಕವನ್ನು ಸ್ಥ ಸ್ಪಷ್ಟವಾಗಿ ಕಾಣಲಾರಂಭಿಸುತ್ತಾನೆ. 

-23. ಅರ್ಥಾತ್‌. ನಾನು ನಂಬಲಾರೆನೆಂದು ನೀನು ಹಟ ತೊಡುತ್ತಿದ್ದ ವಾಸ್ತವಿಕತೆ ಇದೇ ಆಗಿದೆ. ನೀನು ಭೂಲೋಕದಲ್ಲಿ 
ಮೂಗುದಾರವಲ್ಲದ ಗೂಳಿಯಂತೆ ತಿರುಗಾಡಬೇಕೆಂದೂ ಮರಣಾನಂತರ ಯಾವುದೇ ಜೀವನ ಇರಬಾರದೆಂದೂ ಬಯಸಿದ್ದೆ. ನಿನ್ನ 
ದುಷ್ಯರ್ಮಗಳಿಗೆ ತಕ್ಕ ಪ್ರತಿಫಲ ಸಿಗಲಾರದೆಂದು ಎಣಿಸಿದ್ದೆ. ಆದುದರಿಂದಲೇ ನೀನು ಪರಲೋಕದ ಕಲ್ಪನೆಯಿಂದ. ದೂರ 
ಓಡುತ್ತಿದ್ದೆ. ಆ (ಪರುಲೋಕವು ಸ್ಥಾಪನೆಗೊಳ್ಳ ಸಿಲಿಡೆಯೆಂಬುದನ್ನು ಒಪ್ಪಲಿಕ್ಕೇ ನೀನು ಸಿದ್ಧನಿರಲಿಲ್ಲ. ಇದೋ ಈಗ ಅದೇ 
ಇನ್ನೊ೦ದು ಲೋಕವು ನಿನ್ನ ಮುಂದಿದೆ. 

24. ಈ ಕಹಳೆಯನ್ನು ಕೇಳಿ ಮೃತರಾದ ಸಕಲ. ಮಾನವರೂ ಪುನಃ ಸಶರೀರ ಜೀವನವನ್ನು ಪಡೆದು ಎದ್ದು. ನಿಲ್ಲುವರು. 
ವಿವರಣೆಗಾಗಿ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ, ಸೂರಃ ಅನ್‌ಆಮ್‌: 47, ಇಬ್ರಾಹೀಮ್‌; 57, ತಾಹಾ; 78, ಅಲ್‌ ಹಜ್ಜ್‌: 1, 
ಯಾಸೀನ್‌: 46, 47, ಅರು್ಲುಮರ್‌: 79. 

25. ಪ್ರಾಯಶಃ ಇದು” ಭೂಲೋಕದಲ್ಲಿ ಅವನ, ಮಾತು ಮತ್ತು ۰ ದಾಖಲಿಸಲು ನೇಮಕಗೊಂಡಿದ್ದ ಆ | ಇಬ್ಬರು 
ದೇವಚರರದ್ದೇ ಪ್ರಸ್ತಾಪವಾಗಿದೆ. ಪುನರುತ್ಲಾನ ದಿನ ಸೊರ್‌ ಕಹಳೆಯ ಸ್ವರ ಮೊಳಗಿದೊಡನೆ ಪ್ರತಿಯೊಬ್ಬನೂ ತನ್ನ ಸಮಾಧಿ: 
ಯಿಂದ ಎದ್ದಾಗ ತಕ್ಷಣವೇ.ಆ ಇಬ್ಬರು ದೇವಚರರು' ಬಂದು ಅವನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವರು. ಒಬ್ಬನು ಅವನನ್ನು 
ದೇವನ್ಯಾ ಯಾಲಯಕ್ಕೆ ಅಟ್ಟುತ್ತಾ ಹೋಗುವನು ಇನ್ನೊ ضرید‎ ಅವನ ಕರ್ಮಪತ್ರವನ್ನು ಒಡಿದಿರುವನು. . 

26. ಅರ್ಥಾತ್‌- ದೇವಸಂದೇಶವಾಹಕರು, ನಿನಗೆ ಮುಂಬಾಗಿ ತಿಳಿಸುತ್ತಿದ್ದ ಎಲ್ಲವೂ ಇಲ್ಲಿ ಇರುವುದು ಈಗ ನಿನಗೆ ಚೆನ್ನಾಗಿ 
ಕಾಣಿಸುತ್ತಿದೆಯನ್ಟೇ. , ۱ لے‎ ٠ ہے ا‎ 


ಕಾಂಡ-26 


50. ಕಾಫ್‌ 761 


AGAMA Gd Es ES 


ಅಶ್‌ علیپ‎ 


BSCE 5 Meu الاب‎ 3 ۶۳ 


ಇದೋ ಹಾಜರಿದ್ದಾನೆ" ಎಂದು ಹೇಳುವನು.” ر11نالہ'-جحدٹ”متمکروہ‎ ಎಸೆದು ಬಿಡಿರಿ"್‌- ಪ್ರತಿಯೊಬ್ಬ 
ಕಟ್ಟಾ ಸತ್ಯನಿಷೇಧಿಯನ್ನು ಅವನು ಸತ್ಕವನ್ನು ದ್ವೇಷಿಸುತ್ತಿದ್ದನು. ಒಳಿತನ್ನು ತಡೆಯುವವ್‌ನಾಗಿದ್ದನು. 
'| ಮೇರೆ ಮೂರುವವನಾಗಿದ್ದನು” ಸಂಶಯಗ್ರಸ್ತನಾಗಿದ್ದನು* ಮತ್ತು ಅಲ್ಲಾಹನೊಂದಿಗೆ ಇತರರನ್ನು ದೇವರಾಗಿ 
ಮಾಡಿಕೊಂಡಿದ್ದನು. ಅವನನ್ನು ಘೋರ ಯಾತನೆಯಲ್ಲಿ ಹಾಕಿಬಿಡಿರಿ.” ಅವನ ಜೊತೆಗಾರನು ಹೇಳಿದನು- 
"ನನ್ನ ಪ್ರಭೂ, ನಾನು ಇವನನ್ನು ವಿದ್ರೋಹಿಯಾಗಿ ಮಾಡಲಿಲ್ಲ. ನಿಜವಾಗಿ ಇವನು ತಾನಾಗಿಯೇ ಅತ್ಯಂತ 


ಸಹಚರನೆಂದರೆ, ಅಟ್ಟಿಕೊಂಡು ಬರುತ್ತಿರುವಂತಹ ದೇವಚರ. ಅವನು ದೇವ, ನ್ಯಾಯಾಲಯದ ಮುಂದೆ ತಲುಪಿ- 
ದೇವಾ, ನೀನು ನನ್ನ ವಶಕ್ಕೆ ಕೊಟ್ಟಿದ್ದ ವ್ಯಕ್ತಿ ಇದೋ ಹಾಜರಿದ್ದಾನೆ ಎಂದು ಭಿನ್ನವಿಸುವನು. 

28. ಮೂಲದಲ್ಲಿ "ನೀವಿಬ್ಬರೂ ನರಕಕ್ಕೆ ಎಸೆದುಬಿಡಿರಿ" ಎಂದಿದೆ. ಸಮಾಧಿಯಿಂದ ಎದ್ದು ಕೂಡಲೇ ಅಪರಾಧಿಯನ್ನು 
ಸೆರೆಹಿಡಿದು ತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಆ ಇಬ್ಬರು ದೇವಚರರಿಗೆ ಈ ಅಪ್ಪಣೆ ಕೊಡಲಾಗುವುದೆಂದು 
ವಾಕ್ಸರಣಿ ಸ್ಫತಃ ಹೇಳುತ್ತಿದೆ. 

29. ಮೂಲದಲ್ಲಿ ' ಕಪ್ಪಾರ್‌' ಎಂಬ ಪದ ಪ್ರಯೋಗವಾಗಿದೆ. ಇದಕ್ಕೆ ಎರಡು ಅರ್ಥಗಳಿವೆ. 1) ಮಹಾ وو‎ 2 ಕರೋರ 
ಸತ್ಕನಿಷೇಧಿ. 

30. 'ಖೈರ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ ಸಂಪತ್ತಿಗಾಗಿಯೂ ಪ್ರಯೋಗವಾಗುತ್ತದೆ, ಒಳಿತಿಗಾಗಿಯೂ ಆಗುತ್ತದೆ. 
ಮೊದಲನೆಯ ಅರ್ಥದ ಪ್ರಕಾರ: ಅವನು ತನ್ನ ಸಂಪತ್ತಿನಿಂದ ಅಲ್ಲಾಹನ ಖಣವನ್ನಾಗಲಿ ದಾಸರ ಯಣವನ್ನಾಗಲಿ 
ಸಲ್ಲಿಸುತ್ತಿರಲಿಲ್ಲವೆಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ- ಸನ್ಮಾರ್ಗದಿಂದ ಸ್ವತಃ ದೂರವಿದ್ದುದು ಮಾತ್ರವಲ್ಲ, ಇತರರನ್ನೂ 
ತಡೆಯುತ್ತಿದ್ದನು. “ಭೂಲೋಕದಲ್ಲಿ ಒಳಿತಿಗೆ ತಡೆಯಾಗಿದ್ದನು. ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಯಾವ ರೀತಿಯಲ್ಲೂ ಒಳಿತುಗಳು 
ಹಬ್ಬದಂತೆ ಮಾಡುವುದರಲ್ಲೇ ತೊಡಗಿಸುತ್ತಿದ್ದನು ಎಂದು ಅರ್ಥವಾಗುತ್ತದೆ. 

31. ಅರ್ಥಾತ್‌- ತನ್ನ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನೈತಿಕ ಮೇರೆಗಳನ್ನು ಮುರಿಯುವವನಾಗಿದ್ದನು. 
ತನ್ನ ಲಾಭ, ಸ್ವಾರ್ಥ ಸಾಧನೆ ಮತ್ತು ತನ್ನ ಸ್ವೇಚ್ಛೆಗಾಗಿ ಏನು ಮಾಡಲಿಕ್ಕೂ ಸಿದ್ಧನಾಗುತ್ತಿದ್ದನು. ಧರ್ಮ ನಿಷಿದ್ಧ 
ಮಾರ್ಗಗಳಿಂದ ಸಂಪತ್ತನ್ನು ಸಂಗ್ರಹಿಸಿ ಧರ್ಮ ನಿಷಿದ್ಧ ಮಾರ್ಗಗಳಲ್ಲಿ ಖರ್ಚು ಮಾಡುತ್ತಿದ್ದನು. ಜನರ ಹಕ್ಕುಗಳನ್ನು 
ಕಬಳಿಸುತ್ತಿದ್ದನು. ಅವನ ಮಾತಿಗೂ ಯಾವುದೇ ನಿಯಂತ್ರಣವಿರಲಿಲ್ಲ. ಅವನ ಕೈಗಳೂ «ಯಾವುದೇ ಅಕ್ರಮ ಅತ್ಯಾಚಾರಕ್ಕೆ 
ಹಿಲಜರಿಯುತ್ತಿರಲಿಲ್ಲ. ಒಳಿತಿನ ಮಾರ್ಗಕ್ಕೆ ತಡೆಗಳನ್ನು ಒಡ್ಡುತ್ತಿದ್ದುದು- ಮಾತ್ರವಲ್ಲದೆ ಇನ್ನೂ ಮುಂದುವರಿದು ಸತ್ಕರ್ಮಿ 
ಗಳನ್ನು ಸತಾಯಿಸುತ್ತಿದ್ದನು. ಅವರ ಮೇಲೆ .ಅಕ್ರಮವೆಸಗುತ್ತಿದ್ದನು. : : 

32. ಮೂಲದಲ್ಲಿ 'ಮುರೀಬ್‌' ಎಂಬ ಪದ ಪ್ರಯೋಗಗೊಂಡಿದೆ, ಇದಕ್ಕೆ ಎರಡು ಅರ್ಥಗಳಿವೆ- 1) ಸಂಶಯಗ್ರಸ್ತ 
2) ಸಂಶಯಕ್ಕೆ ಗುರಿಪಡಿಸುವವನು. ಇಲ್ಲಿ ಇವೆರಡೂ ಅರ್ಥಗಳು ಸರಿಹೋಗುತ್ತವೆ. ತಾತ್ಸರ್ಯನವೇನೆಂದರೆ- ಅವನು 
ಸಂಶಯದಲ್ಲಿ ಬಿದ್ದಿದ್ದನು ಮತ್ತು ಬೇರೆಯವರ ಮನಸ್ಸುಗಳಲ್ಲಿ ಸಂಶಯದ ಬೀಜಗಳನ್ನು ಬಿತ್ತುತ್ತಿದ್ದನು. ಅವನ ದೃಷ್ಟಿಯಲ್ಲಿ 
ಅಲ್ಲಾಹ್‌, ಪರಲೋಕ, ದೇವಚರರು, ಪ್ರವಾದಿತ್ವ, ದಿವ್ಯವಾಣಿ ಹೀಗೆ ಧರ್ಮದ ಪ್ರತಿಯೊಂದು ವಾಸ್ತವಿಕತೆಯೂ ಸಂದೇಹಾಸ್ಪದ 
ವಾಗಿತ್ತು. ಪ್ರವಾದಿಗಳು ಸಾರುತ್ತಿದ್ದ 'ಯಾವ' ಸತ್ಯವೂ ಅವನ ದೃಷ್ಟಿಯಲ್ಲಿ ವಿಶ್ವಾಸಾರ್ಹವಾಗಿರಲಿಲ್ಲ. ಇದೇ ರೋಗವನ್ನು 
ಅವನು ಅಲ್ಲಾಹನ ಇತರ ದಾಸರಿಗೂ ತಗಲಿಸುತ್ತ' ಹೋಗುತ್ತ. ಲಿದ್ದನು. ಅವನು, ಕಂಡ ಕಂಡವರ ಮನಸ್ಸಿನಲ್ಲಿ ಒಂದಿಲ್ಲೊಂದು 
ಸಂಶಯ ಅಥವಾ ದುರಾಲೋಚನೆಯನ್ನು ಉಂಟುಮಾಡಿ ಬಿಡುತ್ತಿದ್ದನು. 

33. ಈ ಸೂಕ್ತಗಳಲ್ಲಿ ಅಲ್ಲಾಹನು ಮಾನವನನ್ನು ನರಕಕ್ಕೆ ಅರ್ಹವಾಗಿ ಮಾಡುವ ಗುಣಗಳನ್ನು ಎಣಿಸಿ ತೋರಿಸಿರುವನು: 
1) تید‎ ನಿರಾಕರಣೆ. 2). ಅಲ್ಲಾಹನಿಗೆ کو‎ ತೋರುವುದು. 3) ಸತ್ಯ ಮತ್ತು ಸತ್ಯಸಂಧರೊಂದಿಗೆ -ದ್ವೇಷ. . 4) ಒಳಿತಿನ 
ಮಾರ್ಗವನ್ನು ತಡೆಯುವುದು. رد‎ -ತನ್ನ ಸಂಪತ್ತಿನಿಂದ ಅಲ್ಲಾಹನ ಮತ್ತು ಜನರ ಹಕ್ಕುಗಳನ್ನು ಕೊಡೆದಿರುವುದು. 6 ತನ್ನ 


ಕಾಲಡ-26 


762 ಕುರ್‌ಆನ್‌ ವ್ಯಾಖ್ಯಾನ 


EN الک‎ SEES SNARES لا‎ dhe us wo ಫಟ 
ಈ EE وم و‎ dL 
Lays TSAI GS os bp 


۰ ದರ್ಜೆಯ ಪಥಭ್ರಷ್ಟತೆಯಲ್ಲಿ ಬಿದ್ದುಕೊಂಡಿದ್ದನು."3 ಉತ್ತರ ಬಂತು- "ನನ್ನ ಸಮ್ಮುಖದಲ್ಲಿ 
ಜಗಳಾಡಬೇಡಿರಿ. ನಾನು ನಿಮಗೆ ದುಷ್ಪರಿಣಾಮದ ಬಗ್ಗೆ ಮೊದಲೇ ಎಚ್ಚರಿಸಿದ್ದೆ ನನ್ನಲ್ಲಿ ಮಾತು 
ಬದಲಾಯಿಸಲ್ಪಡುವುದಿಲ್ಲ೫ ಮತ್ತು ನಾನು ನನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ."3” 

(30-35) ಅಂದು ನಾವು" ನರಕದೊಡನೆ- "ನೀನು ತುಂಬಿದೆಯಾ?" ಎಂದು ಕೇಳುವೆವು, ಆಗ ಅದು, 
'ಇನ್ನಷ್ಟು ಇದೆಯೇ?' ಎಂದು ಕೇಳುವುದು. ಸ್ವರ್ಗವನ್ನು ಮುತ್ತಕೀಗಳ (ಧರ್ಮನಿಷ್ಠರ) ಸಮೂಪಕ್ಕೆ 


ವೃವಹಾರಗಳಲ್ಲಿ ಮಿತಿ ಮೊರುವುದು. 7) ಜನರ ಮೇಲೆ ಅಕ್ರಮ-ಅತಿರೇಕಗಳನ್ನೆಸಗುವುದು. 8) ಧರ್ಮದ ವಾಸ್ತವಿಕತೆಗಳ ಕುರಿತು 
ಸರಿಶಯ ತಾಳುವುದು. 9) ಬೇರೆಯವರ ಹೃದಯದಲ್ಲಿ ಸಂಶಯಗಳನ್ನು ಬಿತ್ತುವುದು ಮತ್ತು 10) ಅಲ್ಲಾಹನೊಂದಿಗೆ ಇತರರನ್ನು 
ದೇವತ್ವದಲ್ಲಿ ಸಹಭಾಗಿಗಳನ್ನಾಗಿ ಮಾಡುವುದು. 

34. 'ಸಹಚರನನೆಂದರೆ- ಭೂಲೋಕದಲ್ಲಿ ಅವನನ್ನು ಬೆನ್ನು ಹತ್ತಿದ್ದ ಶೈತಾನ ಎಂಬುದನ್ನು ಮಾತಿನ ಹಿನ್ನೆಲೆಯೇ 
ತಿಳಿಸುತ್ತಿದೆ. ಅವನೂ ಅವನ ಶೈತಾನನೂ ಡೇವ ನ್ಯಾಯಾಲಯದಲ್ಲಿ ಪರಸ್ಪರ ಜಗಳಾಡುತ್ತಿದ್ದಾರೆ ಎಂಬುದು ಮಾತಿನ 
ತೈಲಿಯಿಂದಲೇ ವ್ಯಕ್ತವಾಗುತ್ತದೆ. "ದೇವಾ, ಈ ಅಕ್ರಮಿ ನನ್ನ: ಬೆನ್ನು ಹತ್ತಿದ್ದನು. ಕೊನೆಗೆ ಇವನೇ ನನ್ನನ್ನು ದಾರಿಗೆಡಿಸಿ 

"| ಬಿಟ್ಟನು. ಆದುದರಿಂದ ಶಿಕ್ಷೆ ಇವನಿಗೆ ಸಿಗಬೇಕಾಗಿದೆ" ಎಂದು ಇವನು ಹೇಳುತ್ತಾನೆ. ಶೈತಾನನು ಅದಕ್ಕೆ ಉತ್ತರ ಕೊಡುತ್ತ, 
"ಪ್ರಭೂ! ಇವನು ವಿದ್ರೋಹಿಯಾಗಲು ಬಯಸದೆ ಇದ್ದರೂ ನಾನು ಬಲ ಪ್ರಯೋಗಿಸಿ ಇವನನ್ನು ವಿದ್ರೋಹಿಯಾಗಿ 
ಮಾಡಿದೆನೆನ್ನಲು ನನಗೆ ಇವನ ಮೇಲೆ ಯಾವ ಪ್ರಾಬಲ್ಯವೂ ಇರಲಿಲ್ಲ. ಈ ಹತಭಾಗಿಯು ಸ್ವತಃ ಸತ್ಯರ್ಮವನ್ನು 
ತಿರಸ್ಕರಿಸುವವನೂ ದುಷ್ಕರ್ಮ ಪ್ರಿಯನೂ ಆಗಿದ್ದನು. ಆದುದರಿಂದಲೇ ಅವನಿಗೆ ಪ್ರವಾದಿಗಳ ಯಾವ ಮಾತೂ ರುಚಿಸಲಿಲ್ಲ 
ಮತ್ತು ಇವನು ನನ್ನ ಪ್ರಚೋದನೆಗೆ ತಕ್ಕಂತೆ ಜಾರುತ್ತಲೇ ಹೋದನು” ಎಂದು ಹೇಳುವನು. 

۱ 35. ಅರ್ಥಾತ್‌- ದಾರಿಗೆಡಿಸುವವನು ಯಾವ ಶಿಕ್ಷೆ ಹೊಂದುವನು ಮತ್ತು ದಾರಿಗೆಡುವವನು ಯಾವ ಗತಿ ಕಾಣುವನು 
ಎಂಬುದರ ಎಚ್ಚರಿಕೆಯನ್ನು ನಾನು ಉಭಯತ್ರರಿಗೂ ಮೊದಲೇ ಕೊಟ್ಟಿದ್ದೆ. ನನ್ನ ಎಚ್ಚರಿಕೆಗಳ ಹೊರತಾಗಿಯೂ ನೀವಿಬ್ಬರೂ 
ನಿಮ್ಮ ನಿಮ್ಮ ಪಾಲಿನ ಅಪರಾಧವೆಸಗುವುದನ್ನು ಬಿಡಲಿಲ್ಲ. ಈಗ ಜಗಳಾಡುವುದರಿಂದೇನೂ ಪ್ರಯೋಜನವಿಲ್ಲ. ಈಗ ದಾರಿ 
ಗೆಡುವವನಿಗೆ ದಾರಿಗೆಟ್ಟುದಕ್ಕಾಗಿಯೂ ದಾರಿಗೆಡಿಸಿದವನಿಗೆ ದಾರಿಗೆಡಿಸಿದುದಕ್ಕಾಗಿಯೂ ون‎ ಸಿಕ್ಕಿಯೇ ತೀರುವುದು. 

36. ಅರ್ಥಾತ್‌- "ತೀರ್ಪನ್ನು ಬದಲಿಸುವ ಕ್ರಮ ನನ್ನಲ್ಲಿಲ್ಲ. ನಿಮ್ಮನ್ನು 'ನರಕಕ್ಕಿ ತಳ್ಳ ್ಕಚೀಕೆಂದು ನಾನು ನೀಡಿರುವ ತೀರ್ಪನ್ನು 
ಹಿಂತೆಗೆಯಲಾರೆ. ದಾರಿಗೆಡಿಸುವವರಿಗೂ ದಾರಿಗೆಡುವವರಿಗೂ' ಪರಲೋಕದಲ್ಲಿ ಯಾವ ಶಿಕ ಕ್ಲೆಯನ್ನು ಕೊಡಲಾಗುವುದೆಂದು ನಾನು 
ಭೂಲೋಕದಲ್ಲಿ ಸಾರಿದ್ದೆನೋ ಆ ನಿಯಮವೂ ಈಗ ಬದಲಾಗದು. 

37. ಮೂಲದಲ್ಲಿ. 'ರುಲ್ಲಾಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ಅತಿ: ದೊಡ್ಡ ಅಕ್ರಮಿಯೆಂದಾಗುತ್ತದೆ. 
"ನಾನು ನನ್ನ, ದಾಸರ ಪಾಲಿಗೆ ಅಕ್ರಮಿಯಾಗಿರುವುದೇನೋ ಸರಿ. ಆದರೆ ಬಹುದೊಡ್ಡ ಅಕ್ರಮಿಯಲ್ಲ" ಎಂದು ಇದರ 
ಅರ್ಥವಲ್ಲ. ಇದರ ಸರಿಯಾದ ಅರ್ಥವೇನೆಂದರೆ. ನಾನು ಸೃಷ್ಟಿಕರ್ತನೂ ಪಾಲಕ ಪ್ರಭುವೂ ಆಗಿರುವಾಗ ನನ್ನಿಂದಲೇ 
ಪೋಷಿಸಲ್ಪಡುವ ಸೃಷ್ಟಿಯ ಮೇಲೆ ನಾನು ಅಕ್ರಮವೆಸಗಿದರೆ ಆಗ ನಾನು ಬಹುದೊಡ್ಡ . ಅಕ್ರಮಿಯೆನಿಸುವೆನು. ಆದುದರಿಂದ 
ನಾನೆಂದೂ ನನ್ನ ದಾಸರ ಮೇಲೆ ಎಷ್ಟು ಮಾತ್ರಕ್ಕೂ ಅಕ್ರಮವೆಸಗುವವನಲ್ಲ. ಇದೀಗೆ' ನಾನು ನಿಮಗೆ ಕೊಡುತ್ತಿರುವ 
ಶಿಕ್ಷೆ ಸ್ವತಃ ನೀವೇ ನಿಮ್ಮನ್ನು ಅರ್ಹಗೊಳಿಸಿಕೊಂಡಿರುವಂತಪೆ ಶಿಕ್ಷೆಯೇ ಆಗಿದೆ. 

38. ಇದಕ್ಕೆ ಎರಡು "ಅರ್ಥಗಳಿರಲು ಸಾಧ್ಯವಿದೆ. "ನನ್ನಲ್ಲಿ ಇನ್ನೂ ಹೆಚ್ಚಿನ ಜನರನ್ನು ತುಂಬಲು ಅವಕಾಶವಿಲ್ಲ" 
ಎಂಬುದು ಒಂದು ಅರ್ಥವಾದರೆ, "ಇನ್ನೆಷ್ಟು ಮಂದಿ ಅಷರಾಧಿಗಳಿದ್ದರೂ ಅವರನ್ನು ತನ್ನಿರಿ" ಎಂಬುದು ಇನ್ನೊಂದು 
ಅರ್ಥ. ಮೊದಲನೆಯ ಅರ್ಥವನ್ನು ತೆಗೆದುಕೊಂಡರೆ, ನರಕದಲ್ಲಿ ಒಂದು ಸೂಜಿಗೂ ಅವಕಾಶವಿಲ್ಲದಂತೆ ಒತ್ತಿ ಒತ್ತಿ 
ಅಪರಾಧಿಗಳನ್ನು ತುಂಬಲಾಗಿದೆ ' ಎಂಬ ಚಿತ್ರ ಮೂಡುತ್ತದೆ. ಎರಡನೆಯ ಅರ್ಥವನ್ನು ತೆಗೆದುಕೊಂಡರೆ, ಅಪರಾಧಿಗಳ 


ಕಾಂಡ-26 


763 ےج .50 


ಕ್‌ FL من يِالحیبپ و‎ 3) Fake shi Ba 


سر ےا 


ಲ 


ಹಿ ಟಿ نم الاو ہس ٹاو تا‎ A LEE 


ತರಲಾಗುವುದು. ಸ್ವಲ್ಪವೂ ದೂರವಿರಲಾರದು.* "ನಿಮಗೆ ವಾಗ್ಲಾನವೀಯಲಾಗುತ್ತಿದ್ದ ವಸ್ತು ಇದೇ ಆಗಿದೆ. 
ಬಹಳಷ್ಟು ಮರಳುತ್ತಿದ್ದ" ಮತ್ತು ಬಹಳ ಎಚ್ಚರಿಕೆ ವಹಿಸುತ್ತಿದ್ದ ಪ್ರತಿಯೊಬ್ಬನಿಗಾಗಿ. ಅವನು ಕಣ್ಣಾರೆ 
ಕಾಣದೆಯೇ ರಹ್ಮಾನನಿಗೆ ಭಯಪಡುತ್ತಿದ್ದನು,* ಒಲಿದ ಹೃದಯದೊಂದಿಗೆ ಬಂದಿರುವನು. ಶಾಂತಿಯೊಂದಿಗೆ 


ಮೇಲೆ ನರಕದ ಕ್ರೋಧವು ಎಷ್ಟು ಕೆರಳಿದೆಯೆಂದರೆ, ಅದು ಇನ್ನೂ ಇದ್ದರೆ ಬರಲಿ ಎಂದು ಘೋಷಿಸುತ್ತಾ ಇಂದು ಒಬ್ಬ 
ಅಪರಾಧಿಯೂ ತಪ್ಪಿ ಹೋಗಬಾರದೆಂದು ಅಪೇಕ್ಷಿಸುತ್ತಿರುವುದು ಎಂಬ ಕಲ್ಪನೆ ಮೂಡುತ್ತದೆ. ಅಲ್ಲಾಹನು ನರಕದೊಡನೆ ಈ 
ಪ್ರಶ್ನೆ ಕೇಳುವ ಮತ್ತು ಅದಕ್ಕೆ ಅದು ನೀಡುವ ಉತ್ತರದ ಸ್ವರೂಪ ಏನಿರಬಹುದು ಎಂಬ ಪ್ರಶ್ನೆ ಇಲ್ಲಿ ಉಂಟಾಗುತ್ತದೆ. 
ನಿಜವಾಗಿ ಈ ವಿಷಯದಲ್ಲಿ ಏನನ್ನೂ ಖಚಿತವಾಗಿ ಹೇಳಬರುವುದಿಲ್ಲ. ಇದೊಂದು ಅಲಂಕಾರಿಕ ಮಾತಾಗಿದ್ದು, ಕೇವಲ' 
ವಸ್ತುಸ್ಥಿತಿಯ ಚಿತ್ರಣಕ್ಕಾಗಿ ನರಕದ ಸ್ವರೂಪವನ್ನು ಪ್ರಶ್ನೋತ್ತರ ರೂಪದಲ್ಲಿ ಮುಂದಿಟ್ಟಿರಲೂಬಹುದು ಅಥವಾ ಈ ಸಂಭಾಷಣೆ 
ವಾಸ್ತವಿಕವೂ ಆಗಿರಬಹುದು. ಏಕೆಂದರೆ ಈ ಲೋಕದಲ್ಲಿ ನಮ್ಮ ಪಾಲಿಗೆ ಜಡ ಮತ್ತು ಮೌನವಾಗಿರುವ ವಸ್ತುಗಳೆಲ್ಲಾ 
ಅಲ್ಲಾಹನ ಪಾಲಿಗೂ ಅದೇ ರೀತಿ ಜಡ ಹಾಗೂ ಮೌನವಾಗಿರುತ್ತವೆ ಎಂದು ಭಾವಿಸುವುದು ಸರಿಯಲ್ಲ. 

39. ಅರ್ಥಾತ್‌- ಅಲ್ಲಾಹನ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿ ಸಜ್ಜನನೆಂದೂ ಧರ್ಮನಿಷ್ಠನೆಂದೂ ಸ್ವರ್ಗವಾಸಿಯೆಂದೂ 
ತೀರ್ಪು ಹೊರಟಿ ತಕ್ಷಣ ಆ ವ್ಯಕ್ತಿ ಸ್ವರ್ಗವನ್ನು ತನ್ನ ಮುಂದೆಯೇ ಕಾಣುವನು. ಪರಲೋಕದಲ್ಲಿ, ಸ್ಥಾನ ಮತ್ತು ಕಾಲದ 
ಕಲ್ಪನೆಗಳು ನಮ್ಮ ಈ ಲೋಕದ ಕಲ್ಪನೆಗಳಿಗಿಂತ ಎಷ್ಟು ಭಿನ್ನವಾಗಿದೆಯೆಂಬುದನ್ನು ಇದರಿಂದ ಅಂದಾಜಿಸಬಹುದು. ವೇಗ-ನಿಧಾನ, 
ದೂರ-ಹತ್ತಿರ ಎಂಬ ಈ ಲೋಕದಲ್ಲಿ ನಮಗೆ ಪರಿಚಿತವಾಗಿರುವ ಪದಗಳೆಲ್ಲವೂ ಅಲ್ಲಿ ಅರ್ಥಹೀನವಾಗಿ ಬಿಡುವುವು. 

, 40. ಅಂದರೆ, ಆಜ್ಞೋಲ್ಲಂಘನೆ ಮತ್ತು ಚಿತ್ತಾಕಾಂಕ್ಸೆಗಳ ಪಾಲನೆಯ ಮಾರ್ಗವನ್ನು ಬಿಟ್ಟು ಅನುಸರಣೆ ಹಾಗೂ ದೇವ 
ಸಂಪ್ರೀತಿಯನ್ನರಸುವ ಮಾರ್ಗವನ್ನು ಹಿಡಿಯುವ, ಅಲ್ಲಾಹನನ್ನು ಬಹಳವಾಗಿ ಸ್ಮರಿಸುವ ಮತ್ತು ತನ್ನೆಲ್ಲಾ ವ್ಯವಹಾರಗಳಲ್ಲೂ 
ಅಲ್ಲಾಹನಿಗೆ ಮೊರೆ ಹೋಗುವಂತಹ ವ್ಯಕ್ತಿ. 

41. ಅಂದರೆ- ಅಲ್ಲಾಹನು ನಿಗದಿಪಡಿಸಿರುವ ಮೇರೆಗಳನ್ನೂ ಅವನು ವಿಧಿಸಿರುವ ಕರ್ತವ್ಯ ಮತ್ತು ನಿಷೇಧಗಳನ್ನೂ, ಅವನು 
ವಹಿಸಿ ಕೊಟ್ಟಿರುವಂಕಹ ವಿಶ್ವಸ್ಥ ಹೊಣೆಗಳನ್ನೂ ಪಾಲಿಸುವವನು, ಅಲ್ಲಾಹನ ಕಡೆಯಿಂದ ತನ್ನ ಮೇಲೆ ವಿಧಿಸಲಾಗಿರುವ ಕರ್ತವ್ಯಗಳನ್ನು 
ಎಚ್ಚರಿಕೆಯಿಂದ ಪಾಲಿಸುವವನು. ಸತ್ಯವಿಶ್ವಾಸ ಸ್ಟೀಕಾರ ಮಾಡುವುದರೊಂದಿಗೆ ' ತಾನು ತನ್ನ ಮಾತು ಕೃತಿಗಳಿಂದ, ತನ್ನ ಒಡೆಯನ 
ಆಜ್ಞೋಲ್ಲಂಘನೆಯಾಗುವಂತಹ ಕೆಲಸವನ್ನೇನಾದರೂ ಮಾಡುತ್ತಿದ್ದೇನೆಯೆ ಎಂದು ಸದಾ ಆತ್ಮ ಪರಿಶೀಲನೆ ನಡೆಸುತ್ತಿರುವವನು. 

42. ಅರ್ಥಾತ್‌- ರಹ್ಮಾನನು ಅವನ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ತನ್ನ ಇಂದ್ರಿಯಗಳಿಂದಲೂ ಯಾವುದೇ ರೀತಿಯಲ್ಲಿ 
ಅತನ ಅನುಭವ ಪಡೆಯಲು ಅವನಿಗೆ ಸಾಧ್ಯವಿರಲಿಲ್ಲ. ಇಷ್ಟಾಗಿಯೂ ಅವನು دہ‎ ಆಜ್ಞೋಲ್ಲಂಘನೆ ಮಾಡಲು 
ಹೆದರುತ್ತಿದ್ದನು. ಅವನು ರಹ್ಮಾನನು(ಭಯಾಮಯನು) ಎಂದು ತಿಳಿದಿದ್ದರೂ ಅವನ ದಯೆಯ ಮೇಲೆ ಧರವಸೆಯಿಟ್ಟು 
ಪಾಪಿಯಾಗುವೆ ಬದಲು ಅವನ ಅಸಂತುಷ್ಟಿಯನ್ನು ಸದಾ ಭಯಪಡುತ್ತಾ ಇದ್ದನು. ಅರಬೀ ಭಾಷೆಯಲ್ಲಿ ಭಯಕ್ಕೆ 'ಖೌಫ್‌' 

.|] ಮತ್ತು 'ಖಶಿಯ್ಕತ್‌' ಎಂಬ ಎರಡು ಪದಗಳು ಪ್ರಯೋಗವಾಗಿವೆ. ಇವುಗಳ ಅರ್ಥದಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. 
'ಖೌಫ್‌' ಎಂಬ ಪದವನ್ನು ಸಾಮಾನ್ಯವಾಗಿ ಒಬ್ಬ ಬಲಶಾಲಿಯ ಮುಂದೆ, ತನ್ನ ದೌರ್ಬಲ್ಯದ ಭಾವನೆಯಿಂದ ಮಾನವನ 
ಹೃದಯದೊಳಗೆ ಉಂಟಾಗುವ ಭೀತಿಗೆ ಹೇಳಲಾಗುತ್ತದೆ. 'ಖಶಿಯ್ಕತ್‌' ಎಂದು ಒಬ್ಬನ ಮಹಿಮೆಯನ್ನು ಊಹಿಸುವಾಗ 
ಮನುಷ್ಯನಲ್ಲುಂಟಾಗುವ ದೈನ್ಮತೆಗೆ ಹೇಳಲಾಗುತ್ತದೆ. ಇಲ್ಲಿ 'ಖೌಫ್‌'ನ ಬದಲಿಗೆ 'ಖಶಿಯತ್‌' ಎಂಬ ಪದ ಪ್ರಯೋಗವಾಗಿದೆ. 
ಇದರ ಮೂಲಕ ತಿಳಿಸಬಯಸಿರುವುದೇನೆಂದರೆ- ಒಬ್ಬ ಸತ್ಮವಿಶ್ವಾಸಿಯ ಹೃದಯದಲ್ಲಿ ಅಲ್ಲಾಹನ ಭಯವುಂಟಾಗುವುದು 
ಕೇವಲ ಅವನ ಶಿಕ್ಷೆಯ ಬಗೆಗಿನ ಭೀತಿಯಿಂದಲ್ಲ. ವಾಸ್ತವದಲ್ಲಿ, ಅದಕ್ಕೆಂತಲೂ ಮಿಗಿಲಾಗಿ, ಅಲ್ಲಾಹನ ಅಪಾರ ಘನತೆ 
ಹಾಗೂ ಮಹಿಮೆಯ ಪ್ರಜ್ಞೆಯಿಂದಾಗಿ ಅವನ ಮನಸ್ಸಿನಲ್ಲಿ ಸದಾ ದೈನ್ಯತೆಯ ಭಾವವಿರುತ್ತದೆ. 

43. ಮೂಲ ಪದಗಳಲ್ಲಿ 'ಕಲ್ಪಿಮ್ಮುನೀಬ್‌' (ಮುನೀಬ್‌ ಹೃದಯದೊಂದಿಗೆ ಬಂದಿದ್ದಾನೆ) ಎನ್ನಲಾಗಿದೆ. ಮುನೀಬ್‌ 

'| ಆಗಿರುವ ಹೃದಯವೆಂದರೆ, ಎಲ್ಲ ಕಡೆಯಿಂದ ವಿಮುಖವಾಗಿ ಕೇವಲ ಅಲ್ಲಾಹಪನೊಬ್ಬನ ಕಡೆಗೆ ತಿರುಗಿಕೊಂಡ ಮತ್ತು ಜೀವನದಲ್ಲಿ 

"| ಎಂತಹ ಸ್ಥಿತಿಗಳು ಒದಗಿ ಬಂದರೂ ಆಗಾಗ ಅವನೆಡೆಗೇ ಮರಳುತ್ತಿದ್ದಂತಹ ಹೃದಯ. 


ಕಾಂಡ-26 


764 ಕುರ್‌ಆನ್‌ ವ್ಯಾಖ್ಯಾನ 


2 کا ان‎ Lr 


TEN 
No 5 SSIS گت اعت‎ aE 5 
3 مینکم يحَمْد رَِكَ‎ ದು ما یقولی‎ 42k A من‎ EL 


ಸ್ವರ್ಗವನ್ನು ಪ್ರವೇಶಿಸಿ." ಅದು ಶಾಶ್ವತ ಜೀವನದ ದಿನವಾಗಿರುವುದು. ಅಲ್ಲಿ ಅವರಿಗಾಗಿ ಅವರು 
ಬಯಸಿದ್ದೆಲ್ಲವೂ ಇರುವುದು ಮತ್ತು ಅವರಿಗಾಗಿ ಅದಕ್ಕಿಂತಲೂ ಬಹಳಷ್ಟು ಹೆಚ್ಚು ನಮ್ಮಲ್ಲಿದೆ.“ 

(6-37) ನಾವು ಇವರಿಗಿಂತ ಮುಂಚೆ ಅನೇಕ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ. ಅವು ಇವರಿಗಿಲತ 
ತುಂಬಾ ಬಲಶಾಲಿಗಳಾಗಿದ್ದುವು ಮತ್ತು ಅವರು ಜಗತ್ತಿನ ದೇಶಗಳನ್ನು ಜಾಲಾಡಿದ್ದರು.* ಮತ್ತೇನು ಅವರು 
ಯಾವುದಾದರೂ ಅಭಯ ಸ್ಥಾನವನ್ನು ಪಡೆದರೇ?"' ಹೃದಯವುಳ್ಳ ಅಥವಾ ಲಕ್ಸ್ಯಕೊಟ್ಟು ಮಾತು ಕೇಳುವ 
ಪ್ರತಿಯೊಬ್ಬನಿಗೆ ಈ ಇತಿಹಾಸದಲ್ಲಿ ಬೋಧಪ್ರದ ಪಾಠವಿದೆ. * 

(38-40) ನಾವು ಭೂಮಿ-ಆಕಾಶಗಳನ್ನೂ ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನೂ ಆರು 
ದಿನಗಳಲ್ಲಿ ಸೃಷ್ಟಿಸಿದೆವು.* ನಮಗೇನೂ ದಣಿವಾಗಲಿಲ್ಲ. ಆದುದರಿಂದ ಸಂದೇಶವಾಹಕರೇ, ಇವರಾಡುವ 
ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ” ಮತ್ತು ಸೂರ್ಯೋದಯಕ್ಕೆ ಮುಂಚೆಯೂ" ಸೂರ್ಯಾಸ್ತಕ್ಕೆ ಮುಂಚೆಯೂ 


44. ಮೂಲದಲ್ಲಿ 'ಉದ್‌ಖುಲೂಹಾ ಬಿಸಲಾಮ್‌' ಎಂಬ ಪದಗಳಿವೆ. ಸಲಾಮ್‌ ಎಂಬುದನ್ನು 'ಸಂರಕ್ಸಣೆ' ಎಂಬರ್ಥದಲ್ಲಿ 

"| ತೆಗೆದುಕೊಂಡರೆ ಇದರ ತಾತ್ಪರ್ಯ ಎಲ್ಲ ತರದ ಖೇದ, ದುಃಖ ಚಿಂತೆ ಮತ್ತು -ವಿಷತ್ತುಗಳಿಂದ ಪಾರಾಗಿ ಈ ಸ್ವರ್ಗದೊಳಗೆ 

ಪ್ರವೇಶಿಸಿರಿ- ಎಂದಾಗುತ್ತ: ದೆ. ಇನ್ನು ಇದನ್ನು ಸ ಸಲಾಮ್‌ (ಶಾಂತಿಯ ಹಾರೈಕೆ) ಎಂಬ ಅರ್ಥದಲ್ಲೇ ತೆಗೆದುಕೊಂಡರೆ ಇದರ ತಾತ್ಸರ್ಯ- 
ಈ ಸ್ಪರ್ಗದೊಳಗೆ ಬನ್ನಿರಿ. ನಿಮಗೆ ಅಲ್ಲಾಹ್‌ ಮತ್ತು ಅವನ ದೇವಚರರ ಕಡೆಯಿಂದ ಸಲಾಮ್‌ ಇದೆ ಎಂಬಾಗುತ್ತದೆ. 

45. ಅರ್ಥಾತ್‌- ಅವರು ಬಯಸಿದ್ದೆಲ್ಲವೂ ಅವರಿಗೆ ಸಿಕ್ಕಿಯೇ ತೀರುವುದು. ಮೇಲಾಗಿ, ಯಾವುದನ್ನು ಬಯಸಲು ಅದರ' 
ಕಲ್ಪನೆಯೇ ಅವರ ಮನಸ್ಸಿನಲ್ಲೆಂದೂ ಸುಳಿದಿರಲಿಲ್ಲವೋ ಅಂತಹ ವಸ್ತುಗಳನ್ನೂ ನಾವು ಅವರಿಗೆ ಕೊಡುವೆವು. 

46. ಅರ್ಥಾತ್‌- ಅವರು. ತಮ್ಮ ದೇಶದಲ್ಲಿ ಮಾತ್ರ ಪ್ರಬಲರಾಗಿದ್ದುದಲ್ಲ. ಜಗತ್ತಿನ ಇತರ ۔‎ ದೇಶಗಳಿಗೂ ಅವರು 
ನುಗ್ಗಿದ್ದರು. ಅವರ ದಾಳಿಯು ಭೂಮಿಯ ದೂರದೂರ ಪ್ರದೇಶಗಳ ಮೇಲೂ ನಡೆದಿತ್ತು. 

47. ಅರ್ಥಾತ್‌- ಅಲ್ಲಾಹನ ಕಡೆಯಿಂದ ಅವರನ್ನು ಸೆರೆಹಿಡಿಯುವ ಸಮಯ ಬಂದು ಮುಟ್ಟಿದಾಗ, ಅವರ ಶಕ್ತಿಯು 
ಅವರನ್ನು ರಕ್ಷಿಸಿತೇ? ಅವರಿಗೆ ಜಗತ್ತಿನಲ್ಲಿ" ಬೇರೆಲ್ಲಾದರೂ 'ಅಭಯಸ್ವಾನ ಸಿಕ್ಕಿತೇ? ಹೀಗಿರುತ್ತಾ ನೀವು, ಅಲ್ಲಾಹನ ವಿರುದ್ಧ 
ಬಂಡಾಯವೆದ್ದರೆ ನಿಮಗೆ ಆಶ್ರಯ ಸಿಗುವುದೆಂದು ಹೇಗೆ ನಿರೀಶ್ಲಿಸಬಲ್ಲಿರಿ? 

48. ಅಂದರೆ. ಅವನಲ್ಲಿ ಒಂದೋ ಸ್ವತಃ ಯೋಚಿಸಿ ಸರಿಯಾದ ನಿರ್ಧಾರಕ್ಕೆ ಬರುವಷ್ಟರ ಮಟ್ಟದ ಬುದ್ದಿ ಶಕ್ತಿ ಇರಬೇಕು 
ಅಥವಾ ಇನ್ನೊಬ್ಬನು ಬೋಧಿಸುವುದನ್ನು ಕಿವಿಗೊಟ್ಟು ಕೇಳಲು ಸಾಧ್ಯವಿರುವಷ್ಟು ಮಟ್ಟಿಗಾದರೂ ಅವನು ಅನಾಸ್ಲೆ ಮತ್ತು 
ಪೂರ್ವಗ್ರಹದಿಂದ ಮುಕ್ತನಾಗಿರಟೇಕು. ಬೋಧಿಸುವವನ ಜೋದನೆ ಕಿವಿಗೆ ಬಡಿಯುತ್ತಿದ್ದರೊ ಕೇಳುವವನ ಮನಸ್ಸು ಬೇರೇನನ್ನೋ 
ಯೋಚಿಸುವಂತಿರಬಾರದು. 5 

49. ವಿವರಣೆಯನ್ನು ಸೂರಃ ಹಾಮ್‌ وت‎ 11ರ೦ದ 15ರ ವರೆಗಿನ ಟಿಪ್ಪಣಿಗಳಲ್ಲಿ ನೋಡಿರಿ 

50. نت‎ ವಾಸ್ತವದಲ್ಲಿ ನಾವು ಈ ಅಖಿಲ ವಿಶ್ವವನ್ನು ಆರು ದಿನಗಳಲ್ಲಿ ನಿರ್ಮಿಸಿದೆವು, ಇದರ ನಿರ್ಮಾಣ 
ಮಾಡಿ ನಾವು ದಣಿಯಲಿಲ್ಲ. ಆದುದರಿಂಧ ಇದರ ಪುನರ್ನಿರ್ಮಾಣ ನಮಗೆ ಅಸಾಧ್ಯವಲ್ಲ. - ಈಗ ಮರಣಾನಂತರ 


ಕಾಂಡ-26 


50. ಕಾಫ್‌ 765 


7 کو مر‎ ve CR ہے ہم سا رو وو‎ >% ಖೆ 
OA SSNS 45 الپْل‎ Ike IIS ou 
ನಿಮ್ಮ ಪ್ರಭುವಿನ ಪ್ರಶಂಸೆ ಮಾಡುತ್ತಾ ಅವನನ್ನು ಜಪಿಸಿರಿ ಮತ್ತು ಪುನಃ: ರಾತ್ರಿ ವೇಳೆಯೂ 
ಸಾಷ್ಟಾಂಗವೆರಗಿದ ಬಳಿಕವೂ ಅವನನ್ನು ಜಪಿಸಿರಿ.! 


ಜೀವನದ ವಾರ್ತೆ ಕೇಳಿ ಈ ತಿಳಿಗೇಡಿಗಳು ನಿಮ್ಮನ್ನು ತಮಾಷೆ ಮಾಡುತ್ತಿದ್ದರೆ ಆ ಬಗ್ಗೆ یھ‎ ವಹಿಸಿರಿ ಯಾವ 
' ಸತ್ಯವನ್ನು ಪ್ರಚಾರ ಮಾಡಲು ನಿಮ್ಮನ್ನು ನೇಮಿಸಲಾಗಿದೆಯೋ ಅದರ ಪ್ರಚಾರವನ್ನು ಮುಂದುವರಿಸಿರಿ. ಈ ಸೂಕ್ತದಲ್ಲಿ 
ಪರೋಕ್ಸವಾಗಿ ಯಹೂದಿ ಮತ್ತು ಕ್ರೈಸ್ತರ ಬಗ್ಗೆ ಒಂದು ವ್ಯಂಗ್ಯವಿದೆ. ಅವರು ತಮ್ಮ ಬೈಬಲಿನಲ್ಲಿ, "ದೇವನು ಆರು 
ದಿನಗಳಲ್ಲಿ ಭೂಮಿ-ಆಕಾಶಗಳನ್ನು ಮಾಡಿ ಏಳನೆಯ ದಿನ ವಿಶ್ರಾಂತಿ ಪಡೆದನು” (ಆದಿಕಾಂಡ 2:2) ಎಂಬ ಒಂದು ಕತೆಯನ್ನು 
ಕಟ್ಟಿಕೊಂಡಿದ್ದಾರೆ. ಈಗ ಕ್ರೈಸ್ತ ಪಾದ್ರಿಗಳು ಇದರಿಂದ ನಾಚಿ ತಮ್ಮ ಪನಿತ್ರ ಗ್ರಂಥದ ಉರ್ದು ತರ್ಜುಮೆಯಲ್ಲಿ 'ಆರಾಮ್‌ 
ಕಿಯಾ' (ವಿಶ್ರಾಂತಿ ಪಡೆದನು) ಎಂಬುದರ ಬದಲಿಗೆ 'ಥಾರಿಗ್‌ ಹುವಾ' (ಮುಕ್ತನಾದನು) ಎಂದು ಬದಲಾಯಿಸಿದ್ದರೂ ಕಿಂಗ್‌ 
ಜೇಮ್ಸ್‌ ಆವೃತ್ತಿಯ ಅಧಿಕೃತ ಆಂಗ್ಲ ಅನುವಾದದಲ್ಲಿ And He rested on the seventh day ಎಂದು ಸ್ಪಷ್ಟವಾಗಿ ಇದೆ. 
ಈ ಪದಗಳೇ ಕ್ರಿ.ಶ. 1954ರಲ್ಲಿ ಯಹೂದಿಯರು ಫಿಲೆಡೆಲ್ಬಿಯಾದಿಂದ ಪ್ರಕಟಿಸಿದ ಅನುವಾದದಲ್ಲೂ ಇವೆ. ಅರಬೀ 
ಅನುವಾದದಲ್ಲಿ 'ಫಸ್ತರಾಹ ಫಿಲ್‌ ಯೌಮಿಸ್ಸಾಬಿಲ್‌' (ಮತ್ತು ಅವನು ಏಳೆನೆಯ ದಿನ ವಿಶ್ರಮಿಸಿದನು) ಎಂದಿದೆ. 

51. ಒಬ್ಬ ಧರ್ಮ ಪ್ರಚಾರಕನಿಗೆ ಸತ್ತ ಪ್ರಚಾರದ ಹಾದಿಯಲ್ಲಿ ಎಷ್ಟೊಂದು ಎದೆ ಗುಂದಿಸುವಂತಹ ಭಯಾನಕ 
ಪರಿಸ್ಥಿತಿಗಳು ಎದುರಾದರೂ ಅವನು ಬೃಢ ನಿಶ್ಚಯದೊಂದಿಗೆ ತನ್ನ ಕಾರ್ಯವನ್ನು ಜೀವನಬಾದ್ಯ್ಧಂತ ಮುಂದುವರಿಸಿಕೊಂಡು 
ಹೋಗಲು ಬೇಕಾದ ಶಕ್ತಿಯನ್ನು ಅವನಿಗೆ ಒದಗಿಸುವಂತಹ ಮೂಲ ಇದುವೇ ಆಗಿದೆ. ಇಲ್ಲಿ ಪ್ರಭುವಿನ ಪ್ರಶಂಸೆ 
ಹಾಗೂ ಜಪ ಎಂದರೆ ನಮಾರು್‌ ಆಗಿದೆ. 'ಸೂರ್ಯೋದಯಕ್ಕೆ ಮುಂಚೆ' ಎಂದರೆ تع‎ (ಪ್ರಾತಃ ಕಾಲದ) ನಮಾರ್‌. 
'ಸೂರ್ಯಾಸ್ತಮಾನಕ್ಕೆ ಮುಂಚಿ' ಎರಡು ನಮಾರು್‌ಗಳಿವೆ. 'ರುುಹ್ಟ್‌' ಮತ್ತು 'ಅಸ್ಟ್‌.' ರಾತ್ರೆ ವೇಳೆ 'ಮಗ್ರಿಬ್‌' ಮತ್ತು 
'ಇಪಾ' ನಮಾರು್‌ಗಳಿವೆ. ಮೂರನೆಯದಾದ 'ತಹಜ್ಜುದ್‌' ನಮಾರು್‌ ರಾತ್ರೆಯ ಜಪದಲ್ಲಿ ಸೇರಿದೆ. (ವಿವರಣೆಗಾಗಿ 
ನೋಡಿರಿ ಸೂರಃ ಬನೀ ಇಸ್ರಾಈಲ್‌: ಟಿಪ್ಪಣಿ- 9ರಿಂದ 97, ತಾಹಾಃ ಟಿ-11 ಮತ್ತು .ಅರ್ರೂಮ್‌: ಟಿ- 23,24) ಇನ್ನು 
"ಸಾಷ್ಟಾಂಗ ಕರ್ಮಗಳ ಬಳಿಕ" ಮಾಡಬೇಕೆಂದಿರುವ ತಸ್ಟೀಹ್‌ನ' ವಿಷಯ. ಇದು ನಮಾರು್‌ನ ನಂತರ ಮಾಡುವ 
ಜಪಗಳ ಕುರಿತೂ ಇರಬಹುದು ಅಥವಾ ಕಡ್ಡಾಯ ನಮಾರಖ್‌ಗಳ ಬಳಿಕ ಮಾಡುವ 'ನಫಿಲ್‌'(ಐಚ್ಛಿಕೆ ನಮಾರು್‌ಗಳ 
ಬಗ್ಗೆಯೂ ಇರಬಹುದು. ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಹ. ಅಬೂ ಹುರೈರಾರ(ರು ಒಂದು ವರದಿ ಹೀಗಿದೆ- 
ಒಂದು ದಿನ ಪ್ರವಾದಿವರ್ಯರು(ಸ) ಬಡ ಮುಹಾಜಿರರನ್ನುದ್ದೇಶಿಸಿ- "ನೀವು ಮಾಡುವ ಕರ್ಮವನ್ನೇ ಮಾಡುವವರ ಹೊರತು 
ಇತರರನ್ನು ಮೂರಿ ಮುಂದೆ ಹೋಗಲು ನಿಮಗೆ ಸಹಾಯಕವಾದ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸಲೇ? 
ಅದೇನೆಂದರೆ - ನೀವು ಪ್ರತಿಯೊಂದು ನಮಾರು್‌ನ ಬಳಿಕ ತಲಾ 33 ಸಲ ಸುಬ್‌ಹಾನಲ್ಲಾಹ್‌, ಅಲ್‌ ಹಮ್ಮುಲಿಲ್ಲಾಹ್‌ 
ಮತ್ತು ಅಲ್ಲಾಹು مرو‎ ಎಂದು ಹೇಳಿರಿ" ಎಂದರು. ಇನ್ನೊಂದು ವರದಿಯಲ್ಲಿ ಈ ಪದಗಳನ್ನು ತಲಾ 33 ಬಾರಿ 
ಎನ್ನುವ ಬದಲು ತಲಾ 10 ಬಾರಿ ಹೇಳಬೇಕೆನ್ನಲಾಗಿದೆ. ಹ. ರುದ್‌ ಬಿನ್‌ ಸಾಬಿತ್‌ರ(ರು ವರದಿ ಹೀಗಿದೆ- "ನಾವು 
ಪ್ರತಿಯೊಂದು ನಮಾರುನ ಬಳಿಕ ತಲಾ 33 ಬಾರಿ 'ಸುಬ್‌ಹಾನಲ್ಲಾಹ್‌' ಮತ್ತು 'ಅಲ್‌ಹಮ್ಮುಲಿಲ್ಲಾಹ್‌' ಎಂದೂ 34 
ಸಲ ಅಲ್ಲಾಹು ಅಕ್ಸರ್‌ ಎಂದೂ ಹೇಳಬೇಕು ಎಂದು ಪ್ರವಾದಿ(ಸ) ನಮಗೆ ಆದೇಶಿಸಿದ್ದರು. ಅನಂತರ ಒಬ್ಬ ಅನ್ಸಾರಿಯು 
ಯಾರೋ ಸೃಷ್ನದಲ್ಲಿ ನನ್ನೊಡನೆ ಈ ಮೂರು ಪದಗಳನ್ನು ತಲಾ 25 ಬಾರಿ ಜಪಿಸಬೇಕೆಂದೂ ಆ ಬಳಿಕ 25 ಸಲ 
'ಲಾ ಇಲಾಹ ಇಲ್ಲಲ್ಲಾಹ್‌' ಎಂದು ಹೇಳಿದರೆ ಉತ್ತಮವೆಂದೂ ಹೇಳಿದ್ದಾಗಿ ತಿಳಿಸಿದರು. ಆಗ ಪ್ರವಾದಿವರ್ಯರು(ಸ)- 
ಸರಿ ಹಾಗೆಯೇ ಮಾಡಿರಿ-ಎಂದರು." (ಅಹ್ಮದ್‌, ನಸಾಈ, ದಾರಿಮೊ) ಇದರ ಹೊರತಾಗಿಯೂ ನಮಾಯುನ ಅನಂತರದ 
ದಿಕ್ರ(ಜಪುಗಳ ಅನೇಕ ರೂಪಗಳು ಪ್ರವಾದಿವರ್ಯರಿಂದ(ಸ) ವರದಿಯಾಗಿವೆ. 'ದಿಕ್ರಾನ ಬಗ್ಗೆ ಗಮನದಲ್ಲಿಡಬೇಕಾದ 
ವಿಷಯವೇನೆಂದರೆ- ಇದರ ಮುಖ್ಯ ಉದ್ದೇಶ ಕೇವಲ ಕೆಲವು ನಿರ್ದಿಷ್ಟ ಪದಗಳನ್ನು ಉಚ್ಚರಿಸಬೇಕೆಂಬುದಲ್ಲ. ನಿಜವಾಗಿ 
ಆ ಪದಗಳಲ್ಲಿ ತಿಳಿಸಲಾಗಿರುವ ಅರ್ಥವನ್ನು ಮನದಲ್ಲಿ ನವೀಕರಿಸಿಕೊಳ್ಳುವುದು ಮತ್ತು ಅದರ ಪ್ರಜ್ಞೆಯನ್ನು ಮನದಲ್ಲಿ 
ದೃಢವಾಗಿ ಸ್ಥಾಪಿಸಿಕೊಳ್ಳುವುದೇ ಉದ್ದೇಶವಾಗಿದೆ. ಆದುದರಿಂದ ಯಾವುದೇ ದಿಕ್ರ್‌ ಮಾಡುವಾಗ ಅದರ ಅರ್ಥವನ್ನು 
ಚೆನ್ನಾಗಿ ತಿಳಿದುಕೊಂಡು ಅದರ ಪ್ರಜ್ಞೆಯೊಂದಿಗೆ ಅವನ್ನು ಜಪಿಸಬೇಕು. 


ಕಾಂಡ-26 


766 ಕುರ್‌ಆನ್‌ ವ್ಯಾಖ್ಯಾನ 


A TES A A ES AE 
Ns تخن شی رتو‎ er 5 
LSE ನಷ್ಟ ಹ ತ ರ 

B ws fe مَن‎ UU BGs ie ಸ ನ se SCE 


(41-44) ಕೇಳಿರಿ ಘೋಷಿಸುವವನು (ಪ್ರತಿಯೊಬ್ಬನ) ಸಮೊಪದಿಂದಲೇ ಘೋಷಿಸುವ ದಿನ್‌? ಮತ್ತು 
ಲೋಕಾಂತ್ಯದ ಕಹಳೆಯನ್ನು ಎಲ್ಲರೂ ಸರಿಯಾಗಿ ಕೇಳುತ್ತಿರುವ ದಿನವು ಭೂಮಿಯಿಂದ ಮೃತರು 
ಹೊರಬರುವ ದಿನವಾಗಿರುವುದು. ನಾವೇ ಜೀವದಾನ ಮಾಡುತ್ತೇವೆ ಮತ್ತು ನಾವೇ ಮರಣ ಕೊಡುತ್ತೇವೆ. 
ಭೂಮಿಯು ಬಿರಿದು ಜನರು ಅದರೊಳಗಿನಿಂದ ಹೊರಟು ವೇಗವಾಗಿ ಓಡುತ್ತಿರುವ ಆ ದಿನ ಎಲ್ಲರೂ ನಮ್ಮ 
ಕಡೆಗೇ ಮರಳಬೇಕಾಗಿದೆ. ಈ ಹಪ್‌ (ಒಟ್ಟುಗೂಡಿಸುವಿಕೆಯು) ನಮಗೆ ಅತಿ ಸುಲಭ. 

(45) ಸೆಂದೇಶವಾಹಕರೇ, ಇವರು ಕಟ್ಟುತ್ತಿರುವ ಮಾತುಗಳನ್ನು ನಾವು ಚೆನ್ನಾಗಿ ಬಲ್ಲೆವು ಇವರನ್ನು 
ಬಲಾತ್ಕಾರವಾಗಿ ಒಪ್ಪುವಂತೆ ಮಾಡುವುದು ನಿಮ್ಮ ಕೆಲಸವಲ್ಲ. ನೀವು ನನ್ನ ಎಚ್ಚರಿಕೆಯ ಭಯವಿರುವವರಿಗೆ 
ಈ ಕುರ್‌ಆನಿನ ಮೂಲಕ ಉಪದೇಶ ನೀಡಿರಿ. 


52. ಅರ್ಥಾತ್‌- ಪ್ರತಿಯೊಬ್ಬನೂ ಎಲ್ಲಿ ಸತ್ತು ಬಿದ್ದಿರುವನೋ ಅಥವಾ ಎಲ್ಲಿ ಅವನಿಗೆ ಮೃತ್ಯು ಬಂದಿತ್ತೋ ಅಲ್ಲೇ 


ಅವನಿಗೆ- ಎದ್ದೇಳು ಮತ್ತು ನಿನ್ನ ವರದಿಯೊಪ್ಪಿಸಲು ನಿನ್ನ ಪ್ರಭುವಿನ ಬಳಿಗೆ ನಡೆ ಎಂಬ ಅಲ್ಲಾಹನ ಕರೆಯು ಅವನಿಗೆ 
ಕೇಳಿಸುವುದು. ಈ ಧ್ವನಿಯ ಸ್ವರೂಪ ಹೇಗಿರುವುದೆಂದರೆ, ಭೂಮುಖದ ಮೂಲೆ ಮೂಲೆಗಳಲ್ಲಿ ಜೀವಂತಗೊಂಡು ಏಳುವ 
ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನನ್ನು ಕರೆಯುತ್ತಿರುವವನು ಎಲ್ಲೋ ತೀರಾ ಹತ್ತಿರದಿಂದಲೇ ಕರೆಯುತ್ತಿದ್ದಾನೆ ಎಂದು ಅನಿಸುವುದು. 

53. ಇದರ ಇನ್ನೊಂದು ಅರ್ಥ "ಎಲ್ಲರೂ ಸತ್ಯದ ಘೋಷಣೆಯನ್ನು ಕೇಳುತ್ತಿರುವರು” ಎಂದೂ ಆಗಿರಬಹುದು. ಈ 
ಅರ್ಥದ ದೃಷ್ಟಿಯಿಂದ ಇದರ ಶಾತ್ಚರ್ಯವು- ಜನರು ಭೂಲೋಕದಲ್ಲಿ ಕೇಳಿ ನಿರಾಕರಿಸುತ್ತಿದ್ದ ಅದೇ ಸತ್ಯದ ಘೋಷಣೆಯನ್ನು 
ಅಲ್ಲಿ ಕೇಳುವರು ಎಂದಾಗುತ್ತದೆ. ಮೊದಲನೆಯ ಅರ್ಥ ಪ್ರಕಾರ ಇದರ ತಾತ್ಸರ್ಯ- ಅವರು ಜಮಾವಣೆಯ ಈ ಧ್ವನಿಯನ್ನು 
ಖಂಡಿತ ಕೇಳುವರು ಮತ್ತು ಇದು ಯಾವುದೇ ಬ್ರಮೆಯಾಗಿರದೆ ನಿಜಕ್ಕೂ ಅಂತಿಮ ಜಮಾವಣೆಯ (ಹಶ್ರ್‌ನ) ಧ್ವನಿಯೇ ಆಗಿದೆ 
ಎಂಬುದು ಸ್ವತಃ ಅವರಿಗೇ .ತಿಳಿಯುವುದು ಎಂದಾಗುತ್ತದೆ. 

54. ಇದು 3ನೇ ಸೂಕ್ತದಲ್ಲಿ ಉಲ್ಲೇಖಿಸಿರುವ, ಸತ್ಮನಿಷೇಧಿಗಳ ಮಾತಿಗೆ ಉತ್ತರವಾಗಿದೆ. ಅವರು ಮರಣಾನಂತರ 
ಜೀವನವನ್ನು ಅಸಂಭವವೆಂದೂ ಬುದ್ಧಿಗೆ ಎಟಕದ ವಿಷಯವೆಂದೂ ಭಾವಿಸಿದ್ದರು. ಇಲ್ಲಿ ಅವರ ಇದೇ ಅಭಿಪ್ರಾಯಕ್ಕೆ ಉತ್ತರ 
ಕೊಡುತ್ತ ಈ ಹಶ್ಪ್‌ ಅರ್ಥಾತ್‌- ಮುಂದಿನ ಮತ್ತು ಹಿಂದಿನ ಸಕಲ ಮಾನವರನ್ನು ಏಕಕಾಲದಲ್ಲಿ ಜೀವಂತಗೊಳಿಸಿ ಒಟ್ಟು 
ಗೂಡಿಸುವುದು ನಮಗೆ ಅತಿ ಸುಲಭದ ಕೆಲಸ. ನಮ್ಮ ಒಂದೇ ಒಂದು ಸೂಚನೆಯಿಂದ ಕ್ಷಣಾರ್ಧದಲ್ಲಿ ಎಲ್ಲವೂ ಸಂಭವಿಸ 
ಬಲ್ಲುದು. ಹ. ಆದಮ್‌ರ() ಕಾಲದಿಂದ ಮೊದಲ್ಲೊಂಡು ಪ್ರಳೆಯ ಕಾಲದವರೆಗೂ ಭೂಮಿಯಲ್ಲಿ ಜನಿಸಿದ ಸಕಲ ಮಾನವರು 
ನಮ್ಮ ಒಂದೇ ಒಂದು ಅಪ್ಪಣೆಯಿಂದ ಅತಿ ಸುಲಭವಾಗಿ ಒಟ್ಟು ಸೇರುವರು. ನಿಮ್ಮ ಪುಟ್ಟ ಮಿದುಳು ಇದನ್ನು ಅಸಂಭವನೀಯ 
ವೆಂದು ತಿಳಿಯುತ್ತದೆಂದಾದರೆ ತಿಳಿಯಲಿ. ವಿಶ್ವದ ಸೃಷ್ಟಿಕರ್ತನ ಮಟ್ಟಿಗಂತೂ ಇದು ಅಸಂಭವನೀಯವಲ್ಲ ಎಂದು ತಿಳಿಸಲಾಗಿದೆ. 

55. ಈ ವಾಕ್ಕದಲ್ಲಿ ಪ್ರವಾದಿವರ್ಯರಿಗೆ(ಸ) ಸಾಂತ್ಸನವೂ ಇದೆ. ಸತ್ಯನಿಷೇಧಿಗಳಿಗೆ ಎಚ್ಚರಿಕೆಯೂ ಇದೆ. 

56, ಈ ಮಾತನ್ನು ಪ್ರವಾದಿವರ್ಯರನ್ನುಸು ಅಭಿಸಂಬೋಧಿಸುವ ಮೂಲಕ ವಾಸ್ತವದಲ್ಲಿ ಸತ್ಕನಿಷೇಧಿಗಳಿಗೆ ಕೇಳಿಸ 
ಲಾಗಿದೆ. ನೀವು ಒಪ್ಪಲು ಇಚ್ಛಿಸಿದರೂ ಇಚ್ಛಿಸದಿದ್ದರೂ ನಿಮ್ಮನ್ನು ಬಲವಂತವಾಗಿ ಒಪ್ಪಿಸುವುದು ಮತ್ತು ಬಲಾತ್ಕಾರವಾಗಿ 
ನಿಮ್ಮನ್ನು ಸತ್ಯ ವಿಶ್ವಾಸಿಗಳಾಗಿ ಮಾಡುವುದು ನಮ್ಮ ಪ್ರವಾದಿಯ(ಸ) ಕೆಲಸವಲ್ಲ. ಅವರ ಕೆಲಸವಂತೂ ಎಚ್ಚರಿಕೆ ನೀಡುವುದರಿಂದ 
ಜಾಗೃತನಾಗುವವನಿಗೆ ಕುರ್‌ಆನನ್ನು ಓದಿ ಹೇಳಿ “ವಾಸ್ತವಿಕತೆಯನ್ನು ಬೋಧಿಸುವುದು ಮಾತ್ರವಾಗಿದೆ. ಈಗ ನೀವು ಅದನ್ನು 
ಸ್ವೀಕರಿಸದಿದ್ದರೆ ಅವರು ನಿಮ್ಮನ್ನು ಶಿಕ್ಸಿಸಲಾರರು. ನಿಮಗೆ ಶಿಕ್ಷೆಯನ್ನು ನಾವು ನೀಡುವೆವು ಎಂದು ಅವರೊಡನೆ ಹೇಳಲಾಗುತ್ತಿದೆ. 


ಕಾಂಡ-26 


51. ಅದ್ಮಾರಿಯಾತ್‌ 767 


51, ಅದ್ದಾರಿಯಾತ್‌ 


ಹರಿಚಯ 


ಹೆಸರು 

ಪ್ರಥಮ ಪದವಾದ 'ವಬ್ದಾರಿಯಾತ್‌'ನಿಂದ ಹೆಸರನ್ನು ಆಯ್ದುಕೊಳ್ಳಲಾಗಿದೆ. 'ಅದ್ದಾರಿಯಾತ್‌' ಎಂಬ ಪದದಿಂದ 
ಅರಂಭವಾಗುವ ಅಧ್ಯಾಯವೆಂದರ್ಥ. : 
ಅವತೀರ್ಣ ಕಾಲ 

ಇದರಲ್ಲಿರುವ ವಿಷಯ ಮತ್ತು ವಿವರಣಾ ಶೈಲಿಯಿಂದ ಈ ಅಧ್ಯಾಯವೂ ಸೂರಃ 'ಕಾಫ್‌' ಅವತೀರ್ಣವಾದ ಕಾಲದಲ್ಲೇ 
ಅವತೀರ್ಣವಾಗಿದೆಯೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 
ಚರ್ಚಾ ವಿಷಯಗಳು 

ಇದರ ದೊಡ್ಡ ಭಾಗವು ಪರಲೋಕದ ವಿಷಯಗಳನ್ನೊಳಗೊಂಡಿದೆ. ಕೊನೆಯಲ್ಲಿ ಏಕದೇವತ್ವದೆಡೆಗೆ ಅಹ್ಟಾನವನ್ನೀಯ 
ಲಾಗಿದೆ. ಇದರೊಂದಿಗೇ ಪ್ರವಾದಿಗಳನ್ನು ನಿರಾಕರಿಸಿದ ಮತ್ತು ತಮ್ಮ ಅಜ್ಞಾನಜನ್ಯ ಕಲ್ಪನೆಗಳೇ ಸರಿಯೆಂದು ಹಟ ಹಿಡಿದ 
ಜನಾಂಗಗಳ ಈ ಧೋರಣೆಯು ಸ್ವತಃ ಅವರ ಪಾಲಿಗೆ ವಿನಾಶಕಾರಿಯಾಗಿ ಪರಿಣಮಿಸಿತು ಎಂದು ಜನರನ್ನು ಎಚ್ಚರಿಸಲಾಗಿದೆ. 

ಪರಲೋಕದ ಕುರಿತು ಈ ಅಧ್ಯಾಯದಲ್ಲಿ ಸಣ್ಣದಾದ, ಆದರೆ ಅತ್ಯಂತ ಅರ್ಥಗರ್ಭಿತವಾದ ಸೂಕ್ಕಗಳೆ ಮೂಲಕ 
ತಿಳಿಸಿರುವುದೇನೆಂದರೆ- ಮಾನವ ಜೀವನದ ಆರಂಭ-ಅಂತ್ಯಗಳ ಬಗ್ಗೆ ಜನರಲ್ಲಿರುವ ವಿಭಿನ್ನ ಹಾಗೂ ವೈರುಧ್ಯಪೂರ್ಣ 
ನಂಬಿಕೆಗಳು- ಇವುಗಳ ಪೈಕಿ ಯಾವುದೇ ನಂಬಿಕೆಯು ಜ್ಞಾನವನ್ನು ಆಧರಿಸಿಲ್ಲ, ಬದಲಾಗಿ ಪ್ರತಿಯೊಬ್ಬನೂ ತನ್ನ ಊಹೆಯಿಂದ 
ತನಗೆ ಸರಿ ತೋಚಿದ್ದನ್ನೇ ತನ್ನ ನಂಬಿಕೆಯಾಗಿ ಮಾಡಿಕೊಂಡಿರುವನು ಎಂಬುದಕ್ಕೆ ಸ್ವತಃ ಸಾಕ್ಷಿಯಾಗಿವೆ. ಇದು ಅತ್ಯಂತ 
ಪ್ರಮುಖವಾದ ಮೂಲಭೂತ ಸ್ವರೂಪದ ಸಮಸ್ಯೆಯಾಗಿದ್ದು, ಈ ವಿಷಯದಲ್ಲಿ ಮನುಷ್ಕ್ಠನ ಅಭಿಪ್ರಾಯ ತಪ್ಪಾಗಿದ್ದಲ್ಲಿ 
ಅವನ ಇಡೀ ಜೀವನವೇ ತಪ್ಪಾಗಿ ಬಿಡುವುದು. ಇಷ್ಟು ಮಹತ್ವದ ವಿಷಯದಲ್ಲಿ ಯಾವುದೇ ಜ್ಞಾನವಿಲ್ಲದೆ ಕೇವಲ 
ಊಹೆಯ ಆಧಾರದಲ್ಲಿ ಏನಾದರೊಂದು ನಂಬಿಕೆಯನ್ನು ಸ್ಟೀಕರಿಸಿಕೊಳ್ಳುವುದು ಒಂದು ವಿನಾಶಕಾರಿ ಮೂರ್ಯತನವಾಗಿದೆ. 
ಇಂತಹ ಸಮಸ್ಯೆಯ ವಿಷಯದಲ್ಲಿ ಸರಿಯಾದ ಅಭಿಪ್ರಾಯ ತಾಳಲು ಇರುವ ಒಂದೇ ಮಾರ್ಗವೇನೆಂದರೆ, ಮಾನವನಿಗೆ 
ದೇವನ ವತಿಯಿಂದ ಅವನ ಪ್ರವಾದಿಯು ಪರಲೋಕದ ಬಗ್ಗೆ ನೀಡುತ್ತಿರುವ ಜ್ಞಾನದ ಬಗ್ಗೆ ಗಂಭೀರವಾಗಿ ಪರ್ಯಾಲೋಚನೆ 
ನಡೆಸಬೇಕು ಮತ್ತು ಭೂಮಿ ಆಕಾಶಗಳ ವ್ಯವಸ್ಥೆ ಹಾಗೂ ಸ್ವತಃ ತನ್ನ ಅಸ್ತಿತ್ಯದ ಮೇಲೆ ದೃಷ್ಟಿ ಹಾಯಿಸಿ ದೇವವತಿಯಿಂದ 
ದೊರೆತ ಜ್ಞಾನವೇ ಸರಿಯೆಂಬುದಕ್ಕೆ ಎಲ್ಲೆಡೆಯೂ ಸಾಕ್ಸ್ಯಾಧಾರಗಳು ತುಂಬಿಕೊಂಡಿಲ್ಲವೇ ಎಂಬುದನ್ನು ನೋಡಬೇಕು. 

ಇದಾದ ಬಳಿಕ ಸಂಕ್ಷಿಪ್ತವಾಗಿ ಏಕದೇವತ್ವದೆಡೆಗೆ ಆಹ್ಟಾನವೀಯುತ್ತ, ನಿಮ್ಮ ಸೃಷ್ಟಿಕರ್ತನು ನಿಮ್ಮನ್ನು ಸೃಷ್ಟಿಸಿರುವುದು 
ತನ್ನ ದಾಸ್ಯ ಮಾಡಲಿಕ್ಕಾಗಿಯೇ ಹೊರತು ಅನ್ಯರ ಬಾಸ್ಕಕ್ಕಾಗಿ ಅಲ್ಲ. ಅವನು ನಿಮ್ಮಿಂದ ಆಹಾರ ಬೇಡುವಂತಹ ಮತ್ತು 
ನಿಮ್ಮ ನೆರವಿಲ್ಲದೆ ತಮ್ಮ ದೇವತ್ವವನ್ನು ನಡೆಸಲಾರದಂತಹ ಕೃತಕ ಬೇವರುಗಳಂತಲ್ಲ. ಅವನಂತೂ ಎಲ್ಲರಿಗೆ ಅನ್ನದಾತ 
ನಾಗಿರುವ, ಯಾರಿಂದಲೂ ಆಹಾರ ಪಡೆಯುವ ಅಗತ್ಯವೇ ಇಲ್ಲದ ಮತ್ತು ತನ್ನ ದೇವತ್ವವನ್ನು ಸ್ವತಃ ತನ್ನ ಬಲದಿಂದಲೇ 
ನಡೆಸುತ್ತಿರುವ ಆರಾಧ್ಯನಾಗಿದ್ದಾನೆ- ಎಂದು ಹೇಳಲಾಗಿದೆ. 

ಇದೇ ನಿಟ್ಟಿನಲ್ಲಿ ತಿಳಿಸಲಾಗಿರುವ ಇನ್ನೊಂದು ವಿಷಯವೇನೆಂದರೆ, ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳನ್ನು ವಿರೋಧಿಸು 
ವವರು ಸಮರ್ಪಕ ಅಧಾರಗಳಲ್ಲಿ ವಿರೋಧಿಸುವ ಬದಲು ಇಂದು ಪ್ರವಾದಿ ಮುಹಮ್ಮದ್‌ರನ್ನು(ಸು ವಿರೋಧಿಸುತ್ತಿರುವಂತೆ, 
ಕೇವಲ ಹಠಮಾರಿತನ, ಛಲ ಮತ್ತು ಅಜ್ಞಾನಜನ್ಮ ದುರಹಂಕಾರದ ಆಧಾರದಲ್ಲಿ ವಿರೋಧಿಸಿದ್ದಾರೆ. ಆ ಬಳಿಕ ಪ್ರವಾದಿ 
ವರ್ಯರಿಗೆಸು- "ಈ ದೇವ ದ್ರೋಹಿಗಳ ಬಗ್ಗೆ ಚಿಂತಿಸುತ್ತಾ ಕುಳಿತಿರಬೇಡಿ, ನಿಮ್ಮ ಬೋಧನೆ ಮತ್ತು ಸತ್ಯ ಪ್ರಚಾರದ 
ಕೆಲಸವನ್ನು ಮುಂದುವರಿಸುತ್ತಾ ಹೋಗಿರಿ, ಅದರಿಂದ ಇವರಿಗೆ ಪ್ರಯೋಜನವಾಗದಿದ್ದರೂ ಸತ್ಯವಿಶ್ವಾಸ ಸ್ವೀಕಾರ ಮಾಡುವ 
ವರಿಗೆ ಪ್ರಯೋಜನವಾಗುವುದು” ಎಂದು ಆದೇಶಿಸಲಾಗಿದೆ. 


78 ಕುರ್‌ಆನ್‌ ವ್ಯಾಖ್ಯಾನ 


El edd ಹ nt 55 es 


By صلت‎ 


Bed ات‎ KAS ن‎ ಮಪಿ S25 S55 اِکما‎ 


51. ಅದ್ದಾರಿಯಾತ್‌ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು-60 ۱ ۱ ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ಧೂಳೆಬ್ಬಿಸುವ, ಜಲಭರಿತ ಮೇಘಗಳನ್ನು ಹೊರುವ, ಹಗುರವಾಗಿ ಚಲಿಸುವ ಮತ್ತು ಒಂದು 
ಮಹಾಕಾರ್ಯದ (ಮಳೆಯ) ವಿತರಣೆ ಮಾಡುವ ಮಾರುತಗಳಾಣೆ.? ವಾಸ್ತವದಲ್ಲಿ ಯಾವುದರ ಕುರಿತು ನಿಮ್ಮನ್ನು 
ಎಚ್ಚರಿಸಲಾಗುತ್ತಿದೆಯೊಲೆ ಅದು ಸತ್ಯವಾಗಿದೆ. ಕರ್ಮಗಳ ಪ್ರತಿಫಲವು ಖಂಡಿತವಾಗಿಯೂ ಮುಂದೆ ಬರಲಿಕ್ಕಿದೆ." 


1. ಅದ್ದಾರಿಯಾತ್‌ ಎಂದರೆ ಮಲಿನಗೊಳಿಸುವ ಮತ್ತು ಧೂಳೆಬ್ಬಿಸುವ ಗಾಳಿ ಎನ್ನುವ ಬಗ್ಗೆ ಎಲ್ಲ ವ್ಯಾಖ್ಯಾನಕಾರರು 
ಸಹಮತಿಗಳಾಗಿದ್ದಾರೆ. 'ಅಲ್‌ ಹಾಮಿಲಾತಿ ವಿಕ್‌ರನ್‌'(ಭಾರವಾದ ಹೊರೆಯನ್ನೆತ್ತುವ) ಎಂದರೆ, ಸಮುದ್ರಗಳಿಂದ ಲಕ್ಷಾವಧಿ 
ಕೋಟ್ಯಾವಧಿ ಗ್ಯಾಲನ್‌ ನೀರಿನ ಆವಿಯನ್ನು ಮೋಡದ ರೂಪದಲ್ಲಿ ಎತ್ತಿಕೊಳ್ಳುವ ಮಾರುತಗಳು ಎಂಬ ಬಗ್ಗೆಯೂ 
ವ್ಯಾಖ್ಯಾನಕಾರರು ಒಮ್ಮತ ಹೊಂದಿರುವರು. 

2. 'ಅಲ್‌ ಜಾರಿಯಾತಿ ಯುಸ್‌ರನ್‌' ಮತ್ತು 'ಅಲ್‌ ಮುಕಸ್ಸಿಮಾತಿ ಅಮ್‌ರನ್‌' ಎಂಬ ಪದಗಳ ವ್ಯಾಖ್ಮಾನದ ವಿಷಯದಲ್ಲಿ 
ವ್ಯಾಖ್ಯಾನಕಾರರೊಳಗೆ ಭಿನ್ನಾಭಿಪ್ರಾಯವಿದೆ. ಒಂದು ಪಂಗಡವು ಅವೆರಡೂ ಮಾರುತಗಳೆಂಬ ಅರ್ಥದಲ್ಲೇ ಇವೆ ಎನ್ನುತ್ತಾರೆ. 
ಅರ್ಥಾತ್‌ ಮಾರುತಗಳು ಮೋಡಗಳನ್ನೆತ್ತಿಕೊಂಡು ಚಲಿಸುತ್ತವೆ ಮತ್ತು ಅವುಗಳನ್ನು, ಭೂಮಿಯ ನಾನಾ ಭಾಗಗಳಲ್ಲಿ ಹಬ್ಬಿ 
ಅಲ್ಲಾಹನ ಅಪ್ಪಣೆ ಪ್ರಕಾರ ಎಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ವಿತರಣೆ ಮಾಡುತ್ತವೆ. ಇನ್ನೊಂದು ಪಂಗಡವು 'ಅಲ್‌ 
ಜಾರಿಯಾತಿ ಯುಸ್‌ರನ್‌' ಎಂದರೆ ಅತಿ ವೇಗದಿಂದ ಚಲಿಸುವ ನಾವೆಗಳೆಂದೂ 'ಅಲ್‌ ಮುಕಸ್ಸಿಮಾತಿ ಅಮ್‌ರನ್‌' ಎಂದರೆ 
ಅಲ್ಲಾಹನ ಆಜ್ಞೆ ಪ್ರಕಾರ ಅವನ ಸೃಷ್ಟಿಗಳ ವಿಧಿಯಲ್ಲಿರುವ ವಸ್ತುಗಳನ್ನು ಅವರ ಮಧ್ಯೆ ಹಂಚುವ ದೇವಚರರೆಂದೂ ಅರ್ಥೈಸಿದೆ. 
ಆದರೆ ವಿಷಯ ಪರಂಪರೆಗೆ ಅನುಗುಣವಾಗಿ ಪ್ರಥಮ ವ್ಯಾಖ್ಯಾನವೇ ಸರಿಯಾಗಿದೆ. ಷಾ ರಫೀಉದ್ದೀನ್‌, ಷಾ ಅಬ್ದುಲ್‌ ಕಾದಿರ್‌ 
ಮತ್ತು ಮೌಲನಾ ಮಹ್ಮೂದುಲ್‌ ಹಸನ್‌ರವರು(ರು ತಮ್ಮ ಅನುವಾದದಲ್ಲಿ ಮೊದಲನೆಯ ಅರ್ಥವನ್ನೇ ಆರಿಸಿದ್ದಾರೆ. 

3. ಮೂಲದಲ್ಲಿ 'ತೂಅದೂನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು 'ವಲದ್‌' ಎಂಬ ಮೂಲದಿಂದ ಮೂಡಿದ 
ಪದವೆಂದಾದರೆ ಇದರ ಅರ್ಥ "ನಿಮಗೆ ವಾಗ್ಗಾನವೀಯಲಾಗುತ್ತಿರುವ ವಿಷಯ” ಎಂದಾಗುವುದು. ಇನ್ನು ಇದು 'ವಈದ್‌' ಎಂಬ 
ಮೂಲದಿಂದ ಹೊರಟಿದ್ದರೆ ಇದರ ಅರ್ಥ "ನಿಮಗೆ ಎಚ್ಚರಿಸಲಾಗುತ್ತಿರುವ ವಿಷಯ” ಎಂದಾಗುವುದು. ಭಾಷಾ ದೃಷ್ಟಿಯಿಂದ 
ಎರಡೂ ಅರ್ಥಗಳು ಸರಿಯಾಗಿವೆ. ಆದರೆ ಸಂದರ್ಭಕ್ಕನುಗುಣವಾಗಿ ಎರಡನೆಯ ಅರ್ಥವೇ ಹೆಚ್ಚು ಸಮರ್ಪಕವಾಗಿದೆ. ಆದುದರಿಂದ 
ನಾವು 'ತೂಲದೂನ್‌' ಎಂಬುದನ್ನು 'ವಾಗ್ದಾನ' ಎಂಬುದರ ಬದಲು 'ಎಚ್ಚರಿಕೆ ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದೇವೆ. 

4. ಆಣೆ ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ. ಈ ಆಣೆಯ ತಾತ್ಸರ್ಯವೇನೆಂದರೆ ನಿಮ್ಮ ಕಣ್ಣ ಮುಂದೆಯೇ 
ಇಂತಹ ಅನುಪಮ ಶಿಸ್ತಿನೊಂದಿಗೆ ಮತ್ತು ಕ್ರಮಬದ್ಧವಾಗಿ ನಡೆಯುತ್ತಿರುವ ಮಳೆಯ ಈ ಭವ್ಯ ವ್ಯವಸ್ಥೆ ಹಾಗೂ ಇದರಲ್ಲಿ 


ಕಾಂಡ-26 


51. ಅದ್ದಾರಿಯಾತ್‌ 769 


PLT‏ رس ےج وجسو A‏ ے رۓ کے ہے ا وہہ 
رکز لین قَول Bod SESS SUE ELA‏ 
کے ہے جو BIS wef‏ کے سے ہے ANT‏ کے و روں< pe‏ کے سم 
ggg‏ سان لئ انان یئز شی رخ کی 
ವಿಭಿನ್ನ ರೂಪಗಳ ಆಕಾಶದಾಣೆ.5 (ಪರಲೋಕದ ಕುರಿತು) ನಿಮ್ಮ ಹೇಳಿಕೆಗಳು ಪರಸ್ಪರ‏ )7-19( 
ವಿಭಿನ್ನವಾಗಿವೆ ಸತ್ಯದಿಂದ ವಿಮುಖನಾದವನು ಮಾತ್ರ ಅದರಿಂದ ತಿರುಗಿಸಲ್ಪಡುತ್ತಾನೆ' ಅನುಮಾನದ‏ 
ಆಧಾರದಲ್ಲಿ ತೀರ್ಮಾನ ಮಾಡುವವರು ನಾಶವಾದರು ಅವರು ಅಜ್ಞಾನದಲ್ಲಿ ಮುಳುಗಿದ್ದಾರೆ ಮತ್ತು‏ 


ಸ್ಪಷ್ಟವಾಗಿ ಸಕ್ರಿಯವಾಗಿರುವಂತೆ ಕಾಣಿಸುವ ಯುಕ್ತಿ ಹಾಗೂ ಔಚಿತ್ಯಗಳು ಈ ಲೋಕವು ಕೇವಲ ಒಂದು ಉದ್ದೇಶ ರಹಿತವಾದ 
ಅರ್ಥಹೀನ ಆಟಿಕೆ ವಸ್ತುವಾಗಿರದೆ ಒಂದು ಪರಿಪೂರ್ಣ ಮಟ್ಟದ ಯುಕ್ತಿಪೂರ್ಣ ವ್ಯವಸ್ಥೆಯಾಗಿದ್ದು ಇಲ್ಲಿ ಎಲ್ಲ ಕಾರ್ಯಗಳೂ 
ಯಾವುದಾದರೊಂದು “ಉದ್ದೇಶ ಹಾಗೂ ಔಚಿತ್ಯಕ್ಕಾಗಿಯೇ ನಡೆಯುತ್ತವೆ ಎಂದು ಸಾಕ್ಷಿ ಹೇಳುತ್ತಿವೆ. ಇಂತಹ ಒಂದು ಸುವ್ಮವಸ್ಥಿತ 
ಲೋಕದಲ್ಲಿ ಮಾನವನಂತಹ ಒಬ್ಬ ಸೃಷ್ಟಿಗೆ, ಬುದ್ಧಿ, ವಿವೇಕ, ಪ್ರಜ್ಞೆ ಮತ್ತು ಅನುಭೋಗದ ಅಧಿಕಾರಗಳನ್ನು ಕೊಟ್ಟು ಅವನಲ್ಲಿ 
ಪಾಪ ಪುಣ್ಯಗಳೆಂಬ ನೈತಿಕ ಪ್ರಜ್ಞೆಯನ್ನಿಟ್ಟು ಅದಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಹಾಗೂ ಸರಿಯಾದ ಮತ್ತು ತಪ್ಪಾದ ಕಾರ್ಯಗಳನ್ನೆಸಗುವ 
ಅವಕಾಶವನ್ನು ಕೊಟ್ಟು ಭೂಮಿಯಲ್ಲಿ ಮೆರೆಯಲು ಬಿಟ್ಟಿರುವುದು ಕೇವಲ ಒಂದು ಅರ್ಥಹೀನ ಹಾಗೂ ಉದ್ದೇಶ ರಹಿತ 
ಕ್ರಿಯೆಯಾಗಿರಲು ಹೇಗೆ ತಾನೇ ಸಾಧ್ಯ? ಹಾಗೆಯೇ, ಅವನಿಗೆ ನೀಡಲಾಗಿರುವ ಮಾನಸಿಕ, ವೈಚಾರಿಕ ಹಾಗೂ ಶಾರೀರಿಕ ಶಕ್ತಿಗಳನ್ನೂ 
ಲೋಕದಲ್ಲಿ ಕಾರ್ಯವೆಸಗಲಿಕ್ಕಾಗಿ ಅವನಿಗೆ ವಹಿಸಿಕೊಡಲಾಗಿದ್ದ ಅಪಾರ ಸಾಧನಗಳನ್ನೂ ದೇವನ ಅಸಂಖ್ಯ ಸೃಷ್ಟಿಗಳ ಮೇಲೆ ಅವನಿಗೆ 
ನೀಡಲಾಗಿದ್ದ ನಿಯಂತ್ರಣ ಶಕ್ತಿಯನ್ನೂ ಅವನು ಹೇಗೆ ಬಳಸಿಕೊಂಡನೆಂಬ ವಿಚಾರಣೆ ನಡೆಯದೆ ಇರಲು ಹೇಗೆ ತಾನೇ ಸಾಧ್ಯ? 
5. ಮೂಲದಲ್ಲಿ ದಾತಿಲ್‌ ಹುಬುಕಿ ಎಂಬ ಪದ ಪ್ರಯೋಗವಾಗಿದೆ. ಹುಬುಕ್‌ ಎಂದು ರಸ್ತೆಗಳಿಗೂ ಹೇಳುತ್ತಾರೆ. ಗಾಳಿ 
ಬೀಸುವಾಗ ಮರಳುಗಾಡಿನ ಮರಳ ಮೇಲೆ ಮತ್ತು ನಿಂತ ನೀರಲ್ಲಿ ಉಂಟಾಗುವ ಅಲೆಗಳಿಗೂ ಹೇಳುತ್ತಾರೆ. ಗುಂಗುರು ಕೂದಲಿನಲ್ಲಿ 
ಉಂಟಾಗುವ ಲಡಿಗಳಿಗೂ ಈ ಪದದ ಪ್ರಯೋಗವಾಗುತ್ತದೆ. ಇಲ್ಲಿ ಆಕಾಶವನ್ನು ಹುಬುಕ್‌ ಇರುವ ಅಕಾಶವೆಂದು ಕರೆದಿರುವುದು- 
ಒಂದೋ ಸಾಮಾನ್ಯವಾಗಿ ಆಕಾಶದಲ್ಲಿ ವಿವಿಧ ರೂಪಗಳುಳ್ಳ ಮೋಡಗಳು  ಕವಿದಿರುತ್ತವೆ, ಗಾಳಿಯ ಪ್ರಭಾವದಿಂದಾಗಿ ಅದರಲ್ಲಿ 
ಆಗಾಗ ಬದಲಾವಣೆಗಳುಂಟಾಗುತ್ತವೆ, ಅದರಲ್ಲಿ ಎಂದೂ ಯಾವುದೇ ರೂಪವು ಶಾಶ್ವತವಾಗಿ ಉಳಿಯುವುದೂ ಇಲ್ಲ, ಬೇರೆ 
ರೂಪಗಳಿಗೆ ಹೋಲುವುದೂ ಇಲ್ಲ ಎಂಬ ಅರ್ಥದಲ್ಲಿರಬಹುದು. ಅಥವಾ ರಾತ್ರೆ ಆಕಾಶದಲ್ಲಿ ತಾರೆಗಳು ಹರಡಿರುವಾಗ ಅವು 
ಮನುಷ್ಯನಿಗೆ ಪರಸ್ಪರ ವಿಭಿನ್ನ ಮತ್ತು ಹೋಲಿಸಲಸಾಧ್ಯವಾದ ರೂಪದವುಗಳಾಗಿ ಕಾಣಿಸುತ್ತವೆ ಎಂಬ ಅರ್ಥದಲ್ಲಿರಬಹುದು. 
6. ಇಲ್ಲಿ ಜನರ ವಿಭಿನ್ನ ಹೇಳಿಕೆಗಳ ಬಗ್ಗೆ ವಿವಿಧ ರೂಪದಲ್ಲಿರುವ ಆಕಾಶದ ಆಣೆ ಹಾಕಿರುವುದು ಉಪಮೆಗಾಗಿ. ಅರ್ಥಾತ್‌- 
ಆಕಾಶದ ಮೋಡಗಳ ಮತ್ತು ನಕ್ಷತ್ರ ಪುಂಜಗಳ ರೂಪಗಳು ವಿಭಿನ್ನವಾಗಿರುವಂತೆಯೇ ಮತ್ತು ಅವುಗಳೊಳಗೆ ಪರಸ್ಪರ ಸಾಮ್ಮ 
ಇಲ್ಲದಿರುವಂತೆಯೇ ಪರಲೋಕದ ವಿಷಯದಲ್ಲೂ ನೀವು ಬಗೆ ಬಗೆಯ ಮಾತುಗಳನ್ನಾಡುತ್ತಿರುವಿರಿ. ಪ್ರತಿಯೊಬ್ಬನ ಮಾತೂ 
ಇನ್ನೊಬ್ಬನದಕ್ಕಿಂತ ಭಿನ್ನವಾಗಿದೆ. ಮಾನವನು ದಿವ್ಯವಾಣಿ ಮತ್ತು ಪ್ರವಾದಿಗಳನ್ನು ಕಡೆಗಣಿಸಿ, ತನ್ನ ಮತ್ತು ಈ ಜಗತ್ತಿನ ಅಂತಿಮ 
ಗತಿಯ ಬಗ್ಗೆ ಸ್ಥಾಪಿಸಿಕೊಂಡ ಪ್ರತಿಯೊಂದು ಅಭಿಪ್ರಾಯವೂ ಜ್ಞಾನರಹಿತವಾಗಿ ಸ್ಥಾಪಿಸಿಕೊಂಡ ಅಭಿಪ್ರಾಯವಾಗಿರುತ್ತದೆ 
ಎಂಬುವುದಕ್ಕೆ ಈ ಭಿನ್ನಾಭಿಪ್ರಾಯವೇ ಸ್ಪಷ್ಟ ಪುರಾವೆಯಾಗಿದೆ. ಅನೃಥಾ ಮನುಷ್ಕನ ಬಳಿ ನಿಜವಾಗಿಯೂ ನೇರವಾದ ಜ್ಞಾನ 
ಮೂಲವೇನಾದರೂ ಇರುತ್ತಿದ್ದರೆ ಇಷ್ಟು ಭಿನ್ನ ಹಾಗೂ ವೈರುಧ್ಯ ಪೂರ್ಣ ಅಭಿಪ್ರಾಯಗಳು ಖಂಡಿತ ಉಂಟಾಗುತ್ತಿರಲಿಲ್ಲ. 
7. ಮೂಲದಲ್ಲಿ 'ಯೂಪಫಕು ಅನ್‌ಹು ಮನ್‌ ಉಫಿಕ್‌' ಎಂದಿದೆ. ಈ ವಾಕ್ಕದಲ್ಲಿ 'ಅನ್‌ಹು' ಎಂಬ ಸರ್ವನಾಮವು 
ಎರಡು ವಿಷಯಗಳೆಡೆಗೆ ಸೂಚನೆಯಾಗಿರಬಹುದು. ಒಂದು ಕರ್ಮಗಳ ಪ್ರತಿಫಲದೆಡೆಗೆ. ಇನ್ನೊಂದು 'ವಿಭಿನ್ನ ಹೇಳಿಕೆಗಳಿಗೆ. 
ಮೊದಲನೆಯದಾಗಿದ್ದಲ್ಲಿ ಇದರ ತಾತ್ಸರ್ಯ- "ಕರ್ಮಗಳ ಪ್ರತಿಫಲವಂತೂ ಖಂಡಿತ ಪ್ರಕಟವಾಗಲಿದೆ. ಈ ಕುರಿತು ನೀವು 
ವಿಭಿನ್ನ ನಂಬಿಕೆಗಳನ್ನಿಟ್ಟುಕೊಂಡಿರುವಿರಿ. ಆದರೆ ಸತ್ಯದಿಂದ ವಿಮುಖನಾದವನು ಮಾತ್ರ ಇದನ್ನು ನಿರಾಕರಿಸಬಲ್ಲನು" ಎಂದಾಗುತ್ತದೆ. 
ಎರಡನೆಯದರ ಪ್ರಕಾರ ಇದರ ತಾತ್ಸರ್ಯ- "ಈ ವಿಭಿನ್ನ ಹೇಳಿಕೆಗಳಿಂದಾಗಿ, ನಿಜವಾಗಿಯೂ ಸತ್ಕದಿಂದ ವಿಮುಖನಾಗಿರು 
ವವನು ಮಾತ್ರ ಪಥಬ್ರಷ್ಟನಾಗುತ್ತಾನೆ" ಎಂದಾಗುತ್ತದೆ. 
3. ಆರ್ಥಾತ್‌- ಪರಲೋಕದ ವಿಷಯವೆಂಬುದು ಮನುಷ್ಯನು ಕೇವಲ ತನ್ನ ಊಹೆಯಿಂದ ಅಂದಾಜಿಸಿಕೊಳ್ಳಬಹುದಾದಂತಹ 
ಸಣ್ಣ ವಿಷಯವೇನೂ ಅಲ್ಲ. ಏಕೆಂದರೆ ಈ ವಿಷಯದಲ್ಲಿ ಅವನ ಊಹೆಯು ಒಂದು ವೇಳೆ ತಪ್ಪಾಗಿ ಬಿಟ್ಟರೆ ಅವನು' ತನ್ನ 
ಭವಿಷ್ಯವನ್ನೇ ನಾಶಗೊಳಿಸಿಕೊಂಡನೆಂದರ್ಥ. ಮಾತ್ರವಲ್ಲದೆ ಈ ಸಮಸ್ಯೆಯು ಮೂಲತ್ಯ ಒಬ್ಬ ವ್ಯಕ್ತಿಯು ಕೇವಲ ತನ್ನ ಊಹೆ 


ಕಾಂಡೆ-26 


770 ಕುರ್‌ಆನ್‌ ವ್ಯಾಖ್ಯಾನ 


سم وھے وو سے کے کے یں وک گے ¥ ے 
اکر AS NURS BoE‏ یھ bo SSS‏ 
KES INL Cho SG As‏ 


ನಿರ್ಲಕ್ಸ್ಯದಲ್ಲಿ مت‎ ರೆ” وت‎ ಆ ದಿನ ಯಾವಾಗ ಬರಲಿದೆ?" ಎಂದು ಅವರು ಕೇಳುತ್ತಾರೆ. 
ಅದು, ಇವರು ಅಗ್ನಿಯಲ್ಲಿ ಸುಡಲ್ಪಡುವಂದು ಬರಲಿದೆ." "ಈಗ ನೀವು ನಿಮ್ಮ ಕ್ಲೋಭೆಯ ರುಚಿಯನ್ನು 
ಸವಿಯಿರಿ.!! ನೀವು ಯಾವುದಕ್ಕಾಗಿ ತವಕಪಡುತ್ತಿದ್ದಿರೋ ಅದೇ ಇದು" ಎ೦ದು ಇವರೊಡನೆ ಹೇಳಲಾಗುವುದು. ۶ 
ಆದರೆ ಧರ್ಮನಿಷ್ಮರು ಮಾತ್ರ ಅಂದು ಉದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ ಇರುವರು. ಅವರ ಪ್ರಭು ಅವರಿಗೆ 
ದಯಪಾಲಿಸಿದ್ದೆಲ್ಲವನ್ನೂ ಸಂತೋಷದಿಂದ ಸ್ವೀಕರಿಸುತ್ತಿರುವರು.“ ಅವರು ಆ ದಿನ ಬರುವುದಕ್ಕೆ ಮುಂಚೆ 


ಮತ್ತು ತರ್ಕದ ಆಧಾರದಲ್ಲಿ ಆ ಕುರಿತು ಒಂದು ಸರಿಯಾದ ಅಭಿಪ್ರಾಯವನ್ನು ತಾಳಲು ಸಾಧ್ಯವಿರುವಂತಹ ಸಮಸ್ಕೆಯೇ ಅಲ್ಲ. 
ಏಕೆಂದರೆ ಊಹೆ ಮತ್ತು ತರ್ಕವು ಮಾನವನ ಇಂದ್ರಿಯಾನುಭವದ ವ್ಯಾಪ್ತಿಯೊಳಗಿರುವಂತಹ ವಿಷಯಗಳಲ್ಲಿ ಮಾತ್ರ 
ಉಪಯುಕ್ತವಾಗಿರುತ್ತದೆ. ಆದರೆ ಈ ಸಮಸ್ಕೆಯ ಯಾವ ಮುಖವೂ ಇಂದ್ರಿಯಾನುಭವಗಳೆ ವ್ಯಾಪ್ತಿಗೆ ಬರುವುದಿಲ್ಲ. ಆದುದರಿಂದ 
ಈ ವಿಷಯದಲ್ಲಿ ಊಹೆ ಮತ್ತು ತರ್ಕಗಳು ಉಪಯುಕ್ತವಾಗಲು ಸಾಧ್ಯವೇ ಇಲ್ಲ, 

9. ಅರ್ಥಾತ್‌- ಅವರು ತಮ್ಮ ಈ ತಪ್ಪಾದ ಊಹೆ ಹಾಗೂ ತರ್ಕಗಳಿಂದಾಗಿ ಎಂತಹ ದುರ್ಗತಿಯೆಡೆಗೆ ಸಾಗುತ್ತಿದ್ದಾರೆಂಬುದು 
ಅವರಿಗೆ ತಿಳಿದಿಲ್ಲ. ನಿಜವಾಗಿ" ಪರಲೋಕದ ಬಗ್ಗೆ ತಪ್ಪಾದ ಅಭಿಪ್ರಾಯವನ್ನಿಟುಕೊಂಡು ಯಾವ ದಾರಿಯಲ್ಲಿ ನಡೆದರೂ ಅದು 
ನೇರವಾಗಿ ವಿನಾಶದ ಕಡೆಗೇ ಕೊಂಡೊಯ್ಯುವುದು. 

10. ಕರ್ಮಫಲ ಸಿಗಲಿರುವ ದಿನ ಯಾವಾಗ ಬಂದೀತು? ಎಂಬ ಸತ್ಯನಿಷೇಧಿಗಳ ಪ್ರಶ್ನೆಯು ಜ್ಞಾನಾರ್ಜನೆಗಾಗಿ ಕೇಳಿದ್ದ 
ಪ್ರಶ್ನೆಯಾಗಿರಲಿಲ್ಲ. ಅದು ಲೇವಡಿ ಮಾಡಲಿಕ್ಕಾಗಿತ್ತು. ಆದುದರಿಂದ ಅವರಿಗೆ ಈ ಧಾಟಿಯಲ್ಲಿ ಉತ್ತರ ನೀಡಲಾಗಿದೆ. 
ವಾಸ್ತವದಲ್ಲಿ ಪುನರುತ್ಣಾನ ದಿನವು ಯಾವ ತಾರೀಕಿನಂದು ಬಂದೀತು ಎಂದು ಯಾವುದೇ ಸತ್ಯನಿಷೇಧಿಯು ಕೇಳುವ ಪ್ರಶ್ನೆಯು 
ವ್ಯಂಗ್ಯ ಹಾಗೂ ಲೇವಡಿಯ ಪ್ರಶ್ನೆಯೇ ಆಗಿರುತ್ತದೆ. ಆದುದರಿಂದ ಪುನರುತ್ಥಾನ ದಿನ ಬರಲಿರುವ ತಾರೀಕನ್ನು ತಿಳಿಸಿದರೂ 

ಳಿಸದಿದ್ದರೂ ನಿಜವಾದ ಚರ್ಚಾ ವಿಷಯದ ಮೇಲೆ ಯಾವುದೇ ಪರಿಣಾಮವುಂಟಾಗುವುದಿಲ್ಲ. 

11. ಫಿತ್ನ ಎಂಬ ಪದವು ಇಲ್ಲಿ ಎರಡು ಅರ್ಥಗಳನ್ನು ಕೊಡುತ್ತದೆ- 1) ನಿಮ್ಮ ಈ ಯಾತನೆಯ ರುಚಿಯನ್ನು ಸವಿಯಿರಿ. 
2) ಭೂಮಿಯಲ್ಲಿ ನೀವು ಎಬ್ಬಿಸಿದ್ದ ಕ್ಷೋಭೆಯ ರುಚಿಯನ್ನು ಸವಿಯಿರಿ. 

12. "ಕರ್ಮಫಲ ಸಿಗಲಿರುವ ಆ ದಿನ ಬರುವುದು ಯಾವಾಗ?" ಎಂದು ಸತ್ಯನಿಷೇಧಿಗಳು ಕೇಳುವ ಪ್ರಶ್ನೆಯಲ್ಲೇ 
ಅದು ಬರಲು ತಡವಾಗುತ್ತಿರುವುದೇಕೆ? ನಾವು ಅದನ್ನು ನಿರಾಕರಿಸುತ್ತಿರುವಾಗ ಮತ್ತು ನಿರಾಕರಿಸಿದ್ದಕ್ಕಾಗಿ ನಮ್ಮ ಮೇಲೆ 
ಶಿಕ್ಷೆಯು ವಿಧಿಸಲ್ಪಟ್ಟಿರುವಾಗ ಅದು ಬಂದು ಬಿಡುವುದಿಲ್ಲವೇಕೆ? ಎಂಬ ಪ್ರಶ್ನೆಗಳೂ ಅಡಗಿದ್ದುವು. ಆದುದರಿಂದಲೇ 
ಅವರು ನರಕಾಗ್ನಿಯಲ್ಲಿ ಸುಡುತ್ತಿರುವಾಗ- ನೀವು ಅವಸರಪಡುತ್ತಿದ್ದ ವಸ್ತು ಇದುವೇ ಆಗಿದೆ ಎಂದು ಅವರೊಡನೆ 
ಹೇಳಲಾಗುವುದು. ನಿಮ್ಮಿಂದ ಆಜ್ಜೋಲ್ಲಂಘನೆ ಆಗಿ ಬಿಟ್ಟೊಡನೆ ನಿಮ್ಮನ್ನು ತಕ್ಷಣ ಹಿಡಿಯದೆ, ನಿಮಗೆ ಚೆನ್ನಾಗಿ ಯೋಚಿಸಿ 
ಸರಿಬಾರಿಗೆ ಬರಲಿಕ್ಕಾಗಿ ಒಂದು ದೀರ್ಪು ಕಾಲಾವಧಿ ಕೊಟ್ಟಿದ್ದುದು ಅಲ್ಲಾಹನ ಅತಿದೊಡ್ಡ ಕೃಪೆಯಾಗಿತ್ತು. ಆದರೆ ಆ 
ಕಾಲಾವಧಿಯಿಂದ ಪ್ರಯೋಜನ ಪಡೆಯುವುದನ್ನು ಬಿಟ್ಟು, ನೀವು ಅದು ಬೇಗನೆ ಬರಲಿ ಎಂದು ಆಗ್ರಹಿಸುವ ಮೂರ್ಪ 
ರಾದಿರಿ, ನೀವು ಬೇಗನೆ ಸಿಗಬೇಕೆಂದು ಅವಸರಪಡುತ್ತಿದ್ದುದು ಯಾವುದಕ್ಕಾಗಿ ಎಂಬುದನ್ನು ಈಗ ನೋಡಿಕೊಳ್ಳಿರಿ ಎಂದು 
ಅವರೊಡನೆ ಹೇಳಲಾಗುವುದು. 

13. ವಿಷಯಾನುಬಂಧವನ್ನು ಗಮನಿಸಿದರೆ ತಿಳಿಯುವಂತೆ, ಇಲ್ಲಿ ಧರ್ಮನಿಷ್ಮರೆಂದರೆ ಅಲ್ಲಾಹನ ಗ್ರಂಥ ಮತ್ತು ಅವನ 
ಪ್ರವಾದಿಯು ತಿಳಿಸುವ ವಾರ್ತೆಯನ್ನು ಸತ್ಯವೆಂದು ನಂಬಿ, ಪರಲೋಕದ ಮೇಲೂ ವಿಶ್ವಾಸವಿರಿಸಿ ಪರಲೋಕದ ಯಶಸ್ಸಿಗಾಗಿ 
ಅವರಿಗೆ ತೋರಿಸಲಾಗಿರುವ ನೀತಿಯನ್ನು - ಅನುಸರಿಸುವವರು ಮತ್ತು ದೇವ ಯಾತನೆಗೆ ಗುರಿಪಡಿಸುವಂತಹದೆಂದು ಅವರಿಗೆ 
ತಿಳಿಸಲಾಗಿರುವ ನೀತಿಯಿಂದ ದೂರವಿರುವವರು. 

14. ಮೂಲ. ಪದಗಳಲ್ಲಿ "ಆಖಿದೀನ ಮಾ ಆತಾಹುಮ್‌ ರಬ್ಬುಹುಮ್‌" ಎಂದು ಹೇಳಲಾಗಿದ್ದು ಅದರ ಶಬ್ದಾರ್ಥವು 
"ಅವರ ಪ್ರಭು ಅವರಿಗೆ ದಯಪಾಲಿಸಿದುದೆಲ್ಲವನ್ನೂ ಅವರು ಸ್ವೀಕರಿಸುತ್ತಿರುವರು" ಎಂದು ಮಾತ್ರವಾಗಿದ್ದರೂ ಸನ್ನಿವೇಶಕ್ಕನುಗುಣವಾಗಿ 
ನೋಡಿದರೆ ಇಲ್ಲಿ 'ಸ್ವೀಕರಿಸುವುದು' ಎಂಬುದು ಕೇವಲ ಸ್ವೀಕಾರ ಎಂಬ ಅರ್ಥದಲ್ಲಿರುವ ಬದಲು "ಬಹಳ ಸಂತೋಷದಿಂದ 


ಕಾಂಡ-26 


51. ಅದ್ದಾರಿಯಾತ್‌ 771 


کے » ص نے ےھ ےس کے سط سر سوہ سپ 
يك نے اڑا SIGNS‏ یَمَجَعُوْن ۵ و AE‏ 
ತಿರ ನಾರ್‌‏ < سے سیا سے<٭ ے۔ عسودوم 0.۸ [XN‏ 
OE‏ و MS FANG‏ المحروم۵ و نی BM‏ 
ಸಬಾಚಾರಿಗಳಾಗಿದ್ದರು. ರಾತ್ರೆ ಸ್ವಲ್ಪವೇ ನಿದ್ರಿಸುತ್ತಿದ್ದರು-' ಮತ್ತು ಅವರು ರಾತ್ರಿಯ ಕೊನೆಯ ಜಾವಗಳಲ್ಲಿ‏ 
ಕ್ಲಮಾಯಾಚನೆ ಮಾಡುತ್ತಿದ್ದರು. ಅವರ ಸೊತ್ತುಗಳಲ್ಲಿ ಬೇಡುವವರಿಗೂ ವಂಚಿತರಿಗೂ ಹಕ್ಕಿತ್ತು.!'‏ 


ಸ್ವೀಕರಿಸುವುದು” ಎಂಬ ಅರ್ಥದಲ್ಲಿದೆ. ಒಬ್ಬ ವ್ಯಕ್ತಿಗೆ ಅವನ ಮನಮೆಚ್ಚುವ ವಸ್ತುವನ್ನು ಕೊಟ್ಟಾಗ ಅವನ್ನು ಅದನ್ನು 
ಸ್ವೀಕರಿಸಿದನು ಎಂಬುದರಲ್ಲಿ ಸಂತೋಷದಿಂದ ಸ್ವೀಕರಿಸಿದನು ಎಂಬ ತಾತ್ಪರ್ಯ ತನ್ನಿಂತಾನೇ ಹುಟ್ಟಿಕೊಳ್ಳುತ್ತದೆ. " k 

15. ವ್ಯಾಖ್ಯಾನಕಾರರ ಒಂದು ಗುಂಪಿನ ಪ್ರಕಾರ ಇದರ ಅರ್ಥ- ಅವರು ರಾತ್ರಿಯಿಡೀ ನಿದ್ರೆಯಲ್ಲಿ ಕಳೆಯುವಂತಹ ಮತ್ತು 
ಹೆಚ್ಚು ಕಡಿಮೆ ರಾತ್ರಿಯ ಸ್ವಲ್ಪವಾದರೂ ಭಾಗವನ್ನು- ಮೊದಲಜಾವ, ಮಧ್ಯಜಾವ ಅಥವಾ ಅಂತಿಮ ಜಾವದಲ್ಲಿ- ಜಾಗರಣೆ 
ಮಾಡಿ ಅಲ್ಲಾಹನ ಆರಾಧನೆಯಲ್ಲಿ, ಕಳೆಯದೆ ಇರುವಂತಹ ದಿನಗಳು ಅಪರೂಪಕ್ಕೆ ಮಾತ್ರ ಬರುತ್ತಿದ್ದವು- ಎಂದಾಗಿದೆ. ಈ 
ವ್ಯಾಖ್ಯಾನವನ್ನು ಕೆಲವು ಪದಗಳ ವ್ಯತ್ಯಾಸದೊಂದಿಗೆ ಹ.ಇಬ್ಲ್‌ ಅಬ್ಬಾಸ್‌, ಅನಸ್‌ ಬಿನ್‌ ಮಾಲಿಕ್‌, ಮುಹಮ್ಮದುಲ್‌ ಬಾಕರ್‌, 
ಮುತ್‌ರಫ್‌ ಬಿನ್‌ ಅಬ್ದುಲ್ಲಾ, ಅಬುಲ್‌ ಆಲಿಯಃ ಮುಜಾಹಿದ್‌, ಕತಾದ; ಅಬೀಲ್‌ ಬಿನ್‌ ಅನಸ್‌ ಮೊದಲಾದವರು 
ಮಾಡಿದ್ದಾರೆ. ಇನ್ನೊಂದು ಗುಂಪು ಈ ಸೂಕ್ತವನ್ನು ಈ ರೀತಿ ವ್ಯಾಖ್ಯಾನಿಸಿದೆ. ಅವರು ತಮ್ಮ ರಾತ್ರಿ ಕಾಲದ ಹೆಚ್ಚಿನ ಭಾಗವನ್ನು 
ಉಪಾಸನೆಯಲ್ಲಿ ಕಳೆಯುತ್ತಿದ್ದರು ಮತ್ತು ಬಹಳ ಕಡಿಮೆ ನಿದ್ರಿಸುತ್ತಿದ್ದರು. ಇದು ಹ.ಹಸನ್‌ ಬಸರೀ, ಅಹ್‌ನಫ್‌ ಬಿನ್‌ ಕೈಸ್‌ 
ಮತ್ತು ಇಬ್ನ್‌ ಶಿಹಾಬ್‌ ರುುಪ್ರೀಯವರ ಹೇಳಿಕೆಯಾಗಿದೆ. ಅನಂತರದ ಅನುವಾದಕರು ಮತ್ತು ವ್ಯಾಖ್ಯಾನಕಾರರು ಇದನ್ನೇ 
ಮೆಚ್ಚಿದ್ದಾರೆ. ಏಕೆಂದರೆ ಈ ಸೂಕ್ತದ ಪದಗಳು ಮತ್ತು ಸನ್ನಿವೇಶದ ದೃಷ್ಟಿಯಿಂದಲೂ ಈ ವ್ಯಾಖ್ಯಾನವೇ ಹೆಚ್ಚು ಸೂಕ್ತವೆಂದು 
ಕಂಡುಬರುತ್ತವೆ. ಆದುದರಿಂದ ನಾವು ಅನುವಾದದಲ್ಲಿ ಇದೇ ಅರ್ಥವನ್ನು ಕೊಟ್ಟಿರುತ್ತೇವೆ. 

16. ಅರ್ಥಾತ್‌. ಅವರು ರಾತ್ರೆಯಿಡೀ ದುರಾಚಾರ, ಪಾಪ ಮತ್ತು ಅಶ್ಲೀಲ ಕಾರ್ಯಗಳಲ್ಲಿ ಕಳೆದರೂ ಪಶ್ಚಾತ್ತಾಪದ 
ಯೋಚನೆ ಕೂಡ ಮನಸ್ಸಿನಲ್ಲಿ ಮೂಡದಂತಹ ಜನರ ಸಾಲಿಗೆ ಸೇರಿದವರಾಗಿರಲಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಅವರು ರಾತ್ರೆಯ 
ಹೆಚ್ಚಿನ ಭಾಗವನ್ನು ದೇವೋಪಾಸನೆಯಲ್ಲಿ ಕಳೆಯುತ್ತಿದ್ದರು. ಇಷ್ಟಾಗಿಯೂ, ನಮ್ಮ ಮೇಲಿದ್ದ ನಿನ್ನ ಆರಾಧನೆಯ ಯಣವನ್ನು 
ಸಲ್ಲಿಸುವ ವಿಷಯದಲ್ಲಿ ನಮ್ಮಿಂದ ಲೋಪವಾಗಿದೆ ಎಂದು ಹೇಳುತ್ತಾ ರಾತ್ರಿಯ ಅಂತಿಮ ಜಾವಗಳಲ್ಲಿ ತಮ್ಮ ಪ್ರಭುವಿನ ಮುಂದೆ 
ಕ್ಷಮಾಯಾಚನೆ ಮಾಡುತ್ತಿದ್ದರು. 'ಹುಮ್‌ ಯಸ್ತಗ್ನಿರೂನ್‌' (ಅವರು ಕ್ಷಮಾಯಾಚನೆ ಮಾಡುತ್ತಿದ್ದರು) ಎಂಬುದರಲ್ಲಿ ಅಡಕವಾಗಿರುವ 
ಇನ್ನೊಂದು ಸೂಚನೆಯೇನೆಂದರೆ- ತಮ್ಮ ಪ್ರಭುವಿನ ಆರಾಧನೆಗಾಗಿ ಜೀವವನ್ನೇ ಒಡ್ಡಿದರೂ ಆ ಕುರಿತು ಉಬ್ಬಿಕೊಳ್ಳುವ ಅಥವಾ 
ತಮ್ಮ ಒಳ್ಳೆಯತನದ ಬಗ್ಗೆ ದುರಭಿಮಾನಪಡುವ ಬದಲು ದೀನವಾಗಿ ಅಂಗಲಾಚುತ್ತಾ ತಮ್ಮ ಲೋಪದೋಷಗಳಿಗಾಗಿ ಕ್ಷಮಾ 
ಯಾಚನೆಯನ್ನೂ ಮಾಡುವಷ್ಟು ಉನ್ನತ. ಮಟ್ಟದ ದಾಸ್ಯಭಾವಕ್ಕೆ ಅವರೇ ಅರ್ಹರಾಗಿದ್ದರು. ಪಾಪ ಕೃತ್ಯವೆಸಗಿ ಅದು ಸಾಲ 
ದೆಂಬಂತೆ ಅದರ ಮೇಲೆ ಅಹಂಕಾರ ಪಡುವಂತಹ ಲಜ್ಞಾಹೀನ ಪಾಪಿಗಳು ಹೀಗೆ ವರ್ತಿಸಲು ಸಾಧ್ಯವಿರಲಿಲ್ಲ. 

17. ಅಂದರೆ, ಒಂದೆಡೆ ಅವರು ಈ ರೀತಿ ತಮ್ಮ ಪ್ರಭುವಿನ ಯಣವನ್ನು ಗುರುತಿಸಿ ಅದನ್ನು ಸಲ್ಲಿಸುತ್ತಿದ್ದರು, ಇನ್ನೊಂದೆಡೆ 
ದೇವನ ದಾಸರೊಂದಿಗೆ ಅವರ ವ್ಯವಹಾರವು ಹೇಗಿತ್ತೆಂದರೆ-ಅಲ್ಲಾಹನು ಅವರಿಗೆ ದಯಖಾಲಿಸಿದುದು ಹೆಚ್ಚಿರಲಿ ಅಥವಾ 
ಕಡಿಮೆಯಿರಲಿ. ಅದರಲ್ಲಿ ತಮ್ಮ ಮಕ್ಕಳು ಮರಿಗಳಿಗೆ ಮಾತ್ರ ಹಕ್ಕಿರುವುದಲ್ಲ- ತಮ್ಮ ಈ ಸಂಪತ್ತಿನಲ್ಲಿ ತಮ್ಮ ಸಹಾಯ 
ಬಯಸುವ ಪ್ರತಿಯೊಬ್ಬ ದೀನ ದಲಿತನ ಹಕ್ಕಿದೆಯೆಂದು ಭಾವಿಸುತ್ತಿದ್ದರು. ಅವರು ಜನರಿಂದ ಕೃತಜ್ಞತೆಯನ್ನು ಪಡೆಯಲು ಅಥವಾ 
ಅವರ ಮೇಲೆ ಯುಣ ಭಾರವನ್ನು ಹೊರಿಸಲು ದಾನದ ರೂಪದಲ್ಲಿ ಅವರಿಗೆ ಸಹಾಯ ಮಾಡುವ ಬದಲು, ಪಡೆಯುವುದು ಅವರ 
ಹಕ್ಕು ಮತ್ತು ನೀಡುವುದು ತಮ್ಮ ಕರ್ತವ್ಯ ಎಂಬ ಮನೋಭಾವದೊಂದಿಗೆ ಸಹಾಯ ಮಾಡುತ್ತಿದ್ದರು. ಅವರ ಈ ಸಮಾಜ 
ಸೇವೆಯು ಅವರೊಡನೆ ಬೇಡಲು ಬಂದವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಯಾರಾದರೂ ತನ್ನ ಉಪಜೀವನದಿಂದ ವಂಚಿತನಾಗಿರು 
ವನೆಂದು ತಿಳಿದೊಡನೆಯೇ ಅವರು ಆತನಿಗೆ ನೆರವಾಗಲಿಕ್ಕಾಗಿ ಸ್ವತಃ ಚಡಪಡಿಸಲಾರಂಭಿಸುತ್ತಿದ್ದರು. ಅನಾಥರಾದ ಮಕ್ಕಳು, ಯಾರ 
ಆಶ್ರಯವೂ ಇಲ್ಲದ ವಿಧವೆಯರು ತಮ್ಮ ಜೀವನಕ್ಕಾಗಿ ಸ್ವತಃ ದುಡಿಯಲಾಗದ ಅಂಗವಿಕಲರು, ಸಂಪಾದನೆಯಿಲ್ಲದವರು ಅಥವಾ 
ತಮ್ಮ ಸಂಪಾದನೆ ಸಾಕಾಗದವರು, ಯಾವುದಾದರೂ ವಿಪತ್ತಿನಿಂದುಂಟಾದ ನಷ್ಟವನ್ನು ಭರಿಸಲು ಸಾಧ್ಯವಿಲ್ಲದವರು ಹೀಗೆ ಯಾವುದೇ 
ಅಗತ್ಯವಿರುವವರ ಬಗ್ಗೆ, ಅವರಿಗೆ ತಿಳಿದರೆ ಮತ್ತು ಅವರಿಗೆ ನೆರವಾಗಲು ತಮ್ಮಿಂದ ಸಾಧ್ಯವಿದ್ದರೆ, ಅವರೆಂದೂ ಅಂಥವರ 
ಅಗತ್ಮವನ್ನು ಗುರುತಿಸಿ ಸಹಾಯ ಮಾಡಲು ಹಿಂಜರಿದದ್ದಿಲ್ಲ. ಈ ಮೂರು ಗುಣ ವಿಶೇಷಗಳ ಆಧಾರದಲ್ಲೇ ಅಲ್ಲಾಹನು ಅವರನ್ನು 


ಕಾಂಡ-26 


772 ಕುರ್‌ಆನ್‌ ವ್ಯಾಖ್ಯಾನ 


ے کے ೪ Pe) ರ್‌‏ سے ہے > 
NK LIE ol‏ نیرت ۵ۃ فی LD‏ کو وَمَا 


صصق 


)20-23(: ದೃಢ ಎಶ್ಚಾಸವಿರಿಸುವವರಿಗೆ ಭೂಮಿಯಲ್ಲಿ ಅಸಂಖ್ಯಾತ ನಿದರ್ಶನಗಳಿವೆ-!? ಮತ್ತು ಸ್ವತಃ 
ನಿಮ್ಮ ಅಸ್ತಿತ್ವದಲ್ಲೂ ಇವೆ.” ನಿಮಗೇನು ಕಾಣುವುದಿಲ್ಲವೇ? ಆಕಾಶದಲ್ಲೇ ನಿಮ್ಮ ಜೀವನಾಧಾರವೂ ನಿಮಗೆ 


'ಮುತ್ತಕೀ(ದೇವಭಕರು)ಗಳೆಂದೂ ಮುಹ್ಬಿನ್‌(ಪರೋಪಕಾರಿ)ಗಳೆಂದೂ ಕರೆದು, ಅವರ ಈ ಕೆಳಗಿನ ಗುಣ ವಿಶೇಷಗಳೇ ಅವರನ್ನು 
ಸ್ವರ್ಗಕ್ಕೆ ಅರ್ಹರಾಗಿ ಮಾಡಿದವೆಂದು ಹೇಳುತ್ತಾನೆ: رز‎ ಅವರು ಪರಲೋಕದ ಮೇಲೆ ವಿಶ್ವಾಸವಿರಿಸಿ, ಪರಲೋಕ ಜೀವನಕ್ಕೆ 
ವಿನಾಶಕಾರಿಯೆಂದು ಅಲ್ಲಾಹನು ಮತ್ತು ರಸೂಲರು(ಸ) ಶಿಳಿಸಿರುವಂತಹ ಎಲ್ಲ ನಿಲುವುಗಳನ್ನೂ ಕೈಬಿಟ್ಟರು. 2) ಅವರು ತಮ್ಮ 
ಜೀವವನ್ನೇ ಪಣಕ್ಕೊಡ್ಡಿ ಅಲ್ಲಾಹನ ದಾಸ್ಕದ ಯಣವನ್ನು ಸಲ್ಲಿಸಿದ್ದರೂ ಆ ಕುರಿತು ಹೆಮ್ಮೆಪಡುವ ಬದಲು ತಮ್ಮ 
ಲೋಪದೋಷಗಳಿಗಾಗಿ ಕ್ಲಮಾಯಾಚನೆ ಮಾಡಿದರು. 3) ಅವರು ಜನರ ಸೇವೆಯನ್ನು- ಅವರಿಗೆ ಉಪಕಾರ ಮಾಡುತ್ತಿದ್ದೇವೆ 
ಎಂಬ ಭಾವನೆಯಿಂದ ಮಾಡುವ ಬದಲು- ಅದು ತಮ್ಮ ಕರ್ತವ್ಯ ಹಾಗೂ ಅವರ ಹಕ್ಕು ಎಂದು ಭಾವಿಸುತ್ತಾ ಮಾಡಿದರು. 

ಇಲ್ಲಿ ಸತ್ಯವಿಶ್ವಾಸಿಗಳ ಸೊತ್ತುಗಳಲ್ಲಿ ಬೇಡುವವರಿಗೂ ವಂಚಿತರಿಗೂ ಹಕ್ಕಿದೆ ಎಂದು ಹೇಳಿರುವುದು, ಧರ್ಮಶಾಸ್ತ್ರ ಪ್ರಕಾರ 
ಅವರ ಮೇಲೆ ಕಡ್ಡಾಯವಾಗಿರುವ ರುಕಾಶ್‌ನ ಕುರಿತಲ್ಲ ಎಂಬ ಅಂಶವನ್ನು ತಿಳಿದಿರಬೇಕು. ಇದು ವಾಸ್ತವದಲ್ಲಿ ಒಬ್ಬ ಸ್ಥಿತಿವಂತ 
ಸತ್ಯವಿಶ್ವಾಸಿ, ರುಕಾತ್‌ ಪಾವತಿ ಮಾಡಿದ ಬಳಿಕ ಧರ್ಮಶಾಸ್ತ್ರವು ತಮ್ಮ ಮೇಲೆ ಕಡ್ಡಾಯಗೊಳಿಸದಿದ್ದರೂ ತನ್ನ ಉಳಿದ ಸಂಪತ್ತಿನಲ್ಲಿ 
ಪ್ರಸ್ತುತ ವರ್ಗಗಳಿಗೆ ಇದೆಯೆಂದು ಭಾವಿಸಿ ಸ್ವಪ್ರೇರಣೆಯಿಂದ ನೀಡುವಂತಹ ಹಕ್ಕಿನ ಕುರಿತಾಗಿದೆ. ಹ.ಇಬ್ನ್‌ ಅಬ್ಬಾಸ್‌, ಮುಜಾಹಿದ್‌, 
ರುದ್‌ ಬಿನ್‌ ಅಸ್ನಮ್‌ ಮೊದಲಾದ ಮಹಾಪುರುಷರು ಈ ಸೂಕ್ತಕ್ಕೆ ಇದೇ ಅರ್ಥ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಒಬ್ಬ 
ಮುತ್ತಕೀ(ಧರ್ಮನಿಷ್ಠ) ಮತ್ತು ಮುಹ್ಬಿನ್‌( ಪರೋಪಕಾರಿ) ಆಗಿರುವ ಮನುಷ್ಯನು, ತಾನು ರುಕಾತ್‌ ಪಾವತಿಸಿದ ಮಾತ್ರಕ್ಕೆ ತನ್ನ 
ಸಂಪತ್ತಿನಲ್ಲಿ ಅಲ್ಲಾಹನಿಗೆ ಮತ್ತು ಅವನ ದಾಸರಿಗೆ ಇದ್ದ ಹಕ್ಕು ಸಂಪೂರ್ಣವಾಗಿ ಸಂದಾಯವಾಗಿ ಬಿಟ್ಟಿತು ಇನ್ನು ಪ್ರತಿಯೊಬ್ಬನಿಗೆ 
ಅನ್ನ ಬಟ್ಟೆ ನೀಡುತ್ತಾ ಆಪತ್ತಿನಲ್ಲಿ ಸಿಲುಕಿರುವ ಪ್ರತಿಯೊಬ್ಬನಿಗೆ ಸಹಾಯ ಮಾಡುತ್ತಾ ತಿರುಗಲು ನಾನೇನೂ ಅಂತಹ ಗುತ್ತೇದಾರಿಕೆ 
ಪಡೆದಿಲ್ಲ ಎಂಬ ಭಾವನೆಗೆ ಎಂದೂ ಒಳಗಾಗಲಾರ. ಇದಕ್ಕೆ ವ್ಯತಿರಿಕ್ತವಾಗಿ, ನಿಜಕ್ಕೂ ಮುತ್ತಕೀ ಮತ್ತು تجاح‎ ಆಗಿರುವ ಬಾಸನು 
ಅನುಕ್ಸಣವೂ, ತನ್ನಿಂದ ಸಾಧ್ಯವಿರುವ ಪ್ರತಿಯೊಂದು ಸತ್ಯರ್ಮವನ್ನು ಮಾಡಲು ಸದಾ ಸನ್ನದ್ದನಾಗಿರುತ್ತಾನೆ. ಒಳಿತನ್ನು ಮಾಡಲು 
ಸಿಗುವ ಯಾವ ಅವಕಾಶವನ್ನೂ ಅವನು ಕಳೆದುಕೊಳ್ಳುವುದಿಲ್ಲ. ನನ್ನ ಮೇಲೆ ಕಡ್ಡಾಯವಾಗಿದ್ದ ಸತ್ಯರ್ಮವನ್ನಂತೂ ನಾನು 
ಮಾಡಿದ್ದೇನೆ. ಈಗ ಇನ್ನೂ ಹೆಚ್ಚಿನದನ್ನು ಏಕೆ ಮಾಡಲಿ ಎಂಬ ಧಾಟಿಯಲ್ಲಿ ಅವನು ಆಲೋಚಿಸುವುದೇ ಇಲ್ಲ. ಸತ್ಯರ್ಮಗಳ 
ಬೆಲೆಯನ್ನು ಅರಿತವನು ಅದನ್ನು ಹೊರೆಯೆಂದು ಭಾವಿಸಿ ಸಹಿಸಿಕೊಳ್ಳುವವನಾಗಿರುವುದಿಲ್ಲ. ಬದಲಾಗಿ ಅದನ್ನು ತನ್ನ ಪಾಲಿಗೆ 
ಲಾಭದಾಯಕವಾಗಿರುವ ವ್ಯೃವಹಾರವೆಂದು ಭಾವಿಸಿ ಆದಷ್ಟು ಹೆಚ್ಚು ಲಾಭಗಳಿಸಲು ಉತ್ಸುಕನಾಗುತ್ತಾನೆ. 

18. ನಿದರ್ಶನಗಳೆಂದರೆ ಪುನರುತ್ನ್ಣಾನವು ಸಂಭವಿಸಲು ಸಾಧ್ಯವಿದೆ, ಅದು ಸಂಭವಿಸಿಯೇ ತೀರುವುದು ಮತ್ತು ಅದು 
ಸೆಂಭವಿಸಬೇಕಾದುದು ಅನಿವಾರ್ಯ ಎಂದು ಸಾಕ್ಷ ಹೇಳುವ ನಿದರ್ಶನಗಳು. ಭೂಮಿಯ ಸ್ವಂತ ಅಸ್ತಿತ್ವ ಅದರ ರಚನೆ, 
ಸೂರ್ಯನನ್ನು ಒಂದು ನಿರ್ದಿಷ್ಟ ದೂರದಲ್ಲೂ ನಿರ್ದಿಷ್ಟ ಕೋನದಲ್ಲೂ ಇರಿಸಲಾಗಿರುವುದ್ದು, ಅದರ ಉಷ್ಣತೆ ಮತ್ತು ಬೆಳಕಿನ 
ವವಸ್ಥೆ, ಅದರಲ್ಲಿ ವಿವಿಧ ಯತುಗಳು ಬರುವುದು ಮತ್ತು ಹೋಗುವುದು ಅದರ ಮೇಲೆ ವಾಯು ಮತ್ತು ನೀರಿನ ಸರಬರಾಜು, 
ಅದರ ಗರ್ಭದೊಳಗೆ ತರತರದ ಅಸಂಖ್ಯಾತ ಖಜಾನೆಗಳನ್ನಿಟ್ಟಿರುವುದು, ಅದರ ಮೇಲೆ ಒಂದು ಫಲವತ್ತಾದ ಪದರವನ್ನಿರಿಸ 
ಲಾದುದು, ಅದರಲ್ಲಿ ನಾನಾ ತರದ ಅಸಂಖ್ಯಾತ ಸಸ್ಯಗಳನ್ನು ಬೆಳೆಸಲಾಗಿರುವುದು, ಅದರೊಳಗೆ ನೆಲ, ಜಲ ಮತ್ತು ವಾಯುವಿನಲ್ಲಿ 
ಬದುಕುವ ಅಗಣಿತ ಜಾತಿಯ ಪ್ರಾಣಿಗಳನ್ನು ಸೃಷ್ಟಿಸಿರುವುದು, ಅದರಲ್ಲಿ ಪ್ರತಿಯೊಂದು ವರ್ಗದ ಜೀವನಕ್ಕಾಗಿ ಅನುಕೂಲ 
ಪರಿಸ್ಥಿತಿಯ ಮತ್ತು ಯೋಗ್ಯ ಆಹಾರದ ವ್ಯವಸ್ಥೆ ಮಾಡಿರುವುದು, ಅದರ ಮೇಲೆ ಮಾನವನನ್ನು 'ನೆಲೆಸುವುದಕ್ಕೆ ಮುಂಚೆಯೇ 
ಇತಿಹಾಸದ ಪ್ರತಿಯೊಂದು ಕಾಲಘಟ್ಟದಲ್ಲೂ ಮಾನವನ ದೈನಂದಿನ ಅಗತ್ಯಗಳನ್ನು ಪೂರೈಸುವ ಜೊತೆ ಅವನ ಸಂಸ್ಕೃತಿ ಮತ್ತು 
ನಾಗರಿಕತೆಯ ವಿಕಾಸದಲ್ಲೂ ಅವನ ಜೊತೆ ಸಹಕರಿಸುತ್ತಾ ಮುಂದೆ ಸಾಗತಕ್ಕಂತಹ ಸಾಧನಾನುಕೂಲಗಳನ್ನು ಒದಗಿಸಿರುವುದು- 
ಇವೇ ಮೊದಲಾದ ಇನ್ನೂ ಇತರ ಅಸಂಖ್ಯಾತ ನಿದರ್ಶನಗಳಿವೆ. ಕಣ್ಣುಳ್ಳವನು ಈ ಭೂಮಿ ಮತ್ತು ಅದರ ಸುತ್ತಮುತ್ತ ಎಲ್ಲಿ 
ಕಣ್ಣೋಡಿಸಿದರೂ ಅಲ್ಲಿ ಈ ನಿದರ್ಶನಗಳು ಅವನ ಮನ ಸೂರೆಗೊಳ್ಳುತ್ತವೆ. ಯಾರಾದರೂ ತನ್ನ ಹೃದಯದ ದ್ವಾರವನ್ನೇ 


ಕಾಂಡ-26 


51. ಅದ್ಧಾರಿಯಾತ್‌ 773 


ಮುಚ್ಚಿಕೊಂಡರೆ ಆ ವಿಷಯ ಬೇರೆ. ಅಂತಹವನು ಇವುಗಳ ಪೈಕಿ ಎಲ್ಲವನ್ನೂ ಕಂಡರೂ ಸತ್ಯವನ್ನು ಸೂಚಿಸುವಂತಹ ಯಾವ 
ನಿದರ್ಶನವನ್ನೂ ಕಾಣಲಾರನು. ಆದರೆ ಪಕ್ಟೆಪಾತ ವಿರಹಿತನಾಗಿದ್ದು ಸತ್ಮಕ್ಕಾಗಿ ಸದಾ ತೆರೆದುಕೊಂಡಿರುವ ಹೃದಯವುಳ್ಳವನು 
ಇವೆಲ್ಲವುಗಳನ್ನು ಕಂಡು ಇದು ಕೋಟ್ಕಾವಧಿ ವರ್ಷಗಳ ಹಿಂದೆ ವಿಶ್ವದಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ ಕೇವಲ ಒಂದು ಆಸ್ಫೋಟದ 
ಪರಿಣಾಮವೆಂದು ಎಷ್ಟು ಮಾತ್ರಕ್ಕೂ ಭಾವಿಸಲಾರನು. ಈ دہ‎ ನ್ನತ ಮಟ್ಟದ ಯುಕ್ತಿಪೂರ್ಣ ಕಲಾಕೌಶಲ್ಕಗಳು ಒಬ್ಬ 
ಮಹಿಮಾವಂತನೂ ಧೀಮಂತನೂ ಸರ್ವ ವೀಕ್ಷಕನೂ' ಆಗಿರುವ ಅಲ್ಲಾಹನ ಸೃಷ್ಟಿಯೆಂಬ ನಂಬಿಕೆಯು ಅವನಲ್ಲಿ ಖಂಡಿತ 
ಮೂಡುವುದು. ಇಂತಹ ಪೃಥ್ವಿಯನ್ನು ನಿರ್ಮಿಸಿದಂತಹ ದೇವನು ಮಾನವನನ್ನು ಮರಣಾನಂತರ ಪುನಃ ಜೀವಂತಗೊಳಿಸಲು 
ಅಸಮರ್ಥನಾಗಿರಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಅವನು ತನ್ನ ಈ ಪೃಥ್ವಿಯಲ್ಲಿ ಬುದ್ಧಿ ಶಕ್ತಿಯಿರುವ ಒಂದು ಸೃಷ್ಟಿಯನ್ನುಂಟು 
ಮಾಡಿ, ಅದಕ್ಕೆ ಕೆಲವು ಅಧಿಕಾರಗಳನ್ನೂ ಕೊಟ್ಟು ಮೂಗುದಾರವಿಲ್ಲದ ಗೂಳಿಯಂತೆ ಬಿಟ್ಟು ಬಿಟ್ಟಿರುವಂತಹ ಮೂರ್ಯನಾಗಿರಲೂ 
ಸಾಧ್ಯವಿಲ್ಲ. ಅಧಿಕಾರ ನೀಡಿದ ಮೇಲೆ ವಿಚಾರಣೆಯೆಂಬುದು ಇರಲೇಬೇಕು. ಇಲ್ಲದಿದ್ದರೆ ಅದು ಯುಕ್ತಿ ಮತ್ತು ನ್ಯಾಯಕ್ಕೆ 
ವಿರುದ್ಧವಾಗುವುದು. ದೇವನು ಮನುಷ್ಯರಿಗೆ ನಿರಂಕುಶ ಅಧಿಕಾರಗಳನ್ನು ನೀಡಿರುವುದು,- ಲೋಕದಲ್ಲಿ ಮಾನವಕುಲದ ಕೆಲಸ ಮುಗಿದ 
ಮೇಲೆ ಸೃಷ್ಟಿಕರ್ತನು ತಾನು ಇಚ್ಛಿಸಿದಾಗ ಭೂಮಿಯ ಮೂಲೆಮೂಲೆಗಳಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ಅವನು ಸತ್ತು 
ಬಿದ್ದಿರುವಲ್ಲಿಂದ ವಿಚಾರಣೆಗಾಗಿ ಎಬ್ಬಿಸಿ ತರಬಲ್ಲನೆಂಬುದಕ್ಕೆ ಸ್ವತಃ ಸ್ಪಷ್ಟ ಪುರಾಬೆಯಾಗಿದೆ. 

19. ಅರ್ಥಾತ್‌- ಹೊರಗೆ ನೋಡಬೇಕಾಗಿಯೂ ಇಲ್ಲ. ನಿಮ್ಮನ್ನೇ ನೀವು ನೋಡಿಕೊಂಡರೂ ಈ ಪರಮಾರ್ಥದ ಕುರಿತು 
ಸಾಕ್ಸಿ ಹೇಳುವ ಅನೇಕ ನಿದರ್ಶನಗಳು ನಿಮಗೆ ಸಿಗುವುವು. ಸೂಕ್ಸ್ಮದರ್ಶಕದಿಂದ ಮಾತ್ರ ಕಾಣಬಹುದಾದ ಒಂದು ಸೂಕ್ಸಾಣುವನ್ನು 
ಅಂತಹದೇ ಒಂದು ಸೂಕ್ಷ್ಮವಾದ ಅಂಡಾಣುವಿನೊಂದಿಗೆ ಸೇರಿಸಿ ತಾಯಿಯ ಶರೀರದ ಒಂದು ಮೂಲೆಯಲ್ಲಿ ನಿಮ್ಮ ಅಸ್ತಿತ್ವಕ್ಕೆ 
ನಾಂದಿ ಹಾಕಲಾಯಿತು. ಆ ಕತ್ತಲೆಯ ಮೂಲೆಯಲ್ಲಿ ನಿಮ್ಮ ನ್ನು ಪೋಷಿಸಿ ಕ್ರಮೇಣ ಬೆಳೆಸಲಾಯಿತು, ನಿಮಗೆ ಒಂದು ಅನುಪಮ 
ರಚನೆಯ ಶರೀರವನ್ನೂ ಅದ್ಭುತಶಕ್ತಿ, ಸಾಮರ್ಥ್ಯಗಳಿರುವ ಮನಸ್ಸನ್ನೂ ನೀಡಲಾಯಿತು. ನಿಮ್ಮ ನಿರ್ಮಾಣ ಕಾರ್ಯ 
ಪೂರ್ಣಗೊಂಡೊಡನೆ ನಿಮ್ಮನ್ನು ತಾಯಿಯ ಗರ್ಭದ ಅಂಧಕಾರ ಲೋಕದಿಂದ ಅತ್ಯಂತ ವಿಶಾಲವಾದ ಈ ಲೋಕಕ್ಕೆ ತಂದು, 
ನಿಮ್ಮ ಜನನದ ದಿನದಿಂದ ನಿಮ್ಮ ಯೌವನ ಹಾಗೂ ವೃದ್ಧಾಪ್ಯದ ವರೆಗೂ ಉಸಿರಾಡುವ, ಆಹಾರ ಜೀರ್ಣಿಸುವ, ರಕ್ತವನ್ನು 
ತಯಾರಿಸಿ ನರನಾಡಿಗಳಿಗೆ ಓಡಿಸುವ, ವ್ಯರ್ಥ ವಸ್ತುಗಳನ್ನು ಹೊರತಳ್ಳುವ, ಜೀರ್ಣಗೊಂಡ ಅಂಗಗಳ ಸ್ಥಾನದಲ್ಲಿ ಹೊಸ 
ಅಂಗಗಳನ್ನು ತಯಾರಿಸುವ, ಒಳಗಿನಿಂದ ಹುಟ್ಟಿಕೊಂಡ ಅಥವಾ ಹೊರಗಿನಿಂದ ಆಕ್ರಮಿಸುವ ವಿಪತ್ತುಗಳನ್ನು ಎದುರಿಸುವ, 
ನಷ್ಟಗಳನ್ನು ಭರಿಸುವ ಮಾತ್ರವಲ್ಲ ನೀವು ದಣಿದಾಗ ವಿಶ್ರಾಂತಿಗಾಗಿ ನಿಮಗೆ ನಿದ್ದೆಯನ್ನು ಕೂಡಾ ಬರಿಸುವವರೆಗಿನ ಎಲ್ಲ 
ಕೆಲಸಗಳನ್ನು ತನ್ನಿಂತಾನೇ ಮಾಡುತ್ತಾ ಹೋಗುವಂತಹ ಸ್ವಯಂಚಾಲಿತ ಯಂತ್ರಗಳನ್ನು ನಿಮ್ಮೊಳಗೆ ಅಳವಡಿಸಿ ಬಿಡಲಾಯಿತು. 
ಈ ಯಂತ್ರಗಳು ಎಷ್ಟು ದಕ್ಷವಾಗಿವೆಯೆಂದರೆ ಜೀವನದ ಈ ಮೂಲಭೂತ ಅಗತ್ಯಗಳೆ ಬಗ್ಗೆ ನೀವು ನಿಮ್ಮ ಗಮನವನ್ನಾಗಲಿ 
ಪ್ರಯತ್ನಗಳನ್ನಾಗಲಿ ತೊಡಗಿಸಬೇಕಾಗುವುದಿಲ್ಲ. ನಿಮ್ಮ ತಲೆಬುರುಡೆಯೊಳೆಗೆ ಒಂದು ವಿಚಿತ್ರ ಮೆದುಳನ್ನು ಇರಿಸಲಾಗಿದೆ. ಅದರ 
ಸಂಕೀರ್ಣ ಪದರಗಳಲ್ಲಿ ಬುದ್ದಿ, ವಿಚಾರ ಶಕ್ತಿ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿ, ವಿವೇಕ, ಸ್ಮರಣೆ, ಆಶೆ- ಆಕಾಂಕ್ಷೆಗಳು, 
ಭಾವನೆಗಳು, ಭಾವೋದೆ ಗಗ, ಒಲವುಗಳು ಮತ್ತಿತರ ಮಾನಸಿಕ ಶಕ್ತಿಗಳ ಭಂಡಾರವೇ ತುಂಬಿದೆ. ಅನೇಕ ಜ್ಞಾನ ಮೂಲಗಳನ್ನು 
ನಿಮಗೆ ಒದಗಿಸಲಾಗಿದ್ದು ಕಣ್ಣು, ಮೂಗು, ಕಿವಿ ಇತ್ತು ಇಡೀ ಶರೀರವನ್ನು ಹೊದ್ದುಕೊಂಡಿರುವ ಚರ್ಮ ಇವು ಎಲ್ಲ ತರದ 
ವಾರ್ತೆಗಳನ್ನು ಒದಗಿಸುತ್ತವೆ. ನಾಲಗೆ ಮತ್ತು ಮಾತನಾಡುವ ಶಕ್ತಿ ಕ್ರಿಯನ್ನೂ ನಿಮಗೆ ಕೊಡಲಾಗಿದೆ. ಇದರ ಮೂಲಕ ನೀವು ನಿಮ್ಮ 
ಮನದಿಂಗಿತವನ್ನು ಹೊರಗೆಡಹಬಲ್ಲಿರಿ. ತರುವಾಯ ನಿಮ್ಮ ಅಸ್ತಿತ್ವದ ಈ ಸಮಸ್ತ ಸಾಮ್ರಾಜ್ಯದ ಮೇಲೆ. ನಿಮ್ಮ 'ಅಹಂ'(ನಾನು) 
ಎಂಬುದನ್ನು ಮುಖಂಡನನ್ನಾಗಿ ಮಾಡಲಾಗಿದೆ. ಇದರ ಮೂಲಕ ನೀವು ಎಲ್ಲ ಶಕ್ತಿಗಳನ್ನು ಪ್ರಯೋಗಿಸಿ ನೀವು ನಿಮ್ಮ ಸಮಯ, 
ಶ್ರಮ ಮತ್ತು ಪ್ರಯತ್ನಗಳನ್ನು ಯಾವ ಮಾರ್ಗದಲ್ಲಿ ತೊಡಗಿಸಬೇಕು, ಏನನ್ನು ತಿರಸ್ಕರಿಸಬೇಕ್ತು ಏನನ್ನು ಸ್ವೀಕರಿಸಬೇಕು, 
ಯಾವುದನ್ನು ನಿಮ್ಮ ಗುರಿಯಾಗಿ ಮಾಡಿಕೊಳ್ಳಬೇಕು ಯಾವುದನ್ನು ಮಾಡಿಕೊಳ್ಳಬಾರದು ಎಂಬ ಅಭಿಪ್ರಾಯ ತಾಳಿ ನಿರ್ಧರಿಸಿ 
ಕೊಳ್ಳುತ್ತೀರಿ. ಈ ಅಸ್ತಿತ್ವದ ನಿರ್ಮಾಣ ಮಾಡಿ ನಿಮ್ಮನ್ನು ಭೂಮಿಗೆ 06 ನಿಮ್ಮ ಪೋಷಣೆಗಾಗಿ, ನಿಮ್ಮ ಬೆಳವಣಿಗೆಗಾಗಿ 
ನಿಮ್ಮ ಪ್ರಗತಿ ಮತ್ತು ಉಳಿವಿಗಾಗಿ ಎಷ್ಟೆಲ್ಲ ಸಾಧನಾನುಕೂಲತೆಗಳು ಸಿದ್ಧವಿದ್ದುವೆಂಬುದನ್ನು ನೋಡಿರಿ. “ಅವುಗಳಿಂದಾಗಿಯೇ 
ನೀವು ಜೀವನದ ಒಂದು ನಿರ್ದಿಷ್ಟ ಘಟ್ಟಕ್ಕೆ ತಲಪಿ ನಿಮ್ಮ 'ಈ ಅಧಿಕಾರಗಳನ್ನು ಉಪಯೋಗಿಸಿಕೊಳ್ಳಲು ಶಕ್ಷರಾದಿರಿ. ಈ 
ಅಧಿಕಾರಗಳನ್ನು ಪ್ರಯೋಗಿಸಲು ನಿಮಗೆ ಈ ಭೂಮಿಯಲ್ಲಿ ಸಾಧನಾನುಕೂಲಗಳನ್ನು ನೀಡಲಾಯಿತು, ಸಂದರ್ಭಾವಕಾಶ; ಶಗಳನ್ನು 
ಕೊಡಲಾಯಿತು. ಎಷ್ಟೋ ವಸ್ತುಗಳ ಮೇಲೆ ನಿಮಗೆ ಅನುಭೋಗ و‎ ಕ್ರಿಯನ್ನು ಪ್ರದಾನ ಮಾಡಲಾಯಿತು. ಅನೇಕ ಮಾನವರೊಂದಿಗೆ 
ನೀವು ನಾನಾ ವಿಧಗಳಿಂದ ವ್ಯವಹರಿಸಿದಿರಿ. ನಿಮ್ಮ ಮುಂದೆ ಕುಫ್ರ್‌ ಮತ್ತು ಈಮಾನ್‌, ಕರ್ಮಭ್ರಷ್ಟತೆ ಮತ್ತು ಅನುಸರಣೆ, 


ಕಾಂಡ-26 


774 ಕುರ್‌ಆನ್‌ ವ್ಯಾಖ್ಯಾನ 


ا 
KEG os KAS‏ ے & 
ULE AE AES MESO Al WS &‏ 


LE 


ವಾಗ್ದಾನ ಮಾಡಲಾಗುತ್ತಿರುವ ವಸ್ತುವೂ ಇದೆ. ಆದುದರಿಂದ ಆಕಾಶ ಮತ್ತು ಭೂಮಿಯ 
ಇದು ಸತ್ಯವಾಗಿದೆ. ನೀವು ಮಾತನಾಡುತ್ತಿರುವಷ್ಟೇ ಖಚಿತವಾಗಿದೆ. 
(24-30) ಸಂದೇಶವಾಹಕರೇ?, ಇಬ್ರಾಹೀಮರ ಸನ್ಮಾನ್ಮ್ನ ಅತಿಥಿಗಳ ವೃತ್ತಾಂತವು ನಿಮಗೆ 


pf 


ನ್ಯಾಯ-ಅನ್ಯಾಯ, ಪಾಪ-ಪುಣ್ಯ, ಸತ್ಯ-ಅಸತ್ಯಗಳ ಸಕಲ ಮಾರ್ಗಗಳೂ ತೆರೆದಿದ್ದುವು. ಆ ಮಾರ್ಗಗಳ ಪೈಕಿ ಪ್ರತಿಯೊಂದರ ಕಡೆಗೆ 
ಕರೆ ಕೊಡುವ ಮತ್ತು ಪ್ರತಿಯೊಂದರ ಕಡೆಗೆ ಒಯ್ಕುವ ಸಾಧನಗಳೂ ಇದ್ದುವು. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಯಾವ ದಾರಿಯನ್ನು 
ಕೈಗೊಂಡರೂ ಅದನ್ನು ತನ್ನ ಸ್ವಂತ ಹೊಣೆಗಾರಿಕೆಯಿಂದಲೇ ಕೈಗೊಂಡನು. ಏಕೆಂದರೆ ನಿರ್ಧಾರ ಮತ್ತು ಆಯ್ಕೆಯ ಶಕ್ತಿಗಳನ್ನು 
ಪ್ರಶಿಯೊಬ್ಬನೊಳಗೆ ಇರಿಸಲಾಗಿತ್ತು. ಪ್ರತಿಯೊಬ್ಬನೂ ತನ್ನ ಸ್ವಂತ ಆಯ್ಕೆಯ ಪ್ರಕಾರ ತನ್ನ ಇಚ್ಛೆ ಮತ್ತು ಇರಾದೆಗಳನ್ನು 
ಕಾರ್ಯಗತಗೊಳಿಸಲು ದೊರೆತ ಅವಕಾಶಗಳನ್ನು ಬಳಸಿಕೊಂಡನು. ಹಾಗೆ ಕೆಲವರು ಸಜ್ಜನರಾದರೆ ಕೆಲವರು ದುಷ್ಟರಾದರು. ಒಬ್ಬನು 
ಈಮಾನಿನ ದಾರಿ ಹಿಡಿದರೆ ಇನ್ನೊಬ್ಬನು ಕುಫ್ರ್‌, ಶಿರ್ಕ್‌ ಮತ್ತು ನಾಸ್ತಿಕತೆಯ ದಾರಿ ಹಿಡಿದನು. ಒಬ್ಬನು ತನ್ನನ್ನು ವಿಷಯಾಸಕ್ತಿ 
ಗಳಿಂದ ತಡೆದುಕೊಂಡರೆ ಇನ್ನೊಬ್ಬನು ವಿಷಯಾಸಕ್ತಿಗಳ ದಾಸನಾಗಿ ಮಾಡಬಾರದುದೆಲ್ಲವನ್ನೂ ಮಾಡಿಬಿಟ್ಟನು. ಒಬ್ಬನು 
ಅಕ್ರಮವೆಸಗಿದರೆ ಇನ್ನೊಬ್ಬನು ಅಕ್ರಮ ಸಹಿಸಿದನು, ಕೆಲವರು ಯಣಗಳನ್ನು ಸಂದಾಯ ಮಾಡಿದರೆ ಇನ್ನು ಕೆಲವರು ಯಣವಂಚನೆ 
'ಮಾಡಿದರು. ಕೆಲವರು ಸಾಯುವವರೆಗೂ ಸತ್ಕರ್ಮಗಳನ್ನೆಸಗಿದರು ಇನ್ನು ಕೆಲವರು ಜೀವಮಾನದ ಕೊನೆಯ ಘಳಿಗೆಯವರೆಗೂ 
ಕೆಡುಕನ್ನೇ ಮಾಡಿದರು. ಕೆಲವರು ಸತ್ಯದ ಉತ್ಸಾನಕ್ಕಾಗಿ ಹೆಣಗಾಡಿದರು ಇನ್ನು ಕೆಲವರು ಮಿಥ್ಯವನ್ನು ಮೆರೆಯಿಸಲಿಕ್ಕಾಗಿ 
ಸತ್ಯಪ್ರಿಯರ ಮೇಲೆ ಅತಿರೇಕವೆಸಗಿದರು. ಈಗ, ಸ್ವಲ್ಪವಾದರೂ ನೋಡುವ ಸಾಮರ್ಥ್ಯ ಇರುವ ಯಾವುದೇ ವ್ಯಕ್ತಿ, ಇಂತಹ 
ಜೀವಿಯೊಬ್ಬನು ಭೂಮಿಯಲ್ಲಿ ಕೇವಲ ಆಕಸ್ಮಿಕವಾಗಿ, ಅಸ್ತಿತ್ವಕ್ಕೆ ಬಂದನೆಂದು ಹೇಳಬಲ್ಲನೇ? ಇದರ ಹಿಂದೆ ಯಾವುದೇ 
ಯುಕ್ತಿಯಾಗಲಿ ಯೋಜನೆಯಾಗಲಿ ಕಾರ್ಯವೆಸಗುತ್ತಿಲ್ಲ, ಭೂಮಿಯ ಮೇಲೆ ಅವನ ಕೈಯಿಂಬಾಗುತ್ತಿರುವ ಕೋಲಾಹಲಗಳೆಲ್ಲವೂ 
ಉದ್ದೇಶರಹಿತವಾಗಿದ್ದು, ಎಲ್ಲವೂ ಯಾವುದೇ ಪರಿಣಾಮವಿಲ್ಲದೆ ಮುಗಿದು ಹೋಗಲಿದೆ ಎಂದು ಹೇಳಬಲ್ಲನೇ? ಯಾವುದೇ 
ಒಳಿತಿಗೆ ಅದರ ಸೆತ್ಸಲ್ಲ ಯಾವುದೇ ಕೆಡುಕಿಗೆ ಅದರ ದುಷ್ಟಲ ಸಿಗದೆಂದು, ಯಾವುದೇ ಮರ್ದಿತನ ಮೊರೆಯನ್ನು ಆಲಿಸಲಾಗು 
ವುದಿಲ್ಲವೆಂದು, ಯಾವುದೇ ಅಕ್ರಮಿಯೊಡನೆ ವಿಚಾರಣೆ ನಡೆಯದೆಂದು ಹೇಳಬಲ್ಲನೇ? ಇಂತಹ ಮಾತುಗಳನ್ನು ಒಬ್ಬ 
ಬುದ್ದಿಹೀನನು ಅಥವಾ ಮಾನವ ಸೃಷ್ಟಿಯ ಹಿಂದೆ ಯಾವ ಯುಕ್ತಿಪೂರ್ಣನ ಶಕ್ತಿಯನ್ನೂ ನಾನು ಒಪ್ಪುವುದೇ ಇಲ್ಲವೆಂದು 
ಮೊದಲೇ ಆಣೆ ಹಾಕಿಕೊಂಡವನ ಹೊರತು ಬೇರಾರೂ ಹೇಳಲಾರರು. ಆದರೆ ಮಾನವನನ್ನು ಈ ರೀತಿಯ ಅದ್ಭುತ ಶಕ್ತಿ- 
ಸಾಮರ್ಥ್ಯಗಳ ಸಹಿತ ಈ ಭೂಮಿಯಲ್ಲಿ ಸೃಷ್ಟಿಸಿ ಈ ಸ್ಥಾನಮಾನಗಳನ್ನು ಇಲ್ಲಿ ಕೊಟ್ಟಿರುವುದು ಖಂಡಿತವಾಗಿ ಒಂದು ಬಹುದೊಡ್ಡ 
ಯೋಜನೆಯೆಂದೂ, ಈ ಯೋಜನೆ ಮಾಡಿದ ಅಲ್ಲಾಹನು ಮಾನವನಿಂದ ಅವನ ಕರ್ಮಗಳ ವಿಚಾರಣೆ ನಡೆಸದಿರಲಾರನೆಂದೂ 
ಮಾನವನನ್ನು ಒಂದು ಸೂಕ್ಷಾಣುವಿನ ಅಸ್ತಿತ್ವದಿಂದ ಆರಂಭಿಸಿ ಈ ಸ್ಥಾನಕ್ಕೆ ತಲಪಿಸಲು ಶಕ್ತನಾಗಿರುವವನಿಗೆ, ಅವನನ್ನು ಪುನಃ 
ಅಸ್ತಿತ್ವಕ್ಕೆ ತರಲು ಖಂಡಿತ ಸಾಧ್ಯವಿದೆ ಯೆಂದೂ ನಿಷ್ಪಕ್ಸಮತಿಯಾದ ಯಾವುದೇ ವಿವೇಕವಂತನು ಒಪ್ಬಕೊಳ್ಳದಿರಲಾರನು. 

20. ಇಲ್ಲಿ ಆಕಾಶವೆಂದರೆ ಬಾನಲೋಕವೆಂದರ್ಥ. 'ರಿರ್‌'(ಜೀವನಾಧಾರ) ಎಂದರೆ, ಮಾನವನಿಗೆ ಬದುಕಿ ಬಾಳಲಿಕ್ಕೂ 
ಕರ್ಮವೆಸಗಲಿಕ್ಕೂ. ಕೊಡಲಾಗಿರುವ ಸಕಲ ವಸ್ತುಗಳು. ನಿಮಗೆ ವಾಗ್ದಾನ ಮಾಡಲಾಗಿರುವ ವಸ್ತುವೆಂದರೆ- ಪುನರುತ್ನಾನ, ಆ 
ದಿನದ ಜಮಾವಣೆ ಮತ್ತು ಚದರುವಿಕೆ, ವಿಚಾರಣೆ, ಶಿಕ್ಸೆ- ہو‎ ಸ್ವರ್ಗ, ನರಕ ಇವುಗಳಾಗಿವೆ. ಇವುಗಳು ಸಂಭವಿಸಲಿವೆ ಎಂಬ 
ವಾಗ್ದಾನವನ್ನು ಸಕಲ ದಿವ್ಮ ಗ್ರಂಥಗಳಲ್ಲೂ ಕುರ್‌ಆನಿನಲ್ಲೂ ಮಾಡಲಾಗಿದೆ. ದೇವಾದೇಶದ ತಾತ್ತರ್ಯವೇನೆಂದರೆ- ಭೂಲೋಕದಲ್ಲಿ 
ಯಾರಿಗೆ ಏನನ್ನೆಲ್ಲ ಕೊಡಬೇಕು ಎಂಬ ನಿರ್ಧಾರ ಬಾನಲೋಕದಲ್ಲೇ ಆಗುತ್ತದೆ. ನಿಮ್ಮ ವಿಚಾರಣೆ ನಡೆಸಲಿಕ್ಕಾಗಿ ಮತ್ತು ಕರ್ಮಗಳ 
ಫಲ ನೀಡಲಿಕ್ಕಾಗಿ ನಿಮ್ಮನ್ನು ಯಾವಾಗ ಕರೆಯಬೇಕೆಂಬ ತೀರ್ಮಾನವೂ ಅಲ್ಲಿಂದಲೇ ಹೊರಡುತ್ತದೆ. 

"21. ಇನ್ನು ಇಲ್ಲಿಂದ ಎರಡನೆಯ ರುಕೂಲ್‌ನ ಕೊನೆಯ ವರೆಗೆ ಪ್ರವಾದಿಗಳ ಮತ್ತು ಕೆಲವು ಗತ ಜನಾಂಗಗಳ ಅಂತಿಮ 
ಗತಿಯ. -ಬಗ್ಗೆ ನಿರಂತರವಾಗಿ ಸಂಕ್ಲಿಪ್ತ ಸೂಚನೆಗಳನ್ನು ನೀಡಲಾಗಿದೆ. ಈ ಮೂಲಕ ಎರಡು ವಿಷಯಗಳನ್ನು ಮನವರಿಕೆ 
ಮಾಡಿಕೊಡಲು ಉದ್ದೇಶಿಸಲಾಗಿದೆ: 1) ಮಾನವ ಇತಿಹಾಸದುದ್ದಕ್ಕೂ ಅಲ್ಲಾಹನ "ಪ್ರತಿಫಲ ನೀಡುವ ಕಾನೂನು" ನಿರಂತರವಾಗಿ 


ಕಾಂಡ-26 


51. ಅದ್ದಾರಿಯಾತ್‌ 775 


ry سے‎ > NE TT TT Er >t ہم س ای جج وو‎ 
hk پیل‎ ES I فراع‎ SES oN Jb 
سج دے رش‎ TE aA کہہے جو۶‎ OAT A رو‎ 
فا قَالوا لا و بڈروة‎ ವಿ BE OL قَالَ الا‎ 24) 
ತಲುಪಿದೆಯೇ? ಅವರು, ಅವರ (ಇಬ್ರಾಹೀಮರ) ಬಳಿಗೆ ಬಂದು "ತಮಗೆ' ಸಲಾಮ್‌' ಎಂದರು. 
ಅವರು, "ನಿಮಗೂ ಸಲಾಮ್‌ ಅಪರಿಚಿತ ಜನರು!" ಎಂದರು.೫ ತರುವಾಯ ಅವರು ಮೆಲ್ಲನೆ ತಮ್ಮ 
ಮನೆಯವರ ಬಳಿಗೆ ಹೋದರು ಮತ್ತು ಒಂದು (ಹುರಿದ) ಕೊಬ್ಬಿದ ಕರುವನ್ನು ತಂದು ಅತಿಥಿಗಳ 
ಮುಂದಿಟ್ಟು. "ನೀವು ತಿನ್ನುವುದಿಲ್ಲವೇ?” ಎಂದು ಕೇಳಿದರು. ತರುವಾಯ ಅವರ ಬಗ್ಗೆ ಅಂಜಿದರು.3 


ಸಕ್ರಿಯವಾಗಿದೆ. ಅದರಲ್ಲಿ ಸಜ್ಜನರಿಗೆ ಪುರಸ್ಕಾರ ಮತ್ತು ಅಕ್ರಮಿಗಳಿಗೆ ಶಿಕ್ಷೆ ದೊರೆತ ಉದಾಹರಣೆಗಳು ನಿರಂತರವಾಗಿ ಕಂಡು 
ಬರುತ್ತವೆ. ಭೂಲೋಕದ ಈ ಜೀವನದಲ್ಲೂ ಮಾನವನೊಂದಿಗೆ ಅವನ ಸೃಷ್ಟಿಕರ್ತನ ವ್ಯವಹಾರ ಕೇವಲ 'ಭೌತಿಕ ನಿಯಮ 
ಗಳನ್ನು Physical Law) ಮಾತ್ರ ಅವಲಂಬಿಸಿರುವ ಬದಲು ಅದರ ಜೊತೆಗೇ ನೈತಿಕ ನಿಯಮಗಳು(Mಂra] سا‎ ಕೂಡಾ 
ಸಕ್ರಿಯವಾಗಿವೆ ಎಂಬುದಕ್ಕೆ ಇದು ಸುವ್ಯಕ್ತ ದೃಷ್ಟಾಂತವಾಗಿದೆ. ಭೌತಿಕ ಶರೀರದಲ್ಲಿದ್ದುಕೊಂಡು ನೈತಿಕ ಕರ್ಮಗಳ ಅವಕಾಶವನ್ನು 
ನೀಡಲಾಗಿರುವಂತಹ ಒಂದು ಸೃಷ್ಟಿಯೊಂದಿಗೆ ಪ್ರಾಣಿಗಳಂತೆ, ಸಸ್ಕಗಳಂತೆ ಕೇವಲ ಭೌತಿಕ ನಿಯಮಗಳ ಪ್ರಕಾರ ವ್ಯವಹರಿಸುವ 
ಬದಲು, ಅವನ ನೈತಿಕ ಕರ್ಮಗಳ ಮೇಲೆ ನೈತಿಕ ನಿಯಮವನ್ನೂ ಜಾರಿಗೊಳಿಸಬೇಕು ಎಂಬುದು ವಿಶ್ವಸಾಮ್ರಾಜ್ಯದ ಸ್ವಭಾವ 
ವಾಗಿರುವಾಗ ಈ ವಾಸ್ತವಿಕತೆಯು ಈ ಭೌತಿಕ ಲೋಕದಲ್ಲಿ ಮಾನವನ ಕೆಲಸ ಮುಗಿದ ಬಳಿಕ ಶುದ್ದ ನೈತಿಕ ನಿಯಮಗಳಿಗನುಸಾರ 
ಅವನ ನೈತಿಕ ಕರ್ಮಗಳ ಪರಿಣಾಮವು ಪೂರ್ಣವಾಗಿ ವ್ಯಕ್ತವಾಗುವಂತಹ ಸಮಯವೊಂದು ಬರಲೇಬೇಕೆಂಬುದನ್ನು ಸ್ಪಷ್ಟವಾಗಿ 
ಸೂಚಿಸುತ್ತದೆ. ಏಕೆಂದರೆ ಈ ಭೌತಿಕ ಲೋಕದಲ್ಲಿ ಅವು ಪೂರ್ಣವಾಗಿ ವ್ಯಕ್ತವಾಗಲು ಸಾಧ್ಯವಾಗಿಲ್ಲ. 2) ಪ್ರವಾದಿಗಳ ಮಾತನ್ನು 
ಕೇಳದ ಎಲ್ಲ ಜನಾಂಗಗಳೂ ಕೊನೆಗೆ ವಿನಾಶಕ್ಕೆ ಅರ್ಹವಾಗಿಯೇ ಬಿಟ್ಟವು. ಇತಿಹಾಸದ ಈ ಸತತ ಅನುಭವವು, ಪ್ರವಾದಿಗಳ 
ಮೂಲಕ ಜಗತ್ತಿಗೆ ನೀಡಲಾಗಿರುವ ದೇವನ ನೈತಿಕ ನಿಯಮ ಮತ್ತು ಅದರ ಪ್ರಕಾರ ಪರಲೋಕದಲ್ಲಿ ನಡೆಯಲಿರುವ ಮಾನವ 
ಕರ್ಮಗಳ, ವಿಚಾರಣೆಯು ಖಂಡಿತ ಸತ್ಯವೆಂಬುದಕ್ಕೆ ಸಾಕ್ಷಿಯಾಗಿದೆ. ಏಕೆಂದರೆ ಈ ನಿಯಮವನ್ನು ನಿರ್ಲಕ್ಷಿಸಿ ಲೋಕದಲ್ಲಿ ತನ್ನ 
ಧೋರಣೆಯನ್ನು ನಿರ್ಧರಿಸಿಕೊಂಡ ಪ್ರತಿಯೊಂದು ಜನಾಂಗವೂ ಕೊನೆಗೆ ವಿನಾಶವನ್ನೇ ಕಂಡಿದೆ. k 

22. ಈ ಕಥೆಯು ಪವಿತ್ರ ಕುರ್‌ಆನಿನಲ್ಲಿ ಈಗಾಗಲೇ ಮೂರು ಸಲ ಪ್ರಸ್ತಾಪಿಸಲ್ಪಟ್ಟಿದೆ. (ನೋಡಿರಿ, ಸೂರಃ ಹೂದ್‌: 
6ರಿಂದ 76, ಅಲ್‌ ಹಿಜ್ಟ್‌: 51ರಿಂದ 60 ಮತ್ತು ಅಂಕಬೂತ್‌: 31-32) 

23. ವಿಷಯಾನುಬಂಧದ ಪ್ರಕಾರ ಈ ವಾಕ್ಕಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ತಮ್ಮನ್ನು ಹಿಂದೆಂದೂ ನಾನು 
ಭೇಟಿಯಾಗಿಲ್ಲ, ಪ್ರಾಯಶಃ ಈ ಪ್ರದೇಶಕ್ಕೆ ತಾವು ಹೊಸತಾಗಿ ಬಂದಿರುತ್ತೀರಿ ಎಂದು ಹ. ಇಬ್ರಾಹೀಮ್‌(ಅ) ಸ್ವತಃ ಆ 
ಅತಿಥಿಗಳೊಡನೆ ಹೇಳಿದರು. 2) ಅವರ ಸಲಾಮಿಗೆ ಉತ್ತರ ಕೊಟ್ಟು ಇಬ್ರಾಹೀಮ್‌(ಅ) ಮನಸ್ಸಿನೊಳಗೇ ಅಥವಾ ಔತಣದ 
ಏರ್ಪಾಡು ಮಾಡಲಿಕ್ಕಾಗಿ ಹೋಗುತ್ತಿರುವಾಗ ತಮ್ಮ ಸೇವಕರೊಡನೆ- "ಇವರು ಯಾರೋ ಅಪರಿಚಿತರು, ಹಿಂದೆಂದೂ ಈ 
ಪ್ರದೇಶದಲ್ಲಿ ಈ ಬಗೆಯ ಜನರು ಕೆಂಡು ಬಂದುದಿಲ್ಲ' ಎಂದು ಹೇಳಿದರು. 

24. ಅರ್ಥಾತ್‌- ನಾನು ನಿಮಗಾಗಿ ಭೋಜನದ ವ್ಯವಸ್ಥೆ ಮಾಡುತ್ತೇನೆಂದು ಅತಿಥಿಗಳೊಡನೆ ಹೇಳಲಿಲ್ಲ. ಅವರನ್ನು 
ಕುಳ್ಳಿರಿಸಿ, ಅವರು ದಾಕ್ಷಿಣ್ಕಕ್ಕೊಳೆಗಾಗಿ ಬೇಡವೆಂದು ಹೇಳದಿರಲೆಂದು, ಮೌನವಾಗಿ ಭೋಜನದ ಏರ್ಪಾಡು ಮಾಡಲು ಹೋದರು. 

25. ಸೂರಃ ಹೂದ್‌ನಲ್ಲಿ 'ಇಜ್‌ಲಿನ್‌ ಹನೀದ್‌'(ಹುರಿದ ಕರು) ಎಂಬ ಪದಗಳಿವೆ. ಇಲ್ಲಿ ಚೆನ್ನಾಗಿ ಆರಿಸಿ, ಒಂದು ಕೊಬ್ಬಿದ 
ಕರುವನ್ನು ಹುರಿಸಿದ್ದರು ಎನ್ನಲಾಗಿದೆ. | 

26. ಅರ್ಥಾತ್‌- ಅವರ ಕೈಗಳು ಊಟ ಮಾಡಲು ಮುಂದಾಗದಿದ್ದಾಗ ಹ.ಇಬ್ರಾಹೀಮ್‌ರಿಗೆ(ಅ) ಭಯವಾಯಿತು. ಅಪರಿಚಿತ 
ಅತಿಥಿಗಳು -ಯಾರ ಮನೆಯಲ್ಲಾದರೂ ಊಟ ಮಾಡುವುದಿಲ್ಲವೆಂದರೆ ಅಂದಿನ ಗೋತ್ರಗಳ ಸಂಪ್ರದಾಯ ಪ್ರಕಾರ ಅವರು 
ಯಾವುದೋ ದುರುದ್ದೇಶದಿಂದ ಬಂದವರೆಂದು ತಿಳಿಯಲಾಗುತ್ತಿತ್ತು ಎಂಬುದೂ ಈ ಭಯಕ್ಕೆ ಕಾರಣವಾಗಿರಬಹುದು. ಆದರೆ 
ಬಹುಶಃ ಅವರು ಊಟ ಮಾಡಲು ನಿರಾಕರಿಸಿದೊಡನೆಯೇ ಅವರು ಮಾನವ ರೂಪದಲ್ಲಿ ಬಂದ ದೇವಚರರೆಂಬುದು ಇಬ್ರಾಹೀಮ್‌ ರಿಗೆ(ಅ) 
ತಿಳಿದುಬಿಟ್ಟಿರಬೇಕು. ದೇವಚರರು ಅಸಾಧಾರಣ ಪರಿಸ್ಥಿತಿಗಳಲ್ಲಿ ಮಾತ್ರ ಮಾನವ ರೂಪದಲ್ಲಿ ಬರುವುದರಿಂದ ಯಾವುದೋ ಭಯಾನಕ 
ಸ್ಥಿತಿ ಎದುರಾಗಿರುವುದರಿಂದಲೇ ಅವರು ಈ ಭಂಗಿಯಲ್ಲಿ ಬಂದಿದ್ದಾರೆಂದು ತಿಳಿದು ಹ. ಇಬ್ರಾಹೀಮ್‌(ಅ) ಹೆದರಿರಬೇಕು. 


ಕಾಂಡ-26 


776 ಕುರ್‌ಆನ್‌ ವ್ಯಾಖ್ಯಾನ 


es ETE AS pcg ba بغُیر‎ 
£24 pe He گنی تال‎ Ease 
BALAI ಎಬಿ EGE 
Li ಹಮಹಿ & حِجَارَهٌ‎ SNE 
LES hd ھا می‎ po اک ہے‎ 


ಅವರು 'ಹೆದರಬೇಡಿ' ಎಂದರು ಮತ್ತು ಅವರಿಗೆ ಓರ್ವ ಸುಜ್ಞಾನಿ ಪುತ್ರನು ಜನಿಸುವನೆಂಬ ಸುವಾರ್ತೆ 
ನೀಡಿದರು. ಇದನ್ನು ಕೇಳಿ ಅವರ ಪತ್ನಿ ಚೀರುತ್ತ ಮುಂದೆ ಬಂದಳು ಮತ್ತು ತನ್ನ ಮುಖಕ್ಕೆ ಬಡಿದು 
ಕೊಳ್ಳುತ್ತ, 'ವೃದ್ದೆ, ಬಂಜೆ! ಎನ್ನ ತೊಡಗಿದಳು. ಆಗ ಅವರು, "ನಿನ್ನ ಪ್ರಭು ಹೀಗೆಯೇ ಹೇಳಿರುತ್ತಾನೆ. 
ಅವನು ಮಹಾ. ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ" ಎಂದರು. ೫ 

1-37 *ಇಬ್ರಾಹೀಮರು ಕೇಳಿದರು, “ದೇವದೂತರೇ, ನಿಮ್ಮ ಮುಂದಿನ ಕಾರ್ಯಾಚರಣೆ 
ಏನು?'3 ಅವರು ಹೇಳಿದರು, "ನಾವು ಒಂದು ಅಪರಾಧಿ ಜನಾಂಗದೆಡೆಗೆ ಕಳುಹಿಸಲ್ಪಟ್ಟಿದ್ದೇವೆ- ಅವರ 
ಮೇಲೆ ಸುಟ್ಟಿಮಣ್ಣಿನ ಕಲ್ಲುಗಳ ಮಳೆಗೆರೆಯಲಿಕ್ಕಾಗಿ- ನಿಮ್ಮ ಪ್ರಭುವಿನ ಬಳಿ, ಮೇರೆ ಮೂರುವವರಿಗಾಗಿ 
ಅವುಗಳನ್ನು ಗುರುತು ಹಾಕಿ ಇಡಲಾಗಿದೆ." ತರುವಾಯ ನಾವು ಆ ನಾಡಿನಲ್ಲಿದ್ದ ಸತ್ಯವಿಶ್ವಾಸಿಗಳನ್ನೆಲ್ಲ 


27. ಇದು ಹ.ಇಸ್‌ಹಾಕ್‌ರ(ಅ) ಜನನದ ಸುವಾರ್ತೆಯಾಗಿತ್ತೆಂದು ಸೂರಃ ಹೂದ್‌ನಲ್ಲಿದೆ. ಹೆ.ಇಸ್‌ಹಾಕ್‌ರಿಂದ(ಅ) 
ಹ.ಯಾಕೂಬ್‌ರಂತಹ(ಅ) ಮೊಮ್ಮಗನೂ ಜನಿಸುವನೆಂದೂ ಆ ಸುವಾರ್ತೆಯಲ್ಲಿ . ಹೇಳಲಾಗಿತ್ತು. 

28. ಅರ್ಥಾತ್‌- ಮೊದಲನೆಯದಾಗಿ ನಾನು ಹಣ್ಣು ಮುದುಕಿ. ಸಾಲದ್ದಕ್ಕೆ ಬಂಜೆ ಕೂಡಾ ಆಗಿರುತ್ತೇನೆ. ಹೀಗಿರುತ್ತ ನನ್ನಲ್ಲಿ 
ಮಗುವಾಗುವುದು ಹೇಗೆ? ಆಗ ಹ.ಇಬ್ರಾಹೀಮ್‌ರಿಗೆ(ಅ) ನೂರು ವರ್ಷ ಪ್ರಾಯವಾಗಿತ್ತೆಂದೂ ಹ. ಸಾರಾರಿಗೆ(ಅ) 90 ವರ್ಷ 
ಪ್ರಾಯವಾಗಿತ್ತೆಂದೂ ಬೈಬಲಿನಲ್ಲಿದೆ. (ಆದಿಕಾಂಡ: 18:17) 

29. ಈ ಲೋಕದಲ್ಲಿ ತನ್ನ ಪಾಲಕ ಪ್ರಭುವಿನ ದಾಸ್ಕವನ್ನು ಚಾಚೂ ತಪ್ಪದೆ ಮಾಡಿದ ನಿಷ್ಮಾವಂತ ದಾಸನಿಗೆ ಪರಲೋಕದಲ್ಲಿ 
ಸಿಗುವಂತಹ ಸತ್ಕಾರ್ಯಗಳಂತೂ ಅಲ್ಲಿ ಖಂಡಿತ ಸಿಗುವುವು. ಇನ್ನು ಈ ಲೋಕದಲ್ಲೇ ಅವರಿಗೆ ಒಂದು ಅದ್ಭುತ ಕೊಡುಗೆ 
ಸಿಕ್ಕಿತು. ಅದೇನೆಂದರೆ ಸಾಮಾನ್ಮ ಭೌತಿಕ ನಿಯಮಗಳ ಪ್ರಕಾರ ಮಗು ಜನಿಸಲು ಸಾಧ್ಯವಿಲ್ಲದಂತಹ ವಯಸ್ಸಿನಲ್ಲಿ ಅವರಿಗೆ 
ಮಗನನ್ನು ಮಾತ್ರವಲ್ಲ ಇಂದಿನವರೆಗೂ ಬೇರಾರಿಗೂ ಸಿಗದಂತಹ ಮಕ್ಕಳನ್ನು ದೆಯಪಾಲಿಸಿದನೆಂಬುದನ್ನು ತೋರಿಸಿ ಕೊಡುವುದು 
ಕೂಡಾ ಈ ಕತೆಯನ್ನು ಹೇಳುವುದರ ಉದ್ದೇಶವಾಗಿದೆ. ನಿರಂತರವಾಗಿ ನಾಲ್ಕು ಮಂದಿ ಪ್ರವಾದಿಗಳು" ಜಗತ್ತಿನ ಬೇರಾವುದೇ 
ವ್ಯಕ್ತಿಯ ಸಂತತಿಯಲ್ಲಿ .ಜನಿಸಿದ್ದಿಲ್ಲ. ಹ.ಇಬ್ರಾಹೀಮ್‌ರ(ಅ) ಸಂತತಿಯಲ್ಲಿ ಮಾತ್ರ ಪ್ರವಾದಿತ್ವವು ನಿರಂತರ ಮೂರು 
ತಲೆಮಾರುಗಳಲ್ಲಿ ಮುಂದುವರಿಯಿತು. ಹ. ಇಸ್ಮಾಕಲ್‌, ಹ. ಇಸ್‌ಹಾಕ್‌, ಹ. ಯಾಕೂಬ್‌ ಮತ್ತು ಹ.ಯೂಸುಫ್‌ರಂತಹ(ಲ) 
ಮಹಾ ಪ್ರವಾದಿಗಳು ಅವರ ಮನೆತನದಲ್ಲಿ ಜನಿಸಿದರು. 

30. ದೇವಚರರು ಯಾವುದಾದರೂ ಆತ್ಮಂತ ಮಹತ್ವದ ಕಾರ್ಯಕ್ಕಾಗಿಯೇ: ಮಾನವ ರೂಪದಲ್ಲಿ ಬರುತ್ತಾರೆ. ಆದುದರಿಂದ ಹ. 
ಇಬ್ರಾಹೀಮ್‌ (ಅ) ಅವರ ಆಗಮನದ ಉದ್ದೇಶವನ್ನು ವಿಚಾರಿಸಲಿಕ್ಕಾಗಿ 'ಖತ್ಸ್‌' ಎಂಬ ಪದವನ್ನು ಪ್ರಯೋಗಿಸಿದರು. 'ಖತ್ಸ್‌' ಎಂದು 
ಅರಬೀ ಭಾಷೆಯಲ್ಲಿ ಯಾವುದಾದರೂ ಸಾಮಾನ್ಯ ಕೆಲಸಕ್ಕೆ ಹೇಳಲಾಗುವುದಿಲ್ಲ. ಅತ್ಯಂತ ಮಹತ್ವದ ವಿಷಯಕ್ಕೆ ಮಾತ್ರ ಹೇಳಲಾಗುತ್ತದೆ. | 

31. ಅರ್ಥಾತ್‌- ಯಾವೆ ಕಲ್ಲು ಯಾವ ಅಪರಾಧಿಯನ್ನು ಸದೆ `ಬಡಿಯಬೇಕೆಂಬುದು ಪ್ರತಿಯೊಂದು ಕಲ್ಲಿನ ಮೇಲೆ ತಮ್ಮ 
ಪ್ರಭುವಿನ ಕಡೆಯಿಂದ ಗುರುತು ಮಾಡಲಾಗಿದೆ. -(ವಿವರಣೆಗಾಗಿ ಸೂರಃ ಹೂದ್‌ನ 91-92ನೇ ಟಿಪ್ಪಣಿಗಳನ್ನು ನೋಡಿರಿ) 

' 32 ಅಂದರೆ ಲೂತ್‌ ಜನಾಂಗ ಅದರ ಅತಿರೇಕಗಳು ಯಾವ ಮಟ್ಟಕ್ಕೆ ತಲಪಿದ್ದುವೆಂದರೆ ಕೇವಲ 'ಅಪರಾಧಿ 
ಜನಾಂಗ' ಎಂಬ ಪದವ ಆದು ಯಾವ ಜನಾಂಗ ಎಂಬುದನ್ನು ತಿಳಿಸಲು ಪರ್ಯಾಪ್ತವಾಗಿತ್ತು. ಪವಿತ್ರ ಕುರ್‌ಆನಿನಲ್ಲಿ 
ಈಗಾಗಲೇ ಈ ಕೆಳಗಿನ ಸ್ಥಳಗಳಲ್ಲಿ ಅವರ ಪ್ರಸ್ತಾಪ ಬಂದಿದೆ. ಸೂರಃ ಅಲ್‌ರಾಫ್‌: 80ರಿಂದ 84, ಹೂದ್‌: 74ರಿಂದ 83, 


*ಇಲ್ಲಿಂದ 27ನೇ ಕಾಂಡ ಆರಂಭ 


51, ಅದ್ದಾರಿಯಾತ್‌ 777 


A SK ALG FEA ون‎ gh 
بیدا کی بویا‎ ಮಡಿಲ ال‎ POSE الال فو فی ھولی‎ 


ಅಲ್ಲಿಂದ ಹೊರತೆಗೆದೆವು- ಮತ್ತು ಅಲ್ಲಿ ನಾವು ಒಂದು ಮನೆಯ ಹೊರತು ಮುಸ್ಲಿಮರ ಬೇರಾವ ಮನೆ 
ಯನ್ನೂ ಕಾಣಲಿಲ್ಲ. ಅನಂತರ ನಾವು ವೇದನಾಯುಕ್ತ ಯಾತನೆಗೆ ಭಯಪಡುವ ಜನರಿಗಾಗಿ ಒಂದು 
ನಿದರ್ಶನವನ್ನು ಅಲ್ಲಿ ಬಿಟ್ಟೆವು. " 

(38-40) ಮೂಸಾರ(ಅ) ವೃತ್ತಾಂತದಲ್ಲಿ (ನಿಮಗೆ ನಿದರ್ಶನವಿದೆ). ನಾವು ಅವರನ್ನು ಸುಸ್ಪಷ್ಟ ಆಧಾರ 
ಪ್ರಮಾಣದೊಂದಿಗೆ ಫಿರ್‌ಔನನ ಬಳಿಗೆ ಕಳುಹಿಸಿದಾಗ ಅವನು ತನ್ನ ಅಧಿಕಾರ ಬಲದ ಬಗ್ಗೆ ಅಹಂಕಾರಪಟ್ಟು, 


ಹಿಜ್ಸ್‌: 57ರಿಂದ 77, ಅಂಬಿಯಾ: 74, 75, ಅಶ್ಕುಅರಾ: 160ರಿಂದ 175, ಅನ್ನಮ್ಮ್‌; 54ರಿಂದ 58, ಅಂಕಬೂತ್‌: 28ರಿಂದ 
35 ಮತ್ತು :ہجو دہ‎ 133ರಿಂದ 136. 

33. ಹ. ಇಬ್ರಾಹೀಮ್‌ರ(ಅ) ಬಳಿಯಿಂದ ಈ ದೇವಚರರು ಹೊರಟು ಹ.ಲೂತ್‌ರಲ್ಲಿಗೆ(ಅ) ತಲಪಿದುದನ್ನೂ ಅಲ್ಲಿ 
ಅವರ ಮತ್ತು ಲೂತ್‌ ಜನಾಂಗದ ನಡುವೆ ಏನೆಲ್ಲ ನಡೆಯಿತು ಎಂಬುದನ್ನೂ ನಡುವಿನಲ್ಲಿ ಬಿಟ್ಟು ಬಿಡಲಾಗಿದೆ. ಈ ವಿವರಣೆಗಳು 
ಸೂರಃ ಹೊದ್‌, ಸೂರಃ ಅಲ್‌ಹಿಜ್ಟ್‌ ಮತ್ತು ಸೂರಃ ಅಂಕೆಬೂತ್‌ಗಳಲ್ಲಿ ಬಂದಿವೆ. ಇಲ್ಲಿ ಆ ಜನಾಂಗದ ಮೇಲೆ ಯಾತನೆ 
ಎರಗಲಿಕ್ಕಿದ್ದ ಕೊನೆಯ ಕಾಲದ ಪ್ರಸ್ತಾಪ ಮಾತ್ರವಿದೆ. 

34. ಅರ್ಥಾಶತ್‌- ಇಡೀ ಜನಾಂಗದಲ್ಲಿ ಮತ್ತು ಅವರ ಇಡೀ ಪ್ರದೇಶದಲ್ಲಿ ಈಮಾನ್‌ ಮತ್ತು ಇಸ್ಲಾಮಿನ ಬೆಳಕು 
ಇದ್ದುದು ಒಂದು ಮನೆಯಲ್ಲಿ ಮಾತ್ರ. ಅದು ಹ. ಲೂತ್‌ರ(ಅ) ಮನೆಯಾಗಿತ್ತು. ಜನಾಂಗದ ಇತರರೆಲ್ಲರೂ ಅತ್ಯಾಚಾರ 
ಅನಾಚಾರ ದುರಾಚಾರಗಳಲ್ಲಿ ಮುಳುಗಿದ್ದರು. ಇಡೀ ನಾಡು ಹೊಲನಿನಿಂದ ತುಂಬಿತ್ತು. ಆದುದರಿಂದ ಅಲ್ಲಾಹನು ಆ 
ಒಂದು ಮನೆಯವರನ್ನು ರಕ್ಷಿಸಿ ಆ ಬಳಿಕ ಆ ದುರಾಚಾರಿ ಜನಾಂಗದ ಒಬ್ಬ ವ್ಯಕ್ತಿಯೂ ಉಳಿಯದಂತೆ ಅದನ್ನು ನಾಶ 
ಗೊಳಿಸಿದನು. ಈ ಸೂಕ್ತದಲ್ಲಿ ಮೂರು ಮುಖ್ಯ ವಿಷಯಗಳನ್ನು ತಿಳಿಸಲಾಗಿದೆ- 1) ಒಂದು ಜನಾಂಗದಲ್ಲಿ ಗಮನಾರ್ಹ 
ಸಂಖ್ಯೆಯ ಜನರು ಒಳಿತಿನಲ್ಲಿರುವ ವರೆಗೂ ಅಲ್ಲಾಹನ "ಪ್ರತಿಫಲದ ಕಾನೂನು' ಆ ಜನಾಂಗವನ್ನು ಪೂರ್ಣವಾಗಿ ನಾಶ 
ಮಾಡುವ ತೀರ್ಮಾನ ಮಾಡುವುದಿಲ್ಲ. 2) 'ಮುಸ್ಲಿಮ್‌' ಎಂಬುದು ಕೇವಲ ಪ್ರವಾದಿ ಹ.ಮುಹಮ್ಮದ್‌ರ(ಸ) ಅನುಯಾಯಿ 
ಗಳಿಗೆ ಇರುವ ಹೆಸರಲ್ಲ. ಅವರಿಗಿಂತ ಮುಂಚಿನ ಸಕಲ ಪ್ರವಾದಿಗಳು ಮತ್ತು ಅವರ ಅನುಯಾಯಿಗಳು ಮುಸ್ಲಿಮರೇ 
ಆಗಿದ್ದರು. ಅವರ ಧರ್ಮಗಳು ಇಬ್ರಾಹೀಮೊ, مامح‎ ಈಸವೀ ಎಂದು ಕರೆಯಲ್ಪಡುವಂತಹ ಬೇರೆಬೇರೆ ಧರ್ಮಗಳೇನೂ 
ಆಗಿರಲಿಲ್ಲ. ಎಲ್ಲರೂ ಮುಸ್ಲಿಮರೇ ಆಗಿದ್ದರು ಮತ್ತು ಅವರೆಲ್ಲರ ಧರ್ಮವು ಈ ಇಸ್ಲಾಮ್‌ ಧರ್ಮವೇ ಆಗಿತ್ತು. 3) ಈ 
ಸೂಕ್ತದಲ್ಲಿ 'ಮೂಮಿನ್‌' ಮತ್ತು 'ಮುಸ್ಲಿಮ್‌' ಎಂಬ ಪದಗಳು ಒಂದೇ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿವೆ. ಆದರೆ ಈ 
ಸೂಕ್ತವನ್ನು ಸೂರಃ ಹುಜುರಾತ್‌ನ 14ನೆಯ ಸೂಕ್ತದೊಂದಿಗೆ ಸೇರಿಸಿ ಓದಿದರೆ” 'ಮೂಮಿನ್‌' ಮತ್ತು 'ಮುಸ್ಲಿಮ್‌' ಎಂಬುದು 
ಪವಿತ್ರ ಕುರ್‌ಆನಿನಲ್ಲಿ ಎಲ್ಲ ಕಡೆಗಳಲ್ಲೂ ಒಂದೇ ಅರ್ಥದಲ್ಲಿ ಪ್ರಯೋಗಿಸಲ್ಪಡುವ ಎರಡು ಸ್ಥಾಯೀ ಹಾರಿಭಾಷಿಕಗಳೆಂದು 
ಹೇಳುವವರ ತಪ್ಪ. ಚೆನ್ನಾಗಿ ವಿಶದವಾಗುತ್ತದೆ. (ಹೆಚ್ಚಿನ ವಿವರಣೆಗಾಗಿ ಸೂರಃ ಹುಜುರಾತ್‌ನ 31ನೆಯ ಟಿಪ್ಪಣಿ ನೋಡಿರಿ) 

35.: ಈ 'ನಿದರ್ಶನ'ವೆಂದರೆ 'ಡೆಡ್‌ಸೀ(ರೀ೩d $8) ಇದರ ದಕ್ಲಿಣ ಭಾಗ ಇಂದಿಗೂ ಒಂದು ಭಯಾನಕ ವಿನಾಶದ 
ಕುರುಹುಗಳನ್ನು ಪ್ರದರ್ಶಿಸುತ್ತದೆ. ಲತ್‌ ಜನಾಂಗದ ದೊಡ್ಡ ನಗರಗಳು ಬಹುಶಃ ಒಂದು ಭೀಕರ ಭೂಕಂಪದಿಂದಾಗಿ 
ನೆಲದೊಳಗೆ ಹುಗಿದು ಹೋಗಿರಬಹುದೆಂದೂ ಅದರ ಮೇಲೆ 'ಡೆಡ್‌ಸೀ'ಯ ನೀರು ಹಬ್ಬಿ ಹೋಗಿರಬಹುದೆಂದೂ ಭೂಗರ್ಭ 
ಶಾಸ್ತ್ರಜ್ಞರು ಅಂದಾಜಿಸುತ್ತಾರೆ. (ಹೆಚ್ಚಿನ ವಿವರಗಳಿಗೆ ಸೂರಃ ಅಶ್ಕುಅರಾದ 114ನೆಯ ಟಿಪ್ಪಣಿಯನ್ನು ನೋಡಿರಿ) 

36. ಅರ್ಥಾತ್‌- ಹ.ಮೂಸಾ(ಅ) ತಾವು ಭೂಮಿ-ಆಕಾಶಗಳ ಸೃಷ್ಟಿಕರ್ತನ ಕಡೆಯಿಂದ ನೇಮಕಗೊಂಡು ಬಂದವರೆಂಬ 
ಬಗ್ಗೆ ಸ್ವಲ್ಪವೂ ಸಂಶಯಕ್ಕೆ ಆಸ್ಪದ ನೀಡದಷ್ಟು ಸುಸ್ಪಷ್ಟವಾದ ಪವಾಡ ಹಾಗೂ ನಿದರ್ಶನಗಳೊಂದಿಗೆ ಬಂದಿದ್ದರು. 


ಕಾಂಡ-27 


778 ಕುರ್‌ಆನ್‌ ವ್ಯಾಖ್ಯಾನ 


2 ಎ SE EL STA آو‎ 
3S EL; سر او مج چٹ‎ O65 


للزتزڈر خ ماج Rd SDE UY‏ 5ز من FE‏ 
سے سیر سس وو AMD‏ ۰ وس رج ےوہ کسصوو ಲ‏ سی > 
sb EE ds | ಗ್ರಹ EAS a‏ 


SSE FE Ro 
"ಇವನು ಜಾದೂಗಾರನೋ ಹುಚ್ಚನೋ ಆಗಿದ್ದಾನೆ" ಎಂದನು. ಕೊನೆಗೆ ನಾವು ಅವನನ್ನೂ ಅವನ 
ಸೇನೆಗಳನ್ನೂ ಹಿಡಿದೆವು ಮತ್ತು ಸಮುದ್ರಕ್ಕೆ ಎಸೆದು ಬಿಟ್ಟೆವು ಮತ್ತು ಅವನು ನಿಂದ್ಯನಾಗಿ ಬಿಟ್ಟನು.3 
(41-42) 'ಆದ್‌' ಜನಾಂಗದಲ್ಲಿ (ನಿಮಗೆ ನಿದರ್ಶನವಿದೆ). ನಾವು ಅವರ ಮೇಲೆ ಒಂದು ಅಶುಭ 
ಗಾಳಿಯನ್ನು ಕಳುಹಿಸಿದಾಗ- ಅದು ತಾನು ಹಾದು ಹೋದ ಪ್ರತಿಯೊಂದು ವಸ್ತುವನ್ನೂ ಶಿಥಿಲಗೊಳಿಸಿಬಿಟ್ಟಿತು.3 
(43-45) 'ಸಮೂಬ್‌' ಜನಾಂಗದಲ್ಲಿ (ನಿಮಗೆ ನಿದರ್ಶನವಿದೆ) ಒಂದು ನಿಶ್ಚಿತ ಕಾಲದವರೆಗೆ 
ಸುಖಭೋಗಗಳಲ್ಲಿ ಇದ್ದುಕೊಳ್ಳಿರೆಂದು ಅವರೊಡನೆ ಹೇಳಲಾಗಿತ್ತು. ಆದರೆ, ಈ ಎಚ್ಚರಿಕೆ ಸಿಕ್ಕಿದ ಬಳಿಕವೂ 
ಅವರು ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರು. ಕೊನೆಗೆ ಅವರು ನೋಡುತ್ತಿದ್ದಂತೆಯೇ ಹಠಾತ್ತನೆ 


37. ಅರ್ಥಾತ್‌- ಆತನು ಅವರನ್ನು ಒಮ್ಮೆ ಮಾಟಗಾರನೆಂದು ಕರೆದರೆ ಇನ್ನೊಮ್ಮೆ ಹುಚ್ಚನೆಂದು ಕರೆಯುತ್ತಿದ್ದನು. 

38. ಫಿರ್‌ಔನನು ತನ್ನ ಸೇನೆಯೊಂದಿಗೆ, ಹಠಾತ್ತನೆ ಒಂದು ದಿನ ನೀರಲ್ಲಿ ಮುಳುಗಿ ಸತ್ತಾಗ ಈಜಿಪ್ಟಿನಲ್ಲಿ ಮಾತ್ರವಲ್ಲ 
ಆಸುಪಾಸಿನ ಎಲ್ಲ ಜನಾಂಗಗಳಲ್ಲೂ ಈ ಘಟನೆಯ ಸುದ್ದಿ ಮಿಂಚಿನಂತೆ ಹಬ್ಬಿರಬಹುದು. ಆದರೆ ಮುಳುಗಿ ಸತ್ತವರ 
ಸಮೊಪದ ಸಂಬಂಧಿಕರ ಹೊರತು ಅವರ ಸ್ವಂತ ದೇಶಡಲ್ಲಾಗಲಿ ಜಗತ್ತಿನ ಇತರ ದೇಶಗಳಲ್ಲಾಗಲಿ ಅವರ ಬಗ್ಗೆ ಶೋಕ 
ಪಡುವವರು ಯಾರೂ ಇರಲಿಲ್ಲ. ಜಗತ್ತು ಅವರ ಅಕ್ರಮಗಳಿಂದ ರೋಸಿ ಹೋಗಿತ್ತು. ಆದುದರಿಂದ ಅವರಿಗೆದುರಾದ 
ಭಯಾನಕ ಆಂತ್ಕದಿಂದಾಗಿ ಪ್ರತಿಯೊಬ್ಬನೂ ನೆಮ್ಮದಿಯ ಉಸಿರೆಳೆದನು. ಪ್ರತಿಯೊಂದು ಬಾಯಿಯೂ ಅವರನ್ನು ಶಪಿಸಿತು. 
(ಹೆಚ್ಚನ ವಿವರಗಳನ್ನು ಅಧ್ಯಾಯ ಅದ್ದುಖಾನ್‌ನ 25ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

39. ಈ ಗಾಳಿಗೆ 'ಅಕೀಮ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದು ಬಂಜೆ ಸ್ತ್ರೀಯ ಬಗ್ಗೆ ಬಳಸಲಾಗುವ ಪದ. 
ಅರ್ಥಕೋಶದಲ್ಲಿ ಇದರ ಮೂಲಾರ್ಥ 'ಯಾಬಿಸ್‌'(ಒಣ, ಶುಷ್ಠ 0ا‎ ಎಂದಿದೆ. ಇದನ್ನು ಈ ಶಬ್ದ ಸಿಕೋಶಾರ್ಥದಲ್ಲಿ ತೆಗೆದುಕೊಂಡರೆ 
ಅದು, ತಾನು ಹಾದು ಹೋಗುವಂತಹ ಪ್ರತಿಯೊಂದು ವಸ್ತುವನ್ನೂ ಒಣಗಿಸಿ ಬಿಡುವಷ್ಟು ಬಿಸಿ ಮತ್ತು ಶುಷ್ಕ ಗಾಳಿಯಾಗಿತ್ತೆಂದು 
ಅರ್ಥವಾಗುವುದು. ಇದನ್ನು ನುಡಿಗಟ್ಟಿನ ಅರ್ಥದಲ್ಲಿ ತೆಗೆದುಕೊಂಡರೆ. ಬಂಜೆ ಹೆಣ್ಣಿನಂತಹ ಗಾಳಿ, ಸಂತೋಷದಾಯಕವೂ ಅಲ್ಲು, ಮಳೆ 
ತರುವಂಶಹದ್ದೂ ಅಲ್ಲ, ಗಿಡ ಮರಗಳಲ್ಲಿ ಫಲ ತರುವಂತಹೆದ್ದೂ ಅಲ್ಪ, ಗಾಳಿಯಿಂದ ಸಿಗತಕ್ಕ ಯಾವ ಪ್ರಯೋಜನವೂ ಇಲ್ಲದಂತಹ 
ಗಾಳಿ ಅದಾಗಿತ್ತೆಂದು ಅರ್ಥವಾಗುತ್ತದೆ. ಅದು ನಿಷ್ಠ ಸ್ಫ್ವಯೋಜಕ ಮತ್ತು ಒಣ ಗಾಳಿಯಾಗಿದ್ದುದು ಮಾತ್ರವಲ್ಲ. ಅದು ಬಿರುಸಾಗಿ ಬೀಸುವ 
ಚಂಡ ಮಾರುತವಾಗಿತ್ತೆಂದೂ ಜನರನ್ನು ಎತ್ತಿ ಎತ್ತಿ ಅಪ್ಪಳಿಸಿ ಬಿಡುತ್ತಿತ್ರೆಂದೂ ಇದು ನಿರಂತರ ಎಂಟು ಹಗಲು ಮತ್ತು ಏಳು ರಾತ್ರಿಗಳ 
ವರೆಗೆ ಬೀಸಿತ್ತೆಂದೂ ತನ್ಮಧ್ಯೆ ಆದ್‌ ಜನಾಂಗದ ಪ್ರಡೇಶಗಳೆಲ್ಲವನ್ನೂ ಧ್ವಂಸಗೊಳಿಸಿ ಬಿಟ್ಟಿತೆಂದೂ ಇತರ ಕಜಿಗಳಲ್ಲಿ ಹೇಳಲಾಗಿದೆ. 
(ವಿವರಣೆಗಾಗಿ ನೋಡಿರಿ; ಸೂರಃ ಹಾಮೊಮ್‌ ڑکا‎ ಟಿ-20,21 ಮತ್ತು ಅಲ್‌ ಅಹ್‌ಕಾಫ್‌: ಟಿ-25ರಿಂದ 28) 

40. ಇದು ಯಾವ ಕಾಲಾವಧಿ ಎಂಬ ಬಗ್ಗೆ ವ್ಯಾಖ್ಯಾನಕಾರರೊಳಗೆ ಭಿನ್ನಾ ಿಭಿಪ್ರಾಯವಿದೆ. ಈ ಕುರಿತು ಹ.ಹಸನ್‌ ಬಸರಿ(ರ) 
ಅವರ ಹೇಳಿಕೆ ಸರಿಯೆಂದು ತೋರುತ್ತದೆ. ಅದೇನೆಂದರೆ- ಇದನ್ನು ಹ.ಸಾಲಿಹ್‌(ಅ) ತಮ್ಮ ಧರ್ಮ ಪ್ರಚಾರ ಕಾರ್ಯದ ಆರಂಭದಲ್ಲಿ 
ತಮ್ಮ ಜನಾಂಗದೊಡನೆ ಹೇಳಿದ್ದರು. ನೀವು ಪಶ್ಚಾತ್ತಾಪ ಮತ್ತು 2 ವಿಶ್ವಾಸದ ಮಾರ್ಗವನ್ನು ಹಿಡಿಯದಿದ್ದರೆ ನಿಮಗೆ ಒಂದು 
ನಿರ್ದಿಷ್ಟ ಕಾಲದ ವರೆಗೆ ಮಾತ್ರ ಭೂಲೋಕದಲ್ಲಿ ಸುಖಿಸಲು ಅವಕಾಶ ಸಿಗುವುದು. ಅನಂತರ ನಿಮಗೆ_ಕೆಟ್ಟಕಾಲ ಬರುವುದು 

ಎಂದು ಅವರು ಮುಂದಾಗಿ ತಿಳಿಸಿದ್ದರು. ಅನಂತರದ “ತರುವಾಯ ಅವರು ತಮ್ಮ ಪ್ರಭುವಿನ ہلت‎ ೦ಘನೆಗೈದರು” ಎಂಬ 


ನುಡಿಯಿಂದ ಇದಕ್ಕೆ ಸಮರ್ಥನೆ ಸಿಗುತ್ತದೆ. 


ಕಾಂಡ-27 


51. ಅದ್ದಾರಿಯಾತ್‌ 779 


من Ss SELIG‏ نوز دن NE‏ کاو کیا 
ಈ; :‏ اص he‏ ٭×, ۱ج ,> > ٢ 7 ಕ್‌ ಥ್‌‏ 
br SES SATS LEE LEGS‏ 


'- کلک کلزکھ لزا رق‎ GES الیازکڈرین 8 کن, کلتا‎ 
ಸಿಡಿದು ಬೀಳುವ ಒಂದು امت‎ ಅವರ ಮೇಲೆರಗಿತು. ಅನಂತರ ಅವರಲ್ಲಿ ಎದ್ದು ನಿಲ್ಲುವ ಶಕ್ತಿಯಾಗಲಿ 
ತಮ್ಮನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಾಗಲಿ ಉಳಿಯಲಿಲ್ಲ." 

(46) ಇವರೆಲ್ಲರಿಗಿಂತ ಮುಂಚೆ ನಾವು 'ನೂಹ'ರ ಜನಾಂಗವನ್ನು ನಾಶಗೊಳಿಸಿದೆವು. ಏಕೆಂದರೆ ಅವರು 
ಕರ್ಮಚಬ್ರಷ್ಟ ಜನರಾಗಿದ್ದರು. 

(47-51) ನಾವು ಆಕಾಶವನ್ನು ನಮ್ಮ ಶಕ್ತಿಯಿಂದ ನಿರ್ಮಿಸಿರುತ್ತೇವೆ ಮತ್ತು ನಮಗೆ ಅದರ 
ಸಾಮರ್ಥ್ಯವಿದೆ." ಭೂಮಿಯನ್ನು ನಾವು ಹಾಸಿರುತ್ತೇವೆ, ನಾವು ಅತ್ಕುತ್ತಮವಾಗಿ ಸಮತಟ್ಟುಗೊಳಿಸು 
ವವರಾಗಿದ್ದೇವೆ. ನಾವು ಪ್ರತಿಯೊಂದು ವಸ್ತುವಿನ ಜೋಡಿಗಳನ್ನು ಮಾಡಿರುತ್ತೇವೆ,*- ನೀವು ಇದರಿಂದ 


41. ಪವಿತ್ರ ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಯಾತನೆಯ ಕುರಿತು ಬೇರೆ ಬೇರೆ ಪದಗಳು ಪ್ರಯೋಗವಾಗಿವೆ. 
ಒಂದೆಡೆ 'ರಜ್‌ಫಃ (ನಡುಗಿಸಿ ಬಿಡುವಂತಹ ಮತ್ತು ವಿನಾಶಕಾರಿ ವಿಪತ್ತು) ಎನ್ನಲಾಗಿದ್ದರೆ ಇನ್ನೊಂದು ಕಡೆ 'ಸೈಹಃ (ಘನ ಸ್ಫೋಟ, 
ಗುಡುಗು) ಎಂದೂ ಬೇರೆ ಕಡೆ 'ತಾಗಿಯಃ' (ಅತಂತ ಕಠಿಣ ವಿಪತ್ತು) ಎಂದೂ ಪ್ರಯೋಗವಾಗಿದೆ. ಇಲ್ಲಿ ಅದನ್ನು 'ಸಾಇಕ' 
ಎನ್ನಲಾಗಿದೆ. ಇದರ ಅರ್ಥವು ಸಿಡಿಲಿನಂತೆ ಹಠಾತ್ತನೆ ಎರಗುವ ವಿಪತ್ತೆಂದೂ ಘೋರ ಗುಡುಗೆಂದೂ ಆಗುತ್ತದೆ. ಬಹುಶಃ ಈ 
ಯಾತನೆಯು ಭಯಾನಕ ಶಬ್ದದೊಂದಿಗೆ ಉಂಟಾದ ಭೂಕಂಪದ ರೂಪದಲ್ಲಿತ್ತು. 

42. ಮೂಲದಲ್ಲಿ 'ಮಾಕಾನೂ ಮುಂತಸಿರೀನ್‌' ಎಂಬ ಪದಗಳಿವೆ. ಅರಬೀ ಬಾಷೆಯಲ್ಲಿ 'ಇಂಶಿಸಾರ್‌' ಎಂಬ ಪದ ಎರಡು 
ಅರ್ಥಗಳಲ್ಲಿ ಬರುತ್ತದೆ- 1) ತನ್ನನ್ನು ಯಾವುದಾದರೂ ಆಕ್ರಮಣದಿಂದ ರಕ್ಷಿಸಿಕೊಳ್ಳುವುದು. 2) ಆಕ್ರಮಣ ನಡೆಸುವವನೊಂದಿಗೆ 
ಸೇಡು ತೀರಿಸಿಕೊಳ್ಳುವುದು. 

43. ಪುನರುತ್ನಾನದ ಬಗ್ಗೆ ಐತಿಹಾಸಿಕ ದೃಷ್ಟಾಂತಗಳನ್ನು ಕೊಟ್ಟ ಬಳಿಕ ಪುನಃ ಅದೇ ವಿಷಯದಲ್ಲಿ ನಿಸರ್ಗಕ್ಕೆ ಸಂಬಂಧಿಸಿದ 
ದೃಷ್ಟಾಂತಗಳನ್ನು ಕೊಡಲಾಗುತ್ತಿದೆ. 

44, ಮೂಲದಲ್ಲಿ 'ವಇನ್ನಾ ಲಮೂಸಿಊನ್‌' ಎಂಬ ಪದಗಳಿವೆ. 'ಮೂಸಿಲ' ಎಂದರೆ ಶಕ್ತಿ ಮತ್ತು ಸಾಮರ್ಥ್ಯವಿರುವವ 
ಎಂದೂ ವಿಶಾಲಗೊಳಿಸುವವ ಎಂದೂ ಆಗುತ್ತದೆ. ಮೊದಲನೆಯ ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ಈ ಆಕಾಶವನ್ನು ನಾವು 
ಬೇರೆ ಯಾರದೇ ಸಹಾಯದಿಂದ ಉಂಟು ಮಾಡಿದ್ದಲ್ಲ, ಅದನ್ನು ನಾವು ನಮ್ಮ ಸ್ವಂತ ಶಕ್ತಿಯಿಂದ ರಚಿಸಿದ್ದೇವೆ, ಅದರ ಸೃಷ್ಟಿಯು 
ನಮ್ಮ ಶಕ್ತಿಗೆ ಮೊರಿದುದಾಗಿರಲಿಲ್ಲ. ಹೀಗಿರುತ್ತ ನಾವು ನಿಮ್ಮನ್ನು ಪುನಃ ಸೃಷ್ಟಿಸಲು ಶಕ್ತರಲ್ಲವೆಂಬ ಭಾವನೆ ನಿಮ್ಮಲ್ಲಿ ಹೇಗೆ 
ಉಂಟಾಯಿತು? ಎಂದಾಗುವುದು. ಎರಡನೆಯ ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ಈ ಭವ್ಯ ವಿಶ್ವವನ್ನು ನಾವು ಕೇವಲ ಒಮ್ಮೆ 
ಸೃಷ್ಟಿಸಿ ಹಾಗೆಯೇ ಬಿಟ್ಟು ಬಿಟ್ಟಿಲ್ಲ. ನಾವು ಇದನ್ನು ನಿರಂತರ ವಿಸ್ತರಿಸುತ್ತಲೇ ಹೋಗುತ್ತಿದ್ದೇವೆ. ಇದರಲ್ಲಿ جع‎ ಕ್ಷಣವೂ 
ನಮ್ಮ ಸೃಷ್ಟಿ ಕಾರ್ಯದ ಹೊಸೆ ಹೊಸ ವೈಚಿತ್ರ್ಯಗಳು ಕಾಣುತ್ತಲೇ ಇರುತ್ತವೆ. ಇಂತಹ ಪ್ರಚಂಡ ಸೃಷ್ಟಿ ಸಾಮರ್ಥ್ಯವುಳ್ಳವನು 
ಈ ಸೃಷ್ಟಿಯನ್ನು ಪುನರಾವರ್ತಿಸಲು ಅಸಮರ್ಥನೆಂದು ನೀವು ಭಾವಿಸಿಕೊಂಡಿರುವುದೇಕೆ? ಎಂದಾಗುತ್ತದೆ. 

45. ಇದರ ವಿವರಣೆ 18ನೆಯ ಟಿಪ್ಪಣಿಯಲ್ಲಿ ಬಂದಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ, ಸೂರಃ ಅನ್ನಮ್ಮ್‌: ಟಿಪ್ಪಣಿ- 
714, ಯಾಸೀನ್‌: ಟಿ-29, ಮತ್ತು ಅರ್ದುಖ್‌ರುಫ್‌: ಟಿ-7ರಿಂದ 10) 

46. ಅರ್ಥಾತ್‌- ಜಗತ್ತಿನ ಸಕಲ ವಸ್ತುಗಳನ್ನೂ 'ಜೋಡಿ'ಯ ನಿಯಮದಂತೆ ಸೃಷ್ಟಿಸಲಾಗಿದೆ. ಈ ಅಖಿಲ ವಿಶ್ವವೆಂಬ 
ಕಾರ್ಬಾನೆಯಲ್ಲಿ, ಪ್ರತಿಯೊಂದು ವಸ್ತುವಿಗೆ ಜೋಡಿಯಾಗುವ ಇನ್ನೊಂದು ವಸ್ತುನಿದೆ. ಆ ಜೋಡಿಗಳು ಒಟ್ಟುಗೂಡುವುದರಿಂದಲೇ 
ತರತರದ ಸಂಯುಕ್ತ ವಸ್ತುಗಳು ಅಸ್ತಿತ್ವಕ್ಕೆ ಬರುತ್ತದೆ. ಇಲ್ಲಿ ಈ ರೀತಿಯ ಯಾವುದೇ ಜೋಡಿ ಇಲ್ಲದ ಒಂಟಿ ವಸ್ತು ಯಾವುದೂ 


ಕಾಂಡ-27 


780 1 ಕುರ್‌ಆನ್‌ ವ್ಯಾಖ್ಯಾನ 


ری جا وڈ و TLS‏ 4 

اه ای لکو 5 ೨೬ ರಳು‏ 8 
FEN‏ >26 593 رہ ہے ہے ے ےےح ھ سچ ے ےھ Ag Bs‏ 
ಲು ಖಿ‏ تی ASE‏ ما ای الَيْیْن OSS SELES‏ 6 


7 سو سح شوے چج سس اہ عدوو‎ ೯ AE ES  ں‎ 
SEBEL AN TS Fo 


> 


ಪಾಠ ಕಲಿಯಬಹುದೆಂದು.' ಆದುದರಿಂದ ನೀವು ಅಲ್ಲಾಹನ ಕಡೆಗೆ ಧಾವಿಸಿರಿ. ನಾನು ನಿಮಗೆ ಅವನ 
ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ. ಅಲ್ಲಾಹನೊಂದಿಗೆ ಇತರರನ್ನು ಆರಾಧ್ಯರಾಗಿ 
ಮಾಡಿಕೊಳ್ಳಬೇಡಿರಿ. ನಾನು ನಿಮಗೆ ಅವನ ಕಡೆಯಿಂದ ಸುವ್ಯಕ್ತ ಎಚ್ಚರಿಕೆ ನೀಡುವವನಾಗಿದ್ದೇನೆ.* 
(52-55) ಹೀಗೆಯೇ ಆಗುತ್ತಾ ಬಂದಿದೆ. ಇವರಿಗಿಂತ ಮುಂಚಿನ ಜನಾಂಗಗಳ ಬಳಿಗೂ ಸಂದೇಶ 
ವಾಹಕರು ಬಂದಾಗ ಅವರನ್ನು ಇವರು ಜಾದೂಗಾರ ಅಥವಾ ಹುಚ್ಚ ಎಂದು ಹೇಳದೆ ಬಿಡಲಿಲ್ಲ. 
ಇವರೆಲ್ಲರೂ ಈ ವಿಷಯದಲ್ಲಿ ಪರಸ್ಪರ ಒಪ್ಪಂದ ಮಾಡಿಕೊಂಡಿರುವರೇ? ಇಲ್ಲ. ವಾಸ್ತವದಲ್ಲಿ ಇವರೆಲ್ಲರೂ 


ಇಲ್ಲ, ಪ್ರತಿಯೊಂದು ವಸ್ತುವೂ ತನ್ನ ಜೋಡಿಯೊಂದಿಗೆ ಸೇರಿಯೇ ಫಲಕಾರಿಯಾಗುತ್ತದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ಅಧ್ಯಾಯ 
ಯಾಸೀನ್‌: ಟಿ31 ಮತ್ತು ಅರ್ದುಖ್‌ರುಫ್‌, ಟಿ-12) 

47. ತಾತ್ಸರ್ಯವೇನೆಂದರೆ- ಅಖಿಲ ವಿಶ್ವವು ಜೋಡಿಯ ನಿಯಮದಂತೆ ಸೃಷ್ಟಿಯಾಗಿರುವುದೂ ಸಕಲ ವಸ್ತುಗಳೂ 
ಜೋಡಿಗಳಾಗಿರುವುದೂ ಪುನರುತ್ನಾನ ಅಥವಾ ಪರಲೋಕವೆಂಬುದು ಖಂಡಿತ ಇದೆ ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. 
ಈ ಲೋಕದ ಪ್ರತಿಯೊಂದು ವಸ್ತುವಿಗೂ ಒಂದು ಜೋಡಿ ಇರುವಾಗ ಮತ್ತು. ಯಾವ ವಸ್ತುವೂ ಅದರ ಜೋಡಿಯ 
ಹೊರತು ಫಲಕಾರಿಯಾಗದಿರುವಾಗ ಈ ಲೋಕದ ಜೀವನವು ಜೋಡಿ ರಹಿತವಾಗಿರಲು ಹೇಗೆ ಸಾಧ್ಯ? ಇದರ ಜೋಡಿಯು 
ಖಂಡಿತ ಪರಲೋಕವಬೇ ಆಗಿದೆ. ಪರಲೋಕವಿಲ್ಲದಿದ್ದರೆ, ಈ ಲೋಕವು ಶೀರಾ ನಿಷ್ಪಲವೆನಿಸುವುದು. ಮುಂದಿನ ವಿಷಯವನ್ನು 
ಅರ್ಥಮಾಡಿಕೊಳ್ಳಬೇಕಾದರೆ ಇಲ್ಲಿ ಈ ತನಕ ನಡೆದಿರುವ ಚರ್ಚೆಯೆಲ್ಲವೂ ಪರಲೋಕದ ಕುರಿತಾಗಿದ್ದರೂ ಇದೇ ಚರ್ಚಿ 
ಮತ್ತು ಇದೇ ದೃಷ್ಟಾಂತಗಳಿಂದ ಏಕದೇವತ್ವಕ್ಕೂ ಪುರಾವೆಗಳು ಸಿಗುತ್ತವೆಂಬುದನ್ನು ತಿಳಿದಿರಬೇಕು. ಆದುದರಿಂದ ಈ 
ದೃಷ್ಟಾಂತಗಳ ಆಧಾರದಲ್ಲಿ ಮುಂದೆ ಏಕದೇವ ವಿಶ್ವಾಸದ ಕರೆಯನ್ನು ಕೊಡಲಾಗಿದೆ. ಮಾತ್ರವಲ್ಲ, ಪರಲೋಕವನ್ನು 
ನಂಬುವುದರ ಅನಿವಾರ್ಯ ಪರಿಣಾಮವಾಗಿ ಮಾನವನು ದೇವ ದ್ರೋಹದ ನೀತಿಯನ್ನು ತೊರೆದು ದಾಸ್ಯ ಮತ್ತು ಅನುಸರಣೆಯ 
ಮಾರ್ಗವನ್ನು ಅವಲಂಬಿಸಬೇಕಾಗುತ್ತದೆ. ಆದುದರಿಂದಲೇ ಪುನರುತ್ಗಾನದ ಚರ್ಚೆಯನ್ನು ಮುಗಿಸಿದ ಬೆನ್ನಿಗೇ "ಆದುದರಿಂದ 
ಅಲ್ಲಾಹನ ಕಡೆಗೆ ಭಾವಿಸಿರಿ" ಎಂದು ಹೇಳಲಾಗಿದೆ. 

48. ಈ ವಾಕ್ಯಗಳು ದೇವವಾಣಿಯೇ ಆಗಿದ್ದರೂ ಇದರಲ್ಲಿ ಉತ್ತಮ ಪುರುಷ(ಮಾತಾಡುವವು ಅಲ್ಲಾಹನಾಗಿರದೆ, 
ಪ್ರವಾದಿವರ್ಯರಾಗಿದ್ದಾರೆ(ಸು. ಅಂದರೆ ಅಲ್ಲಾಹನು ತನ್ನ ಪ್ರವಾದಿಯ(ಸ) ಬಾಯಿಯಿಂದ- 'ಅಲ್ಲಾಹನೆ ಕಡಿಗೆ مد‎ 
ನಾನು ಅವನ ಕಡೆಯಿಂದ ಎಚ್ಚರಿಕೆ ನೀಡುತ್ತಿದ್ದೇನೆ' ಎಂದು ಹೇಳಿಸಿರುವಂಠಿದೆ. ಇಂತಹ ಶೈಲಿಯ ಉದಾಹರಣೆಗಳು 
ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿವೆ. ಅವುಗಳಲ್ಲಿ ವಸ್ತುತಃ ವಾಣಿ ಅಲ್ಲಾಹನದೇ ಆಗಿರುತ್ತದೆ. ಅದರೆ, ಹೇಳುವವರು 
ಕೆಲವು ಕಡೆ ದೇವಚರರಾಗಿದ್ದರೆ ಇನ್ನು ಕೆಲವೆಡೆ ಪ್ರವಾದಿವರ್ಯರಾಗಿರುತ್ತಾರೆ(ಸು. ಇಲ್ಲಿ ಹೇಳುವವನಾರೆಂಬುದನ್ನು ಪ್ರತ್ಯೇಕವಾಗಿ 
ತಿಳಿಸಿಲ್ಲವಾದರೂ ಅಲ್ಲಾಹ್‌ . ತನ್ನ ಈ ವಾಣಿಯನ್ನು ಯಾರಿಂದ ಹೇಳಿಸುತ್ತಿದ್ದಾನೆಂಬುದು ವಿಷಯಾನುಬಂಧದಿಂದಲೇ ವ್ಯಕ್ತ 
ವಾಗುತ್ತಿದೆ. ಉದಾಹರಣೆಗೆ ನೋಡಿರಿ, ಅಧ್ಯಾಯ ಮರ್ಯಮ್‌: 64,65, ಅಸ್ಸಾಫ್ಸಾತ್‌: 159,167 ಮತ್ತು ಅಶ್ಯೂರಾ: 10. 

4. ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸಂದೇಶವಾಹಕರ ಬಾಯಿಯಿಂದ ಏಕದೇವ ವಿಶ್ವಾಸದ ಸಂದೇಶವನ್ನು ಕೇಳಿ ಜನರು 
: ಅವರನ್ನು ಮಾಟಗಾರನೆಂದೂ ಹುಚ್ಚನೆಂದೂ ಕರೆದುದು ಇದೇ ಪ್ರಥಮ ಸಲವೇನೂ ಅಲ್ಲ. ಮಾನವ ವರ್ಗದ ಮಾರ್ಗದರ್ಶನಕ್ಕಾಗಿ | 
ದೇವ ಸಂದೇಶವಾಹಕರು ಬರಲು ಆರಂಭವಾದಂದಿನಿಂದ ಇಂದಿನ ವರೆಗೂ ಈ ಮೂರ್ಯತನವು ಏಕ ಪ್ರಕಾರವಾಗಿ 
ಪುನರಾವರ್ತನೆಗೊಳ್ಳುತ್ತ ಬರುತ್ತಿದೆ ಎಂಬುದಕ್ಕೆ ದೇವ ಸಂದೇಶವಾಹಕತ್ವದ ಇಡೀ ಇತಿಹಾಸವೇ ಸಾಕ್ಷಿಯಾಗಿದೆ. 


ಕಾಂಡ-27 


51. ಅದ್ದಾರಿಯಾತ್‌ 781 


5 SALE ےر ما‎ oN ES SM يَاقَ‎ ಜಯದ 6] 


2 * 1 J 


ಸ ERSTE SS NETS SY) 


ವಿದ್ರೋಹಿಗಳಾಗಿದ್ದಾರೆ. ಆದುದರಿಂದ ಸಂದೇಶವಾಹಕರೇ, ಇವರ ಕಡೆಯಿಂದ ಮುಖಿ ತಿರುಗಿಸಿಕೊಳ್ಳಿರಿ. 
ನಿಮ್ಮ ಮೇಲೇನೂ ಅಪವಾದವಿಲ್ಲ.5! ಆದರೆ ಉಪದೇಶ ಮಾಡುತ್ತಲಿರಿ. ಏಕೆಂದರೆ ಉಪದೇಶವು ಸತ್ಯವಿಶ್ವಾಸ 
ಸ್ವೀಕರಿಸುವವರ ಪಾಲಿಗೆ ಉಪಯುಕ್ತವಾಗಿರುತ್ತದೆ." 

(56-60) ನಾನು ಜಿನ್ನ್‌ಗಳನ್ನೂ ಮನುಷ್ಯರನ್ನೂ ಸೃಷ್ಟಿಸಿರುವುದು ನನ್ನ ہہ‎ ಮತ್ತು 
ಆರಾಧನೆಗಾಗಿಯೇ ಹೊರತು ಬೇರಾವುದೇ ಕಾರ್ಯಕ್ಕಾಗಿ ಅಲ್ಲ. ನಾನು ಅವರಿಂದ ಜೀವನಾಧಾರವನ್ನೇನೂ 


50. ಆರ್ಥಾತ್‌- ಸಾವಿರಾರು ವರ್ಷಗಳವರೆಗೆ, ಎಲ್ಲ ಕಾಲಗಳಲ್ಲಿ ವಿಭಿನ್ನ ದೇಶ ಮತ್ತು ವಿಭಿನ್ನ ಜನಾಂಗಗಳ ಜನರು 
ಪ್ರವಾದಿಗಳ ಕರೆಯ ಎದುರು ಒಂದೇ ಧೋರಣೆಯನ್ನು ತಳೆಯುವುದಕ್ಕೆ - ಹಿಂದಿನ, ಮುಂದಿನ ಎಲ್ಲ ಪೀಳಿಗೆಗಳ ಜನರು ಒಂದು 
ಸಮ್ಮೇಳನ ನಡೆಸಿ, ಯಾವುದಾದರೂ ಪ್ರವಾದಿ ಬಂದು ಈ ಸಂದೇಶವನ್ನು ನಮ್ಮ ಮುಂದಿಟ್ಟರೆ ನಾವು ಅವನಿಗೆ ಇದೇ ಉತ್ತರ 
ನೀಡಬೇಕೆಂದು ಪರಸ್ಪರ ನಿರ್ಧಾರ ಮಾಡಿದ್ದಾರೆಂಬುದು ಕಾರಣವಲ್ಲ. ವಾಸ್ತವದಲ್ಲಿ ಅವರ ಧೋರಣೆಗಳಲ್ಲಿ ಇರುವ ಈ ಸಾಮೃತೆಗೆ 
ಒಂದೇ ಒಂದು ಕಾರಣವೇನೆಂದರೆ, ಬಂಡಾಯ ಮತ್ತು ವಿದ್ರೋಹವು ಇವರೆಲ್ಲರ ಸಮಾನ ಗುಣವಾಗಿದೆ. ಎಲ್ಲ ಕಾಲದ ಅಜ್ಞಾನಿಗಳೂ 
ದೇವ ದಾಸ್ಕರಿಂದ ಸ್ವತಂತ್ರರಾಗಿ ಮತ್ತು ಕರ್ಮಗಳ ವಿಚಾರಣೆ ನಡೆಯಲಿದೆ ಎಂಬ ಭೀತಿಯನ್ನು ಮನಸ್ಸಿನಿಂದ ಹೊರ ಹಾಕಿ, 
ಲಗಾಮಿಲ್ಲದ ಕುದುರೆಯಂತೆ ಜೀವಿಸಲಿಚ್ಛಿಸುತ್ತಿದ್ದರು. ಆದುದರಿಂದಲೇ ಅವರಿಗೆ ದೇವದಾಸ್ಕ ಮತ್ತು ದೇವಭಯ ಭಕ್ತಿಯ 
ಜೀವನದ ಕಡೆಗೆ ಕರೆ ನೀಡಿದ ಪ್ರತಿಯೊಬ್ಬರಿಗೂ ಅವರು ಒಂದೇ ಸಿದ್ಧ ಉತ್ತರ ನೀಡುತ್ತಿದ್ದರು. ಈ ಸೂಕ್ತದಿಂದ, ಇನ್ನೊಂದು 
ವಾಸ್ತವಿಕತೆಯ ಮೇಲೂ ಬೆಳಕು ಬೀಳುತ್ತದೆ. ಅದೇನೆಂದರೆ- ಪಥಬ್ರಷ್ಟತೆ ಮತ್ತು ಸನ್ಮಾರ್ಗ, ಪುಣ್ಯ ಮತ್ತು ಪಾಪ, ಅಕ್ರಮ 
ಮತ್ತು ನ್ಯಾಯ ಮತ್ತು ಇಂತಹದೇ ಇತರ ಕರ್ಮಗಳ ಪ್ರೇರಕಗಳು ಮಾನವನ ಸ್ವಭಾವದೊಳಗೇ ಇದ್ದು, ಅವುಗಳು ಎಲ್ಲ 
ಕಾಲದಲ್ಲೂ, ಭೂಮಿಯ ಎಲ್ಲ ಮೂಲೆಗಳಲ್ಲೂ ಒಂದೇ ರೂಪದಲ್ಲಿ ಪ್ರಕಟವಾಗುತ್ತವೆ. ಸಾಧನಾನುಕೂಲಗಳ ಪ್ರಗತಿಯಿಂದಾಗಿ 
ಅವುಗಳ ಸ್ವರೂಪವು ಎಷ್ಟು ವಿಭಿನ್ನವಾಗಿ ತೋರಿದರೂ ಮೂಲತಃ ಅವು ಒಂದೇ ಆಗಿವೆ. 

5]. ಈ ಸೂಕ್ತದಲ್ಲಿ ಧರ್ಮಪ್ರಚಾರ ಕಾರ್ಯದ ಒಂದು ನಿಯಮವನ್ನು ತಿಳಿಸಲಾಗಿದೆ. ಇದನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳುವುದಗತ್ಯ. ಒಬ್ಬ ಸತ್ಯ ಪ್ರಚಾರಕನು ಒಬ್ಬ ವ್ಯಕ್ತಿಯ ಮುಂದೆ, ಸೂಕ್ತ ಪುರಾವೆಗಳೊಂದಿಗೆ ಸುಸ್ಪಷ್ಟವಾಗಿ ತನ್ನ 
ಸಂದೇಶವನ್ನಿಟ್ಟು, ಆ ಕುರಿತು ಆತನ ಸಂದೇಹ ಮತ್ತು ಆಕ್ಸೇಪಗಳಿಗೆ ಸೂಕ್ತ ಉತ್ತರವನ್ನೂ ನೀಡಿದರೆ, ಸತ್ಯವನ್ನು ಸ್ಪಷ್ಟಪಡಿಸ 
ಬೇಕೆಂಬ ಅವನ ಮೇಲಿದ್ದ ಹೊಣೆಯಿಂದ ಅವನು. ವಿಮುಕ್ತನಾಗುತ್ತಾನೆ. ಇಷ್ಟಾದ ಬಳಿಕವೂ ಆ ವ್ಯಕ್ತಿ ತನ್ನ ವಿಶ್ವಾಸ ಆಚಾರಗಳಿಗೇ 
ಅಂಟಿಕೊಂಡಿದ್ದರೆ ಅದಕ್ಕೆ ಸತ್ಮಪ್ರಚಾರಕನು ಹೊಣೆಗಾರನಲ್ಲ. 

52. ಈ ಸೂಕ್ತದಲ್ಲಿ ಧರ್ಮಪ್ರಚಾರ ಕಾರ್ಯದ ಇನ್ನೊಂದು ನಿಯಮವನ್ನು ತಿಳಿಸಲಾಗಿದೆ. ಸತ್ಯವಿಶ್ವಾಸವೆಂಬ 
ಕೊಡುಗೆಯ ಬೆಲೆಯನ್ನು ಗುರುತಿಸುವ ಮತ್ತು ಅದನ್ನು ತಮ್ಮದಾಗಿಸಲು ಬಯಸುವಂತಹ ಶುಬ್ದಾತ್ಮರಿಗೆ ಸತ್ಯವನ್ನು 
ತಲಪಿಸಬೇಕೆಂಬುದೇ ಸತ್ಯ ಪ್ರಚಾರದ ನೈಜ ಉದ್ದೇಶವಾಗಿದೆ. ಆದರೆ ಸಾವಿರಾರು, ಲಕ್ಷಾವಧಿ ಜನರನ್ನೊಳಗೊಂಡಿರುವ 
ಮಾನವ ಸಮಾಜದಲ್ಲಿ ಅಂತಹ ಶುದ್ಧಾತ್ಮರು ಎಲ್ಲಿದ್ದಾರೆಂದು ಧರ್ಮ ಪ್ರಚಾರಕನಿಗೆ ತಿಳಿದಿರುವುದಿಲ್ಲ. ಆದುದರಿಂದ ಸತ್ಮ 
ಸ್ವೀಕಾರ ಮಾಡಬಹುದಾದ ಜನರು ಇರುವಲ್ಲಿಗೆಲ್ಲ ತನ್ನ ಕರೆಯು ತಲಪುವಂತಾಗಲಿಕ್ಕಾಗಿ ಸಾರ್ವಜನಿಕರ ಮುಂದೆ ಅವನು 
ಧರ್ಮ ಪ್ರಚಾರ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರಬೇಕು. ಇಂತಹವರೇ ಅವನ ನೈಜ ಬಂಡವಾಳವಾಗಿರುತ್ತಾರೆ. 
ಅವರನ್ನು ಕಂಡು ಹುಡುಕುವುದೇ ಅವನ ಮುಖ್ಯ ಕೆಲಸವಾಗಿದೆ. ಅವರನ್ನು ಒಟ್ಟುಗೂಡಿಸಿ ಅಲ್ಲಾಹನ ಮಾರ್ಗಕ್ಕೆ ತಂದು 
ನಿಲ್ಲಿಸುವುದೇ ಅವನ ಗುರಿಯಾಗಿರಬೇಕು. 

53. ಅರ್ಥಾತ್‌- ನಾನು ಇವರನ್ನು ಸೃಷ್ಟಿಸಿರುವುದು ನನ್ನ ದಾಸ್ಕಕ್ಕಾಗಿಯೇ ಹೊರತು ಅನ್ಮರನ್ನು ಆರಾಧಿಸಲಿಕ್ಕಾಗಿ ಅಲ್ಲ. 
ನಾನು ಇವರ ಸೃಷ್ಟಿಕರ್ತನಾಗಿರುವ ಕಾರಣ ಇವರು ನನ್ನ ದಾಸ್ಕವನ್ನೇ ಮಾಡಬೇಕು. ಬೇರಾರೂ ಇವರನ್ನು ಸೃಷ್ಟಿಸಿಲ್ಲವೆಂದ ಮೇಲೆ 
ಅವರಿಗೆ ಇವರಿಂದ ಆರಾಧಿಸಲ್ಪಡುವ ಹಕ್ಕೇನಿದೆ? ಮತ್ತು ನಾನು ಇವರ ಸೃಷ್ಟಿಕರ್ತನಾಗಿರುವಾಗ ಇವರು ಇತರರನ್ನು ಆರಾಧಿಸುತ್ತಾ 
ಇರುವುದು ಸಕ್ರಮವಾಗಲು ಹೇಗೆ ಸಾಧ್ಯ? ಈ ಸೂಕ್ತದಲ್ಲಿ 'ಇಬಾದತ್‌' ಎಂಬ ಪದವನ್ನು ಕೇವಲ ನಮಾರ್‌, ಉಪವಾಸ ವ್ರತ 


ಕಾಂಡ-27 


782 ಕುರ್‌ಆನ್‌ ವ್ಯಾಖ್ಯಾನ 


ಫಿ ರ وٹ‎ W Ee pod ری‎ 4೩ 2 


ಬಯಸುವುದಿಲ್ಲ ಮತ್ತು ಅವರು ನನಗೆ ಉಣಿಸಬೇಕೆಂದೂ ಅಪೇಕ್ಷಿಸುವುದಿಲ್ಲ. ಅಲ್ಲಾಹನು 

ಮಹಾ ಅನ್ನದಾತನು, ಮಹಾಶಕ್ತಿಶಾಲಿ ಮತ್ತು ಪ್ರಚಂಡನಾಗಿದ್ದಾನೆ.5 ಆದುದರಿಂದ ಯಾರು 
ಅಕ್ರಮವೆಸಗಿದರೋೆ" ಅವರ ಪಾಲಿಗೆ, ಅವರಂತಿದ್ದವರ ಪಾಲಿಗೆ ಸಿಕ್ಕಿದಂತಹ ಯಾತನೆಯೇ ಸಿದ್ಧವಿದೆ. 
ಅದಕ್ಕಾಗಿ ಇವರು ನನ್ನೊಡನೆ ತವಕಪಡುವುದು ಬೇಡ. ಕೊನೆಯಲ್ಲಿ ಯಾವ ದಿನದ ಬಗ್ಗೆ 
ಎಚ್ಚರಿಸಲಾಗುತ್ತಿದೆಯೋ ಆ ದಿನ ಸತ್ಕನಿಷೇಧಿಗಳಿಗೆ ವಿನಾಶವಿದೆ. 


ಮುಂತಾದ ಇತರ ಉಪಾಸನೆಗಳೆಂಬ ಅರ್ಥದಲ್ಲಿ ಬಳೆಸಲಾಗಿಲ್ಲ. ಇದರ ಅರ್ಥ ವ್ಯಾಪ್ತಿಯಲ್ಲಿ ಪೂಜೆ, ಉಪಾಸನೆ, ವಿಧೇಯತೆ, 
ಅನುಸರಣೆ, ವಿನಯಭಾವ, ಆತ್ಮಾರ್ಪಣಾ ಭಾವ ಎಲ್ಲವೂ ಸೇರಿಕೊಂಡಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ- ಸೂರಃ ಸಬಾ: ಟಿಪ್ಪಣಿ- 
63, ಅರಯ್ಟುಮರ್‌: ಟಿ-2, ಅಲ್‌ ಜಾಸಿಯಾ: ಟಿ-30). ಈ ಸೂಕ್ತದಿಂದ ಸ್ಪಷ್ಟವಾಗಿ ತಿಳಿಯುವ ಇನ್ನೊಂದು ಆಂಶಿಕ ವಿಷಯವೇ 
ನೆಂದರೆ- ಜಿನ್ನ್‌ಗಳು(ಯಕ್ಷರು) ಮಾನವರಿಗಿಂತ ಭಿನ್ನವಾದ ಒಂದು ಬೇರೆಯೇ ಸೃಷ್ಟಿಯಾಗಿದ್ದಾರೆ. ಪವಿತ್ರ ಕುರ್‌ಆನಿನ ಈ ಕೆಳಗಿನ 
ಸೂಕ್ತಗಳು ಇದೇ ವಾಸ್ತವಿಕತೆಯ ಪರವಾಗಿ ನಿರಾಕರಿಸಲಿಕ್ಕೇ ಸಾಧ್ಯವಿಲ್ಲದಂತಹ ಪ್ರಬಲ ಪುರಾವೆಗಳನ್ನು ಒದಗಿಸುತ್ತವೆ; ಅಲ್‌ 
ಅನ್‌ಆಮ್‌: 100, 128, ಅಲ್‌ ಅಲ್‌ರಾಫ್‌: 38,179, ಹೂದ್‌: 119, ಅಲ್‌ ಹಿಜ್ಸ್‌: 27ರಿಂದ 33, ಬನೀ ಇಸ್ರಾಈಲ್‌: 88, ಅಲ್‌ 
ಕಹಫ್‌: 50, ಅಸ್ಪಜ್ಞಟ 13, ಸಬಾ: 41, ಸ್ವಾದ್‌: 75,76, لامھد‎ ಅಸ್ಸಜ್ಞಃ 25 ಅಲ್‌ ಅಹ್‌ಕಾಫ್‌: 18, ಅರ್ರಹ್ಮಾನ್‌: 15,39,56. 
(ಈ ವಿಷಯದಲ್ಲಿ ಸವಿಸ್ತಾರ ಚರ್ಚೆಗೆ ನೋಡಿರಿ, ಅಲ್‌ ಅಂಬಿಯಾ: ಟಿಪ್ಪಣಿ-21, ಅನ್ನಮ್ಮ್‌: ಟಿ-23,45 ಮತ್ತು ಸಬಾ ಟ-24) 

54. ಅರ್ಥಾತ್‌- ನಾನು ಅವರ ಆರಾಧನೆಯ ಅಗತ್ಯವುಳ್ಳವನಲ್ಲ. ನನ್ನ ಆರಾಧನೆ ಮಾಡಬೇಕೆಂಬುದು ಸ್ವತಃ ಅವರ 
ಪ್ರಕೃತಿಯ ಬೇಡಿಕೆಯಾಗಿದೆ. ಅವರು ಅದಕ್ಕಾಗಿಯೇ ಸೃಪ್ಟಿಸಲ್ಪಟ್ಟಿದ್ದಾರೆ. ತಮ್ಮ ಸ್ವಾಭಾವಿಕ ಪ್ರಕೃತಿಯ ವಿರುದ್ಧ ಘರ್ಷಣೆ 
ಗಿಳಿದರೆ ಸ್ವತಃ ಅವರಿಗೇ ನಷ್ಟವಾಗುವುದು. "ನಾನು ಅವರಿಂದ ಜೀವನಾಧಾರವನ್ನೇನೂ ಅಪೇಕ್ಷಿಸುವುದಿಲ್ಲ ಮತ್ತು ಅವರು 
ನನಗೆ ಉಣಿಸಬೇಕೆಂದೂ ಇಚ್ಛಿಸುವುದಿಲ್ಲ" ಎಂಬುದರಲ್ಲಿ ಒಂದು ಲಘುವಾದ ಟೀಕೆ ಇದೆ. ದೇವನಿಂದ ವಿಮುಖರಾದವರು 
ಜಗತ್ತಿನಲ್ಲಿ ಇತರ ಯಾರನ್ನೆಲ್ಲ ಆರಾಧಿಸುತ್ತಿರುವರೋ ಅವರೆಲ್ಲರೂ ವಾಸ್ತವದಲ್ಲಿ ತಮ್ಮ ದಾಸರ ಅವಲಂಬಿತರು. 
ಇವರು ಅವರ ದೇವತ್ವವನ್ನು ನಡೆಸದಿದ್ದರೆ ಅವರ ದೇವತ್ವ ಒಂದು ದಿನದ ಮಟ್ಟಿಗೂ ನಡೆಯದು. ಅವರು ಇವರ 
ಅನ್ನದಾತರಲ್ಲ- ತದ್ವಿರುದ್ಧವಾಗಿ ಇವರೇ ಅವರಿಗೆ ಆಹಾರ ಒದಗಿಸುತ್ತಾರೆ. ಸಕಲ ಆರಾಧ್ಯರುಗಳೆ ಪೈಕಿ ಅಲ್ಲಾಹನೊಬ್ಬನು 
ಮಾತ್ರ ತನ್ನ ದೇವತ್ವವನ್ನು ಸ್ವತಃ ತನ್ನ ಬಲದಿಂದ ನಡೆಸುವ, ತನ್ನ ದಾಸರಿಂದ ಏನನ್ನೂ ಸ್ವೀಕರಿಸದೆ ತಾನೇ ಅವರಿಗೆ 
ಎಲ್ಲವನ್ನೂ ನೀಡುವ ನೈಜ ಆರಾಧ್ಯನಾಗಿದ್ದಾನೆ. 

55. ಮೂಲದಲ್ಲಿ 'ಮತೀನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಸುದೃಢ ಮತ್ತು ಯಾರಿಂದಲೂ 
ಅಲುಗಾಡಿಸಲು ಸಾಧ್ಯವಾಗದಷ್ಟು لد‎ ಎಂದಾಗಿದೆ. 

56. ಇಲ್ಲಿ ಅಕ್ರಮವೆಂದರೆ ಮನುಷ್ಯನು ಸತ್ಯದ ಮೇಲೆ ಮತ್ತು ಸ್ವತಃ ತನ್ನ ಪ್ರಕೃತಿಯ ಮೇಲೆ ನಡೆಸುವ ಅಕ್ರಮವೆಂದರ್ಥ, 

57. ಇದು, ಪ್ರತಿಫಲ ನೀಡುವ ಆ ದಿನವು, ಅದೆಲ್ಲಿ ಸಿಲುಕಿಕೊಂಡಿದೆ? ಅದೊಮ್ಮೆ ಬಂದು ಬಿಡುವುದಿಲ್ಲವೇಕೆ ಎಂಬ 
ಸತ್ಮಧಿಕ್ಕಾರಿಗಳ ಆಗ್ರಹಕ್ಕೆ ಉತ್ತರವಾಗಿದೆ. - 


ಕಾಂಡ-27 


52. ಅತ್ತೂರ್‌ 783 


(| 52. ಅತ್ತೂರ್‌ 


ಪರಿಚಯ 
ಹೆಸರು 

ಆರಂಭದ 'ವತ್ತೂರ್‌' ಎಂಬ ಪದದಿಂದ ಹೆಸರನ್ನು ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯವೂ ಸೂರಃ ಅಬ್ದಾರಿಯಾತ್‌ ಅವತೀರ್ಣಗೊಂಡಂತಹ ಕಾಲಘ್‌ಟ್ಟದಲ್ಲೇ ಮಕ್ಕಾದಲ್ಲಿ ಅವತೀರ್ಣಗೊಂಡಿರ 
ಬೇಕೆಂದು ಇದರಲ್ಲಿರುವ ವಿಷಯಗಳ ಆಂತರಿಕ ಸಾಕ್ಸ್ಯದಿಂದ ತಿಳಿಯುತ್ತದೆ. 
ಚರ್ಚಾ ವಿಷಯಗಳು 

ಇದರ ಪ್ರಥಮ ರುಕೂಲ್‌ನ ವಿಷಯವು ಪರಲೋಕವಾಗಿದೆ. ಸೂರಃ ಅದ್ದಾರಿಯಾತ್‌ನಲ್ಲಿ, ಅದು ಸಂಭವಿಸಲು 
ಸಾಧ್ಯವಿದೆ, ಸಂಭವಿಸಲೇಬೇಕಾಗಿದೆ ಮತ್ತು ನಿಜಕ್ಕೂ ಸಂಭವಿಸಲಿದೆ ಎಂಬುದಕ್ಕೆ ಪುರಾವೆಗಳನ್ನು ನೀಡಲಾಗಿದೆ. ಆದ್ದರಿಂದ 
ಈ ಅಧ್ಯಾಯದಲ್ಲಿ ಅವುಗಳನ್ನು ಪುನರಾವರ್ಶಿಸಲಾಗಿಲ್ಲ. ಆದರೆ, ಪರಲೋಕ ವಿಶ್ವಾಸಕ್ಕೆ ಸಾಕ್ಸ್ಯಾಧಾರಗಳನ್ನೊದಗಿಸುವಂತಹ 
ಕೆಲವು ವಾಸ್ತವಿಕತೆಗಳ ಹಾಗೂ ಸಂಕೇತಗಳ ಆಣೆ ಹಾಕಿ, ಅದು ಖಂಡಿತವಾಗಿಯೂ ಸಂಭವಿಸಿಯೇ ತೀರುವುದು ಎಂದು ಬಹಳ 
ಒತ್ತಿ ಹೇಳಲಾಗಿದೆ. ಅನಂತರ, ಅದು ಸಂಭವಿಸುವಾಗ ಅದನ್ನು ಸುಳ್ಳಾಗಿಸಿದವರ ಗತಿ ಏನಾಗುವುದು ಮತ್ತು ಅದನ್ನು ನಂಬಿ 
ನಿಷ್ಠಾವಂತರಾಗಿ ಬಾಳುವವರು ಹೇಗೆ ಅಲ್ಲಾಹನಿಂದ ಪುರಸ್ಕೆರಿಸಲ್ಪಡುವರು ಎಂಬುದನ್ನು ತಿಳಿಸಲಾಗಿದೆ. 

ಇದಾದ ಬಳಿಕ, ಎರಡನೆಯ ರುಕೂಲ್‌ನಲ್ಲಿ ಪ್ರವಾದಿವರ್ಯರ(ಸ) ಧರ್ಮ ಪ್ರಚಾರದ ವಿರುದ್ಧ ಕುರೈಶ್‌ ಸರದಾರರು 
ಕೈಗೊಂಡಿದ್ದ ನಿಲುಮೆಯನ್ನು ವಿಮರ್ಶಿಸಲಾಗಿದೆ. ಅವರು ಪ್ರವಾದಿವರ್ಯರನ್ನು(ಸ)ು ಒಮ್ಮೆ ಜ್ಯೋತಿಷಿ, ಇನ್ನೊಮ್ಮೆ ಹುಚ್ಚ, 
ಮತ್ತೊಮ್ಮೆ ಕವಿ ಎಂದಿತ್ಕಾದಿಯಾಗಿ ಆರೋಪಿಸುತ್ತಿದ್ದರು. ಈ ಕುರ್‌ಅನನ್ನು ಅವರು ಸ್ವತಃ ರಚಿಸಿ ತಂದು ಅಲ್ಲಾಹನ ಹೆಸರಲ್ಲಿ 
ಪ್ರಸ್ತುತಪಡಿಸುತ್ತಿರುವರೆಂಯೂ ಅವರು ಪ್ರವಾದಿವರ್ಯರ(ಸ) ಮೇಲೆ ಆರೋಷಿಸುತ್ತಿದ್ದರು. ತನ್ನ ಸಂದೇಶವಾಹಕನನ್ನಾಗಿ 
ನೇಮಿಸಲು ಅಲ್ಲಾಹನಿಗೆ, ಈ ಮನುಷ್ಯನೇ ಸಿಗಬೇಕಿತ್ತೇ! ಎಂದು ವ್ಯಂಗೃವಾಡುತ್ತಿದ್ದರು. ಅವರು ಪ್ರವಾದಿವರ್ಯರ(ಸ) ಧರ್ಮ 
ಪ್ರಚಾರ ಚಟುವಟಿಕೆಗಳ ಬಗ್ಗೆ ತಿರಸ್ಕಾರ ಭಾವ ತೋರುತ್ತಿದ್ದರು. ಅವರು ಒಟ್ಟಾಗಿ ಕುಳಿತು, ಪ್ರವಾದಿವರ್ಯರ(ಸ) ವಿರುದ್ಧ 
ಇನ್ನಾವ ಕುತಂತ್ರ ನಡೆಸಿದರೆ ಅವರ ಧರ್ಮ ಪ್ರಚಾರ ಕಾರ್ಯವು ಕೊನೆಗೊಂಡೀತೆಂದು ಆಲೋಚಿಸುತ್ತಿದ್ದರು. ಅಲ್ಲಾಹನು 
ಅವರ ಈ ನಿಲುಮೆಯನ್ನು ವಿಮರ್ಶಿಸುತ್ತಾ ಬೆನ್ನು ಬೆನ್ನಿಗೇ ಕೆಲವು ಸ್ರಶ್ನೆಗಳನ್ನು ಕೇಳಿರುವನು. ಈ ಪೈಕಿ ಪ್ರತಿಯೊಂದು ಪ್ರಶ್ನೆಯೂ 
ಒಂದೋ ಅವರ ಯಾವುದಾದರೂ ಆಕ್ಸೇಪಕ್ಕೆ ಉತ್ತರವಾಗಿದೆ, ಇಲ್ಲವೆ ಅವರ ಯಾವುದಾದರೂ ಅಜ್ಞಾನಜನ್ಯ ವಿಚಾರ ಅಥವಾ 
ಕೃತ್ಯದ ಬಗ್ಗೆ 'ವಿಮರ್ಶೆಯಾಗಿದೆ. ತರುವಾಯ ಅವರು ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವವನ್ನು ಒಪ್ಪಿಕೊಳ್ಳುವಂತೆ 
ಮಾಡಲಿಕ್ಕಾಗಿ ಯಾವುದೇ ಪವಾಡವನ್ನು ತೋರಿಸುವುದರಿಂದ ಏನೂ ಪ್ರಯೋಜನವಿಲ್ಲವೆಂದು ಹೇಳಲಾಗಿದೆ. 

ಈ ರುಕೂಲ್‌ನ ಪ್ರಾರಂಭದಲ್ಲೂ ಪ್ರವಾದಿವರ್ಯರೊಡನೆ(ಸ) ನೀವು ಈ ವಿರೋಧಿಗಳ ಹಾಗೂ ಹಟ ಸಾಧಕರ ಆಪಾದನೆ 
ಮತ್ತು ಆಕ್ಸೇಪಗಳನ್ನು ನಿರ್ಲಕ್ಸಿಸಿ, ನಿಮ್ಮ ಧರ್ಮಪ್ರಚಾರ ಹಾಗೂ ಬೋಧನೆಯ ಕೆಲಸವನ್ನು ಎಡೆಬಿಡದೆ ಮುಂದುವರಿಸಿ 
ರೆಂದು ಆದೇಶಿಸಲಾಗಿದೆ. ಕೊನೆಯಲ್ಲಿಯೂ ಅಲ್ಲಾಹನ ತೀರ್ಮಾನ ಬರುವ ವರೆಗೆ ತಾಳ್ಮೆಯೊಂದಿಗೆ ಈ ಪ್ರತಿರೋಧವನ್ನು 
ಎದುರಿಸಬೇಕೆಂದು ತಾಕೀದು ಮಾಡಲಾಗಿದೆ. ಇದರ ಜೊತೆಗೆ, ನಿಮ್ಮ ಪ್ರಭು ನಿಮ್ಮನ್ನು ಸತ್ಯದ್ವೇಷಿಗಳ ವಿರುದ್ಧ ನಿಲ್ಲಿಸಿ ನಿಮ್ಮ 
ಪಾಡಿಗೆ ಬಿಟ್ಟು ಬಿಟ್ಟಿಲ್ಲ, ಅವನು ನಿರಂತರವಾಗಿ ನಿಮ್ಮ ಸಂರಕ್ಷಣೆ ಮಾಡುತ್ತಿದ್ದಾನೆ, ಅಂತಿಮ ತೀರ್ಮಾನದ ಘಳಿಗೆ ಬರುವ 
ವರೆಗೂ ನೀವು ಎಲ್ಲವನ್ನೂ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕು ಮತ್ತು ನಿಮ್ಮ ಪ್ರಭುವಿನ ಸ್ತುತಿ ಹಾಗೂ ಗುಣಗಾನ ಮಾಡುವ 
ಮೂಲಕ, ಇಂತಹ ಸಂದರ್ಭಗಳಲ್ಲಿ ಅಲ್ಲಾಹನ ಸೇವೆಯನ್ನು ಮಾಡಲಿಕ್ಕಾಗಿ ಬೇಕಾಗುವಂತಹ ವಿಶೇಷ ಶಕ್ತಿಯನ್ನು ಸಂಪಾದಿಸಿ 
ಕೊಳ್ಳಬೇಕು ಎಂದು ಸಮಾಧಾನ ಹೇಳಲಾಗಿದೆ. 


784 ಕುರ್‌ಆನ್‌ ವ್ಯಾಖ್ಯಾನ 


52 الْمعْمُور‎ ಆ 3 6 ೨ಬ رق ری‎ hE 02 13 
ಖರೆ ಪ್ರ ರಹ ಪಿಪಿ R505 اف‎ 
USE SE JAAS TOS KIS id ین‎ 
52. ಅತ್ತೂರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-49 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-16) ತೂರ್‌(ಪರ್ವತು!, ಕೋಮಲವಾದ ಹಾಳೆಯ ಮೇಲೆ ಬರೆಯಲ್ಪಟ್ಟಿರುವ ತೆರೆದ 
ಗ್ರಂಥ”, ತುಂಬಿದ ಮನೆ ಎತ್ತರವಾದ ಛಾವಣಿ" ಮತ್ತು ತೆರೆಯೇಳುವ ಸಮುದ್ರಗಳಾಣೆ, 5 ನಿನ್ನ 
ಪ್ರಭುವಿನ ಯಾತನೆ ಖಂಡಿತ ಸಂಭವಿಸಲಿದೆ. ಅದನ್ನು ಯಾರೂ ತಡೆಯುವವರಿಲ್ಲ.$ ಆಕಾಶವು ತೀವ್ರವಾಗಿ 


1. ತೂರ್‌ ಎಂಬುದರ ಸರಿಯಾದ ಅರ್ಥ- ಪರ್ವತ. 'ಅತ್ತೂರ್‌' ಎಂದರೆ ಅಲ್ಲಾಹನು ಹ. ಮೂಸಾರಿಗ(ಅ) ಪ್ರವಾದಿತ್ವವನ್ನು 
ಪ್ರದಾನ ಮಾಡಿದ ಆ ನಿರ್ದಿಷ್ಟ ಪರ್ವತ. 
2. ಪ್ರಾಚೀನ ಕಾಲದಲ್ಲಿ ದೀರ್ಪು ಕಾಲದ ವರೆಗೆ ಸುರಕ್ಷಿತವಾಗಿಡಬೇಕಾಗಿದ್ದ ಗ್ರಂಥಗಳನ್ನೂ ಲೇಖನಗಳನ್ನೂ ಕಾಗದದ ಬದಲು 
ಜಿಂಕೆಯ ಚರ್ಮದಲ್ಲಿ ಬರೆದಿಡಲಾಗುತ್ತಿತ್ತು. ಬರೆಯುವ ಕೆಲಸಕ್ಕಾಗಿಯೇ ಈ ಚರ್ಮವನ್ನು ಕೋಮಲವಾದ ತೊಗಲಿನ ಅಥವಾ 
ಪರೆಯ ರೂಪದಲ್ಲಿ ಸಿದ್ದಗೊಳಿಸಲಾಗುತ್ತಿತ್ತು. ಪಾರಿಭಾಷಿಕದಲ್ಲಿ ಅದನ್ನು 'ರಕ್ಕ್‌' ಎನ್ನಲಾಗುತ್ತಿತ್ತು. ಸಾಮಾನ್ಯವಾಗಿ 'ಗ್ರಂಥದವರು' 
ತೌರಾತ್‌, ರುಬೂರ್‌, ಇಂಜೀಲ್‌ ಮತ್ತು ಪ್ರವಾದಿಗಳ ಕಿರು ಗ್ರಂಥಗಳನ್ನು ಇದೇ 'ರಕ್ಕ್‌'ನಲ್ಲಿ ಬರೆಯುತ್ತಿದ್ದರು. ಇಲ್ಲಿ ತೆರೆದ 
ಗ್ರಂಥವೆಂದರೆ ಅವರ ಬಳಿಯಲ್ಲಿದ್ದ ಇವೇ ಗ್ರಂಥಗಳ ಸಂಕಲನ. ಅದನ್ನು ತೆರೆದ ಗ್ರಂಥ ಎಂದು ಕರೆದಿರುವುದೇಕೆಂದರೆ ಅದು ಅಲಭ್ಯ 
ವಾಗಿರಲಿಲ್ಲ, ಅದನ್ನು ಓದಲಾಗುತ್ತಿತ್ತು ಮತ್ತು ಅದರಲ್ಲಿ ಏನು ಬರೆದಿದೆ ಎಂಬುದನ್ನು ಸುಲಭವಾಗಿ ತಿಳಿಯಲು ಸಾಧ್ಯವಿತ್ತು. 

3. 'ತುಂಬಿದ ಮನೆ' ಎಂದರೆ ಹ. ಹಸನ್‌ ಬಸರೀಯವರ(ರ) ದೃಷ್ಟಿಯಲ್ಲಿ ಬೈತುಲ್ಲಾಃ ಅರ್ಥಾತ್‌ ದೇವಭವನ ಅಥವಾ ಕಅಬಾ 
ಆಗಿದೆ. ಅದು ಹಜ್ಜ್‌ ಉಮ್ರಾ ಮತ್ತು ತವಾಫ್‌ ಮಾಡುವವರಿಂದ ಸದಾ ತುಂಬಿರುತ್ತದೆ. ಹ. ಅಲೀ ಮತ್ತು; ಇಬ್ದ್‌ ಅಬ್ಬಾಸ್‌(ರ) 
ಮುಂತಾದವರು ಇದನ್ನು "ಬೈತುಲ್‌ ಮಲ್‌ಮೂರ್‌' ಎಂದು ಅರ್ಥೈಸುತ್ತಾರೆ. ಮಿಲ್‌ರಾಜ್‌ನ (ಗಗನಾರೋಹಣದ) ವಿಷಯದಲ್ಲಿ 
ಪ್ರವಾದಿವರ್ಯರು(ಸು ಇದನ್ನು ಪ್ರಸ್ತಾಪಿಸಿದ್ದು, ಹೆ. ಇಬ್ರಾಹೀಮ್‌(ಅ) ಅದರ ಗೋಡೆಗೆ ಒರಗಿ ಕೊಂಡಿದ್ದುದನ್ನು ಕಂಡೆನೆಂದಿದ್ದರು. 

4. 'ಎತ್ತರವಾದ ಛಾವಣಿ' ಎಂದರೆ ಆಕಾಶ. ಅದು ಭೂಮಿಯ ಮೇಲೆ ಗುಮ್ಮಟದಂತೆ ಆವರಿಸಿರುವ ಹಾಗೆ ಕಾಣಿಸುತ್ತದೆ. ಇಲ್ಲಿ 
ಇದನ್ನು ಸಂಪೂರ್ಣ ನಭೋಮಂಡಲವೆಂಬ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. (ವಿವರಣೆಗಾಗಿ ಸೂರಃ ಕಾಫ್‌ನ 7ನೆಯ ಟಿಪ್ಪಣಿ ನೋಡಿರಿ) 
5. ಮೂಲದಲ್ಲಿ 'ಅಲ್‌ಬಹ್‌ರಿಲ್‌ ಮಸ್‌ಜೂರ್‌' ಎಂದು ಪ್ರಯೋಗವಾಗಿದೆ. ಇದಕ್ಕೆ ಅನೇಕ ಅರ್ಥಗಳನ್ನು ನೀಡಲಾಗಿದೆ. 
ಆದರೆ ಅವುಗಳಲ್ಲಿ ಮೂರು ಅರ್ಥಗಳು ಮಾತ್ರ ಸ್ವೀಕಾರಾರ್ಹವಾಗಿವೆ. 1. ಬಂಧಿಸಲ್ಪಟ್ಟಿ ಎಂಬರ್ಥ. ಈ ದೃಷ್ಟಿಯಿಂದ ಇದರ ಅರ್ಥ, 
ಸಮುದ್ರದ ನೀರು ಸಂಪೂರ್ಣವಾಗಿ ಭೂಮಿಯಲ್ಲಿ ಹೀರಲ್ಪಟ್ಟು ಮಾಯವಾಗಿ ಬಿಡದಂತೆ ಮತ್ತು ಸಮುದ್ರವು ಒಣ ಭೂಮಿಯನ್ನು 
ಆಕ್ರಮಿಸಿ ಭೂಮಿಯ ಎಲ್ಲ ವಾಸಿಗಳನ್ನು ಮುಳುಗಿಸಿ ಬಿಡದಂತೆ ಅದನ್ನು ತಡೆದಿಡಲಾಗಿದೆ ಎಂದಾಗುತ್ತದೆ. 2. 'ಮಿಶ್ರಿತ' ಎಂಬ 


ಕಾಂಡ-27 


52. ಅತ್ತೂರ್‌ 785 


ಅರ್ಥವನ್ನು ತೆಗೆದುಕೊಂಡರೆ, ಇದರ ತಾತ್ಸರ್ಯ, ಸಿಹಿ, ಉಪ್ಪು, ಬಿಸಿ, ತಂಪು ಹೀಗೆ ಎಲ್ಲ ಬಗೆಯ ನೀರು ಬಂದು ಸೇರುವ 
ಸಮುದ್ರವೆಂದಾಗುತ್ತದೆ. 3. ತುಂಬಿದ ಹಾಗೂ ಉಕ್ಕೇರುವ ಎಂಬ ಅರ್ಥ. 

6. ಇದೇ ವಾಸ್ತವಿಕತೆಯ ಬಗ್ಗೆ ಪ್ರಸ್ತುತ 5 ವಸ್ತುಗಳ ಆಣೆ ಹಾಕಲಾಗಿದೆ. ದೇವ ಯಾತನೆಯೆಂದರೆ- ಪರಲೋಕ. 
ಈಗ, ಅದು ಸಂಭವಿಸಲಿದೆಯೆಂಬುದಕ್ಕೆ, ಹೆಸರೆತ್ತಿ ಆಣೆ ಹಾಕಲಾಗಿರುವ 5 ವಸ್ತುಗಳು ಯಾವ ರೀತಿ ಅದರ ಪರ 
ಪುರಾವೆಗಳಾಗಿವೆ ಎಂಬುದನ್ನು ಗಮನಿಸಿ. 1. ತೂರ್‌ ಎಂಬುದು ಒಂದು ಮರ್ದಿತ ಜನಾಂಗವನ್ನು ಮೇಲಕ್ಕೆತ್ತುವ ಮತ್ತು 
ಒಂದು ಅಕ್ರಮಿ ಹಾಗೂ ಮರಕ ಜನಾಂಗವನ್ನು ಉರುಳಿಸುವ, ತೀರ್ಮಾನವನ್ನು ಕೈಗೊಳ್ಳಲಾದ ಸ್ಥಳ. ಈ ತೀರ್ಮಾನವನ್ನು 
ಭೌತಿಕ ನಿಯಮ4(hysical 1aw)ಗೆಳೆ ಬದಲು ನೈತಿಕ ನಿಯಮ(Mಂr] 14೪) ಮತ್ತು ಪ್ರತಿಫಲದ ನಿಯಮ(aw ہ٤‎ 
retribution) ಗಳ ಪ್ರಕಾರ ಕೈಗೊಳ್ಳಲಾಗಿತ್ತು, ಆದುದರಿಂದ ಪರಲೋಕದ ಪರವಾಗಿ . ಐತಿಹಾಸಿಕ ಪುರಾವೆಯಾಗಿ ತೂರ್‌ 
ಪರ್ವತವನ್ನು ಒಂದು ಸಂಕೇತವಾಗಿ ಮುಂದ್ದಿಡಲಾಗಿದೆ. ಇದರ ತಾತ್ತರ್ಯವೇನೆಂದರೆ- ವಿಶ್ಚಾಡಳಿತವು ಮಾನವನಂತಹ 
ಬುದ್ಧಿ, ವಿವೇಕ ಮತ್ತು ಅಧಿಕಾರ ಸ್ಟಾಮ್ಮವನ್ನು ಪಡೆದಿರುವಂತಹ ಸೃಷ್ಟಿಯನ್ನು ನೈಶಿಕ ವಿಚಾರಣೆಗೆ ಒಳಪಡಿಸಿ ಅವನ 
ಕರ್ಮಗಳಿಗೆ ಸೂಕ್ತ ಪ್ರತಿಫಲವನ್ನು ನೀಡಬಯಸುತ್ತದೆ ಮತ್ತು ಈ ಅಪೇಕ್ಲೆಯು ಪೂರ್ತಿಯಾಗಬೇಕಿದ್ದರೆ, ಸಕಲ ಮಾನವರನ್ನು 
ಒಂದೆಡೆ ಸೇರಿಸಿ ಅವರ ವಿಚಾರಣೆ ನಡೆಸುವಂತಹ ವಿಚಾರಣಾ ದಿನವೊಂದು ಇರಬೇಕಾದುದು ಅತ್ಕಗತ್ತ ಎಂಬುದಕ್ಕೆ 
ಒಂದು ನೀರವ ರಾತ್ರಿಯಲ್ಲಿ ತೂರ್‌ ಬೆಟ್ಟದಲ್ಲಿ ಬನೀ ಇಸ್ರಾಈಲರ ಬಗ್ಗೆ ತೀರ್ಮಾನ ಮಾಡಲಾಯಿತೆಂಬ ಅವರ 
ಇತಿಹಾಸದ ಘಟನೆಯು, ಈ ಕುರಿತು ಮಾನವ ಚರಿತ್ರಿಯಲ್ಲಿರುವ ಅತ್ಯಂತ ಉಜ್ವಲ ಉದಾಹರಣೆಯಾಗಿದೆ. (ಹೆಚ್ಚಿನ 
ವಿವರಗಳಿಗೆ ಸೂರಃ ಅದ್ದಾರಿಯಾತ್‌ನ 21ನೆಯ ಟಿಪ್ಪಣಿ ನೋಡಿರಿ) 2. ಪವಿತ್ರ ಗ್ರಂಥಗಳ ಆಣೆ ಹಾಕಿರುವುದೇಕೆಂದರೆ- 
ಜಗದೊಡೆಯನ ಕಡೆಯಿಂದ ಲೋಕಕ್ಕೆ ಬಂದ ಎಲ್ಲ ಪ್ರವಾದಿಗಳು ಪಸರಲೋಕವೊಂದು ಬರಲಿದೆ ಎಂಬ ಸುದ್ದಿ ತಿಳಿಸಿರುವರು 
ಮತ್ತು ಅವರು ತಂದಿತ್ತ ಎಲ್ಲ ಗ್ರಂಥಗಳೂ ಇದನ್ನು ತಿಳಿಸಿವೆ. 3. ಬೈತುಲ್‌ ಮಲ್‌ಮೂರ್‌ನ (ತುಂಬಿದ ಮನೆಯ) 
ಆಣೆ ಹಾಕಲಾಗಿರುವುದೇಕೆಂದರೆ - ಆ ಕಾಲದಲ್ಲಿ ಪವಿತ್ರ ಕಅಬಾದ ಕಟ್ಟಡವು ಅರೇಬಿಯಾದ “ಜನರ ಪಾಲಿಗೆ, ಅಲ್ಲಾಹನ 
ಪ್ರವಾದಿಗಳು ಸತ್ಕವಂತರೆಂಬುದಕ್ಕೆ ಮತ್ತು ಅವನ ಪ್ರಬುದ್ಧ ಯುಕ್ತಿ ಹಾಗೂ ಪ್ರಚಂಡ ಶಕ್ತಿಯು ಪ್ರವಾದಿಗಳ ಬೆ೦ಬಲಕ್ಕಿದೆ 
ಎಂದು ಸ್ಪಷ್ಟವಾಗಿ ಸಾಕಿ ಹೇಳುವ ಒಂದು ವ್ಯಕ್ತ ನಿದರ್ಶನವಾಗಿತ್ತು. ಈ ಸೂಕ್ತಗಳು ಅವತೀರ್ಣಗೊಳ್ಳುವುದಕ್ಕಿಂತ 
ಎರಡೂವರೆ ಸಾವಿರ ವರ್ಷಗಳ ಹಿಂದೆ, ನಿರ್ಜಲ ಮತ್ತು ನಿರ್ಜನವಾದ ಬೆಟ್ಟಗಳ ನಡುವೆ ಹ. ಇಬ್ರಾಹೀಮ್‌ರ(ಅ) 
ಕೈಯಿಂದ ನಿರ್ಮಾಣವಾದ ಈ ಕಅಬಾ ಭವನವು ಸಂಪಾದಿಸಿಕೊಂಡ೦ಂತಹ ಘನತೆ, ವೈಭವ, ವರ್ಚಸ್ಸು ಮತ್ತು 
ಜನಪ್ರಿಯತೆಯು, ಅಲ್ಲಾಹನ ಸಂದೇಶವಾಹಕರು ಆಡುವ ಮಾತುಗಳು ಪೊಳ್ಳಲ್ಲ ಎಂಬುದಕ್ಕೆ ಅತ್ಯಂತ ಪ್ರಬಲ 
ಪುರಾವೆಯಾಗಿತ್ತು. ಅಲ್ಲಾಹನ ಸಂದೇಶವಾಹಕರ ಕಣ್ಣುಗಳು ಇತರ ಯಾರೂ ಕಾಣದ್ದನ್ನು ಕಾಣುತ್ತವೆ. ಅವರು ಮಾಡುವ 
ಕೆಲಸಗಳು ಮೇಲ್ನೋಟಕ್ಕೆ ಹೇಗಿರುತ್ತವೆಂದರೆ- ಒಂದು ಕಾಲದ ಜನರು ಅದನ್ನು ಕೇವಲ ಹುಚ್ಚಾಟನವೆಂದು ಕರೆಯುತ್ತಾರೆ. 
ಆದರೆ ಹಲವಾರು ಶತಮಾನಗಳ ಬಳಿಕ ಜನರು ಅದೇ ಕೆಲಸಗಳನ್ನು ಕಂಡು ಅವರ ہہ‎ ಬಗ್ಗೆ ಬೆರಗಾಗುತ್ತಾರೆ. 
ಇಂತಹ ಉನ್ನತ ಮಟ್ಟದ ಜನರೆಲ್ಲರೂ ಎಲ್ಲ ಕಾಲದಲ್ಲೂ ಏಕ ಕಂಠದಿಂದ ಪುನರುತ್ಥಾನ ನಡೆಯಲಿದೆ ಮತ್ತು 
ವಿಚಾರಣೆ ಆಗಲಿದೆ ಎಂದು ಹೇಳುವುದನ್ನು ಹುಚ್ಚಿಂದು ಕರೆಯುವುದು ಸೃತಃ ಹುಚ್ಚಾಗಿದೆ. 4. ಎತ್ತರವಾದ ಛಾವಣಿ(ಆಕಾಶ) 
ಮತ್ತು 5. ತೆರೆಯೇಳುವ ಸಮುದ್ರ ಇವುಗಳ ಆಣೆ ಹಾಕಿರುವುದೇಕೆಂದರೆ- ಈ ಎರಡೂ ವಸ್ತುಗಳು ಅಲ್ಲಾಹನ ಯುಕ್ತಿ 
ಮತ್ತು ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿವೆ. ಈ ಯುಕ್ತಿ ಮತ್ತು ಸಾಮರ್ಥ್ಯಗಳಿಂದಲೇ ಪರಲೋಕದ ಸಾಧ್ಯತೆಯೂ 
ಸಾಬೀತಾಗುತ್ತದೆ. ಆಕಾಶದ ಸಾಕ್ಸ್ಯಗಳ ಕುರಿತು ನಾವು ಈ ಮುಂಚೆ ಸೂರಃ ಕಾಫ್‌ನ. 7ನೆಯ ಟಿಪ್ಪಣಿಯಲ್ಲಿ ವಿವರಿಸಿರುತ್ತೇವೆ. 
ಇನ್ನುಳಿದಿರುವುದು ಸಮುದ್ರದ ವಿಷಯ- ತಾನು ನಿರಾಕರಿಸುತ್ತೇನೆಂದು ಮುಂಚಿತವಾಗಿಯೇ ತೀರ್ಮಾನ ಮಾಡಿಕೊಂಡಿರುವವನ 
ಹೊರತು ಬೇರಾವುದೇ ವ್ಯಕ್ತಿ ಅದನ್ನು ಗಮನವಿಟ್ಟು ವೀಕ್ಷಿಸಿದರೆ ಭೂಮಿಯ ಮೇಲೆ ಇಷ್ಟುದೊಡ್ಡ ಪ್ರಮಾಣದಲ್ಲಿ ನೀರು 
ಸಂಗ್ರಹವಾಗಿರುವುದೇ ಒಂದು ಮಹಾನ್‌ ಕೌಶಲ್ಕದ ಫಲವಾಗಿದ್ದು ಅದು ಯಾವುದೇ ಆಕಸ್ಮಿಕದ ಫಲವಲ್ಲ ಎಂದು 
ಅವನ ಮನಸ್ಸು چھ‎ ಹೇಳದೆ ಇರಲಾರದು. ಹಾಗೆಯೇ ಅದರಲ್ಲಿ ಇನ್ನೂ ಅಸಂಖ್ಯ ಯುಕ್ತಿ ಔಚಿತ್ಯಗಳು ಅಡಕವಾಗಿದ್ದು, 
ಈ ವ್ಯವಸ್ಥೆಯು ಕೇವಲ ಆಕಸ್ಮಿಕವಾಗಿ ಸ್ಥಾಪಿತವಾಗಿರಲು ಸಾಧ್ಯವಿಲ್ಲವೆಂಬುದನ್ನು ತಿಳಿಯದೆ ಇರಲಾರನು. ಒಬ್ಬ 
ಯುಕ್ತಿಪೂರ್ಣನೂ ಮಹಾ ಮಹಿಮನೂ ಆದ ಅಲ್ಲಾಹನು ಮಾನವನನ್ನು ಈ ಭೂಮಿಯಲ್ಲಿ ನೆಲೆಸಲಿಕ್ಕಾಗಿ ಇತರ 
ಅಸಂಖ್ಯಾತ ವ್ಯವಸ್ಥೆಗಳನ್ನು ಮಾಡುವುದರೊಂದಿಗೆ ಈ ಸಮುದ್ರವನ್ನು ಸೃಷ್ಟಿಸಿರುವನೆಂಬುದಕ್ಕೆ ಇದು ನಿಜಕ್ಕೂ ಒಂದು 
ನಿರಾಕರಿಸಲಸಾಧ್ಯವಾದ ಪುರಾವೆಯೆಂದಾದರೆ ಈ ಸಮುದ್ರದ ಮೂಲಕ, ಮನುಷ್ಠನ ಹೊಲಗಳಿಗೆ ನೀರೊದಗಿಸಿ ಆ: ಮೂಲಕ 


ಕಾಂಡ-27 


786 ಕುರ್‌ಆನ್‌ ವ್ಯಾಖ್ಯಾನ 


J OER GA EA 
290121 وکا‎ 65 Eh 
ದೆ ದ್ರ ೨) SY وچ صَرُوا او‎ 0۴ YA ڑھ تب یرون پک‎ yi 


صیرہ 


5 2 کو‎ SS SG SES تعملی‎ ASV 

'| وہ‎ ಹಾಗೂ ಪರ್ವತಗಳು ಹಾರಾಡುವ ದಿನ ಅದು ಸಂಭವಿಸುವುದು? ಇಂದು ವಿನೋದಕ್ಕಾಗಿ 
"| ವಾಗ್ವಾದಗಳನ್ನು ನಡೆಸುವುದರಲ್ಲೇ ಮಗ್ಗರಾಗಿರುವ ಸತ್ಮಧಿಕ್ಕಾರಿಗಳಿಗೆ ಅಂದು ವಿನಾಶವಿದೆ? ಅವರನ್ನು 
1 ಡೂಡಿ ದೂಡಿ ನರಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು, ಅವರೊಡನೆ ಹೇಳಲಾಗುವುದು; "ಇದು 
ನೀವು ಸುಳ್ಳಾಗಿಸುತ್ತಿದ್ದ ನರಕಾಗ್ನಿಯೇ ಆಗಿದೆ. ಈಗ ಹೇಳಿರಿ-ಇದು ಮಾಟವೇ ಅಥವಾ ನಿಮಗೆ 
ತೋಚುವುದಿಲ್ಲವೇ?? ಇನ್ನು ಅದರೊಳೆಗೆ ಬಿದ್ದು ಕರಟಿ ಹೋಗಿರಿ. ನೀವು ಸಹಿಸಿದರೂ ಸಹಿಸದಿದ್ದರೂ 
ನಿಮ್ಮ ಮಟ್ಟಿಗೆ ಸಮಾನವಾಗಿದೆ. ನೀವು ಯಾವ ತರದ ಕರ್ಮವೆಸಗಿದ್ದಿರೋೇ ಅದೇ ತರದ ಪ್ರತಿಫಲವನ್ನು 
ನಿಮಗೆ ಕೊಡಲಾಗುತ್ತಿದೆ" ಎಂದು ಹೇಳಲಾಗುವುದು. 


ಅವನಿಗೆ ಆಹಾರ ನೀಡುವ ಏರ್ಪಾಟು ಮಾಡಿದ ದೇವನು ಮನುಷ್ಯನೊಡನೆ "ನೀನು ನನ್ನ ಆಹಾರವನ್ನು ತಿಂದು ಅದರ 
'ಯಣವನ್ನು ಹೇಗೆ ತೀರಿಸಿದೆ?' ಎಂದು ಕೇಳಲಿಕ್ಕಿಲ್ಲವೆಂದು ಭಾವಿಸುವವನು ಅಪ್ಪಟ ಮೂರ್ಬನೇ ಸರಿ. ಇದೇ ರೀತಿ ಈ 
ಸಮುದ್ರದ ಎದೆಯನ್ನು ಸೀಳುತ್ತಾ ನಾವೆಗಳನ್ನು ಚಲಾಯಿಸಲು ಬೇಕಾದ ಸಾಮರ್ಥ್ಯವನ್ನು ಮನುಷ್ಯನಿಗೆ ನೀಡಿದ ದೇವನು, 
ಎಂದೂ ಆತನೊಡನೆ ನೀನು ಸತ್ಯ ಮತ್ತು ನ್ಯಾಯದೊಂದಿಗೆ ಈ ನಾವೆಗಳನ್ನು ನಡೆಸಿದೆಯಾ ಅಥವಾ ಇವುಗಳನ್ನು 
ಜಗತ್ತಿನಲ್ಲಿ ದರೋಡೆ ಮಾಡಲು ASI ಎ ಪ್ರಶ್ನಿಸಲಾರನೆಂದು ಭಾವಿಸುವುದು ಅವಿವೇಕವಾಗಿದೆ. ಹಾಗೆಯೇ, 
ಯಾವ ಸರ್ವಶಕ್ತನ ಒಂದು ಸಣ್ಣ ಮಹಿಮೆಯು ಇಷ್ಟೊಂದು" ಭವ್ಯವಾದ ಸಮುದ್ರವನ್ನು ನಿರ್ಮಿಸಿತೋ ಆ ಸರ್ವಶಕ್ತನು 
ಮನುಷ್ಯನನ್ನು ಒಮ್ಮೆ ಸೃಷ್ಟಿಸಿದ ಬಳಿಕ ಮತ್ತೊಮ್ಮೆ ಸೃಷ್ಟಿಸಲು ಬಯಸಿದರೂ ಸೃಷ್ಟಿಸಲಾಗದಷ್ಟು ದುರ್ಬಲನಾಗಿ ಬಿಟ್ಟಿರುವ 
ನೆಂದು ಒಬ್ಬ ತಿಳಿಗೇಡಿ ಮಾತ್ರ ಕಲ್ಲಿಸಿಕೊಳ್ಳಬಲ್ಲನು. K 
7. 'ತಮೂರುಸ್ಸಮಾಉ ಮೌರಾ' ಎಂಬುದು ಮೂಲ ಪದಗಳು. ಅರಬೀ ಭಾಷೆಯಲ್ಲಿ ಬಭ್ರಮಣಕ್ಕೆ, ಕುದಿಯುವುದಕ್ಕೆ, 
ಕಂಪಿಸುವುದಕ್ಕೆ ಜೋಲಾಡುತ್ತ ನಡೆಯುವುದಕ್ಕೆ, ಪ್ರದಕ್ಸಿಣೆ ಬರುವುದಕ್ಕೆ ಮತ್ತು ಪದೇ ಪದೇ ಹಿಂದೆ ಮುಂದೆ ಚಲಿಸುವುದಕ್ಕೆ 
ಮೌರ್‌ ಎಂದು ಹೇಳಲಾಗುತ್ತದೆ. ಪುನರುತ್ನಾನ ದಿನ ಆಕಾಶದ ಅವಸ್ಥೆ ಹೇಗಿರುವುದೆಂಬ ಬಗ್ಗೆ ಈ ಪದಗಳನ್ನು ಬಳಸುವ 
ಮೂಲಕ- ಅಂದು, ನಭೋಮಂಡಲದ ವ್ಯವಸ್ಥೆಯು ಸಂಪೂರ್ಣ ಅಸ್ತವೃಸ್ತಗೊಳ್ಳುವುದು ಮತ್ತು ಅಕಾಶವನ್ನು ನೋಡುವವನಿಗೆ, 
ಯಾವಾಗಲೂ ಬಹಳ ಸ್ಥಿರವಾಗಿ ಒಂದೇ ಸ್ಲಿತಿಯಲ್ಲಿರುವಂತೆ ಕಾಣಿಸುತ್ತಿದ್ದ ಆಕಾಶದ ವ್ಯವಸ್ಥೆಯೇ ಕೆಟ್ಟಿದ್ದು ಎಲ್ಲೆಡೆ ಕೋಲಾಹಲ 
ವುಂಟಾಗಿರುವಂತೆ ಕಾಣಿಸುವುದು ಎಂಬ ಕಲ್ಪನೆಯನ್ನು ಮೂಡಿಸಲಾಗಿದೆ. 
8. ಅಂದರೆ- ಪರ್ವತಗಳನ್ನು ಭದ್ರವಾಗಿಟ್ಟಿರುವ ಭೂಮಿಯ ಬಿಗಿತವು ಸಡಿಲವಾಗಿ ಬಿಡುವುದು ಮತ್ತು ಪರ್ವತಗಳು 

ಮೂಲೋತ್ಪಾಟನೆಗೊಂಡು ಮೋಡಗಳಂತೆ ಗಾಳಿಯಲ್ಲಿ ಹಾರಾಡತೊಡಗುವುವು. 

| 9. ತಾಶ್ಸರ್ಯವೇನೆಂದರೆ- ಅವರು ಪ್ರವಾದಿವರ್ಯರ(ಸ) ಬಾಯಿಯಿಂದ, ಪುನರುತ್ಥಾನ, ಪರಲೋಕ,” ಸ್ವರ್ಗ, ನರಕಗಳ 
ವಾರ್ತೆಗಳನ್ನು. ಕೇಳಿ ಅವರನ್ನು ನಗೆಪಾಟಿಲಿಗೀಡು ಮಾಡುತ್ತಿದ್ದಾರೆ. ಅವುಗಳ ವಿಷಯದಲ್ಲಿ ಗಂಭೀರವಾಗಿ ವಿವೇಚಿಸುವುದನ್ನು 

:| ಚಿಟ್ಟು ತಮಾಷೆಯಾಗಿ ಪರಿಗಣಿಸಿ ಅವರನ್ನು ಗೇಲಿ ಮಾಡುತ್ತಾರೆ. ಪರಲೋಕದ ವಿಷಯವಾಗಿ ಅವರು ನಡೆಸುತ್ತಿರುವ 

x ಚರ್ಚೆಯ ಉದ್ದೆ €ಶ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಬೇಕೆಂಬುದಲ್ಲ. ಅವರ ಮಟ್ಟಿಗೆ ಅದು ಕೇವಲ ಮನರಂಜನೆಯ ಒಂದು 
ಆಟವಾಗಿದೆ. ನಿಜವಾಗಿ ತಾವು ಎಂತೆಹ ದುರ್ಗತಿಯೆಡೆಗೆ ಸಾಗುತ್ತಿದ್ದೇವೆ ಎಂಬ ಪ್ರಜ್ಞೆ ಅವರಿಗಿಲ್ಲ. 

| 10, ಆರ್ಥಾತ್‌- ಭೂಲೋಕ್ಸದಲ್ಲಿ ಪ್ರವಾದಿಗಳು ನಿಮಗೆ ನರಕದ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾಗ, ಇದೆಲ್ಲ ಬರಿಯ ಮಾತಿನ 

_ ಮೋಡಿಯಂದೂ' ನಮ್ಮನ್ನು 'ಮೂರ್ಯರನ್ನಾಗಿ ಮಾಡಲಾಗುತ್ತಿದೆಯೆಂದೂ ನೀವು ಹೇಳುತ್ತಿದ್ದ ರಿ ಈಗ ಹೇಳಿರಿ. ನಿಮ್ಮ 


ಕಾಂಡ-27 


52. ಅತ್ತೂರ್‌ 787 


SS ALG As big ACH LS‏ ك۵ 
Se STAAL SAE‏ 
ಮುತ್ತಕೀಗಳು" (ಧರ್ಮನಿಷ್ಮರು) ಅಲ್ಲಿ ಸ್ವರ್ಗೋದ್ಯಾನಗಳಲ್ಲಿಯೂ ಸುಖ-ಸೌಭಾಗ್ಮ‏ )17-28( 
ಗಳಲ್ಲಿಯೂ ಇರುವರು. ಅವರ ಪ್ರಭು ಅವರಿಗೆ ದಯಪಾಲಿಸಲಿರುವ ವಸ್ತುಗಳನ್ನು ಆಸ್ವದಿಸುತ್ತಿರುವರು‏ | 
ಮತ್ತು ಅವರ ಪ್ರಭು ಅವರನ್ನು ನರಕ ಯಾತನೆಯಿಂದ ರಕ್ಸಿಸಿಕೊಳ್ಳುವನು. "ನೀವು ಮಾಡುತ್ತಲಿದ್ದ‏ | 
ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ಉಣ್ಣಿರಿ ಮತ್ತು ಕುಡಿಯಿರಿ” (ಎಂದು ಅವರೊಡನೆ‏ 
ಹೇಳಲಾಗುವುದು). ಅವರು ಎದುರುಬದುರಾಗಿ ಇರಿಸಲಾಗಿರುವ ಪೀಠಗಳಲ್ಲಿ ದಿಂಬುಗಳಿಗೆ ಒರಗಿ‏ 


ಕುಳಿತಿರುವರು ಮತ್ತು ನಾವು ಸುಂದರ ನಯನಗಳುಳ್ಳೆ 'ಹೂರ್‌'ಗಳನ್ನು ಅವರಿಗೆ ವಿವಾಹ ಮಾಡಿ 


ಮುಂದೆಯೇ ಇರುವ ಈ ನರಕವು ಮಾತಿನ ಮೋಡಿಯೇ? ಅಥವಾ ನಿಜಕ್ಕೂ ನಿಮಗೆ ಈ ಹಿಂದೆ ತಿಳಿಸಲಾಗಿದ್ದ ನರಕಕ್ಕೇ ನೀವು 
ತಲುಪಿದ್ದೀರೆಂಬುದನ್ನು ನೀವು ಈಗಲೂ ನಿರಾಕರಿಸುತ್ತೀರಾ? 

11. ಅರ್ಥಾತ್‌- ಪ್ರವಾದಿಗಳು ಕೊಟ್ಟ ವಾರ್ತೆಯನ್ನು ನಂಬಿ ಭೂಲೋಕದಲ್ಲೇ ತಮ್ಮ ರಕ್ಟಣೆಗೆ ಬೇಕಾದ ಏರ್ಪಾಟುಗಳನ್ನು 
ಮಾಡಿಕೊಂಡವರು ಮತ್ತು ಮನುಷ್ಯನನ್ನು ನರಕಕ್ಕೆ ಯೋಗ್ಯನಾಗಿ ಮಾಡುವಂತಹ ಆಚಾರ- ವಿಚಾರಗಳಿಂದ ದೂರವಿದ್ದವರು. 

12. ಒಬ್ಬನ ಸ್ವರ್ಗ ಪ್ರವೇಶವನ್ನು ಪ್ರಸ್ತಾಪಿಸಿದ ಬಳಿಕ ಅವನನ್ನು ನರಕದಿಂದ ರಕ್ಸಿಸಲಾದ ವಿಷಯವನ್ನು ಪ್ರಸ್ತಾಪಿಸು 
ವುದು ಮೇಲ್ನೋಟಕ್ಕೆ ಅನಗತ್ಯವೆಂದು ತೋರುತ್ತದೆ. ಆದರೆ ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಈ ಎರಡು ವಿಷಯ 
ಗಳನ್ನು ಬೇರೆ ಬೇರೆಯಾಗಿ ಪ್ರಸ್ತಾಪಿಸಲಾಗಿದೆ. ಏಕೆಂದರೆ, ಒಬ್ಬನು ನರಕದಿಂದ ಪಾರಾಗಿ ಬಿಟ್ಟರೆ, ಅದುವೇ ಒಂದು ಮಹಾ 
ಅನುಗ್ರಹವಾಗಿದೆ. "ಅಲ್ಲಾಹನು ಅವರನ್ನು ನರಕ ಯಾತನೆಯಿಂದ ರಕ್ಷಿಸಿಕೊಳ್ಳುವನು”" ಎಂಬ ಮಾತು ಸೂಚಿಸುವುದೇನೆಂದರೆ- 
ಮಾನವನು ಅಲ್ಲಾಹನ ಕೃಪೆ ಮತ್ತು ಅನುಗ್ರಹದಿಂದ ಮಾತ್ರ ನರಕದಿಂದ ಪಾರಾಗಲು ಸಾಧ್ಯ. مہات‎ ಮಾನವ ದೌರ್ಬಲ್ಯಗಳು 
ಪ್ರತಿಯೊಬ್ಬನಲ್ಲೂ ಎಂತಹ ದೋಷಗಳನ್ನುಂಟು ಮಾಡಿ ಬಿಡುತ್ತವೆಂದರೆ, ಅವುಗಳನ್ನು ಅಲ್ಲಾಹನು ತನ್ನ ಔದಾರ್ಯದಿಂದ 
ಕಡೆಗಣಿಸದೆ ಅವನನ್ನು ಕಠಿಣ ವಿಚಾರಣೆಗೆ ಒಳಪಡಿಸಿ. ಬಿಟ್ಟರೆ ಅಲ್ಲಾಹನ ಹಿಡಿತದಿಂದ ಯಾರೂ ತಪ್ಪಿ ಹೋಗಲು ಸಾಧ್ಯವಿಲ್ಲ. 
ಆದುದರಿಂದ ಸ್ವರ್ಗ ಪ್ರವೇಶವು ಅಲ್ಲಾಹನ ಎಷ್ಟು ದೊಡ್ಡ ಅನುಗ್ರಹವೋ ನರಕದಿಂದ ಪಾರಾಗುವುದು ಕೂಡಾ ಅದಕ್ಕಿಂತ 
ಕಡಿಮೆಯಲ್ಲದ ಅನುಗ್ರಹವಾಗಿದೆ. 
| 13 ಇಲ್ಲಿ 'ಸಂತೋಷದಿಂದ' ಎಂಬ ಪದವು ಬಹಳ ವಿಶಾಲಾರ್ಥವನ್ನು ಹೊಂದಿದೆ. ಸ್ಪರ್ಗದಲ್ಲಿ ಮನುಷ್ಯನಿಗೆ 
ಸಿಗಲಿರುವ ಪ್ರತಿಯೊಂದು ವಸ್ತುವೂ ಯಾವುದೇ ಕಷ್ಟ, ಪರಿಶ್ರಮ ಇಲ್ಲದೆಯೇ ಸಿಗುವುದು. ಅದು ಮುಗಿಯುವ ಅಥವಾ 
ಕಡಿಮೆಯಾಗುವ ಭಯವೇ ಇರಲಾರದು. ಅದಕ್ಕಾಗಿ ಮಾನವನು ಏನೂ ಖರ್ಚು ಮಾಡಬೇಕಾಗಿಲ್ಲ. ಅದೆಲ್ಲವೂ ಅವನ 
ಮನಸ್ಸಿಗೆ ಮೆಚ್ಚುವಂತಹದ್ದೂ ಅವನು ಇಷ್ಟಪಡುವಂತಹದ್ದೂ ಆಗಿರುವುದು. ಎಷ್ಟು ಬೇಕೋ ಅಷ್ಟು. ಮತ್ತು ಯಾವಾಗ 
ಬೇಕೋ ಆಗ ಎಲ್ಲವನ್ನೂ ಅವನ ಮುಂದೆ ಹಾಜರುಪಡಿಸಲಾಗುವುದು. ಅಲ್ಲಿ ಅವನು, ಬೇಕಾದುದನ್ನು ಅಷೇಕ್ಲೆ ಪಡಲು 
ನಾಚಿಕೆ ಪಡುವಂತಹ ಒಬ್ಬ ಅತಿಥಿಯ ರೂಪದಲ್ಲಿ ಇರಲಾರನು. ಎಲ್ಲವೂ ಅವನ ಗತ ಕರ್ಮಗಳ ಪ್ರತಿಫಲ ಮತ್ತು 
ಗಳಿಕೆಯಾಗಿರುವುದು. ಅಲ್ಲಿ ಸಿಗುವ ಆಹಾರ ವಸ್ತುಗಳ ಸೇವನೆಯಿಂದ ಯಾವುದಾದರೂ ಕಾಯಿಲೆಯುಂಟಾಗುವ ಭಯವಿರ 
ಲಾರದು. ಅವುಗಳ ಸೇವನೆಯು ಹಸಿವನ್ನು ನೀಗಿಸಲಿಕ್ಕೋ ಬದುಕಲಿಕ್ಕೋ ಆಗಿರಲಾರದು. ಅದು ಕೇವಲ ರಸಾಸ್ವಾದನೆಗಾಗಿ 
ರುವುದು. ಮನುಷ್ಯನು ಎಷ್ಟು ರಸವನ್ನು ಅದರಿಂದ ಆಸ್ಟಾದಿಸ ಬಯಸುವನೋ ಅಷ್ಟನ್ನೂ ಆಸ್ವದಿಸಲು ಅವನಿಗೆ ಸಾಧ್ಯ 
ವಾಗುವುದು. ಅದರಿಂದ ಏನೂ ಅಜೀರ್ಣವುಂಟಾಗದು. ಆ ಆಹಾರವು ಯಾವುದೇ ಬಗೆಯ ಮಾಲಿನ್ಯವನ್ನು ಹುಟ್ಟಿಸುವಂತಹ 
ದ್ವಾಗಿರಲಾರದು. ಆದುದರಿಂದ ಸ್ವರ್ಗದಲ್ಲಿ 'ಸಂತೋಷದಿಂದ' ತಿನ್ನುವುದು, ಕುಡಿಯುವುದು ಎಂಬುದಕ್ಕಿರುವ ಅರ್ಥವು 
ಭೂಮಿಯಲ್ಲಿ 'ಸಂತೋಷದಿಂದ' ತಿನ್ನುವುದು ಅಥವಾ ಕುಡಿಯುವುದು ಎಂಬುದಕ್ಕಿರುವ ಅರ್ಥಕ್ಕಿಂತ ಎಷ್ಟೋ ಪಾಲು 
ಅಧಿಕ ವಿಶಾಲವೂ ಉನ್ನತವೂ ಆಗಿದೆ. 


ಕಾಂಡ-27 


78 ಕುರ್‌ಆನ್‌ ವ್ಯಾಖ್ಯಾನ 


PL DANE SSS ep EN ola SS اتيعتیم‎ 


ಗೆ ےچھ‎ 


GS ASL CISL i “ಹೆ ಹ 


PTI مرو سے سے وہ سے وس ساس سک‎ 
GLE SG INSEE ون ہا‎ SA Ter 
ಕೊಡುವೆವು. ಸತ್ಯವಿಶ್ವಾಸಿಗಳನ್ನೂ ವಿಶ್ವಾಸದ ಯಾವ ಮಟ್ಟದಲ್ಲಾದರೂ ಅವರನ್ನು ಅನುಸರಿಸಿದ ಅವರ 
ಸ೦ತಾನಗಳನ್ನೂ ನಾವು ಸ್ವರ್ಗದಲ್ಲಿ ಅವರೊಂದಿಗೆ ಸೇರಿಸುವೆವು ಮತ್ತು ಅವರ ಕರ್ಮದಲ್ಲೇನೂ 
ಅವರಿಗೆ ಕೊರತೆ ಮಾಡಲಾರೆವು. ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಾಗಿದ್ದಾನೆ.!" ನಾವು 
ಅವರಿಗೆ ಎಲ್ಲ ತರದ ಫಲವನ್ನೂ ಮಾಂಸವನ್ನೂ ಅವರ ಮನಸ್ಸು ಇಷ್ಟಪಡುವಂತಹದೆಲ್ಲವನ್ನೂ 


14. ವಿವರಣೆಗಾಗಿ ನೋಡಿರಿ. ಸೂರಃ ಅಸ್ಸಾಪ್ಯಾತ್‌: ಟಿಪ್ಪಣಿ 28, 29 ಮತ್ತು ಅದ್ದುಖಾನ್‌: 42. 

15. ಈ ವಿಷಯವು ಸೂರಃ ಅರ್ರಲ್‌ದ್‌ನ 23 ಮತ್ತು ಸೂರಃ ಮೂಮಿನ್‌ನ 8ನೆಯ ಸೂಕ್ತಗಳಲ್ಲೂ ಬಂದಿದೆ. 
ಆದರೆ ಇಲ್ಲಿ ಆ ಎರಡು ಸ್ಥಾನಗಳಿಗಿಂತಲೂ ಹೆಚ್ಚಿನ ಒಂದು ಸುವಾರ್ತೆಯನ್ನು ನೀಡಲಾಗಿದೆ. ಅದಾವುದೆಂದರೆ- ಮಕ್ಕಳು 
ಯಾವುದಾದರೂ ಮಟ್ಟಿದ ಸತ್ಯವಿಶ್ವಾಸದೊಂದಿಗೆ ತಮ್ಮ ಹಿರಿಯರ ಪಾದ ಪಥದಲ್ಲಿ ನಡೆದಿದ್ದರೆ, ಅವರು ತಮ್ಮ ಕರ್ಮಗಳ 
ದೃಷ್ಟಿಯಿಂದ ಹಿರಿಯರಿಗೆ ಅವರ ಅತ್ಕುನ್ನತ ಮಟ್ಟಿದ ಈಮಾನಿನ ಫಲವಾಗಿ ಸಿಗುವಂತಹ ಸ್ಥಾನಮಾನಗಳಿಗೆ ಅರ್ಪರಲ್ಲದೆ 
ಹೋದರೂ ಈ ಮಕ್ಕಳನ್ನು ತಮ್ಮ ಹಿರಿಯರೊಂದಿಗೆ ಸೇರಿಸಿ ಬಿಡಲಾಗುವುದು. ಅವರನ್ನು ಸ್ವರ್ಗದಲ್ಲಿ ಒಂದೇ ಕಡೆ 
ಇರಿಸಲಾಗುವುದು. ಇನ್ನಷ್ಟು ಸಂತೃಪ್ತಿಯನ್ನುಂಟು ಮಾಡಲಿಕ್ಕಾಗಿ, ಮಕ್ಕಳೊಡನೆ ಸೇರಿಸಲಿಕ್ಕಾಗಿ ಹಿರಿಯರ ಸ್ಥಾನಮಾನಗಳನ್ನು 
ತಗ್ಗಿಸುವ ಬದಲು "ಮಕ್ಕಳ ಸ್ಥಾನವನ್ನು ವರ್ಧಿಸಿ ಅವರನ್ನು ಮೇಲಕ್ಕೆ ಒಯ್ಯಲಾಗುವುದೆಂದು ಹೇಳಲಾಗಿದೆ. 

16. ಇಲ್ಲಿ 'ಅಡವು' ಎಂಬ ರೂಪಷಕಾಲಂಕಾರವು ಅತ್ಯಂತ ಅರ್ಥಗರ್ಭಿತವಾಗಿದೆ. ಅಲ್ಲಾಹನು ಮಾನವನಿಗೆ 
ಒದಗಿಸಿರುವ ಸಾಧನಾನುಕೂಲತೆಗಳೂ ಶಕ್ತಿ ಸಾಮರ್ಥ್ಯಗಳೂ ಅರ್ಹತೆಗಳೂ- ಮಾಲಕನು ತನ್ನ ದಾಸನಿಗೆ ಭೂಲೋಕದಲ್ಲಿ 
ಕೊಟ್ಟಿರುವ ಸಾಲಗಳಾಗಿವೆ. ಈ ಸಾಲಕ್ಕೆ ಜಾಮೂನಿನ ರೂಪದಲ್ಲಿ ದಾಸನ ಜೀವವು ಮಾಲಕನಲ್ಲಿ ಅಡವಿನ ರೂಪೆ 
ದಲ್ಲಿದೆ. ದಾಸನು ಈ ಸಾಧನಾನುಕೂಲಗಳನ್ನೂ ಶಕ್ತಿ ಸಾಮರ್ಥ್ಯಗಳನ್ನೂ ಅಧಿಕಾರಗಳನ್ನೂ ಸರಿಯಾದ ರೀತಿಯಲ್ಲಿ 
ಉಪಯೋಗಿಸಿ ಈ ಅಡವಿನ ಸಾಲವನ್ನು ತೀರಿಸಬೇಕು. ಅರ್ಥಾತ್‌ ತನ್ನನ್ನು ತಾನೇ ಬಿಡಿಸಲಿಕ್ಕೆ ಬೇಕಾದ ಪುಣ್ಯಗಳನ್ನು 
ಗಳಿಸಿ ತಂದರೆ ಅದನ್ನು ಬಿಡಿಸಿಕೊಳ್ಳಬಲ್ಲನು ಅನ್ಯಥಾ ಅದನ್ನು ಜಪ್ತಿ ಮಾಡಲಾಗುವುದು. ಅಂದರೆ, ಸಾಲ ತೀರಿಸದೆ 
ಅಡವಿಟ್ಟ ವಸ್ತುವನ್ನು ಬಿಡಿಸಲು ಸಾಧ್ಯವಿಲ್ಲದಿರುವಂತೆಯೇ ಕಡ್ಡಾಯ ಕರ್ಮಗಳನ್ನು ಪಾಲಿಸದೆ ಯಾರೂ ತನ್ನನ್ನು ಅಲ್ಲಾಹನ 
ಹಿಡಿತದಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಮಕ್ಕಳು ಸಜ್ಜನರಲ್ಲದಿದ್ದರೆ ಹಿರಿಯರ ಸಜ್ಜನಿಕೆಯು ಅವರನ್ನು ಅಡನಿನಿಂದ 
ಬಿಡುಗಡೆಗೊಳಿಸಲಾರದು. 

17 ಈ ಸೂಕ್ತದಲ್ಲಿ ಸ್ವರ್ಗವಾಸಿಗಳಿಗೆ ಎಲ್ಲ ವಿಧಡ ಮಾಂಸವನ್ನು ಮುಕ್ತವಾಗಿ ಕೊಡುವುದರ ಪ್ರಸ್ತಾಪವಿದೆ. 
ಸೂರಃ ಅಲ್‌ ವಾಕಿಅದ 21ನೆಯ ಸೂಕ್ತದಲ್ಲಿ ಪಕ್ಸಿಗಳ ಮಾಂಸದೊಂದಿಗೆ ಅವರನ್ನು ಸತ್ಯರಿಸಲಾಗುವುದು ಎಂದಿದೆ. ಈ 
ಮಾಂಸವು ಯಾವ ತರದ್ದೆಂದು ಖಚಿತವಾಗಿ ಹೇಳಲು ನಮ್ಮಿಂದ ಸಾಧ್ಯವಾಗದು. ಆದರೆ, ಪವಿತ್ರ ಕುರ್‌ಅನಿನ ಕೆಲವು 
ವಿಶದೀಕರಣಗಳ ಮತ್ತು ಕೆಲವು ಹದೀಸ್‌ಗಳ ಪ್ರಕಾರ, ಸ್ಪರ್ಗದ ಹಾಲು, ಜೇನು ಮತ್ತು ಮದಿರೆಯು ಚಿಲುಮೆಗಳಿಂದ 
ಹೊರಡುವುವು ಮತ್ತು ಕಾಲುವೆಗಳಲ್ಲಿ ಹೆರಿಯುವುವು. ಇದರಿಂದ, ಸ್ವರ್ಗದ ಮಾಂಸವು ಕೂಡ ಪ್ರಾಣಿಗಳನ್ನು ಚೂರಿ ಹಾಕಿ 
ಪಡೆದ ಮಾಂಸವಾಗಿರಲಾರದೆಂದೂ ಇದೂ 'ಸ್ವಾಭಾವಿಕವಾದ ಮಾಂಸವಾಗಿರಬಹುದೆಂದೂ ಊಹಿಸಿಕೊಳ್ಳಲು ಸಾಧ್ಯವಿದೆ. 
ಭೂಮಿಯಲ್ಲಿರುವ ಭೌತಿಕ ಪದಾರ್ಥಗಳಿಂದ ನೇರವಾಗಿ, ಹಾಲು ಜೇನು ಮತ್ತು ಮದಿರೆಯನ್ನು ಹುಟ್ಟಿಸಬಲ್ಲ ಅಲ್ಲಾಹನು 
ತನ್ನ ಮಹಿಮಾ ಬಲದಿಂದ ಆ ಭೌತಿಕ ಪದಾರ್ಥಗಳಿಂದಲೇ ಪ್ರಾಣಿಗಳಿಂದ ಸಿಗುವ ಮಾಂಸಕ್ಕಿಂತಲೂ ಎಷ್ಟೋ ಹೆಚ್ಚು 
ರುಚಿಕರವಾದ ಮಾಂಸವನ್ನುಂಟು ಮಾಡಲಿಕ್ಕೂ ಖಂಡಿತ ಸಮರ್ಥನಾಗಿದ್ದಾನೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ. ಸೂರಃ 
ಅಸ್ಸಾಪ್ಸಾತ್‌; ಟ-25, ಮುಹಮ್ಮದ್‌: ಟಿ-21ರಿಂದ 23). 


ಕಾಂಡ-27 


52. ಅತ್ತೂರ್‌ 789 


ಜಯದ ರಟ ೪0 نان کیٹ‎ 
ಧರಮ ಧಂಯೂಪಿ ರತ 16ا گا‎ 


AGIAN SS کا من بن‎ Hs 

Rr 4 SHE IESE NS ph I رنشمت‎ 
ಧಾರಾಳವಾಗಿ ಕೊಡುತ್ತಲೇ ಇರುವೆವು. ಅವರು ಪರಸ್ಪರರಿಂದ ಪಾನಪಾತ್ರೆಗಳನ್ನು ತೆಗೆದುಕೊಳ್ಳುವರು. 
ಅಸಂಬದ್ದ ಮಾತಾಗಲಿ, ದುರ್ನಡೆಯಾಗಲಿ ಅವರಲ್ಲಿರಲಾರದು.? ಅವರಿಗಾಗಿಯೇ (ಅವರ ಸೇವೆಗಾಗಿಯೆಲ 
ಮೊಸಲಿರುವ ಬಾಲಕರು ಅವರ ಸೇವೆಗಾಗಿ ಧಾವಿಸುತ್ತಿರುವರು.” ಅವರು ಬಚ್ಚಿಟ್ಟ ಮುತ್ತಿನಂತೆ ಸುಂದರ 
ರಾಗಿರುವರು. ಈ ಜನರು ಪರಸ್ಪರರೊಡನೆ (ಭೂಲೋಕದಲ್ಲಿ ಗತಿಸಿದ) ಪರಿಸ್ತಿತಿಗಳನ್ನು ವಿಚಾರಿಸುವರು. 
ಅವರು ಹೇಳುವರು; ನಾವು ಹಿಂದೆ ನಮ್ಮ ಮನೆಯವರ ನಡುವೆ ಹೆದರುತ್ತ ಜೀವನ ನಡೆಸುತ್ತಿದ್ದೆವು.” 
ಕೊನೆಗೆ ಅಲ್ಲಾಹನು ನಮ್ಮ ಮೇಲೆ ಅನುಗ್ರಹ ತೋರಿದನು ಮತ್ತು ಸುಟ್ಟು ಹಾಕುವಂತಹ ಗಾಳಿಯ 
ಯಾತನೆಯಿಂದ ನಮ್ಮನ್ನು ರಕ್ಷಿಸಿ ಬಿಟ್ಟನು. ನಾವು ಗತ ಜೀವನದಲ್ಲಿ ಅವನನ್ನೇ ಪ್ರಾರ್ಥಿಸುತ್ತಿದ್ದೆವು. 
ಅವನು ನಿಜಕ್ಕೂ ಮಹಾ ಉಪಕಾರಿಯೂ ಕರುಣಾನಿಧಿಯೂ ಆಗಿರುವನು. 

(29) ಆದುದರಿಂದ ಸಂದೇಶವಾಹಕರ ನೀವು ಉಪದೇಶ ಮಾಡುತ್ತ ಹೋಗಿರಿ. ನಿಮ್ಮ ಪ್ರಭುವಿನ 
ಅನುಗ್ರಹದಿಂದ, ನೀವು ಮಾಟಗಾರನೂ ಅಲ್ಲ ಹುಚ್ಚನೂ ಅಲ್ಲ.” 


18. ಅರ್ಥಾತ್‌- ಆ ಮದಿರೆಯು ಅಮಲನ್ನುಂಟು ಮಾಡುವಂತಹದ್ದಾಗಿರಲಾರದು. ಅದನ್ನು ಕುಡಿದವನು ಇಹಲೋಕದ 
ಕುಡುಕನಂತೆ ಮತ್ತನಾಗಿ ಬಾಯಿಗೆ ಬಂದಂತೆ ಒದರಲಾರನು, ಬಯ್ಮಲಾರನು ಅಥವಾ ಅಶ್ಲೀಲ ಕಾರ್ಯಗಳನ್ನು ಮಾಡಲಾರನು. 
(ಹೆಚ್ಚಿನ ವಿವರಣೆಯನ್ನು ಸೂರಃ ಅಸ್ಸಾಪ್ಟಾತ್‌ನ 27ನೆಯ ಟಿಪ್ಪಣಿಯಲ್ಲಿ ನೋಡಿರಿ). 

19. ಇಲ್ಲಿರುವ ಒಂದು ಗಮನಾರ್ಹ ಅಂಶವೇನೆಂದರೆ, ಇಲ್ಲಿ 'ಗಿಲ್ಮಾನುಹುಮ್‌' ಎಂದು ಹೇಳದೆ, 'ಗಿಲ್ಮಾನುಲ್ಲಹುಮ್‌” 
ಎನ್ನಲಾಗಿದೆ. 'ಗಿಲ್‌ಮಾನುಹುಮ್‌' ಎಂದಿರುತ್ತಿದ್ದರೆ ಭೂಲೋಕದಲ್ಲಿದ್ದ ಅವರ ಸೇವಕರನ್ನೇ ಅಲ್ಲಿ ಅವರ ಸೇವಕರಾಗಿ 
ಮಾಡಲಾಗುವುದೆಂದು ಸಂಶಯಿಸಬಹುದಾಗಿತ್ತು. 'ಗಿಲ್ಮಾನುಲ್ಲಹುಮ್‌' ಎಂದು ಹೇಳಿ ಈ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ 
ಮಾಡಲಾಗಿದೆ. ಆ ಬಾಲಕರು ಸ್ವರ್ಗದಲ್ಲಿ ಅವರ ಸೇವೆ ಮಾಡಲಿಕ್ಕಾಗಿಯೇ ಕಾದಿರಿಸಲ್ಪಟ್ಟವರಾಗಿರುವರೆಂಬುದನ್ನು ಈ ಪದವು 
ಸ್ಪಷ್ಟಪಡಿಸುತ್ತದೆ. (ಹೆಚ್ಚಿನ ವಿವರಣೆಗಳನ್ನು ಸೂರಃ ಅಸ್ಸಾಪ್ಸಾತ್‌ನ 26ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

20. ಅರ್ಥಾತ್‌- ನಾವು ಅಲ್ಲಿ ಸುಖಾಸಕ್ತರಾಗಿ ಭೋಗ ವಿಲಾಸಗಳಲ್ಲಿ ಮೈಮರೆತು ನಮ್ಮ ಜೀವನವನ್ನು ಸಾಗಿಸುತ್ತಿರಲಿಲ್ಲ. 
ಅಲ್ಲಾಹನ ಬಳಿ ನಮ್ಮನ್ನು ಶಿಕ್ಷಾರ್ಹರಾಗಿ ಮಾಡುವ ಯಾವುದಾದರೂ ತಪ್ಪು ನಮ್ಮಿಂದ ಸಂಭವಿಸುವುದೋ ಎಂದು ನಾವು 
ಸದಾ ಹೆದರುತ್ತಿದ್ದೆವು. ಇಲ್ಲಿ ವಿಶೇಷವಾಗಿ ತಮ್ಮ ಮನೆಯವರ ಮಧ್ಯೆ ಭಯಭಕ್ತಿಯಿಂದ ಜೀವನ ಸಾಗಿಸಿದವರ ಬಗ್ಗೆ 
ಪ್ರಸ್ತಾಪಿಸಲು ಕಾರಣವೇನೆಂದರೆ-ಸಾಮಾನ್ಮವಾಗಿ ಮನುಷ್ಯನು ಅತಿ ಹೆಚ್ಚು ಪಾಪ ಕೃತ್ಯಗಳು ಮಾಡುವುದು ತನ್ನ ಮಡದಿ ಮಕ್ಕಳಿಗೆ 
ಸುಖ ಸಂಪತ್ತುಗಳನ್ನೊದಗಿಸಲಿಕ್ಕಾಗಿ ಮತ್ತು ಅವರ ಲೌಕಿಕ ಬದುಕನ್ನು ಬೆಳಗಿಸಲಿಕ್ಕಾಗಿ. 

21. ಮೂಲದಲ್ಲಿ 'ಸಮೂಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ಅತಿ ಬಿಸಿಯಾದ ಗಾಳಿ ಎಂದಾಗಿದೆ. 
ಇಲ್ಲಿ ಇದರ ತಾತ್ಸರ್ಯ-ನರಕದಿಂದ ಹೊರಡುತ್ತಿರುವ ಜ್ವಾಲೆಗಳು ಮತ್ತು ಸುಡುಗಾಳಿ ಎಂದಾಗಿದೆ. 

22. ಪರಲೋಕದ ಚಿತ್ರವನ್ನು ಮುಂದಿಟ್ಟ ಬಳಿಕ ಇದೀಗ ಉಪನ್ಮಾಸದ ದಿಕ್ಕು ಪ್ರವಾದಿವರ್ಯರ(ಸ) ಸಂದೇಶದ ವಿರುದ್ಧ 
ಮಕ್ಕಾದ ಸತ್ಯನಿಷೇಧಿಗಳು ತೋರುತ್ತಿದ್ದಂತಹ ಹಟಮಾರಿತನದೆಡೆಗೆ ತಿರುಗುತ್ತಿದೆ. ಮೇಲ್ನೋಟಕ್ಕೆ ಇಲ್ಲಿ ಪ್ರವಾದಿವರ್ಯರನ್ನು(ಸು 


ಕಾಲಡ-27 


790 ಕುರ್‌ಆನ್‌ ವ್ಯಾಖ್ಯಾನ 


سو BAST BT AG ul EC EE‏ کک وو 
Sad‏ ترنصوا وا معکو بین TAL ti‏ 
ضر BEd‏ سر زوس یکر PSN MEISEL on‏ رر 
SELL IKE SAFES AA‏ 
“ ھ پا ھ CRNA BELO BG‏ 
SAE Mo SE IIE Si‏ عبر شی ام مم REN‏ 
ಇವನು ಕವಿ, ಇವನ ವಿಷಯದಲ್ಲಿ ನಾವು ಕಾಲಚಕ್ರ ಉರುಳುವುದನ್ನು ಕಾಯುತ್ತಿದ್ದೇವೆಂದು‏ )30-32( 
ಇವರು ಹೇಳುತ್ತಿರುವರೇ?3 ಸರಿ, ನೀವು ಕಾಯುತ್ತಲೇ ಇರಿ, ನಿಮ್ಮ ಜೊತೆ ನಾನೂ ಕಾಯುತ್ತೇನೆ ಎಂದು‏ 
ಹೇಳಿರಿ. ಇವರ ಬುದ್ದಿಯು ಇವರಿಗೆ ಇಂತಹದೇ ಮಾತುಗಳನ್ನಾಡಲು ಹೇಳುತ್ತಿದೆಯೇ? ಅಥವಾ ಇವರು‏ 
ನಿಜವಾಗಿ ವಿದ್ರೋಹದಲ್ಲಿ ಮಿತಿ ಮೊರಿರುವ ಜನರಾಗಿರುವರೇ?3‏ 
ಇವನು ಕುರ್‌ಆನನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆಯೇ? ವಾಸ್ತವದಲ್ಲಿ‏ )33-34( 
ಇವರು ಸತ್ಮವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ಇವರು ಸತ ಹೇಳುವವರಾಗಿದ್ದರೆ ಇದೇ ಮಟ್ಟದ‏ 
ಒಂದು ವಾಣಿಯನ್ನು ಇವರು ರಚಿಸಿ ತರಲಿ.”‏ 


ಅಭಿಸಂಬೋಧಿಸಿದ್ದರೂ ವಾಸ್ತವದಲ್ಲಿ ಅವರ ಮೂಲಕ ಈ ವಿಷಯಗಳನ್ನು ಮಕ್ಕಾದ ಸತ್ಕನಿಷೇಧಿಗಳಿಗೆ ತಿಳಿಸಲು ಉದ್ದೇಶಿಸ 
ಲಾಗಿದೆ. ಪ್ರವಾದಿವರ್ಯರು(ಸ) ತಮ್ಮ ಸಂದೇಶವನ್ನು ಮತ್ತು ದೇವವಾಣಿಯನ್ನು ಅವರ ಮುಂದಿಟ್ಟಾಗ ಅವರ ಧಾರ್ಮಿಕ 
ಮುಖಂಡರು, ಸರದಾರರು ಮತ್ತು ಪುಂಡ ಪೋಕರಿಗಳು ಸ್ವತಃ ಆ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲು ತಯಾರಿರಲಿಲ್ಲ, 
ಅಲ್ಲದೆ ಸಾರ್ವಜನಿಕರು ಆ ಕಡೆ ಗಮನ ಹರಿಸುವುದು ಕೂಡಾ ಅವರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವರು ಒಮ್ಮೆ 
ಪ್ರವಾದಿವರ್ಯರನ್ನು(ಸು) ಮಾಟಗಾರನೆಂದು ಕರೆದರೆ, ಇನ್ನೊಮ್ಮೆ ಹುಚ್ಚನೆಂದು, ಮತ್ತೊಮ್ಮೆ ಕವಿಯೆಂದು ಕರೆಯುತ್ತಿದ್ದರು. 
ಈ ಕುರಿತು "ಓ ಸಂದೇಶವಾಹಕರೇ ವಾಸ್ತವಕತೆಯು ಅಧ್ಯಾಯದ ಆರಂಭದಿಂದ ಇಲ್ಲಿಯವರೆಗೆ ಹೇಳಿದುದೇ ಆಗಿದೆ. 
ಇಷ್ಟಾಗಿಯೂ ಇವರು ನಿಮ್ಮನ್ನು ಮಾಟಗಾರನೆಂದೂ ಹುಚ್ಚನೆಂದೂ ಹೇಳುತ್ತಿರುವರಾದರೆ, ಇದನ್ನೆಲ್ಲ ಲೆಕ್ಕಿಸಬೇಡಿರಿ. 
ದೇವದಾಸರನ್ನು ಅನಾಸ್ಟೆಯಿಂದ ಎಚ್ಚರಿಸಿ, ವಾಸ್ತವಿಕತೆಯನ್ನು ಬೋಧಿಸುವ ಕಾರ್ಯವನ್ನು ಮುಂದುವರಿಸುತ್ತಲೇ ಹೋಗಿರಿ. 
ಏಕೆಂದರೆ, ದೇವಾನುಗ್ರಹದಿಂದ ನೀವು ಮಾಟಗಾರನೂ ಅಲ್ಲ ಹುಚ್ಚನೂ ಅಲ್ಲ" ಎಂದು ಹೇಳಲಾಗಿದೆ. 

23. ಅರ್ಥಾತ್‌- ಈ ವ್ಯಕ್ತಿಯ ಮೇಲೆ ಏನಾದರೊಂದು ವಿಪತ್ತು ಎರಗಬೇಕು ಮತ್ತು ನಾವು ಹೇಗಾದರೂ ಇವರಿಂದ 
ಪಾರಾಗಬೇಕೆಂದು ಕಾಯುತ್ತಿದ್ದೇವೆ. 

24, ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. 1. ನಿಮ್ಮ ಈ ಆಶೆ ಈಡೇರುತ್ತದೋ ಇಲ್ಲವೋ ಎಂಬುದನ್ನು ನಾನೂ 
ನೋಡಿಕೊಳ್ಳುತ್ತೇನೆ. 2. ಕೆಟ್ಟ ಕಾಲ ನಿಮಗೆ ಬರುತ್ತದೋ ಅಥವಾ ನನಗೆ “ಬರುತ್ತದೋ ಎಂಬುದನ್ನು ನಾನೂ ಕಾದು ನೋಡುತ್ತೇನೆ. 

25. ಈ ಸಂಕ್ಸಿಪ್ತ ವಾಕ್ಕಗಳಲ್ಲಿ ವಿರೋಧಿಗಳ ಕುಪ್ರಜಾರದ ಪೊಳ್ಳುತನವನ್ನು ಬಯಲಿಗೆಳೆಯಲಾಗಿದೆ. ವಾದದ 
ತಾತ್ಸರ್ಯವೇನೆಂದರೆ-. ಕುರೈಶರ ಈ ಸರದಾರರು ಮತ್ತು ಧಾರ್ಮಿಕ ಮುಖಂಡರು ತಾವು ಮಹಾಬುದ್ದಿವ೦ತರೆಂದು ಮೆರೆಯುತ್ತಾರೆ. 
ಆದರೆ ಅವರ ಬುದ್ಧಿವಂತಿಕೆಯು ಕವಿಯಲ್ಲದವನನ್ನು ಕವಿಯೆಂದು ಕರೆಯಲು, ಇಡೀ ಜನಾಂಗದವರಿಗೆ ವಿವೇಕವಂತನೆಂದು 
ಪರಿಚಿತನಾಗಿರುವ ವ್ಯಕ್ತಿಯನ್ನು. ಹುಚ್ಚನೆಂದು ಕರೆಯಲು ಮತ್ತು ಮಾಟ ಮಂತ್ರಗಳೊಂದಿಗೆ ದೂರದ ಸಂಬಂಧ ಕೂಡಾ ಇಲ್ಲದ 
ವ್ಯಕ್ತಿಯನ್ನು ಮಾಟಗಾರನೆಂದು ಕರೆಯಲು ಕಲಿಸುತ್ತದೆಯೇ? ಇವರು ಬುದ್ದಿಯ ಆಧಾರದಲ್ಲಿ ಶತೀರ್ಮಾನಿಸುವವರಾಗಿದ್ದರೆ 
ಯಾವುದಾದರೂ ಒಂದು ತೀರ್ಮಾನವನ್ನು ಮಾತ್ರ ಮಾಡುತ್ತಿದ್ದರು. ಏಕ ಕಾಲದಲ್ಲಿ ಅನೇಕ ತದ್ದಿರುದ್ದ ತೀರ್ಮಾನಗಳನ್ನು 
ಕೈಗೊಳ್ಳುತ್ತಿರಲಿಲ್ಲ. ಒಬ್ಬನು ಏಕಕಾಲದಲ್ಲಿ ಕವಿಯೂ ಹುಚ್ಚನೂ ಮಾಟಗಾರನೂ ಆಗಿರಲು ಹೇಗೆ ತಾನೆ ಸಾಧ್ಯ? (ಹೆಚ್ಚನ 
ವಿವರಣೆಗೆ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ: ಸೂರಃ ಅಲ್‌ರಾಫ್‌: 144, ಯೂನುಸ್‌: بد‎ ಬನೀ ಇಸ್ರಾಈಲ್‌: 53, 54, 
ಅಶ್ಕುಅರಾ: 130,.131, 140, 142, 143, 144) 

26. ಇನ್ನೊ೦ದು ರೀತಿಯಲ್ಲಿ ಇದರ ಅರ್ಥವೇನೆಂದರೆ- ಕುರೈಶರ ಪೈಕಿ ಯಾರು, ಪವಿತ್ರ ಕುರ್‌ಆನನ್ನು ಪ್ರವಾದಿ 
ವರ್ಯರ(ಸ) ಸ್ವಂತ ಕೃತಿಯೆಂದು ಹೇಳುತ್ತಿರುವರೋ ಸತಃ ಅವರ ಮನಸ್ಸಿಗೆ ಇದು ಪ್ರವಾದಿಯ(ಸ) ಸ್ವಂತ ಕೃತಿಯಾಗಿರಲು 


ಕಾಂಡ-27 


52. ಅತ್ತೂರ್‌ 791 


ಸಾಧ್ಯವಿಲ್ಲವೆಂಬುದು ತಿಳಿದಿದೆ. ಕುರ್‌ಆನನ್ನು ಪ್ರವಾದಿವರ್ಯರ(ಸ) ಸ್ವಂತ ಕೃತಿಯೆನ್ನುವವರು ವಾಸ್ತವದಲ್ಲಿ ಸತ್ಯವಿಶ್ವಾಸ 
ಸ್ವೀಕರಿಸಲು ಇಚ್ಛಿಸುತ್ತಿಲ್ಲ. ಆದ್ದರಿಂದ ತರತರದ ಸುಳ್ಳು ನೆಪಗಳನ್ನು ಸೃಷ್ಟಿಸಿ ಹೇಳುತ್ತಿದ್ದಾರೆ ಎಂಬುದೇ ವಾಸ್ತವಿಕತೆಯಾಗಿದೆ. 
ಇದು ಕೂಡಾ ಅಂತಹುದೇ ಒಂದು ನೆಪವಾಗಿದೆ. (ಹೆಚ್ಚಿನ' ವಿವರಣೆಯನ್ನು ಸೂರಃ ಯೂನುಸ್‌: 21, ಅಲ್‌ ಫ್ರುರ್ಕಾನ್‌: 12, 
ಅಲ್‌ ಕಸಸ್‌: 64, ಅಲ್‌ ಅಂಕಬೂತ್‌: 88, 89, مات‎ 1ರಿಂದ 4, ಹಾಮೊಮ್‌ :وہ‎ 54 ಮತ್ತು ಅಲ್‌ ಅಹ್‌ಕಾಫ್‌ನ 
8ರಿಂದ 10ರ ವರೆಗಿನ ಟಿಪ್ಪಣಿಗಳಲ್ಲಿ ನೋಡಬಹುದು.) 

27. ನೀವು ಇದನ್ನು ಮಾನವವಾಣಿ ಎನ್ನುತ್ತೀರಾದರೆ ಈ ಮಟ್ಟದ ಮಾನವ ನಿರ್ಮಿತ ಕೃತಿ ಬೇರೆಲ್ಲಾದರೂ ಇದ್ದರೆ ತಂದು 
ತೋರಿಸಿರಿ. ಈ ಪಂಥಾಹ್ವಾನವನ್ನು ಕುರೈಶರಿಗೆ ಮಾತ್ರವಲ್ಲ ಅಖಿಲ ಜಗತ್ತಿನ ಸತ್ಯನಿಷೇಧಿಗಳಿಗೆ ಪ್ರಪ್ರಥಮವಾಗಿ ಈ ಸೂಕ್ತದಲ್ಲಿ 
ಕೊಡಲಾಗಿತ್ತು. ಅನಂತರ ಮೂರು ಸಲ ಮಕ್ಕಾದಲ್ಲೂ ಕೊನೆಯ ಬಾರಿ ಮದೀನಾದಲ್ಲೂ ಇದನ್ನು ಪುನರಾವರ್ತಿಸಲಾಯಿತು. 
(ಸೂರಃ ಯೂನುಸ್‌: 38, ಹೊದ್‌: 13, ಬನೀ ಇಸ್ರಾಕಈಲ್‌: 88 ಮತ್ತು ಅಲ್‌ :30ت‎ 23ನೆಯ ಸೂಕ್ತಗಳನ್ನು ನೋಡಿರಿ.) 
ಆದರೆ ಇದಕ್ಕೆ ಉತ್ತರ ಕೊಡಲು ಯಾರೂ ಅಂದೂ ಸಾಹಸ ಪಡಲಿಲ್ಲ. ಇಂದಿನ ತನಕವೂ ಕುರ್‌ಆನಿಗೆ ಎದುರಾಗಿ ಒಂದು 
ಮಾನವ ಕೃತಿಯನ್ನು ತರಲು ಯಾರಿಗೂ ಸಾಧ್ಯವಾಗಿಲ್ಲ. ಕುರ್‌ಆನ್‌ ಹಿಂದೆಯೂ ಪವಾಡವಾಗಿತ್ತು ಮತ್ತು ಇಂದಿಗೂ 
ಪವಾಡವಾಗಿಯೇ ಇದೆ ಎಂಬುದಕ್ಕೆ ಪುರಾವೆಯಾಗಿರುವ, ಅದರ ಕೆಲವು ದೊಡ್ಡ ದೊಡ್ಡ ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ಈ 
ಕೆಳಗೆ ಕೊಡಲಾಗಿದೆ. | 

1). ಪವಿತ್ರ ಕುರ್‌ಆನ್‌ ಯಾವ ಭಾಷೆಯಲ್ಲಿ ಅವತೀರ್ಣವಾಗಿದೆಯೋ ಅದು ಆ ಭಾಷೆಯ ಸಾಹಿತ್ಯದ. ಅತ್ಕುನ್ನತ ಹಾಗೂ 
ಆತ್ಯಂತ ಪರಿಪೂರ್ಣ ಮಾದರಿಯಾಗಿದೆ. ಈ ವಾಣಿ ಎಷ್ಟೊಂದು" ಪರಿಣಾಮಕಾರಿಯೆಂದರೆ- ಭಾಷಾ ತಜ್ಜನೊಬ್ಬನು ಅದನ್ನು ಕೇಳಿ 
ತಲೆದೂಗದಿರಲಾರ. ಹೆಚ್ಚೇಕೆ ಅದನ್ನು ನಿರಾಕರಿಸುವ ವಿರೋಧಿಗಳು ಕೊಡಾ ಭಾವಪರವಶರಾಗದಿರುವುದಿಲ್ಲ. ಹದಿನಾಲ್ಕು ನೂರು 
'| ವರ್ಷಗಳು ಸರಿದು ಹೋದ ಬಳಿಕವೂ ಇಂದು ಕೂಡಾ ಈ ಗ್ರಂಥವು ತನ್ನ ಭಾಷೆಯಲ್ಲಿ ಸಾಹಿತ್ಯದ ಅತ್ಯುತ್ತಮ ಕೃತಿ ಎನಿಸಿದೆ. 
ಇದಕ್ಕೆ ಸರಿಸಾಟಿಯಾಗಿರುವುದಂತಿರಲಿ ಅರಬೀ ಭಾಷೆಯ ಯಾವ ಗ್ರಂಥವೂ ಸಾಹಿತ್ಯದ ದೃಷ್ಟಿಯಿಂದ ಇದರ ಹತ್ತಿರ ಸುಳಿಯುವ 
ಅರ್ಹತೆಯನ್ನೂ ಹೊಂದಿಲ್ಲ. ಇಷ್ಟೇ ಅಲ್ಲ, ಈ ಗ್ರಂಥವು ಅರಬೀ ಭಾಷೆಯನ್ನು ಯಾವ ರೀತಿಯಲ್ಲಿ ಹಿಡಿತದಲ್ಲಿಟ್ಟುಕೊಂಡಿದೆ 
ಯೆಂದರೆ, ಹದಿನಾಲ್ಕು ಶತಮಾನಗಳು ಗತಿಸಿದರೂ ಈ ಭಾಷೆಯ ಸಾಹಿತ್ಯಕ ಮಟ್ಟವು ಈ ಗ್ರಂಥವು ಅದನ್ನು ಎಲ್ಲಿ ಸ್ಥಾಪಿಸಿತ್ತೋ 
ಅಲ್ಲೇ ಉಳಿಸಿದೆ. ವಸ್ತುತಃ ಇಷ್ಟು ದೀರುು ಕಾಲಾವಧಿಯಲ್ಲಿ ಭಾಷೆಗಳು ಬದಲಾಗಿ ಯಾವ್ಯಾವುದೋ ರೂಪ ತಾಳಿರುತ್ತವೆ.. 
ಆದರೆ ಅರಬೀ ಭಾಷೆಯನ್ನು ತನ್ನ ಸ್ಥಾನದಿಂದ ಕದಲದಂತೆ ಮಾಡಿರುವುದಕ್ಕೆ ಕುರ್‌ಆನಿನ ಪ್ರಬಲ ಶಕ್ತಿಯೇ ಕಾರಣ. ಅದರ 
ಸಾಹಿತ್ಯವು ಇಂದಿಗೂ ಅರಬೀ ಭಾಷೆಯ ಆದರ್ಶ ಸಾಹಿತ್ಯವಾಗಿದೆ. ಭಾಷಣ ಮತ್ತು ಲೇಖನ ಇವೆರಡೂ ವಿಷಯಗಳಲ್ಲಿ 
ಹದಿನಾಲ್ಕು ಶತಮಾನಗಳ ಹಿಂದೆ ಕುರ್‌ಆನಿನಲ್ಲಿ ಪ್ರಯೋಗಗೊಂಡಿರುವ ಭಾಷೆಯನ್ನೇ ಸಾಹಿತ್ಯದ ಪರಮೋಚ್ಚ ಮಾದರಿಯೆಂದು 
ಪರಿಗಣಿಸಲಾಗುತ್ತದೆ. ಜಗತ್ತಿನ ಯಾವುದೇ ಭಾಷೆಯಲ್ಲಿ ಯಾವುದೇ ಮಾನವ ಕೃತಿಗೆ ಇಂತಹ ಸ್ಥಾನ ಪ್ರಾಪ್ರವಿದೆಯೇ? 2) ಮಾನವ 
ವರ್ಗದ ವಿಚಾರ, ಚಾರಿತ್ರ್ಯ, ಸಂಸ್ಕೃತಿ ಮತ್ತು ಜೀವನ ಕ್ರಮದ ಮೇಲೆ ಇಷ್ಟು ವ್ಯಾಪಕ, ಇಷ್ಟು ಆಳ ಮತ್ತು ಸರ್ವಾಂಗೀಣ 
ಪ್ರಭಾವ ಬೀರಿದ ಏಕಮಾತ್ರ ಗ್ರಂಥ ಇದಾಗಿದ್ದು, ಈ ಕುರಿತು ಇನ್ನೊಂದು ಉದಾಹರಣೆ ದುರ್ಲಭೆ. ಇದರ ಪ್ರಭಾವವು ಪ್ರಥಮತಃ 
ಒಂದು ಜನಾಂಗವನ್ನು ಬದಲಾಯಿಸಿ ಬಿಟ್ಟಿತು. ಅನಂತರ ಆ ಜನಾಂಗ ಎದ್ದಿತು ಮತ್ತು ಜಗತ್ತಿನ ಒಂದು ಬಹುದೊಡ್ಡ 
ಭಾಗವನ್ನು ಬದಲಾಯಿಸಿ ಬಿಟ್ಟಿತು. ಇಂತಹ ಮಹಾಕ್ರಾಂತಿಯನ್ನುಂಟು ಮಾಡಿದ ಗ್ರಂಥವು ಜಗತ್ತಿನಲ್ಲಿ ಇನ್ನೊಂದಿಲ್ಲ. 
3) ಈ ಗ್ರಂಥವು ಚರ್ಚಿಸುವ ವಿಷಯವು ಅತ್ಮಂತ ವಿಶಾಲವಾದುದು. ಅನಾದಿಯಿಂದ ಅನಂತದ ವರೆಗಿನ ಸಂಪೂರ್ಣ ವಿಶ್ವವು 
ಅದರ ವ್ಯಾಪ್ತಿಯೊಳಗಿದೆ. ಇದು ವಿಶ್ವದ ವಾಸ್ತವಿಕತೆ, ಅದರ ಆದಿ ಮತ್ತು ಅಂತ ಹಾಗೂ ಅದರ ಶಿಸ್ತು ಮತ್ತು ನಿಯಮಗಳ 
ಕುರಿತು ಚರ್ಚಿಸುತ್ತದೆ. ಇದು ಮಾನವನಿಗೆ ಪರಮಾರ್ಥಕ್ಕೆ ಸಂಪೂರ್ಣ ಆನುಗುಣಿವಾಗಿರುವ ವಿಚಾರ. ಆಚಾರಗಳ ಸರಿಯಾದ 
ಮಾರ್ಗ ಯಾವುದು ಮತ್ತು ಪರಮಾರ್ಥದೊಡನೆ ಸಂಘರ್ಷಿಸುವಂತಹ ತಪ್ಪು ದಾರಿಗಳು ಯಾವುವು ಎಂಬುದನ್ನು ತೋರಿಸಿ 
ಕೊಡುತ್ತದೆ. ಅದು ಸರಿಯಾದ ಮಾರ್ಗವನ್ನು ಮಾತ್ರ ಸೂಚಿಸಿ ಸುಮ್ಮನಿರುವುದಿಲ್ಲ. ಆ ಮಾರ್ಗದಲ್ಲಿ" ನಡೆಯಲು ಬೇಕಾದ 
ಜೀವನ ವ್ಯವಸ್ಥೆಯ ಸಂಪೂರ್ಣ ನಕಾಶೆಯನ್ನೇ ಮುಂದಿಡುತ್ತದೆ. ಅದರಲ್ಲಿ ವಿಶ್ವಾಸಗಳು, ಶೀಲ ಚಾರಿತ್ಯ್ಯಗಳು, ಆತ್ಮಸಂಸ್ಕಾರ, 
ಆರಾಧನೆಗಳು, ಸಮಾಜ, ಸಂಸ್ಕೃತಿ, ನಾಗರಿಕತೆ ಉಪಜೀವನ, ರಾಜಕೀಯ, ನ್ಯಾಯಾಂಗ, ಕಾನೂನು, ಮೊದಲಾದ ಮಾನವ 
ಉಪಜೀವನದ ಪ್ರತಿಯೊಂದು ಭಾಗಕ್ಕೆ ಸಂಬಂಧಿಸಿದ ಅತ್ಯಂತ ಸುಸಂಬದ್ಧ ನಿಯಮಗಳನ್ನು ವಿವರಿಸಲಾಗಿದೆ. ಇಷ್ಟೇ ಅಲ್ಲ- 
ಇದು ತೋರಿಸಿದ ನೇರ ಮಾರ್ಗದಲ್ಲಿ ನಡೆಯುವುದರಿಂದ ಮತ್ತು ಆ ತಪ್ಪು ಮಾರ್ಗಗಳಲ್ಲಿ ನಡೆಯುವುದರಿಂದ ಈ ಲೋಕದಲ್ಲಿ 
ಉಂಟಾಗುವ ಪರಿಣಾಮಗಳಾವುವು ಮತ್ತು ಈ ಲೋಕದ ಪ್ರಸಕ್ತ ವೈವಸ್ಥೆ ಮುಗಿದ ಬಳಿಕೆ ಇನ್ನೊ೦ದು ಲೋಕದಲ್ಲಿ ಕಂಡು 


ಕಾಂಡ-27 


792 ಕುರ್‌ಆನ್‌ ವ್ಯಾಖ್ಯಾನ 


ಬರುವ ಪರಿಣಾಮಗಳೇನೆಂಬುದನ್ನೂ ವಿವರವಾಗಿ ತಿಳಿಸುತ್ತದೆ. ಈ ಲೋಕ ಅಂತ್ಯಗೊಳ್ಳುವ ಮತ್ತು ಇನ್ನೊಂದು ಲೋಕವು 
ಸ್ಥಾಪಿತವಾಗುವ ಸ್ವರೂಪವನ್ನು ಸವಿಸ್ತಾರವಾಗಿ ವಿವರಿಸುತ್ತದೆ. ಇಂತಹೆ ವಿಶಾಲ ವಿಷಯದ ಕುರಿತು ಈ ಗ್ರಂಥದಲ್ಲಿರುವ 
ಹೇಳಿಕೆಯ ವಿಶೇಷತೆಯೇನೆಂದರೆ, ಇದರ ಗ್ರಂಥಕರ್ತನು ಸತ್ಯದ ನೇರ ಜ್ಞಾನವುಳ್ಳವನಾಗಿದ್ದಾನೆ: ಅವನ ದೃಷ್ಟಿಯು ಅನಾದಿಯಿಂದ 
ಅನಂತದ ವರೆಗಿನ ಎಲ್ಲವನ್ನೂ ನೋಡುತ್ತಿದೆ. ಸಕಲ ವಾಸ್ತವಿಕತೆಗಳೂ ಅವನ ಪಾಲಿಗೆ ಪ್ರತ್ಯಕ್ಷವಾಗಿವೆ. ವಿಶ್ವ ಮತ್ತು ಮಾನವನ 
ಕುರಿತು ಅವನು ಮುಂದಿಡುವ೦ತಹ ಕಲ್ಪನೆಯು ಎಲ್ಲ ದೃಶ್ಯಾವಳಿ ಮತ್ತು ಘಟನಾವಳಿಗಳಿಗೆ ಪರಿಪೂರ್ಣ ವಿಶ್ಲೇಷಃ ಣೆಯನ್ನೊದಗಿ 
ಸುತ್ತದೆ. ಅದು ಜ್ಞಾನದ ಪ್ರತಿಯೊಂದು ಶಾಖೆಯಲ್ಲೂ ಸಂಶೋಧನೆಗೆ ಆಧಾರವಾಗಬಲ್ಲುದು. ತತ್ವಜ್ಞಾನ, ವಿಜ್ಞಾನ ಮತ್ತು 
ಸಮಾಜಶಾಸ್ತ್ರಗಳ ಸಕಲ ಅಂತಿಮ ಸಮಸ್ಯೆಗಳ ಉತ್ತರಗಳು ಈ ವಾಣಿಯಲ್ಲಿವೆ. ಇವೆಲ್ಲವುಗಳ ಮಧ್ಯೆ ಎಂತಹ ತರ್ಕಬದ್ಧ 
ಸಂಬಂಧವಿದೆಯೆಂದರೆ, ಇವುಗಳ ಬುನಾದಿಯಲ್ಲಿ ಒಂದು ಪರಿಪೂರ್ಣ, ಪರಿಪಕ್ಕ ಹಾಗೂ ಸರ್ವಾಂಗೀಣವಾದ ವೈಚಾರಿಕ ವ್ಯವಸ್ಥೆ 
ಸ್ಥಾಪಿತವಾಗುತ್ತದೆ. ಇನ್ನು ಪ್ರಾಯೋಗಿಕವಾಗಿ ಜೀವನದ ಎಲ್ಲ ಕ್ಷೇತ್ರಗಳ ಕುರಿತು ಅದು ಮಾನವನಿಗೆ ನೀಡಿರುವ ಮಾರ್ಗದರ್ಶನವು 
ಅತ್ಯಂತ ಸಮರ್ಪಕ ಹಾಗೂ ಪರಿಶುದ್ಧವಾಗಿರುವುದು ಮಾತ್ರವಲ್ಲ ಕಳೆದ 14 ಶತಮಾನಗಳಿಂದ 'ಭೂಮಿಯ ನಾನಾ ಪ್ರದೇಶ 
ಗಳಲ್ಲಿ ಅಸಂಖ್ಯಾತ ಜನರು ಕಾರ್ಯತಃ ಅದನ್ನು ಅನುಸರಿಸುತ್ತಿದ್ದಾರೆ ಮತ್ತು ಅದು ಅತ್ಯುತ್ತಮವೆಂಬುದು ಅನುಭವದಿಂದ 
ಸಾಬೀತಾಗಿದೆ. ಈ ಗ್ರಂಥಕ್ಕೆ ಸಾಟಿಯಾದ ಇಷ್ಟು ವಿಶೇಷತೆಗಳಿರುವ ಯಾವುದೇ ಮಾನವ ಕೃತಿಯು ಲೋಕದಲ್ಲಿ ಇದೆಯೇ ಅಥವಾ 
ಹಿಂದೆಂದಾದರೂ ಇತ್ತೇ? 

4) ಈ ಗ್ರಂಥವನ್ನು ಪೂರ್ಣ ರೂಪದಲ್ಲಿ, ಏಕಕಾಲದಲ್ಲಿ ಬರೆದು ಜಗತ್ತಿನ ಮುಂದೆ ಇಡಲಾದುದಲ್ಲ, ಕೆಲವು ಪ್ರಾಥಮಿಕ 
ಆದೇಶಗಳೊಂದಿಗೆ ಒಂದು ಸುಧಾರಣಾ ಆಂದೋಲನವನ್ನು ಆರಂಭಿಸಲಾಗಿತ್ತು. ಅನಂತರ 23 ವರ್ಷಗಳವರೆಗೆ ಆ 
ಆಂದೋಲನಕ್ಕೆ ಎದುರಾದಂತಹ ವಿವಿಧ ಪರಿಸ್ಥಿತಿಗಳು ಮತ್ತು ವಿವಿಧ ಘಟ್ಟಗಳ 3ہ‎ ಿಗಳಿಗನುಸಾರವಾಗಿ ಈ ಗ್ರಂಥದ 
ಭಾಗಗಳು, ಆ ಅಂದೋಲನದ ಮಾರ್ಗದರ್ಶಕನ ಬಾಯಿಯಿಂದ ಕೆಲವೊಮ್ಮೆ ದೀರ ಉಪನ್ಯಾಸಗಳ ರೂಪದಲ್ಲೂ ಇನ್ನು 
ಕೆಲವೊಮ್ಮೆ ಸಂಕ್ಷಿಪ್ತ ವಾಕ್ಕಗಳ ರೂಪದಲ್ಲೂ ಪ್ರಕಟವಾಗುತ್ತಾ ಹೋದುವು, ಅನಂತರ ಈ ಪ್ರಚಾರ ಕಾರ್ಯ ಪರಿಪೂರ್ಣ 
ಗೊಂಡಾಗ ವಿವಿಧ ಕಾಲಗಳಲ್ಲಿ ಪ್ರಕಟವಾಗುತ್ತಿದ್ದ ಈ ಭಾಗಗಳನ್ನು ಒಂದು ಪರಿಪೂರ್ಣ ಗ್ರಂಥದ ರೂಪದಲ್ಲಿ ಕ್ರೋಡೀಕರಿಸಿ 
ಜಗತ್ತಿನ ಮುಂದೆ ಇಟ್ಟು ಬಿಡಲಾಯಿತು. ಅದನ್ನು ಕುರ್‌ಆನ್‌ ಎಂದು ಹೆಸರಿಸಲಾಯಿತು. ಈ ಉಪನ್ಯಾಸಗಳು ಮತ್ತು ವಾಕ್ಕಗಳು 
ತಮ್ಮ ಪ್ರತಿಭೆಯಿಂದ ಉಂಟಾದುದಲ್ಲ, ಬದಲಾಗಿ ಸರ್ವಲೋಕ ಪಾಲಕನಾದ ಅಲ್ಲಾಹನ ಕಡೆಯಿಂದ ತನಗೆ ಅವತೀರ್ಣ 
ಗೊಂಡದ್ದೆಂದು ಈ ಆಂದೋಲನದ ಮಾರ್ಗದರ್ಶಕ(ಸ) ಹೇಳುತ್ತಾರೆ. ಅವುಗಳನ್ನು ಆ ಮಾರ್ಗದರ್ಶಕ) ವ್ಯಕ್ತಿಯ ಸ್ವಂತ 
ಕೃತಿಯೆಂದು ಯಾರಾದರೂ ಹೇಳುತ್ತಾರೆಂದಾದರೆ ಅವರು ಇಡೀ ಮಾನವ ಇತಿಹಾಸದಲ್ಲಿ ಯಾರಾದರೊಬ್ಬ ಮಾನವನು ಹಲವಾರು 
ವರ್ಷಗಳೆ ತನಕ ಒಂದು ಪ್ರಚಂಡ ಸಾಮೂಹಿಕ ಆಂದೋಲನಕ್ಕೆ ತಾನೇ ನೇತೃತ್ಯ ನೀಡುತ್ತಾ ಒಮ್ಮೆ ಉಪದೇಶಕ ಮತ್ತು ನೈತಿಕ 
ಶಿಕ್ಷಕನೆಂಬ ನೆಲೆಯಲ್ಲಿ, ಒಮ್ಮೆ ಮರ್ದಿತರ ನಾಯಕನೆಂಬ ರೂಪದಲ್ಲಿ, ಇನ್ನೊಮ್ಮೆ ಒಂದು ಸಾಮ್ರಾಜ್ಯದ ಆಡಳಿತಗಾರನೆಂಬ 
ನೆಲೆಯಲ್ಲಿ, ಮತ್ತೊಮ್ಮೆ ಯುದ್ಧ ನಿರತವಾಗಿರುವ ಸೈನ್ನದ ದಂಡನಾಯಕನ ಸ್ಥಾನದಲ್ಲಿ, ಒಮ್ಮೆ ದಿಗ್ವಿಜಯಿಯ ರೂಪದಲ್ಲಿ, 
ಇನ್ನೊಮ್ಮೆ ಶಾಸನಾಧಿಕಾರಿ ಮತ್ತು ನ್ಯಾಯಾಧೀಶನೆಂಬ ನೆಲೆಯಲ್ಲಿ ಹೀಗೆ ಎಷ್ಟೋ ತರದ ವೈವಿಧ್ಯಪೂರ್ಣ ಪರಿಸ್ಥಿತಿ ಮತ್ತು 
ಕಾಲಗಳಲ್ಲಿ ನೀಡಿದ ವಿಭಿನ್ನ ಭಾಷಣ ಹಾಗೂ ಉಪದೇಶಗಳನ್ನು ಕ್ರೋಡೀಕರಿಸಿದಾಗ ಅವು ಒಂದು ಪರಿಪೂರ್ಣ, ಪರಿಪಕ್ಕ ಹಾಗೂ 
ಸರ್ವಾಂಗೀಣ ಆಚಾರ ವಿಚಾರಗಳ ವ್ಯವಸ್ಥೆಯಾಗಿ ರೂಪುಗೊಂಡದ್ದ: ಕ್ಕೆ ಮಾತ್ರವಲ್ಲ ಅದು ಯಾವುದೇ ದೋಷವಾಗಲಿ 
ವಿರೋಧಾಭಾಸವಾಗಲಿ ಇಲ್ಲದೆ ಆದಿಯಿಂದ ಅಂತ್ಯದ ವರೆಗೂ ಒಂದೇ ಕೇಂದ್ರೀಯ ವಿಚಾರವನ್ನು ಉಳಿಸಿಕೊಂಡು ರೂಪು 
ಗೊಂಡದ್ದಕ್ಕೆ ಒಂದೇ ಒಂದು ಪರ್ಯಾಯ ಉದಾಹರಣೆಯನ್ನು ಎತ್ತಿ ತೋರಿಸಲಿ. 

5) ಯಾವ ಮಾರ್ಗದರ್ಶಿಯ ಬಾಯಿಯಿಂದ ಈ ಉಪನ್ಯಾಸ ಮತ್ತು ಈ ನುಡಿಗಳು ಹೊರಟಿದ್ದುವೋ ಅವರು ಇದೇ 
ಮಾನವ ಸಮಾಜದ ಓರ್ವ ವ್ಯಕ್ತಿಯಾಗಿದ್ದರು. ಆ ವ್ಯಕ್ತಿಯ ಸಂಭಾಷಣೆ ಮತ್ತು ಭಾಷಣಗಳ ಭಾಷೆ, ಶೈಲಿ ಧಾಟಿ ಇತ್ಕಾದಿಗಳು 
ಜನರಿಗೆ ಬಹಳ ಪರಿಚಿತವಾಗಿದ್ದುವು. ಅದರ ಒಂದು ಬಹುದೊಡ್ಡ ಭಾಗವು ಹದೀಸ್‌ಗಳಲ್ಲಿ ಈಗಲೂ ಸುರಕ್ಷಿತವಾಗಿದೆ. ಇದನ್ನು 
ಅನಂತರದ ಆರಬೀ ಭಾಷಾ ತಜ್ಞರೂ ಓದಿ, ಆ ನೇತಾರನ ಸ್ವಂತ ಭಾಷಾ ಶೈಲಿ ಹೇಗಿತ್ತೆಂಬುದನ್ನು ಸುಲಭವಾಗಿ ತಿಳಿದು ' 
ಕೊಳ್ಳಬಲ್ಲರು. ಈ ಗ್ರಂಥದಲ್ಲಿರುವ ಅರಬಿ ಭಾಷೆ ಮತ್ತು ಅದರ ಶೈಲಿಯು ಆ ವ್ಯಕ್ತಿಯ ಅರಬಿ ಭಾಷೆ ಮತ್ತು ಅದರ ಶೈಲಿ 
ಗಿಂತ ತುಂಬಾ ಭಿನ್ನವಾಗಿರುವುದನ್ನು ಅರಬಿ ಬಲ್ಲವರು ಅಂದು ಕೂಡಾ ಅರಿತಿದ್ದರು. ಇಂದು ಕೂಡಾ ಅರಿಯಬಲ್ಲರು. ಒಬ್ಬ 
ಮನುಷ್ಯನು ಅನೇಕ ವರ್ಷಗಳವರೆಗೂ ತೀರಾ ವಿಭಿನ್ನವಾದ ಎರಡು ಪ್ರತ್ಯೇಕ ಶೈಲಿಗಳಲ್ಲಿ ಮಾತನಾಡುವ ಕಷ್ಟವನ್ನು ನಿಭಾಯಿಸಿ 
ಕೊಂಡಿದ್ದು, ಇದು ಒಬ್ಬನೇ ವ್ಯಕ್ತಿಯ ಎರಡು ಶೈಲಿಗಳು ಎಂಬ ರಹಸ್ಯ ಬಯಲಾಗದಿರಲು ಸಾಧ್ಯವಿದೆಯೇ? 


5008-7 


52. ಅತ್ತೂರ್‌ 793 


ye M3 gx! HE‏ بل لا [NST‏ ہس 


೨೨‏ کچھ زودس۔ 2ھ ರಡ‏ ود 
شر RSS TENG ಜಿ RS 5 ph ಯೋ‏ 
ಇವರು ಬ ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೇ? ಅಥವಾ ಇವರು ತಾವೇ ತಮ್ಮ‏ )35-36( 
ಸೃಷ್ಟಿಕರ್ತರೇ? ಅಥವಾ ಭೂಮಿ-ಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ? ವಾಸ್ತವದಲ್ಲಿ ಇವರಿಗೆ ನಂಬಿಕೆ ಇಲ್ಲ.೫‏ 
ನಿಮ್ಮ ಪ್ರಭುವಿನ ಭಂಡಾರಗಳು ಇವರ ವಶದಲ್ಲಿವೆಯೇ? ಅಥವಾ ಅವುಗಳ ಮೇಲೆ ಇವರದೇ‏ )37( 
ಅಧಿಕಾರ ನಡೆಯುತ್ತಿದೆಯೇ?”‏ 


6) ಆ ನೇತಾರನು ಈ ಆಂದೋಲನದ ನೇತೃತ್ವ ವಹಿಸಿದ್ದ ಕಾಲದಲ್ಲಿ ನಾನಾ ಅವಸ್ಥೆಗಳನ್ನು ಎದುರಿಸಬೇಕಾಯಿತು. 
ವಿವಿಧ ಪರಿಸ್ಥಿತಿಗಳಲ್ಲಿ ಮಾನವನ ಭಾವೋದ್ವೇಗಗಳು ಒಂದೇ ತೆರನಾಗಿರುವುದಿಲ್ಲವೆಂಬುದು ಸಿದ್ಧ. ಆ ನೇತಾರನು ಈ ವಿವಿಧ |. 
ಪರಿಸ್ಥಿತಿಗಳಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಆಡಿದ ಮಾತುಗಳಲ್ಲಿ ಸಾಮಾನ್ಯವಾಗಿ ಇಂತಹ ಸನ್ನಿವೇಶಗಳಲ್ಲಿ ಮನುಷ್ಕನ ಮಾತಿನ 
ಮೇಲೆ ಉಂಟಾಗುವಂತಹ ಪ್ರಭಾವಗಳು ಸ್ಪಷ್ಟವಾಗಿ ಕಂಡು ಬರುತ್ತವೆ. ಆದರೆ ದೇವವತಿಯಿಂದ ದಿವೃವಾಣಿಯ ರೂಪದಲ್ಲಿ |' 
ಈ ವಿವಿಧ ಪರಿಸ್ಥಿತಿಗಳಲ್ಲಿ ಆ ವ್ಯಕ್ತಿಯ ಬಾಯಿಯಿಂದ ಹೊರಟ ಮಾತುಗಳು ಮಾನವ ಸಹಜವಾದ ಭಾವೋದ್ವೇಗಗಳಿಂದ 
ಸಂಪೂರ್ಣವಾಗಿ ಮುಕ್ತವಾಗಿವೆ. 

7) ಈ ಗ್ರಂಥದೊಳಗೆ ಅಡಗಿರುವಂತಹ ವಿಶಾಲವೂ ವ್ಯಾಪಕವೂ ಆದ' ಜ್ಞಾನವು ಆ ಕಾಲದ ಅರಬರು, ರೋಮನರು, 
ಗ್ರೀಕರು ಮತ್ತು ಈರಾನಿಗಳಲ್ಲಿ ಇರುವುದಂತಿರಲಿ, ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರತಿಷ್ಠಿತರೆನಿಸಿದ ವಿಡ್ವಾಂಸರಲ್ಲೂ ಇಲ್ಲ. 
ಇಂದು ಒಬ್ಬ ವ್ಯಕ್ತಿ ತತ್ವಶಾಸ್ತ್ರ, ವಿಜ್ಞಾನ ಮತ್ತು ಸಮಾಜ ಶಾಸ್ತ್ರಗಳ ಯಾವುದಾದರೊಂದು ವಿಭಾಗದ ಅಧ್ಯಯನದಲ್ಲಿ ತನ್ನ 
ಇಡೀ ಜೀವಮಾನವನ್ನು ಸವೆಸಿದ ಬಳಿಕ ಮಾತ್ರ ಅವನಿಗೆ ಜ್ಞಾನದ: ಆ ವಿಭಾಗದಲ್ಲಿರುವ ಕೊನೆಯ ಸಮಸ್ಯೆಗಳು ಏನು ಎಂಬುದರ 
ಅರಿವಾಗುತ್ತದೆ. ಆ: ಬಳಿಕ' ಅದೇ ವ್ಯಕ್ತಿ ಆಳವಾಗಿ ಕುರ್‌ಆನಿನ ಅಧ್ಯಯನ ನಡೆಸಿದಾಗ ಈ ಗ್ರಂಥದಲ್ಲಿ ಆ ಸಮಸ್ಯೆಗಳಿಗೆ ಸ್ಪಷ್ಟವಾದ 
ಉತ್ತರವಿರುವುದನ್ನು ಕಾಣುತ್ತಾನೆ. ಇದು ಕೇವಲ ಯಾವುದಾದರೂ ಒಂದು ವಿದ್ಯೆಯ ವಿಷಯವಲ್ಲ. ವಿಶ್ವ ಮತ್ತು ಮಾನವ 
ರೊಂದಿಗೆ ಏನಾದರೂ ಸಂಬಂಧವುಳ್ಳ ಪ್ರತಿಯೊಂದು ವಿದ್ಯೆಯ ಮಟ್ಟಿಗೂ. ಈ ಮಾತು ನಿಜವಾಗಿದೆ. ಹೀಗಿರುತ್ತಾ 14 
ಶತಮಾನಗಳ ಹಿಂದೆ ಅರಬ್‌ ಮರುಭೂಮಿಯಲ್ಲಿದ್ದ ಒಬ್ಬ ನಿರಕ್ಷರಿಗೆ ಜ್ಞಾನದ ಎಲ್ಲ ವಿಭಾಗಗಳಿಗೂ ಸಂಬಂಧಿಸಿದ ಇಷ್ಟು 
ವ್ಯಾಪಕ ದೃಷ್ಟಿ ಇತ್ತೆಂದೂ ಅವನು ಪ್ರತಿಯೊಂದು ಮೂಲ ಸಮಸ್ಯೆಯ ಬಗ್ಗೆ ವಿವೇಚನೆ ಮತ್ತು ಶೋಧನೆ ನಡೆಸಿ ಅದಕ್ಕೆ 
ಸ್ಪಷ್ಟ ಮತ್ತು ಖಚಿತ ಉತ್ತರವನ್ನು ಕಂಡುಕೊಂಡಿದ್ದನೆಂದೂ ನಂಬಲು ಹೇಗೆ ತಾನೆ ಸಾಧ್ಯ? ಪವಿತ್ರ ಕುರ್‌ಆನ್‌ ಒಂದು 
ಪವಾಡವೆಂಬುದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ. ಆದರೆ ಒಬ್ಬ ವ್ಯಕ್ತಿಯು ಇವೇ ಕೆಲವು ಕಾರಣಗಳ ಕುರಿತು ವಿವೇಚಿಸಿದರೆ, 
ಪವಿತ್ರ ಕುರ್‌ಆನ್‌ ಒಂದು ಪವಾಡವೆಂಬುದು ಅದು ಅವಶೀರ್ಣಗೊಂಡ ಕಾಲದಲ್ಲಿ ಎಷ್ಟು ಸ್ಪಷ್ಟವಾಗಿತ್ತೋ ಅದಕ್ಕಿಂತಲೂ 
ಎಷ್ಟೋ ಪಾಲು ಅಧಿಕವಾಗಿ ಇಂದು ಸ್ಪಷ್ಟವಾಗಿದೆ ಮತ್ತು ಮುಂದೆ ಪುನರುತ್ನಾನ ದಿನದ ವರೆಗೂ ಅದು ಮತ್ತಷ್ಟು ವ್ಯಕ್ತ 
ವಾಗುತ್ತಲೇ ಹೋಗಲಿದೆ ಎಂಬುದು ಮನವರಿಕೆಯಾಗುವುದು. 

28. ಹ. ಮುಹಮ್ಮದ್‌(ಸ). ಕೊಡುತ್ತಿರುವ ಸಂದೇಶದಲ್ಲಿ ನಿಮ್ಮನ್ನು ಕೆರಳಿಸುವಂತಹ ವಿಷಯವಾದರೂ ಏನಿದೆ? ಅವರು 
ಹೇಳುತ್ತಿರುವುದೇನು? ಅಲ್ಲಾಹ್‌ ನಿಮ್ಮ ಸೃಷ್ಟಿಕರ್ತನು. ನೀವು ಅವನನ್ನೇ ಆರಾಧಿಸಬೇಕು, ಎಂದಿಷ್ಟೇ ತಾನೆ. ಇಷ್ಟಕ್ಕೇ ನೀವು 
ಕೆರಳಬೇಕೇ? ನೀವೇನು ಸ್ವಯಂ ಹುಟ್ಟಿಕೊಂಡಿರಾ? ನಿರ್ಮಿಸುವವನೊಬ್ಬನು ನಿಮ್ಮನ್ನು ನಿರ್ಮಿಸಿದ್ದಲ್ಲವೇ? ನೀವು ನಿಮ್ಮನ್ನು 
ಸ್ವತಃ ನಿರ್ಮಿಸಿಕೊಂಡಿರಾ? ಅಥವಾ ಈ ವಿಶಾಲವಾದ ವಿಶ್ವವು ನಿಮ್ಮಿಂದ ನಿರ್ಮಾಣಗೊಂಡಿತೇ? ಇವುಗಳ ಪೈಕಿ ಯಾವುದೂ 
ಸರಿಯಲ್ಲವೆಂದಾದರೆ ಮತ್ತು ನಿಮ್ಮನ್ನು ಉಂಟು ಮಾಡಿದವನೂ ಈ ವಿಶ್ವವನ್ನು ಉಂಟು ಮಾಡಿದವನೂ ಅಲ್ಲಾಹನೇ 
ಎಂಬುದನ್ನು ನೀವು ಸ್ವತಃ ಒಪ್ಪಿಕೊಳ್ಳುತ್ತೀರಾದರ್ದೆ, ಆ ಅಲ್ಲಾಹನೇ. ನಿಮ್ಮ ಆರಾಧನೆಗೆ ಅರ್ಹನೆಂದು ಹೇಳುವ ವ್ಯಕ್ತಿಯ ಮಾತಿನ 
ಮೇಲೆ ನಿಮಗೆ ಸಿಟ್ಟು ಬರುವುದೇಕೆ? ಎಂದು ಮಕ್ಕಾದ ಸತ್ಮೆನಿಷೇಧಿಗಳನ್ನು ಪ್ರಶ್ನಿಸಲಾಗಿದೆ. 

29. ಇದು, ಅಬ್ದುಲ್ಲಾರ ಪುತ್ರ ಮುಹಮ್ಮದ್‌ರನ್ನೇ(ಸ) ಸಂದೇಶವಾಹಕರಾಗಿ ಮಾಡಿದ್ದೇಕೆ? ಎಂಬ ಸತ್ಯನಿಷೇಧಿಗಳ 
ಆಕ್ಸೇಪಕ್ಕೆ ಉತ್ತರ. ಈ ಉತ್ತರದ ತಾತ್ಸರ್ಯವೇನೆಂದರೆ- ಏನಿದ್ದರೂ ಇವರನ್ನು ಪಥಭ್ರಷ್ಟತೆಯಿಂದ ರಕ್ಷಿಸಲಿಕ್ಕಾಗಿ ಯಾರಾದ 


ಕಾಂಡ-27 


794 ಕುರ್‌ಆನ್‌ ವ್ಯಾಖ್ಯಾನ ' 


KT REP اك کر 1ے نام کلم علیہ آجڑا‎ ಸ 
epee SL Te 


(38-39) ಇವರ ಬಳಿ ಆಕಾಶದ ರಹಸ್ಯಗಳನ್ನು ಕೇಳಲು ಆಂತಹ ಏಣಿಯೇನಾದರೂ ಇದೆಯೇ? ಇವರ 
ಪೈಕಿ ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ. ಏನು! ಅಲ್ಲಾಹನಿಗೆ 
ಪುತ್ರಿಯರು ಮತ್ತು ನಿಮಗೆ ಪುತ್ರರೇ? 

(40) ಇವರು ಯಣಭಾರದಲ್ಲಿ ಮುಳುಗುವಂತಾಗಲು ನೀವು ಇವರಿಂದೇನಾದರೂ ಸಂಭಾವನೆ 
ಕೇಳುತ್ತೀರಾ?! ' 


ರೊಬ್ಬರನ್ನು ರಸೂಲರಾಗಿ ನೇಮಕ ಮಾಡಲೇಬೇಕಿತ್ತು. ಈಗ ಅಲ್ಲಾಹನು ಯಾರನ್ನು ರಸೂಲರಾಗಿ ನೇಮಿಸಬೇಕು ಮತ್ತು 
ಯಾರನ್ನು ನೇಮಿಸಬಾರದು ಎಂಬ ತೀರ್ಮಾನ ಕೈಗೊಳ್ಳಬೇಕಾದುದು ಯಾರು? ಅಲ್ಲಾಹನು ನೇಮಕ ಮಾಡಿರುವಂತಹ 
ರಸೂಲರನ್ನು ನಂಬಲು ಇವರು ನಿರಾಕರಿಸುತ್ತಾರೆಂದಾದರೆ, ಅದರ ಅರ್ಥ ಇವರು ತಾವೇ ದಿವ್ಮ ಅಧಿಕಾರಗಳ ಒಡೆಯರೆಂಬ 
ಭ್ರಮೆಯಲ್ಲಿದ್ದಾರೆಂದಾಗುತ್ತದೆ “ಅಥವಾ ದೇವತ್ವದ ಒಡೆಯನು ಅಲ್ಲಾಹನೇ ಆಗಿದ್ದರೂ ಅದರಲ್ಲಿ ಅಧಿಕಾರ ತಮ್ಮದು 
ಸಡೆಯಬೇಕು ಎಂಬ ದುರಹಂಕಾರಕ್ಕೆ ತುತ್ತಾಗಿದ್ದಾರೆ ಎಂದಾಗುತ್ತದೆ. 

30. ಈ ಸಂಕ್ಷಿಪ್ತ ನುಡಿಗಳಲ್ಲಿ ಒಂದು ದೊಡ್ಡ ವಾದವು ಅಡಗಿದೆ. ಇದರ ವಿವರಣೆ ಹೀಗಿದೆ: ನೀವು ರಸೂಲರ ಮಾತನ್ನು 
ನಿರಾಕರಿಸುತ್ತೀರೆಂದಾದರೆ : ಸತ್ಯವನ್ನು ಸ್ಫತಃ ತಿಳಿದುಕೊಳ್ಳಲು ನಿಮ್ಮ ಬಳಿ ಬೇರೆ: ಯಾವ ಸಾಧನನಿದೆ? ನಿಮ್ಮಲ್ಲಾರಾದರೂ 
ಬಾನಲೋಕಕ್ಕೆ ತಲಪಿ, ನಿಮ್ಮ, ಮತದ ಬುನಾದಿಗಳಾಗಿರುವಂತಹ ನಿಮ್ಮ ನಂಬಿಕೆಗಳೆಲ್ಲಾ ಸಂಪೂರ್ಣವಾಗಿ ಸತ್ಯಕ್ಕೆ ಅನುಗುಣ 
ವಾಗಿವೆಯಂದು ಅಲ್ಲಾಹನಿಂದ ಅಥವಾ ದೇವಚರರಿಂದ ನೇರವಾಗಿ ತಿಳಿದು ಕೊಂಡಿರುವರೇ? ಹಾಗಿದ್ದರೆ 'ಅಂತಹವನು ಮುಂದೆ 
ಬರಲಿ. ಅವನಿಗೆ -ಯಾವಾಗ ಹೇಗೆ ಬಾನ ಲೋಕವನ್ನು ತಲಪಲು ಸಾಧ್ಯವಾಯಿತು ಮತ್ತು ಯಾವ ಯಾವ ಜ್ಞಾನಗಳು ಅವನಿಗೆ 
ಅಲ್ಲಿಂದ ಸಿಕ್ಕಿದುವು ಎಂದು ಹೇಳಲಿ. ಹೀಗೆ ನಿಮ್ಮ ಪೈಕಿ ಯಾರೂ ಬಾದಿಸಲಾರರೆಂದಾದರೆ, ನೀವು ಅಲ್ಲಾಹನಿಗೆ ಸಂತತಿಯಿದೆ 
ಎನ್ನುವುದು ಮತ್ತು ಅದರಲ್ಲೂ ನೀವು ನಿಮ್ಮ ಸ್ಪಂತಕ್ಕೆ ಅಪಮಾನಕರವೆಂದು ಭಾವಿಸುವ ಹೆಣ್ಣು ಸಂತತಿ ಅಲ್ಲಾಹನಿಗಿದೆ ಎಂದು 
ಹೇಳುತ್ತಿರುವುದು ಎಷ್ಟೊಂದು ಹಾಸ್ಮಾಸ್ಸದವೆಂದು ನೀವೇ ಯೋಚಿಸಿ ನೋಡಿರಿ. ಒಂದೆಡೆ ನೀವು ಸ್ವತಃ ಜ್ಞಾನವಿಲ್ಲದೆ ಈ ಬಗೆಯ 
ಶುದ್ಧೆ ಅಜ್ಞಾನದ ಕತ್ತಲಲ್ಲಿ ಅಲೆಯುತ್ತಿರುವಿರಿ. ಇನ್ನೊಂದೆಡೆ ದೇವನ ವತಿಯಿಂದ ನಿಮ್ಮ ಬಳಿಗೆ ಜ್ಞಾನದ ಬೆಳಕನ್ನು ತಂದು 
ತೋರಿಸುತ್ತಿರುವ ವ್ಯಕ್ತಿಯ ಪ್ರಾಣ ಶತ್ರುಗಳಾಗಿ ಬಿಟ್ಟಿರುವಿರಿ. 

31. ನಿಜವಾಗಿ ಈ ಪ್ರಶ್ನೆಯನ್ನು ಸತ್ಮನಿಷೇಧಿಗಳೊಡನೆ ಕೇಳಲಾಗಿದೆ. ತಾತ್ಸರ್ಯಪೇನೆಂದರೆ- ಒಂದು ವೇಳೆ ಸಂದೇಶ 
ವಾಹಕರು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ತಮ್ಮ ಲಾಭಕ್ಕಾಗಿ ಇಷ್ಟೆಲ್ಲ ಪರಿಶ್ರಮ ಪಡುತ್ತಿರುವರೆಂದಾದರೆ ನೀವು ಅವರಿಂದ ದೂರ 
ಓಡುತ್ತಿರುವುದು ಸಮರ್ಥನೀಯವೆನಿಸುತ್ತಿತ್ತು. ಆದರೆ ಅವರು ತಮ್ಮ ಧರ್ಮಪ್ರಚಾರ ಕಾರ್ಯದಲ್ಲಿ ಸಂಪೂರ್ಣ ನಿಸ್ವಾರ್ಥಿ 
ಯಾಗಿದ್ದಾರೆ ಮತ್ತು ನಿಮ್ಮ ಹಿತಕ್ಕಾಗಿ ತಮ್ಮ ಜೀವವನ್ನು ಸವೆಸುತ್ತಿದ್ದಾರೆಂಬುದನ್ನು ನೀವೇ ಬಲ್ಲಿರಿ. ಹೀಗಿರುತ್ತಾ ನೀವು 
ಶಾಂತಚಿತ್ತದಿಂದ ಅವರ ಮಾತನ್ನು ಕೇಳುವಷ್ಟಾದರೂ ಸಹನೆಯನ್ನು ತೋರಿಸುವುದಿಲ್ಲವೇಕೆ? ಈ ಪ್ರಶ್ನೆಯಲ್ಲಿ ಒಂದು 'ಲಘಖವಾದ' | 
ವಿಮರ್ಶೆಯೂ ಇಟೆ. ಜಗತ್ತಿನಾದ್ಯಂತ ಧಾರ್ಮಿಕ ಕೇಂದ್ರಗಳಲ್ಲಿರುವ ಸ್ವಯಂ ಘೋಷಿತ ಮುಖಂಡರು ಮತ್ತು ಪುರೋಹಿತ 
ರಂತೆಯೇ ಅರಬ್‌ ದೇಶದ ನಾಯಕರು, ಪಂಡಿತರು ಮತ್ತು ಪುರೋಹಿತರು ಕೂಡಾ ಬಹಿರರಗವಾಗಿ ಧರ್ಮದ ವ್ಯಾಪಾರ 
ನಡೆಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಮುಂದಿಡಲಾಗಿರುವ ಪ್ರಶ್ನೆಯೇನೆಂದರೆ- ಒಂದೆಡೆ ಈ ಧರ್ಮದ ವ್ಯಾಪಾರಿಗಳಿದ್ದಾರೆ 
ಅವರು ಹರಕೆ ಕಾಣಿಕೆಗಳನ್ನೂ ಪ್ರತಿಯೊಂದು ಧಾರ್ಮಿಕ ಸೇವೆಗೆ ಶುಲ್ಕವನ್ನು ವಸೂಲು ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಒಬ್ಬ 
ವ್ಯಕ್ತಿ ಸಂಪೂರ್ಣ ನಿಸ್ವಾರ್ಥವಾಗಿ, ಮಾತ್ರವಲ್ಲ ತನ್ನ ವ್ಯಾಪಾರ ವ್ಯವಹಾರಗಳನ್ನು ನಷ್ಟ ಮಾಡಿಕೊಂಡು ಸಮರ್ಪಕವಾದ ಆಧಾರ 
ಪ್ರಮಾಣಗಳ ಮೂಲಕ ಧರ್ಮದ ನೇರ ಮಾರ್ಗವನ್ನು ನಿಮಗೆ ಬೋಧಿಸಲು ಪ್ರಯತಶ್ನಿಸುತ್ತಿದ್ದಾನೆ. ನೀವು ಇಂತಹ ವ್ಯಕ್ತಿಯಿಂದ 
ದೂರ ಓಡುತ್ತಿರುವುದೂ ಆ ವಂಚಕರ ಬಳಿಗೆ ಧಾವಿಸುತ್ತಿರುವುದೂ ಅಪ್ಪಟ ಮೂರ್ಯತನವಲ್ಲವೇ? 


8-7 


52. ಅತ್ತೂರ್‌ 795 


ಚಿತ ರಹಿ ಲಹಿರಿ ಹಸಿರು ಹಡ 
FAS usps BE ساقطا‎ ac بروا ما دی‎ 
یم‎ B35 54 حنھیو کیلمت‎ > AN Ail 2೬ 


41) ಇವರ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು 
ಬರೆಯುತ್ತಿರುವರೇ? 

(42) ಇವರೇನಾದರೂ ಕುತಂತ್ರವನ್ನು ಹೂಡಬಯಸುತ್ತಾರೆಯೇ? ಹಾಗಾದರೆ ಸತ್ಕನಿಷೇಧಿಗಳ 
ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ.* 

(43) ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ? ಇವರು ಮಾಡುತ್ತಿರುವ 
ಸಹಭಾಗಿತ್ವದಿಂದ ಅಲ್ಲಾಹನು ಪರಿಶುದ್ಧನು. 

(44-47 ಆಕಾಶದ ತುಂಡುಗಳೇ ಉದುರಿ ಬೀಳುತ್ತಿರುವುದನ್ನು ಕಂಡರೂ, ಇವು ಧಾವಿಸಿ ಬರುತ್ತಿರುವ 
ಮೋಡಗಳು ಎಂದು ಇವರು ಹೇಳುವರು. ಆದುದರಿಂದ ಸಂದೇಶವಾಹಕರೇ, ಇವರು ಹೊಡೆದುರುಳಿಸಲ್ಪಡುವ 
ದಿನವನ್ನು ತಲಪುವ ವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ ಅಂದು ಇವರ ಯಾವ ಕುತಂತ್ರವೂ 


32. ಅರ್ಥಾತ್‌- ನೀವು ಅದೃಶ್ಯ ಜಗತ್ತಿನೊಳಗೆ ಇಣುಕಿ ನೋಡಿ, ಅದೃಶ್ಯ ಜಗತ್ತಿನ ವಾಸ್ತವಿಕತೆಗಳ ಕುರಿತು 
ಸಂದೇಶವಾಹಕರು ಹೇಳುತ್ತಿರುವುದು ಸತ್ಯವಲ್ಲ; ವೆಂಬುದನ್ನು ಸ್ವತಃ ಕೆಂಡುಕೊಂಡಿದ್ದೀರೆಂದು ಮತ್ತು ಅದರ ಆಧಾರದಲ್ಲೇ ಅವರ 
ಹೇಳಿಕೆಗಳನ್ನು ತಿರಸ್ಕರಿಸುತ್ತಿದ್ದೀರೆಂದು ಬರೆದು ಕೊಡಲು ನೀವು ಸಿದ್ಧರಿದ್ದೀರಾ? 

33. ಇದು ಮಕ್ಕಾದ ಸತ್ಕನಿಷೇಧಿಗಳು ಪ್ರವಾದಿವರ್ಯರಿಗೆಸ) ಹಾನಿ ಮಾಡಲಿಕ್ಕಾಗಿ ಮತ್ತು ಅವರ ಹತ್ಯೆ 
ಮಾಡಲಿಕ್ಕಾಗಿ ಆಗಾಗ ಕುಳಿತು ನಡೆಸುತ್ತಿದ್ದ ಸಂಚುಗಳ ಕಡೆಗೆ ಸೂಚನೆಯಾಗಿದೆ. 

34. ಇದು ಪೆವಿತ್ರ ಕುರ್‌ಆನಿನ ಸುವೃಕ್ತ ಭವಿಷ್ಯೋಕ್ತಿಗಳಲ್ಲಿ ಒಂದಾಗಿದೆ. ಪ್ರವಾದಿವರ್ಯರಸ) ಮಕ್ಕಾ ಜೀವನದ 
ಆರಂಭ ಕಾಲದಲ್ಲಿ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಣ ಸಂಘರ್ಷವು ತೀರಾ ಅಸಮಾನ ಪಕ್ಸೆಗಳ ನಡುವೆ ಏರ್ಪಟ್ಟಿರುವ 
ಸಂಘರ್ಷವಾಗಿತ್ತು. ಕುರೈಶ್‌ ಮತ್ತು ಅಖಿಲ ಅರಬ್‌ ಶಕ್ತಿಗಳ ದ್ವೇಷವು ಅಂತಿಮವಾಗಿ ಈ ಧರ್ಮಪ್ರಚಾರ 
ಆಂದೋಲನವನ್ನು ಮುಗಿಸಿಯೇ ಬಿಡುವುದೆಂದು ಪ್ರತಿಯೊಬ್ಬ ಪ್ರತ್ಯಕ್ಷೆದರ್ಶಿಗೂ ತೋರುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ 
ಸತ್ಕನಿಷೇಧಿಗಳೊಡನೆ- ಈ ಧರ್ಮಪ್ರಚಾರ ಕಾರ್ಯವನ್ನು ಹತ್ತಿಕ್ಕಲಿಕ್ಕಾಗಿ ನಿಮ್ಮಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು 
ಮಾಡಿ ನೋಡಿಕೊಳ್ಳಿರಿ. ಅವೆಲ್ಲವೂ ನಿಮ್ಮ ಮೇಲೆಯೇ ತಿರುಗಿ ಬೀಳುವುವು. ನೀವು ಇದನ್ನು ಸೋಲಿಸಲಾರಿರಿ ಎಂದು 
ಸಂಪೂರ್ಣ ಧೈರ್ಯದೊಂದಿಗೆ ನಿಖರವಾಗಿ ಹೇಳಿ ಬಿಡಲಾಗಿದೆ. 

35. ಅರ್ಥಾತ್‌- ಏಕದೇವತ್ವದೆಡೆಗೆ ಆಹ್ಮಾನಿಸಲು ಹೊರಟಿರುವ ವ್ಯಕ್ತಿಯ ಜೊತೆ ಸತ್ಯದ ಬಲವಿಬೆ ಮತ್ತು ದೇವ 
ಸಹಭಾಗಿತ್ವವನ್ನು ಪ್ರತಿಪಾದಿಸುವವರು ಒಂದು ಅವಾಸ್ತವಿಕ ವಿಷಯಕ್ಕಾಗಿ ಹೋರಾಡುತ್ತಿದ್ದಾರೆರಿಬುದು ಖಚಿತ. ಹೀಗಿರುತ್ತಾ ಈ 
ಹೋರಾಟದಲ್ಲಿ ಬಹುದೇವವಾದವು ಜಯ ಗಳಿಸುವುದಾದರೂೊ ಹೇಗೆ? 

36. ಈ ಆದೇಶದ ಉದ್ದೇಶವು ಒಂದು ಕಡೆ ಕುರೈಶ್‌ ಸರದಾರರ ಹಟಮಾರಿತನವನ್ನು ಬಯಲಿಗೆಳೆಯುವುದು ಮತ್ತು 
ಇನ್ನೊಂದು ಕಡೆ ಪ್ರವಾದಿವರ್ಯರಿಗೂ(ಸ) ಅವರ ಸಂಗಾತಿಗಳಿಗೂ تو دہ‎ ನೀಡುವುದಾಗಿದೆ. ಇವರಿಗೆ ಹ. ಮುಹಮ್ಮದ್‌ರ(ಸ) 
ಪ್ರವಾದಿತ್ವದ ಸತ್ಯತೆಯು ಮನವರಿಕೆಯಾಗುವಂತಹ ಯಾವುದಾದರೊಂದು ಪವಾಡವು ಅಲ್ಲಾಹನ ಕಡೆಯಿಂದ ತೋರಿಸಲ್ಪಡ 
ಬೇಕೆಂಬ ಇಚ್ಛೆ ಪ್ರವಾದಿವರ್ಯರ(ಸ) ಮತ್ತು ಸಹಾಬಿಗಳ ಮನಸ್ಸಿನಲ್ಲೂ ಆಗಾಗ ಮೂಡುತ್ತಿತ್ತು. ಇದಕ್ಕುತ್ತರಬಾಗಿ 
ಇವರು ಯಾವ ಪವಾಡವನ್ನು ಕಣ್ಣಾರೆ ಕಂಡರೂ ಆದನ್ನು ದುರ್ವಾಖ್ಯಾನ ಮಾಡಿ ಯಾವ ರೀತಿಯಿಂದಲಾದರೂ ಸತ್ಯ 
ನಿಷೇಧದಲ್ಲೇ ಸ್ಥಿರವಾಗಿ ನಿಲ್ಲಲು ನೆಪವನ್ನು ಕಂಡುಕೊಳ್ಳುವರು. ಏಕೆಂದರೆ, ಅವರ ಹೃದಯಗಳು ಸತ್ಮವಿಶ್ವಾಸ ಸ್ವೀಕರಿಸಲು 
ಸಿದ್ಧವಿಲ್ಲ ಎಂದು ಹೇಳಲಾಗಿದೆ. 


ಕಾಂಡ-27 


796 ಕುರ್‌ಆನ್‌ ವ್ಯಾಖ್ಯಾನ 


JARs عکایا ون‎ El gs 
ue > ಕ್‌, 
ES EE a تلاح ے7 اضیز لق‎ 


۲ 
: حص سے وو لا کی سسےو A‏ 3 
d‏ چین YAS ತ os ಖ್‌‏ 


ಇವರಿಗೆ ಫಲಕಾರಿಯಾಗದು. ಇವರ ಸಹಾಯಕ್ಕೂ ಯಾರೂ ಬರಲಾರನು ಮತ್ತು ಆ ಸಮಯ ಬರುವುದಕ್ಕೆ 
ಮುಂಚೆಯೂ ಅಕ್ರಮಿಗಳಿಗೆ ಒಂದು ಯಾತನೆ ಇದೆ. ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ. 

(48-49) ಸಂದೇಶವಾಹಕರೇ, ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಮೆ ವಹಿಸಿರಿ. ನೀವು 
ನಮ್ಮ ಕಣ್ಣ ಮುಂದೆಯೇ ಇದ್ದೀರಿ. ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು 


ಕೇರ್ಶಿಸಿರಿ. 4 ಇರುಳಲ್ಲೂ ಅವನನ್ನು ಕೀರ್ತಿಸಿದಿ9] ನಕ್ಸತ್ರಗಳು ಮರಳುವಾಗಲೂ (ಕೀರ್ತಿಸಿರಿ)", 


37. ಇದು ಸೂರಃ ಅಸ್ಸಜ್ಞಃದ 21ನೆಯ ಸೂಕ್ತದಲ್ಲಿ ಬಂದಿರುವ ವಿಷಯದ ಪುನರಾವರ್ತನೆಯಾಗಿದೆ. ಅದರಲ್ಲಿ 
"ಪ್ರಾಯಶಃ ಇವರು ತಮ್ಮ ಬಂಡಾಯ ನೀತಿಯನ್ನು ತೊರೆಯಲೂ ಬಹುದೆಂದು ಆ ಮಹಾ ಯಾತನೆಗಿಂತ ಮುಂಚಿ 
ನಾವು ಇವರಿಗೆ ಇದೇ ಲೋಕದಲ್ಲಿ ಒಂದಿಲ್ಲೊಂದು ಸಣ್ಣ ಯಾತನೆಯ ರುಚಿಯನ್ನು ಸವಿಸುತ್ತಲೇ ಇರುವೆವು” ಎನ್ನಲಾಗಿತ್ತು, 
ಅರ್ಥಾತ್‌- ಈ ಲೋಕದಲ್ಲಿ ಆಗಾಗ ಅವರ ಮೇಲೆ ವೈಯಕ್ತಿಕ ಹಾಗೂ ಸಾಮೂಹಿಕ ವಿಪತ್ತುಗಳನ್ನು ಎರಗಿಸಿ ಅವರ 
ಅದೃಷ್ಟಗಳನ್ನು ನಿರ್ಧರಿಸುವಂತಹ ಶಕ್ತಿಯೊಂದು ಮೇಲೆ ಕಾರ್ಯವೆಸಗುತ್ತಿದೆಯೆಂದು ಅವರಿಗೆ ನೆನಪಿಸುತ್ತಲೇ ಇರುವೆವು. 
ಆದರೆ, ಅಜ್ಞಾನದಲ್ಲಿ ತೊಳಲಾಡುತ್ತಿರುವವರು ಹಿಂದೆಯೂ ಇಂತಹ ಘಟನೆಗಳಿಂದ ಪಾಠ ಕಲಿತದ್ದಿಲ್ಲ ಮುಂದೆಂದೂ 
ಕಲಿಯಲಿಕ್ಕೂ ಇಲ್ಲ. 

38. ಸಹನೆ ಮತ್ತು ಸ್ಕೈರ್ಯಗಳೊಂದಿಗೆ ತಮ್ಮ ಪ್ರಭುವಿನ ಆಜ್ಞಾಪಾಲನೆಯಲ್ಲಿ ಸ್ಥಿರವಾಗಿರಿ ಎಂದೂ ಇದನ್ನು 
ಅರ್ಥೈಸಬಹುದು. 

39. ಅರ್ಥಾತ್‌- ನಾವು ನಿಮ್ಮ ಸಂರಕ್ಷಣೆ ಮಾಡುತ್ತಿದ್ದೇವೆ. ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟು ಬಿಟ್ಟಿಲ್ಲ. 

40. ಈ ಆದೇಶಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ ಮತ್ತು ಅವೆಲ್ಲವೂ ಸಮರ್ಪಕವೇ ಆಗಿರಬಹುದು. ಏಕೆಂದರೆ, 
ಪ್ರವಾದಿವರ್ಯರು(ಸು) ಈ ಎಲ್ಲ ಕ್ರಮಗಳನ್ನೂ ಅನುಸರಿಸುತ್ತಿದ್ದರು. 1. ನೀವು ಒಂದು ಸಭೆಯಿಂದ ಏಳುವಾಗ ಅಲ್ಲಾಹನ 
ಪ್ರಶಂಸೆ ಮತ್ತು ಕೀರ್ತನೆ ಮಾಡಿ ಏಳಿರಿ 2. ನೀವು ನಿಮ್ಮ ನಿದ್ದೆಯಿಂದ ಎಚ್ಚರಗೊಂಡು ಹಾಸಿಗೆಯಿಂದ ಏಳುವಾಗ 
ಅಲ್ಲಾಹನ ಕೀರ್ತನೆಯೊಂದಿಗೆ ಅವನನ್ನು ಪ್ರಶಂಸಿಸಿರಿ 3. ನೀವು ನಮಾಮಿುಗಾಗಿ ನಿಲ್ಲುವಾಗ ಅಲ್ಲಾಹನ ಪ್ರಶಂನೆ ಮತ್ತು 
ತಸ್ಸೀಹ್‌(ಕೀರ್ತನೆ)ನೊಂದಿಗೆ ಅದನ್ನು ಆರಂಭಿಸಿರಿ 4. ನೀವು ಅಲ್ಲಾಹನ ಕಡೆಗೆ ಕರೆ ನೀಡಲು ಹೊರಡುವಾಗ ಅದನ್ನು 
ಅಲ್ಲಾಹನ ಪ್ರಶಂಸೆ ಮತ್ತು ಕೀರ್ತನೆಯೊಂದಿಗೆ ಪ್ರಾರಂಭಿಸಿರಿ. 

41. ಇದರ ಅರ್ಥ ಮಗ್ರಿಬ್‌, ಇಶಾ ಮತ್ತು ತಹಜ್ಜುದ್‌ ನಮಾರು್‌ಗಳಿಂದೂ ಕುರ್‌ಆನ್‌ ಪಠನವೆಂದೂ ಅಲ್ಲಾಹನ 
ನಾಮ ಜಪಿಸುವುದೆಂದೂ ಆಗಿದೆ. 

42. ನಕ್ಸತ್ರಗಳು ಮರಳುವುದೆಂದರೆ- ರಾತ್ರೆಯ ಕೊನೆಯ ಭಾಗದಲ್ಲಿ ಅವುಗಳು ಅಸ್ತಮಿಸುವುದು, ಮುಂಚೆಳಕು ಹರಡಿದಾಗ 
ಅವುಗಳ ಬೆಳಕು ಮಂದವಾಗುವುದು ಎಂದರ್ಥ, ಇದು ಫಜೌ(ಮುಂಜಾವಿನು ನಮಾರ್‌ನ ಸಮಯವಾಗಿದೆ. 


ಕಾಂಡ-27 


58. ಅನ್ನಜ್ಮ್‌ 797 


53. ಅನ್ನಜ್ನ್‌ 


ಪರಿಚಯ 
ಹೆಸರು 

ಇದರ ಹೆಸರನ್ನು ಪ್ರಥಮ ಪದವಾಗಿರುವ 'ವನ್ನಜ್ಮ್‌'ನಿಂದ ಆರಿಸಲಾಗಿದ್ದು ಕೇವಲ ಗುರುತಿಸಲಿಕ್ಕಾಗಿ ಇದನ್ನು ಹೀಗೆ 
ಹೆಸರಿಸಲಾಗಿದೆ. 
ಅವತೀರ್ಣ ಕಾಲ 

ಹರ್ರುತ್‌ ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ವರದಿ ಮಾಡಿರುವಂತೆ ಸೂರಃ ಅನ್ನಜ್ನ್‌, ಸೆಜ್ಜಳಸಾಷ್ಟಾಂಗುದ ಸೂಕ್ತವು 
ಅವತೀರ್ಣಗೊಂಡಂತಹ ಪ್ರಥಮ ಅಧ್ಯಾಯವಾಗಿದೆ. ಹಾಗೆಯೇ ಇದು ಪ್ರವಾದಿವರ್ಯರು(ಸ) ಕುರೈಶರ ಒಂದು ಬಹಿರಂಗ 
ಸಭೆಯಲ್ಲಿ (ಇಬ್ಲು ಮರ್ದೂಯರ ವರದಿಯಂತೆ 'ಹರಮ್‌'ನಲ್ಲಿ) ಓದಿ ಕೇಳಿಸಿದ ಪ್ರಥಮ ಅಧ್ಯಾಯವಾಗಿದೆ. ಸಭೆಯಲ್ಲಿ 
ಸತ್ಯನಿಷೇಧಿಗಳೂ ಸತ್ಯವಿಶ್ಚಾಸಿಗಳೂ ಇದ್ದರು. ಕೊನೆಯಲ್ಲಿ ಪ್ರವಾದಿವರ್ಯರು(ಸು ಸಜ್ಜಃದ ಸೂಕ್ತವನ್ನೋದಿ ಸಾಷ್ಟಾಂಗ 
ವೆರಗಿದಾಗ ಅಲ್ಲಿ ಹಾಜರಿದ್ದವರೆಲ್ಲರೂ ಅವರ ಜೊತೆಗೇ ಸಾಪ್ಟಾಂಗವೆರಗಿ ಬಿಟ್ಟರು. ವಿರೋಧಿಸುವುದರಲ್ಲಿ ಮುಂಚೂಣಿಯಲ್ಲಿ 
ದ್ವಂತಹ ಬಹುದೇವಾರಾಧಕರ ದೊಡ್ಡ ದೊಡ್ಡ ನಾಯಕರಿಗೆ ಕೂಡಾ ಅಂದು ಸಾಷ್ಟಾಂಗವೆರಗದೆ ಇರಲಾಗಲಿಲ್ಲ. 

ಹ. مہ‎ ಸಅದ್‌ರ(ರ) ಹೇಳಿಕೆಯ ಪ್ರಕಾರ- ಇದಕ್ಕೆ ಮುಂಚಿ ಪ್ರವಾದಿ ಶಕೆಯ 5ನೇ ವರ್ಷ, ರಜಬ್‌ ತಿಂಗಳಲ್ಲಿ 
ಸಹಾಬಿಗಳ ಸಣ್ಣ ಗುಂಪೊಂದು ಇತಿಯೋಪಿಯೂಕ್ಕೆ ವಲಸೆ ಹೋಗಿತ್ತು. ಅದೇ ವರ್ಷ ರಮರುಾನ್‌ ತಿಂಗಳಲ್ಲಿ ಈ ಘಟನೆ 
ಸಂಭವಿಸಿತು. ಆದರೆ ಇದರ ಸುದ್ದಿಯು ಮಕ್ಕಾದ ಸತ್ಮನಿಷೇಧಿಗಳೆಲ್ಲರೂ ಮುಸ್ತಿಮರಾಗಿರುವರು ಎಂಬ ರೂಪದಲ್ಲಿ 
ಇತಿಯೋಪಿಯಾದ ವಲಸೆಗಾರರಿಗೆ ತಲಪಿತು. ಈ ಸುದ್ದಿಯನ್ನು ಕೇಳಿ ಅವರ ಪೈಕಿ ಕೆಲವರು ಅದೇ ವರ್ಷ ಶವ್ಸಾಲ್‌ ತಿಂಗಳಲ್ಲಿ 
ಮಕ್ಕಾ ಪಟ್ಟಣಕ್ಕೆ ಮರಳಿದರು. ಆದರೆ, ಇಲ್ಲಿ ಬಂದಾಗ ಹಿಂಸೆ ಅತ್ಕಾಚಾರಗಳು ಹಿಂದಿನಂತೆಯೇ ಜಾರಿಯಲ್ಲಿದೆಯೆಂಬುದು 
ಅವರಿಗೆ ತಿಳಿಯಿತು. ಪರಿಣಾಮವಾಗಿ ಎರಡನೇ ಬಾರಿ ಇತಿಯೋಪಿಯಾಕ್ಕೆ ವಲಸೆ ಹೋಗಲಾಯಿತು. ಈ ಬಾರಿ ಹಿಂದಿಗಿಂತಲೂ 
ಹೆಚ್ಚು ಮಂದಿ ಮಕ್ಕಾವನ್ನು ಬಿಟ್ಟು ಹೋದರು. 

ಹೀಗೆ, ಈ ಅಧ್ಯಾಯವು ಪ್ರವಾದ ಶಕೆಯ 5ನೇ ಸಂವತ್ಸರದ ರಮರುಾನ್‌ನಲ್ಲಿ ಅವಶೀರ್ಣಗೊಂಡಿತೆಂದು ಹೆಚ್ಚಿನಂಶ 
ಖಚಿತವಾಗಿ ತಿಳಿಯುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯವು ಎಂತಹ ಸನ್ನಿವೇಶದಲ್ಲಿ ಅವಶೀರ್ಣಗೊಂಡಿತ್ತೆಂಬುದು ಪ್ರಸ್ತುತ ವಿವರಣೆಯಿಂದ ತಿಳಿದು ಬರುತ್ತದೆ. 
ಈ ವಾಣಿಯನ್ನು ತಾವೂ ಕೇಳಬಾರದು ಮತ್ತು ಇತರರಿಗೂ ಕೇಳಲು ಬಿಡಬಾರದು, ಅವರ ವಿರುದ್ಧ ತರತರದ ತಪ್ಪು 
ತಿಳುವಳಿಕೆಗಳನ್ನು ಹಬ್ಬಿಸಿ ಕೇವಲ ತಮ್ಮ ಅಪಪ್ರಚಾರದ ಮೂಲಕ ಅವರ ಸಂದೇಶವನ್ನು ಹತ್ತಿಕ್ಕಬೇಕು ಎಂಬುದೇ ಮಕ್ಕಾದ 
ಸತೃನಿಷೇಧಿಗಳ ಸತತ ಪ್ರಯತ್ನವಾಗಿತ್ತು. 

ಇಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಪವಿತ್ರ ಹರಮಿನಲ್ಲಿ ಪ್ರವಾದಿವರ್ಯರ(ಸು ಬಾಯಿಯಿಂದ ಈ ಅಧ್ಯಾಯವನ್ನು 
ಕೇಳಿ, ಅವರ ಜೊತೆಗೆ ಕುರೈಶ್‌ ಸತ್ಮನಿಷೇಧಿಗಳು ಕೂಡಾ ಸಾಪ್ಟಾಂಗವೆರಗಿದ ಘಟನೆ ನಡೆಯಿತು. ಆ ಬಳಿಕ ಅವರು 
ತಮ್ಮಿಂದ ಇದೆಂತಹ ತಪ್ಪು ಸಂಭನಿಸಿಬಿಟ್ಟಿತೆಂದು ಬಹಳ ಚಿಂತಾಕ್ರಾಂತರಾದರು. ಅತ್ತ ಜನರು ಕೂಡಾ ಅವರನ್ನು- 
"ನೀವು ಇತರರನ್ನಂತೂ ಈ ವಾಣಿಯನ್ನು ಕೇಳಬಾರದೆಂದು ತಡೆಯುತ್ತಿದ್ದಿರಿ. ಇಂದು ಸ್ವತಃ ನೀವೇ ಅದನ್ನು ಕಿವಿಗೊಟ್ಟು 
ಕೇಳಿದ್ದು ಮಾತ್ರವಲ್ಲ, ಮುಹಮ್ಮದ್‌ರೊಂದಿಗೆ(ಸ) ನೀವೂ ಸಾಷ್ಟಾಂಗವೆರಗಿ ಬಿಟ್ಟಿರಲ್ಲ!" ಎಂದು ಮೂದಲಿಸತೊಡಗಿದರು. 
ಕೊನೆಗೆ ಅವರು "ಈಗ ಹೇಳಿರಿ ನೀವು 'ಲಾತ್‌', 'ಉರ್ದಾ' ಮತ್ತು ಮೂರನೆಯ ಒಂದು ದೇವಿ 'ಮನಾತ್‌'ನ 
ವಾಸ್ತವಿಕತೆಯ ಕುರಿತು ಸ್ವಲ್ಪವಾದರೂ ವಿವೇಚಿಸಿದ್ದೀರಾ” (ಸೂಕ್ತ: 19, 20) ಎಂದಾದ ಬಳಿಕ ಮುಹಮ್ಮದ್‌ರ(ಸ) 
ಬಾಯಿಯಿಂದ "ಇವು ಅತ್ಕುನ್ನತ ಮಟ್ಟದ ಜೇವತೆಗಳಾಗಿದ್ದು ಇವರು ಖಂಡಿತ ಶಿಫಾರಸು ಮಾಡುವರು” ಎಂಬ 
ನುಡಿಗಳನ್ನು ಕೇಳಿದ್ದೆವು. ಆದ್ದರಿಂದ ನಾವು ಹ.ಮುಹಮ್ಮದ್‌(ಸು ನಮ್ಮ ಧರ್ಮಕ್ಕೆ ಮರಳಿರುವರೆಂದು ಭಾವಿಸಿದೆವು” 


798 ಕುರ್‌ಆನ್‌ ವ್ಯಾಖ್ಯಾನ 


ಎಂದು ಹೇಳಿ ಜನರ ಕೈಯಿಂದ ತಪ್ಪಿಸಿಕೊಂಡರು. ವಾಸ್ತವದಲ್ಲಿ ಈ ಇಡೀ ಅಧ್ಯಾಯದ ವಿಷಯಾನುಬಂಧದಲ್ಲಿ 
ಅವರು ತಮ್ಮ ಕಿವಿಗಳಿಗೆ ಕೇಳಿಸಿತೆಂದು ಹೇಳುತ್ತಿದ್ದಂತಹ ಮಾತುಗಳಿಗೆ ಅವಕಾಶವಿದೆ ಎಂದು ಒಬ್ಬ ಹುಚ್ಚನು ಮಾತ್ರ 
ಹೇಳಬಹುದಷ್ಟೆ. (ಹೆಚ್ಚಿನ ವಿವರಗಳಿಗೆ ಸೂರಃ ಅಲ್‌' ಹಜ್ಜಾೌನ 96ರಿಂದ 101ರ ವರೆಗಿನ ಟಿಪ್ಪಣಿಗಳನ್ನು ನೋಡಿರಿ.) 


ಚರ್ಚಾ ವಿಷಯಗಳು 

ಈ ಉಪನ್ಮಾಸದ ಮುಖ್ಯ ವಿಷಯ- ಸತ್ಕನಿಷೇಧಿಗಳು ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸ) ವಿರುದ್ಧ 
ತಳೆದುಕೊಂಡಿದ್ದ ನಿಲುಮೆಯ, ದೋಷದ ಕುರಿತು ಎಚ್ಚರಿಸುವುದಾಗಿದೆ. ಮಾತನ್ನು ಈ ರೀತಿ ಆರಂಭಿಸಲಾಗಿದೆ: ನೀವು ಪ್ರಚಾರ 
ಮಾಡುತ್ತಿರುವಂತೆ, ಪ್ರವಾದಿ ಮುಹಮ್ಮದ್‌(ಸ) ದಾರಿ ತಪ್ಪಿದ ವೈಕ್ತಿಯಲ್ಲ. ಹಾಗೆಯೇ ನೀವು ತಿಳಿದುಕೊಂಡಿರುವಂತೆ ಇಸ್ಲಾಮಿನ 
ಈ ಶಿಕ್ಷಣ ಮತ್ತು ಸಂದೇಶವು ಅವರು ಸ್ವತಃ ಸೃಷ್ಟಿಸಿಕೊಂಡದ್ದೂ ಅಲ್ಲ, ಅವರು ಸಾರುತ್ತಿರುವುದೆಲ್ಲವೂ ಅವರ ಮೇಲೆ 
ಅವತೀರ್ಣಗೊಳಿಸಲಾಗುತ್ತಿರುವ ಅಪ್ಪಟ ದಿವ್ಯವಾಣಿ(ವಹ್‌)ಿಯಾಗಿದೆ. ಅವರು ನಿಮ್ಮ ಮುಂದಿರಿಸುತ್ತಿರುವ ವಾಸ್ತವಿಕಕೆಗಳಲ್ಲ 
ಕೇವಲ ಊಹೆಯಿಂದ ಹುಟ್ಟಿಕೊಂಡಿಲ್ಲ, ಅವು ಕಣ್ಣಾರೆ ಕಂಡ ವಾಸ್ತವಿಕತೆಗಳಾಗಿವೆ. 

ಅನಂತರ-ಕ್ರಮವಾಗಿ ಮೂರು ವಿಷಯಗಳನ್ನು ವಿವರಿಸಲಾಗಿದೆ: 

1) ನೀವು ಅನುಸರಿಸುತ್ತಿರುವ ಮತವು ಕೇವಲ ಊಹೆ ಮತ್ತು ಮನಬಂದಂತೆ ಬೆಳೆಸಿಕೊಳ್ಳಲಾದ ಮೂಢನಂಬಿಕೆಗಳ 
ಬುನಾದಿಯಲ್ಲಿ ನಿಂತಿದೆ. ನೀವು ನೆಚ್ಚಿಕೊಂಡಿರುವ ಯಾವ ನಂಬಿಕೆಯೂ ಜ್ಞಾನ ಮತ್ತು ಪುರಾವೆಗಳನ್ನು ಆಧರಿಸಿಲ್ಲ. ನಿಮ್ಮ 
ಕೆಲವು ಚಿತ್ತಾಕಾಂಕ್ಷೆಗಳಿಗಾಗಿ ನೀವು ಕೆಲವು ಮೂಢನಂಬಿಕೆಗಳನ್ನು ವಾಸ್ತವಿಕತೆಗಳೆಂದು ಭಾವಿಸಿಕೊಂಡಿದ್ದೀರಿ. ಇದು ನೀವು 
ಮಾಡುತ್ತಿರುವ ಒಂದು ದೊಡ್ಡ ಮೂಲಭೂತ ತಪ್ಪಾಗಿದೆ. ನೀವು ಈ ತಪ್ಪಿಗೆ ಒಳಗಾಗಲು ನೈಜ ಕಾರಣವೇನೆಂದರೆ, ನೀವು 
ಪರಲೋಕದ ಬಗ್ಗೆ ತೀರಾ ನಿಶ್ಚಿಂತರಾಗಿರುವಿರಿ. ಈ ಲೋಕವನ್ನು ಮಾತ್ರ ನೀವು ಅಷೇಕ್ಸಿಸುತ್ತೀರಿ. ಆದ್ದರಿಂದ ನಿಮಗೆ 
ವಾಸ್ತವಿಕತೆಯನ್ನು ಅರಿಯಬೇಕೆಂಬ ಇಚ್ಛೆಯೇ ಇಲ್ಲ. 

2) ಅಲ್ಲಾಹನೇ ಅಖಿಲ ವಿಶ್ವದ ಒಡೆಯ ಮತ್ತು ಪರಮಾಧಿಕಾರ. ಅವನ ಮಾರ್ಗದಲ್ಲಿರುವವನೇ ನೈಜ ಸನ್ಮಾರ್ಗಗಾಮಿ. 
ಅವನ ಮಾರ್ಗವನ್ನು ಬಿಟ್ಟವನೇ ಪಥಬಭ್ರಷ್ಟ. ಅವನು ಪ್ರತಿಯೊಬ್ಬನ ಕರ್ಮಗಳನ್ನು ಬಲ್ಲನು. ಅವನಲ್ಲಿ ಪಾಪ ಕಾರ್ಯಗಳಿಗೆ 
ಶಿಕ್ಷೆ ಮತ್ತು ಪುಣ್ಮ ಕಾರ್ಯಗಳಿಗೆ ಪುರಸ್ಕಾರ ಸಿಕ್ಕಿಯೇ ತೀರುತ್ತದೆ ಎಂದು ಜನರಿಗೆ ತಿಳಿಸಲಾಗಿದೆ. 

3) ಇವು ಎಲ್ಲ ಕಾಲಗಳಲ್ಲೂ ಬೇವ ಸಂದೇಶವಾಹಕರು ಸಾರುತ್ತಾ ಬಂದಿರುವ ಮೂಲ ತತ್ವಗಳೇ ಆಗಿವೆ ಎಂಬುದನ್ನು 
ಜನರಿಗೆ ತೋರಿಸಿ ಕೊಡಲಿಕ್ಕಾಗಿ ಪವಿತ್ರ ಕುರ್‌ಆನಿನ ಅವತೀರ್ಣಕ್ಕೆ ನೂರಾರು ವರ್ಷಗಳ ಹಿಂದೆ ಹ. ಇಬ್ರಾಹೀಮ್‌ ಮತ್ತು 
ಮೂಸಾರ(ಅ) ಗ್ರಂಥಗಳಲ್ಲಿ ವಿವರಿಸಲಾಗಿರುವ ಸತ್ಯಧರ್ಮದ ಕೆಲವು ಮೂಲ ತತ್ವಗಳನ್ನು ಮುಂದಿಡಲಾಗಿದೆ. 

ಈ ವಿಷಯಗಳನ್ನು ವಿವರಿಸಿದ ಬಳಿಕ ಉಪನ್ಯಾಸವನ್ನು ಕೊನೆಗೊಳಿಸುತ್ತ- ತೀರ್ಮಾನದ ಘಳಿಗೆಯು ಸಮೂಪಿಸಿದೆ. 
ಅದನ್ನು ಬರದಂತೆ ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಹಿಂದಿನವರಿಗೆ ಅದು ಬರುವ ಮುನ್ನ ಎಚ್ಚರಿಕೆ ನೀಡಿದ್ದಂತೆಯೇ 
ನಿಮಗೂ ಹ. ಮುಹಮ್ಮದ್‌ರ(ಸ) ಮತ್ತು ಕುರ್‌ಆನಿನ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ. ನಿಮಗೀಗ ವಿಚಿತ್ರವಾಗಿ 
ಕಾಣುತ್ತಿರುವುದು ಇದೇ ವಿಷಯವೇ? ನೀವು ಪರಿಹಾಸ್ಮ ಮಾಡುತ್ತಿರುವುದು ಈ ವಿಷಯವನ್ನೇ? ಎಂದು ಪ್ರಶ್ನಿಸಲಾಗಿದೆ. 


53. ಅನ್ನಜ್ಮ್‌ 799 


WR 
BS 
A EE GEES UK 55 تد ما‎ ls 
کانکڑی 7 می‎ LA سب‎ ETE NMA ان‎ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-62 ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-12) ನಕ್ಸತ್ರದಾಣೆ'-ಅದು ಅಸ್ತಮಿಸಿದಾಗ. ನಿಮ್ಮ ಸಂಗಾತಿ ದಾರಿಗೆಡಲೂ ಇಲ್ಲ ವಂಚಿಸಲ್ಪಡಲೂ 
ಇಲ್ಲ.3 ಅವರು ತಮ್ಮ ಸ್ವಚಿತ್ತದಿಂದ ನುಡಿಯುವುದಿಲ್ಲ. ಇದು ಅವರಿಗೆ ಅವತೀರ್ಣ 
ಗೊಳ್ಳುವಂತಹ ಒಂದು ವಹ್ಮ್‌ (ದಿವ್ಯವಾಣಿ) ಆಗಿದೆ." ಅವರಿಗೆ ಮಹಾಶಕ್ತಿಶಾಲಿಯಾದವನು 


1. ಮೂಲದಲ್ಲಿ ےس چنا‎ ಎಂಬ ಪದ ಪ್ರಯೋಗವಾಗಿದೆ. ವ್ಯಾಖ್ಯಾನಕಾರರ ಪೈಕಿ ಕೆಲವರ ದೃಷ್ಟಿಯಲ್ಲಿ ಇದರರ್ಥ 
ವೃಷಭರಾಶಿಯ ಸಣ್ಣ ನಕ್ಟತ್ರಪುಂಜ ಎಂದಾಗಿದೆ, ಇನ್ನು ಕೆಲವರ ಪ್ರಕಾರ ಶುಕ್ರಗ್ರಹ ಎಂದಾಗಿದೆ. ಮತ್ತೆ ಕೆಲವರು, ಇಲ್ಲಿ 
'ಅನ್ನಜ್ಸ್‌' ಎನ್ನುವ ಮೂಲಕ ಸಂಪೂರ್ಣ ನಕ್ಷತ್ರ ವರ್ಗವನ್ನೇ ಉಬ್ಬೇಶಿಸಲಾಗಿದೆಯೆಂದೂ ಬೆಳಗಾದಾಗ ನಕ್ಸತ್ರಗಳು 
ಕಣ್ಮರೆಯಾಗುವ ಸಮಯ ಎಂಬುದು ಇದರ ಅರ್ಥವೆಂದೂ ಹೇಳಿದ್ದಾರೆ. 

2. ಅಂದರೆ ಪ್ರವಾದಿವರ್ಯರು(ಸು ಯಾವ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ಪ್ರಸ್ತಾಪಿಸಲಾಗುತ್ತಿದೆಯೋ ಆ ವ್ಯಕ್ತಿ ಹೊರಗಿ 
ನಿಂದ ಬಂದ ಅಪರಿಚಿತನೇನೂ ಅಲ್ಲ. ಆತ ಯಾರು, ಎಂತಹವನು, ಎಂತಹ ಶೀಲ-ಚಾರಿತ್ರ್ಯಗಳಿರುವವನು ಎಂಬುದು ನಿಮ್ಮಲ್ಲಿನ 
ಒಂದೊಂದು ಮಗುವಿಗೂ ತಿಳಿದಿದೆ ಎಂಬುದನ್ನು ಕುರೈಶರಿಗೆ ನೆನಪಿಸಲಿಕ್ಕಾಗಿ ಅವರನ್ನು 'ನಿಮ್ಮ ಸಂಗಾತಿ' ಎನ್ನಲಾಗಿದೆ. 

3. ಅಸ್ತಮಿಸುವ ನಕ್ಸತ್ರ ಅಥವಾ ನಕ್ಷತ್ರಗಳ ಆಣೆ ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ. ಈ ಆಣೆ ಹಾಕಿರುವುದೇಕೆಂದರೆ 
ರಾತ್ರಿಯ ಅಂಧಕಾರದಲ್ಲಿ ನಕ್ಸತ್ರಗಳು ಗೋಚರಿಸಿದಾಗ ಒಬ್ಬ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲಾರನು. 
ವಸ್ತುಗಳ ಅಸ್ಪಷ್ಟ ಆಕೃತಿಗಳನ್ನು ಕಂಡು ಅವುಗಳ ಬಗ್ಗೆ ತಪ್ಪಾದ ಅಭಿಪ್ರಾಯಗಳನ್ನು ತಾಳುವ ಸಾಧ್ಯತೆ ಇರುತ್ತದೆ. ಆದರೆ ನಕ್ಸತ್ರಗಳು 
ಅಸ್ತಮಿಸಿ ಹಗಲಿನ ಬೆಳಕು ಹರಡಿದಾಗ ಪ್ರತಿಯೊಂದು ವಸ್ತುವೂ ತನ್ನ ನೈಜ ರೂಪದಲ್ಲಿ ಮನುಷ್ಯನ ಮುಂದೆ ಬರುತ್ತದೆ. ನಿಮ್ಮ 
ನಡುವೆ ಹ. ಮುಹಮ್ಮದ್‌ರ(ಸ) ಸಂಗತಿ ಹೀಗೆಯೇ ಇದೆ. ಅವರ ಜೀವನ ಮತ್ತು ವ್ಯಕ್ತಿತ್ವವು ಅಂಧಕಾರದಲ್ಲಿ ಅಡಗಿಲ್ಲ. ಅವರು 
ನಿಮಗೆ ಚಿರಪರಿಚಿತರು. ಅವರು ದಾರಿತಪ್ಪಿ ಅಲೆಯುತ್ತಿರುವವರಲ್ಲವೆಂಬುದು ಉಜ್ವಲ ಹಗಲಿನಷ್ಟೇ ವ್ಯಕ್ತವಾಗಿರುವ ವಾಸ್ತವಿಕತೆಯಾಗಿದೆ. 

4. ತಾತ್ಸರ್ಯವಪೇನೆಂದರೆ- ಯಾವ ಮಾತುಗಳಿಗಾಗಿ ನೀವು ಅವರನ್ನು ಪಥಭ್ರಷ್ಟನೆಂದು ಹೇಳುತ್ತಿರುವಿರೋ ಅವು ಅವರು 
ಸ್ವಯಂ ಸೃಷ್ಟಿಸಿಕೊಂಡಂತಹ ಮಾತುಗಳಲ್ಲ. ಹಾಗೆಯೇ ಅವರ ಸ್ವಂತ ಇಚ್ಛೆಯಿಂದ ಪ್ರೇರಿತ ಮಾತುಗಳೂ ಅಲ್ಲ. ಅವು 
ಅಲ್ಲಾಹನ ಕಡೆಯಿಂದ ದಿವೃವಾಣಿಯ ರೂಪದಲ್ಲಿ ಅವತೀರ್ಣಗೊಂಡಿವೆ ಮತ್ತು ಅವತೀರ್ಣಗೊಳ್ಳುತ್ತಲಿವೆ. "ಅವರು ತಮ್ಮ 

| ಸ್ವಂತ ಇಚ್ಛೆಯಿಂದ ಹೇಳುತ್ತಿಲ್ಲ. ಅವರು ಹೇಳುತ್ತಿರುವುದು ಒಂದು ದಿವ್ಯವಾಣಿಯಾಗಿದ್ದು ಅದನ್ನು ಅವರ ಮೇಲೆ ಅವತೀರ್ಣ 
ಗೊಳಿಸಲಾಗುತ್ತದೆ" ಎಂಬ ಅಲ್ಲಾಹನ ಹೇಳಿಕೆಯು ಪ್ರವಾದಿವರ್ಯರ(ಸ) ಬಾಯಿಯಿಂದ ಹೊರಡುವ ಯಾವೆಲ್ಲ ಮಾತುಗಳಿಗೆ 
ಅನ್ವಯಿಸುತ್ತದೆ, ಅವರಾಡುವ ಎಲ್ಲ ಮಾತುಗಳೂ ಈ ವ್ಯಾಪ್ತಿಯೊಳಗೆ ಬರುತ್ತವೆಯೇ ಅಥವಾ ಕೆಲವು ಮಾತುಗಳಿಗೆ ಮಾತ್ರ 
ಇದು ಅನ್ವಯವಾಗುತ್ತದೆಯೇ ಎಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಇದಕ್ಕೆ ಉತ್ತರ ಹೀಗಿದೆ: ಪವಿತ್ರ ಕುರ್‌ಆನಿನ ಮಟ್ಟಿಗಂತೂ 
ಈ ಮಾತು ಪ್ರಪ್ರಥಮವಾಗಿ ಅನ್ವಯವಾಗುತ್ತದೆ.. ಇನ್ನು ಕುರ್‌ಆನಿನ 'ಹೊರತಾಗಿ ಪ್ರವಾದಿವರ್ಯರ(ಸ) ಬಾಯಿಯಿಂದ 
ಹೊರಡುತ್ತಿದ್ದ ಇತರೆ ಮಾತುಗಳ ಕುರಿತು ಹೇಳುವುದಾದರೆ ಅವು ಮೂರೇ ವಿಧದವುಗಳಾಗಿರಲು ಸಾಧ್ಯ. 


ಕಾಂಡ-27 


800 ಕುರ್‌ಆನ್‌ ವ್ಯಾಖ್ಯಾನ 


کے تا سر پا NF ನ್‌ pd‏ 

38 E63 3 اب ٹوسین‎ EEG EM 4 
ಕಲಿಸಿರುತ್ತಾನೆ.5 ಅವನು ಬಹಳ ಯುಕ್ತಿವಂತ." ಅವನು ಪ್ರತ್ಯಕ್ಷನಾದನು, ಅವನು ಉನ್ನತ 
ದಿಗಂತದಲ್ಲಿದ್ದಾಗ.' ತರುವಾಯ ಅವನು ಹತ್ತಿರ ಬಂದನು ಮತ್ತು ಮೇಲೆ ತೇಲತೊಡಗಿದನು- ಎರಡು 


1) ಪ್ರವಾದಿವರ್ಯರು(ಸ) ಧರ್ಮ ಪ್ರಚಾರಕ್ಕಾಗಿ, ದೇವ ಮಾರ್ಗಕ್ಕೆ ಜನರನ್ನು ಆಹ್ವಾನಿಸಲಿಕ್ಕಾಗಿ, ಪವಿತ್ರ ಕುರ್‌ಆನಿನ ವಿಷಯ, 
ಅದರ ಬೋಧನೆ ಮತ್ತು ಅದರ ಆಜ್ಞೆಗಳ ಅರ್ಥ ವಿವರಣೆಯ ರೂಪದಲ್ಲಿ ಆಡುತ್ತಿದ್ದ ಮಾತುಗಳು ಅಥವಾ ಪವಿತ್ರ ಕುರ್‌ಆನಿನ 
ಧ್ಯೇಯೋದ್ದೇಶಗಳನ್ನು ا‎ ಪೂರೈಸಲಿಕ್ಕಾಗಿ ಮಾಡುತ್ತಿದ್ದ ಬೋಧನೆ, ಉಪದೇಶ ಮತ್ತು ಜನರಿಗೆ ನೀಡುತ್ತಿದ್ದೆ ಶಿಕ್ಷಣಗಳು. ಈ ವಿಷಯದಲ್ಲಿ 
ಅವರ ನೆಲೆಯು ಪವಿತ್ರ ಕುರ್‌ಆನಿನ ಅಧಿಕೃತೆ ವ್ಯಾಖ್ಯಾನಕಾರ ಮತ್ತು ಅಲ್ಲಾಹನ ಅಧಿಕೃತ ಪ್ರತಿನಿಧಿಯದ್ದಾಗಿದೆ. ಈ ನೆಲೆಯಲ್ಲಿ ಅವರು 
“| ಆಡಿದ ಮಾತುಗಳು ಕುರ್‌ಆನ್‌ ಅವತೀರ್ಣಗೊಳ್ಳು ವಂತೆ ಅಕ್ಷರಶಃ ಅಲ್ಲಾಹನ ಕಡೆಯಿಂದ ಅವತೀರ್ಣ ಗೊಳ್ಳುತ್ತಿರಲಿಲ್ಲವಾದರೂ ಇವು 
ದಿವ್ಯವಾಣಿಯ ಮೂಲಕ ಅವರಿಗೆ ನೀಡಲಾಗುತ್ತಿದ್ದ ಜ್ಞಾನವನ್ನೇ ಆಧರಿಸಿದ ಮಾತುಗಳಾಗಿದ್ದು ವು. ಈ ಮಾತುಗಳ ಮತ್ತು ಕುರ್‌ಆನಿನ 
ನಡುವೆ ಇದ್ದ ವ್ಯತ್ಯಾಸವೇನೆಂದರೆ- ಕುರ್‌ಆನಿನ ಪದಗಳೂ ಅರ್ಥವೂ ಪೂರ್ಣವಾಗಿ ಅಲ್ಲಾ 2 ಹನ ಕಡೆಯಿಂದಲೇ ಆಗಿದ್ದುವು. ಆದರೆ ಈ 
ಇತರ ಮಾತುಗಳಲ್ಲಿ ದ್ದ ಅರ್ಜ, ತಾತ್ಸರ್ಯಗಳೆಲ್ಲವೂ ಅಲ್ಲಾಹನು ಅವರಿಗೆ ಕಲಿಸಿಕೊಟ್ಟವುಗಳೇ ಆಗಿದ್ದರೂ ಅವುಗಳನ್ನು 

ಪ್ರವಾದಿವರ್ಯರು(ಸ) ತಮ್ಮ ಸ್ವಂತ ಮಾತುಗಳಲ್ಲಿ ಹೇಳುತ್ತಿದ್ದರು. ಈ ವ್ಯತ್ಕಾಸದ ಕಾರಣದಿಂದಲೇ ಕುರ್‌ಆನನ್ನು 'ವಹ್ಮ್‌ಜಲೀ' (ಸ್ಪಷ್ಟ 
ದಿವ್ಯವಾಣಿ) ಎಂದೂ ಪ್ರವಾದಿವರ್ಯರ(ಸ) ಇತರ ನುಡಿಗಳನ್ನು 'ವಹ್ಮ್‌ಖಫೀ" (ಗುಪ್ತ ದಿವ್ಯವಾಣಿ) ಎಂದೂ ಹೇಳಲಾಗುತ್ತ ದೆ. 

2) ಪ್ರವಾದಿವರ್ಯರು(ಸು ಧರ್ಮೋತ್ಥಾನ ಮತ್ತು ಧರ್ಮ ಸಂಸ್ಥಾಪನಾ ಕಾರ್ಯಗಳ ಕುರಿತು ಆಡುತ್ತಿದ್ದ ಮಾತುಗಳು. 
ಅವುಗಳಲ್ಲೂ ಇದು ಅಲ್ಲಾಹನ ಆಜ್ಞೆಗಳಲ್ಲ. ವೆಂದು ಪ್ರವಾದಿವರ್ಯರು(ಣ) ಸ್ವತಃ ಸ್ಪಷ್ಟಪಡಿಸಿದ ಸಹಾಬಿಗಳೊಂದಿಗೆರ) ಸಲಹೆ 
ಕೇಳಿ ಸ್ವೀಕರಿಸಿದ ಅವರ ಯಾವುದೇ ಮಾತು ಅಥವಾ ಕೃತಿಯ ಬಳಿಕ ಅಲ್ಲಾಹನು ಅದಕ್ಕೆ ವಿರುದ್ಧ ಆದೇಶ ಕೊಟ್ಟ ಮಾತುಗಳ 
ಹೊರತು ಉಳಿದೆಲ್ಲ ಮಾತುಗಳೂ ಒಂದನೆಯ ತರದವುಗಳಂತೆಯೇ 'ವಹ್ಮ್‌ಖಫೀ"' ಆಗಿದ್ದುವು. 

3) ಪ್ರವಾದಿವರ್ಯರು(ಸು) ಒಬ್ಬ ಮಾನವರೆಂಬ ನೆಲೆಯಲ್ಲಿ ಜೀವನದ ಸಾಮಾನ್ಯ ವ್ಯವಹಾರಗಳಲ್ಲಿ ಆಡುತ್ತಿದ್ದ ಮಾತುಗಳು. 
ಈ ಮಾತುಗಳಿಗೆ ಪ್ರವಾದಿತ್ವದೆ ಕರ್ತವ್ಯ ಗಳೊಂದಿಗೆ ಸಂಬಂಧವಿರಲಿಲ್ಲ. ಇಂತಹ ಮಾತುಗಳ ವಿಷಯದಲ್ಲೂ ತಾಷ್ವಿಕವಾಗಿ 
ತಿಳಿದಿರಬೇಕಾದ ಒಂದು ಅಂಶವೇನೆಂದರೆ. ತೆಮ್ಮ ಜೀವನದ ಈ ಖಾಸಗಿ ಕ್ಷೇತ್ರದಲ್ಲೂ ಪ್ರವಾದಿವರ್ಯರ(ಸ) ಬಾಯಿಯಿಂದ 
ಸತ್ಯಕ್ಕೆ ವಿರುದ್ದವಾದ ಯಾವುದೇ ಮಾತು ಎಂದೂ "ಹೊರಡುತ್ತಿರಲಿಲ್ಲ. ಅವರ ಬಾಯಿಯಿಂದ ಹೊರಡುತ್ತಿದ್ದ ಮಾತುಗಳು ಮತ್ತು 
ಅವರ ಕೆಲಸ ಕಾರ್ಯಗಳು ಯಾವಾಗಲೂ ಎಲ್ಲ ಸ್ಥಿತಿಗಳಲ್ಲೂ ಅಲ್ಲಾಹನ ಒಬ್ಬ ಪ್ರವಾದಿಯಂತೆ ಹಾಗೂ ಸತ್ಯಸಂಧನಂತೆ ಜೀವನ 
ಸಾಗಿಸಲು ಅವರಿಗೆ ತೋರಿಸಿಕೊಟ್ಟಂತಹ ಮಿತಿ ಮೇರೆಗಳ ಒಳಗೇ ಇರುತ್ತಿದ್ದುವು. ವಾಸ್ತವದಲ್ಲಿ ದಿವ್ಯವಾಣಿಯ ಪ್ರ ಭೆಯು ಅವುಗಳೆಲ್ಲೂ 
ಇರುತ್ತಿತ್ತು. ಪ್ರವಾದಿವರ್ಯರ(ಸು ಕೆಲವು ಹದೀಸ್‌ಗಳಿಂದಲೂ ಇದೇ ವಷಯ ತಿಳಿದು ಬರುತ್ತದೆ. ಒಮ್ಮೆ ಪ್ರವಾದಿವರ್ಯರು(ಸು 

"ನಾನೆಂದೂ ಸತ್ಯದ ಹೊರತು ಬೇರೇನನ್ನೂ ಹೇಳುವುದಿಲ್ಲ" ಎಂದು ಹೇಳಿದರು ಎಂಬ ಒಂದು ಪರದಿಯು ಹ. ಅಬೂ 
ಹುಕ್ಕೆರಾರಿಂದ(ರ)” ಮುಸ್ನದ್‌ ಅಹ್ಮದ್‌ನಲ್ಲಿ ಅಲ್ಲೆ ಶ್ಲೇಖಿತವಿದೆ. ಈ ವಿಷಯಕ್ಕೆ ಸಂಬಂಧಿಸಿದ ಕೂಲಂಕಷ ವಿವರಣೆಯನ್ನು ನನ್ನ 
'ತಫ್‌ಹೀಮಾತ್‌' ಭಾಗ- ಒಂದರಲ್ಲಿ "ರಿಸಾಲತ್‌ ಔರ್‌ ಉಸ್‌ ಕೆ ಅಹ್ಯಾಮ್‌” ಎಂಬ ಶಿರೋನಾಮೆಯಲ್ಲಿ ನೋಡಬಹುದು. 

5. ಅರ್ಥಾತ್‌- ನೀವು ಸಂಶಯಿಸುವಂತೆ ಅವರಿಗೆ ಯಾವ ಮನುಷ್ಯನೂ ಕಲಿಸಿಕೊಡುತ್ತಿಲ್ಲ. ಈ ಜ್ಞಾನವು ಅವರಿಗೆ ಅಶಿ 
ಮಾನವ ಮೂಲಗಳಿಂದ ಸಿಗುತ್ತಿದೆ. 'ಮಹಾ ಶಕ್ತಿಶಾಲಿ' ಎಂದರೆ ಕೆಲವರ ದೃಷ್ಟಿಯಲ್ಲಿ ಸ್ವತಃ ಅಲ್ಲಾಹನೇ. ಆದರೆ ಹೆಚ್ಚಿನ 
ವ್ಯಾಖ್ಯಾನಕಾರರು ಇದು ಜಿಬ್ರೀಲ್‌ರ(ಅ) ಕುರಿತು ಹೇಳಿದ ಮಾತೆಂಬ ಬಗ್ಗೆ ಸಹಮತ ಹೊಂದಿದ್ದಾರೆ. ಸೂರಃ ತಕ್‌ವೀರ್‌ನ 
19-23ನೆಯ ಸೂಕ್ತಗಳನ್ನೂ ಸೂರಃ ಅಲ್‌ ಬಕರಃದ 97ನೇ ಸೂಕ್ತವನ್ನೂ ಸಂರ ಅನ್ನಜ್ಜ್‌ನ ಈ ಸೂಕ್ತದೊಂದಿಗೆ ಸೇರಿಸಿ 
ಓದಿದರೆ, ಇಲ್ಲಿ ಮಹಾಶಕ್ತಿಶಾಲಿಯೆಂದಿರುವುದು ಹ. ಜಿಬಿ ಪ್ರೀಲ್‌ರಸ್ನೆಂದೂ(ಅ) ಅಲ್ಲಾ; ಹನನ್ನಲ್ಲವೆಂದೂ ಖಚಿತವಾಗುತ್ತದೆ. 

6. ಮೂಲದಲ್ಲಿ 'ದೂಮಿರ್ರಃ ಎಂಬ ಪದ ಪ್ರಯೋಗವಾಗಿದೆ. ಈ ಪದಕ್ಕೆ ವಿವಿಧ ಅರ್ಥಗಳನ್ನು ಹೇಳಲಾಗಿದೆ. 
1) ಸುಂದರೆ ಮತ್ತು ಪ್ರತಿಷ್ಠಿತ. 2) ಬಲಶಾಲಿ 3) ಯುಕ್ತಿಯುಳ್ಳವ 4) ಆರೋಗ್ಯವಂತ 5) ಪ್ರಬುದ್ಧ, ವಿಚಾರವಂತ ಮತ್ತು 
ಜಾಣ. ಅಲ್ಲಾಹನು ಹ.ಜಿಬ್ರೀಲ್‌ರ(ಅ) ಬಗ್ಗೆ ಈ ಸಮಗ್ರ ಪದವನ್ನು ಪ್ರಯೋಗಿಸಿದುದೇಕೆಂದರೆ. ಅವರಲ್ಲಿ ಬುದ್ದಿ ಮತ್ತು 
ಶರೀರ ಇವೆರಡಕ್ಕೂ ಸಂಬಂಧಿಸಿದ ಸಾಮಥ್ಯ ೯ಗೆಳು ಪರಿಪೂರ್ಣ ಪ್ರಮಾಣದಲ್ಲಿವೆ. ನಮ್ಮ ಭಾಷೆಯಲ್ಲಿ ಏಕಕಾಲದಲ್ಲಿ ۳ ಎಲ್ಲ 
ಅರ್ಥಗಳನ್ನು ಕೊಡತಕ್ಕ ಸಮಗ್ರ ಪದವಿಲ್ಲ ) ದಿರುವುದರಿಂದ ತರ್ಜುಮೆಯಲ್ಲಿ ಒಂದು ಅರ್ಥವನ್ನು ಮಾತ್ರ ಕೊಡಲಾಗಿದೆ. ಏಕೆಂದರೆ, 
ಶಾರೀರಿಕ ಶಕ್ತಿಗಳ ಪರಿಪೂರ್ಣತೆಯು ಈ ಹಿಂದಿನ ವಾಕ್ಕದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. 

7. ಉನ್ನತ ದಿಗಂತವೆಂದರೆ, ಆಕಾಶದ ಪುರ್ವ ಕಿನಾರೆ. ಅಲ್ಲಿಂದಲೇ ಸೂರ್ಯ ಉದಯಿಸುತ್ತಾನೆ ಮತ್ತು ಹಗಲಿನ ಚೆಳಕು 
ಹಬ್ಬತೊಡಗುತ್ತದೆ. ಇದನ್ನು ಸೂರಃ ತಕ್‌ವೀರ್‌ನ 23ನೆಯ ಸೂಕ್ತದಲ್ಲಿ "ಸುವ್ಯಕ್ತ ದಿಗಂತ ಎನ್ನೆಲಾಗಿದೆ. ಪ್ರವಾದಿವರ್ಯರು(ಸು 


ಕಾಂಡ-27 


53. ಅನ್ನಜ್ಮ್‌ 801 


bl ¥ رای ماکاک‎ CEM OK CBS Ed 


ಕಮಾನುಗಳಷ್ಟು ಅಥವಾ ಅದಕ್ಕಿಂತ ತುಸು ಕಡಿಮೆ ಅಂತರ ಇರುವ ತನಕ. ಆಗ ಅವನು ಅಲ್ಲಾಹನ 
ದಾಸನಿಗೆ ತಾನು ತಲಪಿಸಬೇಕಾಗಿದ್ದ ದಿವ್ಯವಾಣಿಯನ್ನು ತಲಪಿಸಿದನು? ಕಣ್ಣು ಯಾವುದನ್ನು ಕಂಡಿತೋ, 
ಮನಸ್ಸು ಅದಕ್ಕೆ ಸುಳ್ಳನ್ನು ಸೇರಿಸಲಿಲ್ಲ." ನೀವೀಗ ಅವರು ಕಣ್ಣಾರೆ ಕಾಣುತ್ತಿರುವಂತಹ ವಿಷಯದ 
ಬಗ್ಗೆ ಅವರೊಡನೆ ಜಗಳಾಡುತ್ತೀರಾ? 


ಪ್ರಥಮ ಬಾರಿ ಜಿಬ್ರೀಲ್‌ರನ್ನು(ಅ) ಕಂಡಾಗ ಅವರು ಆಕಾಶದ ಪೂರ್ವ ಕಿನಾರೆಯಿಂದ ಮೂಡಿ ಬಂದಿದ್ದರು ಎಂದು ಈ 
ಸೂಕ್ತಗಳು ವಿಶದೀಕರಿಸುತ್ತದೆ. 

8. ಅರ್ಥಾತ್‌- ಆಕಾಶದಲ್ಲಿ ಪೂರ್ವ ದಿಕ್ಕಿನ ಮೇಲಣ ಕಿನಾರೆಯಿಂದ ಪ್ರತ್ಯಕ್ಷರಾದ ಬಳಿಕ ಹ. ಜಿಬ್ರೀಲ್‌ರು(ಅ) 
ಪ್ರವಾದಿವರ್ಯರ(ಸ) ಕಡೆಗೆ ಬರಲಾರಂಭಿಸಿದರು. ಮುಂದೆ ಮುಂದೆ ಬರುತ್ತಾ ಕೊನೆಗೆ ಪ್ರವಾದಿವರ್ಯರ(ಸ) ಮೇಲೆ 
ವಾತಾವರಣದಲ್ಲಿ ತೇಲಿ ನಿಂತರು. ಅನಂತರ ಪ್ರವಾದಿವರ್ಯರ(ಸ) ಕಡೆಗೆ ಬಾಗಿದರು ಮತ್ತು ಎಷ್ಟು ಸಮೂಪಿಸಿದರೆಂದರೆ- 
ಅವರಿಬ್ಬರ ನಡುವೆ ಎರಡು ಬಿಲ್ಲುಗಳಷ್ಟು ಅಥವಾ ಅದಕ್ಕಿಂತಲೂ ತುಸು ಕಡಿಮೆ ಅಂತರ ಮಾತ್ರ ಉಳಿಯಿತು. ಎಲ್ಲ 
ಬಿಲ್ಲುಗಳೂ ಒಂದೇ ಅಳತೆಯವುಗಳಾಗಿರುವುದಿಲ್ಲ. ಅವುಗಳ ಅಳತೆಯಲ್ಲಿ ದೂರವನ್ನು ಹೇಳುವಾಗ ದೂರದಲ್ಲಿ ಹೆಚ್ಚು 
ಕಡಿಮೆಯಾಗುವ ಸಂಭವವಿದೆ. ಆದುದರಿಂದ ದೂರವನ್ನು ತೋರಿಸಲು ಎರಡು ಕಮಾನುಗಳಷ್ಟು ಅಥವಾ ಅದಕ್ಕಿಂತ 
ಸ್ವಲ್ಪ ಕಡಿಮೆ ಅಂತರ ಎಂದು ಹೇಳಲಾಗಿದೆ. 

9. ಮೂಲ ಪದಗಳು "ಫಔಹಾ ಇಲಾ ಅಬ್‌ದಿಹೀ ಮಾ ಔಹಾ" ಎಂದಿವೆ. ಈ ವಾಕ್ಕಕ್ಕೆ ಎರಡು ಅರ್ಥಗಳಿರಲು 
ಸಾಧ್ಯವಿದೆ. 1) ಅವನು ಆತನ ದಾಸನಿಗೆ ಏನನ್ನು ವಹ್ಮ್‌ ಮಾಡಬೇಕಿತ್ತೋ ಆ ھا‎ ಮಾಡಿದನು. 2) ಅವನು ತನ್ನ 
ದಾಸನಿಗೆ ಏನನ್ನು ವಹ್ಮ್‌ ಮಾಡಬೇಕಿತ್ತೋ ಆ ವಹ್ಮ್‌ ಮಾಡಿದನು. ಒಂದನೆಯ ತರ್ಜುಮೆಯ ಪ್ರಕಾರ ಅದರ ತಾತ್ಸರ್ಯ- 
ಹ.ಜಿಬ್ರೀಲ್‌ರು(ಅ) ಅಲ್ಲಾಹನ ದಾಸನಿಗೆ ಯಾವ ದಿವ್ಯವಾಣಿಯನ್ನು ತಲುಪಿಸಬೇಕಿತ್ತೋ ಅದನ್ನು ತಲುಪಿಸಿದರು 
ಎಂದಾಗುತ್ತದೆ. ಎರಡನೆಯ ತರ್ಜುಮೆಯ ಪ್ರಕಾರ ಅದರ ತಾತ್ಸರ್ಯವು ಅಲ್ಲಾಹನು ತನ್ನ ದಾಸನಿಗೆ ತಾನು ತಲುಪಿಸ 
ಬೇಕಾಗಿದ್ದ ದಿವ್ಯವಾಣಿಯನ್ನು ಜಿಬ್ರೀಲ್‌ರ(ಅ) ಮೂಲಕ ತಲುಪಿಸಿದರು ಎಂದಾಗುತ್ತದೆ. ವ್ಯಾಖ್ಯಾನಕಾರರು ಈ ಎರಡೂ 
ಅರ್ಥಗಳನ್ನು ನೀಡಿರುವರು. ಆದರೆ, ಒಂದನೇ ಅರ್ಥ ವಿಷಯಾನುಬಂಧಕ್ಕೆ ಹೆಚ್ಚು ಅನುರೂಪವಾಗಿದೆ. ಇಲ್ಲಿ, 'ಅಬ್‌ದಿಹೀ' 
ಎಂಬುದರ ಸರ್ವನಾಮ 'ಔಹಾ'ದ ಕರ್ಕೃವಿನ ಕಡೆಗೆ ತಿರುಗುವ ಬದಲಿಗೆ ಅಲ್ಲಾಹನ ಕಡೆಗೆ ತಿರುಗುವುದು ಹೇಗೆ? 
ಅಧ್ಯಾಯದ ಆರಂಭದಿಂದ ಇಲ್ಲಿಯವರೆಗೂ ಅಲ್ಲಾಹನ ಹೆಸರೇ ಬರಲಿಲ್ಲವಲ್ಲಾ? ಎಂಬ ಪ್ರಶ್ನೆ ಉಂಟಾಗುತ್ತದೆ. ಇದಕ್ಕೆ 
ಉತ್ತರವೇನೆಂದರೆ- ನಿರ್ದಿಷ್ಟ ವ್ಯಕ್ತಿಯ ಪ್ರಸ್ತಾಪ ಮೊದಲು ಬಂದಿರದಿದ್ದರೂ ಸರ್ವನಾಮವು ಯಾರನ್ನು ಸೂಚಿಸುತ್ತಿದೆ 
ಯೆಂಬುದು ವಿಷಯಾನುಬಂಧದಿಂದ ವ್ಯಕ್ತವಾಗಿದ್ದರೆ, ಅದು ಆ ನಿರ್ದಿಷ್ಟ ವ್ಯಕ್ತಿಯನ್ನೇ ಸೂಚಿಸುತ್ತದೆಂಬುದು ತನ್ನಿಂತಾನೇ 
ವ್ಯಕ್ತವಾಗುತ್ತದೆ. ಇದಕ್ಕೆ ಹಲವಾರು ಉದಾಹರಣೆಗಳು ಪವಿತ್ರ ಕುರ್‌ಆನಿನಲ್ಲೇ ಇವೆ. ಉದಾ: ನೋಡಿರಿ. ಸೂರಃ .رہ‎ 
1, ಸೂರಃ ಯಾಸೀನ್‌: 69, ಅರ್ರಹ್ಮಾನ್‌: 26ನೆಯ ಸೂಕ್ತ. 

10. ಅರ್ಥಾತ್‌- ಹಗಲಿನ ಬೆಳಕಿನಲ್ಲಿ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ ತೆರೆದ ಕಣ್ಣುಗಳೊಂದಿಗೆ ಪ್ರವಾದಿವರ್ಯರಿಗೆ(ಸ) 
ಈ ದರ್ಶನ ಆಗಿತ್ತು. ಆದ್ಧರಿಂದ ಇದು ಬಭ್ರಮೆಯೆಂದಾಗಲಿ, ನನಗೆ ಯಾವುದೋ ಶೈತಾನ್‌ ಅಥವಾ ಜಿನ್ನ್‌ ಈ ರೀತಿ 
ಕಾಣಿಸುತ್ತಿದೆಯೆಂದಾಗಲಿ, ಯಾವುದೋ ಕಾಲ್ಪನಿಕ ರೂಪವು ನನ್ನ ಕಣ್ಣ ಮುಂದೆ ಸುಳಿಯುತ್ತಿದೆಯೆಂದಾಗಲಿ ಮತ್ತು ನಾನು 
ಹಗಲುಗನಸು ಕಾಣುತ್ತಿದ್ದೇನೆಂದಾಗಲಿ ಅವರ ಮನಸ್ಸು ಹೇಳಲಿಲ್ಲ. ಕಣ್ಣುಗಳು ಕಂಡದ್ದನ್ನೇ ಅವರ ಮನಸ್ಸೂ ತಿಳಿದು 
ಕೊಂಡಿತು. ಇವರು ನಿಜಕ್ಕೂ ಜಿಬ್ರೀಲ್‌(ಅ) ಆಗಿದ್ದು ಅವರು ತಲಪಿಸುತ್ತಿರುವ ಸಂದೇಶವು ನಿಜಕ್ಕೂ ಅಲ್ಲಾಹನ ಕಡೆಯಿಂದ 
ಬರುತ್ತಿರುವ ದಿವ್ಯವಾಣಿ(ವಹ್ಮ್‌)ಯೇ ಆಗಿತ್ತು ಎಂಬ ಬಗ್ಗೆ ಅವರಿಗೆ ಕಿಂಚಿತ್ತೂ ಸಂಶಯವುಂಟಾಗಲಿಲ್ಲ. ಇಲ್ಲಿ ಪ್ರವಾದಿವರ್ಯರು(ಸು) 
ಇಂತಹ ಅದ್ಭುತ ಮತ್ತು ಅಸಾಧಾರಣ ದೃಶ್ಯವನ್ನು ಕಂಡು ಸ್ವಲ್ಪವೂ ಸಂಶಯ ತಾಳದಿರಲು ಕಾರಣವೇನು? ಎಂಬ ಪ್ರಶ್ನೆ 
ಉಂಟಾಗುತ್ತದೆ. ಈ ಕುರಿತು ಚೆನ್ನಾಗಿ ವಿವೇಚಿಸಿದಾಗ ನಮಗೆ ಐದು ಕಾರಣಗಳು ತಿಳಿದು ಬರುತ್ತವೆ- 


ಕಾಂಡ-27 


802 ಕುರ್‌ಆನ್‌ ವ್ಯಾಖ್ಯಾನ 


1 (fe LE rs KD ج دس راو کے 12 سے‎ pa 
el AF LEAD Shy pg FYB; 
(3-18) ಇನ್ನೊಮ್ಮೆ ಅವರು, ಆತನು 'ಸಿದ್ರತುಲ್‌ ಮುಂತಹಾದ ಬಳಿ ಇಳಿಯುತ್ತಿರುವುದನ್ನು 
ಕಂಡರು.!! 'ಜನ್ನತುಲ್‌ ಮಲ್‌ವಾ(ಸ್ಟರ್ಗದ ನೆಲೆ ಅದರ ಹತ್ತಿರದಲ್ಲೇ ಇದೆ. رود‎ 


ಕಾಣಿಸಿತ್ತೋ ಅವು ಆ ದೃಶ್ಯ ವಾಸ್ತ್ರವಿಕವೆಂಬ ವಿಶ್ವಾಸ ಮೂಡಿಸುವಂತಿದ್ದವು.‏ ےرہ ಯಾವ ಬಾಹ್ಮ ಪರಿಸ್ಥಿತಿಗಳಲ್ಲಿ ಈ‏ را 
ಅದು ಕತ್ತಲೆಯಲ್ಲಿ ಧ್ಯಾನಾವಸ್ಥೆಯಲ್ಲೋ ಕನಸಿನಲ್ಲೋ ಅರೆ ಜಾಗೃತಾವಸ್ಥೆಯಲ್ಲೋ ಕಂಡ ದೃಶ್ಯವಾಗಿರಲಿಲ್ಲ. ಆಗ‏ 
ಸೂರ್ಯೋದಯವಾಗಿತ್ತು. ಅವರು ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿದ್ದರು. ತೆರೆದ ವಾತಾವರಣದಲ್ಲಿ ಹಗಲಿನ ಪ್ರಕಾಶದಲ್ಲಿ ತಮ್ಮ‏ 
ಸ್ವಂತ ಕಣ್ಣುಗಳಿಂದ ಭೂಮಿಯ ಇತರ ದೃಶ್ಯಗಳನ್ನು ಯಾರಾದರೂ ನೋಡುವಂತೆಯೇ ಅವರು ಆ ದೃಶ್ಯವನ್ನೂ ಕಂಡಿದ್ದರು.‏ 

2) ಸ್ಪತಃ ಅವರ ಆಂತರಿಕ ಸ್ಥಿತಿಯೂ ಆ ದೃಶ್ಯವು ವಾಸ್ತವಿಕವೆಂದು ನಂಬಿಸುವಂತಿತ್ತು. ಅವರ ಬುದ್ಧಿ ಮತ್ತು ಇಂದ್ರಿಯಗಳು 
ಸಂಪೂರ್ಣ ಸ್ತಿಮಿತದಲ್ಲಿದ್ದುವು. ಇಂತಹ ಒಂದು ದೃಶ್ಯ ನನಗೆ ತೋರಬೇಕು ಅಥವಾ ತೋರಲಿದೆ ಎಂಬ ಭಾವನೆ ಮುಂಬಾಗಿ 
ಅವರಲ್ಲಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಹಠಾತ್ತನೆ ಈ ಘಟನೆ ಸಂಭವಿಸಿತ್ತು. ಆದ್ದರಿಂದ ತನ್ನ ಕಣ್ಣುಗಳು ನೋಡುತ್ತಿರುವ ದೃಶ್ಯ 
ವಾಸ್ತವಿಕವಲ್ಲ, ಇದು ಯಾವುದೋ ಕಾಲ್ಪನಿಕ ದೃಶ್ಮ ಎಂದು ಸಂಶಯ ಪಡಲು ಯಾವ ಅವಕಾಶವೂ ಇರಲಿಲ್ಲ, 

3) ಇಂತಹ ಪರಿಸ್ಥಿತಿಯಲ್ಲಿ ಪ್ರವಾದಿವರ್ಯರ(ಸ) ಮುಂದೆ ಪ್ರತ್ಯಕ್ಷಗೊಂಡ ರೂಪವು ಎಷ್ಟು ಸುಂದರ, ಗಂಭೀರ, 
ವೈಭವಪೂರ್ಣ, ಮಹಾನ್‌ ಮತ್ತು ತೇಜೋಮಯವಾಗಿತ್ತೆಂದರೆ, ಇದಕ್ಕೆ ಮುಂಚೆ ಅವರ ಮನೋಪಟಲದಲ್ಲಿ ಅಂತಹ ಚಿತ್ರವೇ 
'ಮೂಡಿರಲಿಲ್ಲ. ಯಾವುದೇ ಜಿನ್ನ್‌ ಅಥವಾ ಶೈತಾನನು ಹೀಗಿರಲು ಸಾಧ್ಯವಿಲ್ಲವಾದ್ದರಿಂದ ಆ ರೂಪವು ದೇವಚರನ ಬದಲು 
ಬೇರೆ ಯಾರದೋ ರೂಪ ಆಗಿರಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ. 

4 ಆ ವ್ಯಕ್ತಿತ್ವವು ನೀಡುತ್ತಿದ್ದಂತಹ ಬೋಧನೆಗಳು ಕೂಡಾ ಆ ದೃಶ್ಯವು ವಾಸ್ತವಿಕವೆಂದು ತೃಪ್ತಿ ಪಡಿಸುವಂತಿದ್ದವು. 
ಆ ವ್ಯಕ್ತಿತ್ವದ ಮೂಲಕ ಅವರಿಗೆ ಹಠಾತ್ತನೆ ಪ್ರಾಪ್ತವಾಗಿದ್ದ, ಅಖಿಲ ವಿಶ್ವದ ಪರಮಾರ್ಥಗಳನ್ನೊಳಗೊಂಡ ಜ್ಞಾನದ ಕಲ್ಪನೆ 
ಕೂಡಾ ಅದಕ್ಕಿಂತ ಮುಂಚೆ, ಅವರ ಮನದಲ್ಲಿರಲಿಲ್ಲ. ಆದ್ದರಿಂದ ಪ್ರವಾದಿವರ್ಯರು(ಸ) ತಮ್ಮದೇ ವಿಚಾರಗಳು ಇದೀಗ ದೃಶ್ಯ 
ರೂಪದಲ್ಲಿ ತಮ್ಮ ಕಣ್ಣ ಮುಂದೆ ಸುಳಿಯುತ್ತಿವೆಯೆಂದು ಸಂಶಯಪಡಲು ಆಸ್ಪದವಿರಲಿಲ್ಲ. 

5) ಅತ್ಯಂತ ಪ್ರಮುಖ ಕಾರಣವೇನೆಂದರೆ- ಅಲ್ಲಾಹನು ತನ್ನ' ಸಂದೇಶವಾಹಕತ್ವಕ್ಕಾಗಿ ಯಾವುದಾದರೂ ವ್ಯಕ್ತಿಯನ್ನು ಆಯ್ಕೆ 
ಮಾಡುವಾಗ ಆ ವ್ಯಕ್ತಿಯ ಹೃದಯವನ್ನು ಎಲ್ಲ ತರದ ಸಂದೇಹ ಸಂಶಯ ಮತ್ತು ಭ್ರಮೆಗಳಿಂದ ಮುಕ್ತಗೊಳಿಸಿ ಅದರಲ್ಲಿ, 
ದೃಢ ವಿಶ್ವಾಸ ಭರವಸೆ ಮತ್ತು ಸ್ಥಿರತೆಯನ್ನು ತುಂಬುತ್ತಾನೆ. ಆದ್ದರಿಂದ ತನ್ನ ಕಣ್ಣುಗಳು ಕಾಣುವ ಮತ್ತು ತನ್ನ ಕಿವಿಗಳು 
ಕೇಳುವ ದೃಶ್ಯ ಹಾಗೂ ಶಬ್ದಗಳ ವಾಸ್ತವಿಕತೆಯ ಬಗ್ಗೆ ಅವನ ಮನದಲ್ಲಿ ಕಿಂಚಿತ್ತೂ ಸಂಶಯ ಉದ್ಭವಿಸುವುದಿಲ್ಲ. ಅವನು 
ತನ್ನ ಪ್ರಭುವಿನ ವತಿಯಿಂದ ತನಗೆ ಪ್ರಕಟಪಡಿಸಲಾಗುವ ಪ್ರತಿಯೊಂದು ವಾಸ್ತವಿಕತೆಯನ್ನು ಅದು ಕಣ್ಣಿಗೆ ಕಾಣಿಸಲಾಗುವ 
ಯಾವುದಾದರೂ ದೃಶ್ಯದ ರೂಪದಲ್ಲಿರಲಿ, ತನ್ನ ಮನಸ್ಸಿಗೆ ಶೋಚಿಸಲಾಗುವ ಪ್ರಣೀತ ಜ್ಞಾನದ ರೂಪದಲ್ಲಿರಲಿ- ಅಕ್ಷರಶಃ ತನಗೆ 
ಕೇಳಿಸಲಾಗುವಂತಹ ದಿಮ್ಮ ಸಂದೇಶ (ವಹ್ಮ್‌)ದ ರೂಪದಲ್ಲಿರಲಿ- ಸಂತೃಪ್ತ ಮನಸ್ಸಿನಿಂದ ಸ್ವೀಕರಿಸಿಕೊಳ್ಳುತ್ತಾನೆ. ಸಂದೇಶವು 
ಈ ಪೈಕಿ ಯಾವ ರೂಪದಲ್ಲಿ ಬಂದರೂ ಸಂದೇಶವಾಹಕನಿಗೆ- ತಾನು ಶೈತಾನನ ಎಲ್ಲ ಬಗೆಯ ಹಸ್ತಕ್ಸೇಪಗಳಿಂದ ಪೂರ್ಣ 
ಸುರಕ್ಲಿತನಾಗಿದ್ದು ಯಾವುದೇ ರೂಪದಲ್ಲಿ ತನಗೆ ತಲುಪುವ ಸಂದೇಶವು ಖಚಿತವಾಗಿ ತನ್ನ ಪ್ರಭುವಿನ ಕಡೆಯಿಂದಲೇ ತಲಪುತ್ತಿದೆ 
ಎಂಬ ಪರಿಪೂರ್ಣ ಪ್ರಜ್ಞೆ ಇರುತ್ತದೆ. ದೇವದತ್ತವಾದ ಇತರೆಲ್ಲಾ ಭಾವನೆಗಳಂತೆಯೇ ಸಂದೇಶವಾಹಕನ ಈ ಭಾವನೆ ಮತ್ತು 
ಪ್ರಜ್ಞೆ ಕೂಡಾ ಯಾವುದೇ ತಪ್ಪು ತಿಳುವಳಿಕೆಗೆ ಎಡೆಯಿಲ್ಲದ ಖಚಿತ ವಿಷಯವಾಗಿದೆ. ತಾನು ಈಜುಗಾರನೆಂದು ಮೂನಿನಲ್ಲಿ, 
ತಾನು ಪಕ್ಷಿಯೆಂದು ಪಕ್ಷಿಯಲ್ಲಿ, "ತಾನು ಮಾನವನೆಂದು ಮಾನವನಲ್ಲಿ ಇರುವ ಪ್ರಜ್ಞೆಯು ಸಂಪೂರ್ಣವಾಗಿ ದೇವದತ್ತವಾಗಿದ್ದು, 
ಅದರಲ್ಲಿ ಭ್ರಮೆ ಅಥವಾ ಅಪಾರ್ಥಕ್ಕೆ ಯಾವುದೇ ಅವಕಾಶ ಇಲ್ಲದಿರುವಂತೆಯೇ ತಾನು ಸೆಂದೇಶವಾಹಕನೆಂಬ ಒಬ್ಬ 
ಸಂದೇಶವಾಹಕನಲ್ಲಿರುವ ಪ್ರಜ್ಞೆ ಕೂಡಾ ದೇವದತ್ತವೇ ಆಗಿರುತ್ತದೆ. ಒಂದು ಕ್ಷಣದ ಮಟ್ಟಿಗೂ ಆತನ ಮನಸ್ಸಿನಲ್ಲಿ, ತಾನು 
ಸಂದೇಶವಾಹಕನೆಂಬ ತಪ್ಪು ತಿಳುವಳಿಕೆ ತನಗುಂಟಾಗಿದೆ ಎಂಬ ಸಂಶಯ ಉದ್ಭವಿಸುವುದಿಲ್ಲ. 

' 11. ಇದು ಹ. ಜಿಬ್ರೀಲ್‌ರನ್ನು(ಅ) ಹ. ಮುಹಮ್ಮದ್‌ರು(ಸು ಎರಡನೆಯ ಸಲ ಭೇಟಿಯಾದುದರ ಪ್ರಸ್ತಾಪ. ಈ ಸಂದರ್ಭದಲ್ಲಿ 
ಅವರು ತಮ್ಮ ನಿಜರೂಪದಲ್ಲಿ ಪ್ರತ್ಯಕ್ಸರಾದರು. ಈ ಭೇಟಿಯ ಸ್ಥಳವು 'ಸಿ್‌ರತುಲ್‌ ಮುಂತಹಾ' ಎಂದು ಹೇಳಲಾಗಿದೆ. ಅಲ್ಲದೆ 
'ಜನ್ನತುಲ್‌ ಮಲ್‌ವಾ' ಅದರ ಬಳಿಯಲ್ಲೇ ಇದೆ ಎನ್ನಲಾಗಿದೆ. ಆರಬೀ ಭಾಷೆಯಲ್ಲಿ ಬೋರೆ ಹಣ್ಣಿನ ಮರಕ್ಕೆ 'ಸಿದ್‌ರಃ ಎಂದು 


ಕಾಂಡ-27 


803 جات .53 


sles SoC راع‎ LL CEL 
SMe ESAS MS ib 4S 


ಕವಿದುಕೊಂಡಿದ್ದುದು ಕವಿದುಕೊಂಡಿತ್ತು.” ದೃಷ್ಟಿ ಕೋರೈಸಲೂ ಇಲ್ಲ, ಅತಿಕ್ರಮಿಸಲೂ ಇಲ್ಲ! ಮತ್ತು 
ಅವರು ತಮ್ಮ ಪ್ರಭುವಿನ ದೊಡ್ಡ ದೊಡ್ಡ ನಿದರ್ಶನಗಳನ್ನು ಕಂಡರು." | 


ಹೇಳುತ್ತಾರೆ. 'ಮುಂತಹಾ' ಎಂದರೆ, "ಕೊನೆಯ ತುದಿ' ಎಂದಾಗಿದೆ. 'ಸಿದ್‌ರತುಲ್‌ ಮುಂತಹಾ'ದ ಶಬ್ದ ಕೋಶಾರ್ಥವು "ಕೊನೆಯ 
ಅಥವಾ ಅಂತಿಮ ತುದಿಯಲ್ಲಿರುವ ಬೋರೆ ಹಣ್ಣಿನ ಮರ' ಎಂದಾಗುತ್ತದೆ. ಅಲ್ಲಾಮ ಆಲೂಸೀ(ರ) ಅವರು 'ರೂಹುಲ್‌ ಮನಿ' 
ಎಂಬ ಗ್ರಂಥದಲ್ಲಿ ಇದನ್ನು ವಿವರಿಸುತ್ತ "ಅಲ್ಲಿಗೆ ಪ್ರತಿಯೊಬ್ಬ ಜ್ಞಾನಿಯ ಜ್ಞಾನವು ಕೊನೆಗೊಳ್ಳುತ್ತದೆ. ಅದರಾಚೆ ಇರುವುದನ್ನು | 
ಅಲ್ಲಾಹನ ಹೊರತು ಇನ್ನಾರೂ ತಿಳಿದಿಲ್ಲ" ಎಂದಿದ್ದಾರೆ. ಇದನ್ನೇ ಹೋಲುವ ವಿವರಣೆಯನ್ನು ಇಬ್ನ್‌ ಜರೀರ್‌ ತಮ್ಮ ವ್ಯಾಖ್ಮಾನದಲ್ಲೂ 
دوہ‎ ಅಸೀರ್‌, ತಮ್ಮ 'ಅನ್ನಿಹಾಯಃ ಫೀ ಗರೀಬಿಲ್‌ 250۸ ವಲ್‌ ಅಸ್ಟ್‌'ನಲ್ಲೂ ಕೊಟ್ಟಿರುತ್ತಾರೆ. ಈ ಭೌತಿಕ ಲೋಕದ ಕೊನೆಯ 
ಸರಹದ್ದಿನಲ್ಲಿರುವ ಆ ಬೋರೆ ಹಣ್ಣಿನ ಮರ ಹೇಗಿದೆ ಮತ್ತು ಅದರ ಸ್ವರೂಪ ಹಾಗೂ ವಾಸ್ತವಿಕತೆ ಏನು ಎಂಬುದನ್ನು ನಾವು 
ತಿಳಿಯುವುದು ಕಷ್ಟ. ಇದು ನಮ್ಮ ಗ್ರಹಿಕೆಯನ್ನು ಮೊರಿದ, ಈ ವಿಶ್ವದ ನಿಗೂಢಗಳ ಪೈಕಿ ಒ೦ದು. ಏನೇ ಇರಲಿ, ಅದು ಅಲ್ಲಾಹನ 
ದೃಷ್ಟಿಯಲ್ಲಿ ಮಾನವ ಭಾಷೆಯ 'ಸಿದ್ರ? ಎಂಬ ಪದದಿಂದಲೇ ಗುರುತಿಸಬಹುದಾದಂತಹ ಯಾವುದೋ ವಸ್ತುವಾಗಿದೆ. 'ಜನ್ನತುಲ್‌ 
ಮಲ್‌ವಾ' ಎಂಬುದರ ಶಬ್ದ ಕೋಶಾರ್ಥವು 'ವಾಸಸ್ಥಾನವಾಗುವ ಸ್ವರ್ಗ' ಎಂದಾಗುತ್ತದೆ. ಅಂತಿಮವಾಗಿ, ಸತ್ಯವಿಶ್ವಾಸ ಮತ್ತು 
ಧರ್ಮನಿಷ್ಠೆಯುಳ್ಳವರಿಗೆ ಪರಲೋಕದಲ್ಲಿ ಸಿಗಲಿರುವ ಸ್ವರ್ಗ ಇದೇ ಆಗಿದೆಯೆಂದು ಹ. ಹಸನ್‌ ಬಸರೀ(ರ) ಹೇಳುತ್ತಾರೆ. ಆ 
ಸ್ವರ್ಗವು ಆಕಾಶದಲ್ಲಿದೆಯೆಂಬುದಕ್ಕೆ ಅವರು ಇದೇ ಸೂಕ್ತದಿಂದ ಆಧಾರ ಪಡೆದಿದ್ದಾರೆ. ಅದು ಹುತಾತ್ಮರ ಆತ್ಮಗಳನ್ನು ಇರಿಸ 
ಲಾಗುವ ಸ್ವರ್ಗವೇ ಹೊರತು ಪರಲೋಕದಲ್ಲಿ ಸಿಗಲಿರುವ ಸ್ವರ್ಗವಲ್ಲ ಎಂದು ಹ. ಕತಾದರ) ಹೇಳುತ್ತಾರೆ. ಹ. ಇಬ್ದ್‌ 
ಅಬ್ಬಾಸ್‌(ರ) ಕೂಡಾ ಹೀಗೆಯೇ ಹೇಳಿರುವರಲ್ಲದೆ, ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳಿಗೆ ಕೊಡಲಾಗುವ ಸ್ವರ್ಗವಿರುವುದು ಆಕಾಶದಲ್ಲಿ 
ಅಲ್ಲವೆಂದೂ ಅದರ ಸ್ಥಾನವು ಇದೇ ಭೂಮಿಯಾಗಿರುತ್ತದೆಂದೂ ಹೇಳಿದ್ದಾರೆ. : 

12. ಅರ್ಥಾತ್‌- ಅದರ ವೈಭವೋಪೇತ ಸ್ವರೂಪವು ವರ್ಣನಾತೀತವಾಗಿದೆ. ಅದರ ಪ್ರಕಾಶ, ಪ್ರಭೆಗಳನ್ನು ಮಾನವ ಮನಸ್ಸು 
ಕಲ್ಲಿಸಲಾರದು ಮತ್ತು ಮಾನವನ ನಾಲಗೆ ಅದರ ಗುಣ ವಿಶೇಷಗಳನ್ನು ಬಣ್ಣಿಸಲೂ ಅಶಕ್ತವಾಗಿದೆ. 

13. ಅರ್ಥಾತ್‌- ಒಂದೆಡೆ, ಪ್ರವಾದಿವರ್ಯರ(ಸ) ಸಹನಾಶಕ್ತಿಯು ಎಷ್ಟು ಉನ್ನತ ಮಟ್ಟದ್ದಾಗಿತ್ತೆಂದರೆ, ಇಷ್ಟೊಂದು 
ಪ್ರಬಲ ಪ್ರಭೆಯ ಮುಂದೆಯೂ ಅವರ ದೃಷ್ಟಿ ಕೋರೈಸಲಿಲ್ಲ. ಅವರು ಬಹಳ ಶಾಂತಚಿತ್ತದೊಂದಿಗೆ ಅದನ್ನು ನೋಡುತ್ತಲೇ 
ಇದ್ದು ಬಿಟ್ಟರು. ಇನ್ನೊಂದೆಡೆ ಅವರ ಆತ್ಮ ನಿಯಂತ್ರಣ ಮತ್ತು ಏಕಾಗ್ರತೆಯು ಯಾವ ಮಟ್ಟಿದ್ದಾಗಿತ್ತೆಂದರೆ, ಅವರು ತಮ್ಮ 
ದೃಷ್ಟಿ ಮತ್ತು ಗಮನವನ್ನು ಯಾವ ಉದ್ದೇಶಕ್ಕಾಗಿ ತಮ್ಮನ್ನು ಕರೆಯಲಾಗಿತ್ತೋ ಅದರಲ್ಲೇ ಕೇಂದ್ರೀಕೃತವಾಗಿಟ್ಟಿದ್ದೆರು ಮತ್ತು 
ಅಲ್ಲಿದ್ದ ಅತ್ಕದ್ಭುತ ದೃಶ್ಯಗಳನ್ನು ನೋಡಲು ಅವರು ಒಬ್ಬ ಪ್ರೇಕ್ಷಕನಂತೆ ಎಲ್ಲೆಡೆ ದೃಷ್ಟಿ ಹಾಯಿಸಲಾರಂಭಿಸಲಿಲ್ಲ. ಇದರ 
ಉದಾಹರಣೆ ಹೀಗಿದೆ; ಒಬ್ಬ ವ್ಯಕ್ತಿಗೆ ಮಹಾ ಚಿಕ್ರವರ್ತಿಯೊಬ್ಬನ ಆಸ್ಥಾನಕ್ಕೆ ಹೋಗಲು ಅವಕಾಶ ಸಿಗುತ್ತದೆ. ಅಲ್ಲಿ ಅವನಿಗೆ 
ಅವನೆಂದೂ ಊಹಿಸಿಯೂ ಇಲ್ಲದಂತಹ ಭಾರೀ ಸೊಬಗು ವೈಭವಗಳು ಎದುರಾಗುತ್ತವೆ. ಒಂದು ವೇಳೆ ಅವನು ಅಲ್ಪಮತಶಿ 
ಯಾಗಿದ್ದರೆ, ಅಲ್ಲಿಗೆ ತಲಪಿದೊಡನೆಯೇ ಬೆಕ್ಕಸಬೆರಗಾಗಿ ಬಿಡುವನು. ಆಸ್ಲಾನ ಮರ್ಯಾದೆಗಳನ್ನು ತಿಳಿಯದವನಾಗಿದ್ದರೆ, ಅದು 
ರಾಜನ ಆಸ್ಥಾನವೆಂಬುದನ್ನೇ ಮರೆತು ಆಸ್ಥಾನದ ಶೃಂಗಾರಾದಿಗಳ ದೃಶ್ಯವನ್ನು ನೋಡಲಿಕ್ಕಾಗಿ ಆಚೆ ಈಚೆ ತಿರುಗಿ ನೋಡಲಾ 
ರಂಭಿಸುವನು. ಅದರೆ ಶಿಷ್ಟಾಚಾರಗಳನ್ನು ಬಲ್ಲ, ಕರ್ತವ್ಯ ಪ್ರಜ್ಞನಾದ ಓರ್ವ ಘನವಂತ ವ್ಯಕ್ತಿಯು ಅಲ್ಲಿ ಹೋಗಿ ಮೂಕ 
ವಿಸ್ಮಿತನಾಗಿ ನಿಂತು ಬಿಡಲಾರ. ಅವನು ಆಸ್ಥಾನದ ಚಂದ ನೋಡುವುದರಲ್ಲೂ ಮೈಮರೆತು ಮಗ್ಗನಾಗಲಾರ. ಅವನು ಸಂಪೂರ್ಣ 
ಘನತೆ, ಗಾಂಭೀರ್ಯಗಳೊಂದಿಗೆ ಆಸ್ಥಾನಕ್ಕೆ ಹಾಜರಿಕೊಟ್ಟು, ತನ್ನ ಸಂಪೂರ್ಣ ಗಮನವನ್ನು ತಾನು ಬಂದ ಮುಖ್ಯ ಉದ್ದೇಶದ 
ಕಡೆಗೆ ಕೇಂದ್ರೀಕರಿಸುವನು. ಪ್ರವಾದಿವರ್ಯರ(ಸ) ಇದೇ ಶ್ರೇಷ್ಠತೆಯನ್ನು ಈ ಸೂಕ್ತದಲ್ಲಿ ಕೊಂಡಾಡಲಾಗಿದೆ. 

14. ಪ್ರವಾದಿವರ್ಯರು(ಸು) ಅಲ್ಲಾಹನನ್ನು ಕಂಡದ್ದಲ್ಲವೆಂದೂ ಅವರು ಕಂಡುದು ಅವನ ಅದ್ಭುತ ನಿದರ್ಶನಗಳೆನ್ನೆಂದೂ 
ಈ ಸೂಕ್ತವು ವಿಶದೀಕರಿಸುತ್ತದೆ. ಇಲ್ಲಿ, ಮೊದಲನೆಯ ಬಾರಿ ಭೇಟಿಯಾದವರನ್ನೇ ಎರಡನೇ ಬಾರಿ ಭೇಟಿ ಮಾಡಲಾಗಿತ್ತು 
ಎಂಬುದು ವಿಷಯಾನುಬಂಧದಿಂದ ವ್ಯಕ್ತವಾಗುತ್ತದೆ. ಆದುದರಿಂದ, ಉನ್ನತ ದಿಗಂತದಲ್ಲಿ ಪ್ರಥಮ ಸಲವೂ ಅವರು 


ಕಾಂಡ-27 


804 ಕುರ್‌ಆನ್‌ ವ್ಯಾಖ್ಯಾನ 


میس سے 4 ۶ » 2 گی 20 تا ” ಕಿತ್‌ pd‏ 

RAST 2 Jess 5 He BM LSE 
(19-25) ಈಗ ಹೇಳಿರಿ ನೀವು 'ಲಾತ್‌', 'ಉರ್ದಾ' ಮತ್ತು ಮೂರನೆಯ ದೇವಿ 'ಮನಾತ್‌'ನ 
ವಾಸ್ತವಿಕತೆಯ ಕುರಿತು ಸ್ವಲ್ಪವಾದರೂ ವಿವೇಚಿಸಿದ್ದೀರಾ?5 ಏನು! ನಿಮಗೆ ಪುತ್ರರು ಮತ್ತು ಅಲ್ಲಾಹನಿಗೆ 


ಕಂಡಿದ್ದುದು ಅಲ್ಲಾಹನನ್ನು ಅಲ್ಲ ಮತ್ತು ಎರಡನೆಯ ಬಾರಿ ಸಿದ್ರತುಲ್‌ ಮುಂತಹಾದಲ್ಲಿ ಕೂಡಾ ಅವರು ಕಂಡಿದ್ದುದ್ದು 
ಅಲ್ಲಾಹನನ್ನೆಲ್ಲ ಎಂಬುದನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಈ ಪೈಕಿ ಯಾವುದೇ ಸಂದರ್ಭದಲ್ಲಿ 
ಪ್ರವಾದಿವರ್ಯರು(ಸ್ರ) ಅಲ್ಲಾಹನನ್ನು ಕಂಡಿರುತ್ತಿದ್ದರೆ ಅದು ಎಷ್ಟೊಂದು ಮಹತ್ವದ ವಿಷಯವೆಂದರೆ, ಖಂಡಿತವಾಗಿಯೂ 
ಅದನ್ನಿಲ್ಲಿ ಪ್ರತ್ಯೇಕವಾಗಿ ಸ್ಪಷ್ಟಪಡಿಸಲಾಗುತ್ತಿತ್ತು. ಹ. ಮೂಸಾರು(ಅ) ಅಲ್ಲಾಹನನ್ನು ನೋಡಬೇಕೆಂದು ಅರಿಕೆ ಮಾಡಿ 
ಕೊಂಡಿದ್ದರೆಂದೂ ಅದಕ್ಕೆ 'ಲನ್‌ ತರಾನಿೀ (ನೀವು ನನ್ನನ್ನು ನೋಡಲಾರಿರಿ] ಎಂದು ಉತ್ತರ ಕೊಡಲಾಗಿತ್ತೆಂದೂ ಪವಿತ್ರ 
ಕುರ್‌ಆನ್‌ನಲ್ಲಿದೆ. (ಸೂರಃ ಅಲ್‌ರಾಫ್‌: 143) ಒಂದು ವೇಳೆ ಹ. ಮೂಸಾರಿಗೆ (ಅ) ದಯಪಾಲಿಸದೆ ಇದ್ದಂತಹ ಗೌರವವನ್ನು 
ಪ್ರವಾದಿವರ್ಯರಿಗೆಣು ದಯಪಾಲಿಸಲಾಗಿರು ತ್ತಿದ್ದರೆ ಅದು ಸ್ಪಷ್ಟ ಮಾತುಗಳಲ್ಲಿ ವಿವರಿಸಬೇಕಾದಷ್ಟು ಮಹತ್ವವಿರುವ 
ವಿಷಯವೆಂಬುದು ವ್ಯಕ್ತ, ಆದರೆ ಪ್ರವಾದಿವರ್ಯರು(ಸ) ತಮ್ಮ ಪ್ರಭುವನ್ನು ಕಂಡಿದ್ದಾರೆಂದು ಪವಿತ್ರ ಕುರ್‌ಆನಿನಲ್ಲಿ 
ಎಲ್ಲೂ ಹೇಳಿಲ್ಲ. ಇದರ ಬದಲು 'ಮಿಲ್‌ರಾಜ್‌' (ಗಗನಾರೋಹಣ) ಅನ್ನು ಪ್ರಸ್ತಾಪಿಸುತ್ತ ಸೂರಃ ಬನೀ ಇಸ್ರಾಈಲ್‌ನಲ್ಲೂ 
"ಅವರಿಗೆ ನಮ್ಮ ನಿದರ್ಶನಗಳನ್ನು ತೋರಿಸಿ ಕೊಡಲಿಕ್ಕಾಗಿ" ನಾವು ನಮ್ಮ ದಾಸನನ್ನು ಒಯ್ದಿದ್ದೆವು ಎಂದು ಹೇಳಲಾಗಿದೆ. 
ಇಲ್ಲಿ 'ನಿದ್‌ರತುಲ್‌ ಮುಂತಹಾ'ದಲ್ಲಿ ಹಾಜರಿಯ ವಿಷಯದಲ್ಲೂ "ಅವರು ತಮ್ಮ ಪ್ರಭುವಿನ ದೊಡ್ಡ ನಿದರ್ಶನಗಳನ್ನು 
ನೋಡಿದರು" ಎಂದು ಹೇಳಲಾಗಿದೆ. ಕೆಲವು ಹದೀಸ್‌ ವರದಿಗಳಲ್ಲಿ ಪ್ರವಾದಿವರ್ಯರು(ಸ) ಕಂಡದ್ದು ಸಾಕ್ಷಾತ್‌ ಅಲ್ಲಾಹನನ್ನೇ 
ಹೊರತು ಜಿಬ್ರೀಲ್‌ರನ್ನಲ್ಲ (ಅ) ಎಂದು ಹೇಳಿರುವುದು ನಿಜ. ಆದರೆ ಒಂದನೆಯದಾಗಿ- ಈ ಹದೀಸ್‌ಗಳು ದುರ್ಬಲವಾಗಿವೆ 
ಮತ್ತು ಇದಕ್ಕೆದುರಾಗಿ ಅವರು ಕಂಡದ್ದು .ಜಿಬ್ರೀಲ್‌ರನ್ನೇ(ಅ) ಹೊರತು ಅಲ್ಲಾಹನನ್ನಲ್ಲ ಎಂದು ತಿಳಿಸುವ ಹದೀಸ್‌ಗಳು 
ಬಹಳಷ್ಟು ಪ್ರಬಲವಾಗಿವೆ. ಎರಡನೆಯದಾಗಿ- ಈ ವರದಿಗಳು ಪವಿತ್ರ ಕುರ್‌ಆನಿನ ಹೇಳಿಕೆಗಳಿಗೂ ವಿರುದ್ಧವಾಗಿವೆ. 
ಆದುದರಿಂದ ಇವುಗಳು ಯಾವ ರೀತಿಯಿಂದಲೂ ಸ್ವೀಕಾರಾರ್ಹವಾಗಲಾರವು. 

15. ತಾತ್ಸರ್ಯವೇನೆಂದರೆ- ಪ್ರವಾದಿ ಹ ಮುಹಮ್ಮದ್‌(ಸ) ನಿಮಗೆ ನೀಡುತ್ತಿರುವ ಬೋಧನೆಗಳನ್ನು ನೀವು ಪಥಬ್ರಷ್ಟತೆ 
ಹಾಗೂ ದುರ್ಮಾರ್ಗವೆಂದು ಕರೆಯುತ್ತೀರಿ. ವಾಸ್ತವದಲ್ಲಿ ಈ ಜ್ಞಾನವನ್ನು ಆವರಿಗೆ ಅಲ್ಲಾಹನ ಕಡೆಯಿಂದ ನೀಡ 
ಲಾಗುತ್ತಿದೆ. ಅವರು ನಿಮ್ಮ ಮುಂದೆ ಯಾವ ವಾಸ್ತವಿಕತೆಗಳ ಪರವಾಗಿ ہچہ‎ ನೀಡುತ್ತಿರುವರೋ ಅವುಗಳನ್ನು ಅಲ್ಲಾಹನು 
ಅವರಿಗೆ ಕಣ್ಣಾರೆ ತೋರಿಸಿ ಕೊಟ್ಟಿರುತ್ತಾನೆ. ಈಗ ನೀವು ಯಾವ ನಂಬಿಕೆಗಳ ಪರವಾಗಿ ಹಠಮಾರಿತನ ತೋರುತ್ತಿರುವಿರೋ 
ಅವು ಎಷ್ಟು ಅಸಮರ್ಪಕ ಎಂಬುದನ್ನು ಮತ್ತು ಈ ನಂಬಿಕೆಗಳಿಗೆದುರಾಗಿ ನಿಮಗೆ ಸನ್ಮಾರ್ಗವನ್ನು ತೋರಿಸು ತ್ತಿರುವ 
ವ್ಯಕ್ತಿಯನ್ನು ವಿರೋಧಿಸುವ ಮೂಲಕ ನೀವು ನಿಜವಾಗಿ ಯಾರಿಗೆ ನಷ್ಟವನ್ನುಂಟು ಮಾಡುತ್ತಿರುವಿರಿ ಎಂಬುದನ್ನು ಸ್ವತಃ 
ಆಲೋಚಿಸಿ ನೋಡಿರಿ. ಈ ನಿಟ್ಟಿನಲ್ಲಿ ಉದಾಹರಣೆಗಾಗಿ ತಾಯಿಫ್‌, ಮಕ್ಕಾ, ಮದೀನ ಮತ್ತು ಹಿಜಾಯುಿನ ಪರಿಸರದಲ್ಲಿ 
ಜನರು ಅತಿ ಹೆಚ್ಚಾಗಿ ಪೂಜಿಸುತ್ತಿದ್ದ ಮೂರು ದೇವತೆಗಳನ್ನು ವಿಶೇಷವಾಗಿ ಹೆಸರಿಸಲಾಗಿದೆ. ಭೂಮಿ-ಆಕಾಶಗಳ ದೇವತ್ವದಲ್ಲಿ 
ಇವುಗಳಿಗೆ ಕಿಂಚಿತ್‌ ಪಾತ್ರವಾದರೂ ಇದೆಯೇ ಮತ್ತು ನಿಜಕ್ಕೂ ಇವರಿಗೆ ವಿಶ್ವದೊಡೆಯನೊಂದಿಗೆ ಯಾವುದೇ ಸಂಬಂಧ 
ಇರಲು ಸಾಧ್ಯವೇ ಎಂದು ನೀವು ನಿಮ್ಮ ಬುದ್ದಿಯನ್ನುಷಯೋಗಿಸಿಕೊಂಡು ಎಂದಾದರೂ ಆಲೋಚಿಸಿದ್ದುಂಟೇ? ಎಂದು 
ಈ ದೇವತೆಗಳ ಕುರಿತು ಪ್ರಶ್ನಿಸಲಾಗಿದೆ. 'ಲಾತ್‌'ನ ಗುಡಿಯು ತಾಯಿಫ್‌ನಲ್ಲಿತ್ತು. ಬನೀ ಸಕೀಫ್‌ ಗೋತ್ರದವರು ಎಷ್ಟರ 
ಮಟ್ಟಿಗೆ ಅದನ್ನು ನಂಬಿದ್ದರೆಂದರೆ, ಅಬ್ರಹನು ಕಅಬಾವನ್ನು ಕಿಡವಲಿಕ್ಕಾಗಿ ಆನೆಗಳ ದಂಡಿ ನೊಂದಿಗೆ ಮಕ್ಕಾ ಪಟ್ಟಣದ 
ಮೇಲೆ ಆಕ್ರಮಣ ಮಾಡ ಹೊರಟಾಗ ಅವರು ಈ ದೇವತೆಯ ಗುಡಿಯನ್ನು ರಕ್ಷಿಸಲಿಕ್ಕಾಗಿ ಮತ್ತು ಅಬ್ರಹನು 'ಲಾತ್‌' 
ದೇವತೆಯ ಮೇಲೆ ಕೈ ಹಾಕಬಾರದೆಂಬ ಉದ್ದೇಶದಿಂದ ಆ ಅಕ್ರಮಿಗೆ ಮಕ್ಕಾದ ದಾರಿ ತೋರಿಸಲು ಮಾರ್ಗದರ್ಶಕರನ್ನು 
ಒದಗಿಸಿದರು. .ವಾಸ್ತವದಲ್ಲಿ ಇತರೆಲ್ಲ ಅರಬರಂತೆ ಸಕೀಫ್‌ ಗೋತ್ರದವರು ಕೂಡಾ ಪವಿತ್ರ ಕಅಬಾವನ್ನು ಅಲ್ಲಾಹನ 
ಭವನವೆಂದು ನಂಬುವವರೇ ಆಗಿದ್ದರು. 1) 'ಲಾತ್‌'ನ ಅರ್ಥದ ಕುರಿತು ವಿದ್ವಾಂಸರ ನಡುವೆ ಭಿನ್ನಾಭಿಪ್ರಾಯವಿದೆ. 
ہہ‎ ಜರೀರ್‌ ತಬರೀ ಅವರ ಸಂಶೋಧನೆಯ ಪ್ರಕಾರ ಇದು 'ಅಲ್ಲಾಹ್‌' ಎಂಬ ಪದದ ಸ್ರೀ ಲಿಂಗ ರೂಪವಾಗಿದೆ. 
ಮೂಲತಃ ಇದು 'ಅಲ್ಲಾಹತುನ್‌' ಎಂಬ ಪದವಾಗಿದ್ದು ಅದನ್ನು 'ಅಲ್ಲಾತ್‌' ಎಂದು ಮಾಡಿಕೊಳ್ಳಲಾಯಿತು. 
ರುಮಖ್‌ಶರೀಯವರ ಅಭಿಪ್ರಾಯ ಪ್ರಕಾರ ಇದು 'ಲವಾಯತ್ವಾ' ಎಂಬ ಮೂಲದಿಂದ ರಚಿತಗೊಂಡ ಪದ. ಇದರ 


ಕಾಂಡ-27 


805 5ا ات .53 


ed 5 EUSA‏ ِن MT ASN‏ ا 
BSL ELS SAK AISI GE‏ 


ಪುತ್ರಿಯರೇ?* ಇದಂತೂ ದೊಡ್ಡ ದಾಂಧಲೆಯ ವಿತರಣೆಯೇ ಸರಿ. ನಿಜವಾಗಿ ಇವೆಲ್ಲ ನೀವು ಮತ್ತು 
ನಿಮ್ಮ ಪೂರ್ವಜರು ಇಟ್ಟುಕೊಂಡಿರುವ ಕೆಲವು ಹೆಸರುಗಳೇ ಹೊರತು ಇನ್ನೇನೂ ಅಲ್ಲ. ಅಲ್ಲಾಹನು 
ಇವುಗಳ ಪರವಾಗಿ ಯಾವ ಆಧಾರವನ್ನೂ ಇಳಿಸಿಲ್ಲ.'' ವಾಸ್ತವದಲ್ಲಿ ಜನರು ಕೇವಲ ಊಹೆಯನ್ನು 
ಅನುಸರಿಸುತ್ತಾರೆ ಮತ್ತು ಸ್ವೇಚ್ಛೆಗಳ ದಾಸರಾಗಿ ಬಿಟ್ಟಿದ್ದಾರೆ. ವಸ್ತುತಃ ಅವರ ಪ್ರಭುವಿನ ಕಡೆಯಿಂದ 


ಅರ್ಥ- ತಿರುಗುವುದು ಮತ್ತು ಒಂದು ಕಡೆಗೆ ಬಾಗುವುದು ಎಂದಾಗುತ್ತೆದೆ. ಬಹುದೇವ ವಿಶ್ವಾಸಿಗಳು ಆರಾಧನೆಗಾಗಿ 
ಅದಕ್ಕೆ ಮೊರೆ ಹೋಗುತ್ತಿದ್ದರು, ಅದರೆದುರು ಬಾಗುತ್ತಿದ್ದರು ಮತ್ತು ಅದಕ್ಕೆ ಪ್ರದಕ್ಷಿಣೆ ಮಾಡುತ್ತಿದ್ದರು. ಆದುದರಿಂದ 
ಅದನ್ನು ಲಾತ್‌ ಎನ್ನಲಾಗುತ್ತಿತ್ತು. 2) 'ಉರ್ದ್ದಾ' ಎಂಬುದು 'ಇರ್ದುತ್‌'ನಿಂದ ಬಂದಿದೆ. ಇದರ ಅರ್ಥ. ಗೌರವಾನ್ಸಿತಳು 
ಎಂದಾಗಿದೆ. ಇದು ಕುರೈಶರ ವಿಶೇಷ ದೇವತೆಯಾಗಿತ್ತು. ಇದರ ಗುಡಿ ಮಕ್ಕಾ ಮತ್ತು ತಾಯಿಫ್‌ಗಳ ನಡುವೆ 'ನಖ್‌ಲ್‌' 
ಕಣಿವೆಯ 'ಹುರಾರು್‌' ಎಂಬಲ್ಲಿತ್ತು. ಕಅಬಾದಂತೆ ಅಲ್ಲಿಗೂ ಬಲಿ ಪ್ರಾಣಿಗಳನ್ನು ಕೊಂಡೊಯ್ಯಲಾಗುತ್ತಿತ್ತು ಮತ್ತು 
ಅದನ್ನು ಇತರೆಲ್ಲ ವಿಗ್ರಹಗಳಿಗಿಂತ ಅಧಿಕವಾಗಿ ಗೌರವಿಸಲಾಗುತ್ತಿತ್ತು. 3) 'ಮನಾತ್‌'ನ ಗುಡಿ ಮಕ್ಕಾ ಮತ್ತು ಮದೀನಾಗಳ 
ನಡುವೆ ಕೆಂಪು ಸಮುದ್ರದ ಕಿನಾರೆಯಲ್ಲಿರುವ 'ಕುದೈದ್‌' ಎಂಬಲ್ಲಿತ್ತು. ಮುಖ್ಯವಾಗಿ ಖುರುಾಲಃ' ಔಸ್‌ ಮತ್ತು ಖಸ್ರಜ್‌ 
ಗೋತ್ರದವರು ' ಅದನ್ನು ಬಹಳಷ್ಟು ನಂಬುತ್ತಿದ್ದರು. ಅದರ ಯಾತ್ರೆ ಮತ್ತು ಪ್ರದಕ್ಸಿಣೆ ಮಾಡಲಾಗುತ್ತಿತ್ತು. ಅದಕ್ಕೆ 
ಹರಕೆಯ ರೂಪದಲ್ಲಿ ಪ್ರಾಣಿ ಬಲಿ ನೀಡಲಾಗುತ್ತಿತ್ತು. ಹಜ್ಜ್‌ ಯಾತ್ರೆಯ ಕಾಲದಲ್ಲಿ ಹಾಜಿಗಳು ಕಅಬಾ ಪ್ರದಕ್ಷಿಣೆ 
ಮತ್ತು ಅರಫಾತ್‌- ಮಿನಾಗಳೆ ಕರ್ಮಗಳನ್ನು ಮುಗಿಸಿದ ಬಳಿಕ ಅಲ್ಲಿಂದಲೇ 'ಮನಾತ್‌'ನ ಸಂದರ್ಶನಕ್ಕಾಗಿ 'ಲಬ್ಕೈಕ್‌ 
ಲಚ್ಛೈಕ್‌' ಎಂದು ಘೋಷಣೆ ಕೂಗಲಾಗುತ್ತಿತ್ತು. ತರುವಾಯ ಈ ಎರಡನೆಯ. 'ಹಜ್ಜಾ' ಯಾತ್ರೆಗೆ ಸಂಕಲ್ಪ ಮಾಡಿದವರು 
ಸಫಾ ಮತ್ತು ಮರ್ವಾಗಳ ನಡುವಿನ ಸಕ ಮಾಡುತ್ತಿರಲಿಲ್ಲ. 

, 16. ಅರ್ಥಾತ್‌- ಈ ದೇವತೆಗಳನ್ನು ನೀವು ಸರ್ವಲೋಕಪಾಲಕ ಪ್ರಭುವಾದ ಅಲ್ಲಾಹನ ಪುತ್ರಿಯರೆಂದು ಕರೆದಿರಿ. ಇಂತಹ 
ಅಸಂಬದ್ಧ ವಿಶ್ವಾಸವನ್ನು ಆವಿಷ್ಕರಿಸುವಾಗ - ನೀವು ನಿಮ್ಮ ಸ್ವಂತಕ್ಕಾಗಿ ಪ್ರತ್ರರನ್ನೇ ಬಯಸುತ್ತೀರಿ ಮತ್ತು ಪುತ್ರಿಯರನ್ನು ನಿಮ್ಮ 
ಪಾಲಿಗೆ ಅಪಮಾನವೆಂದು ಪರಿಗಣಿಸುತ್ತೀರಿ. ಹೀಗಿರುತ್ತಾ ಅಲ್ಲಾಹನಿಗೆ ಮಾತ್ರ ಪುತ್ರಿಯರನ್ನೇ ಆರೋಪಿಸುವುದು ಎಷ್ಟು 
ಸಮಂಜಸ? ಎಂದು ನೀವು ಆಲೋಚಿಸಲೇ ಇಲ್ಲ. _ 

17. ಅರ್ಥಾತ್‌- ನೀವು ಯಾರನ್ನು ದೇವಿಗಳೆಂದೂ ದೇವತೆಗಳೆಂದೂ ಹೇಳುತ್ತೀರೋ ಅವು ದೇವಿಗಳೂ ಅಲ್ಲ ದೇವತೆಗಳೂ 
ಅಲ್ಲ. ಅವುಗಳಲ್ಲಿ ದೇವತ್ವದ ಗುಣ ವಿಶೇಷಗಳು ಎಳ್ಳಷ್ಟೂ ಇಲ್ಲ. ದೇವಾಧಿಕಾರಗಳಲ್ಲಿ ಅತ್ಯಲ್ಪ ಅಂಶವನ್ನೂ ಅವುಗಳು 
ಪಡೆದಿಲ್ಲ. ನೀವು ಅವುಗಳನ್ನು ದೇವ ಸಂತತಿಯೆಂದೂ ಆರಾಧ್ಯರೆಂದೂ ಡೇವಸಹಭಾಗಿಗಳೆಂದೂ ನಿಮ್ಮಷ್ಟಕ್ಕೇ ನಿಶ್ಚಯಿಸಿ 
ಕೊಂಡಿರಿ. ನಿಮ್ಮ ಈ ಕಾಲ್ಪನಿಕ ನಂಬಿಕೆಗಳ ಪರವಾಗಿ ನೀವು ಮುಂದಿಡಬಹುದಾದಂತಹ ಯಾವ ಪುರಾವೆಯೂ ಅಲ್ಲಾಹನ 
ಕೆಡೆಯಿಂದ ಬಂದಿಲ್ಲ. 

18. ಅಂದರೆ- ಅವರ ಮಾತಿನಲ್ಲಿ ಹೇಳುವುದಿದ್ದರೆ- ಅವರ ಈ ಪಥಭ್ರಷ್ಟತೆಗೆ ಮೂಲ ಕಾರಣಗಳು ಎರಡು. 1) ಅವರು 
ಯಾವುದಾದರೂ ವಿಷಯವನ್ನು ತಮ್ಮ ನಂಬಿಕೆ ಮತ್ತು ತಮ್ಮ ಧರ್ಮವಾಗಿ ಮಾಡಿಕೊಳ್ಳುವ ಮುಂಚೆ ಅದು ಸತ್ಯವೋ ಅಲ್ಲವೋ 
ಎಂಬ ಜ್ಞಾನದ ಅಗತ್ಮವಿದೆ ಎಂದು ಭಾವಿಸುವುದಿಲ್ಲ. ಕೇವಲ ಊಹೆ ಮತ್ತು ಸಂಶಯದ ಮೇಲೆ ಒಂದು ವಿಷಯವನ್ನು 
ಕಲ್ಪಿಸಿಕೊಂಡು ಆ ಬಳಿಕ ಅದುವೇ ಸಾಕ್ಟಾತ್‌ ಸತ್ಯವೆಂಬಂತೆ ಅದನ್ನು ನಂಬಿ ಬಿಡುತ್ತಾರೆ. `2) ವಾಸ್ತವದಲ್ಲಿ ಅವರು ತಮ್ಮ 
ಚಿತ್ತಾಕಾಂಕ್ಷೆಗಳ ಅನುಸರಣೆಗಾಗಿ ಈ ನಿಲುವನ್ನು ತಳೆದಿದ್ದಾರೆ. ಅವರಿಗೆ ಎಂತಹ ಆರಾಧ್ಯ ಬೇಕೆಂದರೆ, ಅದು ಈ ಲೋಕದಲ್ಲಿ 
ಅವರೆ ಇಚ್ಛೆಗಳನ್ನು ಈಡೇರಿಸುತ್ತಿರಬೇಕು ಮತ್ತು ಒಂದು ವೇಳೆ ಪರಲೋಕವೆಂಬುದು ಇದ್ದರೆ ಅಲ್ಲಿ ಅವರಿಗೆ ಮೋಕ್ಷ ಕೊಡಿಸುವ 
ಏರ್ಪಾಡನ್ನು ಮಾಡಬೇಕು. ಆದರೆ ಅದು ಅವರ ಮೇಲೆ ಹರಾಮ್‌-ಹಲಾಲ್‌ ಎಂಬ ನಿರ್ಬಂಧಗಳನ್ನು ಮಾತ್ರ ಹೇರಬಾರದು. 
ನೈತಿಕ ನಿಯಮಗಳಲ್ಲಿ ಅವರನ್ನು ಬಿಗಿದಿಡಬಾರದು. ಆದುದರಿಂದಲೇ ಅವರು ದೇವ ಪ್ರವಾದಿಗಳೆ ಬೋಧನೆಯ ಪ್ರಕಾರ ಏಕ 
ದೇವಾರಾಧನೆ ಮಾಡಲು ಸಿದ್ದರಾಗುತ್ತಿರಲಿಲ್ಲ. ಅವರಿಗೆ ಅವರ ಸ್ವಯಂಕೃತ ದೇವರುಗಳ ಆರಾಧನೆಯೇ ಪ್ರಿಯವಾಗಿತ್ತು. : 


ಕಾಂಡ-27 


806 ಕುರ್‌ಆನ್‌ ವ್ಯಾಖ್ಯಾನ 


ری ام مرک ا کے ہے ا ಸ‏ داع کنا p‏ 
J)‏ بعد ان SSE‏ الله لسن SLES Cal bss IE‏ 
الا مت dls SH ಹಿ‏ 
OM TIE‏ و 


ಅವರ ಬಳಿಗೆ ಮಾರ್ಗದರ್ಶನ ಬಂದಿದೆ.” ಮನುಷ್ಯನ ಪಾಲಿಗೆ ತಾನಿಚ್ಛಿಸಿದ್ದೇ ವೇಗ ಈ ಲೋಕ 
ಹಾಗೂ ಪರಲೋಕದ ಒಡೆಯನಂತು ಅಲ್ಲಾಹನೇ ಆಗಿರುತ್ತಾನೆ. 

(26-28) ಆಕಾಶಗಳಲ್ಲಿ "ಎಷ್ಟೋ ದೇವಚರರಿದ್ದಾರೆ. ಅವರ ಶಿಫಾರಸು ಸ್ವಲ್ಪವೂ ಉಪಯುಕ್ತವಾಗ 
ಲಾರದು ಅಲ್ಲಾಹನೇ ಯಾವುದಾದರೂ ವ್ಯಕ್ತಿಯ ಪರವಾಗಿ ಮನವಿ ಕೇಳಲು ಬಯಸಿ, ಅವನ ವಿಷಯದಲ್ಲಿ ಅದನ್ನು 
ಅನುಮತಿಸುವ ಮತ್ತು ಅದನ್ನು ಮೆಚ್ಚಿಕೊಳ್ಳುವ ವರೆಗೆ. ಆದರೆ ಪರಲೋಕವನ್ನು ನಂಬದವರು ದೇವಚರರಿಗೆ 
ದೇವಿಯರ ಹೆಸರುಗಳನ್ನಿಡುತ್ತಾರೆ.* ವಸ್ತುತಃ ಈ ಕುರಿತಾದ ಯಾವ ಜ್ಞಾನವೂ ಅವರಿಗೆ ಪ್ರಾಪ್ರವಿಲ್ಲ. ಅವರು 
ಕೇವಲ ಊಹೆಯನ್ನು ಅನುಸರಿಸುತ್ತಾರೆ.೫ ಊಹೆಯು ಸತ್ಯದ ಸ್ಥಾನದಲ್ಲಿ ಯಾವ ಕೆಲಸಕ್ಕೂ ಬಾರದು. 


19. ಅರ್ಥಾತ್‌- ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳು ಅಲ್ಲಾಹನ ಕಡೆಯಿಂದ ಈ ಪಥಭ್ರಷ್ಟರಿಗೆ ಸತ್ಯವನ್ನು ತಿಳಿಸುತ್ತಲೇ 
ಇದ್ದರು. ಈಗ ಹ. ಮುಹಮ್ಮದ್‌(ಸ) ಬಂದು ವಿಶ್ವದಲ್ಲಿ ನಿಜಕ್ಕೂ ಯಾರ ದೇವತ್ವ ನಡೆಯುತ್ತಿದೆಯೆಂಬುದನ್ನು ತಿಳಿಸಿರುವರು. 

20. ಮಾನವನಿಗೆ ತಾನಿಚ್ಛಿಸಿದವರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಲು ಹಕ್ಕಿದೆಯೆ? ಎಂಬುದು ಈ ಸೂಕ್ತದ ಇನ್ನೊಂದು 
ಅರ್ಥವಾಗಿರಲು ಸಾಧ್ಯವಿದೆ. ಈ ಆರಾಧ್ಯರಿಂದ ತನ್ನ ಇಷ್ಟಾರ್ಥ ನೆರವೇರುವುದೆಂಬ ಮಾನವನ ಆಶೆಯು ಎಂದಾದರೂ 
ಈಡೇರಲು ಸಾಧ್ಯವೇ? ಎಂದು ಕೂಡಾ ಇದನ್ನು ಅರ್ಥೈಸಬಹುದು. 

21. ಅರ್ಥಾತ್‌- ಸಕಲ ದೇವಚರರು ಸೇರಿ ಯಾರದಾದರೂ ಪರವಾಗಿ ಶಿಫಾರಸು ಮಾಡಿದರೆ ಅದರಿಂದ ಆತನಿಗೇನೂ 
ಪ್ರಯೋಜನವಾಗದು. ಹೀಗಿರುವಾಗ ಈ ನಿಮ್ಮ ಕೃತಕ ದೇವತೆಗಳ ಶಿಫಾರಸಿನಿಂದ ಯಾರಿಗಾದರೂ ಹಿತವಾಗಲು ಹೇಗೆ ತಾನೇ 
ಸಾಧ್ಯ! ದೇವತ್ವದ ಅಧಿಕಾರಗಳು ಸರ್ವಸಂಪೂರ್ಣವಾಗಿ ಅಲ್ಲಾಹನ ಕೈಯಲ್ಲಿವೆ. ಅಲ್ಲಾಹನು ಅನುಮತಿ ನೀಡುವ ತನಕ ಮತ್ತು 
ಯಾರದಾದರೂ ಪರವಾಗಿ ಶಿಫಾರಸ್ಸು ಕೇಳಲು ಒಪ್ಪಿಗೆ ಸೂಚಿಸುವ ತನಕ ದೇವಚರರು ಕೂಡಾ' ಅವನ ಸಮಕ್ಷಮ ಯಾರ 
ಪರಬಾಗಿಯೂ ಶಿಫಾರಸು ಮಾಡುವ ಸಾಹಸಕ್ಕೆ ಕೈ ಹಾಕಲಾರರು. 

22. ಅರ್ಥಾತ್‌- ಇವರ ಒಂದು ಮೂರ್ಫ್ಯತನವೇನೆಂದರೆ- ಇವರು ಅಲ್ಲಾಹನ ಮುಂದೆ ಶಿಫಾರಸ್ಸು ಮಾಡಲು ಯಾವ 
ಅಧಿಕಾರವೂ ಇಲ್ಲದಂತಹ ದೇವಚರರನ್ನು ತಮ್ಮ ಆರಾಧ್ಯರಾಗಿ ಮಾಡಿಕೊಂಡಿದ್ದಾರೆ. ಇದು ಸಾಲದ್ದಕ್ಕೆ ಇವರು ಮಾಡುತ್ತಿರುವ 
ಇನ್ನೊಂದು ಮೂರ್ಯತನವೇನೆಂದರೆ- ಇವರು ದೇವಚರರನ್ನು ಸ್ತ್ರೀಯರೆಂದೂ ತಿಳಿದುಕೊಂಡಿದ್ದಾರೆ ಮತ್ತು ಅವರನ್ನು ದೇವನ 
ಪುತ್ರಿಯರೆಂದೂ ಕರೆಯುತ್ತಿದ್ದಾರೆ. ಪರಲೋಕದ ಮೇಲೆ ವಿಶ್ವಾಸವಿರಿಸದಿರುವುದೇ ಇವರು ಇಷ್ಟೆಲ್ಲ ಆಜ್ಞಾನಗಳಲ್ಲಿ: ತೊಳಲಾಡು 
ತ್ತಿರಲು ಕಾರಣ. ಇವರು ಪರಲೋಕದ ಮೇಲೆ ವಿಶ್ವಾಸವಿರಿಸುವವರಾಗಿರುತ್ತಿದ್ದರೆ, ಎಂದಿಗೂ ಇಂತಹ ಹೊಣೆಗೇಡಿ ಮಾತುಗಳನ್ನಾ 
ಡುತ್ತಿರಲಿಲ್ಲ. ಪರಲೋಕ ವಿಶ್ವಾಸದ ನಿರಾಕರಣೆಯು ಇವರನ್ನು ಅಂತಿಮ ಪರಿಣಾಮದಿಂದ ನಿಪ್ಚಿಂತರಾಗಿ ಮಾಡಿ ಬಿಟ್ಟಿದೆ. 
ಅಲ್ಲಾಹನನ್ನು ನಂಬುವುದು ನಂಬದಿರುವುದು ಅಥವಾ ಸಾವಿರಾರು ದೇವರುಗಳನ್ನು ನಂಬುವುದು- 2 ವೈತ್ಯಾನನೇನೂ 
ಇಲ್ಲವೆಂದು ಇವರು ಭಾವಿಸುತ್ತಾರೆ. ಏಕೆಂದರೆ, ಈ ಪೈಕಿ ಯಾವುದೇ ನಂಬಿಕೆಯ ಉತ್ತಮ ಅಥವಾ ಕೆಟ್ಟ ಫರಿಹಾಮವು. ಈ 
ಲೌಕಕ ಜೀವನದಲ್ಲಿ ಕಂಡು ಬರುವುದಿಲ್ಲ. ನಾಸ್ತಿಕರದ್ದಿರಲಿ, ಬಹುದೇವ ವಿಶ್ವಾಸಿಗಳದ್ದಿರಲಿ, ಏಕದೇವ ವಿಶ್ವಾಸಿಗಳದ್ದಿರಲಿ ಎಲ್ಲರ 
'ಬೆಳೆಗಳೂ ಬೆಳೆಯುತ್ತವೆ; ಕರಟಿಯೂ ಹೋಗುತ್ತವೆ. "ಎಲ್ಲರೂ ಕಾಯಿಲೆ ಬೀಳುತ್ತಾರೆ ಮತ್ತು ಆರೋಗ್ಯವನ್ನೂ ಪಡೆಯುತ್ತಿ 
ರುತ್ತಾರೆ. ಎಲ್ಲ ತರದ ಸುಸ್ಸಿತಿ ದು್ಲಿತಿಗಳು ಎಲ್ಲರಿಗೂ ಉಂಟಾಗುತ್ತಿರುತ್ತವೆ. ಆದುದರಿಂದ ಯಾರನ್ನಾದರೂ ದೇವನೆಂದು 
ಒಪ್ಪುವುದು ಅಥವಾ ಒಪ್ಪೆದಿರುವುದು” ಮತ್ತು ಮನ ಬಂದಂತೆ, ಮನ ಬಂದಷ್ಟು ವಸ್ತು رت‎ ದೇವರೆನ್ನುವುದು ಅವರ 
ದೃಷ್ಟಿಯಲ್ಲಿ ಒಂದು ಗಂಭೀರವಾದ ವಿಷಯವೇ ಅಲ್ಲ. ಅವರ ದೃಷ್ಟಿಯಲ್ಲಿ ಸತ್ಯಾಸತ್ಯೆ ಗಳ ತೀರ್ಮಾನ ಇದೇ ಲೋಕದಲ್ಲಿ 
ಆಗಬೇಕು ಮತ್ತು ಯಾವುದು ಸತ್ಯ ಹಾಗೂ ಯಾವುದು ಅಸತ್ಮ ಎಂಬುದು ಈ ಲೋಕದಲ್ಲಿ ಪ್ರಕಟವಾಗುವ ಪರಿಣಾಮಗಳನ್ನೇ 


ಕಾಂಡ-27 


53. ಅನ್ನೆಜ್ಮ್‌ 807 


BCA NER ) 3 
GRAAL FSS SHIA 
SLE LSU Gl GUAM 863 لت‎ : py 


(೧೨-32) ಆದುದರಿಂದ ಸೆಂದೇಶವಾಹಕರೇ, ನಮ್ಮ ಸ್ಮರಣೆಯಿಂದ ವಿಮುಖನಾಗುವವನನ್ನು* ಹಾಗೂ 
ಲೌಕಿಕ ಜೀವನದ ಹೊರತು ಇನ್ನೇನನ್ನೂ ಬಯಸದವನನ್ನು ಅವನ ಪಾಡಿಗೆ ಬಿಟ್ಟುಬಿಡಿರಿ,35 ಇವರ್‌ ಜ್ಞಾನ 
ಬಂಡವಾಳವಿಷ್ಠೆ.” ಅವನ ಮಾರ್ಗದಿಂದ ಯಾರು ತಪ್ಪಿದ್ದಾನೆ ಮತ್ತು ಯಾರು ಸನ್ಮಾರ್ಗದಲ್ಲಿದ್ದಾನೆ ಎಂಬುದನ್ನು 
ನಿಮ್ಮ ಪ್ರಭುವೇ ಚೆನ್ನಾಗಿ ಬಲ್ಲನು. ಅಲ್ಲಾಹನೇ ಭೂಮಿ-ಆಕಾಶಗಳ ಸಕಲ ವಸ್ತುಗಳ ಒಡೆಯನು.* (ಇದು) 


(3 


ದುಷ್ಕರ್ಮಿಗಳಿಗೆ ಅಲ್ಲಾಹನು ಅವರ ಕರ್ಮಗಳ ಪ್ರತಿಫಲ ನೀಡುವಂತಾಗಲಿಕ್ಕಾಗಿ ಮತ್ತು ಉತ್ತಮ ಧೋರಣೆ 


ಅವಲಂಬಿಸಿದೆ. ನಿಜವಾಗಿ ಈ ಲೋಕದ' ಪರಿಣಾಮಗಳು ಯಾವುದಾದ ರೊಂದು ವಿಶ್ವಾಸವು ಸತ್ಯವೆಂದು ಮತ್ತು ಇನ್ನೊಂದು 
ವಿಶ್ವಾಸವು ಮಿಥ್ಮವೆಂದು ಖಚಿತವಾಗಿ ತೀರ್ಮಾನಿಸುವುದಿಲ್ಲವೆಂಬುದು ವ್ಯಕ್ತ. ಆದುದರಿಂದ ಇಂತಹ ಜನರ ಮಟ್ಟಿಗೆ ಒಂದು 
ವಿಶ್ವಾಸವನ್ನು ಸ್ವೀಕರಿಸುವುದು ಮತ್ತು ಇನ್ನೊಂದನ್ನು ನಿರಾಕರಿಸುವುದು ಕೇವಲ, ಒಂದು ಮನರಂಜನಾ :ಚಟುವಟಿಕೆಯಾಗಿರುತ್ತದೆ. 
23. ಅರ್ಥಾತ್‌- ದೇವಚರರು ಸ್ತೀಯರಾಗಿದ್ದಾರೆ ಮತ್ತು ಅವರು ದೇವಪುತ್ರಿಯರು ಎಂಬ ನಂಬಿಕೆಯನ್ನು ಅವರು 

ಸ್ವೀಕರಿಸಿಕೊಂಡಿರುವುದು ಅವರಿಗೆ ಯಾವುದಾದರೂ ಜ್ಞಾನಮೂಲದಿಂದ ತಿಳಿದು ಬಂದಿದೆ ಎಂಬ ಆಧಾರದಲ್ಲಿ ಅಲ್ಲ. ನಿಜವಾಗಿ 
ಅವರು ಕೇವಲ ತಮ್ಮ ಊಹೆ ಹಾಗೂ ಸಂದೇಹದ ಆಧಾರದಲ್ಲಿ ಒಂದು ನಂಬಿಕೆಯನ್ನು ಕಲ್ಪಿಸಿಕೊಂಡಿದ್ದು ಅದರ ಆಢಾರದಲ್ಲಿ ಈ 
ಗುಡಿಗಳನ್ನು ಕಟ್ಟಿಕೊಂಡು ಅವುಗಳಿಂದ ತಮ್ಮ ಇಷ್ಟಾರ್ಥಗಳನ್ನು ಬೇಡುತ್ತಾರೆ ಮತ್ತು ಅವುಗಳಿಗೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. 


24. 'ದಿಕ್ಸ್‌' (ಸ್ಮರಣೆ) ಎಂಬ ಪದವು ಇಲ್ಲಿ ಅನೇಕ ಅರ್ಥಗಳನ್ನು ಕೊಡುತ್ತಿದೆ. ಇದರ ಅರ್ಥ ಕುರ್‌ಆನ್‌ ಎಂದೂ ಆಗುತ್ತದೆ. 
ಕೇವಲ, ಉಪದೇಶ ಎಂದೂ ಆಗುತ್ತದೆ. ಇಲ್ಲಿ ಅಲ್ಲಾಹನ ಪ್ರಸ್ತಾಪವನ್ನು ಕೇಳುವುದಕ್ಕೂ ಇಷ್ಟಪಡದವನು ಎಂಬ ಅರ್ಥವೂ ಇರಬಹುದು. 
25. ಅರ್ಥಾತ್‌- ಅವನ: ಹಿಂದೆ ಬೀಳಬೇಡಿರಿ, ಅವನಿಗೆ ತಿಳಿಯ ಹೇಳುವುದರಲ್ಲಿ ನಿಮ್ಮ ಸಮಯವನ್ನು ಹಾಳು 
ಮಾಡಬೇಡಿರಿ. ಇಂತಹ ಭೌತಿಕವಾದಿ ಹಾಗೂ ದೇವಧಿಕ್ಕಾರಿಯು ದೇವಭಕ್ತಿಯ ಆಧಾರದಲ್ಲಿರುವ ಮತ್ತು ಈ ಲೋಕದ 


ಲೌಕಿಕ ಲಾಭಗಳನ್ನು ಮರಿ ನಿಲ್ಲುವಂತಹ ಉದ್ದೇಶ ಹಾಗೂ ಮೌಲ್ಯಗಳೆಡೆಗೆ ಆಹ್ಟಾನಿಸುವ ಹಾಗೂ ಪರಲೋಕದ. ಶಾಶ್ವತ 
ಯಶಸ್ಸನ್ನೇ ನೈಜ ಗುರಿಯೆಂದು ಸಾರುವ ಸಂದೇಶವನ್ನು ಸ್ವೀಕರಿಸಲು ಸಿದ್ಧನಾಗಲಾರ. ಈ ತರದ ಭೌತಿಕವಾದಿ ಮತ್ತು ದೇವ 
ಧಿಕ್ಕಾರಿಗಾಗಿ ಸಮಯವನ್ನು 'ವ್ಯಯಿಸುವ' ಬದಲು ಅಲ್ಲಾಹನ ಪ್ರಸ್ತಾಪವನ್ನು ಕೀಳಲಿಚ್ಛಿಸುವ .ಹಾಗೂ. ಲೋಕಾರಾಧನೆಯ 
ರೋಗದಿಂದ ಪೀಡಿತರಲ್ಲದ ಜನರ ಕೆಡೆಗೆ ಗಮನ ಕೊಡಿರಿ. . 

26. ಇದೊಂದು ಉಪ ಮಾತಾಗಿದ್ದು ವಾಕ್ಟರಣಿಯನ್ನು ಮಧ್ಯದಲ್ಲಿ ಕಡಿದು » ಮುಂಚಿನ ವಿಷಯದ ವಿವರಣೆಗಾಗಿ ಇದನ್ನು ಹೇಳಲಾಗಿದೆ. 

27. ಅರ್ಥಾತ್‌ ಇವರು. ಈ ಲೋಕೆ ಮತ್ತು ಇದರ ಲಾಭಗಳಿಗಿಂತ ಆಚೆಗಿನ ಯಾವುದೇ" ವಿಷಯವನ್ನು ತಿಳಿದಿಲ್ಲ ಮತ್ತು 
ಆ ಕುರಿತು ಅಲೋಚಿಸವಿಕ್ಕೂ ಇವರಿಂದಾಗದು. ಆದುದರಿಂದ ಇವರಿಗಾಗಿ ಪರಿಶ್ರಮಪಡುವುದರಿಂದೇನೂ ಫಲವಿಲ್ಲ. 

28, ಅಂದರೆ- ಬೇರೆ' ಮಾತಿನಲ್ಲಿ ಹೇಳುವುದಾದರೆ ಒಬ್ಬನು ಪಥಟ್ರಪ್ಟನ್ನೋ ಅಥವಾ طط‎ ರ್ಗಗಾಮಿಯೋ 'ಎಂಬ 
ತೀರ್ಮಾನ" ಈ ಲೋಕದಲ್ಲಿ ಆಗಬೇಕಾದುದಲ್ಲ. ಹಾಗೆಯೇ ಇದರ ತೀರ್ಮಾನವನ್ನು ಈ 'ಲೋಕದ ಜನರ ಅಭಿಪ್ರಾಯಕ್ಕೆ 
ಬಿಚ್ಚುಕೊಡಲಾಗಿಲ್ಲ. ಇದರ ತೀರ್ಮಾನವು ಅಲ್ಲಾಹನ ಕೈಯಲ್ಲಿದೆ. ಅವನೇ ಧೊಮಿ , ಆಕಾಶಗಳ ,ಒಡೆಯನು. ಈ 
ಲೋಕವಾಸಿಗಳು ಅನುಸರಿಸುತ್ತಿರುವ ಮಾರ್ಗಗಳ ಪೈಕಿ ಸನ್ಮಾರ್ಗ ಯಾವುದು ಭ್ರಷ್ಟ ಮಾರ್ಗ ಯಾವುದು ವಿಂಬುದು 
ಅವನಿಗೆ ಗೊತ್ತು. ಆದುದರಿಂದ' ಅರಬ್‌ ದೇಶದ ಈ ಬಹುದೇವ ವಿಶ್ವಾಸಿಗಳು ಹಾಗೂ ಮಕ್ಕಾದ ಸತ್ಕನಿಷೇಧಿಗಳು 
ನಿಮ್ಮನ್ನು ಪಥಭ್ರಷ್ಟನೆಂದು ಹಾಗೂ ತಮ್ಮ ಅಜ್ಞಾನವೇ ಸತ್ಯ ಮತ್ತು ಸನ್ಮಾರ್ಗವೆಂದು ಹೇಳಿಕೊಳ್ಳುತ್ತಿರುವುದನ್ನು ಲೆಕ್ಕಿಸಬೇಡಿ. 
ಅವರು ತಮ್ಮ ಈ ಪೊಳ್ಳು ಗರ್ವದಲ್ಲೇ ಮಗ್ಗರಾಗಿರಲು ಇಚ್ಛರುವರಿಂಡಾದರ ಅವರು ಹಾಗೆಯೇ ಇರಲಿ. ಇವರೊಡನೆ 
ವಾದ ಪ್ರತಿವಾದ ನಡೆಸಿ ತಲೆಕೆಡಿಸಿಕೊಳ್ಳುವ ಮತ್ತು ಸಮಯ ಹಾಳು ಮಾಡುವ ಅಗತ್ಯವಿಲ್ಲ. 

' 29. ಇಲ್ಲಿಂದ ಮೇಲಿನಿಂದಲೇ ನಿರಂತರವಾಗಿ ಸಾಗಿ ಬಂದಿದ್ದ ವಾಕ್ಸರಣಿಯು ಪುನಃ ಮುಂದುವರಿಯುತ್ತದೆ. ಉಪಮಾತನ್ನು 
ಬಿಟ್ಟು ಬಿಟ್ಟರೆ ವಾಕ್ಕದ ಸ್ವರೂಪ ಹೀಗಾಗುತ್ತದೆ; "ಅವನನ್ನು ಅವನ ಪಾಣಿಗೆ | ಬಟ್ಟು ಬಿಡಿರಿ'-ಅಲ್ಲಾಹನು ಕೆಡುಕು ಮಾಡಿ 
ದವರಿಗೆ ಅವರ ಕರ್ಮದ ಪ್ರತಿಫಲವನ್ನು ನೀಡಲಿಕ್ಕಾಗಿ. 


ಕಾಂಡ-27 


808 ಕುರ್‌ಆನ್‌ ವ್ಯಾಖ್ಯಾನ 


skal ٹوا سے سو سے وسر سے‎ pe 
AS SST یجویبون‎ CAA اسوا‎ AG 
2A وس‎ MA poe 
.سس‎ & HES Ags G ಆ ಪ WY) 
ಅನುಸರಿಸಿದವರಿಗೆ ಉತ್ತಮ ಪ್ರತಿಫಲ ದಯಪಾಲಿಸುವಂತಾಗಲಿಕ್ಕಾಗಿ. ಅವರು ದೊಡ್ಡ ದೊಡ್ಡ ಪಾಪಕೃತ್ಯಗಳಿಂದ್‌ 
ಮತ್ತು ಬಹಿರಂಗವಾದ ಲಜ್ಜಾ ಸ್ಪದ ಕೃತ್ಯಗಳಿಂದ?! ದೂರವಿರುತ್ತಾರೆ. ಅಲ್ಪಸ್ವಲ್ಪ ನ್ಯೂನತೆಗಳು ಅವರಿಂದ 


ಸಂಭವಿಸಿದರೆ ಅದು ಇದಕ್ಕೆ ಹೊರತಾಗಿದೆ. * ನಿಸ್ಸಂದೇಹವಾಗಿಯೂ ನಿಮ್ಮ ಪ್ರಭುವಿನ ಕ್ಷಮಾಶೀಲತೆಯು ಬಹಳ 
ವಿಶಾಲವಾಗಿದೆ. ಅವನು ನಿಮ್ಮನ್ನು ಭೂಮಿಯಿಂದ ಸೃಷ್ಟಿಸಿದನು ಹಾಗೂ ನೀವು ನಿಮ್ಮ ಮಾತೆಯರ ಉದರಗಳಲ್ಲಿ 


30. ವಿವರಣೆಗಾಗಿ ಸೂರಃ ಅನ್ನಿಸಾದ 53ನೆಯ ಟಿಪ್ಪಣಿ ನೋಡಿರಿ. 

31. ವಿವರಣೆಯನ್ನು ಸೂರಃ ಅಲ್‌ ಅನ್‌ಆಮ್‌ನ 130 ಮತ್ತು ಅನ್ನಹ್ನ್‌ನ 89ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

32. ಮೂಲದಲ್ಲಿ 'ಇಲ್ಲಲ್ಲಮಮ್‌' ಎಂಬ ಪದಗಳಿವೆ. ಯಾಪುದಾದರೊಂದು ವಸ್ತುವಿನ ಅತಿ ಚಿಕ್ಕ ಪ್ರಮಾಣಕ್ಕೆ, 
ಲಘುವಾದ ಪ್ರಭಾವಕ್ಕೆ ಅದರ ಸಾಮೊಪ್ಯ ಮಾತ್ರಕ್ಕೆ ಅಥವಾ ಸ್ವಲ್ಪ ಹೊತ್ತು ಮಾತ್ರ ಇರುವುದಕ್ಕೆ ಅರಬೀ ಭಾಷೆಯಲ್ಲಿ 'ಲಮಮ್‌' 
ಎಂಬ ಪದ ಪ್ರಯೋಗವಾಗುತ್ತದೆ. ಈ ಅರ್ಥಕೃನುಸಾರವಾಗಿ “ಹಾಬಿಗಳು ಮತ್ತು ತಾಬಕಗಳಲ್ಲಿ(ರ) ಕೆಲವರು ಲಮಮ್‌ 
ಎಂದರೆ, ಸಣ್ಣ ಪಾಪಗಳೆಂದು ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು, ಒಬ್ಬನು ಯಾವುದಾದರೂ ದೊಡ್ಡ ಪಾಪದ ಸಮೂಪಕ್ಕೆ 
ತಲಪಿಯೂ ಅದನ್ನು ಮಾಡದಿರುವುದು ಎಂಬ ಅರ್ಥ ಗ್ರಹಿಸಿದ್ದಾರೆ. ಬೇರೆ ಕೆಲವರು ಸ್ವಲ್ಪ ಹೊತ್ತಿನ ವರೆಗೆ ಪಾಪಕಾರ್ಯದಲ್ಲಿ 
ಸಿಲುಕಿ ಅನಂತರ ಅದರಿಂದ ದೂರವಾಗುವುದು ಎಂಬ ಅರ್ಥ ಕೊಟ್ಟಿದ್ದಾರೆ. ಮತ್ತೆ ಕೆಲವರ "ಅಭಿಪ್ರಾಯ ಪ್ರಕಾರ ಇದರ ಅರ್ಥವು- 
ಮನುಷ್ಕನು ಪಾಪದ ಯೋಚನೆ, ಅದರ ಇಚ್ಛೆ ಅಥವಾ ಸಂಕಲ್ಪ ಮಾಡಿ ಕಾರ್ಯತಃ ಅದಕ್ಕೆ ಮುಂದಾಗದಿರುವುದು ಎಂದಾಗಿದೆ. 
ಅನಂತರದ ವ್ಯಾಖ್ಯಾನಕಾರರು ಹಾಗೂ ಕರ್ಮಶಾಸ್ತ್ರಜ್ಞರ ಪೈಕಿ ಹೆಚ್ಚನವರ ಪ್ರಕಾರ ಈ ಸೂಕ್ತ ಮತ್ತು ಸೂರಃ ಅನ್ನಿಸಾದ 31ನೆಯ 
ಸೂಕ್ತವು ಪಾಪಗಳನ್ನು ಎರಡು ಮುಖ್ಯ ವರ್ಗಗಳಾಗಿ. ವಿಂಗಡಿಸುತ್ತವೆ. 1 ಕಬಾಯಿರ್‌(ಮಹಾಪಾತಕಗಳು) ಮತ್ತು. 2) ಸಗಾಣರ್‌ 
(ಸಣ್ಣ ಪಾಪಗಳು) ಇವೆರಡೊ ಸೂಕ್ತಗಳು, ಮನುಷ್ಕನು 'ಮಹಾ ಪಾತಕ' ಗಳಿಂದ ಮತ್ತು ಅಶ್ಲೀಲ ಕೃತ್ಯಗಳಿಂದ ದೂರವಿದ್ದರೆ 
ಅಲ್ಲಾಹನು ಅವನ ಸಣ್ಣ ಪಾಪಗಳನ್ನು ಕಡೆಗಣಿಸುವನಿ೦ಬ ನಿರೀಕ್ಷೆಯನ್ನು ಅವನಲ್ಲಿ ಮೂಡಿಸುತ್ತವೆ. ಕೆಲವು ಘನ ವಿದ್ವಾಂಸರು, 
ಯಾವ ಪಾಪವೂ ಸಣ್ಣ; وت‎ ್ಲಿವೆಂದೂ ದೇವಾದೇಶಗಳ ಉಲ್ಲ ೦ಘನೆಯೇ. ವಸ್ತುತಃ ಮಹಾ ಪಾತಕವಾಗಿದೆ ಎಂದೂ ಅಭಿಪ್ರಾಯ 
ತಾಳಿದ್ದಾರೆ. ಆದರೆ ಹೆ ಇಮಾಮ್‌ رص جلہ‎ ಹೇಳಿರುವಂತೆ ಮಹಾಪಾತಕಗಳ ಮತ್ತು ಸಃ ಸಣ್ಣಪಾಪಗಳ ನಡುವೆ ಪೈತ್ಯಾಸವಿದೆ 
ಎಂಬುದನ್ನು ನಿರಾಕರಿಸಲು ಸಾಧ್ಯವಿಲ್ಲ. "ಏಕೆಂದರೆ, ಧರ್ಮಶಾಸ್ತ್ರದ ವಿಧಿಗಳನ್ನು ತಿಳಿಸಲಿಕ್ಕಿರುವ ಎಲ್ಲ ಮೂಲಗಳೂ ಈ 
ವೈತ್ಕಾಸವನ್ನು ಸೂಚಿಸುತ್ತವೆ. ಇನ್ನು ದೊಡ್ಡ ಮತ್ತು ಸಣ್ಣ ಫಾಪಗಳೊಳೆಗಿರುವ ವ್ಯತ್ಯಾಸವೇನು? ಯಾವ ತರದ ಪಾಪಗಳು 
ದೊಡ್ಡವು ಮತ್ತು ಯಾವ ತರದ ಪಾಪಗಳು ಸಣ್ಣವು ಎಂಬ ಪ್ರ ಪ್ರಶ್ನೆಯುಂಟಾಗುತ್ತದೆ. ಈ ವಿಷಯದಲ್ಲಿ ನಮಗೆ ತೃಪ್ತಿಕರವೆನಿಸುವ 
ನಿಲುವು ಏನೆಂದರೆ, "ದೇವಗ್ರಂಥ ಮತ್ತು / 107 ಯಾವುದಾದರೂ ಸ್ಪಷ್ಟ ಆದೇಶವು ಹರಾಮ್‌!(ನಿಷಿದ್ದ) ಎಂದು 
ಸಾರಿರುವ, ಅದನ್ನೆ ಸಸಗಿದವರಿಗೆ ಈ ಲೋಕದಲ್ಲಿ ಅಲ್ಲಾಹನು ಮತ್ತು ಸಂದೇಶವಾಹಕರು * ಯಾವುದಾದರೂ ಶಿಕ್ಷೆಯನ್ನು ಸೂಚಿಸಿರು 
ವಂತಹ, ಅದನ್ನೆಸಗಿದವರಿಗೆ ಪರಲೋಕದಲ್ಲಿ ಯಾತನೆ ಇದೆಯೆಂದು ಎಚ್ಚರಿಸಿರುವ, ಅದನ್ನೆಸಗಿದವರಿಗೆ ಶಾಪ ಹಾರುವ ಅಥವಾ 
ಅದನ್ಥೆಸಗಿದವರೆ ಮೇಲೆ ಬೇವ ಪ್ರಕೋಪವೆರಗೀತೆಂದು ಎಚ್ಚರಿಕೆ ನೀಡಿರುವ ಪ್ರತಿಯೊಂದು ಕೃತೃವು 'ಮಹಾಪಾತಕವಾಗಿದೆ.” ಈ 
ಸ್ವರೂಪದ ಪಾಪಗಳ 'ಹೊರತು, ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ಅಪ್ರಿಯವಾಗಿರುವ ಉಳಿದೆಲ್ಲ ಕೃತ್ಯಗಳು ಸಣ್ಣ ಪಾಪಗಳಲ್ಲಿ 
ಸೇರುತ್ತವೆ. ಅದೇ ರೀತಿಯಲ್ಲಿ ಮಹಾಪಾಪಗಳೆ ಇಚ್ಛೆ ಅಥವಾ ಸಂಕಲ್ಪವೂ ಮಹಾ ಪಾಪವಾಗಿರದೆ ಸಣ್ಣ ಪಾಪವಾಗಿರುತ್ತದೆ. 
ಇಷ್ಟಲ್ಲದೆ, ಒಬ್ಬ ವ್ಯಕ್ತಿ ಒಂದು ಮಹಾಪಾಪದ ಆರಂಭಿಕ ಹಂತಗಳನ್ನೆಲ್ಲಾ ದಾಟಿದ್ದೆರೊ ಆ ಕೃತ್ಯವನ್ನು ಎಸಗಿ ಬಿಡುವ ತನಕ 

| ಅದು ಮಹಾಪಾಪನೆನಿಸುವುದಿಲ್ಲ. ಆದರೆ ಒಂದು ಸಣ್ಣ ಪಾಪ ಕೂಡಾ - ಅದನ್ನು ಧರ್ಮ, ನಿಂದನೆ ಅಥವಾ ಅಲ್ಲಾಹನೆದುರು 

ಅಹಂಭಾವ ತೋರುವ' ಮನೋಭಾವದಿಂದ .ಮಾಡಲಾಗಿದ್ದರೆ ಮತ್ತು ಅದನ್ನು ಮಾಡುವವನು, ಆ ಕೃತ್ಯವನ್ನು ಕೆಡುಕು ಎಂದು 
ಸಾರುವ ಧರ್ಮಶಾಸ್ತ್ರವು ತೀರಾ ನಗಣ್ಮ ಎಂಬ ಭಾವನೆಯಿಂದ ಮಾಡಿದ್ದರ, ಅದು ಮಹಾಪಾತಕವಾಗಿ ಬಿಡುತ್ತದೆ. 

33. ಅರ್ಥಾತ್‌- ಸಣ್ಣ ಪಾಪಗಳು ಕ್ಲಮಿಸಲ್ಪಡುವುದು ಅವುಗಳೇನೂ ಪಾಷಗಳಲ್ಲ; ವೆಂಬ ಕಾರಣದಿಂದಲ್ಲ. , ಅಲ್ಲಾಹನು 
ತನ್ನ ದಾಸರೊಂದಿಗೆ ಸಂಕುಚಿತ ಮನೋಭಾವದೊಂದಿಗೆ ವೃವಹರಿಸುವುದಿಲ್ಲ. ಅವನು ಸೂಕ್ಷ್ಮಾತಿ ಸೂಕ್ಷ್ಮ ದೋಷಗಳನ್ನು ಕಂಡು 
ಹಡಿದು ಶಿಕ್ಷಿಸುವವನಲ್ಲ. ತನ್ನ ದಾಸರು ಪುಣ್ಯ ಕಾರ್ಯಗಳನ್ನು ಮಾಡುತ್ತಲಿದ್ದರೆ ಮತ್ತು ಮಹಾಪಾಪಗಳನ್ನೂ ಅಶ್ಲೀಲ 


ಕಾಂಡ-27 


53. ಅನ್ನಜ್ಮ್‌ 809 


ಮ AKG Wd gah ತ್ರಿ 
ke ios ಕ ddI ج2 اتی‎ 

ایا اج مُخُف موی ےو اهت ےت 22 

೩ eI J AS JA 7‏ سو 


'ಭ್ರೂಣಾವಸ್ಥೆ. ಕಾಲದಿಂದಲೇ ಅವನು ನಿಮ್ಮನ್ನು ಚೆನ್ನಾಗಿ ಬಲ್ಲನು. ಆದುದರಿಂದ ನೀವು ನಿಮ್ಮ 
ಆತ್ಮಶುದ್ಧತೆಯ ಬಗ್ಗೆ ಹೇಳಿಕೊಳ್ಳಬೇಡಿರಿ. ನಿಜವಾದ ಧರ್ಮನಿಷ್ಠನು ಯಾರೆಂಬುದನ್ನು ಅವನೇ ಹೆಚ್ಚು ಬಲ್ಲನು. 

(33-37) ಸಂದೇಶವಾಹಕರೇ, ನೀವು ದೇವಮಾರ್ಗದಿಂದ ವಿಮುಖನಾಗಿ ಬಿಟ್ಟವನನ್ನು ಮತ್ತು ಸ್ವಲ್ಪ 
ಮಾತ್ರ ಕೊಟ್ಟು ನಿಲ್ಲಿಸಿ ಬಿಟ್ಟವನನ್ನು ಕಂಡಿರಾ”* ಅವನು ಸತ್ಯವನ್ನು ಕಾಣಲು, ಅವನ ಬಳಿ ಅದೃಶ್ಯದ 
ಜ್ಞಾನ ಇದೆಯೇ? ಮೂಸಾರ(ಅ) ಗ್ರಂಥಗಳಲ್ಲಿ ಮತ್ತು ನಿಷ್ಠೆಯ ಖಣ ತೀರಿಸಿದ ಇಬ್ರಾಹೀಮ್‌ರ(ಲ) 
ಗ್ರಂಥಗಳಲ್ಲಿ ತಿಳಿಸಲಾಗಿರುವ ವಿಷಯಗಳ ಬಗ್ಗೆ ಯಾವ ಸುದ್ದಿಯೂ ಅವನಿಗೆ ತಲುಪಿಲ್ಲವೇ? 

(8) (ಅದೇನೆಂದರೆ) ಯಾವ ಹೊರೆ ಹೊರುವಾತನೂ ಇನ್ನೊಬ್ಬನ ಹೊರೆ ಹೊರಲಾರನು. 

(39) ಮನುಷ್ಯನು ತಾನೇ ಪರಿಶ್ರಮಿಸಿದುದರ ಹೊರತು ಅವನಿಗೆ ಬೇರೇನೂ ಇಲ್ಲ.* 


ಫೈತ್ಯಗಳನ್ನೂ ವರ್ಜಿಸುತ್ತಲಿದ್ದರೆ ಅವನು ಅವರನ್ನು ಸಣ್ಣ ಸಣ್ಣ ವಿಷಯಗಳಿಗಾಗಿ ಹಿಡಿಯಲಾರ. ತನ್ನ ಅಗಾಧವಾದ ಕೃಪೆಯಿಂದ 
ಅವರನ್ನು ಹಾಗೆಯೇ ಕ್ಷಮಿಸಿ ಬಿಡುವನು. ' 

34. ವಲೀದ್‌ ಬಿನ್‌ ಮುಗೀರಃನ ಕೆಗೆ ಸೂಚನೆ. ಅವನು ಕುರೈಶ್‌ ಸರದಾರರಲ್ಲೊಬ್ಬನಾಗಿದ್ದನು. ಅವನು ಮೊದಲು, 
دہ‎ ಜರೀರ್‌ ತಬರೀ ಅವರು ಉಲ್ಲೆ *ಖಿಸಿರುವಂತೆ ಪ್ರವಾದಿವರ್ಯರ(ಸ) ಸಂದೇಶವನ್ನು ಸ್ವೀಕರಿಸಲು ಸಿದ್ಧನಾಗಿದ್ದನು. 
ಆವನು ಮುಸ್ಲಿಮನಾಗಲಿದ್ದಾನೆಂದು ಅವನ ಒರ್ವ ಮುಶ್ರಿಕ್‌ ಗೆಳೆಯನಿಗೆ ತಿಳಿದಾಗ ಅವನು, "ನೀನು ಹಿರಿಯರ ಧರ್ಮವನ್ನು 
ಬಿಡಬೇಡ. ನಿನಗೆ ಪರಲೋಕ ಯಾತನೆಯ ಭಯವಿದ್ದರೆ, ನನಗೆ ಇಷ್ಟು ಹಣ ಕೊಡು. ನಿನ್ನ ಬದಲಿಗೆ ಯಾತನೆ ಅನುಭವಿಸುವ 
ಹೊಣೆಯನ್ನು ನಾನು ವಹಿಸಿಕೊಳ್ಳುತ್ತೇನೆ” ಎಂದನು. ವಲೀದನು ಇದನ್ನು ಒಪ್ಪಿಕೊಂಡನು. ಹೀಗೆ ದೇವಮಾರ್ಗಕ್ಕೆ ಬರುತ್ತಿ 
ದ್ಹಂತೆಯೇ ಅದರಿಂದ ತಿರುಗಿ ಬಿಟ್ಟನು. ಆದರೆ, ಅವನು ತನ್ನ ಮುಶ್ರಿಕ್‌ ಗೆಳೆಯನಿಗೆ ಕೊಡುತ್ತೇನೆಂದು ಒಪ್ಪಿದ್ದೆ ಹಣದಲ್ಲಿ 
ಸ್ವಲ್ಪ ಭಾಗವನ್ನು ಮಾತ್ರ ಕೊಟ್ಟು ಉಳಿದುದನ್ನು ತಾನೇ ಇಟ್ಟುಕೊಂಡನು. ಪರಲೋಕದ ಬಗೆಗಿನ ನಿಶ್ಚಿಂತೆ ಮತ್ತು ಧರ್ಮದ 
ಬಗೆಗಿನ ಅಜ್ಞಾನವು ಅವರನ್ನು ಎಂತಹ ಮೌಢ್ಯ ಹಾಗೂ ಮೂರ್ಯತನಕ್ಕೆ ಒಳಪಡಿಸಿದೆ ಎಂಬುದನ್ನು ಮಕ್ಕಾದ ಸತ್ಯನಿಷೇಧಿ 
ಗಳಿಗೆ ತಿಳಿಸಲಿಕ್ಕಾಗಿ ಈ ಘಟನೆಯ ಕಡೆಗೆ ಸೂಚನೆ ನೀಡಲಾಗಿದೆ. 

"35. ಅರ್ಥಾತ್‌: ಈ ನಿಲುಮೆ ಅವನ ಪಾಲಿಗೆ ಲಾಭದಾಯಕವೆಂದು ಅವನಿಗೆ ತಂದಿದೆಯೇ? ಯಾರಾದರೂ ಇಂತಹ 
ವಿಧಾನದಿಂದಲೂ ಪರಲೋಕ ಶಿಕ್ಸೆಯಿಂದ ಪಾರಾಗಬಲ್ಲನೆಂದು ಅವನಿಗೆ ತಿಳಿದಿತ್ತೇ? 

36. ಮುರಿದೆ ಹ. ಮೂಸಾ(ಅ) ಮತ್ತು ಹೆ. ಇಬ್ರಾಹೀಮ್‌ರ(ಆ) ಗ್ರಂಥಗಳಲ್ಲಿ ಅವತೀರ್ಣಗೊಂಡ ಶಿಕ್ಸಣಗಳನ್ನು 
ಏವರಿಸಲಾಗುತ್ತಿದೆ. ಹ. ಮೂಸಾರ(ಅ) ಸಹೀಘಃ (ಗ್ರಂಥ) ಎಂದರೆ, ತೌರಾತ್‌. ಇನ್ನು ಹ. ಇಬ್ರಾಹೀಮ್‌ರ(ಅ) ಗ್ರಂಥಗಳ 
ಕುರಿತು ಹೇಳುವುದಾದರೆ ಅವು ಇಂದು ಜಗತ್ತಿ ತ್ರಿನಲ್ಲೆಲ್ಲೂ ಇಲ್ಲ. ಯಹೂದಿ, ಮತ್ತು ಕ್ರೈಸ್ತರ ಪವಿತ್ರ ಗ್ರಂಥಗಳಲ್ಲೂ ಅವುಗಳ 
ಪ್ರಸ್ತಾಪವಿಲ್ಲ. ಪವಿತ್ರ ಕುರ್‌ಆನ್‌ ಮಾತ್ರ ಎರಡು ಕಡೆಗಳಲ್ಲಿ 'ಸುಹುಫ್‌ ಇಬ್ರಾಹೀಮ್‌' (ಇಬ್ರಾಹೀಮರ ಸ್ರಂಥಗಳು) ಎಂದು 
ಪ್ರಸ್ತಾಪಿಸುತ್ತದೆ. ಒಂದು ಇಲ್ಲಿ, ಇನ್ನೊಂದು" ಅಧ್ಯಾಯ ಅಲ್‌ಲಾದ ಕೊನೆಯ. ಸೂಕ್ತದಲ್ಲಿ. 

37. ಈ ಸೂಕ್ತದಿಂದ ಮೂರು ಪ್ರಮುಖ ತತ್ವಗಳು ತಿಳಿದು ಬರುತ್ತವೆ- 1. ಪ್ರತಿಯೊಬ್ಬನು ತನ್ನ. ಕರ್ಮಕ್ಕೆ ತಾನೇ 
ಹೊಣೆಗಾರನಾಗಿರುತ್ತಾನೆ. 2 ಒಬ್ಬ ವ್ಯಕ್ತಿಯ ಕೃತ್ಯದ ಹೊಣೆಗಾರಿಕೆಯನ್ನು ಇನ್ನೊಬ್ಬನ ಮೇಲೆ: ಹೊರಿಸುವ ಹಾಗಿಲ್ಲ- ಆ ಕೃತ್ಮದಲ್ಲಿ 


ಕಾಂಡ-27 


810 ಕುರ್‌ಆನ್‌ ಮ್ಯಾಖ್ಯಾನ 


ನ್ನೊಬ್ಬ ವ್ಯಕ್ತಿಗೂ ಪಾತ್ರವಿದ್ದರೆ ಅವನ ವಿಷಯವು ಇದಕ್ಕೆ ಹೊರತಾಗಿದೆ. 3) ಒಬ್ಬನು ಸ್ವತ ಇಚ್ಛೆ ಪಟ್ಟರೂ ಇನ್ನೊಬ್ಬನ 
ಕರ್ಮದ ಹೊಣೆಯನ್ನು ತಾನು ಹೊತ್ತುಕೊಳ್ಳೆಲು ಸಾಧ್ಯವಿಲ್ಲ. ಅಪರಾಧಿಯ ಪರವಾಗಿ ಶಿಕ್ಷೆ ಅನುಭವಿಸಲು ಬೇರೊಬ್ಬನು ಮುಂದೆ 
ಬರುತ್ತಿದ್ದಾನೆಂಬ ಕಾರಣಕ್ಕಾಗಿ ನಿಜವಾದ ಅಪರಾಧಿಯನ್ನು ಬಿಟ್ಟು ಬಿಡುವಂತಿಲ್ಲ. 

38. ಈ ನುಡಿಯಿಂದ ಮೂರು ಪ್ರಮುಖ ತತ್ವಗಳು ತಿಳಿಯುತ್ತವೆ- 1) ಪ್ರತಿಯೊಬ್ಬನೂ ತನ್ನ ಕರ್ಮಫಲವನ್ನು ಮಾತ್ರ 
ಪಡೆಯುವನು. 2) ಒಬ್ಬನ ಕರ್ಮಫಲವನ್ನು ಇನ್ನೊಬ್ಬನು ಪಡೆಯಲಾರನು. ಆ ಕರ್ಮದಲ್ಲಿ ಇನ್ನೊಬ್ಬನಿಗೆ ಪಾತ್ರವಿದ್ದರೆ ಮಾತ್ರ 
ಅವನು ತನ್ನ ಪಾತ್ರದಷ್ಟು ಪ್ರತಿಫಲ ಪಡೆಯುವನು. 3) ಪರಿಶ್ರಮ ಪಡದೆ ಯಾವ ವ್ಯಕ್ತಿಯೂ ಏನನ್ನೂ ಪಡೆಯಲಾರನು. 

ಕೆಲವರು ಈ ಮೂರು ತತ್ವಗಳನ್ನು ತಪ್ಪಾಗಿ ಲೋಕದ ಆರ್ಥಿಕ ವ್ಯವಹಾರಗಳಿಗೆ ಅನ್ವಯಿಸಿ ಯಾವುದೇ ವ್ಯಕ್ತಿ ಸ್ವತಃ 
ತಾನು ಶ್ರಮಿಸಿ ಸಂಪಾದಿಸಿದ ವಸ್ತುಗಳ ಹೊರತು ಬೇರಾವುದೇ ವಸ್ತುವಿನ ಮಾಲಕನಾಗಲು ಸಾಧ್ಯವಿಲ್ಲ ಎಂಬ ಆರ್ಥ 
ಪಡೆಯುತ್ತಾರೆ. ಆದರೆ ಇದು ಸ್ವತಃ ಕುರ್‌ಆನಿನಲ್ಲೇ ನೀಡಲಾಗಿರುವ ಅನೇಕ ನಿಯಮ ಮತ್ತು ಆದೇಶಗಳಿಗೆ ವಿರುದ್ಧವಾಗಿದೆ. 
ಉದಾ: ವಾರೀಸು ಹಕ್ಕು. ಇದರ ಪ್ರಕಾರ ಒಬ್ಬನ ಉತ್ತರಾಧಿಕಾರದಲ್ಲಿ ಅನೇಕ ಮಂದಿ ಪಾಲು ಪಡೆಯುತ್ತಾರೆ ಮತ್ತು 
ನ್ಯಾಯಬದ್ಧ ಹಕ್ಕುದಾರರಾಗುತ್ತಾರೆ. ವಸ್ತುತಃ ಈ ಸೊತ್ತು ಅವರ ಸ್ವಂತ ಪರಿಶ್ರಮದ ಫಲವಾಗಿರುವುದಿಲ್ಲ. ಅದೇ 
ರೀತಿಯಲ್ಲಿ ರುಕಾತ್‌ ಮತ್ತು ಇತರ ದಾನಧರ್ಮಗಳ ನಿಯಮಗಳು, ಇವುಗಳ ಪ್ರಕಾರ ಒಬ್ಬನ ಸೊತ್ತು ಧರ್ಮಶಾಸ್ತ್ರದ 
ಮತ್ತು ನೈತಿಕ ಹಕ್ಕಿನ ಮೂಲಕ ಇನ್ನೊಬ್ಬನಿಗೆ ಸಿಗುತ್ತದೆ, ಅವರು ಅದರ ನ್ಯಾಯಬದ್ದೆ ಹಕ್ಕುದಾರರಾಗುತ್ತಾರೆ. ವಾಸ್ತ 120 
ಆ ಸೊತ್ತನ್ನು ಗಳಿಸುವುದರಲ್ಲಿ ಅವರ ಪರಿಶ್ರಮಕ್ಕೆ ಯಾವ ಪಾತ್ರವೂ ಇರುವುದಿಲ್ಲ. ಬೇರೆ ಕೆಲವರು ಈ ತತ್ವಗಳು 
ಪರಲೋಕಕ್ಕೆ ಸಂಬಂಧಿಸಿದವುಗಳೆಂದು ಭಾವಿಸಿ ಈ ತತ್ಸೆಗಳ ಪ್ರಕಾರ ಒಬ್ಬನ ಕರ್ಮವು ಇನ್ನೊಬ್ಬನಿಗೆ ಯಾವುದೇ ರೂಪದಲ್ಲಿ 
ಫಲಕಾರಿಯಾಗಲು ಸಾಧ್ಯವಿದೆಯೇ? ಒಬ್ಬನು ಇನ್ನೊಬ್ಬನ ಪರವಾಗಿ ಅಥವಾ ಅವನ ಬದಲಿಗೆ ಯಾವುದಾದರೂ ಕರ್ಮವೆಸಗಿದರೆ 
ಅವನ ಕಡೆಯಿಂದ ಅದನ್ನು ಸ್ವೀಕರಿಸಲಾಗುವುದೇ? ಒಬ್ಬನು ತನ್ನ ಕರ್ಮಫಲವನ್ನು ಇನ್ನೊಬ್ಬನಿಗೆ ವರ್ಗಾಯಿಸಲು ಸಾಧ್ಯವೇ? 
ಎಂಬಿತ್ಕಾದಿ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರ ನಕಾರಾಶ್ಮಕವಾಗಿದ್ದರೆ, 'ಈಸಾಲೆ ಸವಾಬ್‌' (ಪುಣ್ಮಫಲ 
ವರ್ಗಾಯಿಸುವುದು), ಬದಲೀ ಹಜ್ಜ್‌ ಯಾತ್ರೆ ಮೊದಲಾದವುಗಳೆಲ್ಲ ವೂ ನಿಷಿದ್ಧವಾಗಿ ಬಿಡುತ್ತವೆ. ಹೆಚ್ಚೇಕೆ ಬೇರೆಯವರ 
ಪರವಾಗಿ ಪಾಪ ವಿಮೋಚನಾ ಪ್ರಾರ್ಥನೆ ಕೂಡಾ ಅರ್ಥಹೀನವಾಗಿ ಬಿಡುತ್ತವೆ. ಏಕೆಂದರೆ, ಈ ಪ್ರಾರ್ಥನೆ ಕೂಡಾ ಯಾರ 
ಪರವಾಗಿ ಪ್ರಾರ್ಥಿಸಲಾಗುತ್ತದೋ ಅವನ ಸ್ವಂತ ಕರ್ಮವಾಗಿರುವುದಿಲ್ಲ. ಆದರೆ ಮುಲ್‌ತರುಲಗಳ ಹೊರತು ಮುಸ್ಲಿಮರ 
یت‎ ಬೇರೆ ಯಾರೂ ಇಂತಹ ಅತಿರೇಕದ ದೃಷ್ಟಿಕೋನವನ್ನು ಅಂಗೀಕರಿಸಿಲ್ಲ. 'ಅಹ್ಲು ಸುನ್ನತ್‌'ನವರು ಒಬ್ಬನಿಗಾಗಿ 
ಇನ್ನೊಬ್ಬನ ' ಪ್ರಾರ್ಥನೆಯು ಫಲಕಾರಿಯೆಂಬುದನ್ನು. ಒಮ್ಮ ತದಿಂದ ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ, ಅದು ಕುರ್‌ಅನಿನಿಂದ 
ಸಾಬೀತಾಗಿರುತ್ತದೆ. . ಆದರೆ 'ಈಸಾಲೆ ಸವಾಬ್‌' ಮತ್ತು ಪ್ರಾತಿನಿಧ್ಯದ ರೊಪದಲ್ಲಿ ಇನ್ನೊಬ್ಬರ ಪರವಾಗಿ ಯಾವುದಾದರೂ 
ಸತ್ಸರ್ಮವು ಫಲಕಾರಿಯಾಗುವ ಕುರಿತು ಅವರೊಳಗೆ ತಾತ್ವಿಕವಾಗಿ ಅಲ್ಲದಿದ್ದರೂ ವಿವರಗಳಲ್ಲಿ ಭಿನ್ನಾಭಿಪ್ರಾಯವಿದೆ. 

1) 'ಈಸಾಲೆ ಸವಾಬ್‌' ಎಂದರೆ, ಒಬ್ಬನು ಯಾವುದಾದರೂ ಸತ್ಯರ್ಮವನ್ನು ಮಾಡಿ, ಅದರ ಪುಣ್ಯಫಲವನ್ನು ಇನ್ನೊಬ್ಬನಿಗೆ 
ದಯಪಾಲಿಸಬೇಕೆಂದು ಅಲ್ಲಾಹನನ್ನು ಪ್ರಾರ್ಥಿಸುವುದು. ಈ ವಿಷಯದಲ್ಲಿ ಇಮಾಮ್‌ ಮಾಲಿಕ್‌ ಮತ್ತು ಇಮಾಮ್‌ ಶಾಫಿಈ(ರ) 
ಹೇಳುವುದೇನೆಂದರೆ- ನಮಾರು್‌, ಉಪವಾಸ ವ್ರತ, ಕುರ್‌ಆನ್‌ ಪಠನ ಮೊದಲಾದ ಶುದ್ಧ ಶಾರೀರಿಕ ಇಬಾದತ್‌ಗಳ ಪುಣ್ಯಫಲ 
ಇನ್ನೊಬ್ಬನಿಗೆ ತಲಪುವುದಿಲ್ಲ. ಆದರೆ ಸಾಂಪತ್ತಿಕ ಇಬಾದತ್‌ ಉದಾ: ದಾನಧರ್ಮ ಅಥವಾ ಶಾರೀರಿಕವೊ ಸಾಂಪತ್ತಿಕವೊ ಆದ 
ಇಬಾದಶ್‌ಗಳು ಉದಾ: ಹಜ್‌ ಯಾತ್ರೆ, ಇವುಗಳ ಪೃ ಪುಣ್ಯಫಲ ಇತರರಿಗೆ ತಲುಪಲು ಸಾಧ್ಯವಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಹನಫೀಗಳ 
ಅಭಿಪ್ರಾಯ ಪ್ರಕಾರ ಮಾನವನು ತನ್ನ ಪ್ರತಿಯೊಂದು ಸತ್ಕರ್ಮದ ಪುಣ್ಯಫಲವನ್ನು ಬೇರೆಯವರಿಗೆ ದಾನ ಮಾಡಬಹುದು. ನಮಾರು್‌, 
ಉಪವಾಸ ವ್ರತ್ಯ' ಕುರ್‌ಆನ್‌ ಪಠನ, ದಿಕ್ರ್‌, ದಾನಧರ್ಮ, ಹಜ್ಜ್‌, ಉಮ್ರಾ 'ಯಾವುದೂ ಇದಕ್ಕೆ ಹೊರತಲ್ಲ. ಅನೇಕ 
ಹದೀಸ್‌ಗಳಿಂದಲೂ ಇದು ಸಾಬೀತಾಗುತ್ತದೆ. ಆದರೆ ಈ: ವಿಷಯದಲ್ಲಿ ನಾಲ್ಕು ಅಂಶಗಳನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. 
(ಅ) ನಿಷ್ಕಳಂಕವಾಗಿ ಅಲ್ಲಾಹನ ಸಂಪ್ರೀತಿಗಾಗಿ ಮತ್ತು ಧರ್ಮಶಾಸ್ತ್ರ ನಿಯಮಗಳಿಗೆ ಅನುಸಾರವಾಗಿ ಮಾಡಿದ ಕರ್ಮಗಳ ಪುಣ್ಯಫಲವನ್ನು 
ಮಾತ್ರ ವರ್ಗಾಯಿಸಬಹುದು. جات‎ ದೇವೇತರರಿಗಾಗಿ ಮತ್ತು ಧರ್ಮಶಾಸ್ತ್ಯಕ್ಕೆ ವಿರುದ್ಧವಾಗಿ ಮಾಡುವ ಕಾರ್ಯಗಳಿಂದ, ಅವುಗಳನ್ನು 
ಮಾಡಿದವನಿಗೇ, ಯಾವುದೇ ಪುಣ್ಮಫಲ ಸಿಗುವುದಿಲ್ಲವಾದ್ದರಿಂದ ಇನ್ನೊ اھ‎ ಅದನ್ನು ವರ್ಗಾಯಿಸುವ ಪ್ರಶ್ನೆಯೇ ಇಲ್ಲ. (ಅ) 
ಅಲ್ಲಾಹನ ಬಳಿ 'ಸಾಲಿಹೀನ್‌'(ಸಜ್ಜನರು)ಗಳೆಂಬ ನೆಲೆಯಲ್ಲಿ ಇರುವವರಿಗೆ ಪುಣ್ಮಫಲದ ಕಾಣಿಕೆ ಖಂಡಿತವಾಗಿಯೂ ತಲಪುವುದು. 
ಆದರೆ ಅಲ್ಲಿ ಅಪರಾಧಿಗಳೆಂಬ ನೆಲೆಯಲ್ಲಿ ಬಂಧನದಲ್ಲಿರುವವರಿಗೆ ಯಾವುದೇ ಪುಣ್ಯಫಲ ತಲಪುವ ಸಾಧ್ಯತೆ ಇಲ್ಲ. ಅಲ್ಲಾಹನ 
ಅತಿಥಿಗಳಿಗೆ” ಕಾಣಿಕೆ ತಲಪಬಹುದು. ಆದರೆ ಅಲ್ಲಾಹನ 'ಅಪರಾಧಿಗಳಿಗೆ ಕಾಣಿಕೆಗಳು ತಲಪುವ ನಿರೀಕ್ಸೆ ಇಲ್ಲ, ಯಾರಾದರೂ ತಪ್ಪು 
ತಿಳುವಳಿಕೆಯಿಂದ ಇಂತಹವರಿಗಾಗಿ 'ಈಸಾಲೆ ಸವಾಬ್‌' ಮಾಡಿದರೂ ಆ ಸತ್ಕಾರ್ಯದ ಪುಣ್ಮ ವ, ರ್ಥ ಮಗಲಾರದು. ಮನಿ ಆರ್ಡರ್‌ 
ಉದ್ದೇಶಿತ ವ್ಯಕ್ತಿಗೆ ತಲುಪದೆ ಇದ್ದಾಗ ಅದು, ಅದನ್ನು ಕಳುಹಿಸಿದ ವೈಕ್ತಿಯ ಕಡೆಗೇ ಮರಳಿ ಬರುವಂತೆ ಅದು ಅಪರಾಧಿಗೆ 
ತಲುಪುವ' ಬದಲು ಆ ಸತ್ಕಾರ್ಯವನ್ನು ಮಾಡಿದವನ ಕಡೆಗೆ ಮರಳುವುದು. ری‎ ಪುಣ್ಕಫಲದ ವರ್ಗಾವಣೆ ಸಾಧ್ಯವಿದೆ. ಆದರೆ 
ಶಿಕ್ಷೆಯ ವರ್ಗಾವಣೆ ಅಸಾಧ್ಯ: 'ಅರ್ಥಾತ್‌- ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಮ ಫಲವನ್ನು ಇನ್ನೊಬ್ಬನಿಗೆ ದಾನ ಮಾಡಬಹುದು 


'ಕಾಂಡ-27 


53. ಅನ್ನಜ್ಮ್‌ 811 


ا کی ر2 اکا [td ಳ್‌‏ 2 ےك 
MB 4 Be‏ بی ان AFA SJ‏ 


(40-41) ಮತ್ತು ಅವನ ಪರಿಶ್ರಮವನ್ನು ಸದ್ಯವೇ ಸೋಡಲಾಗುವುದು. 3 ಅನಂತರ ಅವನ ಸಂಪೂರ್ಣ 
ಪ್ರತಿಫಲವನ್ನು ಕೊಡಲಾಗುವುದು. 


ಮತು, ಅದು ಅವನಿಗೆ ತಲಪಬಹುದು. ಆದರೆ, ಪಾಪ ಕಾರ್ಯಗಳನ್ನು ಮಾಡಿ, ಅದರ ಪಾಪಫಲ ಅಥವಾ ಶಿಕ್ಷೆಯನ್ನು ವರ್ಗಾಯಿಸಲು 


ಸಿ 


ಸಾಧ್ಯವಿಲ್ಲ. (ಈ) ಸತ್ಯ್ಕರ್ಮಗಳಿಂದ ಎರಡು ಪ್ರಯೋಜನಗಳಿವೆ. ಒಂದನೆಯಬಾಗಿ ಆ ಕರ್ಮಗಳನ್ನು ಮಾಡುವವನ ಆತ್ಮದಲ್ಲಿ 
ಮತ್ತು ಚಾರಿತ್ಯ್ಯದಲ್ಲಿ ಉಂಟಾಗುವ ಸತ್ಪರಿಣಾಮಗಳು. ಇವುಗಳಿಂದಾಗಿ ಅವನು ಅಲ್ಲಾಹನಿಂದಲೂ ಸತ್ಸಲ ಪಡೆಯುವ ಹಕ್ಕುದಾರ 
ಸಾಗುತ್ತಾನೆ. ಎರಡನೆಯದಾಗಿ: ಅಲ್ಲಾಹನು ಪುರಸ್ಕಾರ ರೂಪದಲ್ಲಿ ಅವನಿಗೆ ಕೊಡುವ ಸತ್ಸಲ. 'ಈಸಾಲೆ ಸವಾಬ್‌' ಈ ಪೈಕಿ 
ಎರಡನೆಯದಕ್ಕೆ ಮಾತ್ರ ಸಂಬಂಧಿಸಿದೆಯೇ ಹೊರತು ಮೊದಲನೆಯದಕ್ಕೆಲ್ಲ. ಉದಾ: ಒಬ್ಬನು ವ್ಯಾಯಾಮ ಮಾಡಿ ಕುಸ್ತಿಯಾಚ 
ದಲ್ಲಿ ತೆಜ್ನನಾಗಲು ಪ್ರಯತ್ನಿಸುತ್ತಾನೆ. ಅದರಿಂದಾಗಿ ಅವನಿಗೆ ಸಿಗುವ ಶಕ್ತಿ ಮತ್ತು ಪರಿಣತಿ ಅವನ "ಸ್ವಂತಕ್ಕೆ ಮಿಸಲಾಗಿರುತ್ತದೆ. 
ಅದನ್ನು: ಇತರರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಅವನು ಒಬ್ಬ ರಾಜನ ಆಸ್ಥಾನದಲ್ಲಿ ಸೇವಕನಾಗಿದ್ದು ಜಟ್ಟಿಯೆಂಬ 
ನೆಲೆಯಲ್ಲಿ ಅವನಿಗೊಂದು ವೇತನ ನಿಗದಿಯಾಗಿದ್ದರೆ ಆ ವೇತನ ಕೂಡಾ ಅವನಿಗೆ ಸಿಗುವುದು. ಅದನ್ನು ಬೇರೆಯವರಿಗೆ ಕೊಡಲಾಗದು. 
ಆದರೆ ಅವನ ಸಾಧನೆಗಳಿಂದ ಸಂತೋಷಗೊಂಡು ಅವನ ಯಜಮಾನನು ಅವನಿಗೆ ಕೊಡುವ ಬಹುಮಾನದ ಬಗ್ಗೆ ಅವನು, 
ಅದನ್ನು ತನ್ನ ಪರವಾಗಿ ತನ್ನ ಗುರುವಿಗಾಗಲಿ, ತಂದೆ ತಾಯಿಗಳಿಗಾಗಲಿ ಅಥವಾ ತನಗೆ ಉಪಕಾರ ಮಾಡಿರುವ ಇತರರಿಗಾಗಲಿ 
ನೀಡಬೇಕೆಂದು ಮನವಿ ಮಾಡಬಹುದು. ಸತೈರ್ಮಗಳ ವಿಷಯವೂ ಹೀಗೆಯೇ. ಅವುಗಳ ಆಧ್ಯಾತ್ಮಿಕ ಲಾಭಗಳನ್ನು ವರ್ಗಾಯಿಸು 
ವಂತಿಲ್ಲ. ಹಾಗೆಯೇ ಅವುಗಳೆ ಪ್ರತಿಫಲ ಕೂಡಾ ಯಾರಿಗೂ ವರ್ಗವಾಗುವಂತಿಲ್ಲ. ಆದರೆ ಅವುಗಳ ಪುಣ್ಯ; ಫಲಗಳನ್ನು ತನ್ನ 
ಆಪ್ತರಿಗೆ ಅಥವಾ ತನಗೆ ಉಪಕಾರ ಮಾಡಿದವರಿಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸಬಹುದು. ಆದುದರಿಂದಲೇ ಇದನ್ನು 'ಈಸಾಲೆ 
ಜರುಾ' (ಪ್ರತಿಫಲದ ವರ್ಗಾವಣೆ) ಎನ್ನುವುದರ ಬದಲಿಗೆ 'ಈಸಾಲೆ ಸವಾಬ್‌' ಪಣ್ಯಫಲಿದ ವರ್ಗಾವಣೆ) ಎನ್ನಲಾಗುತ್ತದೆ. 

2) ಒಬ್ಬನ ಪರಿಶ್ರಮವು ಇನ್ನೊಬ್ಬನಿಗೆ ಪ್ರಯೋಜನಕಾರಿಯಾಗುವ ಇನ್ನೊಂದು ಸ್ವರೂಪ ಹೀಗಿದೆ; ಒಬ್ಬನು ಇನ್ನೊಬ್ಬನ 
ಅಪೇಕ್ಷೆ ಅಥವಾ ಸೂಚನೆಯ ಮೇರಗೆ' ಅವನಿಗಾಗಿ ಯಾವುದಾದರೊಂದು ಸತ್ಯ: ರ್ಮವನ್ನು ಮಾಡುತ್ತಾನೆ ಅಥವಾ ಆತನ ಅಪೇಕ್ಸಿ 
ಮತ್ತು ಚನೆ ಇಲ್ಲದೆಯೇ, ಆತನ ಮೇಲೆ ಕಡ್ಡಾಯವಾಗಿದ್ದರೂ ಆತನಿಂದ ಮಾಡಲಾಗದ ಸ ಸತ್ಕಾರ್ಯವೊಂದನ್ನು-ತಾನು ಮಾಡುತ್ತಾನೆ. 
ಈ ಕುರಿತು ಹನಫೀ ಕರ್ಮಶಾಸ್ತ್ರಜ್ನರು ಹೇಳುವುದೇನೆಂದರೆ. ಇಬಾದತ್‌(ಆರಾಧನೆಯಲ್ಲಿ) ಮೂರು ವಿಧಗಳಿವೆ- ಒಂದು ಅಪ್ಪಟ 
ಶಾರೀರಿಕ ಇಬಾದತ್‌, ಉದಾ: ನಮಾರ್‌. ಇನ್ನೊಂದು ಅಪ್ಪಟ ಸಾಂಪತ್ತಿಕ ಇಬಾದತ್‌, ಉದಾ: ರುಕಾತ್‌. ಮತ್ತೊಂದು 
ಏಕಕಾಲದಲ್ಲಿ ಶಾರೀರಿಕವೂ ಸಾಂಪತ್ತಿಕವೂ ಆಗಿರುವ ಆರಾಧನೆ, ಉದಾ: ಹಜ್ಜ್‌. ಈ ಪೈಕಿ ಮೊದಲನೆಯ ವಿಧದ ಆರಾಧನೆಗಳಲ್ಲಿ 
ಪ್ರಾತಿನಿಧ್ಯಕ್ಕೆ ಅವಕಾಶವಿಲ್ಲ. ಉದಾ: ಒಬ್ಬನ ಕಡೆಯಿಂದ ಸಿನ್ನೊಬ್ಬನ ಪ್ರತಿನಿಧಿಯಾಗಿ ನಮಾರು್‌ ನಿರ್ವಹಿಸು ವಂತಿಲ್ಲ. ಎರಡನೆಯ 
ವಿಧದ ಆರಾಧನೆಗಳಲ್ಲಿ ಪ್ರಾತಿನಿಧ್ಯ ನಡೆಯಬಲ್ಲುದು. ಉದಾ: ಪತ್ನಿಯ ಆಭರಣಗಳ ರುಕಾತನ್ನು ಪತಿಯು ಪಾವತಿಸಬಹುದು. 
ಮೂರನೆಯ ವಿಧದ ಆರಾಧನೆಗಳಲ್ಲಿ ಯಾರ ಪರವಾಗಿ ಅದನ್ನು ನಿರ್ವಹಿಸಲಾಗುತ್ತಿ ದೆಯೋ ಆತನು ಅದನ್ನು ಸ್ವತಃ ನಿರ್ವಹಿಸಲು 
ತಾತ್ಕಾಲಿಕವಾಗಿಯಲ್ಲ, ಬದಲಾಗಿ ಶಾಶ್ವತವಾಗಿ ಅಸಮರ್ಥನಾಗಿ ಬಿಟ್ಟಿದ್ದರೆ ಆ ಸ್ಥಿತಿಯಲ್ಲಿ ಮಾತ್ರ ಪ್ರಾತಿನಿಧ್ಯವು ಸಿಂಡುವಾಗುತ್ತದೆ. 
ಉದಾ: ಬದಲಿ ಹಜ್ಜ್‌. ಇದು ಹಜ್ಜ್‌ ಯಾತ್ರೆಗೆ ಹೋಗಲು ಅಶಕ್ತನಾಗಿರುವ ಮತ್ತು ಮುಂದೆಂದಾದರೂ ಹೋಗಲು ಸಮರ್ಥ 
ನಾಗುವನೆಂಬ ನಿರೀಕ್ಸೆ 'ಯೇ ಇಲ್ಲ ದವನ ಪರವಾಗಿ ಮಾಡಬಹುದು. ಮಾಲಿಕೀ ಮತ್ತು ಶಾಫಿಕ ಕರ್ಮ ಶಾಸ್ತ್ರಜ್ಞರೂ ಇದನ್ನು 
ಒಪ್ಪುತ್ತಾರೆ. ಆದರೆ ತಂದೆಯು ತನ್ನ ಪರವಾಗಿ ಹಜ್ಜ್‌ ಯಾತ್ರೆ ಮಾಡಬೇಕೆಂದು ಮಗನಿಗೆ 'ದಸಿಯ್ಯತ್‌(ಉಪಡೇಶ) ಮಾಡಿದ್ದರೆ 
ಮಾತ್ರ ಮಗನು ಬದಲಿ ಹಜ್ಜ್‌ ಮಾಡಬಹುದು. ಅನ್ಯಥಾ ಮಾಡುವಂತಿಲ್ಲ ಎ೦ಬ ಶರತ್ತನ್ನು ಇಮಾಮ್‌ 'ಮಾಲಿಕ್‌(ರ) ಇಟ್ಟಿದ್ದಾರೆ. 
ಆದರೆ, "ತಂದೆಯ ಸೂಚನೆ ಅಥವಾ' ಉಪದೇಶ ಇದ್ದರೂ ಇಲ್ಲದಿದ್ದರೂ ಮಗನು ತಂದೆಯ ಪರವಾಗಿ“ಬಡಲಿ ಹಜ್ಜ್‌ ಮಾಡಬಹುದೆಂದು 
ಹದೀಸ್‌ಗಳಲ್ಲಿ ಸ್ಪಷ್ಟವಾಗಿ: ತಿಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಚೆನ್ನಾಗಿ ತಿಳಿದಿರಬೇಕಾದ. ವಿಷಯವೇನೆಂದರೆ, ಇನ್ನೊಬ್ಬರ ಪರವಾಗಿ 
ಪ್ರಾತಿನಿಧ್ಯದ ನೆಲೆಯಲ್ಲಿ ನಿರ್ವಹಿಸಲಾಗುವ ಯಾವುದೇ ಕಡ್ಡಾಯ ಕರ್ತವ್ಯ-ಅದನ್ನು ಸ್ವತಃ ನಿರ್ವಹಿಸುವ ಅಪೇಕ್ಷೆಯಿದ್ದರೂ ವಿವಶತೆಯ 
ಕಾರಣ ಅದನ್ನು ನಿರ್ವಹಿಸಲು ಅಸಮರ್ಥರಾಗಿರುವ ಜನರ ಪಾಲಿಗೆ ಮಾತ್ರ ಫಲಕಾರಿಯಾಗುವುದು. ಆದರೆ ಒಬ್ಬ ವ್ಯಕ್ತಿ 
ಸಾಮರ್ಥ್ಯವಿದ್ದೂ ಉದ್ದೇಶಪೂರ್ವಕವಾಗಿ ಹಜ್ಹಾ ಯಾತ್ರೆ ಮಾಡದಿದ್ದೆರೆ ಹಾಗೂ ಅವನ ಮನಸ್ಸಿನಲ್ಲಿ ಈ ಕರ್ತವ್ಯದ ಪ್ರಜ್ಞೆಯೂ 
ಇಲ್ಲವೆಂದಾದರೆ ಅಂತಹವನ ಪರವಾಗಿ ಎಷ್ಟು ಬದಲಿ ಹಜ್ಜ್‌ ಯಾತ್ರೆಗಳನ್ನು ಮಾಡಿದರೂ ಅವು ಫಲಕಾರಿಯಾಗಲಾರವು. 

39. ಅರ್ಥಾತ್‌- ಪರಲೋಕದಲ್ಲಿ ಜನರ ಕರ್ಮಗಳ ವಿಚಾರಣೆ ನಡೆಸಲಾಗುವುದು ಮತ್ತು ಯಾರು ಏನನ್ನು ತಂದಿದ್ದಾ 
ನೆಂದು `ನೋಡಲಾಗುವುದು. 'ಈ ವಾಕ್ಕವು ಮೊದಲಿನ ವಾಕ್ಕದ ಅನಂತರವೇ ಬಂದಿದೆ. ಆದುದರಿಂದ ಮೊದಲಿನ ವಾಕ್ಯವೂ 
ಪರಲೋಕದ ಪುರಸ್ಕಾರ ಮತ್ತು ಶಿಕ್ಷೆಗಳಿಗೆ ಸಂಬಂಧಿಸಿದೆಯೆಂಬುದು ವ್ಯಕ್ತವಾಗುತ್ತದೆ. ಇದನ್ನು ಈ ಲೋಕಕ್ಕಾಗಿ ಇರುವ ಒಂದು 


ಕಾಂಡ-27 


es] 4 و اس خلا ںی‎ 
AID SEY SE S58 


ಜೌ 


pr hap یک کیہ‎ 
GPS SEM TELE 2 رش الیعزی‎ 


(42) ಅಂತಿಮವಾಗಿ ತಲುಪಲಿಕ್ಕಿರುವುದು ನಿಮ نے‎ ಪ್ರಭುವಿನ ಕಡೆಗೇ ಆಗಿದೆ. 

(43) ಅವನೇ ನಗಿಸಿದನು ಮತ್ತು ಅವನೇ ಅಳುವಂತೆ ಮಾಡಿದನು.“ 

(44) ಅವನೇ ಮರಣ ಕೊಟ್ಟನು ಮತ್ತು ಅವನೇ ಜೀವಂತಗೊಳಿಸಿದನು. 

45-46) ಒಂದು ಹನಿಯು ತೊಟ್ಟಿಕ್ಕುವಾಗ್ರ ಅವನೇ ಅದರಿಂದ ಗಂಡು ಮತ್ತು ಹೆಣ್ಣುಗಳ 
ಜೊತೆಯನ್ನುಂಟು ಮಾಡಿದನು.“ ; 

(47 ಇನ್ನೊಂದು ಜೀವನ ಪ್ರದಾನ ಮಾಡುವುದೂ ಅವನ ಹೊಣೆಗಾರಿಕೆಯಾಗಿದೆ.* 

(48) ಅವನೇ ಶ್ರೀಮಂತಗೊಳಿಸಿದನು ಮತ್ತು ಆಸ್ತಿಪಾಸ್ತಿ ನೀಡಿದನು. 

(49) ಅಪನೇ 'ಶಿಲ್‌ರಾ' ನಕ್ಸತ್ರದ ಪ್ರಭು.“ 


ಆರ್ಥಿಕ ತತ್ವ ಎಂದು ಹೇಳುವವರ ಮಾತು ಸರಿಯಲ್ಲ ವೆಂಬುದೂ ತನ್ನಿಂತಾನೇ ವ್ಯಕ್ತವಾಗುತ್ತದೆ. ಪವಿತ್ರ ಕುರ್‌ಅನಿನ ಯಾವುದೇ 
ವಾಕ್ಕದಿಂದ, ಆ ವಾಕ್ಯದ ಹಿನ್ನೆಲೆಗೆ ವಿರುದ್ಧವಾಗಿರುವ ಮತ್ತು ಪವಿತ್ರ ಕುರ್‌ಆನಿನ ಇತರ ವಿಶದೀಕರಣಗಳಿಗೆ ವಿರುದ್ಧವಾಗಿರುವ 
ಅರ್ಥಗಳನ್ನು ಪಡೆಯುವುದು ಸರಿಯಲ್ಲ. 

40. ಅರ್ಥಾತ್‌- ಸುಖ ಮತ್ತು ದುಃಖ ಇವೆರಡಕ್ಕೂ ಕಾರಣಕರ್ತನು ಅವನೇ. ಅದೃಷ್ಟ ಮತ್ತು بوداریودد‎ ವೂ 
ಅವನ ಕೈಯಲ್ಲಿವೆ. ಯಾರಿಗಾದರೂ ಸುಖ ಸಂತೋಷಗಳು ಲಭಿಸಿದ್ದರೆ ಅವು ಅವನು ಕೊಟ್ಟಿದ್ದರಿಂದ ಮಾತ್ರ ಲಭಿಸಿವೆ. 
ಯಾರಿಗಾದರೂ ಕಷ್ಟಕಾರ್ಪಣ್ಯಗಳು ಸಿಕ್ಕಿದ್ದರೆ ಅವು ಅವನು ವಿಧಿಸಿದ್ದರಿಂದಲೇ ಸಿಕ್ಕಿವೆ. ಈ ವಿಶ್ವದ ಬೇರಾವ ಶಕ್ತಿಗೂ 
ಅದೃಷ್ಟಗಳನ್ನು ರೂಪಿಸುವ ಅಥವಾ ಕೆಡಿಸುವ ಕಾರ್ಯದಲ್ಲಿ ಯಾವ ಪಾತ್ರವೂ ಇಲ್ಲ. 

41. ವಿವರಣೆಗಾಗಿ ಸೂರಃ ಅರ್ರೂಮ್‌ನ 27ರಿಂದ 30 ಮತ್ತು ಅಶ್ಕೂರಾದ 77ನೆಯ ಟಿಪ್ಪಣಿಗಳನ್ನು ನೋಡಿರಿ. 

42. ಈ ಸೊಕ್ತವನ್ನು ಮೇಲಿನ ಎರಡೂ "ಸೂಕ್ತಗಳ ಜೊತೆ ಸೇರಿಸಿ ಓದಿದರೆ ವಾಕ್ಕಗಳ ಅನುಕ್ರಮದಿಂದ ತನ್ನಿಂತಾನೇ 
ಮರಣೋತ್ತರ ಜೀವನದ ಪುರಾವೆ ದೊರೆಯುತ್ತಿರುವಂತೆ ತೋರುತ್ತದೆ. ಮರಣವನ್ನು ಕೊಡಲಿಕ್ಕೂ ಜೀವನವನ್ನು ದಯ 
ಪಾಲಿಸಲಿಕ್ಕೂ ಸಮರ್ಥನಾಗಿರುವ ಅಲ್ಲಾಹನಿಗೆ, ವೀರ್ಯದ ನಿಕ್ಸಷ್ಟ ಬಿಂದುವಿನಿಂದ ಮನುಷ್ಯನಂತಹ ಜೀವಿಯನ್ನು ಸೃಷ್ಟಿಸಿದ್ದು 
ಮಾತ್ರವಲ್ಲ ಒಂದೇ ಮೂಲಧಾತುವಿನಿಂದ ಹಾಗೂ ಒಂದೇ ಸೃಷ್ಟಿ ವಿಧಾನದಿಂದ ಸ್ತೀ-ಪುರುಷರೆಂಬ ಎರಡು ವಿಭಿನ್ನ ವರ್ಗ 
ಗಳನ್ನು ಸೃಷ್ಟಿಸಿ ತೋರಿಸುವ ಅಲ್ಲಾಹನಿಗೆ ಮಾನವನನ್ನು ಪುನಃ ಸೃಷ್ಟಿಸುವ ಕಾರ್ಯವು ಖಂಡಿತ ಕಷ್ಟಕರವಾಗಿರಲಾರದು. 

43. ಮೂಲದಲ್ಲಿ 'ಅಕ್‌ನಾ' ಎಂಬ ಪದ ಪ್ರಯೋಗವಾಗಿದೆ. ನಿಘುಂಟುಕಾರರು ಮತ್ತು ವ್ಯಾಖ್ಯಾನಕಾರರು ಇದಕ್ಕೆ 
ವಿವಿಧ ಅರ್ಥಗಳನ್ನು ಕೊಟ್ಟಿರುತ್ತಾರೆ. ಒಂದು ಅರ್ಥ- شی‎ (ಮೆಚ್ಚಿಸಿದನು), ಎರಡನೆಯ ಅರ್ಥ- 'ಕನ್ನಲ' (ತೃಪ್ತಿ 
ಪಡಿಸಿದನು) ಮೂರನೆಯ ಅರ್ಥ- ಆಗತ್ಕಕ್ಕಿಂತಲೂ, ಹೆಚ್ಚು ನೀಡಿದನು ಎಂದಾಗಿದೆ. ನಾಲ್ಕನೆಯ ಅರ್ಥ ಪ್ರಕಾರ ಈ 
ಪದ 'ಆಕ್‌ನಾ ಕುನ್‌ಯತುನ್‌' ಎಂಬ ಪದದಿಂದ ರಚಿತವಾಗಿದೆ ಮತ್ತು ಇದರ ಅರ್ಥ ಉಳಿಯುವ ಮತ್ತು ಸುರಕ್ಷಿತವಾಗಿರುವ 
ಸೊತ್ತು ಎಂದಾಗಿದೆ. . ಉದಾ: ಮನೆ ಕೃಷಿ ಭೂಮಿ, ಇತ್ಯಾದಿ. ಇವೆಲ್ಲವುಗಳಿಗಿಂತ ಭಿನ್ನವಾಗಿರುವ -ಖದನೆಯ ಅರ್ಥ- 
ಅಫ್‌ (ದರಿದ್ರನಾಗಿ ಮಾಡಿದವನು) ಎಂದಾಗಿದೆ. -' - 

44. 'ಶಿಲ್‌ರಾ' ಎಂದರೆ ಆಕಾಶದಲ್ಲಿರುವ ಅತ್ಕುಜ್ಯಲ ನಕ್ಷತ್ರ. ಇದನ್ನು ಅರಬೀ ಭಾಷೆಯಲ್ಲಿ 'ಮಿರ್ಥುಮುಲ್‌ ہیدہ‎ 
'ಅಲ್‌ ಕಲ್ಬುಲ್‌ ,وف‎ 'ಅಲ್‌ ಕಲ್‌ಬುಲ್‌ ಜಬ್ಸಾರ್‌', 'ಅಶ್ಯಿ್‌ರಾ ಅಲ್‌ ಅಬೂರ್‌' ಮೊದಲಾದ ಹೆಸರುಗಳಿಂದಲೂ 
ಕರೆಯಲಾಗುತ್ತದೆ. ಇದು ಸೂರ್ಯನಿಗಿಂತ 23 ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿದೆ. ಆದರೆ ಅದು ಭೂಮಿಯಿಂದ ಎಂಟು 
. ಜ್ಯೋತಿರ್ವರ್ಷಗಳಿಗಿಂತಲೂ ಹೆಚ್ಚು ದೂರವಿದೆ. ಆದುದರಿಂದ ಇದು ಸೂರ್ಯನಿಗಿಂತ ಸಣ್ಣದಾಗಿಯೂ ಕಡಿಮೆಯಾಗಿಯೂ 


ಕಾಂಡ-27 


813 ات .53 


بیغ و قوم نوچ ین a NE‏ 
AL‏ 

) 33 ۲ 4پ‎ NA AL 
EGE لیا بن 5 اه‎ AEM che الشّدُر‎ 


pa 


(50-54) ಅವನೇ ಪ್ರಥಮ 'ಆದ್‌' ಜನಾಂಗವನ್ನು ನಾಶಗೊಳಿಸಿದನು ಮತ್ತು ಸಮೂದ್‌ ಜನಾಂಗವನ್ನು 
ಅವರಲ್ಲಿ ಯಾರೂ ಉಳಿಯದಂತೆ ಅಳಿಸಿಬಿಟ್ಟನು. ಅವರಿಗಿಂತ ಮುಂಚೆ 'ನೂಹ'ರ ಜನಾಂಗವನ್ನು ನಾಶ 
ಗೊಳಿಸಿದನು. ಏಕೆಂದರೆ, ಅವರು ಮಹಾ ಅಕ್ರಮಿಗಳು ಮತ್ತು ವಿದ್ರೋಹಿಗಳೇ ಆಗಿದ್ದರು. ಅಧೋಮುಖ 
ವಾಗಿ ಬೀಳುತ್ತಿದ್ದ ನಾಡುಗಳನ್ನು ಅವನು ಕಿತ್ತೆಸೆದನು. ತರುವಾಯ ಅವರ ಮೇಲೆ (ನಿಮಗೆ ತಿಳಿದಿರುವಂತೆ) 
ಏನನ್ನು ಆವರಿಸಿದನೋ ಅದನ್ನು ಆವರಿಸಿಬಿಟ್ಟನು.4 

(55) ಆದುದರಿಂದ" ಎಲೈ ಮಾನವಾ, ನಿನ್ನ ಪ್ರಭುವಿನ ಯಾವ ಯಾವ ಅನುಗ್ರಹಗಳ ಬಗ್ಗೆ ನೀನು 
ಸಂಶಯಪಡುವೆ?* 

(56-62) ಇದು, ಈ ಹಿಂದೆ ಬಂದಿದ್ದ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ.*” ಬರಲಿರುವ 


ತೋರುತ್ತದೆ. ಈಜಿಪ್ಟಿನವರು ಇದನ್ನು ಪೂಜಿಸುತ್ತಿದ್ದರು. ಏಕೆಂದರೆ ಅದರ ಉದಯದ ಕಾಲದಲ್ಲಿ ನೈಲ್‌ ನದಿಯು ಉಕ್ಕಿ 
ಹರಿಯುತ್ತಿತ್ತು. ಇವರು, ಅದಕ್ಕೆ ಈ ತಾರೆಯ ಅನುಗ್ರಹವೇ ಕಾರಣವೆಂದು ನಂಬಿದ್ದರು. ಅಜ್ಞಾನ ಕಾಲದಲ್ಲಿ ಅರಬರಲ್ಲಿ, 
ಈ ನಕ್ಸತ್ರವು ಜನರ ಅದೃಷ್ಟಗಳೆ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆಯೂ ಇತ್ತು. ಆದುದರಿಂದ ಇದೂ ಅರಬರ 
ದೇವರುಗಳ ಸಾಲಿಗೆ ಸೇರಿಕೊಂಡಿತ್ತು. ನಿಮ್ಮ ಅದೃಷ್ಟವನ್ನು ರೂಪಿಸುವುದು ಶಿಲ್‌ರಾದ ಒಡೆಯನಾಗಿರುವ ಅಲ್ಲಾಹನೇ ಹೊರತು 
ಶಿಲ್‌ರಾ ಅಲ್ಲ ಎಂಬುದನ್ನು ತಿಳಿಸುವುದೇ ಈ ದೇವ ವಾಕ್ಕದ ಇಂಗಿತವಾಗಿದೆ. 

45. ಮೊದಲನೆಯ ಆದ್‌ ಎಂದರೆ, ಹ. ಹೂದ್‌(ಅ) ಕಳುಹಿಸಲ್ಪಟ್ಟಿದ್ದ ಪ್ರಾಚೀನ ಆದ್‌ ಜನಾಂಗ. 

46. ಅಧೋಮುಖವಾಗಿ ಬಿದ್ದ ನಾಡುಗಳೆಂದರೆ, ಹ. ಲತ್‌ರ(ಅ) ಜನಾಂಗದ ನಾಡುಗಳು "ಏನನ್ನು ಆವರಿಸಿದೆವೋ 
ಅದನ್ನು ಆವರಿಸಿದೆವು”" ಎಂದು ಪ್ರಾಯಶಃ ಡೆಡ್‌ಸೀಯ ನೀರಿನ ಕುರಿತು ಹೇಳಿರಬೇಕು. ಆ ನಾಡುಗಳು ನೆಲದಲ್ಲಿ ಹುಗಿದು 
ಹೋದ ಬಳಿಕ ಆ ನೀರು ಅವುಗಳ ಮೇಲೆ ಹರಡಿಬಿಟ್ಟಿತು. ಇಂದಿಗೂ ಅದು ಆ ಪ್ರದೇಶದಾದ್ಧಂತ ವ್ಯಾಪಿಸಿಕೊಂಡಿದೆ. 

47. ಈ ವಾಕ್ಕವೂ ಹೆ. ಇಬ್ರಾಹೀಮ್‌(ಅ) ಮತ್ತು ಹ. ಮೂಸಾರ(ಅ) ಗ್ರಂಥಗಳಲ್ಲಿದ್ದ ಮಾತಿನ ಒಂದು ಭಾಗ ಎಂಬುದೇ 
ಹೆಚ್ಚು ಸಮಂಜಸವೆನಿಸುತ್ತದೆ. ಏಕೆಂದರೆ, "ಇದು ಮೊದಲೇ ಬಂದಿದ್ದ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ" ಎಂಬ 
ಅನಂತರದ ವಾಕ್ಕವು ಮೊದಲಿನ ವಾಕ್ಕಗಳು ಹ. ಇಬ್ರಾಹೀಮ್‌(ಅ) ಮತ್ತು ಹ. ಮೂಸಾರ(ಅ) ಗ್ರಂಥಗಳಲ್ಲಿ ಬಂದಿರುವ 
ಎಚ್ಚೆರಿಕೆಗಳಾಗಿವೆ ಎಂಬುದನ್ನು ಸೂಚಿಸುತ್ತದೆ. 

48. ಮೂಲದಲ್ಲಿ 'ತತಮಾರಾ' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ ಸಂಶಯ ಪಡುವುದೆಂದೂ ಆಗುತ್ತದೆ ಮತ್ತು 
ಜಗಳಾಡುವುದೆಂಬೂ ಆಗುತ್ತದೆ. ಪ್ರತಿಯೊಬ್ಬ ಪಶ್ರೋತ್ಸವನ್ನೂ ಅಭಿಸಂಬೋಧಿಸಲಾಗಿದೆ. ದೇವಾದೇಶದ ತಾತ್ಸರ್ಯವೇನೆಂದರೆ- 
"ನೀವು ಈ ಲೋಕದಲ್ಲಿ ಅನುಭೋಗಿಸುತ್ತಿರುವ ಸಕಲ ಅನುಗ್ರಹಗಳನ್ನು ಏಕೈಕ ದೇವನಾಗಿರುವ ಅಲ್ಲಾಹನು ನಿಮಗೆ 
ದಯಪಾಲಿಸಿರುತ್ತಾನೆ. ಆದುದರಿಂದ ನೀವು ಅವನಿಗೆ ಕೃತಜ್ಞರಾಗಿರಬೇಕು ಮತ್ತು ಅವನನ್ನೇ ಆರಾಧಿಸಬೇಕು” ಎಂದು ಗತ ಪ್ರವಾದಿಗಳು 
ತೆಮ್ಮ ಜನಾಂಗಗಳಿಗೆ ಹೇಳುತ್ತಿದ್ದರು. ಆದರೆ ಜನರು ಈ ಕುರಿತು ಸಂಶಯಗ್ರಸ್ವರಾಗಿದ್ದರು. ಆದುದರಿಂದ ಅದನ್ನು ಒಪ್ಪುತ್ತಿರಲಿಲ್ಲ 
ಮತ್ತು ಇದೇ ವಿಷಯದಲ್ಲಿ ಅವರು ಪ್ರವಾದಿಗಳೊಂದಿಗೆ ಜಗಳಾಡುತ್ತಿದ್ದರು. ಆ ಜನಾಂಗಗಳು ತಮ್ಮ ಈ ಸಂಶಯ ಮತ್ತು 
ಜಗಳದ ಫಲಿತಾಂಶವನ್ನು ಯಾವ ರೂಪದಲ್ಲಿ ಕಂಡರೆಂಬುದು ನಿನಗೆ ಇತಿಹಾಸದಲ್ಲಿ ಕಾಣಿಸುವುದಿಲ್ಲವೇ? ಬೇರೆಯವರ ವಿನಾಶಕ್ಕೆ 
ಕಾರಣವಾಗಿದ್ದ ಅದೇ ಸಂಶಯ ಮತ್ತು ಜಗಳದ ನೀತಿಯನ್ನು ನೀನೊ ಅನುಸರಿಸುವೆಯಾ? ಎಂದಾಗಿರುತ್ತದೆ. 

49. 'ಹಾದಾ ನದೀರುಮ್ಮಿನ್ನುದುರಿಲ್‌ ಊಲಾ' ಎಂಬುದು ಮೂಲ ಪದಗಳು. ಈ ವಾಕ್ಕದ ವ್ಯಾಖ್ಯಾನದಲ್ಲಿ 
ವ್ಯಾಖ್ಯಾನಕಾರರ ಮೂರು ಹೇಳಿಕೆಗಳಿವೆ. 1) ನದೀರ್‌ ಎಂದರೆ  ಪ್ರವಾದಿ' ಹ. ಮುಹಮ್ಮದ್‌). 2) ಇದರ ಅರ್ಥ ಕುರ್‌ಆನ್‌. 


ಕಾಂಡ-27 


814 ಕುರ್‌ಆನ್‌ ವ್ಯಾಖ್ಯಾನ 


56 ENS ESE GS نا العَین‎ 


یٹ 
سد ون اسم PTE‏ الد 3 وی ۳ 


fo 


ಘಳಿಗೆಯು ಸನ್ನಿಹಿತವಾಗಿದೆ. ಅಲ್ಲಾಹನ ಹೊರತು ಯಾರೂ ಅದನ್ನು ಸರಿಸುವವನಿಲ್ಲ. ನೀವೀಗ ಇದೇ 
ವಿಷಯಗಳ ಬಗ್ಗೆ ಅಚ್ಚರಿಪಡುತ್ತಿರುವುದೇ? ನಗುತ್ತೀರಾ? ಅಳುವುದಿಲ್ಲವೇ?3 ಹಾಡಿ ನಲಿದು ಇವುಗಳನ್ನು 
ತಳ್ಳಿ ಹಾಕುತ್ತೀರಾ?” ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ಅವನ ದಾಸ್ಕ ಕೈಗೊಳ್ಳಿರಿ. 


3) ಮೇಲಿನ ವಾಕ್ಕಗಳಲ್ಲಿ ಪ್ರಸ್ತಾಪಿಸಲಾಗಿರುವಂತಹ, ನಾಶಗೊಂಡ ಗತ ಜನಾಂಗಗಳ ದುರ್ಗತಿ. ಈ ನುಡಿಯ ಹಿನ್ನೆಲೆಯನ್ನು 
ದೃಷ್ಟಿಯಲ್ಲಿಟ್ಟು ನೋಡಿದರೆ ಈ ಮೂರನೆಯ ವ್ಯಾಖ್ಯಾನವೇ ಹೆಚ್ಚು ಸೂಕ್ತವೆನಿಸುತ್ತದೆ. 

50. ಯೋಚಸಲಿಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆಯೆಂದು ಭಾವಿಸಬೇಡಿರಿ. ತೀರ್ಮಾನದ ಘಳಿಗೆ ದೂರವಿದೆಯೆಂದೂ 
ತಿಳಿಯಬೇಡಿರಿ. ತನ್ನ ಅಂತಿಮ ಪರಿಣಾಮದ ಚಿಂತೆ ಇರುವವನು ಒಂದು ಕ್ಷಣ ಮಾತ್ರವೂ ತಡ ಮಾಡದೆ ತನ್ನನ್ನು ಸುಧಾರಿಸಿ 
ಕೊಳ್ಳಬೇಕು. ಏಕೆಂದರೆ, ಪ್ರತಿಯೊಂದು ಉಸಿರಿನ ಬಳಿಕವೂ ಇನ್ನೊಂದು ಉಸಿರಿಗೆ ಅವಕಾಶ ಸಿಗುತ್ತದೆ ಎನ್ನಲಾಗದು. 

51. ಅರ್ಥಾತ್‌- ತೀರ್ಮಾನದ ಘಳಿಗೆ ಬಂದು ಬಿಟ್ಟರೆ ಅದನ್ನು ತಡೆಯಲು ನಿಮಗೂ ಸಾಧ್ಯವಲ್ಲ ಮತ್ತು ಅಲ್ಲಾಹನ 
ಹೊರತು ಈ ನಿಮ್ಮ ಆರಾಧ್ಯರುಗಳ ಪೈಕಿ ಯಾರಿಗೂ ಅದನ್ನು ನಿವಾರಿಸುವ ಸಾಮರ್ಥ್ಯವಿಲ್ಲ. ಅದನ್ನು ನಿವಾರಿಸಬಲ್ಲವನು 
ಅಲ್ಲಾಹನು ಮಾತ್ರ. ಆದರೆ ಅವನು ಅದನ್ನು ನಿವಾರಿಸುವುದಿಲ್ಲ. 

52. ತಾತ್ಸರ್ಯವೇನೆಂದರೆ- ಹ. اد‎ ದ್‌(ಸ) ನೀಡುತ್ತಿರುವ ಸಂದೇಶವನ್ನು ನೀವು ಕೇಳಿರುವಿರಿ. ಯಾವುದೋ ಶೀರಾ 
ವಿಚಿತ್ರವಾದ ವಿಷಯವನ್ನು ಹೇಳಲಾಗುತ್ತಿದೆಯೋ ಎಂಬಂತೆ ನೀವು ಕಿವಿ ನಿಮಿರಿಸಿ, ಕಣ್ಣು ಬಾಯಿಬಿಟ್ಟು ನೋಡುತ್ತಿರುವುದು 
ಇದೇ ಸಂದೇಶದ ಬಗ್ಗೆಯೇ? 

53. ಅರ್ಥಾತ್‌- ನೀವು ನಿಮ್ಮ ಅಜ್ಞಾನ ಮತ್ತು ಭ್ರಷ್ಟತೆಯ ಬಗ್ಗೆ ಅಳುವ ಬದಲು ನಿಮ್ಮ ಮುಂಬೆ ಸಾರಲಾಗುತ್ತಿರುವ 
ಸತ್ಯಸಂದೇಶವನ್ನು ಪರಿಹಾಸ್ಕ ಮಾಡುತ್ತಿರುವಿರಾ? 

54. ಮೂಲದಲ್ಲಿ 'ಸಾಮಿದೂನ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದಕ್ಕೆ ಶಬ್ದಕೋಶಗಳಲ್ಲಿ ಎರಡು ಅರ್ಥಗಳನ್ನು 
ನೀಡಲಾಗಿದೆ- 1) ಯಮನೀ ಭಾಷೆಯಲ್ಲಿ 'ಸುಮೂದ್‌' ಎಂದರೆ, ಸಂಗೀತ. ಮಕ್ಕಾದ ಸತ್ಮನಿಷೇಧಿಗಳು ಕುರ್‌ಆನ್‌ 
ಜನರಿಗೆ ಕೇಳಿಸದಂತೆ ಮಾಡಲಿಕ್ಕಾಗಿ ಮತ್ತು ಅವರ ಗಮನವನ್ನು ಅದರಿಂದ ಬೇರೆ ಕಡೆಗೆ ತಿರುಗಿಸಲಿಕ್ಕಾಗಿ ಜೋರಾಗಿ 
ಹಾಡುತ್ತಿದ್ದರು. 2) ಅಹಂಬಾವದಿಂದ ತಲೆಯನ್ನು ಸೆಟೆದುಕೊಳ್ಳುವುದನ್ನೂ 'ಸುಮೂದ್‌' ಎನ್ನುತ್ತಾರೆ. ಮಕ್ಕಾದ ಸತ್ಯನಿಷೇಧಿಗಳು 
ಪ್ರವಾದಿವರ್ಯರ(ಸ) ಬಳಿಯಿಂದ ಹಾದು ಹೋಗುವಾಗ ಸೆಟೆದುಕೊಂಡು ಹೋಗುತ್ತಿದ್ದರು. ಇದೇ ಅರ್ಥದ ದೃಷ್ಟಿಯಿಂದ 
ಸಾಮಿದೂನ್‌ ಎಂಬ. ಪದಕ್ಕೆ ಕತಾದಃರು 'ಗಾಫಿಲೂನ್‌' (ನಿಶ್ಚಿಂತರಾಗಿರುವವರು) ಮತ್ತು ಸಈದ್‌ ಬಿನ್‌ ಜುಬೈರ್‌(ರ) 
'ಮುಲ್‌ರಿಲೂನ್‌' (ನಿರ್ಲಕ್ಸಿಸುವವರು) ಎಂಬ ಅರ್ಥ ನೀಡಿರುವರು. 

55. ಇಮಾಮ್‌ ಅಬೂ ಹನೀಫಾ, ಇಮಾಮ್‌ ಶಾಫಿಈ(ರ) ಮತ್ತು ಇತರ ಅನೇಕ ವಿದ್ವಾಂಸರ ಅಭಿಪ್ರಾಯ 
ಪ್ರಕಾರ ಈ ಸೂಕ್ತವನ್ನೋದಿ ಸಜ್ಜಃ ಮಾಡಬೇಕಾದುದು ಕಡ್ಡಾಯ. ಹೆ. ಇಮಾಮ್‌ ಮಾಲಿಕ್‌(ರು ಈ ಸೂಕ್ತವನ್ನೋದಿ 
ಸ್ವತಃ ಸಜ್ಜಃ ಮಾಡುತ್ತಿದ್ದರು. ಆದರೆ ಅವರ ಅಭಿಪ್ರಾಯ ಪ್ರಕಾರ ಇಲ್ಲಿ ಅದು ಕಜ್ಡಾಯವಲ್ಲ. 


ಕಾಂಡ-27 


54. ಅಲ್‌ ಕಮರ್‌ 815 


54. ಅಲ್‌ ಕಮರ್‌ 


ಪರಿಚಯ 
ಹೆಸರು 
ಇದನ್ನು ಪ್ರಥಮ ಸೂಕ್ತದಲ್ಲೇ ಇರುವ 'ವನ್‌ಶಕ್ಕಲ್‌ ಕಮರ್‌' ಎಂಬ ನುಡಿಯಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ 
ಇದು 'ಅಲ್‌ ಕಮರ್‌' ಎಂಬ ಪದ ಬಂದಿರುವ ಅಧ್ಯಾಯ. 


ಅವತೀರ್ಣ ಕಾಲ 

ಇದರಲ್ಲಿ ಚಂದ್ರನು ಸೀಳಾದ ಘಟನೆಯ ಪ್ರಸ್ತಾಪ ಬಂದಿದೆ. ಇದರಿಂದ ಇದರ ಅವತೀರ್ಣ ಕಾಲ ನಿಷ್ಕರ್ಷಿತ 
ವಾಗುತ್ತದೆ. ಪ್ರಸ್ತುತ ಘಟನೆಯು ಹಿಚ್ರತ್‌ಗಿಂತ ಸುಮಾರು ಐದು ವರ್ಷಗಳಿಗೆ ಮುಂಚೆ ಮಕ್ಕಾದ ಮಿನಾ ಎಂಬಲ್ಲಿ 
ಸಂಭವಿಸಿತ್ತೆಂಬ ಕುರಿತು, ಹದೀಸ್‌ ಸಂಗ್ರಹಕಾರರು ಮತ್ತು ವ್ಯಾಖ್ಯಾನಕಾರರು ಸಹಮತಿಗಳಾಗಿರುತ್ತಾರೆ. 


ಚರ್ಚಾ ವಿಷಯಗಳು 

ಇದರಲ್ಲಿ ಮಕ್ಕಾದ ಸತ್ಮನಿಷೇಧಿಗಳು ಪ್ರವಾದಿವರ್ಯರ(ಸ) ಸಂದೇಶದ ವಿರುದ್ಧ ತೋರುತ್ತಿದ್ದ ಹಟಮಾರಿತನದ 
ಬಗ್ಗೆ ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. ಈ ವಿಶ್ವದ ವ್ಯವಸ್ಥೆಯು ಅನಾದಿಯೂ ಅನಂತವೂ ಅಮರವೂ ಅಲ್ಲ. ಅದು 
ಅಸ್ತವ್ಯಸ್ತವಾಗಬಲ್ಲುದು. ದೊಡ್ಡ ದೊಡ್ಡ ಗ್ರಹಗಳೂ ನಕ್ಸತ್ರಗಳೂ ಸ್ಫೋಟಗೊಳ್ಳೆಬಲ್ಲವು ಮತ್ತು ಪವಿತ್ರ ಕುರ್‌ಆನ್‌ 
ಲೋಕಾಂತ್ಮ ದಿನದ ಸ್ವರೂಪವನ್ನು ವಿವರಿಸುತ್ತಾ ಏನೆಲ್ಲಾ ಹೇಳಿದೆಯೋ ಅದೆಲ್ಲವೂ ಸೆಂಭವಿಸಬಲ್ಲುದು ಎಂಬುದಕ್ಕೆ 


ಚಂದ್ರನು ಸೀಳಾದ ವಿಸ್ಮಯಕಾರಿ ಘಟನೆಯು ಒಂದು ಸುವ್ಯಕ್ತ ಪುರಾವೆಯಾಗಿತ್ತು. ಅಲ್ಲ: ದೆ ಆ ಘಟನೆ, ವಿಶ್ವ ವ್ಯವಸ್ಥೆಯು 
ಅಸ್ತವ್ಯಸ್ತಗೊಳ್ಳುವ ಕ್ರಿಯೆಯು ಆರಂಭವಾಗಿದ್ದು ಲೋಕಾಂತ್ಯ ದಿನವು ಶೀಘ್ರವೇ ಬರಲಿದೆ ಎಂಬುದನ್ನು ಸೂಚಿಸುತ್ತಿತ್ತು. 
ಆದರೆ ಸತ್ಯನಿಷೇಧಿಗಳು ಇದನ್ನು ಇಂದ್ರಜಾಲವೆನ್ನುತ್ತ ತಮ್ಮ ನಿಷೇಧ ನೀತಿಯಲ್ಲೇ ಅಚಲವಾಗಿ ನಿಂತರು. ಈ 
ಹಟಮಾರಿತನಕ್ಕಾಗಿ ಈ ಅಧ್ಯಾಯದಲ್ಲಿ ಅವರನ್ನು ಖಂಡಿಸಲಾಗಿದೆ. a 


ಮಾತನ್ನು ಪ್ರಾರಂಭಿಸುತ್ತ, ಬೋಧನೆಯಿಂದ ಇವರು ಸತ್ಯ ಸ್ವೀಕಾರ ಮಾಡುವುದಿಲ್ಲ. ಇತಿಹಾಸದಿಂದಲೂ ಪಾಠ 
ಕಲಿಯುವುದಿಲ್ಲ. ಸುಸ್ಪಷ್ಟ ನಿದರ್ಶನಗಳನ್ನು ಕಣ್ಣಾರೆ ಕಂಡರೂ ವಿಶ್ವಾಸವಿರಿಸುವುದಿಲ್ಲ. ಇನ್ನು ಇವರು ನಿಜಕ್ಕೂ ಲೋಕಾಂತ್ಯ 
ದಿನವು ಬಂದು ಬಿಟ್ಟಾಗ ಮಾತ್ರ ನಂಬಬಹುದು ಎನ್ನಲಾಗಿದೆ. 

ಇದಾದ ಬಳಿಕ ಅವರ ಮುಂದೆ ಹ.ನೂಹ್‌ರ(ಅ) ಜನಾಂಗ ಆದ್‌, ಸಮೂದ್‌, ಲೂತರ ಜನಾಂಗ 'ಮತ್ತು 
ಫಿರ್‌ಔನನ ಸಂತತಿಯ ವೃತ್ತಾಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತ- ಆ ಜನಾಂಗಗಳು ದೇವವಶಿಯಿಂದ ಕಳುಹಿಸಲ್ಪಟ್ಟ 
ಸಂದೇಶವಾಹಕರ ಎಚ್ಚರಿಕೆಯ ಮಾತುಗಳನ್ನು ಧಿಕ್ಕರಿಸಿ ಎಂತಹ ವೇದನಾಯುಕ್ತ ಯಾತನೆಯನ್ನು ಕಂಡವೆಂಬುದನ್ನು 
ತಿಳಿಸಲಾಗಿದೆ. ಪ್ರತಿಯೊಂದು ಜನಾಂಗದ ಕಥೆಯನ್ನು ವಿವರಿಸಿದ ಬಳಿಕ, ಈ ಕುರ್‌ಆನ್‌ ಎಂಬುದು ಉಪದೇಶದ ಅತ್ಯಂತ 
ಸುಲಭ ಸಾಧನವಾಗಿದೆ. ಇದರಿಂದ ಪಾಠ ಕಲಿತು ಸನ್ಮಾರ್ಗ ಸ್ವೀಕರಿಸುವಂತಹ ಜನಾಂಗಗಳು, ಹಿಂಧಿನ ಆ ಜನಾಂಗಗಳ 

ಮೇಲೆ ಎರಗಿದಂತಹ ಯಾತನೆಗಳನ್ನು ಎದುರಿಸಬೇಕಾದ ಸಂದರ್ಭ ಬರಲಾರದು ಎನ್ನಲಾಗಿದೆ. 

ಅನಂತರ, ಮಕ್ಕಾದ ಸತ್ಮನಿಷೇಧಿಗಳನ್ನು ಅಭಿಸಂಬೋಧಿಸಿ, ಹೀಗೆ ಹೇಳಲಾಗಿದೆ- ಯಾವ ವರ್ತನೆಯಿಂದಾಗಿ ಇತರ 
ಜನಾಂಗಗಳು ಶಿಕ್ಲೆಗೊಳಗಾದುವೋ ಅದೇ ವರ್ತನೆಯನ್ನು ನೀವು ಅನುಸರಿಸಿದರೆ ನಿಮಗೆ ಶಿಕ್ಷೆ ಸಿಗದೆ ಇರಲು ಹೇಗೆ 
ಸಾಧ್ಯ? ನಿಮ್ಮೊಂದಿಗೆ ಇತರರಿಂದ ಪ್ರತ್ಮೇಕ ರೀತಿಯ ವ್ಯವಹಾರ ನಡೆಸಬೇಕಾದರೆ, ನಿಮ್ಮಲ್ಲಿರುವ ಅಂತಹ ವೈಶಿಷ್ಟ್ಯವಾದರೂ 
ಯಾವುದು? ನೀವು ನಿಮ್ಮ ಸಂಖ್ಯಾಬಲದ ಬಗ್ಗೆ ಆಹೆಂಕಾರ ಪಡುತ್ತಿರುವಿರೆಂದಾದರೆ, ಶೀಘ್ರದಲ್ಲೇ ನಿಮ್ಮ ಈ ಗುಂಪು 
ಸೋತು ಪಲಾಯನ ಮಾಡಲಿದೆ. ಪರಲೋಕದಲ್ಲಿ ನಿಮ್ಮೊಂದಿಗೆ ಇದಕ್ಕಿಂತಲೂ ಕಠಿಣವಾಗಿ ವರ್ತಿಸಲಾಗುವುದು. 


816 ಕುರ್‌ಆನ್‌ ವ್ಯಾಖ್ಯಾನ 


ಕೊನೆಗೆ ಮಕ್ಕಾದ ಸತ್ಯನಿಷೇಧಿಗಳೊಡನೆ- ಪುನರುತ್ಥಾನ ದಿನವನ್ನು ತರಲು ಅಲ್ಲಾಹನಿಗೆ ಭಾರೀ ಸಿದ್ಧ ತೆಯನ್ನೇನೂ 
ಮಾಡಬೇಕಾಗಿಲ್ಲ. ಅವನ ಒಂದು ಅಪ್ಪಣೆಯಾಗುವುದೇ ತಡ, ರೆಷ್ಸೆ ಬಡಿಯುವುದರೊಳಗೇ ಅದು ಸಂಭವಿಸಬಹುದು. 
ಆದರೂ ಪ್ರತಿಯೊಂದು ವಸ್ತುವಿಗೆ ಇರುವಂತೆ ಈ ವಿಶ್ವ ವ್ಯವಸ್ಥೆಗೂ ಮಾನವಕುಲಕ್ಕೂ ಒಂದು. ವಿಧಿ ನಿಶ್ಚಿತವಿದೆ. 'ಆ 
ವಿಧಿಯ ಪ್ರಕಾರ ಈ ಕಾರ್ಯಕ್ಕೆ ಯಾವ ಸಮಯವನ್ನು ನಿಗದಿಪಡಿಸಲಾಗಿದೆಯೋ ಆ ಸಮಯದಲ್ಲೇ ಈ ಕಾರ್ಯ 
ನಡೆಯುವುದು. ಯಾರಾದರೂ ಸವಾಲೊಡ್ಡಿದ ಮಾತ್ರಕ್ಕೆ ಕೇವಲ ಅವನನ್ನು ನಂಬಿಸಲಿಕ್ಕಾಗಿ ಅದೇ  عص‎ ಪುನರುತ್ಥಾನ 
ವುಂಟು ಮಾಡಿ ಬಿಡಲು ಸಾಧ್ಯವಿಲ್ಲ ಎನ್ನಲಾಗಿದೆ. 


54, ಅಲ್‌ ಕಮರ್‌ 817 


0۳ 25 اد٤‏ 2ھ 2 کہ 


KE 9101‏ 425 الْعَمرّن ہد إِن ٹوا ںه NN‏ 


کی نوا سے ےےٌیی NG‏ 


EIS SFA 


54, ಅಲ್‌ ಕಮರ್‌). 


(ಅವತೀರ್ಣ-ಮಕ್ಕಾದಲ್ಲಿ) ۱ 
ಸೂಕ್ತಗಳು-55 ರುಕೂಲ್‌ಗಳು-3 
ಹರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-3) ಲೋಕಾಂತ್ಯೃದ ಘಳಿಗೆ ಸನ್ನಿಹಿತವಾಯಿತು ಮತ್ತು ಚಂದ್ರನು ಹೋಳಾದನು.' ಆದರೆ ಯಾವ 
ನಿದರ್ಶನವನ್ನು ಕಂಡರೂ ಇವರು ವಿಮುಖರಾಗುತ್ತಾರೆ ಮತ್ತು ಇದೊಂದು ಪ್ರಚಲಿತ ಜಾದೂಗಾರಿಕೆ 
ಎನ್ನುತ್ತಾರೆ? ಇವರು (ಇದನ್ನೂ)ಸುಳ್ಳಾಗಿಸಿ ಬಿಟ್ಟರು ಮತ್ತು ತಮ್ಮ ಸ್ಟೇಚ್ಛೆಗಳನ್ನೇ ಅನುಸರಿಸಿದರು.3 


ಪ್ರತಿಯೊಂದು ಪ್ರಕರಣವೂ ಒಂದು ಪರಿಣಾಮಕ್ಕೆ ತಲಪಿಯೇ ತೀರಬೇಕಾಗಿದೆ.* 


سے و 
3035 


1. ಅರ್ಥಾತ್‌- ಚಂದ್ರನು ಹೋಳಾದ ಘಟನೆಯು, ಯಾವ ಲೋಕಾಂತ್ಕೃದ ಕ್ಷಣವು ಬರಲಿದೆ ಎಂದು ನಿಮಗೆ 
ತಿಳಿಸಲಾಗಿತ್ತೋ ಅದು' ಸಬೂಪಿಸಿದೆ ಮತ್ತು ಈ ವಿಶ್ವವು ಅಸ್ತೆವೃಪ್ಪವಾಗಲು ಆರಂಭವಾಗಿದೆ ಎಂಬುದರ ಸೂಚನೆಯಾಗಿದೆ. 
ಚಂದ್ರ ನಂತಹ ಒಂದು ಬೃಹತ್‌ ಗೋಳವು ಎರಡು ಹೋಳಾದ ಘಟನೆಯು ನಿಮ್ಮ ಮುಂದೆ ಪ್ರಸ್ತಾಪಿಸಲಾಗುತ್ತಿರುವ 
ಲೋಕಾಂತ್ಯವು ಸಂಭವಿಸಲು ಸಾಧ್ಯವಿದೆ ಎಂಬುದಕ್ಕೆ ಸ್ಪಷ್ಟ ಆಧಾರವಾಗಿದೆ. ಚಂದ್ರನು ಬಿರಿದು ಹೋಗಲು ಸಾಧ್ಯವಿದೆ 
ಯೆಂದಾದರೆ ಭೂಮಿ ಕೂಡಾ ಬಿರಿಯಲು ಸಾಧ್ಯವಿದೆ. ನಕ್ನತ್ರಗಳ ಮತ್ತು ಗ್ರಹಗಳ ಕಕ್ಷೆಗಳೂ ಬದಲಾಗಲು ಸಾಧ್ಯವಿದೆ, 
ಮತ್ತು ಈಗಿನ ಖಗೋಳ ವ್ಯವಸ್ಥೆಯು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳಲು ಸಾಧ್ಯವಿದೆ ಎಂಬುದು ಖಚಿತ. ಕೆಲವರು 
ಈ ವಾಕ್ಕವನ್ನು 'ಚಂದ್ರನು ಹೋಳಾಗುವನು' ಎಂದು ಅರ್ಥೈಸಿದ್ದಾರೆ. ಅರಬೀ ಭಾಷೆಯ ಪ್ರಕಾರ ಹೀಗೆ ಅರ್ಥೈಸಲು 
ಅವಕಾಶವಿದ್ದರೂ, ವಿಷಯಾನುಬಂಧವು ಈ ಅರ್ಥವನ್ನು ಸ್ವೀಕರಿಸಲು ಸಮ್ಮತಿಸುವುದಿಲ್ಲ. ವಾಸ್ತವದಲ್ಲಿ 'ಶಕ್ಕುಲ್‌ ಕಮರ್‌'ನ 
(ಚಂದ್ರನು ಹೋಳಾದ) ಈ ಘಟನೆಯು ಕುರ್‌ಆನಿನ ಸುವ್ಯಕ್ತ ಪದಗಳಿಂದ ಸಾಬೀತಾಗಿರುತ್ತದೆ. ಇದಕ್ಕಾಗಿ ಹದೀಸ್‌ 
ವರದಿಗಳನ್ನು ಅವಲಂಬಿಸಬೇಕಾಗಿಲ್ಲ. ಆದರೆ, ಅದು ಯಾವಾಗ ಮತ್ತು ಹೇಗೆ ಸಂಭವಿಸಿತ್ತು. ಎಂಬ ವಿವರಗಳು ಹದೀಸ್‌ 
ವರದಿಗಳಿಂದ ತಿಳಿಯುತ್ತದೆ. ಈ ವರದಿಗಳನ್ನು ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಅಹ್ಮದ್‌, ಆಬೂ ಅವಾನ, ಅಬೂ 
ದಾವೂದ್‌, ತಯಾಲಿಸೀ, ಅಬ್ದುಶ್ರರ್ಲಾಕ್‌, ಇಬ್ನ್‌ ಜರೀರ್‌, ಬೈಹಕೀಿ, ತಬ್ರಾನಿ ಇಬ್ನ್‌ ಮರ್ದೂಯಾ ಮತ್ತು ಅಬೂ 
ನಕಈಮ್‌, ಅಸ್‌ಫಹಾನೀ- ಇವರೆಲ್ಲ ಹಲವಾರು ಸನದುಗಳೊಂದಿಗೆ ಹ. ಅಲೀ(ರ),, ಹ.ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ), 
ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರು, ಹ.ಅಬ್ದುಲ್ಲಾ ಬಿನ್‌ ಉಮರ್‌(ರ, ಹ. ಹುದೈಫಾ(ರು, ಹೆ.ಅನಸ್‌ ಬಿನ್‌ ಮಾಲಿಕ್‌(ರ) 
ಮತ್ತು ಹ.ಜುಬೈರ್‌ ಬಿನ್‌ ಮುತ್‌ಇಮ್‌ರಿಂದ(ರು ಉಲ್ಲೇಖಿಸಿರುತ್ತಾರೆ. ಇವರ ಪೈಕಿ' ಹ.ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರು), 
ಹ. ಹುದೈೆಫಾರು ಮತ್ತು ಜುಚೈರ್‌ ಬಿನ್‌ ಮುತ್‌ಇಮ್‌- ಈ ಮೂವರು ಮಹಾತ್ಮರು ತಾವು ಈ ಘಟನೆಯ 
ದೃಕ್ಸಾಕ್ಲಿಗಳೆಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ವರದಿಗಳನ್ನೂ ಒಟ್ಟುಗೂಡಿಸಿದರೆ ತಿಳಿಯುವ ವಿವರನವೇನೆಂದರೆ- ಈ ಘಟನೆ 
ಹಿಜ್ರತ್‌ಗಿಂತ ಸುಮಾರು 5 ವರ್ಷಗಳ ಹಿಂದೆ ಸಂಭವಿಸಿತ್ತು. ಅದು ಚಂದ್ರಮಾನ ಮಾಸದ ಹುಣ್ಣಿಮೆಯ ರಾತ್ರಿಯಾಗಿತ್ತು. 


ಕಾಂಡ-27 


52 


818 | ಕುರ್‌ಆನ್‌ ವ್ಯಾಖ್ಯಾನ 


ಚಂದ್ರನು ಆಗ ತಾನೇ ಉದಯಿಸಿದ್ದನಷ್ಟೆ, ಹಠಾತ್ತನೆ ಚಂದ್ರನು ಒಡೆದು ಹೋದನು. ಒಂದು ಹೋಳು ಮುಂದಿನ 
ಬೆಟ್ಟಿದ ಒಂದು. ಕಡೆಯಲ್ಲೂ ಇನ್ನೊಂದು ಹೋಳು ಇನ್ನೊಂದು ಕಡೆಯಲ್ಲೂ ಬಂದಿತು. ಹೀಗೆ ಕ್ಷಣಕಾಲ ಮಾತ್ರವಿದ್ದು 
ಅನಂತರ ಅವೆರಡೂ ಕೂಡಿಕೊಂಡವು. ' ಆಗ ಪ್ರವಾದಿವರ್ಯರು(ಸ) 'ಮಿನಾ'ದಲ್ಲಿದ್ದರು. ಅವರು ಜನರೊಡನೆ- 'ನೋಡಿರಿ, 
,] ಮತ್ತು وف نی‎ ವಿಂದರು. -. ಹಮುಹಮ್ಮದ್‌(ಸು' ನಮ್ಮ ಮೇಲೆ ಜಾದೂ ಮಾಡಿದ್ದರು, ಅದರಿಂದಾಗಿ ನಮ್ಮ 
'| ಕಣ್ಣುಗಳೇ ನಮಗೆ ಮೋಸಮಾಡಿದುವೆಂದು ಸತ್ಯನಿಷೇಧಿಗಳು ಹೇಳಿದರು. ಬೇರ ಕೆಲವರು- ನಮ್ಮ ಮೇಲೆ ಜಾದು ಮಾಡಲು 
: ಅವರಿಗೆ ಸಾಧ್ಯವಿತ್ತು. ಆದರೆ ಎಲ್ಲರ .ಮೇಲೆ ಜಾದು ಮಾಡಲು ಸಾಧ್ಯವಿಲ್ಲ ತಾನೇ? ಆದ್ದರಿಂದ ಹೊರಗಿನವರು ಇಲ್ಲಿಗೆ 
:| ಬರಲಿ, ಅವರು ಈ ಘಟನೆಯನ್ನು ನೋಡಿದ್ದಾರೋ ಇಲ್ಲವೋ ಎಂದು ಕೇಳೋಣ- ಎಂದರು. ಹೊರಗಿನ ಪ್ರದೇಶಗಳಿಂದ 
"| ಜನರು ಬಂದಾಗ ಅವರೊಡನೆ ಕೇಳಲಾಯಿತು. ಈ ದೃಶ್ಯವನ್ನು ನಾವೂ ಕಂಡಿದ್ದೇವೆಂದು ಅವರು _ಸಾಕ್ಟಿ ಹೇಳಿದರು. 
1] ಅಕ್ಲೇಪಿಸುವವರು"" ಇದರ ಕುರಿತು ಎರಡು ತರದ ಆಕ್ಷೇಪ ಗಳನ್ನೆತ್ತುತ್ತಾರೆ. ಒಂದನೆಯದಾಗಿ ಅವರ ದೃಷ್ಟಿಯಲ್ಲಿ ಚೆಂದ್ರನಂತಹ 
ಭವ್ಯಗೋಳವು ಎರಡು ಹೋಳುಗಳಾಗಿ ಬಿರಿದು ಅವು ಪರಸ್ಪರ ನೂರಾರು ಮೈಲುಗಳಷ್ಟು ದೂರವಾಗಿ ಆ ಬಳಿಕ ಪರಸ್ಫರ 
ಸೇರಿಕೊಳ್ಳಲು ಸಾಧ್ಯವೇ ಇಲ್ಲ. ಎರಡನೆಯದಾಗಿ ಅವರ ಪ್ರಕಾರ, ಒಂದು ವೇಳೆ ನಿಜಕ್ಕೂ ಅಂತಹ ಘಟನೆ ನಡೆದಿದ್ದರೆ 
'| ಅದು ಲೋಕದಾದೃಂತ ಪ್ರಸಿದ್ಧವಾಗುತ್ತಿತ್ತು. ಇತಿಹಾಸದಲ್ಲಿ ಇದರ ಪ್ರಸ್ತಾಪದಿರುತ್ತಿತ್ತು. ಖಗೋಳಶಾಸ್ತ್ರ ಗ್ರಂಥಗಳಲ್ಲಿ 
"| ಅದನ್ನು ತಿಳಿಸಲಾಗುತ್ತಿತ್ತು. ಆದರೆ ವಾಸ್ತವದಲ್ಲಿ ಈ ಎರಡು ಆಕ್ಷೇಪಗಳಲ್ಲೂ ಹುರುಳಿಲ್ಲ. ಇದು ಸಾಧ್ಯವೇ ಇಲ್ಲವೆಂಬ 
:]| ಮಾತು ಹಿಂದಿನ ಕಾಲದಲ್ಲಿ ಬಹುಶಃ ನಡೆಯುತ್ತಿತ್ತು. ಆದರೆ ಈಗ ಗ್ರಹಗಳ ರಚನೆಯ ಕುರಿತು ಮಾನವನಿಗೆ ದೊರೆತಿರುವ 
" ಜ್ಞಾನದ ಪ್ರಕಾರ ಒಂದು ಆಕಾಶಕಾಯವು ತನ್ನೊಳೆಗಿರುವ ಜ್ವಾಲಾಮುಖಿಯಿಂದಾಗಿ ಸಿಡಿದು ಹೋಗಲು ಮತ್ತು ಈ 
ಸ್ಫೋಟದಿಂದಾಗಿ ಅದರ ಎರಡು ಭಾಗಗಳು ಪರಸ್ಪರ ಬಹಳ ದೂರ ಹೋಗಿ ಬಿಡುವ ಹಾಗೂ ಆ ಬಳಿಕ ತಮ್ಮ 
ಕೇಂದ್ರದ ಗುರುತ್ಪಾಕರ್ಷಣ ಬಲದಿಂದಾಗಿ ಪುನಃ ಬಂದು ಒಟ್ಟು ಸೇರುವ ಸಾಧ್ಯತೆ ಖಂಡಿತ ಇದೆ. ಇನ್ನಿರುವ ಎರಡನೆಯ 
ಆಕ್ಟೇಪವೂ - ಪೊಳ್ಳೆನ್ನಲು , ಕಾರಣವೇನೆಂದರೆ- ಈ ಘಟನೆಯು ಹಠಾತ್ತನೆ ಕೇವಲ ಒಂದು ಕ್ಷಣದ ಮಟ್ಟಿಗೆ ಮಾತ್ರ 
“| ಸಂಭವಿಸಿತು. ಆ ನಿರ್ದಿಷ್ಟ ಕ್ಷಣದಲ್ಲಿ ಅಖಿಲ ಜಗತ್ತಿನ ದೃಷ್ಟಿಗಳೆಲ್ಲವೂ ಚಂದ್ರನನ್ನೇ ನೋಡುತ್ತಿರಬೇಕೆಂದಿಲ್ಲ. ಹಾಗೆಯೇ 
ಭೂಮಿಯ ಎಲ್ಲ ಭಾಗಗಳಲ್ಲಿ ಅದನ್ನು ನೋಡಲು ಸಾಧ್ಯವಿರಲಿಲ್ಲ. ಏಕೆಂದರೆ ಆಗ ಅರೇಬಿಯ ಮತ್ತು ಅದರ ಪೂರ್ವ 
ದಿಕ್ಕಿನ ದೇಶಗಳಲ್ಲಿ ಮಾತ್ರ ಚಂದ್ರೋದಯವಾಗಿತ್ತು. ಅಲ್ಲದೆ ಆ ಕಾಲದಲ್ಲಿ ಇತಿಹಾಸ ದಾಖಲಿಸುವ ಆಸಕ್ತಿ ಮತ್ತು 
ಅದರೆ ಕಲೆಯು, ಪೌರ್ವಾತ್ಮ ಬೇಶಗಳಲ್ಲಿ ಅದನ್ನು ಕಂಡವರು ಆ ವಿಷಯವನ್ನು ದಾಖಲಿಸಿ ಇಂತಹ ದಾಖಲೆಗಳು ಒಬ್ಬ 
ಇತಿಹಾಸಕಾರನ. ಬಳೆ ಸಂಗ್ರಹವಾಗಿ ಅವನು ಅದನ್ನು ಯಾವುದಾದರೂ ಇತಿಹಾಸ ಗ್ರಂಥದಲ್ಲಿ ನಮೂದಿಸುವಷ್ಟು ಪ್ರಗತಿ 
ಹೊಂದಿರಲಿಲ್ಲ. ಆದರೂ ಮಲಬಾರಿನ ಆಗಿನ ಒಬ್ಬ ಅರಸನು ಈ ದೃಶ್ಯವನ್ನು ಕಂಡಿದ್ದನೆಂದು ಅಲ್ಲಿನ ಚರಿತ್ರೆಯಲ್ಲಿ ಬಂದಿದೆ. 
ಇನ್ನು ಖಗೋಳಶಾಸ್ತ್ರ ಮತ್ತು ಪಂಚಾಂಗಗಳ ಬಗ್ಗೆ ಹೇಳುವುದಾದರೆ- ಪ್ರಸ್ತುತ ಘಟನೆಯಿಂದಾಗಿ ಚಂದ್ರನ من‎ ಅದರ 
ಚಲನ ಪಥ "ಮತ್ತು ಅದರ ಉದಯಾಸ್ತಮಾನಗಳ ಸಮಯಗಳಲ್ಲಿ ಏನಾದರೂ. ವೃತ್ಕಾಸವುಂಬಾಗಿರುತ್ತಿದ್ದರೆ ಮಾತ್ರ ಈ 
ಘಟನೆಯ ಪ್ರಸ್ತಾಪವು ಅವುಗಳಲ್ಲಿ ಇರಬೇಕಾದುದು ಆವಶ್ಯಕವಾಗುತ್ತಿತ್ತು. ಹಾಗೇನೂ ಆಗಿರಲಿಲ್ಲವಾದ್ದರಿಂದ ಪ್ರಾಚೀನ 
ಕಾಲದ ಖಗೋಳ ಶಾಸ್ತ್ರಜ್ಞರ ಗಮನ ಅತ್ತ ಹರಿಯಲಿಲ್ಲ. ಆ ಕಾಲದ ಬಾಹ್ಕಾಕಾಶ ವೀಕ್ಷಣಾ ಕೇಂದ್ರಗಳೂ ಆಕಾಶದಲ್ಲಿ 
ಸಂಭವಿಸುವ ಪ್ರತಿಯೊಂದು ےلم‎ ವಿಷಯವನ್ನೂ ಗುರುತಿಸಿ ದಾಖಲಿಸಿ ಸುರಕ್ಷಿತಗೊಳಿಸುವಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ. 
2. ಮೂಲದಲ್ಲಿ 'ಸಿಹ್‌ರುಮ್ಮುಸ್ತಮಿರ್ರ್‌' ಎಂಬ ಪದಗಳಿವೆ. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ. 
ಒಂದನೆಯದಾಗಿ (ನವೂದ್‌ ಬಿಲ್ಲಾಹ್‌) ಮುಹಮ್ಮದ್‌(ಸ) ಹಗಲಿರುಳೆನ್ನದೆ ನಡೆಸುತ್ತಿದ್ದ ಅನೇಕ ಜಾದೂ ಚಮಶತ್ಕಾರಗಳ 
ಪೈಕಿ ಇದೂ ಒಂದು ಎಂಬ ಅರ್ಥ. ಎರಡನೆಯಬಾಗಿ- ಇದು ಅಪ್ಪಟ ಜಾದುವಾಗಿದ್ದು, ಬಹಳ ನಿಪುಣತೆಯಿಂದ ಇದನ್ನು 
ಪ್ರದರ್ಶಿಸಲಾಗಿದೆ ಎಂದರ್ಥ. ಮೂರನೆಯದಾಗಿ- ಬೇರೆ ಜಾದುಗಳೆಲ್ಲ ದಾಟಿಹೋದಂತೆಯೇ ಇದೂ ದಾಟಿ ಹೋಗುವುದು. 
ಇದರ ಯಾವುದೇ ಪ್ರಭಾವವು ದೀರ್ಫುಕಾಲ ಉಳಿಯದು ಎಂಬರ್ಥ. 
* 3. ಪುನರುತ್ಥಾನವನ್ನು ನಂಬುವುದು ಅವರ ಚಿತ್ತಾಕಾಂಕ್ಸೆಗೆ ವಿರುದ್ಧವಾಗಿದ್ದುದರಿಂದ ಅವರು ಈ ನಿದರ್ಶನವನ್ನು 
ಪ್ರತ್ಯಕ್ಷವಾಗಿ ಕಂಡ: ಬಳಿಕವೂ ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಲಿಲ್ಲ. 
-_ 4 ತಾತ್ಪರ್ಯವೇನೆಂದರೆ- ಎಲ್ಲ ವಿಷಯಗಳೂ ಆಂತಿಮವಾಗಿ ಒಂದು ಪರಿಣಾಮವನ್ನು ತಲುಪಿಯೇ ತೀರುತ್ತವೆ. 
ಅದೇ ರೀತಿಯಲ್ಲಿ ಹಮುಹಮ್ಮದ್‌ರ(ಸ) ಈ ಹೋರಾಟಕ್ಕೂ ಒಂದು ಅಂತಿಮ ಪರಿಣಾಮ ಅನಿವಾರ್ಯವಾಗಿದ್ದು ಅಲ್ಲಿಗೆ 
ಅದು ತಲುಪಿಯೇ ತೀರುವುದು. ಅವರು ಸನ್ಮಾರ್ಗದಲ್ಲಿದ್ದರು ಮತ್ತು ನೀವು ಸಂಪೂರ್ಣ ಮಿಥ್ಯಮಾರ್ಗದಲ್ಲಿ ನಡೆಯುತ್ತಲಿದ್ದಿರಿ 


ಕಾಂಡ-27 


54, ಅಲ್‌ ಕಮರ್‌ | 819 


ಸಿಗ ಹಿ ವ 38‏ کی کت اج ٹن الین ಭಿ‏ جج 
سے ہس از سے & 


EEE 3 دو‎ pose کا‎ 


(4-8) ವಿದ್ರೋಹದಿಂದ ತಡೆಯಬಲ್ಲಷ್ಟು ಪಾಠವುಳ್ಳೆ (ಗತ ಜನಾಂಗಗಳೆ) ವೃತ್ತಾಂತಗಳು ಮತ್ತು 
ಉಪದೇಶದ ಉದ್ದೇಶವನ್ನು ಸಂಪೂರ್ಣವಾಗಿ ಈಡೇರಿಸುವಂತಹ ಯುಕ್ತಿ ವಚನಗಳು ಇವರ, ಮುಂದೆ: 
ಬಂದಿವೆ. ಆದರೆ ಯಾವ ಎಚ್ಚರಿಕೆಯೂ ಇವರ ಮೇಲೆ ಪರಿಣಾಮ ಬೀರುವುದಿಲ್ಲ ಆದುದರಿಂದ: 
ಸಂದೇಶವಾಹಕರ, ಇವರಿಂದ ಮುಖ ತಿರುಗಿಸಿಕೊಳ್ಳಿರಿ5 ಕೂಗುವಾತನು ಒಂದು ಅತ್ಯಂತ ಲಪ್ರಿಯ್‌ 
ವಸ್ತುವಿನ ಕಡೆಗೆ ಕೊಗುವಂದು, ಜನರು ಭಯಗ್ರಸ್ತ ದೃಷ್ಟಿಯೊಂದಿಗೆ' ತಮ್ಮ ಸಮಾಧಿಗಳಿಂದ,* ಚದರಿದ 
ಮಿಡತೆಗಳಂತೆ ಹೊರಬರುವರು- ಕೂಗುವವನ ಕಡೆಗೆ ಧಾವಿಸುತ್ತಿರುವರು. (ಭೂಲೋಕದಲ್ಲಿ ಅದನ್ನು 
ನಿಷೇಧಿಸುತ್ತಿದ್ದ) ಅದೇ ಸತ್ಮನಿಷೇಧಿಗಳು ಅಂದು, ಇದು ಕಠಿಣವಾದ ದಿನ ಎಂದು ಹೇಳುವರು. 


ಎಂಬುದು ಒಂದು ದಿನ ಬಹಿರಂಗವಾಗಿ ಸಾಬೀತಾಗುವುದು. ಅದೇ ರೀತಿ, ಸತ್ಯನಿಷ್ಠರು ತಮ್ಮ ಸತ್ಕನಿಷ್ಠೆಯ ಪರಿಣಾಮವನ್ನು 
ಹಾಗೂ ಮಿಥ್ಮ ನಿಷ್ಠರು ತಮ್ಮ ಮಿಥ್ಮನಿಷ್ಠೆಯ ಪರಿಣಾಮವನ್ನು ಒಂದು ದಿನ ಖಂಡಿತ ಕಾಣಲಿರುವರು. 

5. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿರ್ಲಿ ಅವರಿಗೆ ಅತ್ಯಂತ ಸಮರ್ಪಕವಾದ 
ರೀತಿಯಲ್ಲಿ ಬೋಧನೆ ನೀಡಿದ ಬಳಿಕವೂ ಅವರು ತಮ್ಮ ಹಟಮಾರಿತನವನ್ನು, ಬಿಡುವುದಿಲ್ಲವೆಂದಾದರೆ, ಅವರನ್ನು ಅವರ 
ಮೌಢ್ಯತೆಯಲ್ಲೇ ಬಿದ್ದಿರಲು ಬಿಟ್ಟು ಬಿಡಿರಿ. ಇನ್ನು ಅವರು ಸತ್ತ ಬಳಿಕ ತಮ್ಮ 'ಗೋರಿಗಳಿಂದ ಎದ್ದು ಎಲ್ಲವನ್ನೂ 
ಕಣ್ಣಾರೆ ಕಂಡ ಬಳಿಕವಷ್ಟೇ ಒಪ್ಪಿಕೊಳ್ಳುವರು. | 

6. ಒಂದು ಅಪರಿಚಿತ ವಸ್ತು ಎಂಬ ಅರ್ಥವೂ ಇದಕ್ಕಿದೆ. ಅಂದರೆ ಅವರೆಂದೂ ಊಹಿಸಿಯೂ .ಇಲ್ಲದ, ಅದರ 
ರೂಪರೇಷೆಯ ಯಾವುದೇ ಚಿತ್ರ. ಅಥವಾ ಅದರ ಕಲ್ಪನೆ ಕೂಡಾ ಅವರ ಮನದಲ್ಲೆಂದೂ ಮೂಡಿಲ್ಲದಂತಹ ಅಜ್ಞಾತ ವಸ್ತು. 

7. ಮೂಲ ಪದಗಳು 'ಖುಶ್ಯಅನ್‌ ಅಬ್‌ಸಾರುಹುಮ್‌' ಎಂದಿವೆ. ಅರ್ಥಾತ್‌- ಅವರ ದೃಷ್ಟಿಗಳು ಖುಶೂಲ್‌ನ(ದೈನ್ಯದ) 
ಸ್ಥಿತಿಯಲ್ಲಿರುವುವು. ಇದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ- 1) ಅವರು ಭಯಗ್ರಸ್ವರಾಗಿರುವರು. 2) ಅವರಲ್ಲಿ 
ಅಪಮಾನ, ನಾಚಿಕೆ ಮತ್ತು ವಿಷಾದವು ಉಕ್ಕಿ ಹರಿಯುತ್ತಿರುವುದು. ಏಕೆಂದರೆ ಗೋರಿಗಳಿಂದ ಹೊರ ಬಂದೊಡನೆ ಅವರಿಗೆ" 
ಇದು ನಾವು ನಿರಾಕರಿಸುತ್ತಿದ್ದಂತಹ ಪರಲೋಕ ಜೀವನವೇ ಆಗಿದ; ಇದಕ್ಕಾಗಿ ನಾವು ಯಾವುದೇ ಸಿದ್ಧತೆ ಮಾಡಿ ಬಂದಿಲ್ಲ. 
ಇಲ್ಲೀಗ ನಾವು ಅಪರಾಧಿಗಳಂತೆ ನಮ್ಮ ಒಡೆಯನ ಮುಂದೆ ಹಾಜರಾಗಬೇಕಾಗಿದೆ' ಎಂಬುದು ಮನವರಿಕೆಯಾಗುವುದು. 
3) ಅವರು ಬಹಳ ಗಾಬರಿಗೊಂಡು ತಮ್ಮ ಮುಂದಿರುವ ಭಯಾನಕೆ ದೃಶ್ಯವನ್ನು ನೋಡುತ್ತಲಿರುವರು, ಅಲ್ಲಿಂದ ದೃಷ್ಟಿಯನ್ನು 
ಸರಿಸುವ ಬೋಧವೂ ಅವರಿಗಿರಲಾರದು. 

8. ಸಮಾಧಿಗಳಿಂದರೆ ನೆಲವನ್ನು ಅಗೆದು ಯಾವುದಾದರೂ ವ್ಯಕ್ತಿಯನ್ನು ಕ್ರಮವಾಗಿ ದಫನ ಮಾಡಲಾದ ಸಮಾಧಿ 
ಎಂದು ಮಾತ್ರ ಅರ್ಥವಲ್ಲ. ಒಬ್ಬನು ಎಲ್ಲೇ ಸತ್ತಿರಲಿ ಅವನ ಶರೀರವು ಮಣ್ಣಾಗಿ ಎಲ್ಲೇ ಬಿದ್ದಿರಲಿ, ಪುನರುತ್ಥಾನ 
ದಿನ ಅಂತಿಮ ವಿಚಾರಣೆಯೆಡೆಗೆ ಕೂಗಿ ಕರೆಯುವವನ ಒಂದೇ ಧ್ವನಿಯನ್ನು ಕೇಳಿ ಅವನು ಅಲ್ಲಿಂದಲೇ ಎದ್ದು ನಿಲ್ಲುವನು. 


5008-7 


820 ಕುರ್‌ಆನ್‌ ವ್ಯಾಖ್ಯಾನ 


WEES BAF ID EL SN ES نمی لو‎ 


pa 


5 ES سا ین کا‎ ಹಿ 200 zhi کی‎ 
ASS iS OE ESL مل ین‎ AEG 


[4 


5 نت po‏ ےر قب مع آو اب الما یما 
೬M‏ 


(9-17) ಇವರಿಗಿಂತ ಮುಂಚೆ ನೂಹರ ಜನಾಂಗವು ಸುಳ್ಳಾಗಿಸಿದ? ಅವರು ನಮ್ಮ ದಾಸನನ್ನು 
ಸುಳ್ಳುಗಾರನೆಂದರು. ಇವನು ಹುಚ್ಚನೆಂದರು" ಮತ್ತು ಅವರು (ನೂಹ್‌) ತೀವ್ರವಾಗಿ ಗದರಿಸಲ್ಪಟ್ಟರು. 
ಕೊನೆಗೆ ಅವರು, "ನಾನು ಸೋತೆ. ಇನ್ನು ನೀನು ಇವರ ಮೇಲೆ ಪ್ರತೀಕಾರ ತೀರಿಸು" ಎಂದು ತಮ್ಮ 
ಪ್ರಭುವನ್ನು' ಪ್ರಾರ್ಥಿಸಿದರು. ಆಗೆ ನಾವು' ಧಾರಾಕಾರ ಮಳೆಯಿಂದ ಆಕಾಶದ ದ್ವಾರಗಳನ್ನು ತೆರೆದುಬಿಟ್ಟೆವು 
ನೆಲವನ್ನು ಸೀಳಿ ಚಿಲುಮೆಗಳಾಗಿ ಮಾರ್ಪಡಿಸಿ ಬಿಟ್ಟೆವು ಮತ್ತು ಈ ನೀರೆಲ್ಲ ವಿಧಿಸಲ್ಪಟ್ಟಿದ್ದ ಆ ಕಾರ್ಯವನ್ನು 
'| ಪೂರ್ತಿಗೊಳಿಸಲಿಕ್ಕಾಗಿ ಸೇರಿಕೊಂಡಿತು. ನೂಹರನ್ನು ನಾವು ಹಲಗೆ ಹಾಗೂ ಮೊಳೆಗಳಿದ್ದ ವಸ್ತುವೊಂದರ" 
ಮೇಲೆ ಸವಾರಿ ಮಾಡಿಸಿದೆವು. ಅದು ನಮ್ಮ” ಮೇಲ್ನೋಟದಲ್ಲಿ ಚಲಿಸುತ್ತ ತ್ತು. ಇದು ಅಪಮಾನಿಸಲ್ಪಟ್ಟ 
ವ್ಯಕ್ತಿಯ ಪರವಾಗಿ ಪ್ರತೀಕಾರವಾಗಿತ್ತು.೫ ಆ ನಾವೆಯನ್ನು ನಾವು ಒಂದು ನಿದರ್ಶನವಾಗಿ ಉಳಿಸಿದೆವು. ا‎ 


9. ಅರ್ಥಾತ್‌- ಪರಲೋಕ ಸಂಭವಿಸಲಿದೆ ಮತ್ತು ಅದರಲ್ಲಿ ಮಾನವನು ತನ್ನ ಕರ್ಮಗಳ ಲೆಕ್ಕ ಒಪ್ಪಿಸಲಿಕ್ಕಿದೆ ಎಂಬ 
ಸತ್ಯವನ್ನು ನಿರಾಕರಿಸಿದೆ. ತನ್ನ ಜನಾಂಗಕ್ಕೆ ಈ ವಾಸ್ತವಿಕತೆಯನ್ನು ತಿಳಿಸಿ ಎಚ್ಚರಿಸುತ್ತಿದ್ದ ಪ್ರವಾದಿಯ ಪ್ರವಾದಿತ್ವವನ್ನು ನಿರಾಕರಿಸಿದೆ. 
ಅಲ್ಲದೆ ಪರಲೋಕದ ವಿಚಾರಣೆಯಲ್ಲಿ ಯಶಸ್ವಿಯಾಗಲು ಜನರು ಎಂತಹ ನಂಬಿಕೆ ಮತ್ತು ಎಂತಹೆ ಕರ್ಮಗಳನ್ನು ಕೈಗೊಳ್ಳಬೇಕು 
ಮತ್ತು "ಯಾವುದರಿಂದೆಲ್ಲ ದೂರವಿರಬೇಕು ಎಂಬುದನ್ನು ತಿಳಿಸುವ ಪ್ರವಾದಿಯ ಬೋಧನೆಯನ್ನು ತಿರಸ್ಕರಿಸಿದೆ. 

10. ಅರ್ಥಾತ್‌- ಅವರು ಪ್ರವಾದಿಯನ್ನು ಸುಳ್ಳಾಗಿಸಿ ಅಷ್ಟಕ್ಕೆ ಸುಮ್ಮನಿರಲಿಲ್ಲ. ಅವರನ್ನು ಹುಚ್ಚನೆಂದು ಕರೆದರು, 
ಅವರಿಗೆ ಬೆದರಿಕೆ ಹಾಕಿದರು, ಅವರನ್ನು ಶಪಿಸಿದರು, ಅವರನ್ನು ಹೆದರಿಸಿ ಸತ್ಯ ಪ್ರಚಾರ ಮಾಡದಂತೆ ಅವರನ್ನು ತಡೆಯಲು 
ಪ್ರಯತ್ನಿಸಿದರು, ಅವರ ಪಾಲಿಗೆ ಜೀವನವೇ ದುಸ್ತರವಾಗುವಂತೆ ಮಾಡಿದರು. | 

11. ಅರ್ಥಾತ್‌- ಅಲ್ಲಾಹನ ಆಜ್ಞೆಯಿಂದ ಭೂಮಿಯೊಳೆಗಿಂದ ಎಷ್ಟು ವ್ಯಾಪಕವಾಗಿ ನೀರು ಉಕ್ಕಿ ಹರಿಯ ತೊಡಗಿ 
3-0 ಎಲ್ಲೂ ನೆಲವೇ ಇಲ್ಲವೆಂಬಂತೆ ಎಲ್ಲೆ 70م(‎ ನೀರ ಚಿಲುಮೆಗಳೇ ತುಂಬಿಕ್ಲೊಂಡಿರುವಂತೆ ತೋರುತ್ತಿತ್ತು. 

12. ಅಂದರೆ, ಚಂಡಮಾರುತ ಬೀಸುವುದಕ್ಕೆ ಮುಂಚೆಯೇ ಹ.ನೂಹ್‌(ಅ) ಅಲ್ಲಾಹನ ಆದೇಶದ ಪ್ರಕಾರ ತಯಾರಿಸಿದ್ದ ನಾವೆ. 

. 13. ಮೂಲದಲ್ಲಿ 'ಜರಖಾಲಲ್ಲಿಮನ್‌ ಕಾನ ಕುಫಿರ್‌' ಎಂಬ ಪದಗಳಿವೆ. ಅರ್ಥಾತ್‌- ನಿರಾಕರಿಸಲ್ಪಟ್ಟವನ ಪರವಾಗಿ 
ಪ್ರತೀಕಾರ ۵:655۸ ಇದನ್ಮೆಲ್ಲಾ ಮಾಡಲಾಯಿತು. ಇಲ್ಲಿ 'ಕುಫ್ಸ್‌' ಎಂಬ ಪದವನ್ನು ನಿರಾಕರಣೆಯೆಂಬ ಅರ್ಥದಲ್ಲಿ 
» ತೆಗೆದುಕೊಂಡರೆ ಅದರ ತಾತ್ಸರ್ಯವು "ಯಾರ ಮಾತನ್ನು ನಿರಾಕರಿಸಲಾಗಿತ್ತೋ ಅವನ" ಎಂದಾಗುತ್ತೆದೆ. "ಅನುಗ್ರಹದ 
ಬಗ್ಗೆ ' ತೋರಲಾದ ಕೃತಪ್ಲುತೆ" ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ ಇದರ ತಾತ್ಸರ್ಯವು- "ಯಾರ ಆಸ್ತಿತ್ತ ಒಂದು 
ಅನುಗ್ರಹವಾಗಿತ್ತೋ ಮತ್ತು ಇಷ್ಟಾಗಿಯೂ ಯಾರಿಗೆ ಅಗೌರವ ತೋರಲಾಗಿತ್ತೋ ಅವನು" ಎಂದಾಗುತ್ತದೆ. 

14, ನಾವು ಈ ತೀವ್ರ ಯಾತನೆಯನ್ನು ಒಂದು ನಿದರ್ಶನವನ್ನಾಗಿ ಮಾಡಿಬಿಟ್ಟೆವು ಎಂದೂ ಅರ್ಥವಾಗುತ್ತದೆ. ಆದರೆ 
ನಮ್ಮ ದೃಷ್ಟಿಯಲ್ಲಿ ಆ ನಾವೆಯನ್ನು ಒಂದು ನಿದರ್ಶನವನ್ನಾಗಿ ಮಾಡಿಬಟ್ಟೆವು ಎಂಬ ಅರ್ಥವೇ ಹೆಚ್ಚು ಸೂಕ್ತವಾಗಿದೆ. (ಹೆಚ್ಚಿನ 

ವಿವರಗಳಿಗೆ ಸೂರಃ ಅಲ್‌ ಅಲ್‌ರಾಫ್‌: 47, ಹೂದ್‌: 46 ಮತ್ತು ಅಂಕಬೂತ್‌ನ 25ನೆಯ ಟಿಪ್ಪಣಿಗಳನ್ನು ನೋಡಿರಿ.) 


ಕಾಂಡ-27 


54, ಅಲ್‌ ಕಮರ್‌ 821 


CER کن من‎ NINES 


ಡಿ Ar i 
یت ای‎ Ko للا ہبج فیک‎ 


321 َمَرنَا لان للیگر dE‏ کرٹ اکن بت 5 کے CG‏ 


ಇದರಿಂದ ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ ನೋಡಿರಿ, ಹೇಗಿತ್ತು ನನ್ನ ಶಿಕ್ಷೆ ಮತ್ತು 
ಹೇಗಿದ್ದುವು ನನ್ನ ಎಚ್ಚರಿಕೆಗಳು. ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು.' 
ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 

(18-22) ಆದ್‌ ಜನಾಂಗದವರು ಧಿಕ್ಕರಿಸಿದರು. ನೋಡಿರಿ ಆಗ ಹೇಗಿತ್ತು ನನ್ನ ہن‎ ಮತ್ತು 
ಹೇಗಿದ್ದುವು ನನ್ನ ಎಚ್ಚರಿಕೆಗಳು? ನಾವು ಒಂದು ನಿರಂತರ ಅಶುಭದ' ದಿನ ಅವರ ಮೇಲೆ ತೀವ್ರವಾದ 
ಬಿರುಗಾಳಿಯನ್ನು  ಕಳುಹಿಸಿದೆವು- ` ಬೇರು ಸೆಹಿತ ಕಿತ್ತು ಬೀಳುವ ಖರ್ಜೂರದ ಕಾಂಡಗಳಂತೆ ಅದು 
ಜನರನ್ನು ಎತ್ತಿ ಎತ್ತಿ ಎಸೆಯುತ್ತಿತ್ತು. ಆದುದರಿಂದ ನೋಡಿರಿ, ಹೇಗಿತ್ತು ನನ್ನ ಶಿಕ್ಸೆ ಮತ್ತು ಹೇಗಿದ್ದುವು 
ನನ್ನ ಎಚ್ಚರಿಕೆಗಳು. ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ ಮಾಡಿರುವೆವು. 
ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 


15. ಕೆಲವರು 'ಯಸ್ಸರ್‌ನಲ್‌ ಕುರ್‌ಆನ್‌' ಎಂಬ ಪದಗಳಿಂದ- ಕುರ್‌ಆನ್‌ ಅತ್ಯಂತ ಸುಲಭವಾದ ಒಂದು ಗ್ರಂಥ. 
ಇದನ್ನು ತಿಳಿಯಲು ಹೆಚ್ಚು ವಿದೈೆಯೇನೂ ಬೇಡ. ಹೆಚ್ಚೇಕೆ ಅರಬೀ ಭಾಷೆಯ ಜ್ಞಾನವೂ ಇಲ್ಲದೆ ಯಾರು. ಬೇಕಾದರೂ. 
ಇದರ ವ್ಯಾಖ್ಯಾನ ಮಾಡಬಹುದು. ಹದೀಸ್‌ ಮತ್ತು ಕರ್ಮಶಾಸ್ತ್ರಗಳನ್ನು ಕಡೆಗಣಿಸಿ ಅದರ ಸೂಕ್ತಗಳಿಂದ ಇಷ್ಟಬಂದ 
ಆಜ್ಞೆಗಳನ್ನು ಹೊರಡಿಸಬಹುದು ಎಂಬ ತಪ್ಪು ಅರ್ಥವನ್ನು ಪಡೆಯುತ್ತಾರೆ. ವಾಸ್ತವದಲ್ಲಿ ಇದರ ವಿಷಯಾನುಬಂಧವನ್ನು 
ದೃಷ್ಟಿಯಲ್ಲಿಟ್ಟು ನೋಡಿದರೆ ತಿಳಿಯುವಂತೆ, ಈ ಮಾತಿನ ಮೂಲಕ ಜನರಿಗೆ ತಿಳಿಸಲುದ್ದೇಶಿಸಲಾಗಿರುವ ವಿಷಯವೇನೆಂದರೆ- 
ವಿದ್ರೋಹಿ ಜನಾಂಗಗಳ ಮೇಲೆ ಎರಗಿಸಲಾದ ಆ ಭೀಕರ ಯಾತನೆಗಳು ಉಪದೇಶದ ಒಂದು ಸಾಧನವಾಗಿದ್ದವು. ತನ್ನ 
ವಾದ, ಪುರಾವೆಗಳು ಮತ್ತು ಬೋಧನೆಗಳ ಮೂಲಕ ನಿಮಗೆ ಸನ್ಮಾರ್ಗವನ್ನು ತೋರಿಸುತ್ತಿರುವ ಈ ಕುರ್‌ಆನ್‌, ಉಪದೇಶದ 
ಇನ್ನೊಂದು ಸಾಧನವಾಗಿದೆ. ಆ ಸಾಧನಕ್ಕೆ ಹೋಲಿಸಿದರೆ ಈ ಸಾಧನವು ಹೆಚ್ಚು ಸುಲಭವಾದುದಾಗಿದೆ. ಹೀಗಿರುತ್ತಾ |. 
ನೀವು ಇದರಿಂದ ಪ್ರಯೋಜನ ಪಡೆಯುತ್ತಿಲ್ಲವೇಕೆ? ಯಾತನೆಯನ್ನೇ ಕಾಣುತ್ತೇವೆಂದು ಹಠ ತೊಡುತ್ತಿರುವುದೇಕೆ? ನೀವು 
ಕೈಗೊಂಡಿರುವ ಮಾರ್ಗವು ಎಂತಹ ವಿನಾಶದತ್ತ ಸಾಗುತ್ತಿದೆ ಮತ್ತು ನಿಮ್ಮ ಹಿತವು ಯಾವ ಮಾರ್ಗದಲ್ಲಿ ನಡೆಯುವುದರಲ್ಲಿದೆ |" 
ಎಂಬುದನ್ನು ತಿಳಿಸಿ ನಿಮ್ಮನ್ನು ಎಚ್ಚರಿಸಲಿಕ್ಕಾಗಿ ತನ್ನ ಪ್ರವಾದಿಯ ಮೂಲಕ ಈ ಗ್ರಂಥವನ್ನು ಕಳುಹಿಸಿರುವುದು ಅಲ್ಲಾಹನ |' 
ಮಹಾ ಅನುಗ್ರಹವೇ ಆಗಿದೆ. ವಿನಾಶ ಕೂಪಕ್ಕೆ ಬೀಳುವುದಕ್ಕೆ ಮುಂಚೆಯೇ ನಿಮ್ಮನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದಲೇ 
ಉಪದೇಶದ ಈ ವಿಧಾನವನ್ನು ಅನುಸರಿಸಲಾಗಿದೆ. ಹೀಗಿರುತ್ತಾ ಯಾರಾದರೂ ನೇರವಾದ ಬೋಧನೆಯನ್ನು ಒಪ್ಪದೆ 
ಹೊಂಡಕ್ಕೆ ಬಿದ್ದ ಬಳಿಕವೇ ನಿಜಕ್ಕೂ ಇದು ಹೊಂಡವೆಂದು ಒಪ್ಪುತ್ತಾನೆಂದಾದರೆ ಅವನಿಗಿಂತ ದೊಡ್ಡ ಮೂರ್ಬ ಇನ್ನಾರಿದ್ದಾನೆ? 

16. ಅರ್ಥಾತ್‌- ಯಾವ ದಿನದ ಅಶುಭವು ಅನೇಕ ದಿನಗಳ ವರೆಗೆ ನಿರಂತರವಾಗಿ ಮುಂದುವರಿದಿತ್ತೋ ಅಂತಹ |. 
ಒಂದು ದಿನ ಸೂರಃ ಹಾಮೊಮ್‌ ಅಸ್ಸಜ್ಞಃದ 16ನೆಯ ಸೂಕ್ತದಲ್ಲಿ 'ಫೀ ಅಯ್ಯಾಮಿನ್ನಹಿಸಾತ್‌' ಎಂಬ ಪದಗಳು 
ಪ್ರಯೋಗವಾಗಿವೆ. ಸೂರಃ ಅಲ್‌ ಹಾಕ್ಕೇದ 7ನೆಯ ಸೊಕ್ಕೆದಲ್ಲಿ ಈ ಚಂಡಮಾರುತವು ನಿರಂತರ ಏಳು ರಾತ್ರೆ ಮತ್ತು 
ಎಂಟು ಹಗಲುಗಳ ವರೆಗೆ ಬೀಸಿತು ಎಂದಿದೆ. ಈ ಯಾತನೆ ಆರಂಭಗೊಂಡ ದಿನವು ಬುಧವಾರವಾಗಿತ್ತು. ಇದರಿಂದಾಗಿಯೇ | 


ಕಾಂಡ-27 


822 ಕುರ್‌ಆನ್‌ ವ್ಯಾಖ್ಯಾನ 


ನ ಸ بج ا بی فور ہی % ای ہے‎ le 
الکن مکی رن بنا‎ IAL صلی‎ SUES 
2 ے‫ ا سے‎ ಈ 3D کرو‎ 6.2 pe 
MP OEM تن‎ Ke CH IT KS بل‎ 
(23-32) ಸಮೂದ್‌ (ಜನಾಂಗದವರು) ಎಚ್ಚರಿಕೆಗಳನ್ನು ತಿರಸ್ಕರಿಸಿದರು. ಮತ್ತು ಹೀಗೆ ಹೇಳ 
ತೊಡಗಿದರು- "ನಮ್ಮಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ನಾವು ಅವನನ್ನು ಹಿಂಬಾಲಿಸಬೇಕೆ?? ಅವನ 
ಅನುಸರಣೆಯನ್ನು ಸ್ವೀಕರಿಸಿಕೊಂಡೆವೆಂದರೆ ನಾವು ದಾರಿಗೆಟ್ಟಿದ್ದೇವೆ ಹಾಗೂ ತಿಳಿಗೇಡಿಗಳಾಗಿದ್ದೇವೆಂದೇ ಅರ್ಥ. 
ನಮ್ಮ ನಡುವೆ 'ದಿಕ್ರ್‌ (ದಿವ್ಯ ಬೋಧನೆ) ಇಳಿಸಲ್ಪಡಲು ಇವನೊಬ್ಬನೇ ಇದ್ದುದೇ? ವಾಸ್ತವದಲ್ಲಿ ಇವನು 
ಮಹಾ ಸುಳ್ಳುಗಾರ ಮತ್ತು ದುರಹಂಕಾರಿ ಆಗಿದ್ದಾನೆ.” (ನಾವು ನಮ್ಮ ಸಂದೇಶವಾಹಕನೊಡನೆ ಹೀಗೆ 


ಬುಧವಾರವು 'ಅತುಭಕರವಾಗಿದ್ದು,' ಆ ದಿನ ಯಾವ ಕೆಲಸವನ್ನೂ ಆರಂಭಿಸಬಾರದು ಎಂಬ ಭಾವನೆ ಜನರಲ್ಲಿ ಹಬ್ಬಿ 
ಹೋಯಿತು. ಈ ನಿಟ್ಟಿನಲ್ಲಿ ಕೆಲವು ತೀರಾ ದುರ್ಬಲವಾದ ಹದೀಸ್‌ಗಳೂ ಉಲ್ಲೇಖಗೊಂಡಿದ್ದು ಅವುಗಳಿಂದಾಗಿ ಈ 
ನಂಬಿಕೆಯು ಜನಮನದಲ್ಲಿ ಬೇರೂರಿ ಬಿಟ್ಟಿದೆ. ಉದಾ- "ತಿಂಗಳ ಕೊನೆಯ ಬುಧವಾರ ಅಶುಭಕರ ಅದರ ಅನಿಷ್ಟವು 
ನಿರಂತರ ಮುಂದುವರಿಯುತ್ತದೆ" ಎಂಬ ಇಬ್ನ್‌ ಮರ್ದೂಯಃ(ರ) ಮತ್ತು ಖತೀಬ್‌ ಬಗ್ಗಾದಿಯವರ(ರ) ವರದಿ. ಇಬ್ದ್‌ 
ಜೌರೀ ಇದನ್ನು 'ಮೌದೂಲ'(ಕಪೋಲ ಕಲ್ಪಿತು ಎಂದು ಸಾರಿದ್ದಾರೆ. ಇದು ಸರಿಯಾದ ಹದೀಸ್‌ ಅಲ್ಲವೆಂದು ಇಬ್ನ್‌ 
ರಜಬ್‌(ರ) ಹೇಳಿರುತ್ತಾರೆ. ಇದು ಯಾವೆಲ್ಲ ಕ್ರಮಗಳಿಂದ ಉಲ್ಲೇಖಗೊಂಡಿದೆಯೋ ಅವೆಲ್ಲವೂ ಅಸಂಬದ್ಧವೆಂದು 
' ಸಖಾವೀ(ರ) ಹೇಳುತ್ತಾರೆ. ಇದೇ ರೀತಿಯಲ್ಲಿ "ಬುಧವಾರವು ನಿರಂತರ ಅಶುಭ ದಿನವಾಗಿರುತ್ತದೆ” ಎಂಬ ತಬ್ರಾನಿಯವರ 
ವರದಿಯನ್ನು ಹದೀಸ್‌ ತಜ್ಞರು 'ದಕಫ್‌'(ದುರ್ಬಲ) ಎಂದು ಸಾರಿರುವರು. ಬೇರೆ ಕೆಲವು ವರದಿಗಳಲ್ಲಿ 'ಬುಧವಾರ 
ಪ್ರಯಾಣ ಮಾಡಬಾರದು, ಲೇವಾದೇವಿ ಮಾಡಬಾರದು, ಉಗುರು ತೆಗೆಯಬಾರದು, ರೋಗಿಯನ್ನು ಸಂದರ್ಶಿಸಬಾರದು, 
ಮಾತ್ರವಲ್ಲ ಕುಷ್ಠ ಮತ್ತು ಬಿಳಿ ತೊನ್ನು ಇದೇ ದಿನ ಆರಂಭವಾಗುತ್ತದೆ ಎಂದು ಕೂಡಾ ಹೇಳಲಾಗಿದೆ. ಆದರೆ ಇವೆಲ್ಲ 
ವರದಿಗಳೂ ಅತ್ಯಂತ ದುರ್ಬಲವಾಗಿವೆ. ಇವುಗಳ ಆಭಾರದಲ್ಲಿ ಯಾವುದೇ ನಂಬಿಕೆಯನ್ನು ಇಟ್ಟುಕೊಳ್ಳುವಂತಿಲ್ಲ. ಅಪಶಕುನ 
ವೆಂದು ಭಾವಿಸಿ ಬುಧವಾರವನ್ನು ಬಿಟ್ಟು ಬಿಡುವುದು ಮತ್ತು ಈ ಕುರಿತು ಜ್ಯ್ಕೋತಿಷಿಗಳಂತಹ ನಂಬಿಕೆಗಳನ್ನಿಟ್ಟುಕೊಳ್ಳುವುದು 
ಘೋರ ಹರಾಮ್‌(ನಿಷಿದ್ದ) ಕೃತ್ಯವಾಗಿದೆ. ಏಕೆಂದರೆ ಎಲ್ಲ ದಿನಗಳು ಅಲ್ಲಾಹನ ದಿನಗಳೇ ಆಗಿದ್ದು ಯಾವ ದಿನವೂ 
ಸ್ವಯಂ ಲಾಭದಾಯಕವಾಗಲಿ, ಹಾನಿಕರವಾಗಲಿ ಅಲ್ಲ ಎಂದು ಸಂಶೋಧಕ ಮುನಾವೀ ಹೇಳಿದ್ದಾರೆ. "ಎಲ್ಲ ದಿನಗಳೂ 
ಸಮಾನವೇ, ಬುಧವಾರಕ್ಕೆ ವೈಶಿಷ್ಟ್ರವೇನೂ ಇಲ್ಲ. ಹಗಲು ರಾತ್ರಿಗಳಲ್ಲಿರುವ ಘಳಿಗೆಗಳ ಪೈಕಿ ಒಬ್ಬನಿಗೆ ಒಳಿತಾಗಿಯೂ 
ಇನ್ನೊಬ್ಬನಿಗೆ ಕೇಡಾಗಿಯೂ ಪರಿಣಮಿಸದಂತಹ ಒಂದು ಘಳಿಗೆಯೂ ಇಲ್ಲ. ಅಲ್ಲಾಹನು ಅನುಕ್ಟಣವೂ, ಒಬ್ಬನಿಗೆ 
ಅನುಕೂಲಕರವಾದ ಮತ್ತು ಇನ್ನೊಬ್ಬನಿಗೆ ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತಲೇ ಇರುತ್ತಾನೆ" ಎಂದು 
ಅಲ್ಲಾಮಾ ಆಲೂಸೀ(ರ) ಹೇಳುತ್ತಾರೆ. 

17. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಅವರು ಹ.ಸಾಲಿಹ್‌ರನ್ನು(ಅ) ನಿರಾಕರಿಸುವುದಕ್ಕೆ ಮೂರು ಕಾರಣಗಳಿದ್ದುವು- 
1) .ಅವರೊಬ್ಬ ಮನುಷ್ಯ. ಅವರ ಹಿರಿಮೆಯನ್ನು ನಾವು ಒಪ್ಪಿಕೊಳ್ಳಬೇಕೆನ್ನಲು ಅವರು ಅತಿಮಾನವರೇನೂ ಅಲ್ಲ. 2) 
ಅವರು ನಮ್ಮದೇ ಜನಾಂಗದ ವ್ಯಕ್ತಿ. ಆದ್ದರಿಂದ ಅವರು ನಮಗಿಂತ ಶ್ರೇಷ್ಠರೆನಿಸಲು ಯಾವ ಕಾರಣವೂ ಇಲ್ಲ. 3) 
ಅವರು ಒಬ್ಬಂಟಿ. ಅವರು ನಮ್ಮ ಜನಸಾಮಾನ್ಯರಲ್ಲಿ ಒಬ್ಬರು. ನಾವು ಅವರ ಶ್ರೇಷ್ಠತೆಯನ್ನು ಅಂಗೀಕರಿಸಬೇಕೆನ್ನಲು 
ಅವರೇನೂ ಭಾರೀ ಅನುಯಾಯಿ ವೃಂದವಾಗಲಿ, ಸೈನ್ಮವಾಗಲಿ, ಸೇವಕರ ದಂಡಾಗಲಿ, ವಂದಿ ಮಾಗದರಾಗಲಿ ಇರುವಂತಹ 
ಸರದಾರರೇನೂ ಅಲ್ಲ. ಮಕ್ಕಾದ ಸತ್ಕನಿಷೇಧಿಗಳು ಕೂಡಾ ಇಂತಹುದೇ ಅಜ್ಞಾನದಲ್ಲಿ ಸಿಲುಕಿದ್ದರು. ಹ.ಮುಹಮ್ಮದ್‌ರೂ(ಸ) 
ಒಬ್ಬ ಮನುಷ್ಯ. ಸಾಮಾನ್ಯ ಜನರಂತೆ ಪೇಟೆಗಳಲ್ಲಿ ತಿರುಗಾಡುತ್ತಾರೆ. ನಿನ್ನೆ ನಮ್ಮ ನಡುವೆಯೇ ಜನಿಸಿದ್ದ ಈ ವ್ಯಕ್ತಿ 
ಇಂದು ಅಲ್ಲಾಹನು ತನ್ನನ್ನು ಪ್ರವಾದಿಯಾಗಿ ಮಾಡಿರುವನೆಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದರು. 
ಹ.ಮುಹಮ್ಮದ್‌ರವರ(ಸ) ಪ್ರವಾದಿತ್ಯವನ್ನು ಅವರು ಇದೇ ಆಧಾರದಲ್ಲಿ ನಿರಾಕರಿಸುತ್ತಿದ್ದರು. 

18. ಮೂಲದಲ್ಲಿ 'ಅಶಿರ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥವು ತಲೆಯೊಳಗೆ ಅಹಂಕಾರ ತುಂಬಿ 
ಅದರಿಂದಾಗಿ 'ಬಡಾಯಿ ಕೊಚ್ಚುತ್ತಾ ತಿರುಗುವ ಆತ್ಮ ಪ್ರಶಂಸಕ ಎಂಬಾಗಿದೆ. 


ಕಾಂಡ-27 


54, ಅಲ್‌ ಕಮರ್‌ 823 


ಗ USES ہہس و اصطیرظو 1م‎ 3ಡಿ ಹಳು 
ای کی کیا‎ EAE کہ سد ےب‎ ۶ pe pd رپ‎ 2 


pe 


تحت ا کین تجة hE EE Wp‏ 
ತ್‌‏ ےنارت 4[ 67 

UIE IM َو لو‎ ERASE کل من‎ SHANA ER 
ಹೇಳಿದೆವು.) "ಯಾರು ಮಹಾ ಸುಳ್ಳುಗಾರ ಹಾಗೂ ದುರಹಂಕಾರಿಯೆಂದು ನಾಳೆಯೇ ಇವರಿಗೆ ತಿಳಿಯಲಿದೆ. 
ನಾವು ಒಂದು ಒಂಟೆಯನ್ನು ಇವರ ಹಾಲಿಗೆ ಪರೀಕ್ಸೆಯಾಗಿ ಕಳುಹಿಸುತ್ತಿದ್ದೇವೆ. ಇನ್ನು ಇವರ ' ಅಂತಿಮ 
ಪರಿಣಾಮವೇನಾಗುತ್ತದೆಂದು ತುಸು ತಾಳ್ಮೆಯಿಂದ ನೋಡಿರಿ. ನೀರನ್ನು ಇವರ ಮತ್ತು ಒಂಟೆಯ ನಡುವೆ 
ಹಂಚಲಾಗುವುದೆಂದೂ ಪ್ರತಿಯೊಬ್ಬನು ತನ್ನ ಸರದಿಯ ದಿನ ನೀರಿಗೆ ಬರಬೇಕೆಂದೂ ಇವರಿಗೆ ಸೂಚನೆ 
ಕೊಟ್ಟುಬಿಡಿರಿ.” ಕೊನೆಗೆ ಅವರು ತಮ್ಮ ವೃಕ್ತಿಯನ್ನು ಕೂಗಿ ಕರೆದರು. ಅವನು ಈ ಕಾರ್ಯದ ಹೊಣೆ ಹೊತ್ತನು 
ಮತ್ತು ಒಂಟೆಯನ್ನು ಕೊಂದು ಹಾಕಿದನು. ಅನಂತರ ನೋಡಿರಿ, ಹೇಗಿತ್ತು ನನ್ನ ಶಿಕ್ಸೆ ಮತ್ತು ಹೇಗಿದ್ದುವು 
ನನ್ನ ಎಚ್ಚರಿಕೆಗಳು? ನಾವು ಅವರ ಮೇಲೆ ಒಂದೇ ಘನ ಸ್ಫೋಟವನ್ನು ಕಳುಹಿಸಿದೆವು ಮತ್ತು ಅವರು 1 
ಹಟ್ಟಿಯವರು ತುಳಿದ ಕಸದಂತೆ ಹೊಟ್ಟಾಗಿ ಬಿಟ್ಟರು. ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ 
ಸಾಧನವಾಗಿ ಮಾಡಿರುವೆವು. ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 


19. ಇದು "ನಾವು ಒಂಟೆಯನ್ನು ಇವರ ಪಾಲಿಗೆ ಫಿತ್ನವನ್ನಾಗಿ ಮಾಡಿ' ಕಳುಹಿಸುತ್ತಿದ್ದೇವೆ" ಎಂಬ ಮಾತಿನ 
ವಿವರಣೆ. ಆ وب‎ ಏನಾಗಿತ್ತೆಂದರೆ- ಹಠಾತ್ತನೆ ಒಂದು ಒಂಟೆಯನ್ನು ತಂದು ಅವರ ಮುಂದೆ ನಿಲ್ಲಿಸಲಾಯಿತು. ಒಂದು 
ದಿನ ಈ ಒಂಟೆ ಮಾತ್ರ ನೀರು ಕುಡಿಯಬೇಕು ಮರುದಿನ ನೀವೆಲ್ಲರೂ ನಿಮಗಾಗಿಯೂ ನಿಮ್ಮ ಜಾನುವಾರುಗಳಿಗಾಗಿಯೂ 
ನೀರು ಪಡೆದುಕೊಳ್ಳಬಹುದು. ಅದರ ಸರದಿಯ ದಿನ ಯಾವುದೇ ಬಾವಿ ಅಥವಾ ಚಿಲುಮೆಯ ಬಳಿ ನೀರು ಪಡೆಯಲು 
ನಿಮ್ಮ ಪೈಕಿ ಯಾರೂ ಸ್ವತಃ ಬರಬಾರದು ಮತ್ತು ನಿಮ್ಮ ಪ್ರಾಣಿಗಳನ್ನೂ ನೀರು ಕುಡಿಸಲಿಕ್ಕಾಗಿ ತರಬಾರದು ಎಂದು 
ಅವರಿಗೆ ಎಚ್ಚರಿಕೆ ನೀಡಲಾಯಿತು. ಯಾವುದೇ ಸೇನಾ ಬಲವಾಗಲಿ, ಬೊಡ್ಡ ಜನ ಬೆಂಬಲವಾಗಲಿ ಇಲ್ಲದಂತಹ ವ್ಯಕ್ತಿ | 
ಎಂದು ಅವರು ಯಾರ ಕುರಿತು ಹೇಳುತ್ತಿದ್ದರೋ ಅದೇ ವ್ಯಕ್ತಿಯ ಕಡೆಯಿಂದ ಈ ಪಂಜಾಹ್ಟಾನವನ್ನು ನೀಡಲಾಗಿತ್ತು. 

20. ಆ ಒಂಟೆಯು ಬಹುಕಾಲ ಅವರ ನಾಡಿನಲ್ಲಿ ಮೆರೆಯುತ್ತಿತ್ತು ಎಂಬುದು ಈ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. 
ಯಾರಿಗೂ ಅದರ ಸರದಿಯ ದಿನ ನೀರಿನ ಬಳಿಗೆ ಬರಲು ದೈರ್ಯ ಬರುತ್ತಿರಲಿಲ್ಲ. ಕೊನೆಗೆ ಅವರು ತಮ್ಮ ಜನಾಂಗದ 
ಒಬ್ಬ ತೆಲೆಹಿಡುಕ ಸರದಾರನನ್ನು ಕರೆದು, ನೀನು ಮಹಾಧೀರ ಮತ್ತು ಸಾಹಸಿಯಲ್ಲವೇ? ಮಾತು ಮಾತಿಗೆ ಕೈಯೆತ್ತುವೆಯಲ್ಲ? 
ಸ್ವಲ್ಪ ಧೈರ್ಯ ತಾಳಿ ಆ ಒಂಟೆಯನ್ನು ಮುಗಿಸಿ ಬಿಡು ನೋಡೋಣ ಎಂದರು. ಅವರ ಈ ಪ್ರಚೋದನೆಗೆ ಮರುಳಾಗಿ 
ಅವನು ಈ ಸಾಹಸ ಕಾರ್ಯಕ್ಕಿಳಿದನು ಮತ್ತು ಆ ಒಂಟೆಯನ್ನು ಕೊಂದು ಬಿಟ್ಟನು. ಇದರ ಸ್ಪಷ್ಟ ಅರ್ಥವೇನೆಂದರೆ 
ಅವರಿಗೆ ಈ ಒಂಟೆಯ ಬಗ್ಗೆ ಸಾಕಷ್ಟು ಭೀತಿ ಇತ್ತು. ಅದರ ಹಿಂದೆ ಯಾವುದೋ ಒಂದು ಅಸಾಧಾರಣ ಶಕ್ತಿ ಇದೆ |. 
ಎಂಬ ಪ್ರಜ್ಞೆ ಅವರಿಗಿತ್ತು. ಅದರ ಮೇಲೆ ಕೈ ಮಾಡಲು ಅವರು ಹೆದರುತ್ತಿದ್ದರು. ಆದ್ದರಿಂದಲೇ, ಆ ಒಂಟೆಯನ್ನು 
ಅವರ ಮುಂದಿಟ್ಟಿದ್ದ ಪ್ರವಾದಿಯ ಬಳಿ ಅವರು ಹೆದರಬೇಕಾದಂತಹ ಸೈನ್ಯವೇನೂ ಇರಲಿಲ್ಲವಾದರೂ ಅವರ ಮಟ್ಟಿಗೆ ಆ 
ಒಂಟೆಯನ್ನು ಕೊಲ್ಲುವ ಕೆಲಸವು ಒಂದು ಮಹಾ ಸಾಹಸದ ಕೆಲಸವೇ ಆಗಿತ್ತು. (ಇನ್ನೂ ಹೆಚ್ಚಿನ ವಿವರಗಳಿಗೆ ಸೂರಃ 
“ಅಲ್‌ ಅಲ್‌ರಾಫ್‌: 58 ಮತ್ತು ಅಶ್ಕುಅರಾ: 104-105ನೆಯ ಟಿಪ್ಪಣಿಗಳನ್ನು ನೋಡಿರಿ). 

21. ಜಾನುವಾರುಗಳನ್ನು ಸಾಕುವವರು ತಮ್ಮ ಪ್ರಾಣಿಗಳನ್ನು ಕಾಪಾಡಲಿಕ್ಕಾಗಿ ಕಟ್ಟಿಗೆಯ ಬೇಲಿಯನ್ನು ನಿರ್ಮಿಸುತ್ತಾರೆ. 
ಈ ಬೇಲಿಯ ಕಟ್ಟಿಗೆಗಳು ಕ್ರಮೇಣ ಒಣಗಿ ಉದುರಿ ಬೀಳ ತೊಡಗುತ್ತವೆ ಮತ್ತು ಕ್ರಮೇಣ ಪ್ರಾಣಿಗಳ -ಚಲನೆಯಿಂದ: 
ಅವು ಕಸದಂತಾಗಿ ಬಿಡುತ್ತವೆ. ಸಮೂದರ, ತುಳಿಯಲ್ಬಟ್ಟ ಶಿಥಿಲ ಶವಗಳನ್ನು ಇಂತಹ ಕಸಕ್ಕೆ ಹೋಲಿಸಲಾಗಿದೆ. 


ಕಾಂಡ-27 


824 ಕುರ್‌ಆನ್‌ ವ್ಯಾಖ್ಯಾನ 


ತ ES OSCE 
3 eG EK دیفم‎ WAKES GE 
2 رپ‎ RAE ಯೆ عَدَاِی‎ ಹ EE RAE us 5 es 


ಪಿ 


۶ 933, ہے ٦رسر وو چک تا‎ A EEE Kd 


ie 3303‏ و تذارو لین AES‏ 5 
ہہ سس ان wip gd SE‏ جا 


- ಲೂತರ ಜನಾಂಗವು ಎಚ್ಚರಿಕೆಗಳನ್ನು ತಿರಸ್ಕರಿಸಿತು- ಮತ್ತು ನಾವು ಅವರ ಮೇಲೆ ಕಲ್ಲಿನ 
ಮಳೆಗರೆಯುವಂತಹ ಬಿರುಗಾಳಿಯನ್ನು ಕಳುಹಿಸಿದೆವು. ಲೂತರ ಮನೆಯವರು ಮಾತ್ರ ಅದರಿಂದ 
ರಕ್ಸಿತರಾದರು. ನಾವು ಅವರನ್ನು ನಮ್ಮ ಅನುಗ್ರಹದಿಂದ ರಾತ್ರೆಯ ಅಂಶಿಮ ಜಾವದಲ್ಲಿ ಪಾರುಗೊಳಿಸಿದೆವು- 
ಕೃತಜ್ಞನಾಗಿರುವಾತನಿಗೆ ನಾವು ಈ ರೀತಿ ಪ್ರತಿಫಲ ನೀಡುತ್ತೇವೆ. ಲೂತರು ತಮ್ಮ ಜನಾಂಗದವರಿಗೆ 
ನಮ್ಮ ಹಿಡಿತದ ಕುರಿತು ಎಚ್ಚರಿಕೆ ನೀಡಿದ್ದರು. ಆದರೆ ಅವರು ಎಲ್ಲ ಎಚ್ಚರಿಕೆಗಳ ಬಗ್ಗೆ ಸಂಶಯ 
| ತಾಳಿ ಮಾತುಗಳಲ್ಲೇ ಹಾರಿಸಿ ಬಿಡುತ್ತಿದ್ದರು. ಮಾತ್ರವಲ್ಲದೆ ಅವರು ಅವರನ್ನು (ಲೂತರನ್ನು) ತಮ್ಮ 
ಅತಿಥಿಗಳನ್ನು ರಕ್ಲಿಸದಂತೆ ತಡೆಯಲು ಪ್ರಯತ್ನಿಸಿದರು. ಕೊನೆಗೆ ಇನ್ನು ನಮ್ಮ ಯಾತನೆಯ ಮತ್ತು 
ಎಚ್ಚರಿಕೆಗಳ ಸವಿಯನ್ನು ಉಣ್ಣಿರೆಂದು ನಾವು ಅವರ ಕಣ್ಣುಗಳನ್ನು ಕುರುಜಾಗಿಸಿ ಬಿಟ್ಟೆವು ಪ್ರಾತಃ 
ಕಾಲದಲ್ಲೇ ಒಂದು ಸ್ಥಿರ ಯಾತನೆಯು ಅವರನ್ನು ಆವರಿಸಿತು. ಇನ್ನು ನನ್ನ ಯಾತನೆಯ ಮತ್ತು ನನ್ನ 
ಎಚ್ಚರಿಕೆಗಳ ರುಚಿಯನ್ನು ಸವಿಯಿರಿ. ನಾವು ಈ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭ ಸಾಧನವಾಗಿ 
ಮಾಡಿರುವೆವು, ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? 


22. ಈ ಕಥೆಯ ವಿವರಗಳು ಸೂರಃ ಹೂದ್‌(77ರಂದ 83ರ ವರೆಗಿನ ಸೂಕ ಕ್ಷಗಳು) ಮತ್ತು ಸೂರಃ 
ಹಿಜ್‌ (61ರಿಂದ 74ರ ವರೆಗಿನ ಸೂಕ್ತಗಳು)ನಲ್ಲಿ ಬಂದಿವೆ. ಇದರ ಸಾರಾಂಶವೇನೆಂದರೆ, ಅಲ್ಲಾಹನು ಆ ಜನಾಂಗದ 
ಮೇಲೆ ಯಾತನೆಯನ್ನು ಎರಗಿಸುವ ನಿರ್ಧಾರ ಮಾಡಿ ಕೆಲವು ದೇವಚರರನ್ನು ಸುಂದರ ಬಾಲಕರ ರೂಪದಲ್ಲಿ 
ಹ.ಲೂತ್‌ರ(ಅ) ಮನೆಗೆ ಅತಿಥಿಗಳಂತೆ ಕಳುಹಿಸಿದನು. ಅವರ ಜನಾಂಗದವರು ಅವರ ಮನೆಗೆ ಇಂತಹ ಸುಂದರ ಬಾಲಕರು 
ಬಂದಿದ್ದಾರೆಂದು ತಿಳಿದು ಅಲ್ಲಿಗೆ ಹೋಗಿ, ಆ ಅತಿಥಿಗಳನ್ನು ದುಷ್ಕಾರ್ಯವೆಸಗಲಿಕ್ಕಾಗಿ ತಮ್ಮ ವಶಕ್ಕೆ ಕೊಡಬೇಕೆಂದು 
ಆಗ್ರಹಿಸಿದರು. ಹ.ಲೂತ್‌(ಅ) ಇಂತಹ ಅಶ್ಲೀಲ ಕಾರ್ಯವನ್ನು ತೊರೆಯಬೇಕೆಂದು ಅವರನ್ನು ನಾನಾ ರೀತಿಯಲ್ಲಿ 
ವಿನಂತಿಸಿಕೊಂಡರು. ಆದರೆ ಅವರು ಕೇಳದೆ ಮನೆಯೊಳಗೆ ನುಗ್ಗಿ ಅತಿಥಿಗಳನ್ನು ಬಲತ್ಕಾ ರದಿಂದ ಎಳೆದೊಯ್ಮಲು 
ಪ್ರಯತ್ನಿಸಿದರು. ಈ ಕೊನೆಯ: ಹಂತದಲ್ಲಿ, ಹಠಾತ್ತನೆ ಅವರ ಕಣ್ಣುಗಳು ಕುರುಡಾಗಿ ಬಿಟ್ಟವು. ತರುವಾಯ ಡೇವಚರರು 
ಹ. ಲೂತ್‌ರೊಡನೆ(ಅ), ನೀವೂ ನಿಮ್ಮ ಮನೆಯವರೂ ಬೆಳಗಾಗುವುದಕ್ಕ ಮುಂಚೆ ಈ ನಾಡನ್ನು ಬಿಟ್ಟು ಹೊರಗೆ 
ಹೋಗಿಬಿಡಬೇಕು ಎಂದರು. ಅವರು ಹೊರಗೆ ಹೋದೊಡನೆ ಈ ಜನಾಂಗದ ಮೇಲೆ ಒಂದು ಭೀಕರ ಯಸತನೆ ಎರಗಿ 
ಬಿಟ್ಟಿತು. ಬೈಬಲಿನಲ್ಲೂ ಈ ಘಟನೆ ಇದೇ ರೀತಿಯಲ್ಲಿ ಇದೆ. "ಆಗ ಅವರು ಆ ಪುರುಷ ಅರ್ಥಾತ್‌- ಹ.ಲೂಕ್‌ರ(ಅ) 
ಮೇರೆ ಮುಗಿ ಬಿದ್ದರು ಮತ್ತು ಕದವನ್ನು ಮುರಿದು ಹಾಕಲಿಕ್ಕಾಗಿ ಹತ್ತಿರ ಬಂದರು. ಆದರೆ ಆ ಪುರುಷರು (ಅರ್ಥಾತ್‌ 
ದೇವಚರರು) ಕೈ 'ಚಾಚಿ ಹ.ಲೂತ್‌ರನ್ನು(ಅ) ತಮ್ಮ ಬಳಿ ಮನೆಯೊಳಕ್ಕೆ ಎಳೆದುಕೊಂಡರು ಮತ್ತು ಬಾಗಿಲನ್ನು ಮುಚ್ಚಿ 
ಬಿಟ್ಟರು. ಮನೆಯ ಬಾಗಿಲ ಬಳಿ ಇದ್ದ ಪುರುಷರನ್ನು ಹಿರಿಯ- ಕಿರಿಯರೆನ್ನದೆ ಕುರುಡರಾಗಿ ಮಾಡಿದರು. ಅದರಿಂದಾಗಿ 
ಅವರು ಬಾಗಿಲನ್ನು ಹುಡುಕಿ, ಹುಡುಕಿ ದಣಿದು ಹೋದರು.” (ಆದಿಕಾಂಡ 19:9-11) 


5008-7 


54. ಅಲ್‌ ಕಮರ್‌ 825 


کہ یی هھے کر مںں 21 
ات yy‏ مُتَسَِي J SRE Se‏ 
جو a‏ دو CAS TH‏ سور ے۔ے وسلٹلیے و رظ 
OJ‏ تحن ڈیم ALM CRS AAS WEL‏ 
CTSA mtg‏ > ہے ! 
التًاعے ಸಿಡಿ RA YETTA Alyy‏ 
جو وو سقعہ ج وہ٣ ١‏ روم ಜಗ ಭಿ‏ یی ےئ کے 
A BEL ESSE PNG IEG‏ شی 

(41-42) ಫಿರ್‌ಔನನ ಮನೆತನದ ಬಳಿಗೂ ಎಚ್ಚರಿಕೆಗಳು ಬಂದಿದ್ದುವು, ಆದರೆ ಅವರು ನಮ್ಮ ಎಲ್ಲ 
ನಿದರ್ಶನಗಳನ್ನು ತಿರಸ್ಕರಿಸಿ ಬಿಟ್ಟರು. ಕೊನೆಗೆ ನಾವು ಅವರನ್ನು ಹಿಡಿದೆವು- ಪ್ರಚಂಡ ಸಾಮರ್ಥ್ಯವುಳ್ಳವ 
ನೊಬ್ಬನು ಹಿಡಿಯುವಂತೆ. 

(43-48) ನಿಮ್ಮ ಸತ್ಕನಿಷೇಧಿಗಳು ಅವರಿಗಿಂತ ಉತ್ತಮರೇ?* ಅಥವಾ ದಿವ್ಯಗ್ರಂಥಗಳಲ್ಲಿ ನಿಮಗಾಗಿ | 
ಕ್ಷಮೆ ಲಿಖಿತವಾಗಿದೆಯೇ? ಅಥವಾ ಇವರು, ನಾವು ಒಂದು ಪ್ರಬಲ ಪಂಗಡವಾಗಿದ್ದು ನಮ್ಮನ್ನು ರಕ್ಲಿಸಿ | 
ಕೊಳ್ಳಬಲ್ಲೆವೆಂದು ಹೇಳುತ್ತಿರುವರೇ? ಸದ್ಯದಲ್ಲೇ ಈ ಪಂಗಡವು ಸೋತು ಹೋಗುವುದು ಮತ್ತು 
ಇವರೆಲ್ಲರೂ ಬೆನ್ನು ತಿರುಗಿಸಿ ಓಡಿ ಹೋಗುವರು. ನಿಜವಾಗಿ ಇವರ ವಿಚಾರಣೆಗೆಂದು ವಾಗ್ದಾನ 


ಮಾಡಲಾಗಿರುವ ನೈಜ ಸಮಯವು ಪುನರುತ್ಥಾನ ದಿನವಾಗಿದೆ. ಅದು ಭಾರೀ ವಿಪತ್ತಿನ ಮತ್ತು ಅತ್ಯಂತ 
ಕಹಿಯಾದ ಘಳಿಗೆಯಾಗಿದೆ. ಈ ಅಪರಾಧಿಗಳು ವಾಸ್ತವದಲ್ಲಿ ಅಪಗ್ರಹಿಕೆಗೆ ಒಳಗಾಗಿದ್ದಾರೆ ಮತ್ತು ಇವರ 


ಬುದ್ಧಿ ಕೆಟ್ಟಿದೆ ಇವರು ಅಧೋಮುಖಿಗಳಾಗಿ ನರಕಾಗ್ನಿಯಲ್ಲಿ ಎಳೆಯಲ್ಪಡುವ ದಿನ ಅವರೊಡನೆ- 
"ಪಗ ನರಕದ ಜ್ವಾಲೆಯ ರುಚಿಯನ್ನು ಸವಿಯಿರಿ" ಎನ್ನಲಾಗುವುದು. 


23. ಕುರೈಶರನ್ನು ಅಭಿಸಂಬೋಧಿಸಲಾಗಿದೆ. ತಾತ್ಸರ್ಯವೇನೆಂದರೆ ಯಾವ ಸತ್ಕನಿಷೇಧ, ನಿರಾಕರಣೆ, ಧಿಕ್ಕಾರ ಮತ್ತು 
ಹಟಮಾರಿತನದ ನೀತಿಗಾಗಿ ಇತರ ಜನಾಂಗಗಳನ್ನು ಶಿಕ್ಲಿಸಲಾಗಿತ್ತೋ ಅದೇ ಅಪರಾಧಗಳನ್ನು ನೀವು ಮಾಡಿದಾಗ ನಿಮ್ಮನ್ನು 
ಶಿಕ್ಷಿಸದೆ ಬಿಡಲು ನಿಮ್ಮಲ್ಲಿ ಅಂತಹ ವಿಶೇಷತೆಯೇನಿದೆ? 

24. ತಾವು ಮಹಾ ಬಲಶಾಲಿಗಳೆಂದು ಅಹಂಕಾರಪಡುತ್ತಿದ್ದ ಕುರೈಶರ ಸಮೂಹವು ಸದ್ಯದಲ್ಲೇ ಮುಸ್ಲಿಮರ ಕೈಯಲ್ಲಿ 
ಸೋಲುಣ್ಣಲಿದೆ ಎಂಬ ಈ ಸುಸ್ಪಷ್ಟ ಭವಿಷ್ಯವಾಣಿಯನ್ನು ಹಿಜ್ರತ್‌ಗಿಂತ ಐದು ವರ್ಷ ಮುಂಚೆಯೇ ನೀಡಲಾಗಿದೆ. ಆಗಿನ 
ಪರಿಸ್ಥಿತಿಯಲ್ಲಿ, ಇಂತಹ ಕ್ರಾಂತಿಯೊಂದು ನಿಕಟ ಭವಿಷ್ಯದಲ್ಲಿ ಉಂಟಾದೀತು ಎಂದು ಊಹಿಸಲಿಕ್ಕೂ ಯಾರಿಗೂ ಸಾಧ್ಯ ವಿರಲಿಲ್ಲ. 
ಮುಸ್ಲಿಮರು ಅಂದು ಅದೆಷ್ಟು ಅಸಹಾಯಕರಾಗಿದ್ದರೆಂದರೆ, ಅವರಲ್ಲಿ ಒಂದು ಕೂಟವು ದೇಶವನ್ನು ಬಿಟ್ಟು ಇತಿಯೋಪಿಯಾಕ್ಕೆ 
ವಲಸೆ ಹೋಗಿ ಅಲ್ಲಿ کراپ‎ ಪಡೆದಿತ್ತು. ಉಳಿದ ಸತ್ಯವಿಶ್ವಾಸಿಗಳು ಅಬೀ ತಾಲಿಬ್‌ ಕಣಿವೆಯಲ್ಲಿ ಬಂಧಿತರಾಗಿದ್ದ: ರು. ಕುರೈಶರ 
ಬಹಿಷ್ಕಾರದಿಂದ ಅವರು ಹೊಟ್ಟೆಗಿಲ್ಲದೆ ಉಪವಾಸ, ಬೀಳುವಂತಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಏಳು ವರ್ಷಗಳೊಳಗೆ 
ಇಡೀ ಚಿತ್ರವೇ ಬದಲಾಗಿ ಬಿಡುವುದೆಂದು ಊಹಿಸಲು ಯಾರಿಗೆ ತಾನೇ ಸಾಧ್ಯ? ಹ.ಇಬ್ಸ್‌ ಅಬ್ಬಾಸ್‌ರ(ರ) ಶಿಷ್ಠ ಹ.ಇಕ್ರಿಮ(ರ) 
ವರದಿ ಮಾಡಿರುವಂತೆ ಹರ್ರುತ್‌ ಉಮರ್‌(ರ) ಹೀಗೆ ಹೇಳು ತ್ತಿದ್ದರು, “ಸೂರಃ ಅಲ್‌ ಕಮರ್‌ನ ಈ ಸೂಕ್ತವು 
ಅವತೀರ್ಣಗೊಂಡಾಗ ಹೀಗೆ ಸೋತು ಹೋಗಲಿರುವ ಪಂಗಡ ಯಾವುದೆಂದು ನಾನು ಆಶ್ಚರ್ಯಗೊಂಡಿದ್ದೆ. ಆದರೆ رد‎ 
ಯುದ್ಧದಲ್ಲಿ ಸತ್ಯನಿಷೇಧಿಗಳು ಸೋತು ಓಡಿ ಹೋಗುತ್ತಿದ್ದುದನ್ನು ಮತ್ತು ಪ್ರವಾದಿವರ್ಯರು(ಸ) ಯುದ್ದ ಕವಚ ಧರಿಸಿಕೊಂಡು 
ಮುನ್ನುಗ್ಗಿ ಧಾಳಿ ಮಾಡುತ್ತಿರುವುದನ್ನು ನೋಡಿದೆ. ಆಗ ಪ್ರವಾದಿ(ಸ) 'ಸಯುಹ್‌ರುಮುಲ್‌ ಜಮ್‌ಉ ವಯುವಲ್ಲೂನದ್ದುಬುರ್‌' 
(ಸದ್ಯದಲ್ಲೇ ಈ ಪಂಗಡ' ಸೋತು ಹೋಗುವುದು ಮತ್ತು ಇವರೆಲ್ಲರೂ ಬೆನ್ನು ತಿರುಗಿಸಿ ಓಡುವರು) ಎಂಬ ಸೂಕ್ತವನ್ನು 


ಕಾಂಡ-27 


826 ಕುರ್‌ಆನ್‌ ವ್ಯಾಖ್ಯಾನ 


2 2 tos J IC SAG AEE 

5 7 7 ಎ ನಿ 20 pos 

TSS REET SON 

اس رو ನದ ಸಕ್‌ ತ್ನ‏ ھے کے > 

B&B ey By مدق‎ EL ಲಲ ಹತ್ತಿಯ 
[PY 


(49-53) ನಾವು ಪ್ರತಿಯೊಂದು ವಸ್ತುವನ್ನು ಒಂದು ವಿಧಿ ನಿಯಮಕ್ಕನುಸಾರ ಸೈಷ್ಟಿಸಿರುವೆವು.* 
ನಮ್ಮ ಆಜ್ಞೆಯು ಕೇವಲ ಒಂದೇ ಆಜ್ಞೆಯಾಗಿರುತ್ತದೆ ಮತ್ತು ರೆಪ್ಪೆ ಬಡಿಯುವುದರೊಳಗೆ ಅದು 
ಕಾರ್ಯಗತವಾಗಿ ಬಿಡುತ್ತದೆ. ನಿಮ್ಮಂತಹ ಅನೇಕರನ್ನು ನಾವು ನಾಶಗೊಳಿಸಿರುತ್ತೇವೆ.” ಹೀಗಿರುತ್ತ 
ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ? ಇವರು ಮಾಡಿರುವುದೆಲ್ಲವೂ ದಾಖಲೆಗಳಲ್ಲಿ 
ಉಲ್ಲೇಖಿತವಿದೆ. ಚಿಕ್ಕದೂ ದೊಡ್ಡದೂ ಪ್ರತಿಯೊಂದು ವಿಷಯವೂ ಲಿಖಿತವಾಗಿ ಇದೆ.* 

(54-55) ಆಜ್ಞೋಲ್ಲಂಘನೆಯಿಂದ ದೂರವಿರುವವರು ಖಂಡಿತವಾಗಿಯೂ ಸ್ವರ್ಗೋದ್ಯಾನಗಳಲ್ಲಿ 
ಮತ್ತು ಕಾಲುವೆಗಳಲ್ಲಿ ಇರುವರು- ಅದು ನೈಜ ಗೌರವದ ಸ್ಥಾನ ಅದು ಅಧಿಕಾರ ಸಂಪನ್ನ ಸಾಮ್ರಾಟನ 
ಬಳಿಯಲ್ಲೇ ಇದೆ. 


ಉಚ್ಚರಿಸುತ್ತಲೇ ಇದ್ದರು. ಅಂದು ಎಚ್ಚರಿಸಲಾಗುತ್ತಿದ್ದ ಸೋಲು ಇದುವೇ ಎಂದು ಆಗ ನನಗೆ ಮನವರಿಕೆಯಾಯಿತು." (ಇಬ್ಸ್‌ 
ಜರೀರ್‌, ಇಬ್ಲ್‌ ಅಬೀ ಹಾತಿಮ್‌) 

25. ಅರ್ಥಾತ್‌- ಜಗತ್ತಿನ ಯಾವ ವಸ್ತುವನ್ನೂ ಬೇಕಾಬಿಟ್ಟಿಯಾಗಿ ಸೃಷ್ಟಿಸಲಾಗಿಲ್ಲ. ಪ್ರತಿಯೊಂದು ವಸ್ತುವಿಗೂ 
ಒಂದು ವಿಧಿ ನಿಯಮವಿದೆ. ಅದರ ಪ್ರಕಾರವೇ ಅದು ನಿಶ್ಚಿತ ಸಮಯದಲ್ಲಿ ಆಗುತ್ತದೆ. ಒಂದು ನಿಶ್ಚಿತ ರೂಪವನ್ನು 
ಧರಿಸುತ್ತದೆ ಒಂದು ನಿಶ್ಚಿತ ಮಟ್ಟದ ವರೆಗೆ ಪ್ರಗತಿ ಹೊಂದುತ್ತದೆ. ಒಂದು ನಿಶ್ಚಿತ ಕಾಲದ ವರೆಗೆ ಉಳಿಯುತ್ತದೆ ಮತ್ತು 
ಒಂದು ನಿಶ್ಚಿತ ಸಮಯದಲ್ಲಿ ಅಳಿಯುತ್ತದೆ. ಈ ಸಾರ್ವಲೌಕಿಕ ನಿಯಮದಂತೆ ಸ್ವತಃ ಈ ಜಗತ್ತಿಗೂ ಒಂದು ವಿಧಿ 
ನಿಯಮವಿದೆ. ಆದರ ಪ್ರಕಾರವೇ ಒಂದು ನಿಶ್ಚಿತ ಕಾಲದ ವರೆಗೆ ಇದು ನಡೆಯುತ್ತಿದೆ. ಒಂದು ನಿಶ್ಚಿತ ಸಮಯದಲ್ಲಿ 
ಇದು ಕೊನೆಗೊಳ್ಳಬೇಕಾಗಿದೆ. ಇದರ ಅಂತ್ಕಕ್ಕಾಗಿ ನಿ್ಚಯಗೊಂಡಿರುವ ಸಮಯಕ್ಕಿಂತ ಒಂದು ಕ್ಷಣ ಮುಂಚೆಯೂ ಇದು 
ಕೊನೆಗೊಳ್ಳಲಾರದು ಮತ್ತು ಅದರ ಒಂದು ಕ್ಷಣ ಅನಂತರವೂ ಇದು ಉಳಿದಿರಲಾರದು. ಇದು ಯಾವಾಗಲೂ ಇತ್ತು 
ಮತ್ತು ಯಾವಾಗಲೂ ಇರಲಿದೆ ಎನ್ನಲು ಇದು ಅನಾದಿಯಾಗಲಿ, ಅನಂತವಾಗಲಿ ಅಲ್ಲ. ನೀವು ಹೇಳಿದ ಮಾತ್ರಕ್ಕೆ 
ಇದನ್ನು ಅಸ್ತವ್ಯಸ್ತಗೊಳಿಸಿ ಬಿಡಲು ಇದು ಯಾವುದಾದರೂ ಮಗುವಿನ ಆಟಿಕೆಯೂ ಅಲ್ಲ. 

26. ಅರ್ಥಾತ್‌- ಪುನರುತ್ನಾನ ದಿನವನ್ನು ತರಲಿಕ್ಕಾಗಿ ನಾವೇನೂ ಬಾರೀ ಸಿದ್ದತೆ ಮಾಡಬೇಕಾಗಿಲ್ಲ. ಅದನ್ನು 
ತರಲು ಹೆಚ್ಚು ಕಾಲವೂ ಬೇಕಾಗಲಾರದು. ನಮ್ಮ ಕಡೆಯಿಂದ ಒಂದು ಅಪ್ಪಣೆ ಹೊರಡುವುದೇ ತಡ, ರೆಪ್ಟೆ ಬಡಿಯುವುದ 
ರೊಳಗೆ ಅದು ಸಂಭವಿಸಿ ಬಿಡುವುದು. 

27. ಅರ್ಥಾತ್‌- ಇದು ಯುಕ್ತಿ ಪೂರ್ಣನೂ ನ್ಯಾಯಶೀಲನೂ ಆಗಿರುವವನ ವಿಶ್ವ ಅಲ್ಲವೆಂದೂ ಇದು ಯಾರೋ ಒಬ್ಬ 
ಕಣ್ಣಿಲ್ಲದ ರಾಜನ ಕರಾಳ ದರ್ಬಾರೆಂದೂ ಇಲ್ಲಿ ಒಬ್ಬ ವ್ಯಕ್ತಿ ತನಗೆ ಮನ ಬಂದಂತೆ ವರ್ತಿಸಿದರೂ ಅವನ ವಿಚಾರಣೆ 
ಮಾಡುವವರಾರೂ ಇಲ್ಲವೆಂದೂ ನೀವು ಭಾವಿಸಿಕೊಂಡಿದ್ದೀರೆಂದಾದರೆ ಸ್ವಲ್ಪ ಕಣ್ಣೆರೆದು ಮಾನವ ಇತಿಹಾಸವನ್ನೊಮ್ಮೆ ನೋಡಿಕೊಳ್ಳಿರಿ. 
ಇಂತಹ ನೀತಿಯನ್ನು ಅನುಸರಿಸಿದ ಜನಾಂಗಗಳು ಪದೇಪದೇ ನಾಶಗೊಳಿಸಲ್ಪಟ್ಟಿವೆ ಎಂಬುದು ನಿಮಗೆ ಶಿಳಿಯುವುದು; 

28. ಅರ್ಥಾತ್‌- ಇವರು, ತಾವು ಮಾಡಿದ್ದೆಲ್ಲವೂ ಎಲ್ಲೋ ಮಾಯವಾಗಿ ಬಿಟ್ಟಿತೆಂಬ ತಪ್ಪುಧಾರಣೆಯಲ್ಲಿರುವುದೂ 
ಬೇಡ. ಹಾಗೇನೂ ಆಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಂದು ಪಂಗಡದ ಮತ್ತು ಪ್ರತಿಯೊಂದು ಜನಾಂಗದೆ ಸಂಪೂರ್ಣ 
ದಾಖಲೆ ಸುರಕ್ಸಿತವಾಗಿದೆ. ಅದು ಸೂಕ್ತ ಸಮಯದಲ್ಲಿ ಮುಂದೆ ಬರಲಿದೆ. 


ಕಾಂಡ-27 


55, ಆರ್ರಹ್ಮಾನ್‌ 827 


55. ಅರ್ರಹ್ಮಾನ್‌ 


ಪರಿಚಯ 


ಹೆಸರು 

ಈ ಅಧ್ಯಾಯದ ಪ್ರಥಮ ಪದವನ್ನೇ ಇದರ ಹೆಸರೆಂದು ನಿಶ್ಚಯಿಸಿಕೊಳ್ಳಲಾಗಿದೆ. ಅಂದರೆ, ಅರ್ರಹ್ಮಾನ್‌ ಎಂಬ 
ಪದದೊಂದಿಗೆ ಪ್ರಾರಂಭವಾಗುವ ಅಧ್ಯಾಯ. ಆದರೂ ಈ ಹೆಸರಿಗೆ ಈ ಅಧ್ಯಾಯದ ವಿಷಯದೊಂದಿಗೆ ಗಾಢವಾದ 
ಸಂಬಂಧವಿದೆ. ಇದರಲ್ಲಿ ಆದಿಯಿಂದ ಅಂತ್ಮ್ಕದ ವರೆಗೂ ಅಲ್ಲಾಹನ ಗುಣವಿಶೇಷತೆಯಾಗಿರುವ ಕರುಣೆಯ ದೃಷ್ಟಾಂತ 
ಗಳನ್ನು ಹಾಗೂ ಫಲಗಳನ್ನು ಪ್ರಸ್ತಾಪಿಸಲಾಗಿದೆ. 
ಅವತೀರ್ಣ ಕಾಲ 

ವ್ಯಾಖ್ಯಾನಕಾರ ವಿದ್ಧಾಂಸರು ಸಾಮಾನ್ಯವಾಗಿ ಈ ಅಧ್ಯಾಯವನ್ನು ಮಕ್ಕಾದಲ್ಲಿ ಅವತೀರ್ಣಗೊಂಡದ್ದೆನ್ನುತ್ತಾರೆ. 
ಕೆಲವು ವರದಿಗಳಲ್ಲಿ ಹ.ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಇಕ್ರಿಮ ಮತ್ತು ಕತಾದರ(ರ) ಹೇಳಿಕೆಗಳನ್ನುಲ್ಲೇಖಿಸಿ, ಇದು 
ಮದೀನಾದಲ್ಲಿ ಅವತೀರ್ಣವಾಯಿತೆಂದು ಹೇಳಲಾಗಿದೆ. ಆದರೆ, ಮೊದಲನೆಯದಾಗಿ- ಕೆಲವು ವರದಿಗಳಲ್ಲಿ ಈ ಮಹನೀಯ 
ರಿಂದಲೇ ಇದಕ್ಕೆ ವಿರುದ್ಧವಾದ ಹೇಳಿಕಯೂ ಉಲ್ಲೇಖಿತವಾಗಿದೆ. ಎರಡನೆಯದಾಗಿ, ಇದರ ವಿಷಯವು ಮದೀನಾದ 
ಅಧ್ಯಾಯಗಳಿಗಿಂತ ಹೆಚ್ಚಾಗಿ ಮಕ್ಕಾದ ಅಧ್ಯಾಯಗಳನ್ನೇ ಹೋಲುತ್ತದೆ. ಅಲ್ಲದೆ ಇದರಲ್ಲಿ ರುವ ವಿಷಯಗಳ ದೃಷ್ಟಿಯಿಂದಲೂ 
ಇದು, ಮಕ್ಕಾ ಜೀವನದ ಆರಂಭದ ಘಟ್ಟದಲ್ಲಿ ಅವತೀರ್ಣವಾಗಿರುವಂತೆ ತೋರುತ್ತದೆ. ಸಾಲದ್ದಕ್ಕೆ ಇದು ಹಿಜ್ರತ್‌ಗಿಂತ 
ಅನೇಕ ವರ್ಷ ಮುಂಚೆ ಮಕ್ಕಾದಲ್ಲಿ ಅವತೀರ್ಣವಾಗಿತ್ತು ಎಂಬುದಕ್ಕೆ ಅನೇಕ ನಂಬಲರ್ಹ ವರದಿಗಳು ಸಾಕ್ಟಿಯಾಗಿವೆ. 
ಚರ್ಚಾ ವಿಷಯಗಳು 

ಮಾನವರೊಂದಿಗೆ ಭೂಮಿಯಲ್ಲಿ ಕರ್ಮಸ್ಸಾತಂತ್ರ್ಯ್ಯ ಹೊಂದಿದ ಇನ್ನೊಂದು ಸೃಷ್ಟಿಯಾಗಿರುವ ಜಿನ್ನ್‌ಗಳನ್ನೂ 
ನೇರವಾಗಿ ಅಭಿಸಂಬೋಧಿಸಿರುವುದು, ಪವಿತ್ರ ಕುರ್‌ಆನಿನ ಈ ಒಂದು ಅಧ್ಯಾಯದಲ್ಲಿ ಮಾತ್ರ. ಮಾನವರಂತೆಯೇ 
ಜಿನ್ನ್‌ಗಳೂ تی موہ‎ ಹೊಂದಿದ ಹಾಗೂ ಕರ್ಮಗಳ ವಿಚಾರಣೆಗೊಳಗಾಗುವಂತಹ ಸೃಷ್ಟಿಯೆಂದೂ ಅವರಲ್ಲೂ 
ಮಾನವರಂತೆ ಸತ್ಯನಿಷೇಧಿಗಳು, ಸತ್ಯವಿಶ್ವಾಸಿಗಳು, ವಿಧೇಯರು, ಅವಿದೇಯರು ಕಂಡು ಬರುತ್ತಾರೆ ದೂ ಅವರಲ್ಲೂ 
ಪ್ರವಾದಿಗಳ ಮೇಲೆ ಹಾಗೂ ದೇವಗ್ರಂಥಗಳ ಮೇಲೆ ವಿಶ್ವಾಸವಿರಿಸಿದವರು ಇದ್ದಾರೆಂದೂ ಕುರ್‌ಆನಿನ ಹಲವಾರು ಕಡೆಗಳಲ್ಲಿ 
ಸ್ಪಷ್ಟೀಕರಣವಿದೆ. ಆದರೂ ಈ ಅಧ್ಯಾಯವು ಪ್ರವಾದಿವರ್ಯರ(ಸ) ಹಾಗೂ ಪವಿತ್ರ ಕುರ್‌ಆನಿನ ಸಂದೇಶವು ಮಾನವ 
ಹಾಗೂ ಜಿನ್ನ್‌ ಎಂಬ ಎರಡೂ ವರ್ಗಗಳಿಗಾಗಿದ್ದು, ಪ್ರವಾದಿವರ್ಯರ(ಸು) ಸಂದೇಶವಾಹಕತ್ವವು ಕೇವಲ ಮಾನವರಿಗೆ 
ಸೀಮಿತವಲ್ಲ ವೆಂಬುದನ್ನು ಖಚಿತವಾಗಿ ತಿಳಿಸುತ್ತದೆ. 

ಅಧಾಯದ ಆರಂಭದಲ್ಲಿ, ಅಭಿಸಂಬೋಧನೆಯು ಮಾನವರ ಕಡೆಗೇ ಇದೆ. ಏಕೆಂದರೆ ಭೂಮಿಯ ಖಿಲಾಫತ್‌ 
(ಪ್ರತಿನಿಧಿತ್ಸ) ಅವರಿಗೆ ಮಾತ್ರ ಸಿಕ್ಕಿದೆ. ದೇವಸಂದೇಶವಾಹಕರೂ ಮಾನವ ವರ್ಗದಲ್ಲೇ ಬಂದಿದ್ದಾರೆ. ದೇವ ಗ್ರಂಥಗಳೂ 
ಮಾನವ ಭಾಷೆಗಳಲ್ಲೇ ಅವತೀರ್ಣಗೊಂಡಿವೆ. ಆದರೆ ಮುಂದೆ 13ನೆಯ ಸೂಕ್ತದಿಂದ ಜಿನ್ನ್‌ಗಳನ್ನೂ ಮಾನವರನ್ನೂ ಏಕ 
ಪ್ರಕಾರವಾಗಿ ಅಭಿಸಂಬೋದಧಿಸಲಾಗಿದೆ ಮತ್ತು ಒಂದೇ ಸಂದೇಶವನ್ನು ಎರಡು ವರ್ಗಗಳಿಗೂ ನೀಡಲಾಗಿದೆ. 

ಈ ಅಧ್ಯಾಯದ ವಿಷಯಗಳನ್ನು ಚಿಕ್ಕಚಿಕ್ಕ ನುಡಿಗಳಲ್ಲಿ ಒಂದು ವಿಶಿಷ್ಟ ಕ್ರಮಕ್ಕನುಸಾರವಾಗಿ ಮುಂದಿಡಲಾಗಿದೆ: 

1ರಿಂದ 4ನೆಯ ಸೂಕ್ತದ ವರೆಗ" ಈ ಕುರ್‌ಆನಿನ ಬೋಧನೆಯು ಅಲ್ಲಾಹನ ಕಡೆಯಿಂದಾಗಿರುತ್ತದೆ. ಈ 
ಬೋಧನೆಯ ಮೂಲಕ ಮಾನವ ವರ್ಗಕ್ಕೆ ಮಾರ್ಗದರ್ಶನ ಮಾಡಬೇಕಾದುದು ಅವನ ಕೃಷೆಯ ಬೇಡಿಕೆಯಾಗಿದೆ- ಎಂಬ 
ವಿಷಯ ಗಳನ್ನು ತಿಳಿಸಲಾಗಿದೆ. 

5 ಮತ್ತು' 6ನೆಯ ಸೂಕ್ತಗಳಲ್ಲಿ- ವಿಶ್ವದ ಸಕಲ ವ್ಯವಸ್ಥೆ ಅಲ್ಲಾಹನ ಪರಮಾಧಿಕಾರದಲ್ಲೇ ನಡೆಯುತ್ತದೆ. 
ಭೂಮಿ ಆಕಾಶಗಳ ಪ್ರತಿಯೊಂದು ವಸ್ತುವೂ ಅವನ ಆಜ್ಞಾಧೀನವಾಗಿದೆ ಎಂದು ಹೇಳಲಾಗಿದೆ. 


828 ಕುರ್‌ಆನ್‌ ವ್ಯಾಖ್ಯಾನ 


7ರಿಂದ 9ನೆಯ ಸೂಕ್ತದ ವರೆಗೆ ಇನ್ನೊಂದು ಮುಖ್ಯ ವಾಸ್ತವಿಕತೆಯನ್ನು ವಿವರಿಸಲಾಗಿದೆ, ಅದೇನೆಂದರೆ ಅಲ್ಲಾಹನು 
ವಿಶ್ವದ ಸಂಪೂರ್ಣ ವ್ಯವಸ್ಥೆ. ಯನ್ನು ಸರಿಯಾಗಿ, ಸಂತುಲಿತವಾಗಿ ನ್ಯಾಯಪೂರ್ಣವಾಗಿ ಸೃಷ್ಟಿಸಿರುತ್ತಾನೆ. ಆದ್ದ ರಿಂದ ಇದರಲ್ಲಿ 
ವಾಸಿಸುವವರು ತಮ್ಮ ಅಧಿಕಾರಗಳ ವ್ಯಾಪ್ತಿಯೊಳಗೂ ನ್ಯಾಯವನ್ನು ಪಾಲಿಸಬೇಕು ಮತ್ತು ಸಮತೋಲನ ಕೆಡಿಸಬಾರದು 
ಎಂಬುದು ಈ ವ್ಯವಸ್ಥೆಯ ಸ್ವಾಭಾವಿಕ ಬೇಡಿಕೆಯಾಗಿದೆ. 

10ರಿಂದ 25ನೆಯ ಸೂಕ್ತದ ವರೆಗೆ. ಅಲ್ಲಾಹನ ಮಹಿಮೆಯ ಅದ್ಭುತ ಚಮತ್ಕಾರಗಳನ್ನು ವಿವರಿಸುವುದರ ಜೊತೆಗೇ 
ಮಾನವರು ಮತ್ತು ಜಿನ್ನ್‌ಗಳು ಪ್ರಯೋಜನ ಪಡೆಯುತ್ತಿರುವಂತಹ, ಅಲ್ಲಾಹನ ಅನುಗ್ರಹಗಳ ಕಡೆಗೂ ಗಮನ ಸೆಳೆಯ 
ಲಾಗಿದೆ. 

26ರಿಂದ 30ನೆಯ ಸೂಕ್ತದ ವರೆಗೆ" ಈ ವಿಶ್ವದಲ್ಲಿ ಅಲ್ಲಾಹನೊಬ್ಬನ ಹೊರತು ಬೇರಾರೂ ಆಮರರಾಗಲಿ, 
ಅವಿನಾಶಿಗಳಾಗಲಿ ಇಲ್ಲ ಅತಂತ ಸೂಕ್ಷ್ಮ ವಸ್ತುವಿನಿಂದಾರಂಭಿಸಿ ಅತಿ ದೊಡ್ಡೆ ವಸ್ತುವಿನ ವರೆಗೆ ಯಾರ ಅಸ್ತಿತ್ವವೂ 
ಅಲ್ಲಾಹನನ್ನು ಅವಲಂಬಿಸದೆ ಇಲ್ಲ. ಪ್ರತಿಯೊಂದೂ ತನ್ನ ಅಸ್ತಿತ್ವಕ್ಕಾಗಿ ಮತ್ತು ಅಸ್ತಿತ್ವದ ಅಗತ್ಯಗಳಿಗಾಗಿ ಅಲ್ಲಾ ಹನನ್ನೇ 
ಅವಲಂಬಿಸಿದೆ ಎಂಬ ವಾಸ್ತವಿಕತೆಯನ್ನು ಮಾನವರಿಗೆ ಮತ್ತು ಜಿನ್ನ್‌ಗಳಿಗೆ ನೆನಪಿಸಲಾಗಿದೆ. 

31ರಿಂದ 36ನೆಯ ಸೂಕ್ತದ ವರೆಗೆ- ಇವೆರಡೂ ವರ್ಗಗಳಿಗೆ. ಸದ್ಯದಲ್ಲೇ ನಿಮ್ಮ ಕರ್ಮಗಳ ವಿಚಾರಣೆ ನಡೆಯಲಿದೆ, 
ಈ ವಿಚಾರಣೆಯಿಂದ ತಪ್ಪಿಸಿಕೊಂಡು ನೀವೆಲ್ಲೂ ಹೋಗಲಾರಿರಿ ಎಂದು ಎಚ್ಚರಿಸಲಾಗಿದೆ. 

37 ಮತ್ತು 38ನೆಯ ಸೂಕ್ತಗಳಲ್ಲಿ- ಈ ವಿಚಾರಣೆಯು ಪುನರುತ್ಥಾನ ದಿನ ನಡೆಯಲಿದೆ ಎಂದು ತಿಳಿಸಲಾಗಿದೆ. 

39ರಿಂದ 45ನೆಯ ಸೂಕ್ತದ ವರೆಗೆ- ಅಪರಾಧಿಗಳಾದ ಮಾನವರ ಮತ್ತು ಜಿನ್ನ್‌ೌಗಳ ಅಂತಿಮ ಪರಿಣಾಮವನ್ನು 
ತಿಳಿಸಲಾಗಿದೆ. 


46ನೆಯ ಸೂಕ್ತದಿಂದ ಅಧ್ಯಾಯದ ಕೊನೆಯ, ವರೆಗೆ- ಸಜ್ಜನರಾದ ಮಾನವರಿಗೂ ಜಿನ್ನ್‌ಗಳಿಗೂ ಪರಲೋಕದಲ್ಲಿ 
ಸಿಗಲಿರುವ ಪುರಸ್ಕಾರಗಳ ಕುರಿತು ವಿವರವಾಗಿ ತಿಳಿಸಲಾಗಿದೆ. 


55. ಅರ್ರಹ್ಮಾನ್‌ 829 


Wy ad iw: 
3 7 ایال‎ 6 Sty SRE ef 
BIASES Keg 5 I 
dos 235 hl SOSA EIST 


55. ಅರ್ರಹ್ಮಾನ್‌ 


: (ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು-78 ರುಕೂಲ್‌ಗಳು- 3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-9) ರಹ್ಮಾನನು (ಪರಮ ದಯಾಮಯನು)- ಈ ಕುರ್‌ಆನನ್ನು ಕಲಿಸಿರುವನು.! ಅವನೇ ಮಾನವನನ್ನು 
ಸೃಷ್ಟಿಸಿದನು ಮತ್ತು ಅವನಿಗೆ ಮಾತಾಡಲು ಕಲಿಸಿದನು* ಸೂರ್ಯ ಚಂದ್ರರು ಒಂದು ಗಣನೆಗೆ. 


ಅಧೀನರಾಗಿದ್ದಾರೆ-* ಮತ್ತು ಎಲ್ಲ ನಕ್ಸತ್ರಗಳೂ ವೃಕ್ಷಗಳೂ ಸಾಷ್ಟಾಂಗವೆರಗುತ್ತಿವೆ ಆಕಾಶವನ್ನು ಅವನು 
ಉನ್ನತಗೊಳಿಸಿದನು ಮತ್ತು ತಕ್ಕಡ ಸ್ಥಾಪಿಸಿದನು.” ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿ. 
ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇದಿರಿ.*. 


1. ಅರ್ಥಾತ್‌- ದಯಾಮಯನಾದ ಸಾಕ್ಞಾತ್‌ ಅಲ್ಲಾಹನೇ ಈ ಕುರ್‌ಆನನ್ನು ಕಲಿಸುವವನಾಗಿದ್ದಾನೆ. ಈ ಮಾತಿನಿಂದ 
ಅಧ್ಯಾಯವನ್ನು ಆರಂಭಿಸಿದ್ದರ ಪ್ರಥಮ ಉದ್ದೇಶ- ಇದನ್ನು ಕಲಿಸುವವನು ಅಲ್ಲಾಹನೇ ಹೊರತು, ಮುಹಮ್ಮದ್‌(ಸ) ಸ್ವತಃ 
ಇದನ್ನು ರಚಿಸಿಲ್ಲ ಎಂಬುದನ್ನು ತಿಳಿಸುವುದೇ ಆಗಿದೆ. ಇದಲ್ಲದೆ ಇದರ ಹಿಂದೆ ಇನ್ನೊಂದು ಉದ್ದೇಶವೂ ಇದ್ದು ರಹ್ಮಾನ್‌ 
ಎಂಬ ಪದವು ಅದನ್ನು ಸೂಚಿಸುತ್ತಿದೆ. ಅದೇನೆಂದರೆ- ತನ್ನ ದಾಸರ ಸನ್ಮಾರ್ಗದರ್ಶನಕ್ಕಾಗಿ ಈ ಗ್ರಂಥವನ್ನು ಅವತೀರ್ಣ: 
ಗೊಳಿಸಿದುದು ಅಲ್ಲಾಹನ ಕೃಪೆಯಾಗಿದೆ. ಅವನು ತನ್ನ ಸೃಷ್ಟಿಯ ಮೇಲೆ ಅಪಾರ ಕರುಣೆಯುಳ್ಳವನಾಗಿರುವುದರಿಂದ ಈ ಗ್ರಂಥವನ್ನು 
ಕಳುಹಿಸುವ ಮೂಲಕ ನಿಮಗೆ ಈ ಲೋಕದಲ್ಲಿ ಸನ್ಮಾರ್ಗ ಶಿಳಿಯುವಂತೆಯೂ ಪರಲೋಕದಲ್ಲಿ ಯಶಸ್ಸು ಸಿಗುವಂತೆಯೂ 
ಮಾಡಬೇಕಾದುದು ಅವನ ಕರುಣೆಯ ಬೇಡಿಕೆಯಾಗಿದೆ. } ۱ 

2. ಅಂದರೆ- ಅಲ್ಲಾಹನು ಮಾನವನ ಸೃಷ್ಟಿಕರ್ತನಾಗಿರುವುದರಿಂದ ತನ್ನ ಸೃಷ್ಟಿಗೆ ಸನ್ಮಾರ್ಗವನ್ನು ತೋರಿಸಬೇಕಾದುದು 
ಮತ್ತು ಅವನನ್ನು ಸೃಷ್ಟಿಸಿದ ಉದ್ದೇಶವೇನೆಂದು ಅವನಿಗೆ ತೋರಿಸಿ ಕೊಡಬೇಕಾದುದು ಸೃಷ್ಟಿಕರ್ಕನದ್ದೇ ಹೊಣೆಗಾರಿಕೆಯಾಗಿದೆ. 
ಆದ್ದರಿಂದ ಅಲ್ಲಾಹನ ಕಡೆಯಿಂದ ಈ ಕುರ್‌ಆನ್‌ ಅವತೀರ್ಣಗೊಳ್ಳೆಬೇಕಾದುದು ಅವನ ದಯಾಳುತ್ವದ ಬೇಡಿಕೆಯಾಗಿರುವುದು 
ಮಾತ್ರವಲ್ಲ, ಅವನು ಸೃಷ್ಟಿಕರ್ತನಾಗಿರುವುದರ ಸ್ವಾಭಾವಿಕ ಬೇಡಿಕೆಯೂ ಆಗಿದೆ. ಹೆಚ್ಚಿನ ವಿವರಗಳಿಗೆ ಸೂರಃ ಅನ್ನಹ್ಹ್‌: 9, 
ತಾಹಾ: 23 ಮತ್ತು ಅಲ್ಸೈಲ್‌ನ 7ನೆಯ ಟಪ್ಪಣಿಗಳನ್ನು ನೋಡಿರಿ. 

3. ಮೂಲದಲ್ಲಿ 'ಬಯಾನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಒಂದು ಅರ್ಥ- ಮನದಿಂಗಿತವನ್ನು ವ್ಯಕ್ತ 
ಪಡಿಸುವುದು. ಅಂದರೆ, ಮಾತಾಡುವುದು ಮತ್ತು ಮನದಿಂಗಿತವನ್ನು "ತಿಳಿಸುವುದು ಎಂದಾಗಿದೆ. ಇದರ ಇನ್ನೊಂದು ಅರ್ಥ- 
ವ್ಯತ್ಕಾಸವನ್ನು ಸ್ಪಷ್ಟಪಡಿಸುವುದು ಎಂದಾಗಿದೆ. ಮಾತಾಡುವ ಶಕ್ತಿಯು ಮಾನವನನ್ನು ಇತರ ಪ್ರಾಣಿಗಳಿಂದ ಮತ್ತು ಭೂಮಿಯ 


5008-7 


830 ಕುರ್‌ಆನ್‌ ವ್ಯಾಖ್ಯಾನ 


ಇತರ ಸೃಷ್ಟಿಗಳಿಂದ ಪ್ರತ್ಯೇಕಿಸುವಂತಹ ಒಂದು ವಿಶೇಷ ಗುಣವಾಗಿದೆ. ಇದು ಕೇವಲ ವಾಕೃಕ್ತಿಯಲ್ಲ, ಅದರ ಹಿಂದೆ ಬುದ್ಧಿ, 
ವಿವೇಕ, ಪ್ರಜ್ಞೆ, ಗ್ರಹಣಶಕ್ತಿ,. ವಿವೇಚನಾ ಶಕ್ತಿ, ಸಂಕಲ್ಪ ಮತ್ತಿತರ ಮಾನಸಿಕ ಶಕ್ತಿಗಳು ಕಾರ್ಯವೆಸಗುತ್ತವೆ. ಇವುಗಳಿಲ್ಲದೆ 
ವಾಕ್‌ ಶಕ್ತಿಯು ನಿರುಪಯುಕ್ತವಾಗುತ್ತದೆ. ಆದುದರಿಂದ ಮಾತಾಡುವ ಶಕ್ತಿಯು ನಿಜವಾಗಿ ಮಾನವನು ಪ್ರಜ್ಞಾವಂತನಾದ 
ಅಧಿಕಾರ ಸಂಪನ್ನ ಸೃಷ್ಟಿಯೆಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಇದೇ ರೀತಿ ಮಾನವನ ಇನ್ನೊಂದು ವಿಶೇಷ ಗುಣವೇನೆಂದರೆ, 
ಅಲ್ಲಾಹನು ಅವನೊಳಗೆ ಒಂದು ನೈತಿಕ ಪ್ರಜ್ಞೆಯನ್ನು ಇಟ್ಟು ಬಿಟ್ಟಿದ್ದಾನೆ. ಅದರಿಂದಾಗಿ ಅವನಿಗೆ ಒಳಿತು-ಕೆಡುಕುಗಳ ವ್ಯತ್ಕಾಸ 
ಸ್ವಾಭಾವಿಕವಾಗಿಯೇ ತಿಳಿಯುತ್ತದೆ. ಇವೆರಡು ವಿಶೇಷ ಗುಣಗಳ ಅನಿವಾರ್ಯ ಬೇಡಿಕೆಯೇನೆಂದರೆ- ಮನುಷ್ಕ್ಠನ ಪ್ರಜ್ಞಾವಂತ 
ಹಾಗೂ ಅಧಿಕಾರಪೂರ್ಣ ಜೀವನಕ್ಕೆ ಬೇಕಾದ ಶಿಕ್ಷಣವನ್ನು ನೀಡುವ ವಿಧಾನವು ಮೂನಿಗೆ ಈಜಲು, اہو‎ ಹಾರಲು ಮತ್ತು 
مہ‎ ಮನುಷ್ಕನ ಶರೀರದಲ್ಲಿ. ರೆಪ್ಟೆಗೆ ತನ್ನನ್ನು ಮುಚ್ಚಿಕೊಳ್ಳಲು, ಕಣ್ಣಿಗೆ ನೋಡಲು, ಕಿವಿಗೆ ಕೇಳಲು ಮತ್ತು ಜಠರಕ್ಕೆ 
ಜೀರ್ಣ ಮಾಡಲು ಕಲಿಸಿಕೊಡುವುದಕ್ಕೆ ಉಪಯೋಗಿಸಲಾಗಿರುವಂತಹ ಪ್ರಾಕೃತಿಕ ವಿಧಾನಕ್ಕಿಂತ ಭಿನ್ನವಾಗಿರಬೇಕು. ಹೀಗಿರುವಾಗ 
ಸೃಷ್ಟಿಕರ್ತನು, ಮಾನವನಿಗೆ ಮಾರ್ಗದರ್ಶನ ಮಾಡಬೇಕೆಂಬ ತನ್ನ ಮೇಲಿರುವ ಹೊಣೆಗಾರಿಕೆಯನ್ನು ಈಡೇರಿಸಲಿಕ್ಕಾಗಿ ಪ್ರವಾದಿ 
ಮತ್ತು ಗ್ರಂಥವನ್ನು ಮಾಧ್ಯಮವಾಗಿ ಮಾಡಿದ್ದರೆ ಅದರಲ್ಲಿ ಆಶರ್ಯ ಪಡುವಂತಹ ವಿಷಯ ಏನಿದೆ? ಒಂದು ಜೀವಿಗೆ 
ಎಂತಹ ಶಿಕ್ಷಣ ನೀಡಬೇಕು ಎಂಬುದು ಆ ಜೀವಿ ಎಂತಹದು ಎಂಬುದನ್ನು ಅವಲಂಬಿಸಿದೆ. 

4. ಅರ್ಥಾತ್‌- ಈ ಭವ್ಮ ಗ್ರಹಗಳು ಒಂದು ಪ್ರಚಂಡ ನಿಯಮ ಹಾಗೂ ಒಂದು ಅಚಲವಾದ ಶಿಸ್ತಿಗೆ ಬದ್ದವಾಗಿವೆ. 
ಸೂರ್ಯನ ಉದಯ, ಅಸ್ತಮಾನ ಮತ್ತು ಅದು ಹಾದು ಹೋಗುವಂತಹ ವಿವಿಧ ಹಂತಗಳು ಒಂದು ನಿರ್ದಿಷ್ಟ ನಿಯಮಕ್ಕೆ 
ಬದ್ಧವಾಗಿದ್ದು ಆ ನಿಯಮದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲವಾದ್ದರಿಂದಲೇ ಮಾನವನಿಗೆ ಸಮಯ, ದಿನ, 
ತಾರೀಕು, ಮಾಸ, ಯತು ಇತ್ಕಾದಿಗಳ ಗಣನೆ ಮಾಡಲು ಸಾಧ್ಯವಾಗುತ್ತದೆ. ಸೂರ್ಯ ಚಂದ್ರರನ್ನು ಸರಿಯಾಗಿ ಗಣನೆ ಮಾಡಿಯೇ 
ಭೂಮಿಯಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ ಇರಿಸಲಾಗಿರುವುದರಿಂದ ಮತ್ತು ಈ ಅಂತರದಲ್ಲಿ ಉಂಟಾಗುವ ವೃತ್ಕಾಸಗಳು 
ಕೂಡಾ ಕರಾರುವಾಕ್ಕಾದ ಯೋಜನೆ, ಲೆಕ್ಕಾಚಾರ ಮತ್ತು ಒಂದು ನಿರ್ದಿಷ್ಟ ಕ್ರಮಕ್ಕೆ ಬದ್ಧವಾಗಿರುವುದರಿಂದ ಮಾತ್ರವೇ 
ಭೂಮಿಯಲ್ಲಿ ಅಸಂಖ್ಯಾತ ಜೀವಿಗಳಿಗೆ' ಬದುಕಲು ಸಾಧ್ಯವಾಗುತ್ತಿದೆ. 

5. ಮೂಲದಲ್ಲಿ 'ಅನ್ನಜ್ಮ್‌' ಎಂಬಿ ಪದವನ್ನು ಪ್ರಯೋಗಿಸಲಾಗಿದೆ. ಇದರ ಪರಿಚಿತ ಹಾಗೂ ಸರಳ ಅರ್ಥ 'ನಕ್ಸತ್ರ' 
ಎಂದಾಗಿದೆ. ಆದರೆ ಅರಬೀ ಭಾಷೆಯಲ್ಲಿ ಕಾಂಡ ರಹಿತವಾದ ಸಸಿ, ಬಳ್ಳಿ, ಬೇರು ಇತ್ಯಾದಿಗಳಿಗೆ ಈ ಪದವನ್ನು ಪ್ರಯೋಗಿಸ 
ಲಾಗುತ್ತದೆ. ಇಲ್ಲಿ ಈ ಪದವು ಯಾವ ಅರ್ಥದಲ್ಲಿ ಪ್ರಯೋಗಗೊಂಡಿದೆ ಎಂಬ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ. 
ನಮ್ಮ ದೃಷ್ಟಿಯಲ್ಲಿ, ಭಾಷೆ ಮತ್ತು ವಿಷಯದ ದೃಷ್ಟಿಯಿಂದ ಎರಡನೇ ಅರ್ಥವೇ ಹೆಚ್ಚು ಸಮಂಜಸವೆಂದು ತೋರುತ್ತದೆ ಎಂಬ 
ಹಾಫಿರುಖ್‌ ಇಬ್ದು ಕಸೀರ್‌ ಅವರ ಅಭಿಪ್ರಾಯವೇ ಸರಿಯಾದುದಾಗಿದೆ. ಸೂರಃ ಅಲ್‌ ಹಜ್ಜ್‌ನ 18ನೆಯ ಸೂಕ್ತದಲ್ಲೂ 'ನುಜೂಮ್‌' 
ಮತ್ತು 'ಶಜರ್‌'ಗಳು ಸಾಷ್ಟಾಂಗವೆರಗುವ ಪ್ರಸ್ತಾಪ ಬಂದಿರುತ್ತದೆ. ಅಲ್ಲಿ 'ನುಜೂಮ್‌' ಎಂಬ ಪದವನ್ನು ನಕ್ಷತ್ರಗಳು ಎಂದಲ್ಲದೆ 
ಬೇರಾವ ಅರ್ಥದಲ್ಲೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. 

6. ಅರ್ಥಾತ್‌- ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲಿರುವ ಮರಗಿಡಗಳೂ ಎಲ್ಲವೂ ಅಲ್ಲಾಹನ ಆಜ್ಞಾಪಾಲಕರಾಗಿದ್ದು 
ಅವನ ನಿಯಮಕ್ಕೆ ಬದ್ಧವಾಗಿವೆ. ಈ ಎರಡು ಸೂಕ್ತಗಳ ಮೂಲಕೆ ತಿಳಿಸಲುದ್ದೇಶಿಸಲಾಗಿರುವ ವಿಷಯವೇನೆಂದರೆ, ವಿಶ್ವದ 
ಸಂಪೂರ್ಣ ವ್ಯವಸ್ಥೆಯು ಅಲ್ಲಾಹನಿಂದ ರಚಿತವಾಗಿದ್ದು ಅವನ ಅನುಸರಣೆಯಲ್ಲೇ ಕಾರ್ಯವೆಸಗುತ್ತಿದೆ. ಭೂಮಿ ಆಕಾಶಗಳಲ್ಲಿ 
ಯಾರೊಬ್ಬರೂ ಸ್ವತಂತ್ರರಲ್ಲ. ಈ ಲೋಕದಲ್ಲಿ ಬೇರಾರದೇ ದೇವತ್ವ ನಡೆಯುವುದಿಲ್ಲ. ಆದುದರಿಂದ ಈ ಕುರ್‌ಆನ್‌ 
ಬೋಧಿಸುತ್ತಿರುವ ಏಕದೇವತ್ವವೇ ಸತ್ಯವಾಗಿದೆ. 

7. ಬಹುತೇಕೆ ಎಲ್ಲ ವ್ಯಾಖ್ಯಾನಕಾರರೂ ಇಲ್ಲಿ ಮೊರಾನ್‌(ತಕ್ಕಡಿ) ಎಂಬ ಪದವನ್ನು ನ್ಯಾಯ ಎಂಬ ಅರ್ಥದಲ್ಲೇ 
ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮೊರಭಾನನ್ನು ಸ್ಥಾಪಿಸಿದನು ಎಂಬುದಕ್ಕೆ- ಅಲ್ಲಾಹನು ಈ ವಿಶ್ವದ ಸಂಪೂರ್ಣ ವ್ಯವಸ್ಥೆಯನ್ನು 
ನ್ಯಾಯಪೂರ್ಣವಾಗಿಯೇ ಸಂಸ್ಥಾಪಿಸಿದ್ದಾನೆ ಎಂಬ ಅರ್ಥ ನೀಡಿದ್ದಾರೆ. ಬಾಹ್ಮಾಕಾಶದಲ್ಲಿ ಚಲಿಸುತ್ತಿರುವ ಈ ಅಸಂಖ್ಯ ಗ್ರಹ 
ನಕ್ಸತ್ರಾದಿಗಳು, ಈ ವಿಶ್ವದಲ್ಲಿ ಕಾರ್ಯವೆಸಗುತ್ತಿರುವ ಬೃಹತ್‌ ಶಕ್ತಿಗಳು, ಈ ಜಗತ್ತಿನಲ್ಲಿ ಕಂಡು ಬರುತ್ತಿರುವ ಅಗಣಿತ 
ಸೃಷ್ಟಿಗಳು ಮತ್ತು ವಸ್ತುಗಳು, ಇವೆಲ್ಲವುಗಳ ನಡುವೆ ಪರಿಪೂರ್ಣ ಪ್ರಮಾಣದ ನ್ಯಾಯ ಮತ್ತು ಸಮತೋಲನಗಳಿಲ್ಲದಿರುತ್ತಿದ್ದರೆ, 
ಈ ಬೃಹತ್‌ ಕಾರ್ಯಾಗಾರವು ಕ್ಲಣಕಾಲವೂ ನಡೆಯುತ್ತಿರಲಿಲ್ಲ. 

8. ಅರ್ಥಾತ್‌- ನೀವು ಒಂದು ಸಂತುಲಿತ ವಿಶ್ವದಲ್ಲಿ ಜೀವಿಸುತ್ತಿರುವಿರಿ. ಅದರ ಸಂಪೂರ್ಣ ವ್ಯವಸ್ಥೆಯು ನ್ಯಾಯದ 
ಆಧಾರದಲ್ಲಿ ಸ್ಥಾಪಿತವಾಗಿದೆ. ಆದುದರಿಂದ ನೀವೂ ನ್ಯಾಯದಲ್ಲೇ ನೆಲೆ ನಿಂತಿರಬೇಕು. ನಿಮಗೆ ಅಧಿಕಾರ ಕೊಡಲಾಗಿರುವ 
ಕಾರ್ಯಕ್ಷೇತ್ರದಲ್ಲಿ ನೀವು ಅನ್ಮಾಯವೆಸಗಿದರೆ ಮತ್ತು ಯಾರ ಹಕ್ಕುಗಳನ್ನು ನಿಮ್ಮ ವಶಕ್ಕೆ ಒಪ್ಪಿಸಲಾಗಿದೆಯೋ ಅವರ ಹಕ್ಕುಗಳನ್ನು 
ವಂಚಿಸಿದರೆ ಅದನ್ನು, ವಿಶ್ವದ ಪ್ರಕೃತಿಯ ವಿರುದ್ಧ ನಿಮ್ಮ ಬಂಡಾಯವೆಂದು ಪರಿಗಣಿಸಲಾಗುವುದು. 


ಕಾಂಡ-27 


55. ಅರ್ರಹ್ಮಾನ್‌ 831 


P سے رھ‎ cy 3 Cd 7 ಲಿ 
ENE اٹ‎ KANSAS Gh NEL SM 
» “ವ  مامس‎ EG i TEA A 
> ol Fev الم کی‎ SERS al 5 
(10-13) ಅವನು ಭೂಮಿಯನ್ನು* ಸಕಲ ಸೃಷ್ಟಿಗಳಿಗಾಗಿ ಉಂಟು ಮಾಡಿದನು-* ಅದರಲ್ಲಿ ತರತರದ 
ಅನೇಕ ರುಚಿಕರವಾದ ಫಲಗಳಿವೆ, ಖರ್ಜೂರದ ಮರಗಳಿವೆ, ಅವುಗಳ ಫಲಗಳು ಹೊದಿಕೆಗಳಲ್ಲಿ ಸುತ್ತಿ 


ಕೊಂಡಿವೆ. ತರತರದ ಧಾನ್ಯಗಳಿವೆ. ಅವುಗಳಲ್ಲಿ ಹೊಟ್ಟೂ ಇದೆ ಕಾಳೂ ಇದೆ." ಜಿನ್ನ್‌ಗಳೇ ಮತ್ತು 
ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅನುಗ್ರಹಗಳನ್ನು!? ಸುಳ್ಳಾಗಿಸುವಿರಿ?3 


(3 

9. ಇಲ್ಲಿಂದ 25ನೆಯ ಸೂಕ್ತದ ವರೆಗೆ ಮಾನವರು ಮತ್ತು ಜಿನ್ನ್‌ಗಳು ಅನುಭೋಗಿಸುತ್ತಿರುವ ಅಲ್ಲಾಹನ ಅನುಗ್ರಹ, 
ಉಪಕಾರ ಮತ್ತು ಅವನ ಮಹಿಮೆಯ ಪವಾಡಗಳನ್ನು ಪ್ರಸ್ತಾಪಿಸಲಾಗುತ್ತಿದೆ. ಮನುಷ್ಯನಿಗೆ ಸತ್ಯವನ್ನು ಸ್ವೀಕರಿಸುವ ಅಥವಾ 
ಧಿಕ್ಕರಿಸುವ ಸ್ವಾತಂತ್ರ್ಯವಿದ್ಧಾಗ್ಮೂ ಅವನು ಸ್ವತಃ ತನ್ನ ಇಚ್ಛೆಯಿಂದ ಒಲವು, ಆಸಕ್ತಿಗಳೊಂದಿಗೆ ತನ್ನ ಒಡೆಯನ ಧ್ಯಾನ ಮತ್ತು 
ಅನುಸರಣೆಯ ಮಾರ್ಗವನ್ನು ಸ್ವೀಕರಿಸಬೇಕೆಂಬುದು ಈ ಉಪಕಾರಗಳ ನೈತಿಕ ಹಾಗೂ ಸ್ವಾಭಾವಿಕ ಬೇಡಿಕೆಯಾಗಿದೆ. 

10. ಮೂಲದಲ್ಲಿ ಭೂಮಿಯನ್ನು 'ಅನಾಮ್‌'ಗಾಗಿ 'ವದಲ್‌' ಮಾಡಿರುವನು ಎಂದು ಹೇಳಲಾಗಿದೆ, 'ವದಲ್‌' ಮಾಡುವುದೆಂದರೆ- 
ರಚಿಸುವುದು, ನಿರ್ಮಿಸುವುದು, ತಯಾರಿಸುವುದು, ಇಡುವುದು, ಬಿತ್ತುವುದು ಎಂದರ್ಥ. 'ಅನಾಮ್‌' ಎಂದು ಅರಬೀ ಭಾಷೆಯಲ್ಲಿ 
ಸೃಷ್ಟಿಗಳಿಗೆ ಪ್ರಯೋಗವಾಗುತ್ತದೆ. ಇದರಲ್ಲಿ ಮಾನವರು ಮತ್ತು ಇತರೆಲ್ಲಾ ಜೀವಂತ ವಸ್ತುಗಳು ಸೇರುತ್ತವೆ. ಎಲ್ಲ ನಿಘಂಟು 
ಕಾರರೂ ಇದೇ ಅರ್ಥವನ್ನು ಕೊಟ್ಟಿರುತ್ತಾರೆ. ಈ ಸೂಕ್ತದಿಂದ ಭೂಮಿಯು ಸರಕಾರದ ಸೊತ್ತೆಂಬ ವಿಧಿಯನ್ನು ಪಡೆಯುವವರ 
ಮಾತು ಅರ್ಥಹೀನವೆಂಬುದು ಇದರಿಂದ ತಿಳಿದು ಬರುತ್ತದೆ. 'ಅನಾಮ್‌' ಎಂದು ಮಾನವನ ಸಮಾಜಕ್ಕೆ ಮಾತ್ರ ಹೇಳುವುದಲ್ಲ. 
ಇದರಲ್ಲಿ ಭೂಮಿಯ ಇತರ ಸೃಷ್ಟಿಗಳೂ ಸೇರುತ್ತವೆ. ಭೂಮಿಯನ್ನು 'ಅನಾಮ್‌'ಗಾಗಿ 'ವದಲ್‌' ಮಾಡುವುದು(ಸೃಷ್ಟಿಗಳಿಗಾಗಿ ರಚಿಸು 
ವುದು) ಎಂಬುದರ ಅರ್ಥ- ಅದು ಎಲ್ಲರ ಸಮಾನ ಸೊತ್ತು ಎಂದಲ್ಲ. ಇಲ್ಲಿಯ ಸನ್ನಿವೇಶ ಕೂಡು ಇಲ್ಲಿ ಯಾವುದಾದರೂ ಆರ್ಥಿಕ 
ನಿಯಮವನ್ನು ತಿಳಿಸಲುದ್ದೇಶಿಸಲಾಗಿದೆ ಎಂದು ಸೂಚಿಸುತ್ತಿಲ್ಲ. ನಿಜವಾಗಿ ಅಲ್ಲಾಹನು ಈ ಭೂಮಿಯನ್ನು ಎಲ್ಲ ಬಗೆಯ ಜೀವಿ 
ಗಳಿಗೆ ವಾಸಿಸಲಿಕ್ಕೂ ಬದುಕಿ ಬಾಳಲಿಕ್ಕೂ ಯೋಗ್ಯವಾಗುವ ರೀತಿಯಲ್ಲಿ ರಚಿಸಿರುವನೆಂದು ತಿಳಿಸುವುದೇ ಇಲ್ಲಿ ಮುಖ್ಯ ಉದ್ದೇಶ 
ವಾಗಿದೆ. (ವಿವರಣೆಗೆ ಸೂರಃ ಅನ್ನಮ್ಮ್‌: 73-74, ಯಾಸೀನ್‌: 29-33, ಅಲ್‌ ಮೂಮಿನ್‌: 90-91, ಹಾಮೊಮ್‌ ಅಸ್ಸಜ್ಞಃದ 
11ರಿಂದ 13, ಆರ್ದುುಖ್‌ರುಫ್‌ 7ರಿಂದ 10 ಮತ್ತು ಅಲ್‌ ಜಾಸಿಯಾಃದ 7ನೆಯ ಟಿಪ್ಪಣಿಗಳನ್ನು ನೋಡಿರಿ) 

11. ಅರ್ಥಾತ್‌- ಮನುಷ್ಯರಿಗಾಗಿ ಕಾಳು ಮತ್ತು ಜಾನುವಾರುಗಳಿಗೆ ಮೇವು. 

12. ಮೂಲದಲ್ಲಿ 'ಅಲಾ' ಎಂಬ ಪದ ಪ್ರಯೋಗವಾಗಿದೆ. ಇದನ್ನು ಮುಂದಿನ ಸೂಕ್ತಗಳಲ್ಲಿ ಪದೇಪದೇ ಪುನರಾವರ್ತಿಸ 
ಲಾಗಿದೆ. ನಾವು ಬೇರೆಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಪದಗಳನ್ನು ಪ್ರಯೋಗಿಸಿ ಅರ್ಥ ಕೊಟ್ಟಿದ್ದೇವೆ. ಆದುದರಿಂದ ಈ ಪದವು 
ಎಷ್ಟು ಅರ್ಥ ವೈಶಾಲ್ಕವನ್ನು ಹೊಂದಿದೆ ಮತ್ತು ಇದರಲ್ಲಿ ಯಾವ್ಯಾವ ಕಲ್ಪನೆಗಳು ಅಡಗಿವೆ ಎಂಬುದನ್ನು ಆರಂಭದಲ್ಲೇ 
ತಿಳಿದಿರಬೇಕು. ನಿಘಂಟುಕಾರರು ಮತ್ತು ವ್ಯಾಖ್ಯಾನಕಾರರು 'ಆಲಾ' ಎಂಬ ಪದಕ್ಕೆ ಸಾಮಾನ್ಯವಾಗಿ 'ಅನುಗ್ರಹೆಗಳು' ಎಂಬ 
ಅರ್ಥಕೊಟ್ಟಿದ್ದಾರೆ. ಇದರ ಎರಡನೆಯ ಅರ್ಥ- ಮಹಿಮೆ, ಮಹಿಮಾದ್ಭುಶಗಳು ಅಥವಾ ಮಹಿಮಾ ಚಮತ್ಕಾರಗಳು 
ಎಂದಾಗುತ್ತದೆ. ಮೂರನೆಯ ಅರ್ಥ- ಸದ್ಗುಣಗಳು, ಪ್ರಶಂಸಾರ್ಹ ಗುಣಗಳು, ಅದ್ಭುತ ಶ್ರೇಷ್ಠತೆಗಳು ಮತ್ತು ಮಹಿಮೆಗಳು 
ಎಂದಾಗುತ್ತದೆ. ನಿಘಂಟುಕಾರರು ಮತ್ತು ವ್ಯಾಖ್ಯಾನಕಾರರು ಈ ಪದಕ್ಕೆ ಈ ಅರ್ಥವನ್ನು ನೀಡಿಲ್ಲವಾದರೂ ಅರಬೀ 
ಕಾವ್ಯಗಳಲ್ಲಿ ಈ ಪದವು ಇದೇ ಅರ್ಥದಲ್ಲಿ ಬಹಳವಾಗಿ ಬಳಕೆಯಾಗಿದೆ. ಇವೆಲ್ಲ ಅರ್ಥಗಳನ್ನು ದೃಷ್ಟಿಯಲ್ಲಿಟ್ಟು ನಾವು 
'ಆಲಾ' ಎಂಬ ಪದವನ್ನು ಅದರ ವಿಶಾಲ ಅರ್ಥದಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಪ್ರತಿಯೊಂದು ಕಡೆಯಲ್ಲೂ ಸಂದರ್ಭ 
ಮತ್ತು ಸನ್ನಿವೇಶಕ್ಕನುಸಾರವಾಗಿ ಸಮರ್ಪಕವೆಂದು ತೋರುವ ಅರ್ಥವನ್ನೇ ಅನುವಾದದಲ್ಲಿ ನೀಡಿದ್ದೇವೆ. ಆದರೆ ಕೆಲವೆಡೆ, 
'ಆಲಾ' ಎಂಬ ಪದಕ್ಕೆ ಒಂದೇ ಕಡೆ ಅನೇಕ ಅರ್ಥಗಳಿರಲು ಸಾಧ್ಯ್ಮವಿದೆಯಾದರೂ ಅನುವಾದ ಕಾರ್ಯದ ಅನಿವಾರ್ಯ 
ಮಿತಿಗಳಿಂದಾಗಿ ನಾವು ಅದರ ಒಂದು ಅರ್ಥವನ್ನು ಮಾತ್ರ ಪ್ರಸ್ತಾಪಿಸಲು ನಿರ್ಬಂಧಿತರಾದದ್ದಿದೆ. ಏಕೆಂದರೆ, ನಮ್ಮ 
ಭಾಷೆಯಲ್ಲಿ ಈ ಎಲ್ಲ ಅರ್ಥಗಳನ್ನು ಏಕಕಾಲದಲ್ಲಿ ಪ್ರಶಿನಿಧಿಸಬಲ್ಲಂತಹ ಸಮಗ್ರ ಪದ ಲಭ್ಯವಿಲ್ಲ. 

13. ನಿರಾಕರಿಸುವುದೆಂದರೆ- ಅಲ್ಲಾಹನ ಅನುಗ್ರಹಗಳ, ಅವನ ಮಹಿಮಾದ್ಭುತಗಳ ಮತ್ತು ಅವನ ಪ್ರಶಂಸಾರ್ಹ ಗುಣ 
ವಿಶೇಷಗಳ ವಿಷಯದಲ್ಲಿ ಜನರು ತಳೆದಿರುವ ಏವಿಧ ಧೋರಣೆಗಳು, ಉದಾ: 1) ಕೆಲವರು ಈ ಎಲ್ಲಾ ವಸ್ತುಗಳ ಸೃಷ್ಟಿಕರ್ತನು 


ಕಾಂಡ-27 


832 ಕುರ್‌ಆನ್‌ ವ್ಯಾಖ್ಯಾನ 


GSM SETS من تارج‎ HN SEEN Jl 
(14-16) ಅವನು ಮಾನವನನ್ನು. ಓಡಿನಂತಹ ಹಳಸಿದ ಒಣ ಗಾರೆಯಿಂದ ಉಂಟು ಮಾಡಿದನು. ಮತ್ತು 


ಜಿನ್ಸ್‌ಗಳನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದನು. ಜಿನ್ಸ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ 
ಪ್ರಭುವಿನ ಯಾವ ಯಾವ ಅದ್ಭುತ ಮಹಿಮೆಗಳನ್ನು ಸುಳ್ಳಾಗಿಸುವಿರಿ? 


ಅಲ್ಲಾಹನೆಂಬುದನ್ನೇ ಒಪ್ಪುವುದಿಲ್ಲ. ಇದು ಬಹಿರಂಗ ನಿರಾಕರಣೆಯಾಗಿದೆ. 2) ಇನ್ನು ಕೆಲವರು ಇವುಗಳನ್ನೆಲ್ಲ ಅಲ್ಲಾಹನೇ 
ಸೃಷ್ಟಿಸಿದನೆಂಬುದನ್ನಂತೂ ಒಪ್ಪಿಕೊಳ್ಳುತ್ತಾರೆ. ಆದರೆ ಅವನೊಂದಿಗೆ ಇತರರನ್ನು ದೇವತ್ವದಲ್ಲಿ ಸಹಭಾಗಿಗಳೆಂದು ಪರಿಗಣಿಸುತ್ತಾರೆ. 
ಅವನು ನೀಡಿದ ಅನುಗ್ರಹಗಳಿಗಾಗಿ ಇತರರಿಗೆ فی‎ ಸಲ್ಲಿಸುತ್ತಾರೆ. 3) ಮತ್ತೆ ಕೆಲವರು ಸಕಲ ವಸ್ತುಗಳ ಸೃಷ್ಟಿಕರ್ತನೂ 
ಎಲ್ಲಾ ಅನುಗ್ರಹಗಳನ್ನು ದಯಪಾಲಿಸಿದವನೂ ಅಲ್ಲಾಹನೇ ಎಂದು ಒಪ್ಪಿಕೊಳ್ಳುತ್ತಾರೆ. ಆದರೆ ತಮ್ಮ ಸೃಷ್ಟಿಕರ್ತನ ಹಾಗೂ 
ಪಾಲಕ ಪ್ರಭುವಿನ ಆಜ್ಞಾಪಾಲನೆ ಮಾಡಬೇಕೆಂಬುದನ್ನಾಗಲಿ ಅವನ ಮಾರ್ಗದರ್ಶನ ಪ್ರಕಾರ ನಡೆಯಬೇಕೆಂಬುದನ್ನಾಗಲಿ 
ಒಪ್ಪುವುದಿಲ್ಲ. ಇದು ಕೃತಪ್ಲುತೆ. ಮತ್ತು ಅನುಗ್ರಹಗಳ ನಿರಾಕರಣೆಯ ಇನ್ನೊಂದು ರೂಪವಾಗಿದೆ. 4 ಇನ್ನು ಕೆಲವರಿದ್ದಾರೆ. 
ಅವರು ಬಾಯಿಯಿಂದ ಅನುಗ್ರಹಗಳನ್ನು ನಿರಾಕರಿಸುವುದಿಲ್ಲ ಮತ್ತು ಅವುಗಳನ್ನು ದಯಪಾಲಿಸಿದವನ ಯಣವನ್ನು ಅಲ್ಲಗಳೆಯುವುದಿಲ್ಲ. 
ಆದರೆ ಕಾರ್ಯತಃ ಅವರ ಜೀವನ ಮತ್ತು ಓರ್ವ رد‎ ಸತ್ಯಧಿಕ್ಕಾರಿಯ ಜೀವನದ ನಡುವೆ ಯಾವುದೇ ಗಣನೀಯ ವ್ಯತ್ಕಾಸ 
ವಿರುವುದಿಲ್ಲ. ಇದು ಮಾತಿನ ಮೂಲಕ ಮಾಡುವ ನಿರಾಕರಣೆ ಆಗಿರುವ ಬದಲು ಕ್ರಿಯಾತ್ಮಕ ನಿರಾಕರಣೆಯಾಗಿದೆ. 

14. ಮಾನವನ ಸೃಷ್ಟಿಯ ಆರಂಭಿಕ ಹಂತಗಳ ಕುರಿತು ಕುರ್‌ಆನಿನಲ್ಲಿರುವ ಹೇಳಿಕೆಗಳನ್ನು ಮತ್ತು ಈ ಕುರಿತು ಎವಿಧೆಡೆ 
ಇರುವ ವಿಶದೀಕರಣಗಳನ್ನು ಒಂದೆಡೆ ಸೇರಿಸಿದರೆ, ಕ್ರಮವಾಗಿ ಅದರ ಹಂತಗಳು ಈ ರೀತಿ ಇದ್ದುವೆಂದು ತಿಳಿಯುತ್ತದೆ:- 
1) 'ತುರಾಬ್‌' ಅರ್ಥಾತ್‌- ಮಣ್ಣು. 2) "ತೀನ್‌' ಅರ್ಥಾತ್‌- ಮಣ್ಣಿನಲ್ಲಿ ನೀರನ್ನು ಬೆರೆಸಿ ತಯಾರಿಸುವ ಗಾರೆ. 
3) 'ತೀನ್‌ಲಾಯುಬ್‌' ಅಂಟಾದ ಗಾರೆ. ಅರ್ಫಾತ್‌- ಹೆಚ್ಚು ಕಾಲ ಕಳೆದ ಕಾರಣ ಅದರಲ್ಲಿ ಅಂಟು ಉಂಟಾಗಿರುತ್ತದೆ. 
4 'ಹೆಮಯಿಮ್ಮಸ್ನೂನ್‌' ಅರ್ಥಾತ್‌-ವಾಸನೆಯುಂಟಾದ ಗಾರೆ. 5) 'ಸಲ್‌ಸಾಲಿನ್‌ ಮಿನ್‌ ಹಮಣಇನ್‌ ಮಸ್ಸೂನಿನ್‌ ಕಲ್‌ 
ಫಖ್ಬಾರ್‌' ಅರ್ಥಾತ್‌- ಕೊಳೆತು ಅನಂತರ ಒಣಗಿ, ಸುಟ್ಟ ಮಣ್ಣಿನ ಓಡಿಸಂತೆ ಆಗಿರುವ ಗಾರೆ. 6) 'ಬಶರ್‌' ಇದು ಮಣ್ಣಿನ 
ಕೊನೆಯ ರೂಪವಾಗಿದ್ದು ಇದರೊಳಗೆ ಅಲ್ಲಾಹನು ತನ್ನ ವಿಶಿಷ್ಟ ಚೇತನವನ್ನು ಊದಿದನು. ಇದಕ್ಕೆ ದೇವಚರರಿಂದ ہیدہ‎ 
ಮಾಡಿಸಿದನು ಮತ್ತು ಇದರ ವರ್ಗದಿಂದಲೇ ಇದರ ಜೋಡಿಯನ್ನು ಉಂಟು ಮಾಡಿದನು. 7) ಸುಮ್ಮ ಜಲಲ ನಸ್‌ಲಹೂ 
ಮಿನ್‌ ಸುಲಾಲತಿಮ್ಮಿಮ್ಮಾಇಮ್ಮಹೀನ್‌' ಮುಂದೆ ತುಚ್ಛ ನೀರಿನಂತಹ ಒಂದು ಸತ್ವದಿಂದ ಅದರ ಸಂತತಿಯನ್ನು ಮುಂದುವರಿಸ 
ಲಾಯಿತು. ಕೆಲವು ಕಡೆಗಳಲ್ಲಿ ಇದಕ್ಕೆ 'ನುತ್‌ಫಃ (ವೀರ್ಯ) ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಈ ಹಂತಗಳನ್ನು 
ಅರಿಯಲು ಕ್ರಮವಾಗಿ ಪವಿತ್ರ ಕುರ್‌ಆನಿನ ಈ ಕೆಳಗಿನ ವಾಕೃ್ಕಗಳನ್ನು ನೋಡಿರಿ: ಆಲಿ ಇಮ್ರಾನ್‌: 59, ಅಸ್ಸಜ್ಞಃ 7. 
ಅಸ್ಸಾಫ್ಛಾತ್‌: 11, ಆರ್ರಹ್ಮಾನ್‌: 14, ಸ್ವಾದ್‌: 71.72, ಅನ್ನಿಸಾ: 1 ಅಸ್ಪಜ್ನಣ 8 ಮತ್ತು ಅಲ್‌ ಹಜ್ಜ್‌; 5. 

15. ಮೂಲದಲ್ಲಿ 'ಮಿಮ್ಮಾರಿಜಿಮ್ಮಿನ್ನಾರ್‌' ಎಂಬ ಪದಗಳಿವೆ. ಇಲ್ಲಿ ನಾರ್‌ ಎಂದರೆ, ಒಂದು ವಿಶಿಷ್ಟ ಬಗೆಯ ಬೆಂಕಿಯೇ 
ಹೊರತು ಕಟ್ಟಿಗೆ ಅಥವಾ ಇದ್ದಿಲನ್ನು ಸುಡುವುದರಿಂದ ಉಂಟಾಗುವ ಬೆಂಕಿಯಲ್ಲ. 'ಮಾರಿಟ್‌' ಎಂದರೆ ಹೊಗೆಯಿಲ್ಲದ ಶುದ್ಧವಾದ 
ಜ್ವಾಲೆ. ಈ ಮಾತಿನ ತಾತ್ಸರ್ಯವೇನೆಂದರೆ, ಪ್ರಥಮ ಮಾನವನು ಮಣ್ಣಿನಿಂದ ನಿರ್ಮತನಾಗಿ ಸೃಷ್ಟಿಯ ವಿವಿಧ ಹಂತಗಳನ್ನು 
ದಾಟಿ ಆ ಮಣ್ಣ ಮುಬ್ದೆಯು ಚರ್ಮ ಮಾಂಸಗಳುಳ್ಳ ಒಬ್ಬ ಜೀವಂತ ಮಾನವನ ರೂಪಕ್ಕೆ ಬಂದು ಮುಂದೆ ವೀರ್ಯದಿಂದ 
ಅವನ ಸಂತತಿ ಬೆಳೆದಂತೆಯೇ ಪ್ರಥಮ ಜಿನ್ನ್‌ ಕೂಡಾ ಶುದ್ದ ಬೆಂಕಿಯ ಜ್ವಾಲೆ ಅಥವಾ ಅಗ್ನಿಯ ತಾಪದಿಂದ ಸೃಷ್ಟಿಸಲ್ಪಟ್ಟನು. 
ಅನಂತರ ಅವನ ಪೀಳಿಗೆಯಿಂದ ಜಿನ್ನ್‌ಗಳ ವರ್ಗವುಂಟಚಾಯಿತು. ಆ ಪ್ರಥಮ ಜಿನ್ನ್‌ನ ನೆಲೆಯು ಮಾನವರ ವಿಷಯದಲ್ಲಿ 
ಆದಮ್‌ರ(ಅ) ನೆಲೆ ಇದ್ದಂತಿದೆ. ಇದರಿಂದ ಎರಡು ವಿಷಯಗಳನ್ನು ತಿಳಿದಂತಾಯಿತು- 1) ಜಿನ್ನ್‌ಗಳು ಕೇವಲ ಆತ್ಮಗಳಾಗಿರದೆ 
ಅಪ್ಪಟ ಭೌತಿಕ ಸ್ವರೂಪದ ಶರೀರವನ್ನು ಹೊಂದಿದೆ. ಆದರೆ, ಅವು ಶುದ್ಧ ಅಗ್ನಿಯ ಘಟಕಗಳೆ ಸಂಯೋಗಗಳಾಗಿರುವುದರಿಂದ 
ಅವು ಮಣ್ಣಿನಿಂದ ನಿರ್ಮಿತರಾದ ಮಾನವರಿಗೆ ಕಾಣಿಸುವುದಿಲ್ಲ. 2) ಜಿನ್ನ್‌ಗಳು ಮಾನವರಿಗಿಂತ ತೀರಾ ಭಿನ್ನವಾದ ಸೃಷ್ಟಿಗಳಾಗಿ, 
ರುವುದು ಮಾತ್ರನಲ್ಲ ಅವುಗಳ ಸೃಷ್ಟಿಯ ಪದಾರ್ಥಗಳು ಕೂಡಾ ಮಾನವರು, ಪಶುಗಳು, ಸಸ್ಯವರ್ಗ ಮತ್ತು ಜಡವಸ್ತುಗಳಿಗಿಂತ 
ಶೀರಾ ಭಿನ್ನವಾಗಿವೆ. ಜಿನ್ನ್‌ಗಳು ಮಾನವರಲ್ಲೇ ಒಂದು ವರ್ಗವೆಂದು ಹೇಳುವವರ ಅಭಿಪ್ರಾಯವು ತಪ್ಪೆಂಬುದನ್ನು ಈ ಸೂಕ್ತವು 
ಸ್ಪಷ್ಟವಾಗಿ ಸಾಬೀತುಪಡಿಸುತ್ತದೆ. (ಹೆಚ್ಚಿನ ವಿವರಗಳಿಗೆ ಸೋಡಿರಿ: ಸೂರಃ ಅದ್ದಾರಿಯಾತ್‌ ಟಿಪ್ಪಣಿ -53) 

16. ಇಲ್ಲಿ ಸಂದರ್ಭ ಮತ್ತು ಸನ್ನಿವೇಶಕ್ಕನುಸಾರವಾಗಿ 'ಆಲಾ' ಎಂಬುದಕ್ಕೆ ಅದ್ಭುತ ಮಹಿಮೆ ಎಂಬ ಅರ್ಥವು ಹೆಚ್ಚು 
ಸೂಕ್ತವಾಗಿದೆ. ಅದರೆ ಇದರಲ್ಲಿ ಅನುಗ್ರಹದ ಅಂಶವೂ ಸೇರಿಕೊಂಡಿದೆ. ಮಣ್ಣಿನಿಂದ ಮಾನವನಂತಹ ಮತ್ತು ಅಗ್ನಿಯ 


5:0-7 


55: ಅರ್ರಹ್ಮಾನ್‌ 833 


سم سے ھ _ سرادم و 


توبن رثن رب ಅಟಿ ನಿಗ‏ ورپ Ss‏ بای [KY NY)‏ ون 
ES CAEL gl >‏ لا bs‏ الام bey‏ 
GEES DMN ARE‏ اللہ BS‏ ان۵ 7 


(17-18) ಎರಡು ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ ಪಾಲಕ ಪ್ರಭು ಅವನೇ ಆಗಿರುತ್ತಾನೆ." 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ?* 

(19-23) ಅವನು ಎರಡು ಸಮುದ್ರಗಳನ್ನು ಪರಸ್ಪರ ಒಟ್ಟು ಸೇರಲು ಬಿಟ್ಟನು- ಆದರೂ ಅವುಗಳ 
ನಡುವೆ ಒಂದು ಪರದೆ ಅಡ್ಡವಾಗಿದ್ದು ಅದನ್ನು ಅವು ಮೂರುವುದಿಲ್ಲ.” ಜಿನ್ನ್‌ಗಳೇ ಮತ್ತು ಮಾನವರೇ, 
ನೀವಿನ್ನು ನಿಮ್ಮ ಪ್ರಭುವಿನ ಮಹಿಮೆಯ ಯಾವ ಯಾವ ಪವಾಡಗಳನ್ನು ಸುಳ್ಳಾಗಿಸುವಿರಿ? ಈ ಸಮುದ್ರ 
ಗಳಿಂದ ಮುತ್ತು ಮತ್ತು ಹವಳಗಳು” ಲಭಿಸುತ್ತವೆ. ಜಿನ್ಸ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ 
ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ೫: ۱ 


ಜ್ವಾಲೆಯಿಂದ ಜಿನ್ನ್‌ಗಳಂತಹ ಅದ್ಭುತ ಸೃಷ್ಟಿಗಳನ್ನು ಅಸ್ತಿತ್ವಕ್ಕೆ ತಂದಿರುವುದು ಅಲ್ಲಾಹನ ಮಹಿಮಾದ್ಭುತವಾಗಿರುವಂತೆಯೇ 
ಅಲ್ಲಾಹನು ಈ ಎರಡೂ ವರ್ಗದ ಸೃಷ್ಟಿಗಳಿಗೆ ಅಸ್ತಿತ್ವ ನೀಡುವ ಜೊತೆಗೇ ಅವರಲ್ಲಿ, ಲೋಕದಲ್ಲಿ ದೊಡ್ಡ ದೊಡ್ಡ ಸಾಧನೆ 
ಗಳನ್ನು ಮಾಡಲು ಬೇಕಾಗುವಂತಹ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಇಟ್ಟಿರುವುದು ಅವನ ಮಹಾ ಅನುಗ್ರಹವೂ ಆಗಿದೆ. 
ಅಲ್ಲದೆ ಇದೇ ವಿಷಯವು ಅಲ್ಲಾಹನ ಪ್ರಶಂಸಾರ್ಹ ಗುಣಗಳಿಗೂ ಸಾಕ್ಲಿಯಾಗಿದೆ. ಜ್ಞಾನ, ಯುಕ್ತಿ, ಕೃಪೆ ಮತ್ತು ಅತ್ಕುನ್ನತ 
ಮಟ್ಟದ ಸೃಷ್ಟಿ-ಸಾಮರ್ಥ್ಯವಿಲ್ಲದೆ, ಇಂತಹ ವೈಭವದ ಮಾನವರು ಮತ್ತು ಜಿನ್ನ್‌ಗಳನ್ನು ಸೃಷ್ಟಿಸಲು ಹೇಗೆ ತಾನೇ ಸಾಧ್ಯ? ಕೇವಲ 
ಆಕಸ್ಮಿಕಗಳು ಅಥವಾ "ಸ್ವಯಂ ಚಾಲಿತವಾದ ಕುರುಡಾದ ಹಾಗೂ ಕಿವುಡಾದ" ಪ್ರಕೃಶಿ ನಿಯಮಗಳು . ಇಂತಹ ಅದ್ಭುತ 
ಸೃಷ್ಟಿಕಾರ್ಯವನ್ನು ಹೇಗೆ ತಾನೇ ಮಾಡಬಲ್ಲವು? 

17. ಎರಡು ಪೂರ್ವಗಳು ಮತ್ತು ಎರಡು ಪಶ್ಚಿಮಗಳು ಎಂಬುದರ ಅರ್ಥ ಚಳಿಗಾಲದ ಕನಿಷ್ಠ ಅವಧಿಯ ಹಗಲಿನ 
ಹಾಗೂ ಬೇಸಿಗೆ ಕಾಲದ ಗರಿಷ್ಠ ಅವಧಿಯ ಹಗಲಿನ ಪೂರ್ವ ಪಶ್ಚಿಮಗಳು ಎಂದೂ ಆಗಿರಬಹುದು. ಅಥವಾ ಭೂಮಂಡಲದ 
ಎರಡು ಅರ್ಧಗೋಳಗಳ ಪೂರ್ವ ಪಶ್ಚಿಮಗಳಿಂದೂ ಆಗಿರಬಹುದು. ಅಲ್ಲಾಹನನ್ನು ಈ ಎರಡು ಪೂರ್ವ ಪಶ್ಚಿಮಗಳ 
ಪ್ರಭುವೆಂದು ಹೇಳುವುದಕ್ಕೆ ಅನೇಕ ಅರ್ಥಗಳಿವೆ. 1) ಅವನ ಅಪ್ಪಣೆಯಿಂದಲೇ ಸೂರ್ಯನ ಉದಯಾಸ್ತಮಾನಗಳೂ 
ವರ್ಷಾದ್ಯಂತ ಅವು ನಿರಂತರವಾಗಿ ಬದಲಾಗುವ نات‎ ಯೂ ಸ್ಥಾಪಿತವಾಗಿವೆ. 2) ಅವನೇ ಭೂಮಿಯ ಮತ್ತು ಸೂರ್ಯನ 
ಒಡೆಯ ಮತ್ತು ಆಡಳಿತಗಾರ. ಅನ್ಕಥಾ ಅವೆರಡರ ದೇವರು ಬೇರೆ ಬೇರೆಯವದಾಗಿರುತ್ತಿದ್ದರೆ ಭೂಮಿಯ ಮೇಲೆ 
ಸೊರ್ಯನು ಉದಯಿಸುವ ಮತ್ತು ಅಸ್ಪಮಿಸುವ, ಈ ಶಿಸ್ತುಬದ್ದ ವ್ಯವಸ್ಥೆಯು ಸ್ಥಾಪಿತವಾಗಲು ಮತ್ತು ಸ್ಥಿರವಾಗಿ 
ಮುಂದುವರಿಯಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? 

18. ಇಲ್ಲೂ ಸಂದರ್ಭ ಮತ್ತು ಸನ್ನಿವೇಶಗಳಿಗನುಸಾರ 'ಆಲಾ' ಎಂಬುದಕ್ಕೆ 'ಸಾಮರ್ಥ್ಯ' ಎಂಬ ಅರ್ಥವೇ ಹೆಚ್ಚು ಸೂಕ್ತವೆಂಬುದು 
ವ್ಯಕ್ತವಾಗಿ ತೋರುತ್ತದೆಯಾದರೂ ಅದರೊಂದಿಗೆ 'ಅನುಗ್ರಹ' ಮತ್ತು 'ಪ್ರಶಂಸಾರ್ಹ ಗುಣ'ಗಳ ಅಂಶವೂ ಅದರಲ್ಲಿ ಅಡಕವಾಗಿದೆ. 

19. ವಿವರಣೆಗಾಗಿ ಸೂರಃ ಅಲ್‌ ಫುರ್ಕಾನಿನ 68ನೆಯ ಟಿಪ್ಪಣಿ ನೋಡಿರಿ. 

20. ಮೂಲದಲ್ಲಿ 'ಮರ್ಜಾನ್‌' ಎಂಬ ಪದ ಪ್ರಯೋಗವಾಗಿದೆ. ಹ.ಇಬ್ಲ್‌ ಅಬ್ಬಾಸ್‌(ರ) ಮುಂತಾದವರ ಅಭಿಪ್ರಾಯದಂತೆ, ಇದರ 
ಅರ್ಥ ಸಣ್ಣ ಮುತ್ತು ಎಂದಾಗಿದೆ. ಅರಬಿ ಭಾಷೆಯಲ್ಲಿ ಹವಳಕ್ಕೆ ಆ ಹೆಸರಿದೆಯೆಂದು ಹೆ.ಅಬ್ದುಲ್ಲಾ ಬಿನ್‌ ಮೆಸ್‌ಊದ್‌(ರ) ಹೇಳುತ್ತಾರೆ. 

21. 'ಯಖ್‌ರುಜು ಮಿನ್‌ಹುಮಾ' ಎಂಬುದು ಮೂಲಪದಗಳು. ಅರ್ಫ್ಥಾತ್‌- "ಈ ಎರಡೂ ಸಮುದ್ರಗಳಿಂದ ಹೊರಬರುತ್ತವೆ." 
ಮುತ್ತು ಮತ್ತು ಹವಳಗಳು ಸಿಗುವುದು ಉಪ್ಪು ನೀರಿನ ಸಮುದ್ರದಲ್ಲಿ. ಸಿಹಿ ಮತ್ತು ಉಪ್ಪು ಎರಡೂ ತರದ ನೀರಿನಿಂದ 
ಈ ವಸ್ತುಗಳು ಸಿಗುವುದು ಹೇಗೆ? ಎಂದು ಕೆಲವು ವಿಮರ್ಶಕರು ಆಕ್ಟೇಪಿಸುತ್ತಾರೆ. ಇದಕ್ಕೆ ಉತ್ತರವೇನೆಂದರೆ- ಸಮುದ್ರಗಳಲ್ಲಿ 


5:09-7 


834 ಕುರ್‌ಆನ್‌ ವ್ಯಾಖ್ಯಾನ 


.- سے ضر خر _ 


ھکار ان نی Na‏ 
نکیا اکا ETS‏ 


س 


رونا زی شا نی اریت لئ عمج 


(24-25) ಸಮುದ್ರದಲ್ಲಿ ಪರ್ವತದಂತೆ ಮೇಲೆದ್ದಿರುವ ಹಡಗುಗಳು ಅವನದೇ ಆಗಿವೆ.3 ಜಿನ್ಸ್‌ಗಳೇ 
ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ಸುಳ್ಳಾಗಿಸುವಿರಿ? 

(26-30) ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ ನಾಶವಾಗಲಿದೆ- ಮತ್ತು ನಿನ್ನ ಪ್ರಭುವಿನ 
ತೇಜೋಮಯ ಹಾಗೂ ಔದಾರ್ಯಪೂರ್ಣ ಆಸ್ತಿ ತ್ವ ಮಾತ್ರ ಉಳಿಯಲಿದೆ. ಜಿನ್ನ್‌ಗಳೇ ಮತ್ತು ಮಾನವರೇ, 
ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿ?* ಭೂಮಿ-ಆಕಾಶಗಳಲ್ಲಿ 


ಸಿಹಿ ಮತ್ತು ಉಪ್ಪು ಎರಡೂ ತರದ ನೀರು ಒಟ್ಟು ಸೇರುತ್ತದೆ. ಆದುದರಿಂದ ಇವೆರಡರ ಸಂಗಮಡೊಳಗಿಂದ ಈ ವಸ್ತುಗಳು 
ಹೊರಡುತ್ತವೆಂದು ಹೇಳಿದರೂ ಅವು ಇವೆರಡೂ ತರದ ನೀರಿನಿಂದ ಹೊರಬರುತ್ತದೆ ಎಂದರೂ ವಿಷಯ ಒಂದೇ. ಮತ್ತಷ್ಟು 
ಸಂಶೋಧನೆ ನಡೆಸಿದರೆ, ಈ ವಸ್ತುಗಳು ಸಮುದ್ರದ ತಳದಿಂದ ಸಿಹಿ ನೀರಿನ ಬುಗ್ಗೆಗಳು ಹೊರಡುವಂತಹ ಸ್ಥಳದಲ್ಲಿ 
ಹುಟ್ಟಿಕೊಳ್ಳುತ್ತವೆ ಮತ್ತು ಅವುಗಳ ಜನನ ಮತ್ತು ಪೋಷಣೆಯಲ್ಲಿ ಈ ಎರಡೂ ಬಗೆಯ ಜಲಗಳ ಸಂಯೋಜನೆಗೆ ಏನೋ 
ಪಾತ್ರ ಇದೆಯೆಂಬುದು ಸಾಬೀತಾಗುವ ಸಾಧ್ಯತೆಯಿದೆ. ಪ್ರಾಚೀನ ಕಾಲದಿಂದ ಮುತ್ತು ತೆಗೆಯುತ್ತಿರುವ ಬಹ್ರೈನ್‌ ದೇಶದಲ್ಲಂತೂ 
ಅಲ್ಲಿನ ಕೊಲ್ಲಿಯ ತಳದಲ್ಲಿ ಸಿಹಿನೀರಿನ ಬುಗ್ಗೆಗಳಿವೆ ಎಂಬುದು ಸಾಬೀತಾಗಿದೆ. 

22. ಇಲ್ಲಿ 'ಆಲಾ' ಎಂಬುದರಲ್ಲಿ ದೇವ ಮಹಿಮೆ ಎಂಬ ಅರ್ಥ ವ್ಯಕ್ತವಾಗಿ ಗೋಚರಿಸುತ್ತದಾದರೂ ಅನುಗ್ರಹ ಮತ್ತು 
ಪ್ರಶಂಸನೀಯ ಗುಣ ಎಂಬ ಅರ್ಥವೂ ಅವೈಕ್ಷವಾಗಿಲ್ಲ. - 

23. ಅರ್ಥಾತ್‌- ಅವನ ಮಹಿಮೆಯಿಂದಲೇ ನಿರ್ಮಿತವಾಗಿವೆ. ಹಡಗುಗಳನ್ನು ಕಟ್ಟುವ ಜಾಣ್ಮೆಯನ್ನು ಮಾನವನಿಗೆ 
ಕೊಟ್ಟವನು ಅವನೇ. ಭಯಾನಕ ಸಾಗರಗಳ ಎದೆಯನ್ನು ದೊಡ್ಡ ದೊಡ್ಡ ಹಡಗುಗಳು ಸೀಳುತ್ತ ಮುಂದುವರಿಯಲು ಸಾಧ್ಯ 
ವಾಗುವ ರೀತಿಯಲ್ಲಿ ನೀರನ್ನು ಅಂತಹ ನಿಯಮಗಳಿಗೆ ಬದ್ಧಗೊಳಿಸಿದದನೂ ಅವನೇ. 

24. ಇಲ್ಲಿ 'ಆಲಾ' ಎಂಬ ಪೆದದಲ್ಲಿ ಅನುಗ್ರಹ ಮತ್ತು ಉಪಕಾರಗಳ ಅಂಶ ಎದ್ದು ಕಾಣುತ್ತದೆ. ಆದರೆ ಮಹಿಮೆ ಮತ್ತು 

'| ಪ್ರಶಂಸನೀಯ ಗುಣಗಳ ಅಂಶವೂ ಇದರಲ್ಲಿದೆಯೆಂದು ಮೇಲಿನ ವಿವರಣೆಯಿಂದ ವ್ಯಕ್ತವಾಗುತ್ತದೆ. 

25. ಇಲ್ಲಿಂದ 30ನೆಯ ಸೂಕ್ತದ ವರೆಗೆ ಜಿನ್ನ್‌ಗಳಿಗೆ ಮತ್ತು ಮಾನವರಿಗೆ ಎರಡು ವಾಸ್ತವಿಕತೆಗಳನ್ನು ಶಿಳಿಯಪಡಿಸ 
ಲಾಗಿದೆ- 1) ನೀವು ಸ್ವತಃ ಅಮರರಲ್ಲ, ನೀವು ಈ ಲೋಕದಲ್ಲಿ ಅನುಭೋಗಿಸುತ್ತಿರುವ ಸಾಧನ ಸಾಮಗ್ರಿಗಳೂ ಶಾಶ್ವತವಲ್ಲ. 
ಅಮರನೂ ಅನಂತನೂ ಆಗಿರುವವನು ಮಹಾನನಾದ ಅಲ್ಲಾಹನು ಮಾತ್ರ, ಅವನ ಮಹಾನತೆಯ ಕುರಿತು ಈ ವಿಶ್ವವೇ بآ‎ 
ನೀಡುತ್ತಿದೆ. ಅವನ ಔದಾರ್ಯದಿಂದಲೇ ನಿಮಗೆ ಈ ಸಾಧನಗಳು ಲಭಿಸಿದೆ. ನಿಮ್ಮಲ್ಲಾರಾದರೂ "ನನ್ನಂತಹವರು ಬೇರೊಬ್ಬರಿಲ್ಲ” 
ಎಂಬಂತಹ ಅಹಂಭಾವದಲ್ಲಿ ಬಿದ್ದಿದ್ದರೆ ಇದು ಅವನ ಅಲ್ಪತನವಷ್ಠೆ. 2) ಅಲ್ಲಾಹನನ್ನು ಬಿಟ್ಟು ನೀವು ಇತರ ಯಾರನ್ನೆಲ್ಲ 
ನಿಮ್ಮ ಆರಾಧ್ಯರೆಂದೂ ಸಂಕಟಹರರೆಂದೂ ಇಷ್ಟಾರ್ಥ ಸಿದ್ದಿಸಿ ಕೊಡುವವರೆಂದೂ ಕಲ್ಪಿಸಿಕೊಂಡಿರುವಿರೋ ಅವರ ಪೈಕಿ ಯಾರೂ 
ನಿಮ್ಮ ಯಾವ ಇಪ್ಟಾರ್ಥವನ್ನೂ ಪೂರೈಸಿ ಕೊಡಲಾರರು. ಅವರಂತೂ ತಮ್ಮ ಅವಶ್ಯಕತೆಗಳಿಗಾಗಿ ಅಲ್ಲಾಹನನ್ನು ಅವಲಂಬಿಸಿ 
ಕೊಂಡಿದ್ದಾರೆ. ಅವರ ಕೈಗಳು ಅವನ ಮುಂದೆ ಚಾಚಿಕೊಂಡಿದೆ. ಅವರು ಸ್ವತಃ ತಮ್ಮ ಸಂಕಷ್ಟಗಳನ್ನು ನಿವಾರಿಸಲಿಕ್ಕೇ ಅಸಮರ್ಥ 
ರಾಗಿರುವಾಗ ನಿಮ್ಮ ಸಂಕಷ್ಟಗಳನ್ನು ಅವರು ಪರಿಗಣಿಸು ವುದಾದರೂ ಹೇಗೆ? 

26. ಇಲ್ಲಿ 'ಆಲಾ' ಎಂಬ ಪದವು ಅದ್ಭುತಗಳೆಂಬ ಅರ್ಥದಲ್ಲಿದೆ ಎಂಬುದನ್ನು ಸಂದರ್ಭ ಮತ್ತು ಸನ್ನಿವೇಶವೇ ತಿಳಿಸುತ್ತಿದೆ. 
ನೆಶ್ವರ ಸೃಷ್ಟಿಗಳ ಪೈಕಿ ತಾನು ಮಹಾನನೆಂಬ ಬ್ರಮೆಗೆ ತುತ್ತಾಗಿ ತನ್ನ ಕೃತಕ ದೇವತ್ವವು ಅನಂತ ಹಾಗೂ ಶಾಶ್ವತ ವೆಂದು 
ಭಾವಿಸಿಕೊಂಡು ಅಹಂಕಾರಪಡುವವನು ಯಾರೇ ಆಗಿದ್ದರೂ ಅವನು ತನ್ನ ಬಾಯಿಯಿಂದ, ವಿಶ್ವದೊಡೆಯನ ಮಹಾನತೆಯನ್ನು 
ಅಲ್ಲಗಳೆಯದಿದ್ದರೂ ತನ್ನ ಕೃಶಿಯಿಂದಲಂತೂ ಹಾಗೆಯೇ ಮಾಡಿದಂತಾಗುತ್ತದೆ. 


ಕಾಂಡ-27 


55, ಅರ್ರಹ್ಮಾನ್‌ 835 


KS MG ELAS BG 


ays dl tae, AE‏ ان استطعکو ات 7 ಲ LS‏ ن افطار 
or‏ لان SLE SEE YE‏ الام Ws‏ 


ಇರುವವರೆಲ್ಲರೂ ತಮ್ಮ ಬೇಡಿಕೆಗಳನ್ನು ಅವನಿಂದಲೇ ಬೇಡುತ್ತಾರೆ. ಪ್ರತಿದಿನವೂ ಅವನು ವಿನೂತನ ವೈಭವ 
ದಲ್ಲಿರುತ್ತಾನೆ. ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸ್ತುತ್ಯ 
ಗುಣಗಳನ್ನು ಸುಳ್ಳಾಗಿಸುವಿರಿ?* 

(31-36) ಓ ಭೂಭಾರಗಳ್ಲ ಸದ್ಯದಲ್ಲೇ ನಾವು ನಿಮ್ಮ ವಿಚಾರಣೆ ನಡೆಸಲಿಕ್ಕಾಗಿ ಬಿಡುವು ಮಾಡಿ 
ಕೊಳ್ಳಲಿದ್ದೇವೆ. ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನೀವು ಸುಳ್ಳಾಗಿಸುವಿರಿ? (ಎಂದು ಆಗ 


(3 


ನೋಡಿಕೊಳ್ಳುವೆವು?!). ಜಿನ್ನ್‌ ಮತ್ತು ಮಾನವ ವರ್ಗದವರೇ, ನೀವು ಭೂಮಿ-ಆಕಾಶಗಳ ಸರಹದ್ದುಗಳಿಂದ 


27. ಅರ್ಥಾತ್‌- ಈ ವಿಶ್ವವೆಂಬ ಕಾರ್ಯಾಗಾರದಲ್ಲಿ ಅವನ ಚಟುವಟಿಕೆಯು ನಿರಂತರವಾಗಿ ಸಾಗುತ್ತಿದೆ. ಅವನು ಅಸಂಖ್ಯಾತ 
ವಸ್ತುಗಳನ್ನು ಹೊಸ ಹೊಸ ರೂಪ, ವಿನ್ಮಾಸ ಮತ್ತು ಗುಣಗಳೊಂದಿಗೆ ಸೃಷ್ಟಿಸುತ್ತಲೇ ಇದ್ದಾನೆ. ಅವನ ಜಗತ್ತು ಯಾವಾಗಲೂ 
ಒಂದೇ ರೀತಿಯಲ್ಲಿರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಅದರ ಸ್ಲಿತಿ ಬದಲಾಗುತ್ತಲೇ ಇರುತ್ತದೆ, ಅದರ ಸೃಷ್ಟಿಕರ್ತನು ಅದನ್ನು ಹಿಂದಿನ 
ಎಲ್ಲ ರೂಪಗಳಿಂದ ಭಿನ್ನವಾದ ಒಂದು ಹೊಸರೂಪದೊಂದಿಗೆ ನಿರ್ಮಿಸುತ್ತಾನೆ. 

28. ಇಲ್ಲಿ 'ಆಲಾ' ಎಂಬ ಪದಕ್ಕೆ ಗುಣ ವಿಶೇಷಗಳು ಎಂಬ ಅರ್ಥವೇ ಹೆಚ್ಚು ಹೊಂದಿಕೊಳ್ಳುತ್ತದೆ. ಯಾವುದೇ ರೀತಿಯ 
ದೇವ ಸಹಭಾಗಿತ್ವ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಅಲ್ಲಾಹನ ಯಾವುದಾದರೊಂದು ಗುಣ ವಿಶೇಷವನ್ನು ಅಲ್ಲಗಳೆಯುತ್ತಾನೆ. 
ಉದಾ: ಇಂತಿಂತಹ ಮಹಾನುಭಾವರು ನನ್ನ ಕಾಯಿಲೆಯನ್ನು ಗುಣಪಡಿಸಿಬಿಟ್ಟರು ಎಂಬ ಹೇಳಿಕೆಯ ನಿಜವಾದ ಅರ್ಥ 'ಶಾಫೀ' 
(ಗುಣಪಡಿಸುವವ)- ಆ ಮಹಾನುಭಾವನೇ ಹೊರತು ಅಲ್ಲಾಹನಲ್ಲ ಎಂದಾಗುತ್ತದೆ. ಇದೇ ರೀತಿ ಶಿರ್ಕ್‌ ಅನ್ನು ಒಳಗೊಂಡಿರುವ 
ಪ್ರತಿಯೊಂದು ನಂಬಿಕೆ ಮತ್ತು ಮಾತು ಕೂಡಾ ಅಂತಿಮ ವಿಶ್ಲೇಷಣೆಯಲ್ಲಿ- ದೇವಗುಣಗಳ ನಿರಾಕರಣೆಯೆಂದೇ ಸಾಬೀತಾಗುತ್ತದೆ. 

29. ಮೂಲದಲ್ಲಿ 'ಸಕಲಾನ್‌' ಎಂಬ ಪದ ಪ್ರಯೋಗವಾಗಿದೆ. ಒಂದು ವಾಹನದ ಮೇಲೆ ಹೇರಲಾಗಿರುವ ಭಾರವನ್ನು 'ಸಕಲ್‌' 
ಎನ್ನುತ್ತಾರೆ. 'ಸಕಲಾನ್‌' ಎಂಬುದರ ಶಬ್ದಾರ್ಥ ಹೇರಿರುವ ಎರಡು ಭಾರಗಳು ಎಂದಾಗುತ್ತದೆ. ಇಲ್ಲಿ ಈ ಪದವು ಜಿನ್ನ್‌ ಮತ್ತು 
ಮಾನವರಿಗೆ ಪ್ರಯೋಗಿಸಲ್ಪಟ್ಟಿದೆ. ಏಕೆಂದರೆ, ಇವೆರಡೂ ವರ್ಗಗಳು ಭೂಮಿಯ ಮೇಲೆ ಹೇರಲ್ಪಟ್ಟಿವೆ. ಅಭಿಸಂಬೋಧನೆಯು ತಮ್ಮ 
ಪ್ರಭುವಿನ ಅನುಸರಣೆ-ಆರಾಧನೆಯಿಂದ ವಿಮುಖರಾಗಿರುವವರ ಕಡೆಗಿದೆ. ಆದುದರಿಂದ ಅವರನ್ನು "ಓ ಭೂಭಾರಗಳೇ” ಎಂದು 
ಕರೆದು ಅಭಿಸಂಬೋಧಿಸಲಾಗಿದೆ. ಸೃಷ್ಟಿಕರ್ತನು ತನ್ನ ಸೃಷ್ಟಿಯ ಇವೆರಡು ಅಯೋಗ್ಯ ವರ್ಗಗಳನ್ನು ಕರೆದು, "ಓ ನನ್ನ ಭೂಮಿಗೆ 
ಭಾರವಾಗಿರುವವರೇ, ಸದ್ಮದಲ್ಲೇ ನಾನು ನಿಮ್ಮನ್ನು ವಿಚಾರಿಸಿಕೊಳ್ಳಲಿಕ್ಕಾಗಿ ಬಿಡುವು ಮಾಡಿಕೊಳ್ಳಲಿದ್ದೇನೆ' ಎಂದು ಹೇಳಿರುವಂತಿದೆ. 

30. ಈಗ ಅಲ್ಲಾಹನು ಈ ಆಅಜ್ಞೋಲ್ಲಂಘಕರ ವಿಚಾರಣೆ ನಡೆಸಲು ಬಿಡುವಿಲ್ಲದಷ್ಟು ಕಾರ್ಯಮಗ್ಗನಾಗಿದ್ದಾನೆ ಎಂದು 
ಇದರ ಅರ್ಥವಲ್ಲ. ನಿಜವಾಗಿ ಇದರ ತಾತ್ಸರ್ಯವೇನೆಂದರೆ- ಅಲ್ಲಾಹನು ಒಂದು ವಿಶಿಷ್ಟ ವೇಳಾಪಟ್ಟಿಯನ್ನು ನಿಗದಿ ಮಾಡಿದ್ದು, 
ಅದರ ಪ್ರಕಾರ ಜಿನ್ನ್‌ ಮತ್ತು ಮಾನವರ ಅಂಶಿಮ ವಿಚಾರಣೆ ನಡೆಸುವ ಕಾಲ ಇನ್ನೂ ಬಂದಿಲ್ಲ. ಆದರೆ ಸದ್ಯದಲ್ಲೇ ಅದು 
ಬರಲಿದೆ. ಆಗ ಅವರ ವಿಚಾರಣೆ ನಡೆಸಲಾಗುವುದು. ಈ ಬಿಡುವು ರಾಹಿತ್ಯದ ಉದಾಹರಣೆಯು- ಒಬ್ಬನು ವಿವಿಧ ಕೆಲಸಗಳಿಗಾಗಿ 
ಒಂದು ವೇಳಾಪಟ್ಟಿಯನ್ನು ತಯಾರಿಸಿಟ್ಟಿದ್ದು ಅದರ ಪ್ರಕಾರ ಯಾವ ಕಾರ್ಯವನ್ನು ಮಾಡಲು ಇನ್ನೂ ಸಮಯ ಬಂದಿಲ್ಲವೋ 
ಆ ಕಾರ್ಯದ ಕುರಿತು- ಸದ್ಯ ನನ್ನ ಬಳಿ ಆ ಕೆಲಸಕ್ಕೆ ಬಿಡುವಿಲ್ಲ ಎಂದು ಹೇಳುವಂತಿದೆ. 

31. ಇಲ್ಲಿ 'ಆಲಾ' ಎಂಬ ಪದವನ್ನು 'ಸಾಮರ್ಥ್ಯ'ಗಳು ಎಂಬ ಅರ್ಥದಲ್ಲೂ ತೆಗೆದುಕೊಳ್ಳಬಹುದು. 'ಬಾಕ್ಸರಣಿಯನ್ನು 
ಗಮನಿಸಿದಾಗ ಇವೆರಡೂ ಅರ್ಥಗಳು ಒಂದೊಂದು ದೃಷ್ಟಿಯಿಂದ ಸೂಕ್ತವೆನಿಸುತ್ತವೆ. ಒಂದು ಅರ್ಥವನ್ನು ತೆಗೆದುಕೊಂಡರೆ ಇದರ 
ತಾತ್ಸರ್ಯ- ಇಂದು ನೀವು ನಮ್ಮ ಅನುಗ್ರಹಗಳಿಗೆ ಕೃತಪ್ಲುತೆ ತೋರುತ್ತಿದ್ದೀರಿ ಮತ್ತು ಸತ್ಮನಿಷೇಧ, ದೇವ ಸಹಭಾಗಿತ್ವ, ನಾಸ್ತಿಕತೆ, 


5:08-7 


836 ಕುರ್‌ಆನ್‌ ವ್ಯಾಖ್ಯಾನ 


ES SETS وا‎ UE Le 
6 سے‎ EG sid AHN KS AY 
GE BESS CSS لع عن‎ de 5 


ಹೊರಗೆ ಓಡಿ ಹೋಗಬಲ್ಲಿರಾದರೆ ಓಡಿ ان‎ ನೀವು ಓಡಲಾರಿರಿ, ಅದಕ್ಕೆ ಪ್ರಚಂಡ ಶಕ್ತಿ ಬೇಕು.* 
ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ನೀವು ಸುಳ್ಳಾಗಿಸುವಿರಿ? (ಓಡಿ ಹೋಗಲು ಪ್ರಯತ್ನಿಸಿದರೆ) 
ನಿಮ್ಮ ಮೇಲೆ ಬೆಂಕಿಯ ಜ್ಯಾಲೆಯನ್ನೂ ಹೊಗೆಯನ್ನೂಖ ಬಿಡಲಾಗುವುದು. ನೀವು ಅದನ್ನು ಎದುರಿಸಲಾರಿರಿ. 
ಜಿನ್ನ್‌ಗಳೇ ಮತ್ತು ಮಾನವರೇ, ನೀವು ನಿಮ್ಮ ಪ್ರಭುವಿನ ಯಾವ ಯಾವ ಮಹಿಮೆಗಳನ್ನು ನಿರಾಕರಿಸುವಿರಿ? 

(37-38) ಆಕಾಶವು ಬಿರಿದಾಗ ಮತ್ತು ಅದು ಕೆಂಪು ಚರ್ಮದಂತಾಗಿ اہ اداد‎ > (ಅವಸ್ಥೆ 
ಏನಾದೀತು?) ಜಿನ್ನ್‌ಗಳೇ ಮತ್ತು ಮಾನವರೇ (ಆಗ) ನಿಮ್ಮ 
ನೀವು: ಸುಳ್ಳಾಗಿಸುವಿರಿ? 


ಪ್ರಭುವಿನ ಯಾವ ಯಾವ ಮಹಿಮೆಗಳನ್ನು 


ಕರ್ಮಚ್ರಷ್ಟತೆ, ಆಜ್ಲೋಲ್ಲ ಂಘನೆಯೇ ಮುಂತಾದ ವಿವಿಧ ಧೋರಣೆಗಳನ್ನು ಅನುಸರಿಸುತ್ತಾ ತರತರದಿಂದ ಕೃತಪ್ಲುತೆ ತೋರುತ್ತಿ 
ರುವಿರಿ. ಆದರೆ ನಾಳೆ ನಿಮ್ಮ ವಿಚಾರಣೆ ನಡೆಸುವ ಸಮಯ ಬಂಬಾಗ- ನೀವು ನಮ್ಮ ಯಾವ್ಯಾವ ಅನುಗ್ರಹಗಳನ್ನು ಕೇವಲ 
ಆಅಕಸ್ಮಿಕಗಳೆಂದು, ಅಥವಾ ನಿಮ್ಮ ಸ್ವಂತ ಯೋಗೃತಾರ್ಹತೆಗಳ ಫಲಗಳೆಂದು ಅಥವಾ ಯಾವುದಾದರೂ ದೇವಿ, ದೇವತೆ ಅಥವಾ 
ಮಹಾಪುರುಷರ ' ಕೃಷೆಯ ಮಹಿಮೆಯೆಂದು ಸಾಬೀತು ಪಡಿಸುತ್ತೀರೆಂದು ನೋಡಿಕೊಳ್ಳುವೆವು ಎಂದಾಗುತ್ತದೆ. ಇನ್ನೊಂದು 
ಅರ್ಥವನ್ನು ತೆಗೆದು ಕೊಂಡಾಗ ಅದರ ತಾತ್ಸರ್ಯ- ಇಂದು ನೀವು ಲೋಕಾಂತ್ಯ, » ಪುನರುತ್ಥಾನ ಇತ್ಕಾದಿಗಳನ್ನು ಅಸಂಭವವೆಂದು 
ಹೇಳುತ್ತಿ ರಿ, ಮತ್ತು ಅವುಗಳ ಕುರಿತು ಲೇವಡಿ ಮಾಡುತ್ತೀರಿ. ಆದರೆ had ನಡೆಸಲಿಕ್ಕಾಗಿ ನಾವು ನಿಮ್ಮನ್ನು ಸುತ್ತುವರಿದು 
ತರುವಾಗ ಮತ್ತು ನೀವಿಂದು ನಿರಾಕರಿಸುತ್ತಿರುವ ಸತ್ಯಗಳೆಲ್ಲವೂ ನಿಮ್ಮ ಕಣ್ಣ ಮುಂದೆ ಬರುವಾಗ- ಅಂದು ನೀವು ನಮ್ಮ ಯಾವ 
ಯಾವ ಮಹಿಮೆಗಳನ್ನು ಸುಳ್ಳಾಗಿಸುತ್ತೀರೆಂದು ಆಗ ನಾವು ನೋಡಿಕೊಳ್ಳುವೆವು ಎಂದಾಗುತ್ತದೆ. 

. 32. ಇಲ್ಲಿ ಭೂಮಿ ಆಕಾಶಗಳೆಂದರೆ- ಈ ವಿಶ್ವ ಅಥವಾ ಅಲ್ಲಾಹನ ಅಖಿಲ ಸೃಷ್ಟಿ ಎಂದಾಗಿದೆ. ಸೂಕ್ತದ ತಾತ್ತರ್ಯವೇ 
ನೆಂದರೆ-ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಂಡು ಓಡಲು ನಿಮ್ಮಿಂದ ಸಾಧ್ಯವಿಲ್ಲ. ನಿಮಗೆ ಸುದ್ದಿ ಕೊಡಲಾಗುತ್ತಿರುವ ವಿಚಾರಣೆಯ 
ಸಮಯ ಬಂದೊಡನೆ ನೀವು ಎಲ್ಲೇ ಇದ್ದರೂ ಸೆರೆ ಹಿಡಿಯಲ್ಪಡುವಿರಿ. ಇದರಿಂದ ಪಾರಾಗಲು ನೀವು ದೇವನ ಸೃಪ್ಟಿಯಿಂದಲೇ 
ಓಡಿ ಹೋಗಬೇಕಾದೀತು. ಈ ಸಾಮರ್ಥ್ಯ ನಿಮ್ಮಲ್ಲಿಲ್ಲ. ಅಂತಹ ಗರ್ವವೇನಾದರೂ ನಿಮ್ಮ ಮನಸ್ಸಿ ನಲ್ಲಿದ್ದರೆ ನಿಮ್ಮ ಶಕ್ತಿಯನ್ನು 
ಪ್ರಯೋಗಿಸಿ ನೋಡಿರಿ. 

"33. ಮೂಲದಲ್ಲಿ 'ಶುವಾಳ್‌' ಮತ್ತು 'ನುಹಾಸ್‌' ಎಂಬ ಪದಗಳು ಪ್ರಯೋಗಗೊಂಡಿವೆ. ಅಪ್ಪಟ ಜ್ವಾಲೆಯನ್ನು "ಶುವಾಳ್‌' 
ಎಂದೂ ಅಪ್ಪಟ ಹೊಗೆಗೆ 'ನುಹಾಸ್‌' ಎಂದೂ ಹೇಳಲಾಗುತ್ತದೆ. ಜಿನ್ನ್‌ಗಳು ಮತ್ತು ಮಾನವರು ಅಲ್ಲಾಹನ ವಿಚಾರಣೆಯಿಂದ 
ಪಾರಾಗಲಿಕ್ಕಾಗಿ ಪಲಾಯನ ಮಾಡಲು ಪ್ರಯತ್ನಿಸುವಾಗ ಇವೆರಡನ್ನು ಅವರ ಮೇಲೆ ಪ್ರಯೋಗಿಸಲಾಗುವುದು. 

34. ಇದು ಲೋಕಾಂತ್ಮ ಕಾಲದ ಪ್ರಸ್ತಾಪವಾಗಿರುತ್ತದೆ. ಆಕಾಶ ಬಿರಿಯುವುದೆಂದರೆ- ನಭೋಮಂಡಲದ ಬಿಗಿತವು 
ಸಡಿಲವಾಗುವುದು, ವಿಶ್ವ ವೃವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುವುದು ಮತ್ತು ಗ್ರಹ ನಕ್ಷತ್ರಾದಿಗಳು ಚದರಿ ಹೋಗುವುವು. 
ಆಗ ಆಕಾಶವು ಕೆಂಪು' ಚರ್ಮದಂತೆ ಕೆಂಪೇರುವುದೆಂದರೆ- ಆ ಬೃಹತ್‌ ಕೋಲಾಹಲದ ಸಮಯದಲ್ಲಿ ಭೂಮಿಯಲ್ಲಿದ್ದುಕೊಂಡು 
ಆಕಾಶದ ಕಡೆಗೆ ನೋಡುವಾಗ ನಭೋಮಂಡಲಕ್ಕೆಲ್ಲ ಬೆಂಕಿ 'ಹಡಿದಂತೆ ತೋರುವುದು. 

35. ಅರ್ಥಾತ್‌- ಇಂದು ನೀವು ಪುನರುತ್ಣಾನವನ್ನು ಅಸಂಭವನೀಯವೆಂದು ಭಾವಿಸುತ್ತಿದ್ದೀರಿ. ಇದರೆ ಅರ್ಥವೇನೆಂದರೆ. 
ನಿಮ್ಮ ದೃಷ್ಟಿಯಲ್ಲಿ ಅಲ್ಲಾಹನು ಅದನ್ನುಂಟು ಮಾಡಲು ಅಸಮರ್ಥನಾಗಿದ್ದಾನೆ. ಆದರೆ ಅದು ನಿಜಕ್ಕೂ ಸಂಭವಿಸಿದಾಗ ಮತ್ತು 
ನೀವು ಎಲ್ಲವನ್ನೂ: ಕಣ್ಣಾರೆ ಕಂಡುಕೊಂಡಾಗ ನೀವು ಅಲ್ಲಾಹನ ಯಾವ್ಯಾವ ಸಾಮರ್ಥ್ಯಗಳನ್ನು ಅಲ್ಲಗಳೆಯುವಿರಿ? 


508-7 


55, ಆರ್ರಹ್ಮಾನ್‌ 837 


4 


ہر 
2ے 
0 


2 وسر ا گرتھ A, sy‏ کے یہ س" 
ری مت ت ಲ‏ ن پسیجھھ Po ಸ‏ ای و 
ہے سو , و7 بَا 
وت ಆ ಛಿ‏ ما 
3 وو ہے و وہس ہے سیر طر سے ಕ್ರಿ 14 Vie “el TE‏ 
ا ون 2 و بین Mies‏ ال 7 7ئ 

لہ 
ಅಂದು ಯಾವ ಮಾನವನೊಂದಿಗೂ ಜಿನ್ನ್‌ನೊಂದಿಗೂ ಅವನ ಪಾಪಗಳ ಕುರಿತು ಕೇಳುವ‏ )39-45( 
ಅಗತ್ಯ ಇರಲಾರದು.* ಆಗ್ಯ ನೀವಿಬ್ಬರೂ ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನಿರಾಕರಿಸುತ್ತೀರಿ‏ 
(ಎಂಬುದನ್ನು ನೋಡಿಕೊಳ್ಳಲಾಗುವುದು)3' ಅಪರಾಧಿಗಳು ಅಲ್ಲಿ ತಮ್ಮ ಮುಖಲಕ್ಷಣಗಳಿಂದಲೇ ಗುರುತಿಸಲ್ಬ‏ 
ಡುವರು ಮತ್ತು ಅವರ ಜುಟ್ಟನ್ನೂ ಕಾಲುಗಳನ್ನೂ ಹಿಡಿದು ಅವರನ್ನು ಎಳೆಯಲಾಗುವುದು. (ಆಗ) ನೀವು ನಿಮ್ಮ‏ 
ಪ್ರಭುವಿನ ಯಾವ ಯಾವ ಶಕ್ತಿ ಸಾಮರ್ಥ್ಯಗಳನ್ನು ಸುಳ್ಳಾಗಿ ಸುವಿರಿ? ಅಪರಾಧಿಗಳು ಸುಳ್ಳೆಂದು ನಿರಾಕರಿಸುತ್ತಿದ್ದುದು‏ 
ಇದೇ ನರಕವನ್ನು (ಎಂದು ಆಗ ಹೇಳಲಾಗುವುದು). ಅದೇ ನರಕ ಮತ್ತು ಕುದಿಯುತ್ತಿರುವ ನೀರಿನ ನಡುವೆ‏ 
ಅವರು ಸುತ್ತುತ್ತಿರುವರು.3 ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ?್‌‏ 


36. "ಅಪರಾಧಿಗಳು ಅಲ್ಲಿ ತಮ್ಮ ಮುಖ ಲಕ್ಷಣಗಳಿಂದಲೇ , ಗುರುತಿಸಲ್ಪಡುವರು” ಎಂಬ ಮುಂದಿನ ವಾಕ್ಕವು ಈ 
ವಾಕ್ಕವನ್ನು ವ್ಯಾಖ್ಯಾನಿಸುತ್ತಿದೆ. ತಾತ್ಸರ್ಯವೇನೆಂದರೆ- ಹಿಂದಿನ ಮತ್ತು ಮುಂದಿನ ಸಕಲ ಮಾನವರು ಸೇರಿರುವ ಆ ಬೃಹತ್‌ 
ಸಮ್ಮೇಳನದಲ್ಲಿ ಅಪರಾಧಿಗಳು ಯಾರೆಂದು ಕೇಳುತ್ತಾ ಹುಡುಕಬೇಕಾದ ಅಗತ್ಯವಿರಲಾರದು. "ಯಾವುದೇ ಮಾನವ ಅಥವಾ 
ಜಿನ್ನ್‌ ನೊಡನೆ, ನೀನು ಅಪರಾಧಿಯೋ ಎಂದು ಕೇಳುವ ಅಗತ್ಯವೂ ಇರಲಾರದು. ಅಪರಾಧಿಗಳ ಬಾಡಿದ ಮುಖಗಳು, ಅವರ 
ಭಯಭೀತ ಕಣ್ಣುಗಳು ಮತ್ತು ಅವರ ಗಾಬರಿಗೊಂಡ ರೂಪ, ಅವರ ಮೈಯಿಂದ ಇಳಿಯುತ್ತಿರುವ ಬೆವರು- ಅವರು 
ಅಪರಾಧಿಗಳೆಂಬ ರಹಸ್ಕವನ್ನು ಬಯಲುಗೊಳಿಸುವುವು. : 

37. ಕುರ್‌ಆನಿನ ದೃಷ್ಟಿಯಲ್ಲಿ ಈ ಕೆಳಗಿನ ತಪ್ಪು ಕಲ್ಪನೆಗಳೇ ಅಪರಾಧದ ನೈಜ ಬುನಾದಿಗಳಾಗಿವೆ:" ಮನುಷ್ಕನು 
ತನಗೆ ತನ್ನ ಒಡೆಯನು ದಯಪಾಲಿಸಿರುವ ಅನುಗ್ರಹಗಳನ್ನೆಲ್ಲಾ ಅನುಭೋಗಿಸುತ್ತಲೇ, ಇವು ತನ್ನಿಂತಾನೇ ಸಿಕ್ಕಿದ ಅನುಗ್ರಹಗಳೇ 
ಹೊರತು ಯಾರಾದರೂ ದಯಪಾಲಿಸಿದ್ದಲ್ಲ ಎಂದು ಭಾವಿಸುವುದು, ಅಥವಾ ಇವೆಲ್ಲಾ ತನ್ನ ಅರ್ಹತೆ ಅಥವಾ ಸೌಭಾಗ್ಯದ 
ಫಲಗಳೇ ಹೊರತು ದೇವನ ಕೊಡುಗೆಗಳಲ್ಲ ಎಂದು ತಿಳಿಯುವುದು, ಅಥವಾ ಇವೆಲ್ಲ, ದೇವನದ್ದೇ ಕೊಡುಗೆಗಳಾಗಿದ್ದರೂ 
ಆ ದೇವನಿಗೆ ತನ್ನ ದಾಸರ ಮೇಲೆ ಯಾವ ಹಕ್ಕು-ಅಧಿಕಾರಗಳೂ ಇಲ್ಲವೆಂದು ತಿಳಿಯುವುದು ಅಥವಾ . ಇವೆಲ್ಲಾ ದೇವನು 
ತಾವಾಗಿಯೇ ನೀಡಿದ ಅನುಗ್ರಹಗಳಲ್ಲ ಬೇರಾರೋ ಆತನಿಂದ ಇವುಗಳನ್ನು ಕೊಡಿಸಿದ್ದಾರೆ ಎಂದು ತಿಳಿಯುವುದು. ಇಂತಹ 
ತಪ್ಪು ಕಲ್ಪನೆಗಳಿಂದಾಗಿಯೇ ಮಾನವನು ಅಲ್ಲಾಹನಿಂದ ನಿರಪೇಕ್ಟನಾಗಿ ಅವನ ಆರಾಧನೆ ಮತ್ತು ಅನುಸರಣೆಯ ನೊಗವನ್ನು 
ತನ್ನ ಕೊರಳಿನಿಂದ ಕಳಚಿ ಹಾಕಿ ಭೂಮಿಯಲ್ಲಿ ಅಲ್ಲಾಹನು ನಿಷೇಧಿಸಿದ್ದನ್ನೆಲ್ಲ ಮಾಡುತ್ತಾನೆ ಮತ್ತು ಅವನು ಕೊಟ್ಟ 
ಆಜ್ಞೆಗಳನ್ನೆಲ್ಲಾ ಉಲ್ಲಂಘಿಸುತ್ತಾನೆ. ಈ ದೃಷ್ಟಿಯಿಂದ ಪ್ರತಿಯೊಂದು ಅಪರಾಧವೂ ಪ್ರತಿಯೊಂದು ಪಾಪಕಾರ್ಯವೂ ಮೂಲತಃ 
ಅಲ್ಲಾಹನ ಉಪಕಾರಗಳ ನಿರಾಕರಣೆಯಾಗಿರುತ್ತದೆ. ಮನುಷ್ಠನು ಬಾಯ್ಬಿಟ್ಟು ಆ ಉಪಕಾರಗಳನ್ನು ನಿರಾಕರಿಸಿದರೂ ಅಂಗೀಕರಿ 
ಸಿದರೂ ವಾಸ್ತವಿಕತೆ ಇದೇ ಆಗಿದೆ. ಆದುದರಿಂದಲೇ- ನೀವು ಅಪರಾಧಿಗಳಾಗಿ ಸೆರೆ ಹಿಡಿಯಲ್ಪಟ್ಟಾಗ ನಮ್ಮ ಯಾವ 
ಯಾವ ಉಪಕಾರಗಳನ್ನು ನಿರಾಕರಿಸುವಿರೆಂಬುದನ್ನು ನಾವು ನೋಡಿಕೊಳ್ಳುವೆವು ಎನ್ನಲಾಗಿದೆ. 

38. ಅರ್ಥಾತ್‌- ನರಕದಲ್ಲಿ ಬಾಯಾರಿಕೆಯಿಂದಾಗಿ ಅವರ ಸ್ಥಿತಿಯು ತೀವ್ರ ವಿಷಮವಾಗುವುದು. ಅವರು ಓಡೋಡಿ 
ನೀರಿರುವಲ್ಲಿಗೆ ಧಾವಿಸುವರು. ಆದರೆ ಅಲ್ಲಿ ಕುದಿಯುವ ನೀರು ಸಿಗುವುದು. ಅದನ್ನು ಕುಡಿಯುವುದರಿಂದ ಅವರ ದಾಹ 
ದೂರವಾಗದು. ಹೀಗೆ ನರಕ ಮತ್ತು ಇಂತಹ ಚಿಲುಮೆಗಳ ನಡುವೆ 'ಓಡಾಡುವುದರಲ್ಲೇ ಅವರ ಜೀವನ ಕಳೆಯುವುದು. 

39. ಅರ್ಥಾತ್‌- ಅಲ್ಲಾಹನು ಪುನರುತ್ನಾನವನ್ನುಂಟು ಮಾಡಬಲ್ಲನು, ನಿಮಗೆ ಮರಣಾನಂತರ ಇನ್ನೊಂದು ಜೀವನವನ್ನು 
ಕೊಡಬಲ್ಲನು, ನಿಮ್ಮ ವಿಚಾರಣೆ ನಡೆಸಬಲ್ಲನು ಮತ್ತು ನೀವಿಂದು- ಬಿದ್ದುಕೊಂಡಿರುವಂತಹ ಈ ನರಕವನ್ನು ನಿರ್ಮಿಸಬಲ್ಲನು 
ಎಂಬುದನ್ನು ಆಗಲೂ ನೀವು ನಿರಾಕರಿಸಬಲ್ಲಿರಾ? 


ಕಾಂಡ-27 


838 ಕುರ್‌ಆನ್‌ ಮ್ಯಾಖ್ಯಾನ 


CU ہبہ‎ ಇ 
E55 eo WK یا الکو‎ ನೈ مقام ری‎ SE A 
اؤہ‎ 


7ص مد 
با gst‏ من لن 256 AES BEES‏ 


(46-59) ತನ್ನ ಪ್ರಭುವಿನ ಸನ್ನಿಧಾನದಲ್ಲಿ ಹಾಜರಾಗುವ ಭಯವಿಟ್ಟುಕೊಂಡಿರುವ ಪ್ರತಿಯೊಬ್ಬನಿಗೆ" 
ಎರಡು ಸ್ವರ್ಗೋದ್ಯಾನಗಳಿವೆ. ನಿಮ್ಮ ಪ್ರಭುವಿನ ಯಾವ ಯಾವ ಪುರಸ್ಕಾರಗಳನ್ನು ನೀವು ಸುಳ್ಳಾಗಿಸುವಿರಿ? 
ಅವು ಹಚ್ಚ ಹಸುರಾದ ಕೊಂಬೆಗಳಿಂದ ತುಂಬಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು 
1 ನೀವು ಸುಳ್ಳಾಗಿಸುವರಿ?: ಎರಡು ಉದ್ಯಾನಗಳಲ್ಲೂ ಎರಡು ಚಿಲುಮೆಗಳು ಹರಿಯುತ್ತಿರುವುವು. ನಿಮ್ಮ 
ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಅವೆರಡರಲ್ಲೂ ಪ್ರತಿಯೊಂದು ಫಲದ 
ಎರಡು ವರ್ಗಗಳಿರುವುವು.9 ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? 


40. ಅರ್ಥಾತ್‌- ಭೂಲೋಕದಲ್ಲಿ ಅಲ್ಲಾಹನನ್ನು ಭಯಪಡುತ್ತ ಒಂದು ದಿನ ನಾನು ನನ್ನ ಪ್ರಭುವಿನ ಮುಂದೆ 
ನಿಲ್ಲಬೇಕಾಗುವುದು ಮತ್ತು ನನ್ನ ಕರ್ಮಗಳ ಲೆಕ್ಕ ಒಪ್ಪಿಸಬೇಕಾಗುವುದು ಎಂದು ಅರಿತುಕೊಂಡು ಜೀವನ ನಡೆಸುತ್ತಿರುವವನೆಗೆ. 
41. 'ಜನ್ನತ್‌' ಎಂಬ ಪದದ ಮೂಲ ಅರ್ಥ ಉದಾನ ಎಂದಾಗಿದೆ. ಪವಿತ್ರ ಕುರ್‌ಆನಿನಲ್ಲಿ ಕೆಲವು ಕಡೆ ಸಜ್ಜನರನ್ನು 
ಸೆಲೆಸಲಾಗುವ ಆ ಸಂಪೂರ್ಣ ಲೋಕವನ್ನೇ- ಅದು ಸಂಪೂರ್ಣವಾಗಿ ಒಂದು ಉದ್ಯಾನವಾಗಿರುವುದೋ ಎಂಬಂತೆ-ಜನ್ನತ್‌ ಎಂದು 
ಕರೆಯಲಾಗಿದೆ. ಇನ್ನು ಕೆಲವೆಡೆ, ಅವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಜನ್ನತ್‌ಗಳು (ಉದ್ಯಾನಗಳು) 
ಇವೆಯೆಂದು ಹೇಳಲಾಗಿದೆ. ಇದರ ಅರ್ಥ, ಆ ದೊಡ್ಡ ಉದ್ಮಾನದೊಳೆಗೆ ಅಸಂಖ್ಯ ಉದ್ಯಾನಗಳಿರುವುವು ಎಂದಾಗಿದೆ. ಇಲ್ಲಿ 
ಪ್ರತಿಯೊಬ್ಬ ಸಜ್ಜನರಿಗೆ ಆ ದೊಡ್ಡ ಉದ್ಯಾನದಲ್ಲಿ, ಅವನಿಗಾಗಿಯೇ ಮೊಸಲಿರುವ ಎರಡೆರಡು ಉದ್ಯಾನಗಳನ್ನು ನೀಡಲಾಗುವುದೆಂದು 
ನಿರ್ದಿಷ್ಟವಾಗಿ ಹೇಳಲಾಗಿದೆ. ಅವುಗಳಲ್ಲಿ ಯಾವ ಯಾವ ಸಾಧನಗಳಿರುವುವು ಎಂಬುದನ್ನು ಮುಂದೆ ಹೇಳಲಾಗಿದೆ. 
' 42. ಇಲ್ಲಿಂದ ಅಧ್ಯಾಯದ ಕೊನೆಯ ವರೆಗೆ 'ಆಲಾ' ಎಂಬ ಪದವು ಅನುಗ್ರಹ ಅಥವಾ ಕೊಡುಗೆ ಎಂಬ ಅರ್ಥದಲ್ಲೂ 
ಮಹಿಮೆ ಅಥವಾ ಸಾಮರ್ಥ್ಯ ಎಂಬ ಅರ್ಥದಲ್ಲೂ ಪ್ರಯೋಗವಾಗಿದೆ. ಇದರಲ್ಲಿ ಅಲ್ಲಾಹನ ಪ್ರಶಂಸನೀಯ ಗುಣಗಳು ಎಂಬ 
ಅಂಶವೂ ಇದೆ. ಮೊದಲನೆಯ ಅರ್ಥವನ್ನು ತೆಗೆದುಕೊಂಡರೆ, ಈ ಸರಣಿಯಲ್ಲಿ ಈ ಒಂದು ನುಡಿಯನ್ನು ಪದೇ ಪಡದೇ 
۱ ಪುನರಾವರ್ತಿಸುವುದರ ಇಂಗಿತವು- ನೀವು ತಿರಸ್ಕರಿಸುತ್ತೀರಾದರೆ ತಿರಸ್ಕರಿಸುತ್ತಲೇ ಇರಿ, ದೇವ ಭಕ್ತರಿಗಂತೂ ಅವರ ಪ್ರಭುವಿನ 
ವತಿಯಿಂದ ಈ ಕೊಡುಗೆಗಳು ಸಿಕ್ಕಿಯೇ ತೀರುವುವು- ಎಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ನಿಮ್ಮ 
ದೃಷ್ಟಿಯಲ್ಲಿ ಅಲ್ಲಾಹನಿಗೆ ಸ್ವರ್ಗೋದ್ಯಾನಗಳನ್ನು ನಿರ್ಮಿಸಲು ಮತ್ತು ಅಲ್ಲಿ ತನ್ನ ಸಜ್ಜನ ದಾಸರಿಗೆ ಈ ಕೂಡುಗೆಗಳನ್ನೆಲ್ಲ 
ಒದಗಿಸಲು ಸಾಧ್ಯವಿಲ್ಲವೆಂದಾದರೆ ನೀವು ಹಾಗೆಯೇ ಭಾವಿಸುತ್ತಲಿರಿ. ಅಲ್ಲಾಹನಂತೂ ಖಂಡಿತವಾಗಿಯೂ ಹಾಗೆ ಮಾಡಲು 
ಶಕ್ತನಾಗಿದ್ದಾನೆ ಮತ್ತು ಅವನು ಹಾಗೆ ಮಾಡಿಯೇ ತೀರುವನು ಎಂದಾಗುತ್ತದೆ. ಮೂರನೆಯ ಅರ್ಥ ಪ್ರಕಾರ ಇದರ ತಾತ್ಸರ್ಯ- 
ಅಲ್ಲಾಹನಿಗೆ ಪಾಪಪುಣ್ಯಗಳ ವ್ಯತ್ಕಾಸ ತಿಳಿದಿಲ್ಲವೆಂದು ನೀವು ಭಾವಿಸಿಕೊಂಡಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಅವನು ಇಷ್ಟು ದೊಡ್ಡ 
ಜಗತ್ತನ್ನು ನಿರ್ಮಿಸಿರುವನಾದರೂ ಇದರಲ್ಲಿ ಯಾರಾದರೂ ಒಳಿತನ್ನು ಹಬ್ಬಿಸಲಿ ಅಥವಾ ಕೆಡುಕನ್ನು ಹರಡಿಸಲಿ- ಅವನಿಗೆ ಅದರ 
ಚಿಂತೆಯೇ ಇಲ್ಲ. ಈ ರೀತಿ' ನೀವು'ಅವನ ಸದ್ಗುಣಗಳನ್ನು ಇಂದು ಎಷ್ಟು ಬೇಕಾದರೂ ನಿರಾಕರಿಸಿಕೊಳ್ಳಿ. ಆದರೆ ನಾಳೆ ಅವನು 
ಅಕ್ರಮಿಗಳನ್ನು ನರಕಕ್ಕೆಸೆದು ಸತ್ಯನಿಷ್ಠರಿಗೆ ಈ ಅನುಗ್ರಹಗಳನ್ನೆಲ್ಲ ದಯಪಾಲಿಸುವಾಗ, ಆಗಲೂ ನೀವು ಅವನ ಈ ಪ್ರಶಂಸಾರ್ಹ 
ಸದ್ಗುಣಗಳನ್ನು ಅಲ್ಲಗಳೆಯಬಲ್ಲಿರಾ? ಎಂದಾಗುತ್ತದೆ. 
43. ಇದರ, ಒಂದರ್ಥ ಎರಡು ಉದ್ಯಾನಗಳ ಫಲಗಳೂ ಅನುಪಮವಾಗಿರುವುವು. ಒಂದು ತೋಟದಲ್ಲಿ ಒಂದು 
ವಿಶೇಷತೆಯುಳ್ಳ ಫಲಗಳು ಸಿಕ್ಕರೆ ಇನ್ನೊಂದು ತೋಟದಲ್ಲಿ ಶೀರಾ ಭಿನ್ನವಾದ ಬೇರೊಂದು ವಿಶೇಷತೆಯ ಫಲಗಳು ಸಿಗುವುವು 


ಕಾಂಡ-27 


55. ಅರ್ರಜ್ಮಾನ್‌ 839 


یک 4 لی #3 yes > sR‏ یا دج لجع ಕ‏ 


سب 


0-0-0-7 pe ಪ್ರಿ ಶ್ರಿ سو‎ 1s sil 
3 الیاثرت‎ BEALE GG لجا 446 الہ‎ 


ہے 


اآم یکنا ol Joy Maus‏ نئان ا و 


ಸ್ವರ್ಗದ ನಿವಾಸಿಗಳು ದಪ್ಪಗಿನ ರೇಶ್ಮೆಯ ಒಳ ಕವಚವಿರುವ ಹಾಸುಗಳ ಮೇಲೆ ದಿಂಬಿಗೊರಗಿ 
ಕುಳಿತಿರುವರು ಮತ್ತು ಉದ್ಯಾನದೆ ಗೆಲ್ಲುಗಳು ಫಲ ಭಾರದಿಂದ ಬಾಗುತ್ತಿರುವುವು. ನಿಮ್ಮ ಪ್ರಭುವಿನ 
ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರ? ಈ ಅನುಗ್ರಹಗಳ ಮಧ್ಯ- ಈ ಸ್ವರ್ಗ 
ನಿವಾಸಿಗಳಿಗಿಂತ ಮುಂಚೆ ಯಾವ ಮಾನವನಾಗಲಿ ಜಿನ್ನ್‌ ಆಗಲಿ ಎಂದೂ ಸ್ಪರ್ಶಿಸಿರದಂತಹಳ 
ಲಜ್ಞಾಪೂರ್ಣ ನಯನೆಯರಿರುವರು.* ನಿಮ್ಮ ಪ್ರಭುವಿನ ಯಾವ ಯಾವ ಪುರಸ್ಕಾರಗಳನ್ನು. ನೀವು 
ಸುಳ್ಳಾಗಿಸುವಿರಿ? ವಜ್ರ ಮತ್ತು ಮುತ್ತುಗಳಂತೆ ಸೌಂದರ್ಯವುಳ್ಳವರು. ನಿಮ್ಮ ಪ್ರಭುವಿನ ಯಾವ ಯಾವ 
ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? 


ಎಂದಾಗಿದೆ. ಇದರ ಇನ್ನೊಂದು ಅರ್ಥ- ಆ ಪೈಕಿ ಪ್ರತಿಯೊಂದು ತೋಟದಲ್ಲಿರುವ ಒಂದು ವರ್ಗದ ಫಲಗಳು "ರುಚಿಯಲ್ಲಿ 
ಈ ಲೋಕದ ಫಲಗಳಿಗಿಂತ ಎಷ್ಟೋ ಶ್ರೇಷ್ಠವಾಗಿದ್ದರೂ ಅವು ಲೋಕದಲ್ಲಿ ಕಂಡು ಪರಿಚಯವಿರುವ ಪರಿಚಿತ ಫಲಗಳೇ 
ಆಗಿರುವುವು. ಇನ್ನು ಅಲ್ಲಿರುವ ಇನ್ನೊಂದು ವರ್ಗದ ಫಲಗಳು ಈ ಲೋಕದಲ್ಲೆಂದೂ ಯಾರೂ ಕನಸು ಮನಸಿನಲ್ಲೂ 
ಊಹಿಸಿಲ್ಲದಂತಹ ಅಪೂರ್ವ ಫಲಗಳಾಗಿರುವುವು. 

4. ಅರ್ಥಾತ್‌- ಅವುಗಳ ಒಳ ಕವಚವೇ ಇಷ್ಟು ಶ್ರೇಷ್ಠ ದರ್ಜೆಯದ್ದಾಗಿರುವಾಗ ಹೊರಮುಖವು ಎಷ್ಟು ಸುಂದರ 
ವಾಗಿರಬಹುದೆಂದು ಊಹಿಸಿಕೊಳ್ಳಿ. 

45. ಶಾತ್ತರ್ಯವೇನೆಂದರೆ- ಈ ಲೋಕದಲ್ಲಿ ಒಬ್ಬಳು ಕನೈೆಯಾಗಿಯೇ ಸತ್ತಿರಲಿ ಅಥವಾ ವಿವಾಹಿತಳಾಗಿ ಸತ್ತಿರಲಿ, 
ಯೌವನದಲ್ಲಿ سن‎ ಅಥವಾ ವೃದ್ದೆಯಾಗಿ ಸತ್ತಿರಲಿ- ಪರಲೋಕದಲ್ಲಿ ಸ್ವರ್ಗವನ್ನು ಪ್ರವೇಶಿಸುವಾಗ ಈ ಎಲ್ಲ.ಸಜ್ಮನ 
ಸ್ತ್ರೀಯರನ್ನು ಯುವ ಕನ್ಮೆಯರಾಗಿ ಮಾಡಲಾಗುವುದು. ಅಲ್ಲಿ ಆ ಪೈಕಿ ಯಾವುದೇ ಸ್ತ್ರೀಯನ್ನು ಒಬ್ಬ ' ಸಜ್ಜನ " ಪುರುಷನ 
ಬಾಳೆ ಸಂಗಾತಿಯಾಗಿ ಮಾಡುವಾಗ, ಆಕೆ ಸ್ವರ್ಗದಲ್ಲಿ ಅದಕ್ಕೆ ಮುಂಚೆ ಬೇರೆ ಯಾರದೇ ಅನುಭೋಗಕ್ಕೆ ಬಂದಿರಲಾರಳು. 
ಸ್ವರ್ಗದಲ್ಲಿ ಸಜ್ಜನ ಮಾನವರಂತೆ ಸಜ್ಜನ ಜಿನ್ನ್‌ಗಳು ಕೂಡಾ ಪ್ರವೇಶಿಸುವರೆಂದು ಈ ಸೂಕ್ತದಿಂದ ತಿಳಿಯುತ್ತದೆ. ಅಲ್ಲಿ 
ಮಾನವ ಪುರುಷರಿಗೆ ಮಾನವ ಸ್ತ್ರೀಯರು ಇರುವಂತೆಯೇ ಪುರುಷ ಜಿನ್ನ್‌ಗಳಿಗೆ ಸ್ತ್ರೀ ಜಿನ್ನ್‌ಗಳಿರುವರು. ಉಭಯ. 
ವರ್ಗದವರಿಗೆ ತಮ್ಮ ವರ್ಗದಿಂದಲೇ ಬಾಳ ಸಂಗಾತಿಗಳು ದೊರೆಯುವರು. 

46. ಸ್ತ್ರೀಯು ನಿಸ್ಸಂಕೋಚ ಹಾಗೂ ನಿರ್ಲಜ್ಜಳಾಗಿರದೆ, ಕಣ್ಗಳಲ್ಲಿ ನಾಚಿಕೆ ತುಂಬಿದವಳಾಗಿರಬೇಕು. ಇದುವೇ ಆಕೆಯ 
ಸೈಜ ವಿಶೇಷತೆ. ಆದುದರಿಂದಲೇ ಅಲ್ಲಾಹನು ಸ್ವರ್ಗದ ಅನುಗ್ರಹಗಳ ನಡುವೆ ಸ್ತ್ರೀಯ ಕುರಿತು ಪ್ರಸ್ತಾಪಿಸುವಾಗ ಪ್ರಥಮವಾಗಿ 
ಅವಳ ಸೌಂದರ್ಯದ ಕುರಿತು ಹೇಳದೆ ಅವಳ ಲಜ್ಜೆ, ಪಾವಿತ್ರ್ಯಗಳನ್ನು ಪ್ರಶಂಸಿಸಿರುವನು. ಕೇವಲ ಸುಂದರ ಸ್ತ್ರೀಯರು, (ಸಮ್ಮಿಶ್ರ) 
ಕ್ಲಬ್‌,-ಸಿನಿಮಾಲಯ ಮುಂತಾದೆಡೆಯಲ್ಲೂ ಸೇರುತ್ತಾರೆ. ಸೌಂದರ್ಯ ಸ್ಪರ್ಧೆಗಳಲ್ಲಂತೂ ಹುಡುಕಿ ಹುಡುಕಿ ಭಾರಿ ಅಂದ ಚೆಂದದ 
ಹೆಣ್ಣುಗಳನ್ನು ತಂದು ನಿಲ್ಲಿಸಲಾಗುತ್ತದೆ ಆದರೆ ಕೇವಲ ಕಿಣೆಭಿರುಚಿಯ, ಸಡಿಲು ಚಾರಿತ್ಯದ ಜನರು ಮಾತ್ರ 'ಅವರಲ್ಲಿ ಆಸಕ್ತಿ 
ವಹಿಸುತ್ತಾರೆ. ಕಂಡು ರಂಜಿತರಾಗಲು ಪ್ರತಿಯೊಬ್ಬ ದುಷ್ಟನನ್ನೂ ಆಹ್ವಾನಿಸುವ ಮತ್ತು ಕಂಡ ಕಂಡವರ ಬಾಹುಗಳಿಗೆ ಒಲಿಯಲು | 
ಸಿದ್ದೆವಿರುವ ಈ ಬಗೆಯ ಸೌಂದರ್ಯವು ಒಬ್ಬ ಸಭ್ಯ ಜಾರಿತ್ಯವಂತ ಮನುಷ್ಯನನ್ನು" ಖಂಡಿತ ಆಕರ್ಷಿಸಲಾರದು. 


' ಕಾಂಡ-27 


840 ಕುರ್‌ಆನ್‌ ವ್ಯಾಖ್ಯಾನ 


ಹಲಸಿ ಮೌ چہ‎ ಟು نل ون‎ 


اس 


ಪಸರ SS EES بای اللہ‎ 
gS TSG tgs 


(6061: ಒಳಿತಿನ ಪ್ರತಿಫಲ ಒಳಿತಲ್ಲದೆ ಇನ್ನೇನು?” ಜಿನ್ನ್‌ಗಳೇ ಮತ್ತು ಮಾನವರೇ, ನೀವಿನ್ನು ನಿಮ್ಮ 
ಪ್ರಭುವಿನ ಯಾವ ಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ.4 

(62-77) ಈ ಎರಡು ಉದ್ಯಾನಗಳಲ್ಲದೆ ಇನ್ನೂ ಎರಡು ಉದ್ಭಾನಗಳಿರುವುವು.* ನಿಮ ಥಿ ಪ್ರಭುವಿನ 
ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ದಟ್ಟವಾದ ಸಂಪನ್ನ ಹಸಿರು ಉದ್ಯಾನಗಳು. 
ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಎರಡೂ ಉದ್ಯಾನಗಳಲ್ಲಿ 
ಎರಡು ಚಿಲುಮೆಗಳು ಕಾರಂಜಿಗಳಂತೆ ಉಕ್ಕುತ್ತಿರುವುವು. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು 
ನೀವು ಸುಳ್ಳಾಗಿಸುವಿರಿ? ಅವೆರಡರಲ್ಲೂ ಧಾರಾಳ ಫಲಗಳೂ ಖರ್ಜೂರಗಳೂ ಬದಾಳಿಂಬೆಗಳೂ ಇರುವುವು. 


47. ಅರ್ಥಾತ್‌- ಅಲ್ಲಾಹನ ಮೆಚ್ಚುಗೆ ಗಳಿಸಲಿಕ್ಕಾಗಿ, ಇಹಲೋಕದಲ್ಲಿ ಜೀವನದುದ್ದಕ್ಕೂ ತಮ್ಮ ಮೇಲೆ ನಿರ್ಬಂಧ ಗಳನ್ನು 
ಹೇರಿಕೊಂಡು, ಕರ್ತವ್ಯ ಪ್ರಜ್ಞೆಯೊಂದಿಗೆ ತಮ್ಮ ಕರ್ತವ್ಯಗಳನ್ನು ನೆರವೇರಿಸುತ್ತಾ ಎಲ್ಲ ಬಗೆಯ ಸಂಕಷ್ಟಗಳನ್ನು ಎದುರಿಸಬೇಕಾಗಿ 
ಬಂದರೊ ಕೆಡುಕುಗಳ ವಿರುದ್ಧ ಒಳಿತನ್ನು ಬೆಂಬಲಿಸುತ್ತಾ ಇದ್ದ ಜನರಿಗೆ ಅಲ್ಲಾಹನು ಅವರ ಪ್ರತಿಫಲವನ್ನು ನೀಡದೆ ಇರುವನೇ? 

48. ಸ್ವರ್ಗ ಮತ್ತು ಅದರ ಸತ್ಸಲಗಳನ್ನು ಅಲ್ಲಗಳೆಯುವವನು ವಾಸ್ತವದಲ್ಲಿ ಅಲ್ಲಾಹನ ಅನೇಕ ಸದ್ದುಣಗಳನ್ನೇ 
ಅಲ್ಲಗಳೆಯುತ್ತಿದ್ದಾನೆಂದು ಅರ್ಥ. ಒಂದೋ ಅವನು ಅಲ್ಲಾಹನನ್ನು, ತನ್ನ ಲೋಕದಲ್ಲಿ ತನ್ನ ಮೆಚ್ಚುಗೆಗಾಗಿ ಯಾರೆಲ್ಲ ತಮ್ಮ 

ಪ್ರಾಣ, ಸೊತ್ತು ಮತ್ತು ಸರ್ವಸ್ಸವನ್ನು ತೊಡಗಿಸಿ ಶ್ರಮಿಸುತ್ತಿದ್ದಾರೆಂಬ ಅರಿವೇ ಇಲ್ಲದ ಕುರುಡ 'ಮತ್ತು ಕಿವುಡನೆಂದು ಭಾವಿಸುತ್ತಿರ 
ಬೇಕು. ಅಥವಾ ಅವನ ದೃಷ್ಟಿಯಲ್ಲಿ ಅಲ್ಲಾಹನು ಒಳಿತು ಕೆಡುಕುಗಳ ವ್ಯತ್ಕಾಸವೂ ಕೂಡಾ ಶಿಳಿಯದಂತಹ ಸಂವೇದನಾ ಶೂನ್ಯ 
ನಾಗಿರಬೇಕು. ಅಥವಾ ಅವನ ಅಪಕ್ವ ವಿಚಾರದಂತೆ ಅಲ್ಲಾಹನು ಒಳಿತಿಗೆ ಎಷ್ಟು ಬೆಲೆ ಕಲ್ಪಿಸುವವನಾಗಿದ್ದರೂ ಅದಕ್ಕೆ ಪ್ರತಿಫಲ 
ನೀಡಲು ಸಾಮರ್ಥ್ಯವಿಲ್ಲದವನಾಗಿರಬೇಕು. ಆದುದರಿಂದಲೇ ಪರಲೋಕದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ಸತ್ಕಾರ್ಯಗಳಿಗೆ ಪುರಸ್ಕಾರ 
ನೀಡಲ್ಪಡುವಾಗಲೂ ನೀವು ನಿಮ್ಮ ಪ್ರಭುವಿನ ಸದ್ಗುಣ ವಿಶೇಷಗಳನ್ನು ಅಲ್ಲಗಳೆಯುವಿರಾ? ಎಂದು ಕೇಳಲಾಗಿದೆ. 

49. ಮೂಲದಲ್ಲಿ 'ಮಿನ್‌ದೂನಿಹಿಮಾ ಜನ್ನತಾನ್‌' ಎಂಬ ಪದಗಳಿವೆ. 'ದೂನ್‌' ಎಂಬ ಪದವನ್ನು ಅರಬೀ ಭಾನೆಯಲ್ಲಿ 
ಮೂರು ವಿಭಿನ್ನ ಅರ್ಥಗಳಲ್ಲಿ ಪ್ರಯೋಗಿಸಲಾಗುತ್ತದೆ. ಅರ್ಥಗಳ ಈ ಭಿನ್ನತೆಯಿಂಬಾಗಿ, ಪ್ರತಿಯೊಬ್ಬ ಸ್ವರ್ಗವಾಸಿಗೂ ಮೊದಲಿನ 
ಎರಡು ಉದ್ಯಾನಗಳಲ್ಲದೆ ಹೆಚ್ಚುವರಿಯಾಗಿ ಈ ಎರಡು ಉದ್ಯಾನಗಳನ್ನು ನೀಡಲಾಗುವುದೆಂದು ಭಾವಿಸಲು ಈ ಪದಗಳಲ್ಲಿ 
ಅವಕಾಶವಿದೆ. ಒಂದು ವೇಳೆ ಅದು ನಿಜವೆಂದಾದರೆ ಬಹುಶಃ ಮೊದಲಿನ ಎರಡು ಉದ್ಯಾನಗಳು ವಾಸಸ್ಥಾನೆಗಳಾಗಿ ರುವುವು 
ಮತ್ತೆರಡು ಉದ್ಮಾನಗಳು ವಿಹಾರಕ್ಕಾ ಿಗಿರುವುವು. ಎರಡನೆಯದಾಗಿ- ಇವೆರಡು ಉದ್ಯಾನಗಳು ಮೊದಲಿನ ಎರಡು ಉದ್ಯಾನಗಳಿಗಿಂತ 
ಕೆಳಮಟ್ಟದ್ದಾಗಿರುವುವು ಎಂಬ ಅಭಿಪ್ರಾಯಕ್ಕೆ ಆಸ್ಪದವಿದೆ. ಇದು ಸರಿಯೆಂದಾದರೆ, ಇದರ ಅರ್ಥ- ಮೊದಲ ಎರಡು 
ಉದ್ಯಾನಗಳನ್ನು ಮುಕರ್ರಬೀನ್‌ಗಳಿಗೆ(ಆಪ್ತರಿಗೆ) ಮತ್ತು ಇವೆರಡು دنہ‎ ಿನಗಳನ್ನು 'ಅಸ್ಲಾಬುಲ್‌ ಯಮೂನ್‌' ಗಳಿಗೆ(ಬಲಗಡೆಯವರಿಗೆ) 
ನೀಡಲಾಗುವುದು ಎಂಬಾಗುತ್ತದೆ. ಈ ಎರಡನೆಯ ಅಭಿಪ್ರಾಯವನ್ನು ಸಮರ್ಥಿಸುವ ಅಂಶವೇನೆಂದರೆ- ಸೂರಃ ಅಲ್‌ ವಾಕಿಅಃ 
ದಲ್ಲಿ ಸಜ್ಜನರ ಎರಡು ವರ್ಗಗಳನ್ನು ಪ್ರಸ್ತಾಪಿಸಲಾಗಿದೆ. 1) ಸಾಬಿಕೀನ್‌(ಮೊದಲಿನವರು) ಇವರನ್ನು ಮುಕರ್ರಬೀನ್‌ ಎಂದೂ 
ಹೇಳುತ್ತಾರೆ. 2) ಅಸ್ಲಾಬುಲ್‌ ಯಮೂನ್‌(ಬಲಗಡೆಯವರು) ಇವರನ್ನು ಅಸ್ಲಾಬುಲ್‌ ಮೈಮನಃ ಎಂದೂ ಕರೆಯಲಾಗುತ್ತದೆ. 
ಅಲ್ಲಿ ಈ ಎರಡು ವರ್ಗಗಳಿಗೆ ನೀಡಲಾಗುವ ಎರಡು ಸ್ವರ್ಗಗಳ ವಿಶೇಷತೆಗಳನ್ನು ಪ್ರತ್ಕೇಕವಾಗಿ ವಿವರಿಸಲಾಗಿದೆ. 

50. ಈ ಉದ್ಯಾನಗಳನ್ನು 'ಮುದ್‌ಹಾಮ್ಮತಾನ್‌' ಎಂದು ಹೊಗಳಲಾಗಿದೆ. ಅತಂತ ದಟ್ಟವಾಗಿ ಬೆಳೆದು ಕಪ್ಪು ಬಣ್ಣದ 
ಕಡೆಗೆ ತಿರುಗಿದ ಸಸ್ಕವರ್ಗವನ್ನು 'ಮುಬ್‌ಹಾಮ್ಮಃ ಎನ್ನಲಾಗುತ್ತದೆ. 


ಕಾಂಡ-27 


55. ಆಅರ್ರಹ್ಮಾನ್‌ 841 


الق ಪಿ PEE yg‏ یق 
ST ST‏ 
آر ھا کو نو ತ ORT‏ ان 


pa 


KY ಟ‏ سر 7 7 وی 

& SS Iss ANSE NS UG Mal 

ls 

ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಈ ಅನುಗ್ರಹಗಳ ನಡುವೆ 
ಸುಶೀಲೆಯರೂ ಸುಂದರಿಯರೂ ಆದ ಪತ್ನಿಯರಿದ್ದಾರೆ. ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆ 
ಗಳನ್ನು ನೀವು ಸುಳ್ಳಾಗಿಸುವಿರಿ? ಡೇರೆಗಳಲ್ಲಿ ತಂಗಿಸಲಾಗಿರುವ ಅಪ್ಸರೆಯರಿರುವರು.5! ನಿಮ್ಮ ಪ್ರಭುವಿನ 
ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಈ ಸ್ವರ್ಗವಾಸಿಗಳಿಗಿಂತ ಮುಂಚೆ ಯಾವ 
ಮಾನವ ನಾಗಲಿ, ಜಿನ್ನ್‌ ಆಗಲಿ ಅವರನ್ನು ಎಂದೂ ಸ್ಪರ್ಶಿಸಿರಲಾರರು. ನಿಮ್ಮ ಪ್ರಭುವಿನ ಯಾವ 
ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? ಆ ಸ್ವರ್ಗವಾಸಿಗಳು ಹಸಿರು ರತ್ನಗಂಬಳಿಗಳ ಹಾಗೂ 
ನುಣುಪಾದ ಅಮೂಲ್ಮ ಹಾಸುಗಳ್‌? ಮೇಲೆ ದಿಂಬಿಗೊರಗಿ ಕುಳಿತಿರುವರು. ನಿಮ್ಮ ಪ್ರಭುವಿನ ಯಾವ 
ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ? 


(78) ತೇಜೋಮಯನೂ ಔದಾರ್ಯಪೂರ್ಣನೂ ಆಗಿರುವ ನಿನ್ನ ಪ್ರಭುವಿನ ನಾಮವು ಮಂಗಳ 
ಮಯವಾಗಿದೆ. 


51. 'ಹೂರ್‌'ಗಳ (ಸ್ವರ್ಗ ಸುಂದರಿಯರ) ವಿವರಣೆಯನ್ನು ಸೂರಃ دہ‎ ಟಿಪ್ಪಣಿ-28,29 ಮತ್ತು ಸೂರಃ 
ಅದ್ದುಖಾನ್‌ನ ಟಿಪ್ಪಣಿ-42ರಲ್ಲಿ ನೋಡಬಹುದು. ಡೇರೆಗಳೆಂದರೆ- ವಿಹಾರ ಕೇಂದ್ರಗಳಲ್ಲಿ ವಿಶೇಷವಾಗಿ ದೊಡ್ಡ ಶ್ರೀಮಂತರಿಗೆ 
ಹಾಗೂ ನಾಯಕರಿಗೆಂದು ಹಾಕಲಾಗುವಂತಹ ಶಿಬಿರಗಳಿರಬಹುದು. ಹೆಚ್ಚಿನಾಂಶ ಸ್ವರ್ಗವಾಸಿಗಳ ಪತ್ನಿಯರೂ ಅವರ ಸಂಗಡ 
ಆ ಭವನಗಳಲ್ಲಿರುವರು ಮತ್ತು ವಿಹಾರ ಕೇಂದ್ರಗಳಲ್ಲಿ ಅಲ್ಲಲ್ಲಿ ಡೇರೆಗಳಿದ್ದು ಅವುಗಳಲ್ಲಿ ಸ್ವರ್ಗ ಸುಂದರಿಯರು 
ಅವರಿಗೆ ಸುಖ ಸಂತೋಷದ ಸಾಧನಗಳನ್ನು ಒದಗಿಸುವರು. ನಮ್ಮ ಈ ಊಹೆಗೆ ಆಧಾರವೇನೆಂದರೆ- ಮೊದಲು 
ಸೌಂದರ್ಯವುಳ್ಳ ಸುಶೀಲೆಯರಾದ ಪತ್ನಿಯರನ್ನು ಪ್ರಸ್ತಾಪಿಸಲಾಯಿತು. ಅನಂತರ ಇದೀಗ ಪ್ರತ್ಯೇಕವಾಗಿ ಸ್ವರ್ಗ ಸುಂದರಿಯರ 
ಪ್ರಸ್ತಾಪ ಬಂದಿರುವುದರಿಂದ ಇವರು ಆ ಪಶ್ನಿಯರಿಗಿಂತ ಭಿನ್ನವಾದ ಬೇರೆಯೇ ಒಂದು ಸ್ರೀ ವರ್ಗವೆಂದು 
ಅರ್ಥೈಸಬೇಕಾಗುತ್ತದೆ. ಈ ಊಹೆಗೆ ಹ ಉಮ್ಮು ಸಲ್ಮಾರಿಂದ(ರು) ವರದಿಯಾಗಿರುವ ಒಂದು ಹದೀಸ್‌ ಇನ್ನಷ್ಟು ಪುಪ್ಟಿ 
ಕೊಡುತ್ತದೆ. ಅವರು ಹೀಗೆ ಹೇಳಿರುತ್ತಾರೆ- "ನಾನು ಪ್ರವಾದಿವರ್ಯರೊಡನೆ(ಸು, ಓ ಪ್ರವಾದಿವರ್ಯರೇ(ಸ) ಭೂಲೋಕದ 
ಸ್ತ್ರೀಯರು ಉತ್ತಮರೋ ಅಥವಾ ಸ್ವರ್ಗದ ಸುಂದರಿಯರು ಉತ್ತಮರೋ ಎಂದು ಕೇಳಿದೆನು. ಅದಕ್ಕೆ ಪ್ರವಾದಿವರ್ಯರು(ಸು- |. 
"ಒಳೆ ವಸ್ರಕ್ಕಿಂಶ ಹೊರ ವಸ್ತಕ್ಕೆ ಹೆಚ್ಚಿನ ಶ್ರೇಷ್ಠತೆ ಇರುವಂತೆಯೇ ಲೋಕದ ಸ್ತ್ರೀಯರಿಗೆ ಸ್ವರ್ಗ ಸುಂದರಿಯರಿಗಿಂತ 
ಹೆಚ್ಚಿನ ಶ್ರೇಷ್ಠತೆ ಇದೆ" ಎಂದರು. "ಯಾವ ಆಧಾರದಲ್ಲಿ?" ಎಂದು ನಾನು ಕೇಳಿದೆ ಆಗ ಅವರು- "ಈ(ಲೋಕದ) 
ಸ್ತ್ರೀಯರು ನಮಾರಖ್‌ ಮಾಡಿದ್ದಾರೆ. ಉಪವಾಸ ವ್ರತಗಳನ್ನಾಚರಿಸಿದ್ದಾರೆ, ಇತರ ಆರಾಧನಾ ಕರ್ಮಗಳನ್ನು ಮಾಡಿದ್ದಾರೆ" 
ಎಂದರು. (ತಬ್ರಾನಿ) 


ಕಾಂಡ-27 


842 ಕುರ್‌ಆನ್‌ ವ್ಯಾಖ್ಯಾನ 


52. ಮೂಲದಲ್ಲಿ 'ಅಬ್‌ಕರಿಯ್ಮಿನ್‌' ಎಂಬ ಪದ ಪ್ರಯೋಗವಾಗಿದೆ. ಅಜ್ಞಾನ ಯುಗದ ಅರಬ್‌ ಐತಿಹ್ಯಗಳ 
ಪ್ರಕಾರ ಜಿನ್ನ್‌ಗಳ ರಾಜಧಾನಿಯ ಹೆಸರು ಅಬ್‌ಕರ್‌ ಎಂದಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಅರಬರು ಯಾವುದೇ ಅತಿ 
ಸುಂದರ ಅಥವಾ ಅತ್ಯಂತ ಅಪರೂಪದ ವಸ್ತುವನ್ನು 'ಅಬ್‌ಕರೀಿ ಎಂದು ಕರೆಯುತ್ತಿದ್ದರು. ಅಂದರೆ, ಅವರ ಪ್ರಕಾರ ಆ 
ವಸ್ತು, ಸಾಮಾನ್ಯವಾಗಿ ಈ ಲೋಕದಲ್ಲಿ ಸಿಗುವಂತಹ ವಸ್ತುಗಳಿಗಿಂತ ತೀರಾ ಭಿನ್ನವಾಗಿದ್ದು ಜಿನ್ನ್‌ಗಳ ಲೋಕದಿಂದ 
ಬಂದಿರುವ ವಸ್ತುವಿನಂತಿದೆ. ಅವರು ಅಸಾಮಾನ್ಯ ಸಾಮರ್ಥ್ಯಗಳಿರುವ ಮನುಷ್ಯನನ್ನೂ 'ಅಬ್‌ಕರಿಳ ಎಂದು ಕರೆಯುತ್ತಿದ್ದರು. 
ಆದುದರಿಂದಲೇ ಇಲ್ಲಿ ಸ್ಪರ್ಗದ ವಸ್ತುಗಳ ಅಸಾಧಾರಣ ಸೊಬಗನ್ನೂ ವೈಶಿಷ್ಟುವನ್ನೂ ಅರಬರಿಗೆ ಮನವರಿಕೆ ಮಾಡಿ 
ಕೊಡಲಿಕ್ಕಾಗಿ 'ಅಬ್‌ಕರೀ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 


- ಕೌಂಡ-27 


843 - پت تج ಅಲ್‌‏ .56 


56. ಅಲ್‌ ವಾಕಿಲಃ 


ಪರಿಚಯ 


ಪ್ರಥಮ ಸೂಕ್ತದಲ್ಲಿರುವ ಅಲ್‌ ವಾಕಿಆ! ಎಂಬ ಪದವನ್ನು ಈ ಅಧ್ಯಾಯದ ಹೆಸರಾಗಿ ಆರಿಸಿಕೊಳ್ಳಲಾಗಿದೆ. 
ಅವತೀರ್ಣ ಕಾಲ 

ಹೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರು ವಿವಿಧ ಅಧ್ಯಾಯಗಳ ಅವತೀರ್ಣ ಕ್ರಮವನ್ನು ವಿವರಿಸುತ್ತಾ, ಮೊದಲು 
ಸೂರ: ತಾಹಾ ಅವತೀರ್ಣಗೊಂಡಿತ್ತು. ಅನಂತರ ಅಲ್‌ ವಾಕಿಅಣ ಮತ್ತು ಅದರ ನಂತರ ಅಶ್ಕುಅರಾ ಅವತೀರ್ಣವಾಯಿತು 
ಎಂದು ಹೇಳಿರುವರು(ಸುಯೂತಿಯವರ ಆಲ್‌ಇತ್‌ಕಾನ್‌). ಇದೇ ಅನುಕ್ರಮವನ್ನು ಇಕ್ರಿಮಃ ಸಹ ಹೇಳಿದ್ದಾರೆ. (ಬೈಹಕಿ, 
ದಲಾಇಲುನ್ನುಬುವ್ವ) ಹ. ಉಮರ್‌ರ(ರ) ಇಸ್ಲಾಮ್‌ ಸ್ವೀಕಾರದ ಕುರಿತು مہ‎ ಹಿಶಾಮ್‌ರವರು ಇಬ್ದು ಇಸ್‌ಹಾಕ್‌ರಿಂದ 
ಉಲ್ಲೇಖಿಸಿರುವ ಈ ವೃತ್ತಾಂತ ಕೂಡಾ ಪ್ರಸ್ತುತ ಹೇಳಿಕೆಯನ್ನು ಸಮರ್ಥಿಸುತ್ತದೆ; ಹಉಮರ್‌ರು(ರ) ತಮ್ಮ ಸಹೋದರಿಯ 
ಮನೆಗೆ ಹೋದಾಗ ಆಲ್ಲಿ ಸೂರಃ ತಾಹಾ' ಓದಲಾಗುತ್ತಿತ್ತು. "ನೀನು ಬಚ್ಚಿಟ್ಟಿರುವ ಆ ಗ್ರಂಥವನ್ನು ನನಗೆ ತೋರಿಸು" 
ಎಂದು ಹ.ಉಮರ್‌(ರ) ಹೇಳಿದಾಗ ತಂಗಿಯು- "ನೀವು ನಿಮ್ಮ ಬಹುದೇವ ವಿಶ್ವಾಸದಿಂದಾಗಿ ಮಲಿನರಾಗಿ ರುವಿರಿ. ಈ 
ಗ್ರಂಥವನ್ನು ಪರಿಶುದ್ದನಾಗಿರುವವನು ಮಾತ್ರ ಮುಟ್ಟಬಲ್ಲನು” ಎಂದರು. ಆ ಪ್ರಕಾರ ಹ. ಉಮರ್‌(ರ) ಅಲ್ಲಿಂದ 
ಎದ್ದು ಹೋಗಿ ಸ್ನಾನ ಮಾಡಿ ಬಂದರು. ಆ ಗ್ರಂಥವನ್ನು ಓದಿದರು. ಆ ವೇಳೆ ಸೂರಃ ಅಲ್‌ ವಾಕಿಅಃ ಅವತೀರ್ಣ 
ಗೊಂಡಿತ್ತೆಂದು ಇದರಿಂದ ತಿಳಿಯುತ್ತದೆ. ಏಕೆಂದರೆ "ಪರಿಶುದ್ಧ್ದರಲ್ಲದೆ ಬೇರಾರೂ ಇದನ್ನು ಸ್ಪರ್ಶಿಸಲಾರರು" ಎಂಬ 
ಸೂಕ್ತವಿರುವುದು ಇದೇ ಅಧ್ಯಾಯದಲ್ಲಿ. ಇನ್ನು ಹ.ಉಮರ್‌(ರ) ಇಸ್ಲಾಮ್‌ ಸ್ವೀಕರಿಸಿದ್ದು ಇತಿಯೋಪಿಯಾಕ್ಕೆ ವಲಸೆ 
ಆರಂಭವಾದ ಬಳಿಕೆ ಪ್ರವಾದಿ ಶಕೆಯ 5ನೆಯ ವರ್ಷದಲ್ಲಿ ಎಂಬುದು ಐತಿಹಾಸಿಕವಾಗಿ ಸಾಬೀತಾಗಿರುವ ವಿಷಯ. 
ಚರ್ಚಾ ವಿಷಯಗಳು 

ಇದರ ಮುಖ್ಯ ವಿಷಯವು ಪರಲೋಕ, ಏಕದೇವತ್ವ ಮತ್ತು ಪವಿತ್ರ ಕುರ್‌ಆನಿನ ಕುರಿತು ಮಕ್ಕಾದ' ಸತ್ಯನಿಷೇಧಿ 
ಗಳಲ್ಲಿದ್ದ ಸಂದೇಹಗಳನ್ನು ಖಂಡಿಸುವುದಾಗಿದೆ. ಬೇರೆಲ್ಲಕ್ಕಿಂತ ಮಿಗಿಲಾಗಿ ಪರಲೋಕ ಮತ್ತು ಪುನರುತ್ಥಾನವನ್ನು ಅವರು 
ಅತ್ಯಂತ ನಂಬಲಸಾಧ್ಯ ವಿಷಯವೆಂದು ಪರಿಗಣಿಸುತ್ತಿದ್ದರು. ಇವೆಲ್ಲಾ ಕೇವಲ ಕಲ್ಪನೆಗಳಾಗಿದ್ದು, ವಾಸ್ತವಿಕ ಜಗತ್ತಿನಲ್ಲಿ 
ಇವು ಸಂಭವಿಸಲು ಸಾಧ್ಯವೇ ಇಲ್ಲ ಎಂದು ಅವರು ಹೇಳುತ್ತಿದ್ದರು. ಇದಕ್ಕೆ ಉತ್ತರ ಕೊಡುತ್ತ- ಅದು ಸಂಭವಿಸಿದಾಗ 
ಅದು ಸೆಂಭವಿಸಲಿಲ್ಲವೆಂದು ಸುಳ್ಳು ಹೇಳುವವನಾರೂ ಇರಲಾರನೆಂದೂ ಅದು ಬರುತ್ತಿರುವಾಗ ಅದನ್ನು ತಡೆದು ನಿಲ್ಲಿಸುವ 
ಅಥವಾ ಅದರ ಸಂಭವವನ್ನು ಅಸಂಭವಗೊಳಿಸುವ ' ಶಕ್ತಿ ಯಾರಿಗೂ ಇಲ್ಲವೆಂದೂ ಹೇಳಲಾಗಿದೆ. ಆಗ ಎಲ್ಲ ಮಾನವರು 
ಅನಿವಾರ್ಯವಾಗಿ ಮೂರು ವರ್ಗಗಳಲ್ಲಿ ಹಂಚಿ ಹೋಗುವರು- 1) ಸಾಬಿಕೀನ್‌ (ಸತ್ಯದ ವಿಷಯದಲ್ಲಿ ಮುಂಚೂಣಿಯಲ್ಲಿ 
ರುವವರು) 2) ಸಾಮಾನ್ಯ ಸಾಲಿಹೀನ್‌ (ಸೆಜ್ಜನರು) 3) ಪರಲೋಕದ ಧಿಕ್ಕಾರಿಗಳಾಗಿದ್ದು ಸಾಯುವ ವರೆಗೂ ಸತ್ಮನಿಷೇಧ, 
ದೇವಸಹಭಾಗಿತ್ತ ಮತ್ತು ಮಹಾಪಾತಕಗಳಲ್ಲಿ ಬಿದ್ದಿದ್ದವರು. ಈ ಮೂರು ವರ್ಗಗಳೊಂದಿಗೆ ಹೇಗೆ ವ್ಯವಹರಿಸಲಾಗುವುದು 
ಎಂಬುದನ್ನು 7ರಿಂದ 56ರ ವರೆಗಿನ ಸೂಕ್ತಗಳಲ್ಲಿ ವಿವರಿಸಲಾಗಿದೆ. : 

ಅನಂತರ 57ರಿಂದ 74ರ ವರೆಗಿನ ಸೂಕ್ತಗಳಲ್ಲಿ. ಸತ್ಮನಿಷೇಧಿಗಳು ಸ್ವೀಕರಿಸಿಕೊಳ್ಳಲು ನಿರಾಕರಿಸುತ್ತಿದ್ದ ಎರಡು 
ಮೂಲ ವಿಶ್ವಾಸಗಳ ಅರ್ಥಾತ್‌ ಏಕದೇವತ್ವ ಮತ್ತು ಪರಲೋಕ ಎಶ್ವಾಸಗಳ ಸತ್ಯತೆಯ ಕುರಿತು ಬೆನ್ನು ಬೆನ್ನಿಗೇ ಅನೇಕ 
ಆಧಾರ ಪ್ರಮಾಣಗಳನ್ನು ನೀಡಲಾಗಿದೆ. 

ತರುವಾಯ 75ರಿಂದ 82ರ ವರೆಗಿನ ಸೂಕ್ತಗಳಲ್ಲಿ ಕುರ್‌ಆನಿನ ಕುರಿತು ಅವರಲ್ಲಿದ್ದ ಸಂಶಯಗಳನ್ನು ಖಂಡಿಸಲಾಗಿದೆ. 
ಮತ್ತು ಕುರ್‌ಆನಿನ ಸತ್ಕತೆಯ ಬಗ್ಗೆ ಎರಡು ಸಂಕ್ಷಿಪ್ತ ಮಡಿಗಳಲ್ಲಿ ಯಾರಾದರೂ ಈ ಗ್ರಂಥದ ಬಗ್ಗೆ ಸರಿಯಾದ 
ಚಿಂತನೆ ನಡೆಸಿದರೆ ಅವನು ವಿಶ್ವದ ಗ್ರಹ ನಕ್ಸತ್ರಾದಿಗಳಲ್ಲಿ ಇರುವಂತಹ ಸುಸ್ಲಿರ, ವೃವಸ್ಥೆಯೇ ಈ ಗ್ರಂಥದಲ್ಲೂ 
ಇರುವುದನ್ನು ಕಾಣುವನು. ಈ ವಿಶ್ವವ್ಯವಸ್ಥೆಯನ್ನು ನಿರ್ಮಿಸಿದವನೇ ಈ ಗ್ರಂಥವನ್ನು ರಚಿಸಿದ್ದಾನೆ ಎಂಬುದಕ್ಕೆ ಇದುವೇ 


844 ಕುರ್‌ಆನ್‌ ವ್ಯಾಖ್ಯಾನ 


ಪುರಾವೆಯಾಗಿದೆ ಎಂಬ ಅನುಪಮ ಪುರಾವೆಯನ್ನು ಒದಗಿಸಲಾಗಿದೆ. ಆ ಬಳಿಕ ಸತ್ಮನಿಷೇಧಿಗಳೊಡನೆ- ಈ ಗ್ರಂಥವು 
ಸೃಷ್ಟಿಗಳ ಎಟುಕಿನ ವ್ಯಾಪ್ತಿಯನ್ನು ಮೂರಿರುವುಂತಹೆ ವಿಧಿಲೇಖದಲ್ಲಿ ಮುದ್ರಿತವಾಗಿದೆ. ಇದನ್ನು ಪ್ರವಾದಿ ಮುಹಮ್ಮದ್‌ರ(ಸ) 
ಬಳಿಗೆ ತರುವವರು ಶೈತಾನರೆಂದು ನೀವು ಭಾವಿಸುತ್ತೀರಿ. ನಿಜವಾಗಿ ಇದು 'ಲೌಹುಲ್‌ ಮಹ್‌ಫೂರಭ್‌' (ಸುರಕ್ಷಿತ 
ದಾಖಲೆನಿಂದ ಹ.ಮುಹಮ್ಮದ್‌ರ(ಸ) ವರೆಗೆ ಯಾವ ಮಾಧ್ಯಮದಿಂದ ತಲುಪುತ್ರದೋ ಅದರಲ್ಲಿ ಪವಿತ್ರಾತ್ಮ ರಾದ 
ದೇವಚರರ ಹೊರತು ಬೇರಾರಿಗೂ ಕಿಂಚಿತ್ತೂ ಪಾತ್ರವಿಲ್ಲ ಎಂದು ಹೇಳಲಾಗಿದೆ. 

ಕೊನೆಯಲ್ಲಿ ಮಾನವನೊಡನೆ ಹೀಗೆ ಹೇಳಲಾಗಿದೆ: ನೀನು ನಿನ್ನ ನಿರಂಕುಶತೆಯ ಗರ್ವದಿಂದ ವಾಸ್ತವಿಕತೆಗಳ 
ಪಾಲಿಗೆ "ಎಷ್ಟೇ ಕುರುಡನಾದರೂ ಮರಣದ ಕ್ಟಣವು ನಿನ್ನ ಕಣ್ಣುಗಳನ್ನು ತೆರೆಸಲು ಪರ್ಯಾಪ್ತವಾಗಿದೆ. ನಿನ್ನ ಬಂಧು 
ಮಿತ್ರರು ನಿನ್ನ ಕಣ್ಣೆದುರೇ ಮರಣವನ್ನಪ್ಪುತ್ತಾರೆ. ನೀನು ಅಸಹಾಯಕನಾಗಿ ಅದನ್ನು ನೋಡುತ್ತಾ ನಿಂತು ಬಿಡುತ್ತಿ. 
ಒಂದು ವೇಳೆ ನಿನ್ನ ಮೇಲೆ" ಅಧಿಕಾರ ನಡೆಸತಕ್ಕ ಮಹಾ ಶಕ್ತಿಯೊಂದು ಇಲ್ಲವೆಂಬ ನಿನ್ನ ಭ್ರಮೆ ನಿಜವಾಗಿದ್ದರೆ, 
ಜಗತ್ತಿನಲ್ಲಿ ನೀನು ಮಾತ್ರವಿದ್ದು ದೇವನಾರೂ ಇಲ್ಲವೆಂದಾದರೆ ನೀನು, ಸಾಯುತ್ತಿರುವವನ ಜೀವವನ್ನು ಮರಳಿ ತರುವುದಿಲ್ಲ 
ವೇಕ? ಈ ವಿಷಯದಲ್ಲಿ ನೀನು ಅಸಹಾಯಕವಾಗಿರುವಂತೆಯೇ ದೇವನ ವಿಚಾರಣೆ ಮತ್ತು ಅವನ ۷ون‎ 
ವಿಷಯದಲ್ಲೂ ನೀನು ಅಸಹಾಯಕನಾಗಿರುವೆ. ಅದಾವುದೂ ನಿನ್ನ ಆಧಿಕಾರದಲ್ಲಿಲ್ಲ. ನೀನು ಒಪ್ಪಿದರೂ ಒಪ್ಪದಿದ್ದರೂ 
ಮರಣಾನಂತರ ಪ್ರತಿಯೊಬ್ಬನೂ ತನ್ನ ಅಂತಿಮ ಪರಿಣಾಮವನ್ನು ಕಂಡೇ ತೀರುವನು ಎಂದು ಹೇಳಲಾಗಿದೆ. 


56. ಅಲ್‌ ವಾಕಿಅ; 845 


Jn 
2 


4 


7, 
4 


ಓಂ ಲಿ 


ಸಖ್ರಿಿದಿ کاخ با‎ RY GN ا وقعت‎ 
ಸ ವಿ3 ಕ್‌ ರ್‌ سے‎ 3 pS ಹ. 
CEES IG EBEG dl SLATE یش‎ 


56. ಅಲ್‌ ಬಾಕಿಅಃ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತೆಗಳು-96 ರುಕೂಲ್‌ಗಳು-3 
ಹೆರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ಸಂಭವಿಸಲಿರುವ ಆ ಘಟನೆ ಸಂಭವಿಸಿದಾಗ- ಅದರ ಸಂಭವವನ್ನು ಸುಳ್ಳಾಗಿಸುವವನಾರೂ 
ಇರಲಾರನು.! ಅದು ಬುಡಮೇಲುಗೊಳಿಸಿ ಬಿಡುವಂತಹ ವಿಪತ್ತಾಗಿರುವುದು* ಆಗ ಭೂಮಿಯು ಹಠಾತ್ತನೆ 
ನಡುಗಿಸಲ್ಪಡುವುದು- ಮತ್ತು ಪರ್ವತಗಳನ್ನು ಹಬ್ಬಿದ ಧೂಳಾಗಿ ಬಿಡುವಂತೆ ಚೂರು ಚೂರು ಮಾಡಿ 


ಬಿಡಲಾಗುವುದು. 
(7 ಆಗ ನೀವು ಮೂರು ಗುಂಪುಗಳಾಗಿ ವಿಂಗಡಿಸಲ್ಪಡುವಿರಿ.* 


1. ಮಾತನ್ನು ಈ ರೀತಿ ಆರಂಭಿಸಿರುವುದರಿಂದ, ಇದು ಪುನರುತ್ಥಾನ ದಿನದ ವಿರುದ್ಧ ಸತ್ಮನಿಷೇಧಿಗಳು ತಮ್ಮ ಕೂಟಗಳಲ್ಲಿ 
ಆಡಿಕೊಳ್ಳುತ್ತಿದ್ದ ಮಾತುಗಳಿಗೆ ಉತ್ತರವಾಗಿದೆ ಎಂಬುದು ಸ್ವತಃ ವ್ಯಕ್ತವಾಗುತ್ತದೆ. ಈ ಮಾತುಗಳಿಗೆ ಉತ್ತರವಾಗಿ-ಸಂಭವಿಸಲಿರುವ 
ಆ ಘಟನೆಯು ಸಂಭವಿಸುವಾಗ ಅದನ್ನು ಅಲ್ಲಗಳೆಯುವವರು ಯಾರೂ ಇರಲಾರರು- ಎಂದು ಹೇಳಲಾಗಿದೆ. 'ಲೈಸ ಲಿವಕ್‌ಅತಿಹಾ 
ಕಾದಿಬಳಕ್ಕೆ ಎರಡರ್ಥಗಳಿವೆ. "ಈ ಸಂಭವವನ್ನು ಅಸಂಭವವಾಗಿ ಮಾಡಬಲ್ಲ ಯಾವ ಶಕ್ತಿಯೂ ಇರಲಾರದು” ಎಂಬುದು 
ಒಂದರ್ಥ. "ಈ ಘಟನೆ ಸಂಭವಿಸಲಿಲ್ಲವೆಂಬ ಸುಳ್ಳನ್ನು ಕೇಳಬಲ್ಲವನಾರೂ ಇರಲಾರನು” ಎಂಬುದು ಇನ್ನೊಂದು ಅರ್ಥ. 

2. 'ಖಾಫಿಳತುರ್ರಾಫಿಅಃ' (ಬೀಳಿಸುವ ಮತ್ತು ಎಬ್ಬಿಸುವು ಎಂಬ ಪದಗಳು ಪ್ರಯೋಗಗೊಂಡಿವೆ. ಅದು ಎಲ್ಲವನ್ನೂ 
ಬುಡಮೇಲುಗೊಳಿಸಿ ಬಿಡುವುದು. ಅಡಿಯಲ್ಲಿರುವ ವಸ್ತುಗಳು ಮೇಲೆಯೂ ಮೇಲಿರುವವುಗಳು ಅಡಿಯಲ್ಲೂ ಬಂದು 
ಬೀಳುವುವು ಎಂದು ಕೂಡಾ ಇದನ್ನು ಅರ್ಥೈಸಬಹುದು. ಇದರ ಇನ್ನೊಂದು ಅರ್ಥ- ಅದು ಬಿದ್ದವರನ್ನು ಎಬ್ಬಿಸುವ 
ಮತ್ತು ಎದ್ದವರನ್ನು ಬೀಳಿಸುವ ದಿನವಾಗೆರುವುದು- ಎಂದಾಗಿದೆ. ಅಂದರೆ ಅದು ಸಂಭವಿಸಿದ ಬಳಿಕ ಮಾನವರ ನಡುವೆ 
ಯಾರು ಗೌರವಾರ್ಹರು ಮತ್ತು ಯಾರು ನಿಂದನೀಯರು ಎಂಬುದನ್ನು ಒಂದು ತೀರಾ ಭಿನ್ನವಾದ ಆಧಾರದಲ್ಲಿ ಶತೀರ್ಮಾನಿಸ 
ಲಾಗುವುದು. ಲೋಕದಲ್ಲಿ ಭಾರೀ ಗೌರವಾನ್ವಿತರೆಂದುಕೊಂಡು ಮೆರೆಯುತ್ತಿದ್ದವರು ಅಲ್ಲಿ ಅವಮಾನಿತರಾಗುವರು. ಅವಮಾನಿತ 
ರೆಂದು ಭಾವಿಸಲ್ಪಡುತ್ತಿದ್ದವರು ಗೌರವಕ್ಕೆ ಪಾತ್ರರಾಗುವರು. 

3. ಅರ್ಥಾತ್‌- ಯಾವುದಾದರೂ ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರಲು ಅದೇನೂ ಸ್ಥಳೀಯ ಭೂಕಂಪವಾಗಿರ 
ಲಾರದು. ವಾಸ್ತವದಲ್ಲಿ ಆಗ ಏಕಕಾಲದಲ್ಲಿ ಸಂಪೂರ್ಣ ಭೂಮಂಡಲವೇ ಕುಲುಕಲ್ಪಡುವುದು. | 

4. ಮೇಲ್ನೋಟಕ್ಕೆ ಇಲ್ಲಿ ಆ ಕಾಲದಲ್ಲಿ ಈ ಸಂದೇಶ ಕೇಳುತ್ತಿದ್ದವರನ್ನು ಅಥವಾ ಇಂದು ಅದನ್ನು ಕೇಳುತ್ತಿರುವ; 
ಅಥವಾ ಓದುತ್ತಿರುವವರನ್ನು ಅಭಿಸಂಚಬೋಧಿಸಿರುವಂತೆ ತೋರುತ್ತದೆ. ಆದರೆ ವಾಸ್ತವದಲ್ಲಿ, ಇಲ್ಲಿ ಸಂಪೂರ್ಣ ಮಾನವಕುಲವನ್ನೇ ' 
ಅಭಿಸಂಬೋಧಿಸಲಾಗಿದೆ. 


ಕಾಂಡ-27 


846 ಕುರ್‌ಆನ್‌ ವ್ಯಾಖ್ಯಾನ 


Ch oS AE SA CGE 
BEST ಸ CM AEN cL 
ಹಹ ಹಿನ 7 ن الین‎ ಲ್‌ SEAM Beis 
STEELE Gg 


(8) ಬಲಗಡೆಯವರು. ಬಲಗಡೆಯವರ (ಸೌಭಾಗ್ಯದ) ಕುರಿತು ಹೇಳುವುದೇನು! 

(9) ಮತ್ತು ಎಡಗಡೆಯವರು"- ಎಡೆಗಡೆಯವರ (ದುರದೃಷ್ಟದ) ಕುರಿತು ವರ್ಣಿಸುವುದೇನು! 

(10-26) ಅಗ್ರಗಣ್ಯರಂತು ಅಗ್ರಗಣ್ಯರೇ ಆಗಿರುತ್ತಾರೆ.” ನಿಕಟವರ್ತಿಗಳು ಅವರೇ ತಾನೆ. 
ಸಂಪತ್ಸಮೃದ್ದ ಸ್ವರ್ಗೋದ್ಯಾನಗಳಲ್ಲಿ ವಾಸಿಸುವರು. ಹಿಂದಿನವರಲ್ಲಿ ಅನೇಕರಿರುವರು- ಮುಂದಿನವರಲ್ಲಿ 
ಕಡಿಮೆ ಇರುವರು. ರತ್ನಖಚಿತ ಪೀಠಗಳ ಮೇಲೆ- ದಿಂಬುಗಳಿಗೆ ಒರಗಿ ಎದುರುಬದುರಾಗಿ ಕುಳಿತು 


5. ಮೂಲದಲ್ಲಿ 'ಅಸ್‌ಹಾಬುಲ್‌ ಮೈಮನ" ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷಾ ನಿಯಮದಂತೆ, ಮೈಮನಃ 
ಎಂಬ ಪದ 'ಯಮೂನ್‌' ಎಂಬ ಪದದಿಂದ ಮೂಡಿದ್ದರೆ, ಅದರ ಅರ್ಥ ಬಲಗೈ ಎಂದಾಗುತ್ತದೆ. ಇನ್ನು ಅದು 'ಯುಮನ್‌' 
ಎಂಬ ಮೂಲದಿಂದ ಮೂಡಿದ್ದರೆ ಇದರರ್ಥ ಶುಭಶಕುನ ಎಂದಾಗುತ್ತದೆ. ಇನ್ನು ಇದು ಯಮವೂನ್‌ ಎಂಬ ಮೂಲದ್ದೆಂದು 
ಪರಿಗಣಿಸಿದರೆ 'ಅಸ್ಲಾಬುಲ್‌ ಮೈಮನಃ' ಎಂಬ ಪದದ ಅರ್ಥ 'ಬಲಗೈಯವರು' ಎಂದಾಗುತ್ತದೆ. ಆದರೆ ಇಲ್ಲಿ ಶಬ್ದಾರ್ಥವನ್ನು 
ಉದ್ದೇಶಿಸಲಾಗಿಲ್ಲ. ಇಲ್ಲಿ ಇದು ಉನ್ನಶ ಮಟ್ಟದವರು ಎಂಬ ಅರ್ಥದಲ್ಲಿದೆ. ಅರಬರು ಬಲಗೈಯನ್ನು ಶಕ್ತಿ, ಔನ್ನತ್ಯ ಮತ್ತು 
ಗೌರವದ ಸಂಕೇತವಾಗಿ ಕಾಣುತ್ತಿದ್ದರು. ಯಾರನ್ನಾದರೂ ಗೌರವಿಸಬೇಕಾಗಿದ್ದರೆ ಅವನನ್ನು ಸಭೆಯ ಬಲಭಾಗದಲ್ಲಿ ಕೂರಿಸುತ್ತಿದ್ದರು. 
ಇನ್ನು 'ಯುಮನ್‌' ಎಂಬುದು ಇದರ ಮೂಲವಾಗಿದ್ದರೆ, ಅಸ್ಟಾಬುಲ್‌ ಮೈಮನಃದ ಆರ್ಥ, ಭಾಗ್ಯಶಾಲಿಗಳು ಮತ್ತು 
ಅದೃಷ್ಟವಂತರು ಎಂದಾಗುತ್ತದೆ. 

6. ಮೂಲದಲ್ಲಿ 'ಅಸ್ಟಾಬುಲ್‌ ಮಶ್‌ಅಮಃ? ಎಂಬ ಪದ ಪ್ರಯೋಗವಾಗಿದೆ. 'ಮಶ್‌ಅಮಃ' ಪದವು 'ಶೂಮ್‌'ನಿಂದ 
ಬಂದಿದೆ. ಇದರ ಅರ್ಥ ದುರದೃಷ್ಟ, ಅಪಶಕುನ ಮತ್ತು ಅಶುಭ ಎಂದಾಗಿದೆ. ಅರಬೀ ಭಾಷೆಯಲ್ಲಿ ಎಡಗೈಯನ್ನೂ 'ಶೂಮಾ' 
ಎನ್ನುತ್ತಾರೆ. ಅರಬರು .ಶಿಮಾಲ್‌(ಎಡಗೈ) ಮತ್ತು 'ಶೂಮ್‌' (ಅಶುಭ) ಇವೆರಡಕ್ಕೂ ಸಮಾನ ಅರ್ಥ ಕೊಡುತ್ತಿದ್ದರು. ಅವರ 
ದೃಷ್ಟಿಯಲ್ಲಿ ಎಡಗೈಯು ದೌರ್ಬಲ್ಯ ಮತ್ತು ಅಪಮಾನದ ಸಂಕೇತವಾಗಿತ್ತು. ಆದುದರಿಂದ مد دب‎ ಮಲಶ್‌ಅಮಃದ ಅರ್ಥ- 
ಭಾಗ್ಯೃಹೀನರು ಅಥವಾ ಅಲ್ಲಾಹನ ಬಳಿ ಅವಮಾನಿತರಾಗುವವರು ಮತ್ತು ದೇವ ದರಬಾರಿನಲ್ಲಿ ಎಡಗಡೆ ನಿಲ್ಲಿಸಲ್ಪಡುವವರು 
ಎಂದಾಗಿದೆ. 

7. 'ಸಾಬಿಕೀನ್‌'(ಅಗ್ರಗಣ್ಮರು) ಎಂದರೆ, ಪುಣ್ಯಕಾರ್ಯ ಮತ್ತು ಸತ್ಯಸಂಧತೆಯಲ್ಲಿ ಎಲ್ಲರಿಗಿಂತ ಮುಂದಿರುವವರು. ಸಕಲ 
ಸತ್ಕಾರ್ಯಗಳಲ್ಲೂ ಎಲ್ಲರಿಗಿಂತಲೂ ಮುಂದಾಗಿರುವವರು. ಅಲ್ಲಾಹ್‌ ಮತ್ತು ಅವನ ರಸೂಲರ ಕರೆಗೆ, ಇತರೆಲ್ಲರಿಗಿಂತ 
ಮೊದಲು ಓಗೊಟ್ಟಿವರು. ಈ ಆಧಾರದಲ್ಲಿ ಪರಲೋಕದಲ್ಲೂ ಎಲ್ಲರಿಗಿಂತ ಮುಂದೆ ಅವರನ್ನೇ ಇರಿಸಲಾಗುವುದು. ಇಲ್ಲಿ 
ಅಲ್ಲಾಹನ ದಿವ ಅಸ್ಲಾನದ ಬಗ್ಗೆ ಮೂಡುವ ಚಿತ್ರವೇನೆಂದರೆ, ಅಲ್ಲಿ ಸಾಲಿಹೀನ್‌(ಸಜ್ಜನರು) ಬಲಭಾಗದಲ್ಲೂ ಫಾಸಿಕೀನ್‌ 
(ಕರ್ಮಭ್ರಷ್ಟರು) ಎಡಭಾಗದಲ್ಲೂ ಇರುವರು. ಎಲ್ಲರಿಗಿಂತ ಮುಂದೆ, ಅಲ್ಲಾಹನಿಗೆ ಅತ್ಯಂತ ನಿಕಟವಾಗಿ ಸಾಬಿಕೀನ್‌ 
(ಅಗ್ರಗಣ್ಯರು)ಗಳಿರುವರು. 

'ಅವ್ವಲೀನ್‌ ಮತ್ತು ಆಖಿರೀನ್‌' ಅರ್ಥಾತ್‌ ಮುಂದಿನವರು ಮತ್ತು ಹಿಂದಿನವರು ಅಂದರೆ ಯಾರು ಎಂಬ ಬಗ್ಗೆ 
ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. ಒಂದು ವರ್ಗದವರ ಪ್ರಕಾರ ಹೆ.೮ಆದಮ್‌ರಿಂದ(ಅ) ಪ್ರವಾದಿವರ್ಯರ(ಸ) 


ಪ್ರವಾದಿತ್ತ ಅರಂಭವಾಗುವವರೆಗೆ ಗತಿಸಿದ ಎಲ್ಲ ಸಮುದಾಯಗಳು 'ಅವ್ವಲೀನ್‌'ಗಳಾಗಿವೆ ಮತ್ತು ಪ್ರವಾದಿವರ್ಯರ(ಸು) 


ಕಾಂಡ-27 


56. ಆಲ್‌ ವಾಕಿಅಃ § 847 


3 وج می 2۳ ) 

9 JEG PGE GE 00 
نا وا و تا‎ SL Vs کت‎ 

AAT سَلتا 76 اث ایی !کا اخ‎ tL 


ಕೊಳ್ಳುವರು- ಅವರ ಕೂಟಗಳಲ್ಲಿ ಚಿರಬಾಲಕರು”- ಸುರಾಭರಿತ ಲೋಟೆಗಳನ್ನು, ಮತ್ತು 
ಪಾನಪಾತ್ರೆಗಳನ್ನೆ ತ್ರಿಕೊಂಡು ಓಡಾಡುತ್ತಿರುವರು. ಅದನ್ನು ಕುಡಿದಾಗ ಅವರ ತಲೆ ತಿರುಗಲಾರದು ಮತ್ತು 
ಅವರ ಬುದ್ಧಿಯೂ ಮಂಕಾಗಲಾರದು-* ಆ ಬಾಲಕರು ಅವರ ಮುಂದೆ ತರತರದ ಹಣ್ಣುಹಂಪಲು 
ಗಳನ್ನು-ಅವರಿಗೆ ಇಷ್ಟವಿದ್ದುದನ್ನು ಆಯ್ದುಕೊಳ್ಳಲಿಕ್ಕಾಗಿ- ತಂದಿರಿಸುವರು- ಅವರು ತಮಗೆ ಇಷ್ಟ 
ಬಂದುದನ್ನು ಉಪಯೋಗಿಸಿಕೊಳ್ಳುವಂತೆ ارول‎ ಮಾಂಸವನ್ನು ಮುಂದಿರಿಸಲಾಗುವುದು." ಅವರಿಗಾಗಿ 
ಸುಂದರ ನಯನೆಯರಾದ ಅಪ್ಸರೆಯರಿರುವರು- ಅವರು ಬಚ್ಚಿಡಲಾದ ಮುತ್ತುಗಳೋ ಎಂಬಂತೆ 
ಸುಂದರಿಯಾಗಿರುವರು.? ಇವೆಲ್ಲ ಅವರು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಕರ್ಮಗಳ ಪ್ರತಿಫಲದ 
ರೂಪದಲ್ಲಿ ಅವರಿಗೆ: ಸಿಗುವುದು. ಅಲ್ಲಿ ಅವರು ಯಾವುದೇ ನಿರರ್ಥಕ ಅಥವಾ ಪಾಪದ ಮಾತನ್ನು 
ಕೇಳಲಾರರು.3 ಪ್ರತಿಯೊಂದು ಮಾತೂ ಸರಿಯಾದ ಮಾತೇ ಆಗಿರುವುದು.“ 


ಅನಂತರ ಪುನರುತ್ನಾನ ದಿನದ ವರೆಗಿನ ಜನರು 'ಆಖಿರೀನ್‌' ಆಗಿರುತ್ತಾರೆ. ಈ ದೃಷ್ಟಿಯಿಂದ ಸೂಕ್ತದ ತಾತ್ಸರ್ಯ- 
ಹ.ಮುಹಮ್ಮದ್‌ರ(ಸ) ಪ್ರವಾದಿತ್ವ ಆರಂಭವಾಗುವುದಕ್ಕಿಂತ ಮುಂಚಿನ ಸಹಸ್ರಾರು ವರ್ಷಗಳಲ್ಲಿ ಗತಿಸಿದ ಜನರಲ್ಲಿ ಸಾಬಿಕೀನ್‌ಗಳ 
ಸಂಖ್ಯೆಯು ಅಧಿಕವಾಗಿರುವುದು ಮತ್ತು ಪ್ರವಾದಿವರ್ಯರ(ಸ) ಆಗಮನಾನಂತರ ಲೋಕಾಂತ್ಯದವರೆಗೆ ಬರಲಿರುವ ಜನರ 
ಪೈಕಿ ಸಾಬಿಕೀನ್‌ನ ಸ್ಥಾನವನ್ನು ಪಡೆಯುವವರ ಸಂಖ್ಯೆ ಕಡಿಮೆ ಇರುವುದು ಎಂದಾಗುತ್ತದೆ. ಇನ್ನೊಂದು ವರ್ಗದ ವ್ಯಾಖ್ಕಾನಕಾರರ 
ಕಾರ- ಇಲ್ಲಿ ಅವೃಲೀನ್‌ ಮತ್ತು ಆಖಿರೀನ್‌ ಎಂದರೆ ಪ್ರವಾದಿವರ್ಯರ(ಸ) ಸಮುದಾಯದ ಅವ್ವಲೀನ್‌ ಮತ್ತು ಆಖಿರೀನ್‌ 
ಎಂದರ್ಥ. ಅಂದರೆ ಅವರ ಸಮುದಾಯದಲ್ಲಿ ಆರಂಭದ ಜನರು ಅವ್ವಲೀನ್‌ ಆಗಿದ್ದು ಅವರಲ್ಲಿ ಸಾಬಿಕೀನ್‌ ಹೆಚ್ಚು 
ಸಂಖ್ಯೆಯಲ್ಲಿರುವರು. ಅನಂತರದವರು ಆಖಿರೀನ್‌ ಆಗಿದ್ದು ಅವರಲ್ಲಿ ಸಾಬಿಕೀನರ ಸಂಖೆ ಕಡಿಮೆ ಇರುವುದು. ಮೂರನೆಯ 
ವರ್ಗದ ಅಭಿಪ್ರಾಯದಂತೆ ಇದರ ಅರ್ಥ- ಪ್ರತಿಯೊಬ್ಬ ಪ್ರವಾದಿಯ ಸಮುದಾಯದ ಅವ್ವಲೀನ್‌ ಮತ್ತು ಆಖಿರೀನ್‌ 
ಎಂದಾಗಿರುತ್ತದೆ. ಸೂಕ್ತದ ಪದಗಳಲ್ಲಿ ಈ ಮೂರು ಅರ್ಥಗಳಿಗೂ ಅವಕಾಶವಿದೆ ಮತ್ತು ಈ ಮೂರು ಅರ್ಥಗಳೂ 
ಸರಿಯಾಗಿರುವ ಸಾಧ್ಯತೆ ಕೂಡು ಇದೆ. ಏಕೆಂದರೆ ಇವುಗಳ ಮಧ್ಯೆ ವಿರೋಧಾಭಾಸವೇನೂ ಇಲ್ಲ. ಇಷ್ಟಲ್ಲದೆ ಈ ಪದಗಳಲ್ಲಿ 
ಇನ್ನೊಂದು ಅರ್ಥಕ್ಕೂ ಅವಕಾಶವಿದ್ದು ಆ ಅರ್ಥವೂ ಸರಿಯಾಗಿದೆ. ಅದೇನೆಂದರೆ ಆರಂಭದ ಎಲ್ಲ ಕಾಲಗಳ ಜನಸಂಖ್ಯೆಯಲ್ಲಿ 
ಸಾಬಿಕೀನ್‌ಗಳ ಅನುಪಾತವು ಅಧಿಕವಾಗಿರುವುದು. ಆದರೆ ಅನಂತರದ ಕಾಲಗಳಲ್ಲಿ ಅವರ ಅನುಪಾತವು ಕಡಿಮೆಯಾಗಿರುವುದು. 
9. ಅಂದರೆ ಸದಾ ಬಾಲಕರಾಗಿಯೇ ಉಳಿಯುವವರು. ಅವರ ಪ್ರಾಯವು ಸಬಾ ಒಂದೇ ಸ್ಥಿಶಿಯಲ್ಲಿರುವುದು. ಬಹುದೇವ 
ವಿಶ್ವಾಸಿಗಳ ಮಕ್ಕಳು ಸ್ವರ್ಗವಾಸಿಗಳ ಸೇವಕರಾಗಿರುವರೆಂದು ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ. (ಹೆಚ್ಚಿನ ವಿವರಗಳನ್ನು 

ಸೂರಃ ಅಸ್ಸಾಫ್ಸಾತ್‌ನ 26 ಮತ್ತು ಅತ್ತೂರ್‌ನ 19ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು.) 
. ವಿವರಣೆಯನ್ನು ಸೂರಃ ಅಸ್ಸಾಫ್ಸಾತ್‌: 27 ಮುಹಮ್ಮದ್‌: 22 ಮತ್ತು ಅತ್ತೂರ್‌ನ 18ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ. 

11. ವಿವರಣೆಗೆ ನೋಡಿರಿ- ಸೂರಃ: ಅತ್ತೂರ್‌: ಟಿಪ್ಪಣಿ-17. 

. ವಿವರಣೆಗೆ ನೋಡಿರಿ. ಸೂರಃ عو دہ‎ ಟಿಪ್ಪಣಿ-28.29. ಅದ್ದುಖಾನ್‌: ಟಿ-42 ಮತ್ತು ಅರ್ರಹ್ಮಾನ್‌: ಟಿ-51. 
. ಅರ್ಥಾತ್‌- ಮಾನವನ ಕಿವಿಗಳು ಅಲ್ಲಿ ಅಸಭ್ಯ, ಅವಾಚ್ಯ, ಅಶ್ಲೀಲ, ಸುಳ್ಳು, ಪರನಿಂದೆ, ಚಾಡಿ, ಮಿಥ್ಯಾರೋಪ, 
ಬಯ್ಗುಳ, ಒಣಹರಟೆ, ಆತ್ಮಸ್ತುತಿ, ಲೇವಡಿ, ಪರಿಹಾಸ್ಯ, ಕಟಕಿ, ಚುಚ್ಚುಮಾತು ಇತ್ಯಾದಿಗಳಿಂದ ಸುರಕ್ಷಿತವಾಗಿರುವುವು. ಒಬ್ಬ 


ಕಾಂಡ-27 7 


848 ಕುರ್‌ಆನ್‌ یہ‎ 


منضود (ES‏ 28145 
A‏ شحست وش ; کم 0 ತಟ‏ 
کا تل AEG ERE‏ ید و 


EAT ಮ ನಹ 55 $ per 

(27-40) 4A ಬಲಗಡೆಯವರು, ಬಲಗಡೆಯವರ (ಸೌಭಾಗ್ಯದ) ಕುರಿತು ಹೇಳುವುದೇನು! ಅವರು 
ಮುಳ್ಳಿಲ್ಲ, ದ ಬುಗರಿಗಳು, ಒಂದರ ಮೇಲೊಂದರಂತೆ ಪದರಗಳಾಗಿರುವ ಬಾಳೆಹಣ್ಣು; ಗಳು ಬಹುದೂರದ 
ವರೆಗೆ ಹಬ್ಬಿರುವ ನೆರಳು ಸದಾ ಹರಿಯುತ್ತಲೇ ಇರುವ ನೀರು: ಮತ್ತು ಎಂದೂ ಮುಗಿದು ಹೋಗದ 
ಹಾಗೂ ಅಡೆತಡೆಯಿಲ್ಲದೆ ಧಾರಾಳವಾಗಿ ಸಿಗುತ್ತಲಿರುವ ಹಣ್ಣು ಹಂಪಲುಗಳ! ನಡುವೆ- ಉನ್ನತ ಪೀಠ 
ಗಳಲ್ಲಿರುವರು. ನಾವು ಅವರ ಪತ್ನಿಯರನ್ನು ವಿಶಿಷ್ಟ ರೀತಿಯಲ್ಲಿ ಹೊಸತಾಗಿ ಸೃಷ್ಟಿಸುವೆವು. ಮತ್ತು 
ಅವರನ್ನು ಕನ್ಮಯರನ್ನಾಗಿ ಮಾಡುವೆವು-'' ಅವರು ತಮ್ಮ ಪತಿಯನ್ನು ಪ್ರೀತಿಸುವವರು? ಮತ್ತು ಸಮಾನ 
ವಯಸ್ಯರಾಗಿರುವರು-೫ ಇವೆಲ್ಲ ಬಲಗಡೆಯವರಿಗಾಗಿ. ಅವರು ಹ೦ದಿನವರಲ್ಲೂ ಅನೇಕರಿರುವರು- ನತ್ತು 
ಮುಂದಿನವರಲ್ಲೂ ಅನೇಕರಿರುವರು. 


ವ್ಯಕ್ತಿಗೆ ಅಲ್ಲಾಹನು ಸ್ವಲ್ಪವಾದರೂ ಸಜ್ಜನಿಕೆ, ಸಭೃತೆಗಳನ್ನು ಕೊಟ್ಟಿದ್ದರೆ, ಕೆಡುಕನ್ನು ಕೇಳುವುದರಿಂದ ಮುಕ್ತಿ ನೀಡಲಾಗುವುದೆಂಬ' 
ಈ ಆಶ್ವಾಸನೆಯು ಎಷ್ಟೊಂದು ದೊಡ್ಡ ಅನುಗ್ರಹದ ಆಶ್ವಾಸನೆಯಾಗಿದೆ ಎಂಬುದನ್ನು ಅವನು ಸರಿಯಾಗಿ ಗ್ರಹಿಸಬಲ್ಲನು. 

14. ಮೂಲದಲ್ಲಿ "ಇಲ್ಲಾ ಕೀಲನ್‌ ಸಲಾಮನ್‌ ಸಲಾಮ" ಎಂಬ ಪದಗಳಿವೆ. ಕೆಲವರು ಇದರಿಂದ- ಅಲ್ಲಿ ಎಲ್ಲೆಲ್ಲೂ 
ಸಲಾಮ್‌ ಸಲಾಮ್‌(ಶಾಂತಿ ಶಾಂತಿ) ಎಂಬ ಶಬ್ದವೇ ಕೇಳಿಸುವುದು ಎಂಬ ಅರ್ಥ ಪಡೆದಿದ್ದಾರೆ. ಆದರೆ ಇದರ ಸರಿಯಾದ 
ಅರ್ಥ ನಿರ್ಮಲವಾದ, ಸರಿಯಾದ ಮಾತು ಎಂದಾಗಿದೆ. ಅಂದರೆ ಹಿಂದಿನ ನುಡಿಯಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಎಲ್ಲ 
ದೋಷಗಳಿಂದ ಮುಕ್ತವಾಗಿರುವ اج‎ 

15. ಅರ್ಥಾತ್‌- ಮುಳ್ಳಿಲ್ಲದ ಮರಗಳಲ್ಲಿರುವ ಬೋರೆಹಣ್ಣುಗಳು ಬೋರೆಹಣ್ಣುಗಳ ಜಾತಿ ಉತ್ತಮವಿದ್ದಷ್ಟು ಅವುಗಳ 
ಮರಗಳಲ್ಲಿ ಮುಳ್ಳಿನ ಪ್ರಮಾಣ ಕಡಿಮೆ ಇರುತ್ತದೆ. ಆದುದರಿಂದ ಸ್ವರ್ಗದ ಬೋರೆ ಹಣ್ಣಿನ ಮರಗಳಲ್ಲಿ ಮುಳ್ಳುಗಲೇ 
ಇರಲಾರವು ಎನ್ನಲಾಗಿದೆ. ಅರ್ಥಾತ್‌- ಈ ಲೋಕದಲ್ಲೆಲ್ಲೂ ಇಲ್ಲದಂತಹ ಅತ್ಕುತ್ತಮ ವರ್ಗದ ಬೋರೆ ಹಣ್ಣುಗಳು 
ಅಲ್ಲಿರುವುವು. ' 

16. "ಲಾ ಮಕ್ತೂಲತಿಂವೃಲಾ ಮಮ್‌ನೂಲಃ" ಎಂಬ ಪದಗಳಿವೆ. 'ಲಾ ಮಕ್ತೂಅ? ಎಂದರೆ ಇವು ಯಾವುದಾದರೂ 
ನಿರ್ದಿಷ್ಟ 'ಯುತುವನ್ನು ಅವಲಂಬಿಸಿದ್ದು ಆ ಹತು ಕಳೆದೊಡನೆ ಅಲಭ್ಯವಾಗಿ ಬಿಡುವ ಹಣ್ಣುಗಳಲ್ಲ. ಅವುಗಳು ತಡೆ 
ಇಲ್ಲದೆ ನಿರಂತರವಾಗಿ ಬೆಳೆಯುತ್ತಲೇ ಇರುವುವು. ಒಂದು ಮರದ ಎಲ್ಲ ಹಣ್ಣುಗಳನ್ನು ಕೊಯ್ಲೊಡನೆ ಅದು ಮುಂದಿನ 
ಯತುವಿನ ವರೆಗೆ ಖಾಲಿಯಾಗಿರುವುದಿಲ್ಲ. ಆಲ್ಲಿ ಎಲ್ಲ ಯತುಗಳಲ್ಲೂ ಎಲ್ಲ ಬಗೆಯ ಹಣ್ಣುಗಳು ಲಭ್ಯವಿರುವುವು. 
ಎಷ್ಟು ಶಿಂದರೂ ಮುಗಿಯದೆ ನಿರಂತರವಾಗಿ ಲಭ್ಯ್ಮವಾಗುತ್ತಲಿರುವುವು. 'ಲಾ ہمدص‎ ಎಂದರೆ. ಭೂಲೋಕದ ತೋಟಗಳಂತೆ 
ಅಲ್ಲಿ ಯಾರ ಅಡ್ಡಿ ಆತಂಕಗಳೂ ಇರಲಾರವು. ಹಣ್ಣುಗಳನ್ನು ಕೊಯ್ಕಲಿಕ್ಕೂ ತಿನ್ನಲಿಕ್ಕೂ ಯಾರ ಆಡೆ-ತಡೆಯೂ ಇರಲಾರದು. 
ಮರಗಳಲ್ಲಿ ಮುಳ್ಳುಗಳಿವೆಯೆಂಬ ಅಥವಾ ಅವು ಹೆಚ್ಚು ಎತ್ತರಕ್ಕೆ ಬೆಳೆದಿವೆಯೆಂಬ ಯಾವ ಅಂಶವೂ ಆ ಹಣ್ಣುಗಳನ್ನು 
ಕಿತ್ತು ತಿನ್ನುವುದಕ್ಕೆ ಅಡ್ಡ ಬರಲಾರದು. 

17. ಇದು ಭೂಲೋಕದಲ್ಲಿ ಸತ್ಕವಿಶ್ವಾಸಬೊಂದಿಗೆ ಸತ್ಯರ್ಮಗಳನ್ನು ಮಾಡಿದ್ದರೆರಬ ಆಧಾರದಲ್ಲಿ ಸ್ವರ್ಗಕ್ಕೆ ಹೋಗುವ 
ಸಜ್ಜನ ಸ್ತ್ರೀಯರ ಕುರಿತಾಗಿದೆ. ಅವರು ಮುದುಕಿಯರಾಗಿ ಸತ್ತಿದ್ದರೂ ಅವರೆಲ್ಲರನ್ನೂ ಅಲ್ಲಾಹನು ಅಲ್ಲಿ ನವತರುಣಿಯರಾಗಿ 


ಕಾಂಡ-27 


56. ಅಲ್‌ ವಾಕಿಅಃ 849 


ಮಾಡುವನು. ಅವರು ಈ ಲೋಕದಲ್ಲಿರುವಾಗ ಸುಂದರಿಯರಾಗಿದ್ದರೂ ಇರದಿದ್ದರೂ ಅಲ್ಲಿ ಅವನು ಆವರನ್ನು ಸರ್ವಾಂಗ 
ಸುಂದರಿಯರನ್ನಾಗಿ ಮಾಡುವನು. ಭೂಲೋಕದಲ್ಲಿ ಅವರು ಕುಮಾರಿಯರಾಗಿ ಸತ್ತಿರಲಿ ಅಥವಾ ವಿವಾಹಿತರಾಗಿ ಮಕ್ಕೆಳುಳ್ಳವರಾಗಿ 
ಸತ್ತಿರಲಿ, ಅಲ್ಲಿ ಅವನು ಅವರನ್ನು ಕನ್ಮೆಯರಾಗಿ ಮಾಡುವನು. ಅವರ ಜತೆ ಅವರ ಪತಿಯಂದಿರು ಕೂಡ ಸ್ಫರ್ಗಕ್ಕೆ 
ಹೋಗಿದ್ದರೆ ಅವರನ್ನು ಪರಸ್ಪರ ಸೇರಿಸಲಾಗುವುದು. ಅನ್ಯಥಾ ಸ್ವರ್ಗದಲ್ಲಿರುವ ಬೇರೊಬ್ಬ ಪುರುಷನ ಜೊತೆ ಅವರ 
ವಿವಾಹ ಮಾಡಿಸಲಾಗುವುದು. ಅನೇಕ ಹದೀಸ್‌ಗಳಲ್ಲಿ, ಈ ವಾಕೃಕ್ಕೆ ಪ್ರವಾದಿವರ್ಯರು(ಸ) ಇದೇ ವ್ಯಾಖ್ಮಾನ ನೀಡಿದ್ದಾಗಿ 
ವರದಿಯಾಗಿದೆ. 'ಶಮಾಣಲ್‌ ತಿಮಿ?ಿದಿಯಲ್ಲಿ ಒಂದು ವರದಿ ಹೀಗಿದ- "ಒಬ್ಬ ಮುದುಕಿ ಪ್ರವಾದಿವರ್ಯರೊಡನೆ(ಸು 
ನನಗೆ ಸ್ವರ್ಗ ಲಭಿಸುವಂತೆ ಪ್ರಾರ್ಥಿಸಿರಿ" ಎಂದಳು. ಅದಕ್ಕೆ ಪ್ರವಾದಿವರ್ಯರು(ಸ) 'ಸ್ವರ್ಗದಲ್ಲಿ ಮುದುಕಿಯರಾರೂ 
ಪ್ರವೇಶಿಸಲಾರರು' ಎಂದರು. ಆಕೆ ಅಳುತ್ತಾ ಮರಳಿ ಹೋದಳು. ಆಗ ಪ್ರವಾದಿವರ್ಯರು(ಸು- "ಅವಳು ವೃದ್ಧಾವಸ್ಥೆಯಲ್ಲಿ 
ಸ್ವರ್ಗವನ್ನು ಪ್ರವೇಶಿಸಲಾರಳು. ಏಕೆಂದರೆ ನಾವು ಅವರನ್ನು ವಿಶೇಷ ರೀತಿಯಲ್ಲಿ ಹೊಸದಾಗಿ ಸೃಪ್ಟಿಸುವೆವು ಮತ್ತು 
ಅವರನ್ನು ಕನ್ಮೆಯರಾಗಿ ಮಾಡುವೆವೆಂದು ಅಲ್ಲಾಹನು ಹೆಳಿರುತ್ತಾನೆಂದು ಆಕೆಗೆ ತಿಳಿಸಿರಿ" ಎಂದರು. ಇಬ್ಸ್‌ ಅಬೀ 
ಹಾತಿಮರು ಹ.ಸಲ್ಮಾ ಬಿನ್‌ ಯಮೀದ್‌ರಿಂದ(ರು ವರದಿ ಮಾಡಿರುವಂತೆ ಪ್ರವಾದಿವರ್ಯರು(ಸ) ಈ ವಾಕ್ಯವನ್ನು 
ವ್ಯಾಖ್ಮಾನಿಸುತ್ತಾ “ಇದು ಕೌಮಾರ್ಯದ ಸ್ಥಿತಿಯಲ್ಲಾಗಲಿ ವಿವಾಹಿತ ಸ್ಥಿತಿಯಲ್ಲಾಗಳಿ ಸತ್ತಿರುವ ಈ ಲೋಕದ ಮಹಿಳೆಯರ 
ಕುರಿತಾಗಿದೆ" ಎಂದು ಹೇಳಿದ್ದರು. ತಬ್ರಾನಿಯಲ್ಲಿ ಹ.ಉಮ್ಮು ಸಲ್ಮಾರ(ರು ಒಂದು ದೀರ್ಪು ವರದಿ ಇದೆ. ಅದರಲ್ಲಿ 
ಅವರು ಸ್ವರ್ಗದ ಸ್ವ್ರೀಯರ ಕುರಿತು ಪವಿತ್ರ ಕುರ್‌ಆನಿನ ವಿವಿಧ ಸ್ಥಳಗಳಲ್ಲಿರುವ ಹೇಳಿಕೆಗಳ ತಾತ್ಸರ್ಯವನ್ನು ಪ್ರವಾದಿವರ್ಯ 
ರೊಡನೆ(ಸ) ವಿಚಾರಿಸುತ್ತಾರೆ. ಈ ನಿಟ್ಟಿನಲ್ಲಿ ಪ್ರವಾದಿವರ್ಯರು(ಸ) ಈ ಸೂಕ್ತವನ್ನು ವಿವರಿಸುತ್ತ ಹೀಗೆ ಹೇಳುತ್ತಾರೆ- 
“ಇವರು ಇಹಲೋಕದಲ್ಲಿ ಸತ್ತ ಸ್ತ್ರೀಯರು. ಇಲ್ಲಿ ಅವರು ಹಣ್ಣು ಮುದುಕಿಯರೂ, ಕಣ್ಣಲ್ಲಿ ಪಿಚ್ಚು ತುಂಬಿದವರೂ 
ತಲೆನರೆತವರೂ ಆಗಿರುವರು. ಆದರೆ ಅಲ್ಲಿ ಅಲ್ಲಾಹನು ಅವರನ್ನು ಮತ್ತೆ ಕುಮಾರಿಯಾಗಿ ಸೃಷ್ಟಿಸುವನು.”" ಆಗ ಉಮ್ಮು 
ಸಲ್ಮಾ- "ಒಬ್ಬ ಸ್ತ್ರೀಯು ಭೂಲೋಕದಲ್ಲಿ ಅನೇಕ ಪುರುಷರನ್ನು ಒಬ್ಬರ ನಂತರ ಒಬ್ಬರಂತೆ ವಿವಾಹವಾಗಿದ್ದರೆ ಮತ್ತು 
ಅವರೆಲ್ಲರೂ ಸ್ವರ್ಗವನ್ನು ಪ್ರವೇಶಿಸಿದರೆ ಆ ಸ್ತ್ರೀ ಯಾರಿಗೆ ಸಿಗುವಳು?" ಎಂದು ಕೇಳಿದರು. ಆಗ ಪ್ರವಾದಿ ವರ್ಯರು(ಸು- 
"ಅವಳಿಗೆ ತನಗೆ ಬೇಕಾದವನನ್ನು ಆರಿಸಿಕೊಳ್ಳಲು ಅನುಮತಿ ಕೊಡಲಾಗುವುದು. ಅವಳು ಅವರ ಪೈಕಿ ಅತ್ಯುತ್ತಮ 
ಚಾರಿತ್ರ್ಯವಿದ್ದವನನ್ನು ಆಯ್ಕೆ ಮಾಡುವಳು." ಅವಳು ಆಲ್ಲಾಹನೊಡನೆ- "ಓ ನನ್ನ ಪ್ರಭೂ, ಇವನು ನನ್ನೊಂದಿಗೆ 
ಅತ್ಯುತ್ತಮವಾಗಿ ವರ್ತಿಸುತ್ತಿದ್ದನು, ಆದುದರಿಂದ ನನ್ನನ್ನು ಇವನ ಪತ್ನಿಯಾಗಿ ಮಾಡು" ಎಂದು ಹೇಳುವಳು. ಓ ಉಮ್ಮು 
ಸಲ್ಮಾ! ಸೆಚ್ಚಾರಿತ್ಯವು ಈ ಲೋಕ ಮತ್ತು ಪರಲೋಕದ ಸಕಲ ಒಳಿತುಗಳನ್ನು ಬಗಲಿಗೆ ಹಾಕಿಕೊಂಡಿತು" ಎಂದರು. 
(ಹೆಚ್ಚಿನ ವಿವರಣೆಯನ್ನು ಸೂರಃ ಅರ್ರಹ್ಮಾನ್‌ನ 51ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

18. ಮೂಲದಲ್ಲಿ 'ಉರುಬನ್‌' ಎಂಬ ಪದವಿದೆ. ಈ ಪದವನ್ನು ಒಬ್ಬ ಸ್ತ್ರೀಯ ಅತ್ಯುನ್ನತ ಸ್ತ್ರೀ ಸಹಜ ಗುಣಗಳನ್ನು 
ಸೂಚಿಸಲು ಬಳಸಲಾಗುತ್ತದೆ. ಸುಂದರಿ ಸುಶೀಲೆ, ಮೃದು ಭಾಷಿಣಿ, ಸ್ತ್ರೀ ಸಹಜ ಭಾವಗಳಿಂದ ತುಂಬಿದವಳು, ತನ್ನ 
ಪತಿಯನ್ನು ಮನಸಾರೆ ಪ್ರೀತಿಸುವವಳು ಮತ್ತು ಪತಿಯ ಪ್ರೀತಿಗೆ ಹಾತ್ರಳಾಗಿರುವವಳು- ಎಂಬ ಅರ್ಥದಲ್ಲಿ ಇಲ್ಲಿ ಈ ಪದವು 
ಪ್ರಯೋಗವಾಗಿದೆ. - 

19. ಇದಕ್ಕೆ ಎರಡು ಅರ್ಥಗಳಿರಬಹುದು. (1) ಅವರು ತಮ್ಮ ಪತಿಯರ ಸಮವಯಸ್ಕರಾಗಿರುವರು. (2): ಅವರು 
ಪರಸ್ಪರ ಸಮ ವಯಸ್ಸಿನವರಾಗಿರುವರು., ಅರ್ಥಾತ್‌- ಸ್ವರ್ಗದಲ್ಲಿರುವ ಎಲ್ಲ ಸ್ತ್ರೀಯರೂ ಒಂದೇ ಪ್ರಾಯದವರಾಗಿರುವರು 
ಮತ್ತು ಸದಾ ಅದೇ ಪ್ರಾಯವನ್ನು ಹೊಂದಿದವರಾಗಿರುವರು. ಏಕಕಾಲದಲ್ಲಿ ಇವೆರಡೂ ಅಭಿಪ್ರಾಯಗಳು ಸರಿಯಾಗಿರಲಿಕ್ಕೂ 
ಸಾಧ್ಯವಿದೆ. ಅಂದರೆ ಈ ಎಲ್ಲ ಸ್ತ್ರೀಯರು ಒಂದೇ ವಯಸ್ಸಿನವರಾಗಿರುವರು ಮತ್ತು ಅವರ ಪತಿಯಂದಿರನ್ನು ಅವರ 
ಸಮವಯಸ್ಯ್ಕರಾಗಿ ಮಾಡಲಾಗುವುದು. ಒಂದು ಹದೀಸಿನಲ್ಲಿ ಸ್ವರ್ಗವಾಸಿಗಳು ಸ್ವರ್ಗವನ್ನು ಪ್ರವೇಶಿಸುವಾಗ ಅವರ ಶರೀರವು 
ರೋಮರಹಿತವಾಗಿರುವುದು. ತುಟಿಯ ಮೇಲೆ ಲಘುವಾಗಿ ಚಿಗುರೊಡೆದಿರುವುದು. ಆದರೆ ಗಡ್ಡವು ಬೆಳೆದಿರಲಾರದು. ಶರೀರವು |: 
ಉಜ್ವಲ ಗೌರವರ್ಣದ್ದಾಗಿರುವುದು, ಕಾಡಿಗೆ ಕಣ್ಣುಗಳಿರುವುವು. ಎಲ್ಲರ ಪ್ರಾಯವೂ 33 ವರುಷಗಳಾಗಿರುವುದು ಎಂದಿದೆ. ' 
(ಮುಸ್ನದ್‌' ಅಹ್ಮದ್‌ನಲ್ಲಿ ಹ.ಅಬೂ ಹುರೈರಾರ(ರ) ವರದಿಗಳು) ಸುಮಾರು ಇದೇ ರೀತಿಯ ವರದಿಗಳು ಶಿರ್ಮಿದಿಯಲ್ಲಿ ; 
ಹ.ಮುಲದ್‌ ಬಿನ್‌ ಜಬಲ್‌(ರ) ಮತ್ತು ಹ.ಅಬೂ ಸಈದ್‌ ಖುದ್ರಿಯವರಿಂದಲೂ(ರ) ಉಲ್ಲೇಖಿಸಲ್ಪಟ್ಟಿವ: 


ಕಾಂಡ-27 


FRSA NESS DIESE 
PEs الحث‎ POLS DEES 3 JE SE 
SSMS خرابا َعظاما رما‎ EE NL 
Ped So MLE AS 95 
ES SE من‎ NSB IOS 
BS Ei علیہ بی‎ LEE CRG 


TSTIS IT KE CALNE ASG 

(41-56) ಇನ್ನು ಎಡಗಡೆಯವರು. ಎಡಗೆಡೆಯವರ (ದೌರ್ಭಾಗ್ಯದ) ಕುರಿತು ಹೇಳುವುದೇನು! ಅವರು 
ಸುಡುಗಾಳಿಯ ಉರಿಯಲ್ಲೂ ಕುದಿಯುತ್ತಿರುವ ನೀರಲ್ಲೂ ಕಪ್ಪುಹೊಗೆಯ ನೆರಳಲ್ಲೂ ಇರುವರು- ಅದು 
ತೆಂಪೂ ಆಗಿರದು,. ಸುಖದಾಯಕವೂ ಆಗಿರದು. ಇವರು ಈ ಗತಿಗೆ ಬರುವುದಕ್ಕೆ ಮುಂಚೆ ಸುಸ್ಥಿತಿ 
ಯಲ್ಲಿದ್ದರು- ಮತ್ತು ಮಹಾಪಾತಕಗಳಿಗೇ ಅಂಟಿಕೊಂಡಿದ್ದರು.* "ನಾವು ಸತ್ತು ಮಣ್ಣಾಗಿ ಹೋದಾಗ 
ಮತ್ತು ಎಲುಬುಗೂಡುಗಳಾಗಿ ಬಿಟ್ಟಾಗ ಪುನಃ ಎಬ್ಬಿಸಿ ನಿಲ್ಲಿಸಲ್ಪಡುವೆವೇ? ನಮಗಿಂತ ಮುಂಚೆ 
ಗತಿಸಿರುವ ನಮ್ಮ ಪೂರ್ವಜರೂ ಎಬ್ಬಿಸಲ್ಬ್ಪಡುವರೇ?” ಎನ್ನುತ್ತಿದ್ದರು. ಸಂದೇಶವಾಹಕರ ಇವರೊಡನೆ 
ಹೇಳಿರಿ- ನಿಶ್ಚಯವಾಗಿಯೂ ಹಿಂದಿನವರೂ ಮುಂದಿನವರೂ- ಎಲ್ಲರೂ ಒಂದು ದಿನ ಒಟ್ಟುಗೂಡಿಸ 
ಲ್ಪಡುವರು. ಅದರ ಸಮಯ ನಿಶ್ಚಿತವಾಗಿದೆ. 3 ಪಥಭ್ರಷ್ಟರೇ ಮತ್ತು ಸುಳ್ಳಾಗಿಸುವವರೇ! ನೀವು 
'ರುಕ್ಕೂಮ್‌' ವೃಕ್ಷದ?! ಆಹಾರವನ್ನು ತಿನ್ನಲಿರುವಿರಿ. ಅದರಿಂದಲೇ ನೀವು ಹೊಟ್ಟೆ ತುಂಬುವಿರಿ- ಮತ್ತು 
ಅದರ. ಮೇಲೆ ಕುದಿಯುವ ನೀರನ್ನು ಬಾಯಾರಿಕೆಯಿಂದ ಬೆಂಡಾದ ಒಂಟೆಯು ಕುಡಿಯುವಂತೆ 
ಕುಡಿಯುವಿರಿ. ಇದುವೇ (ಈ ಎಡಭಾಗದವರಿಗೆ) ಪ್ರತಿಫಲದ ದಿನ ಸಿಗಲಿರುವ ಆತಿಥ್ಯ. 

(57-62) ನಾವು ನಿಮ್ಮನ್ನು ಸೃಷ್ಟಿಸಿದೆವು ಆದರೂ ನೀವು: ದೃಢೀಕರಿಸುವುದಿಲ್ಲವೇಕೆ?3 ನೀವು 
ಸುರಿಸುವ ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರಾ? ಅದರಿಂದ ಶಿಶುವನ್ನು ಉಂಟು 

20. 'ಅರ್ಥಾತ್‌- ಸುಖ-ಸಂಪತ್ತುಗಳು ಅವರ ಮೇಲೆ ತದ್ವಿರುದ್ಧ ಪರಿಣಾಮ ಬೀರಿದ್ದುವು. ಕೃತಜ್ಞರಾಗಿರುವ ಬದಲು ಅವರು 
ಕೃತಪ್ಲುತೆ ತೋರುತ್ತಿದ್ದರು. ತಮ್ಮ ವಿಷಯಾಸಕ್ತಿಗಳಿಗೆ ಮರುಳಾಗಿ ಅಲ್ಲಾಹನನ್ನು ಮರೆತು ಬಿಟ್ಟಿದ್ದರು ಮತ್ತು ಮಹಾಪಾತಕಗಳನ್ನು 
ಮಾಡುತ್ತಲೇ ಇರುವೆವೆಂದು ಅವರು ಹಠ ಕೊಟ್ಟಿದ್ದರು. ಇಲ್ಲಿ ಮಹಾಪಾತಕ ಎಂಬುದು ಬಹಳ ವಿಶಾಲ ಅರ್ಥದಲ್ಲಿದೆ. ಸತ್ಮನಿಷೇಧ, 


ದೇವ ಸಹಭಾಗಿತ್ವ, ನಾಸ್ತಿಕತೆ'ಮತ್ತು ಕರ್ಮ ಹಾಗೂ ಚಾರಿತ್ರ್ಯಕ್ಕೆ ಸಂಬಂಧಿಸಿದ ಎಲ್ಲ ದೊಡ್ಡ ಪಾಪಗಳು ಇದರಲ್ಲಿ ಸೇರಿವೆ. 


"21. 'ರುಕ್ಕೂಮ್‌'ನ ವಿವರಣೆಯನ್ನು ಸೂರಃ ಅಸ್ಸಾಫ್ಸಾತ್‌ನ 34ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 

"22. ಇಲ್ಲಿಂದ 74ನೆಯ ಸೂಕ್ತದ ವರೆಗೆ ಕೊಟ್ಟಿರುವಂತಹ ಆಧಾರ ಪ್ರಮಾಣಗಳಲ್ಲಿ ಏಕಕಾಲದಲ್ಲಿ ಏಕದೇವತ್ವ ಮತ್ತು 
ಪರಲೋಕ ಇವೆರಡರ ಪರವಾಗಿಯೂ ಪುರಾವೆಗಳಿವೆ. 

23. ಅರ್ಥಾತ್‌- ನಾವೇ ನಿಮ್ಮ ಪ್ರಭು ಮತ್ತು ಆರಾಧ್ಯ ಎಂಬುದನ್ನೂ ನಾವು ನಿಮ್ಮನ್ನು ಪುನಃ ಸೃಷ್ಟಿಸಬಲ್ಲೆವು 
ಎಂಬುದನ್ನೂ ದೃಢೀಕರಿಸುವುದಿಲ್ಲವೇಕೆ? 


ಕಾಂಡ-27 


56. ಅಲ್‌ موہ‎ 851 


od 2 ನಿಮಯ J تَحَنَ‎ ಜಿಸಿ 7 ek 
ly ಸ 5 NE یں‎ ಹಕ ಹಸಿ PR Fad متا کش‎ 5 


ಮಾಡುವವರು ನೀವೋ وہ‎ ಅದನ್ನುಂಟುಮಾಡುವವರು ನಾವೋ?* ಇವೆ مہ‎ ಮರಣವನ್ನು 
ಹಂಚಿರುತ್ತೇವೆ.* ನಿಮ್ಮ ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ 


24. ಅಂದರೆ ಮಾನವನು ಕೇವಲ ತನ್ನ ಸ್ವಂತ ಸೃಷ್ಟಿ ಹೇಗಾಯಿತೆಂಬುದನ್ನು ವಿವೇಚಿಸಿದರೂ ಅವನಿಗೆ ಪವಿತ್ರ ಕುರ್‌ಆನಿನ' 
ಏಕದೇವತ್ವ ಮತ್ತು ಪರಲೋಕ ವಿಶ್ವಾಸದಲ್ಲಿ ಯಾವ ಸಂದೇಹವೂ ಉಳಿಯದು. ಪುರುಷನು ತನ್ನ ವೀರ್ಯವನ್ನು ಸ್ತ್ರೀಯ ಗರ್ಭಕ್ಕೆ 
ತಲುಪಿಸುವ ಮೂಲಕವೇ ಮಾನವನ ಜನನವಾಗುತ್ತದಷ್ಟೆ. ಆ ವೀರ್ಯದಲ್ಲಿ ಮಗುವನ್ನು ಹುಟ್ಟಿಸುವ ಮತ್ತು ಅದರಲ್ಲೂ ಮಾನವ 
ಮಗುವನ್ನೇ ಹುಟ್ಟಿಸುವ ಸಾಮರ್ಥ್ಯವು ತನ್ನಿಂದ ತಾನೇ ಉಂಟಾಯಿತೇ? ಅಥವಾ ಸ್ವತಃ ಮಾನವನೇ ಆ ಸಾಮರ್ಥ್ಯವನ್ನು ಉಂಟು 
ಮಾಡಿಕೊಂಡನೇ? ಅಥವಾ ಅಲ್ಲಾಹನ ಹೊರತು ಬೇರಾರಾದರೂ ಅದನ್ನು ಉಂಟುಮಾಡಿದರೇ? ಆ ವೀರ್ಯದಿಂದ ಗರ್ಭಧಾರಣೆ 
ಮಾಡಿಸುವ ಸಾಮರ್ಥ್ಯವು ಪುರುಷನಿಗಾಗಲಿ ಸ್ತೀಗಾಗಲಿ, ಜಗತ್ತಿನ ಇನ್ನಾವುದೇ ಶಕ್ತಿಗಾಗಲಿ ಇಹೆಯೇ? ಗರ್ಭಧಾರಣೆಯ ಬಳಿಕ 
ಪ್ರಸವದ ವರೆಗೆ ತಾಯಿಯ ಗರ್ಭದಲ್ಲಿ ಹಂತಹಂತವಾಗಿ ಶಿಶುವಿನ ನಿರ್ಮಾಣ ಮತ್ತು ಪೋಷಣೆ, ಪ್ರತಿಯೊಂದು "ಮಗುವಿಗೆ ಒಂದು 
ಪ್ರತೇಕ ರೂಪವನ್ನು ನೀಡುವುದು, ಪ್ರತಿಯೊಂದು ಮಗುವಿನಲ್ಲಿ ವಿವಿಧ ಶಾರೀರಿಕ ಮಾನಸಿಕ ಇತ್ಯಾದಿ ಸಾಮರ್ಥ್ಯಗಳನ್ನು ಒಂದು 
ನಿರ್ದಿಷ್ಟ ಪ್ರಮಾಣದಲ್ಲಿ ಇಟ್ಟುಬಿಡುವ ಮೂಲಕ ಪ್ರತಿಯೊಂದು ಮಗುವೂ ಒಂದು ಪ್ರತ್ಯೇಕ ವ್ಯಕ್ತಿತ್ವದ ಮನುಷ್ಯನಾಗಿ ಬೆಳೆಯುವಂತೆ 
ಮಾಡುವುದು- ಇವೆಲ್ಲ ಅಲ್ಲಾಹನ ಹೊರತು ಬೇರೆ ಯಾರಾದರೂ ಮಾಡಿದ ಕೆಲಸವೇ? ಇದರಲ್ಲಿ ಇತರರ ಹಸ್ತಕ್ಸೇಪ ಸ್ವಲ್ಪವಾದರೂ 
ಇದೆಯೇ? ಶಿಶು ಗಂಡಾಗಬೇಕೋ ಹೆಣ್ಣಾಗಬೇಕೋ ಸುಂದರವಾಗಿರಬೇಕೋ ಕುರೂಪಿಯಾಗಿರಬೇಕೆಫ' سی‎ ಯಾಗಿರಬೇಕೋ 
ದುರ್ಬಲವಾಗಿರಬೇಕೋ ಕುರುಡನೂ ಕಿವುಡನೂ ಕುಂಟನೂ ಹೆಳವನೂ ಆಗಿರಬೇಕೋ ಅಥವಾ ಸರ್ವಾಂಗ ಸುಂಔರ ನಾಗಬೇಕೋ 
ಧೀಮಂತನಾಗಿರಬೇಕೋ ಮಂದ ಬುದ್ದಿಯವನಾಗಬೇಕೋ ಎಂಬುದನ್ನೆಲ್ಲ ನಿರ್ಧರಿಸುವ ಕೆಲಸವು ಅಲ್ಲಾಹನ ಹೊರತು ಬೇರೆ 
ಯಾರದಾದರೂ ಕೈಯಲ್ಲಿದೆಯೇ? ಹಟಮಾರಿತನ ಮತ್ತು ಪಕ್ಷಪಾತವನ್ನು ಬಿಟ್ಟು ಸ್ವತ ತನ್ನ ಬುದ್ದಿ ಶಕ್ತಿಯನ್ನುಪಯೋಗಿಸಿ 
ಚಿಂತಿಸುವ ಯಾವುದೇ ವ್ಯಕ್ತಿಗೆ-ಬಹುದೇವವಾದ ಅಥವಾ ನಾಸ್ತಿಕವಾದದ ಆಧಾರದಲ್ಲಿ ಈ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ 
ನೀಡಲು ಸಾಧೈವೇ ಇಲ್ಲ ಎಂಬುದು ತನ್ನಿಂತಾನೇ ಮನವರಿಕೆಯಾಗುವುದು. ಇದಕ್ಕಿರುವ ಸಮರ್ಪಕ ಉತ್ತರ ಒಂದು ಮಾತ್ರ. 
ಅದೇನೆಂದರೆ, ಮಾನವನು ಆಮೂಲಾಗ್ರವಾಗಿ ದೇವ ನಿರ್ಮಿತ ಹಾಗೂ ದೇವ ಪೋಷಿತನಾಗಿದ್ದಾನೆ. ವಾಸ್ತವಿಕತೆಯು ಹೀಗಿರುವಾಗ, 
ದೇವನಿಂದ ನಿರ್ಮಿಸಲ್ಪಟ್ಟಿರುವ ಹಾಗೂ ದೇವನಿಂದ ಪೋಷಿಸಲ್ಪಡುತ್ತಿರುವ ಈ ಮಾನವನಿಗೆ ತಾನು ತನ್ನ ಸೃಷ್ಟಿಕರ್ತನೆದುರು 
ಸರ್ವತಂತ್ರ ಸ್ವತಂತ್ರನೆಂದು ಹೇಳಿಕೊಳ್ಳುವ ಅಥವಾ ಅವನನ್ನು ಬಿಟ್ಟು ಇತರರ ದಾಸನಾಗುವ ಹಕ್ಕು ಎಲ್ಲಿಂದ ಬಂತು? ಏಕದೇವ 
ವಿಶ್ಯಾಸದಂತೆ ಪರಲೋಕ ವಿಶ್ವಾಸದ ಏಷಯದಲ್ಲೂ ಈ ಪ್ರಶ್ನೆ ನಿರ್ಣಾಯಕವಾಗಿದೆ. ಮಾನವನ ನಿರ್ಮಾಣವು ಒಂದು ಶಕ್ತಿಯುತ 
ಸೂಕ್ಷ್ಮ ದರ್ಶಕದಿಂದ ಮಾತ್ರ ನೋಡಲು ಸಾಧ್ಯವಾಗುವಂತಹ ಒಂದು ಜೀವಾಣುವಿನಿಂದ ಆಗುತ್ತದೆ. ಈ ಸೂಕ್ಷ್ಮ ಪುರುಷ 
ವೀರ್ಯಾಣುವು ಸ್ತ್ರೀ ಗರ್ಭದ ಅಂಧಕಾರದಲ್ಲಿರುವ ಅಷ್ಟೇ ಸೂಕ್ಷ್ಮ ರೂಪದ ಸ್ರೀ ಬೀಜಾಣುವಿ ನೊಂದಿಗೆ ಸೇರಿಕೊಳ್ಳುತ್ತದೆ. 
ಇವೆರಡರ ಸಂಯೋಗದಿಂದ ಒಂದು ಸೂಕ್ಷ್ಮ ಜೀವಕೋಶ(0) ರಚಿಸಲ್ಪಡುತ್ತದೆ. ಇದು ಮಾನವ `ಅಸ್ತಿತ್ತದ ಆರಂಭ 
ಬಿಂದುವಾಗಿರುತ್ತದೆ. ಅಲ್ಲಾಹನು ಈ ಸೂಕ್ಷ್ಮ ಜೀವಕೋಶವನ್ನೇ ಕ್ರಮೇಣ ಬೆಳೆಸಿ 9 ತಿಂಗಳು ಮತ್ತು ಕೆಲವು ದಿನಗಳ ಅವಧಿಯಲ್ಲಿ 
ಅದು ತಾಯಿಯ ಗರ್ಭದೊಳಗೆ ಒಂದು ಪೂರ್ಣರೂಪದ ಜೀವಂತ ಮಾಸವನಾಗುವಂತೆ ಮಾಡುತ್ತಾನೆ. 'ಈ ರೀತಿಯಲ್ಲಿ ಇಂದು 
ಮಾನವರನ್ನು ಸೃಷ್ಟಿಸುತ್ತಿರುವ ಅಲ್ಲಾಹನು, ತಾನೇ ಉಂಟು ಮಾಡಿದ ಈ ಮಾನವರನ್ನು ನಾಳೆ ಬೇರಾವುದಾದರೂ ರೀತಿಯಲ್ಲಿ ಪುನಃ 
ಸೃಷ್ಟಿಸಲು ಅಶಕ್ತನೆಂದು ಪರಿಪೂರ್ಣ ಮತಿಗೆಟ್ಟವನು ಮಾತ್ರ ಹೇಳಬಲ್ಲನು. 

25. ಅರ್ಥಾತ್‌- ನಿಮ್ಮ ಜನನದಂತೆಯೆ ನಿಮ್ಮ ಮರಣವೂ ನಮ್ಮ ಹಿಡಿತದಲ್ಲಿದೆ. ಯಾರು ತಾಯಿಯ ಹೊಟ್ಟೆಯಲ್ಲಿ ಸಾಯ 

ಬೇಕು, ಯಾರು. ಹುಟ್ಟಿದ ಕೊಡಲೇ ಸಾಯಬೇಕು, ಯಾರು ಯಾವ ಪ್ರಾಯಕ್ಕೆ ತಲಪಿದಾಗ ಸಾಯಬೇಕು ಎಂಬುದನ್ನೆಲ್ಲಾ ನಾವೇ 
ನಿಶ್ಲಯಿಸುತ್ತೇವೆ. ನಾವು ನಿಶ್ಚಯಿಸಿರುವ ಮರಣದ ಸಮಯಕ್ಕಿಂತ ಮುಂಚೆ ಜಗತ್ತಿನ ಯಾವ ಶಕ್ತಿಯೂ ಒಬ್ಬ ನನ್ನು ಕೊಲ್ಲ. ಲಾರದು. 
ಆ ಸಮಯ ಬಂದು ಬಿಟ್ಟಿ ಬಳಿಕ ಒಂದು ಕ್ಷಣದ ಮಟ್ಟಿಗೂ ಯಾರನ್ನೂ ಜೀವಂತವಾಗಿಡಲು ಸಾಧ್ಯವಿಲ್ಲ. 7 


528-7 


852 ಕುರ್‌ಆನ್‌ ವ್ಯಾಖ್ಯಾನ 


AT 2 ವ‏ : سے ہو 
سا Ke 67 ಹ‏ 
تحرٹو ۵ء اَنْٹو SEES‏ الژرِغو مل KE AE‏ 

ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಾವು ಅಶಕ್ತರಲ್ಲ.* ನಿಮ್ಮ ಪ್ರಥಮ ಜನನದ ಕುರಿತಂತೂ 

ನಿಮಗೆ ತಿಳಿದೇ ಇದೆ. ಮತ್ತೇಕೆ ಪಾಠ ಕಲಿಯುವುದಿಲ್ಲ? 


(63-67) ನೀವು -ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಚಿಸಿದಿರಾ? ಅವುಗಳಿಂದ ಬೆಳೆಯನ್ನು 
ಬೆಳೆಸುವವರು ನೀವೋ ಅಥವಾ ಅದನ್ನು ಬೆಳೆಸುವವರು وو‎ ನಾವಿಚ್ಛಿಸಿದರೆ ಆ ಹೊಲಗಳನ್ನು 


۱ 26. ಯಾವ ರೀತಿ ನಾವು ನಿಮ್ಮನ್ನು “ಈಗಿರುವ ರೂಪದಲ್ಲಿ ಸೃಷ್ಟಿಸಲು ಅಸಮರ್ಥರಾಗಿರಲಿಲ್ಲವೋ ಅದೇ ರೀತಿಯಲ್ಲಿ ನಿಮ್ಮ 
ಸೃಷ್ಟಿಯ ವಿಧಾನವನ್ನು ಬದಲಿಸಿ ಬೇರೆಯೇ ಯಾವುದಾದರೂ ರೂಪದಲ್ಲಿ, ಬೇರೆಯೇ ಗುಣವಿಶೇಷಗಳೊಂದಿಗೆ ನಿಮ್ಮನ್ನು ಸೃಷ್ಟಿಸಲಿಕ್ಕೂ 
ನಾವು ಅಸಮರ್ಥರಲ್ಲ. ಇಂದು ನಾವು ನಿಮ್ಮನ್ನು "ಯಾವ ವಿಧಾನದಿಂದ ಸೃಷ್ಟಿಸುತ್ತಿರುವೆವೋ ಆ ಒಂದು ವಿಧಾನ ಮಾತ್ರ ನಮಗೆ 
ತಿಳಿದಿರುವುದಲ್ಲ. ಅದರ ಹೊರತು ಬೇರೆ ವಿಧಾನಗಳಿಂದ ಸೃಷ್ಟಿಕಾರ್ಯ ಮಾಡಲು ನಾವು ಅಸಮರ್ಥರಲ್ಲ. ನೀವಿಲ್ಲಿ ಯಾವ 
ವಯಸ್ಸಿನಲ್ಲಿ ಸತ್ತಿರುವಿರೋ ಪುನರುತ್ಥಾನ ದಿನ ಅದೇ ವಯಸ್ಸಿನವರಾಗಿ ನಿಮ್ಮನ್ನು ಸೃಷ್ಟಿಸಲು ನಮಗೆ ಸಾಧ್ಯವಿದೆ. ಇಂದು ನಿಮಗೆ 
ನಾವು ಒಂದು ನಿರ್ದಿಷ್ಟ ಪ್ರಮಾಣದ ದೃಷ್ಟಿ, ಶ್ರವಣ ಮತ್ತಿತರ ಇಂದ್ರಿಯ ಜ್ಞಾನಗಳನ್ನು ನೀಡಿದ್ದೇವೆ. ಆದರೆ ಇದು ನಾವು 
ಬದಲಿಸಲು ಸಾಧ್ಯವಿಲ್ಲದ ಅಥವಾ: ನಮ್ಮ ಬಳಿ ಇರುವ ಏಕಮಾತ್ರ ಪ್ರಮಾಣವೇನೂ ಅಲ್ಲ. ಪುನರುತ್ನಾನ ದಿನ ನಾವು ಅದನ್ನು 
ಬದಲಾಯಿಸಿ ಮತ್ತೇನೋ “ಮಾಡಿ ಬಿಡುವೆವು. ಇದರಿಂದ, ಇಲ್ಲಿ ನೀವು ಯಾವುದನ್ನು ನೋಡಲಾರಿರೋ ಮತ್ತು ಕೇಳಲಾರಿರೋ 
ಅದನ್ನೆಲ್ಲಾ, ಅಲ್ಲಿ ನೋಡುವಿರಿ ಮತ್ತು ಆಲಿಸುವಿರಿ. ಇಂದು ನಿಮ್ಮ ಚರ್ಮಕ್ಕೂ ಕೈಕಾಲುಗಳಿಗೂ ಕಣ್ಣುಗಳಿಗೂ ಮಾತಾಡುವ ಶಕ್ತಿ 
ಇಲ್ಲ. ಆದರೆ ನಾಲಗೆಗೆ ಮಾತನಾಡುವ ಶಕ್ತಿ ಇದ್ದರೂ ಅದನ್ನು ಕೊಟ್ಟವರು ನಾವೇ ತಾನೇ? ಪುನರುತ್ಡಾನ ದಿನ ನಿಮ್ಮ ಪ್ರತಿಯೊಂದು 
ಅಂಗವೂ ಚರ್ಮದ ಪ್ರತಿಯೊಂದು. ತುಂಡೂ ಮಾತನಾಡುವಂತೆ ಮಾಡಲು ನಮಗೆ ಸಾಧ್ಯವಿದೆ. ಇಂದು ನೀವು ಒಂದು ನಿರ್ದಿಷ್ಟ 
ಕಾಲದ ವರೆಗೆ ಮಾತ್ರ ಇಲ್ಲಿ ಬದುಕಿರುತ್ತೀರಿ. ಅನಂತರ ಸತ್ತು ಹೋಗುತ್ತೀರಿ. ನಿಮ್ಮ ಈ ಬದುಕೊ ಸಾವೂ ನಾವು ನಿಶ್ಚಯಿಸಿರುವ 
ನಿಯಮಗಳಿಗನುಸಾರವೇ ನಡೆಯುತ್ತಿದೆ. ನಾಳೆ ನಾವು ನಿಮ್ಮ ಜೀವನಕ್ಕೆ ಬೇರೆಯೇ ಒಂದು ನಿಯಮವನ್ನು ನಿಶ್ಚಯಿಸಬಲ್ಲೆವು. ಅದರ 
ಪ್ರಕಾರ ನಿಮಗೆ ಎಂದೆಂದಿಗೂ ಮರಣ ಬರಲಾರದು. ಇಂದು ನೀವು ಒಂದು ನಿರ್ದಿಷ್ಟ ಮಟ್ಟಿದಲ್ಲಿ ಮಾತ್ರ ಯಾತನೆಯನ್ನು 
ಸಹಿಸಬಲ್ಲಿರಿ. ಅದಕ್ಕಿಂತ ಹೆಚ್ಚು ಯಾತನೆ ನಿಮಗೆ ಕೊಟ್ಟರೆ ನೀವು ಬದುಕಿ ಉಳಿಯವಾರಿರಿ. ಈ ನಿಯಮವನ್ನೂ ಮಾಡಿದವರು 
ನಾವೇ. ನಾಳೆ ನಿಮಗಾಗಿ ನಾವು ಬೇರೊಂದು ನಿಯಮವನ್ನೂ ಮಾಡಬಲ್ಲೆ ವು. ಅದರ ಪ್ರಕಾರ ನೀವು ಊಹಿಸಲಿಕ್ಕೂ ಸಾಧ್ಯವಿಲ್ಲದಷ್ಟು 
ದೀರ್ಫು ಕಾಲದ ವರೆಗೆ ಕಠಿಣ ಯಾತನೆಯನ್ನು ಅನುಭವಿಸಲಿರುವಿರಿ. ಎಂತಹ ಕಠಿಣ ಯಾತನೆಯಿಂದಲೂ ನಿಮಗೆ ಮರಣ ಬರಲಾರದು. 
ಇಂದು ಅತಿ ವೃದ್ಧನೊಬ್ಬನು ನವತರುಣನಾಗಬಲ್ಲನು, ಎಂದು ರೋಗಗ್ರಸ್ತನಾಗಲಾರನು. ಎಂದೂ ವೃದ್ಧಾಪ್ಯವು ಅವನನ್ನು 
ಬಾಧಿಸಲಾರದು ಮತ್ತು ಅವನು ಸದಾಕಾಲ ಒಂದೇ 'ವಯಸ್ಸಿನ ತರುಣನಾಗಿ ಉಳಿಯುವನು ಎಂದೂ ಹೇಳಿದರೆ ಅದನ್ನು ಊಹಿಸಲಿಕ್ಕೂ 
ನಿಮಗೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ತಾರುಣ್ಯದ ಬಳಿಕ ವೃದ್ಧಾಪ್ಯ ಬರುವುದು ನಾವು ನಿಶ್ಚಯಿಸಿದ ನಿಯಮಗಳಿಗನುಸಾರವಾಗಿಯಲ್ಲ; ವೇ? 
ನಾಳೆ ನಾವು" جا‎ ಪ್ರವೇಶಿಸಿದೊಡನೆ' 'ಪ್ರತಿಯೊಬ್ಬ مو‎ ಯುವಕನಾಗಿ ಬಿಡುವಂತೆ ಮತ್ತು ಅವನ. ಯೌವನ ಹಾಗೂ 
ಆರೋಗ್ಯವು ಶಾಶ್ವ ತವಾಗಿ ಉಳಿಯುವಂತೆ ನಿಮ್ಮ ಜೀವನಕ್ಕೆ ಬೇರೆಯೇ ನಿಯಮವೊಂದನ್ನು ನಿಶ್ಚಯಿಸಬಲ್ಲೆವು. 

27. ಅರ್ಥಾತ್‌- ಈ ಹಿಂದೆ ನಿಮ್ಮನ್ನು' ಹೇಗೆ ಸೃಷ್ಟಿಸಲಾಯಿತು. ಯಾವ ರೀತಿ ಒಂದು ನಿಕೃಷ್ಟ ಜೀವಾಣುವನ್ನು ಬೆಳೆಸಿ 
ಅದರಲ್ಲಿ ಈ: ಕಣ್ಣು, ಕಿವಿ, ಮನಸ್ಸು," ಕೈಕಾಲು ಇತ್ಕಾದಿಗಳನ್ನು ಮೂಡಿಸಲಾಯಿತು ಮತ್ತು ಆ ಜೀವಕ್ಕೆ ಯಾವ ರೀತಿ, ಬುದ್ದಿ, 
ವಿವೇಕ, ಜ್ಞಾನ, ಯುಕ್ತಿ, ಯೋಜನೆ, ನಿರ್ಮಾಣ, ಆವಿಷ್ಕಾರ, ನಿಯಂತ್ರಣ ಮುಂತಾದ ಅದ್ಭುತ ಸಾಮರ್ಥ್ಯಗಳನ್ನು ನೀಡಲಾಯಿತು 
“ಎಂಬುದು ನಿಮಗೆ ತಿಳಿದೇ ಇದೆಯಷ್ಟೆ. ಈ ಎಲ್ಲ ಪವಾಡಗಳು ಸತ್ತವರನ್ನು ಪುನಃ ಜೀವಂತಗೊಳಿಸುವುದಕ್ಕಿಂತ ಕಡಿಮೆ ಮಟ್ಟದವುಗಳೇ? 
ನೀವು ಇದರಿಂದ- ಯಾರು ಹಗಲಿರುಳೆನ್ನದೆ ಯಾವಾಗಲೂ ಈ ಅದ್ಭುತ ಪವಾಡಗಳನ್ನು ಮಾಡುತ್ತಿರುವನೋ ಅವನು ಮರಣೋತ್ತರ 
'ಜೀವನ, ಪುನರುತ್ನಾನ, ವಿಚಾರಣೆ, ಸ್ಪರ್ಗ ع0٤‎ ಇತ್ಕಾದಿ ಪವಾಡಗಳನ್ನು ಮಾಡಬಲ್ಲನು- ಎಂಬ ಪಾಠವನ್ನು ಕಲಿಯುವುದಿಲ್ಲವೇಕೆ? 

- 28. ಅರ್ಥಾತ್‌- ಯಾವ ಆಹಾರವನ್ನುಂಡು ನೀವು ಬದುಕುತ್ತಿರುವಿರೋ ಅದನ್ನು ನಿಮಗಾಗಿ ಅಲ್ಲಾಹನೇ ಉಂಟು 
"ಮಾಡುತ್ತಾನೆ. ನಿಮ್ಮ ತಂದೆಯು ನಿಮ್ಮ ತಾಯಿಯ ಗರ್ಭದೊಳಗೆ ವೀರ್ಯವನ್ನು ಕಳುಹಿಸಿದ್ದು, ಬಿಟ್ಟರೆ. ನಿಮ್ಮ ಹುಟ್ಟಿನಲ್ಲಿ 


ಕಾಂಡ-27 


ಆಲ್‌ ವಾಕಿಅಃ' 853‏ من 


pA SSE 5 ಖೆ ಥಂ ಮಹದ 
FAD SE oo TELE il 
ہس‎ ES ETE ಹ) sy ಸಂರ 4 IE 


ಹೊಟ್ಟನ್ನಾಗಿ ಮಾಡಿ. a ಆಗ -ನೀವು- ಎಲ್ಲವೂ ನಮ್ಮ ಮೇಲೆ ತಿರುಗಿ ಚು ನಿಜವಾಗಿ 0 
ಭಾಗ್ಯವೇ ಹಾಳು- ಎಂದು ತರತರದ ಮಾತುಗಳನ್ನಾಡುತ್ತಲೇ ಇರುವಿರಿ. 


(68-70) ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ -ವಿವೇಚಿಸಿದ್ದುಂಟೇ? ಅದನ್ನು. ಮೋಡ 
ಗಳಿಂದ ಸುರಿಸಿದವರು ನೀವೋ ಅಥವಾ ಅದನ್ನು ಸುರಿಸಿದವರು ನಾವೋ?” ನಾವಿಚ್ಛಿಸಿದರೆ ಅದನ್ನು 
ಕಡು ಉಪ್ಪನ್ನಾಗಿ ಮಾಡಿ ಬಿಡಬಲ್ಲೆವು.* ಹೀಗಿರುತ್ತ ನೀವೇಕೆ ಕೃತಜ್ಞರಾಗುವುದಿಲ್ಲ1 


ಮಾನವರ. ಪ್ರಯತ್ನಕ್ಕೆ ಬೇರಾವುದೇ ಪಾತ್ರ ಇಲ್ಲದಿರುವಂತೆಯೇ ನಿಮ್ಮ ಆಹಾರದ ಉತ್ಸಾದನೆಯಲ್ಲಿ ಮಾನವ ಪ್ರಯತ್ನ 
ಗಳಿಗಿರುವ ಪಾತ್ರ ರೈತನು ಹೊಲದಲ್ಲಿ ಬೀಜ ಬಿತ್ತುತ್ತಾನೆ : ಎಂಬುದು ಮಾತ್ರ. ಬೇರೆ ಎಲ್ಲವೂ ಅಲ್ಲಾಹನ .ಮಹಿಮೆ | 
| ಮತ್ತು ಅವನ ಪಾಲಕತ್ವದ ಪವಾಡದಿಂದಲೇ ನಡೆಯುತ್ತದೆ. ಅವನು ಸೃಷ್ಟಿಸಿದ್ದರಿಂದಲೇ ನೀವು ಅಸ್ತಿತ್ವದಲ್ಲಿರುವಾಗ 
ಮತ್ತು ಅವನು ನೀಡಿದ ಆಹಾರದಿಂದಲೇ ನೀವು ಪೋಷಿಸಲ್ಪಡುತ್ತಿರುವಾಗ ಅವನೆದುರು "ನಿರಂಕುಶವಾಗಿ ಬದುಕುವ ಅಥವಾ ١ 
ಅವನ ಹೊರತು ಬೇರೆ ಯಾರದಾದರೂ ದಾಸ್ಮ ಮಾಡುವ ಹಕ್ಕು ನಿಮಗೆ ಸಿಗುವುದಾದರೂ ಹೇಗೆ? ಮೇಲ್ನೋಟಕ್ಕೆ ಈ 
ಸೂಕ್ತವು ಏಕದೇವತ್ವದ ಪರವಾಗಿ ಪುರಾವೆ 'ನೀಡುತ್ತಿರುವಂತೆ ಕಂಡುಬಂದರೂ ' ಇದರಲ್ಲಿರುವ ವಿಷಯದ ಬಗ್ಗೆ ಇನ್ನಷ್ಟು 
ಚಿಂತನೆ ನಡೆಸಿದರೆ, ಇದರಲ್ಲೇ 'ಪರಲೋಕದ ಪರವಾಗಿಯೂ ಪುರಾವೆಗಳು ಸಿಗುತ್ತವೆ. ನೆಲದಲ್ಲಿ ಬಿತ್ತುವ ಬೀಜವು ಸ್ವತಃ 
ನಿರ್ಜೀವಿ. ಆದರೆ ಭೂಮಿಯ ಗೋರಿಯಲ್ಲಿ ಕೃಷಿಕನು ಅದನ್ನು ದಫನ ಮಾಡಿದಾಗ ಅಲ್ಲಾಹನು ' 'ಅದರೊಳಗಿಂದ ಸಸ್ಕೆ 
ಜೀವವನ್ನು ಹೊರಡಿಸುತ್ತಾನೆ: ಅದರಿಂದ ಮೊಳಕೆ ಒಡೆದು ಬರುತ್ತದೆ ಮತ್ತು ಮುಂದೆ ತೊನೆಬಾಡುವ ಬೆಳೆಯು 
ಕಂಗೊಳಿಸುತ್ತದೆ. ಇಂತಹ ಅಸಂಖ್ಯಾತ ಜಡ ಶರೀರಗಳು' ನಮ್ಮ ಕಣ್ಣ ಮುಂದೆಯೇ ಗೋರಿಗಳಿಂದ ಜೀವಂತವಾಗಿ ಎದ್ದು 
ಬರುತ್ತಿರುತ್ತವೆ. ಈ ಪವಾಡ ನಡೆಯಲು ಸಾಧ್ಯವೆಂದಾದರೆ, ಕುರ್‌ಆನ್‌ ತಿಳಿಸುತ್ತಿರುವ ಮರಣೋತ್ತರ ಜೀವನ ಎಂಬ 
ಪವಾಡವನ್ನು ಅಸಾಧ್ಯವೆಂದು ತಳ್ಳಿ ಹಾಕಲು ಅವಕಾಶವಿದೆಯೇ? 

29. ಅರ್ಥಾತ್‌- ನಿಮ್ಮ ಜೀವನಕ್ಕೆ ಆಹಾರಕ್ಕಿಂತ ಹೆಚ್ಚು ಪ್ರಧಾನವಾಗಿರುವ" ಈ "ನೀರು ಕೂಡಾ ನೀವು ಸೃತ 
ಒದಗಿಸಿಕೊಂಡ ವಸ್ತುವೇನೂ ಅಲ್ಲ. ಅದನ್ನು ನಾವೇ ಒದಗಿಸುತ್ತೇವೆ. ಹೀಗಿರುತ್ತ ನಾವು ಸೃಷ್ಟಿಸಿದ್ದರಿಂದ ಅಸ್ತಿತ್ವಕ್ಕೆ 
ಬಂದಿರುವ, ನಮ್ಮ ಅನ್ನ ತಿನ್ನುವ ಮತ್ತು ನಮ್ಮ ನೀರು ಕುಡಿಯುವ ನಿಮಗೆ, "ನಮ್ಮೆದುರು ನಿರಂಕುಶತ್ವವನ್ನು ಪ್ರದರ್ಶಿಸಲು. 
ಅಥವಾ ನಮ್ಮ ಹೊರತು ಇತರರ ದಾಸ್ಕ ಮಾಡುವ ಹಕ್ಕು ಎಲ್ಲಿಂದ ದೊರೆಯಿತು? 

30. ಅಲ್ಲಾಹನು ನೀರಿಗೆ ನೀಡಿರುವ ಅನೇಕ 'ಅದ್ಭುತ ವಿಶೇಷತೆಗಳ "ಪೈಕಿ ಒಂದು. ವಿಶೇಷತೆಯೇನೆಂದರೆ- ಅದರಲ್ಲಿ ' 
'ಎಷ್ಟೇ 'ವಸ್ತುಗಳು' ಕರಗಿಕೊಂಡಿದ್ದರೂ ಉಪ್ಪತೆಯಿಂದಾಗಿ ಅದು ಆವಿಯಾಗುವಾಗ' ತನ್ನಲ್ಲಿ 'ಮಿಶ್ರವಾಗಿರುವ ಇತರೆಲ್ಲ. 
ವಸ್ತುಗಳನ್ನು ಕೆಳಗೆಯೇ ಬಿಟ್ಟು ತನ್ನ ಅಪ್ಪಟ ಜಲದ ಗುಣಗಳೊಂದಿಗೆ ಮೇಲೇರುತ್ತದೆ. ಈ ಗುಣವಿಲ್ಲದಿರುತ್ತಿದ್ದರೆ ಸಮುದ್ರ 
ಗಳಿಂದ ಮೇಲೇರುತ್ತಿರುವ ಆವಿಯಲ್ಲಿ ಉಪ್ಪಿನಂಶವೂ ಸೇರಿಕೊಂಡಿರುತ್ತಿತ್ತು "ಮತ್ತು ಆ 'ಉಪ್ಪು ನೀರಿನ ಮಳೆಯು ಇಡೀ 
ಭೂಮಿಯನ್ನು ಉಪ್ಪು ಭೂಮಿಯಾಗಿ “ಮಾರ್ಪಡಿಸುತ್ತಿತ್ತು. ಆ ನೀರು ಕುಡಿದು ಬದುಕಲು ಮಾನವನಿಗೂ “ಸಾಧ್ಯವಾಗುತ್ತ 
وت‎ ಅದರಿಂದ ಸಸ್ಯಗಳೂ ಬೆಳೆಯುತ್ತಿರಲಿಲ್ಲ. ನೀರಿನ ಈ ಯುಕ್ತಿಪೂರ್ಣ ವಿಶೇಷತೆಯು,' ಇದನ್ನು ರೂಪಿಸಿದವನು, 
ಸಾಕಷ್ಟು ಆಲೋಚಿಸಿ ಇದು ತಾನು ಸೃಪ್ಪಿಸಿರುವ ಜೀವಿಗಳ ಪೋಷಣೆಗೆ ಸಾಧನವಾಗುವಂತೆ ಇದನ್ನು ಯೋಜಿತ ಹಾಗೂ' 
ಉದ್ದೆ ಶ್ಲೇಶಪೂರ್ವಕವಾಗಿಯೇ ರೂಪಿಸಿರುವನು ಎಂಬುದಕ್ಕೆ ಸ್ವತಃ ಸಾಕ್ಷಿಯಾಗಿದೆ. ۰ 

31. ಅಂದರೆ- ನೀವೇಕೆ جو‎ ರಾಗಿರುವಿರಿ? ನೀವು ಅಲ್ಲಾಹನ ಇಷ್ಟು ದೊಡ್ಡ ಕೊಡುಗೆಯಿಂದ لوت‎ ಪಡೆಯುತ್ತಾ: 
ಅದಕ್ಕೆ ಪ್ರತಿಯಾಗಿ ಸತ್ಮನಿಷೇಧ, ಬಹುದೇವಾಹಧನ, کرت‎ ಮತ್ತು ಆಜ್ಜೋಲ್ಲಂಘನೆಗಳಲ್ಲಿ ಏಕಿ ಬಿದ್ದು ಕೊಂಡಿರುವಿರಿ?. 


ಕಾಂಡ-27 


854 ಕುರ್‌ಆನ್‌ ವ್ಯಾಖ್ಯಾನ 


تح ನಡಯ‏ یت 
ಕಹು‏ کچھ بے بی یھ اد بقع اششوركے> بت - 


1 2 
VEE ہپ‎ BBLS OS BEDE SITES 
" (71-73) ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ 'ನಡೆಸಿದ್ದು ೦ಟೇ? ಅದರ 
ಮರವನ್ನು ಉಂಟು ಮಾಡಿದವರು ನೀವೋ ಅಥವಾ ಅದನ್ನುಂಟು ಮಾಡಿದವರು ನಾವೋ? ನಾವು 
'ಅದನ್ನು ಸ್ಮರಣ ಸಾಧನವಾಗಿಯೂ ಅಗತ್ಯವುಳ್ಳವರಿಗೆ ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ. 
" (14) ಆದುದರಿಂದ ಸಂದೇಶವಾಹಕರೇ ' ಅತ್ಯಲಿತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು 
ಕೊಂಡಾಡಿರಿ.೫ 


(75-82) ಹಾಗಲ್ಲ ನಾನು ನಕ್ಸತ್ರಗಳ ಸ್ಥಾನಗಳ ಆಣೆಯಿಡುತ್ತೇನೆ. ನೀವು ಅರಿಯುವುದಾದರೆ, 
ಇದೊಂದು ಉನ್ನತ ಮಟ್ಟದ ಕುರ್‌ಆನ್‌ ಎಂಬುದರ ಕುರಿತು- ಇದು ಅತಿದೊಡ್ಡ ಆಣೆಯಾಗಿದೆ. ಇದು 


32. ಮರವೆಂದರೆ ಬೆಂಕಿ ಉರಿಸಲು ಕಟ್ಟಿಗೆಯನ್ನು ಒದಗಿಸುವ ಮರ ಅಥವಾ ಅರಬರು ಮರ್ಸ್‌ ಮತ್ತು ಅಫಾರ್‌ ಎಂದು. 
ಕರೆಯುವೆ, ಹಸಿರು ರೆಂಬೆಗಳನ್ನು ಪರಸ್ಪರ ಘರ್ಷಿಸಿದರೆ ಬೆಂಕಿ ಹೊರಡಿಸುವಂತಹ ಮರಗಳು. 

33. ಬೆಂಕಿಯನ್ನು ಸ್ಮರಣ ಸಾಧನವನ್ನಾಗಿ ಮಾಡಿರುವುದೆಂದರೆ ಇದು ಯಾವಾಗಲೂ ಬೆಳಗುತ್ತ ಮನುಷ್ಯನಿಗೆ ಮರೆತ 
ಪಾಠವನ್ನು ನೆನಪಿಸುತ್ತಿರುತ್ತದೆ. ಬೆಂಕಿ ಇಲ್ಲದಿರುತ್ತಿದ್ದರೆ ಮನುಷ್ಕ ಜೀವನವು ಪ್ರಾಣಿ ಜೀವನಕ್ಕಿಂತ . ಭಿನ್ನವಾಗಿರುತ್ತಿರಲಿಲ್ಲ. 
ಬೆಂಕಿ ಲಭ್ಯವಿದ್ದುದರಿಂದಲೇ ಮಾನವನು ಪ್ರಾಣಿಗಳಂತೆ ಹಸಿ ಆಹಾರ ತಿನ್ನುವ ಬದಲು ಬೇಯಿಸಿ ತಿನ್ನತೊಡಗಿದನು 
ಮತ್ತು ಅದರಿಂದಾಗಿಯೇ ಅವನು ಅನೇಕ ' ಹೊಸ ಆವಿಷ್ಕಾರಗಳನ್ನು ಕಲಿಯಲಾರಂಭಿಸಿದನು. ಅದಿಲ್ಲದಿರುತ್ತಿದ್ದರೆ . ಅವನ | 
ಆವಿಷ್ಕಾರ ಸಾಮರ್ಥ್ಯ ಬೆಳಕಿಗೇ ಬರುತ್ತಿರಲಿಲ್ಲ. ಒಬ್ಬ ಪ್ರಜ್ಞಾವಂತ ಮನುಷ್ಯನಿಗೆ, ತಾನು ಜಗತ್ತಿನಲ್ಲಿ ಅನುಭೋಗಿಸುತ್ತಿರುವ | 
ಈ ಕೊಡುಗೆಗಳು ಯಾರವು ಮತ್ತು ಈ ಉಪಕಾರಗಳನ್ನು ಮಾಡುತ್ತಿರುವವನು ಯಾರು ಎಂಬುದನ್ನು ನೆನಪಿಸಲು ಕೇವಲ 

| ಈ ಬೆಂಕಿಯೊಂದೇ ಸಾಕು. : 

34. ಮೂಲದಲ್ಲಿ 'ಮುಕ್‌ವೀನ್‌' ಎಂಬ ಪದ ಪ್ರಯೋಗಗೊಂಡಿದೆ. ನಿಘಂಟುಕಾರರು ಇದಕ್ಕೆ ಅನೇಕ ಅರ್ಥಗಳನ್ನು 

ಕೊಟ್ಟಿರುತ್ತಾರೆ. ಕೆಲವರು ಇದಕ್ಕೆ ಮರುಭೂಮಿಯಲ್ಲಿ ತಂಗಿದ ಪ್ರಯಾಣಿಕರು ಎಂಬ ಅರ್ಥಕೊಟ್ಟಿದ್ದಾರೆ. ಇನ್ನು ಕೆಲವರು 
ಹಸಿದವರೆಂದೂ ಬೇರೆ ಕೆಲವರು ಅಗ್ನಿಯಿಂದ ಪ್ರಯೋಜನ ಪಡೆಯುವ ಎಲ್ಲ ಜನರೆಂದೂ ಅರ್ಥೈಸಿದ್ದಾರೆ. 
K 35. ಅರ್ಥಾತ್‌- ಅವನ ಪವಿತ್ರ ನಾಮನನ್ನೆತ್ತಿ- ಸತ್ಮನಿಷೇಧಿಗಳು ಮತ್ತು ಬಹುದೇವಾರಾಧಕರು ಅವನ ಮೇಲೆ 
ಆರೋಪಿಸುವಂತಹ ಹಾಗೂ ಸತ್ಸನಿಷೇಧ, ಬಹುದೇವತ್ವ ಮತ್ತು ಪರಲೋಕ ನಿರಾಕರಣೆಯ ಪ್ರತಿಪಾದಕರ ಪ್ರತಿಯೊಂದು 
ವಿಶ್ವಾಸ ಹಾಗೂ ವಾದದಲ್ಲಿ ಅಡಕವಾಗಿರುವಂತಹ ಎಲ್ಲ ದೌರ್ಬಲ್ಯ ಹಾಗೂ ದೋಷಗಳಿಂದ ಅವನು ಮುಕ್ತನೆಂಬುದನ್ನು 
ಘಂಟಾಘೋಷವಾಗಿ ಸಾರಿರಿ. 

"36. ಅಂದರೆ 'ಏಿಷಯವು, ನೀವು ತಿಳಿದಂತಿಲ್ಲ. ಇಲ್ಲಿ ಪವಿತ್ರ ಕುರ್‌ಆನ್‌ ದೇವವತಿಯಿಂದ ಬಂದಿದೆ ಎಂದು ಆಣೆ ಹಾಕುವುದಕ್ಕೆ 
ಮುಂಚೆ ಪ್ರಯೋಗಿಸಿರುವ 'ಲಾಳಇಲ್ಲ) ಎಂಬ ಈ ಪದವು, ಆಗ ಜನರು ಈ ಗ್ರಂಥದ ಕುರಿತು ಏನೇನೋ ಮಾತುಗಳನ್ನು ಆಡುತ್ತಿದ್ದರು 
ಮತ್ತು ಆ "ಮಾತುಗಳ ಖಂಡನೆಗಾಗಿ ಇಲ್ಲಿ ಆಣೆ ಹಾಕಲಾಗುತ್ತಿದೆ ಎಂಬುದನ್ನು ತನ್ನಿಂತಾನೇ ಸೂಚಿಸುತ್ತದೆ. _ 
| 37. ಗ್ರಹನಕ್ನತ್ರಾದಿಗಳ ಸ್ಥಾನಗಳೆಂದರೆ, ಅವುಗಳಿರುವ ಸ್ಥಾನಗಳೂ ಅವುಗಳ ಘಟ್ಟಗಳೂ . ಅವುಗಳ ಕಕ್ಷಿಗಳೂ 
ಆಗಿರುತ್ತವೆ. ಕುರ್‌ಆನ್‌ ಉನ್ನತ ಮಟ್ಟದ ಗ್ರಂಥವೆಂಬುದಕ್ಕೆ 23828 ಆಣೆ ಹಾಕಿರುವುದರ ಇಂಗಿತವು- ಬಾಹ್ಮಾಕಾಶದಲ್ಲಿ 
ಆಕಾಶಕಾಯಗಳ ವ್ಯವಸ್ಥೆಯು ಸುಭದ್ರ ಹಾಗೂ ಸುಸ್ಥಿರವಾಗಿರುವಂತೆಯೇ ಈ ಗ್ರಂಥವೂ ಸುಭದ್ರ ಹಾಗೂ ಸುಸ್ಥಿರವಾಗಿದೆ 
ಮತ್ತು ಆ, ನಕ್ಕ ین‎ ವ್ಯವಸ್ಥೆಯನ್ನು ನಿರ್ಮಿಸಿದ ದೇವನೇ ಈ ಗ್ರಂಥವನ್ನು ಇಳಿಸಿರುವನು ಎಂಬುದನ್ನು ಸೂಚಿಸುವುದಾಗಿದೆ, 


ಕಾಂಡ-27 


56. ಅಲ್‌ ವಾಕಿಲ; 855 


۱ 


فلا إلا SBA‏ ِن 95 SIAL‏ 


ಒಂದು ಸುರಕ್ಷಿತ ಗ್ರಂಥದಲ್ಲಿ ಮುದ್ರಿತವಿದೆ.* ಪರಿಶುದ್ಧರಲ್ಲದೆ ಬೇರಾರೂ ಇದನ್ನು ಸ್ಪರ್ಶಿಸಲಾರರು.3 
ಇದು ಸಕಲ ಲೋಕಪಾಲಕನಿಂದ ಅವತೀರ್ಣಗೊಂಡುದಾಗಿದೆ. ಹೀಗಿರುತ್ತ ನೀವು ಈ ವಾಣಿಯ ಕುರಿತು 


38. ಸುರಕ್ಸಿತ ಗ್ರಂಥವೆಂದರೆ 'ಲೌಹುಲ್‌ ಮಹ್‌ಫೂರು್‌' ಎಂಬ ಸುರಕ್ಸಿತ ಗ್ರಂಥ. ಅದಕ್ಕೆ 'ಕಿತಾಬುಮ್ಮಕ್ಷೂನ್‌' ವಿಂಬ 
ಪದಗಳನ್ನು ಪ್ರಯೋಗಿಸಲಾಗಿದೆ. ಇದರ ಅರ್ಥ- ಯಾರ ಕೈಗೂ ಎಟಕದ ರೀತಿಯಲ್ಲಿ ಬಚ್ಚಿಡಲಾಗಿರುವ ಲಿಖಿತ ದಾಖಲೆ 
ಎಂದಾಗಿದೆ. ಆ ಸುರಕ್ಷಿತ ದಾಖಲೆಯಲ್ಲಿ ಕುರ್‌ಆನ್‌ ಮುದ್ರಿತವಾಗಿರುವುದರ ಅರ್ಥವೇನೆಂದರೆ- ಪ್ರವಾದಿವರ್ಯರ(ಸ) ಮೇಲೆ 
ಅದು ಅವತೀರ್ಣಗೊಳ್ಳುವುದಕ್ಕೆ ಮುಂಚೆ ಅದು ಅಲ್ಲಾಹನ ಬಳಿ ಆ ದಾಖಲೆಯೊಳೆಗೆ ಮುದ್ರಿತವಾಗಿದೆ. ಅದರೊಳಗೆ ಯಾವ 
ಬದಲಾವಣೆಯೂ ಆಗುವ ಸಾಧ್ಯತೆ ಇಲ್ಲ. ಏಕೆಂದರೆ ಅದು ಎಲ್ಲ ಸೃಷ್ಟಿಗಳ ಮೇರೆಗೆ ಮೂರಿದೆ. 

39. ಇದು ಮಕ್ಕಾದ ಸತ್ಯನಿಷೇಧಿಗಳು ಕುರ್‌ಆನಿನ ಮೇಲೆ ಹೊರಿಸುತ್ತಿದ್ದ ಆರೋಪಗಳ ಖಂಡನೆ. ಅವರು 
ಪ್ರವಾದಿವರ್ಯರನ್ನು(ಸ) ಮಂತ್ರವಾದಿಯೆಂದು ಕರೆಯುತ್ತಿದ್ದರು ಮತ್ತು ಜಿನ್ನ್‌ ಹಾಗೂ ಶೈತಾನ್‌ಗಳು ಈ ವಾಣಿಯನ್ನು ಆವರ 
ಮನಸ್ಸಿನಲ್ಲಿ ಮೂಡಿಸುತ್ತವೆ ಎಂದು ಹೇಳುತ್ತಿದ್ದರು. ಇದಕ್ಕೆ ಉತ್ತರವನ್ನು ಪವಿತ್ರ ಕುರ್‌ಆನಿನ' ಅನೇಕ ಕಡೆಗಳಲ್ಲಿ 
ಕೊಡಲಾಗಿದೆ. ಉದಾ- ಸೂರಃ ಅಶ್ಕುಅರಾದಲ್ಲಿ- "ಇದನ್ನು ತೆಗೆದುಕೊಂಡು ಶೈತಾನರು ಇಳಿಯುವುದಿಲ್ಲ. ಈ ವಾಣಿ ಅವರಿಗೆ 
ಶೋಭಿಸುವುದೂ ಇಲ್ಲ. ಹಾಗೆ ಮಾಡಲು ಅವರಿಗೆ ಸಾಧ್ಯವೂ ಇಲ್ಲ. ಅವರು ಇದರ ಶ್ರವಣದಿಂದಲೂ' ಸಹ ದೂರವಿರಿಸ 
ಲ್ಲಟ್ಟಿರುತ್ತಾರೆ" ಎಂದು ಹೇಳಲಾಗಿದೆ. (ಸೂಕ್ತ 210ರಿಂದ '212) ಇಲ್ಲಿ ಇದೇ ವಿಷಯವನ್ನು 'ಪರಿಶುದ್ಧರಲ್ಲದೆ ಬೇರಾರೂ 
ಇದನ್ನು ಸ್ಪರ್ಶಿಸಲಾರರು" ಎಂಬ ಮಾತುಗಳಲ್ಲಿ ಹೇಳಲಾಗಿದೆ. ಅರ್ಥಾತ್‌- ಶೈತಾನರು ಇದನ್ನು ಸ್ವತಃ ತರುವುದಾಗಲಿ, ಇದರ 
ಅವಶೀರ್ಣದ ವೇಳೆ ಹಸ್ತಕ್ಸೇಪ ನಡೆಸುವುದಾಗಲಿ ದೂರದ ಮಾತಾಯಿತು. ಇದು 'ಲೌಹುಲ್‌ ಮಹ್‌ಪಫೂರ್‌'ನಿಂದ 
ಪ್ರವಾದಿಯವರ(ಸ) ಮೇಲೆ ಅವಶೀರ್ಣಗೊಳ್ಳುವಾಗ 'ಮುತಹ್ಲಿರೀನ್‌' ಅರ್ಥಾತ್‌ ಪರಿಶುದ್ಧ ಡೇವಚರರ ಹೊರತು ಬೇರಾರೂ 
ಇದರ ಹತ್ತಿರ ಕೂಡಾ ಸುಳಿಯುವ ಹಾಗಿಲ್ಲ. ಅಲ್ಲಾಹನು ಬೇವಚರರನ್ನು ಎಲ್ಲ ತರದ ಕೆಟ್ಟ ಭಾವನೆ ಮತ್ತು ಕೆಟ್ಟ 
ಆಕಾಂಕ್ಸೆಗಳಿಂದ ಮುಕ್ತವಾಗಿಟ್ಟಿರುವುದರಿಂದ ಅವರನ್ನು 'ಮುತ್ತಹ್ದಿರೀನ್‌'(ಪರಿಶುದ್ಧರು) ಎಂಬ ಪದದಿಂದ ಕರೆಯಲಾಗಿದೆ. ಈ 
ಸೂಕ್ತಕ್ಕೆ ಹ.ಅನಸ್‌ ಬಿನ್‌ ಮಾಲಿಕ್‌(ರು, ಇಬ್ನ್‌ ಅಬ್ಬಾಸ್‌(ರು, ಸಈದ್‌ ಬಿನ್‌ ಜುಬೈರ್‌(ರ), ಇಕ್ರಿಮಃರ), ಮುಜಾಹಿಬ್‌(ರ), 
ಕತಾದು, ಅಬುಲ್‌ ಆಲಿಯ; ಸುದ್ದೀ, ಲಹ್ಞಾಕ್‌ ಮತ್ತು ಇಬ್ನ್‌ ರುದ್‌ ಇದೇ ವ್ಯಾಖ್ಯಾನ ನೀಡಿದ್ದಾರೆ. ವಾಕ್ಕಗಳ ಕ್ರಮ 
ಬದ್ಧತೆಯ ದೃಷ್ಟಿಯಿಂದ ಈ ವ್ಯಾಖ್ಯಾನವೇ ಸರಿಯಾಗಿದೆ. ಏಕೆಂದರೆ- ವಾಕ್ಟಠಣಿಯಿಂದ ಸ್ವತಃ ವ್ಯಕ್ತವಾಗುವಂತೆ, ಏಕದೇವತ್ವ 
'ಮತ್ತು ಪರಲೋಕದ ಕುರಿತು ಮಕ್ಕಾದ ಸತ್ಮನಿಷೇಧಿಗಳೆ ತಪ್ಪು-ಕಲ್ಪನೆಗಳನ್ನು ಖಂಡಿಸಿದ ಬಳಿಕ ಇದೀಗ ಪವಿತ್ರ ಕುರ್‌ಆನಿನ 
ಕುರಿತು ಅದರಲ್ಲಿದ್ದ ہجھ‎ ವಿಚಾರಗಳನ್ನು ಖಂಡಿಸಲಾಗುತ್ತಿದೆ ಮತ್ತು ನಕ್ಷತ್ರಗಳ ಸ್ಥಾನಗಳ ಮೇಲೆ' ಆಣೆ ಹಾಕಿ” ಇದೊಂದು 
ಅತಿ ಉನ್ನತ ಮಟ್ಟಿದ ಗ್ರಂಥವಾಗಿದ್ದು ಅಲ್ಲಾಹನ ಸುರಕ್ಷಿತ ದಾಖಲೆಯಲ್ಲಿ ಮುದ್ರಿತವಾಗಿದೆ. ಇದರಲ್ಲಿ ಬೇರಾವುದೇ ಸೃಷ್ಟಿಯು 
ಹಸ್ತಕ್ಷೇಪ ನಡೆಸುವ ಸಾಧ್ಯತೆಯೇ ಇಲ್ಲ ಮತ್ತು ಪರಿಶುದ್ಧರಾದ ದೇವಚರರ “ಹೊರತು ಇನ್ನಾರೂ ಸ್ಪರ್ಥಿಸಲಿಕ್ಕೂ ಸಾಧ್ಯವಿಲ್ಲ 
ದಂತೆ ಇದನ್ನು ಪ್ರವಾದಿಯವರ(ಸ) ಮೇಲೆ ಅವತೀರ್ಣಗೊಳಿಸಲಾಗುತ್ತದೆ ಎಂದು ತಿಳಿಸಲಾಗುತ್ತಿದೆ. ಕೆಲವು ವ್ಯಾಖ್ಮಾನಕಾರರು 
ಈ ಸೂಕ್ತದಲ್ಲಿರುವ 'ಲಾ' ಎಂಬ ಪದವನ್ನು ನಿಷೇಧದ ಅರ್ಥದಲ್ಲಿ ತೆಗೆದುಕೊಂಡು "ಶುದ್ಧವಲ್ಲದವನು ಇದನ್ನು ಮುಟ್ಟ 
ಬಾರದು” ಅಥವಾ. "ಅಶುದ್ಧನು ಇದನ್ನು ಮುಟ್ಟಬಾರದು" ಎಂಬ ಅರ್ಥವನ್ನು ಈ ಸೂಕ್ತಕ್ಕೆ ಕೊಡುತ್ತಾರೆ. ಬೇರೆ ಕೆಲವು 
ವ್ಯಾಖ್ಯಾನಕಾರರು 'ಲಾ'ವನ್ನು ನಿಷೇಧದ ಅರ್ಥದಲ್ಲಿ ತೆಗೆದುಕೊಂಡರೂ "ಈ ಗ್ರಂಥವನ್ನು ಮುತ್ತಜ್ದಿರೀನ್‌ (ಪರಿಶುದ್ಧಾತ್ಮದ) 
ವಿನಾ ಇನ್ನಾರೂ ಮುಟ್ಟುವುದಿಲ್ಲ" ಎಂದು ಅರ್ಥ ಹೇಳುತ್ತಾರೆ. ಆದರೆ ಅವರು ಹೇಳುವಂತೆ- ಈ ನಕಾರವು "ಅಲ್‌ ಮುಸ್ಲಿಮು 
ಅಖುಲ್‌ ಮುಸ್ಲಿಮ್‌. ಲಾಯದ್ದಿಮುಹೂ”'(ಮುಸ್ಲಿಮನು ಮುಸ್ಲಿಮನ ಸಹೋದರ, ಅವನು ಆತನ ಮೇಲೆ ಅಕ್ರಮವೆಸಗು 
ವುದಿಲ್ಲ) ಎಂಬ ಪ್ರವಾದಿ ವಚನದಲ್ಲಿರುವಂತಹ ನಕಾರವಾಗಿದೆ. ಇಲ್ಲಿ ನಿಜವಾಗಿ ಮುಸ್ಲಿಮನು ಮುಸ್ಲಿಮನ ಮೇಲೆ ಅಕ್ರಮ 
ವೆಸಗುವುದಿಲ್ಲ ಎಂದು ಮಾತ್ರ ತಿಳಿಸಲಾಗಿದ್ದರೂ ಅದರಲ್ಲಿ ಮುಸ್ಲಿಮನು ಮುಸ್ಲಿಮನ ಮೇಲೆ ಅಕ್ರಮವೆಸಗಬಾರದು ಎಂಬ 
ಆದೇಶ ಅಡಗಿದೆ. ಹಾಗೆಯೇ ಈ ಸೂಕ್ತದಲ್ಲಿ ಪರಿಶುದ್ದರ ಹೊರತು ಬೇರಾರೂ ಕುರ್‌ಆನನ್ನು ಮುಟ್ಟುವುದಿಲ್ಲವೆಂದು 


ಕಾಂಡ-27 


856 ಕುರ್‌ಆನ್‌ ವ್ಯಾಖ್ಯಾನ 


"ಹೇಳಿದ್ದರೂ ಅದರಲ್ಲಿ ಒಬ್ಬನು ಶುದ್ಧನಾಗುವ ತನಕ ಅದನ್ನು ಮುಟ್ಟಿಬಾರದು ಎಂಬ ಆದೇಶ ಅಡಗಿದೆ ಎಂಬುದು ಅವರ 
ವಾದ. ಆದರೆ, ಈ ವ್ಯಾಖ್ಯಾನವು ಈ ಸೂಕ್ತದ ವಿಷಯಾನುಬಂಧಕ್ಕೆ ಅನುಗುಣವಾಗಿಲ್ಲ. ವಿಷಯ ಸಂಬಂಧದಿಂದ ಈ 
ಸೂಕ್ತವನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಿದರೆ ಮಾತ್ರ ಅದಕ್ಕೆ ಈ ಅರ್ಥ ನೀಡಲು ಸಾಧ್ಯವಾಗುತ್ತದೆ. ಅನ್ಮಥಾ ಇದನ್ನು, ಇದು 
ಅವತೀರ್ಣಗೊಂಡಿರುವ ವಾಕ್ಸರಣಿಯಲ್ಲಿಟ್ಟು ನೋಡಿದರೆ, ಈ ಗ್ರಂಥವನ್ನು ಪರಿಶುದ್ಧರಲ್ಲದೆ ಬೇರಾರೂ ಮುಟ್ಟಬಾರದು ಎಂಬ 
ಅರ್ಥವನ್ನು ಇದಕ್ಕೆ ನೀಡಲು ಯಾವ ಅವಕಾಶವೂ ಗೋಚರಿಸುವುದಿಲ್ಲ. ಏಕೆಂದರೆ ಇಲ್ಲಿ, ಅಭಿಸಂಬೋಧಿತರು 2:6 
ಗಳಾಗಿದ್ದು ಅವರಿಗೆ. ಇದು ಸರ್ವಲೋಕಗಳ ಪಾಲಕ ' ಪ್ರಭುವಾಗಿರುವ ಅಲ್ಲಾಹನು ಅವಶೀರ್ಣಗೊಳಿಸಿರುವ ಗ್ರಂಥವೆಂದೂ 
ಇದನ್ನು ಶೈತಾನರು ಪ್ರವಾದಿವರ್ಯರ(ಸ) ಮನಸ್ಸಿನಲ್ಲಿ ಮೂಡಿಸುತ್ತಾರೆಂಬ ನಿಮ್ಮ ಕಲ್ಪನೆ ಶುದ್ಧ ತಪ್ಪು ಎಂದೂ ತಿಳಿಸ 
ಲಾಗುತ್ತಿದೆ. ಇಲ್ಲಿ- ಶುದ್ಧಿ ಇಲ್ಲದವರಾರೂ ಇದನ್ನು ಮುಟ್ಟಬಾರದೆಂದು ಧರ್ಮಶಾಸ್ತ್ರ ವಿಧಿಯನ್ನು ಹೇಳುವ ಸನ್ನಿವೇಶವೇ 
ಎಲ್ಲಿದೆ? ಇಲ್ಲಿ ಹೆಚ್ಚೆಂದರೆ. ಈ ಸೂಕ್ತವು ಅವತೀರ್ಣಗೊಂಡಿರುವುದು ಈ ಆದೇಶ ನೀಡಲಿಕ್ಕಾಗಿ ಅಲ್ಲವಾದರೂ ಅಲ್ಲಾಹನ 
ಬಳಿ ಪರಿಶುದ್ಧರಿಗೆ ಮಾತ್ರ ಇದನ್ನು ಸ್ಪರ್ಶಿಸಲು ಅನುಮತಿ ಇರುವಂತೆ ಈ ಲೋಕದಲ್ಲಿ ಕನಿಷ್ಠಪಕ್ಟ ಇದು ದೇವ ಗ್ರಂಥವೆಂದು 
ನಂಬುವವನು ತಾವು ಅಶುದ್ಧತೆಯಲ್ಲಿರುವಾಗ ಇದನ್ನು ಸ್ಪರ್ಶಿಸದೆ ಇರುವುದೊಳ್ಳೆಯದು ಎಂಬ ಸೂಚನೆ ಇದರಲ್ಲಿದೆ ಎಂದು 
ಮಾತ್ರ ಹೇಳಬಹುದು. ಈ ಕುರಿತು ಕರ್ಮಶಾಸ್ತ್ರಜ್ಞರೆ ಅಭಿಪ್ರಾಯಗಳು ಹೀಗಿವೆ: 
۱ ಹನಫೀ ಕರ್ಮಶಾಸ್ತ್ರದ ನಿಲುವನ್ನು ಇಮಾಮ್‌ ಅಲ್ಲಾವುದ್ದೀನ್‌ ಅಲ್‌ ಕಾಶಾನೀಯವರು 'ಬದಾಇಉಸ್ಸನಾಇಲ್‌'ನಲ್ಲಿ 
ಹೀಗೆ ವಿವರಿಸಿದ್ದಾರೆ. "ವುರಖೂ ಮಾಡದೆ ನಮಾರು್‌ ಮಾಡುವುದು ತಪ್ಪಾಗಿರುವಂತೆ, ಪವಿತ್ರ ಕುರ್‌ಆನನ್ನು ಸ್ಪರ್ಶಿಸುವುದೂ 
ತಪ್ಪು ಅದು ಹೊದಿಕೆಯ ಒಳಗೆ ಇದ್ದರೆ ಮುಟ್ಟಬಹುದು." ಹೊದಿಕೆಯೆಂದರೆ ಕೆಲವು ಕರ್ಮಶಾಸ್ತ್ರಜ್ನರ ಅಭಿಪ್ರಾಯದಂತೆ 
ಅದಕ್ಕೆ ಹಾಕಿದ ರಟ್ಟು ಅಥವಾ ಚರ್ಮದ ಕವಚ(ಔಃರು, ಇನ್ನು ಕೆಲವರ ಪ್ರಕಾರ ಪವಿತ್ರ ಕುರ್‌ಆನನ್ನು ಇಡಲಾಗುವಂತಹ 
ಮತ್ತು ಹೊರತೆಗೆಯಲು ಸಾಧ್ಯವಾಗುವಂತಹ ಚೀಲ ಅಥವಾ ಪೆಟ್ಟಿಗೆ. ಇದೇ ರೀತಿಯಲ್ಲಿ ವ್ಯಾಖ್ಯಾನ ಗ್ರಂಥಗಳನ್ನಾಗಲಿ 
ಕುರ್‌ಆನಿನ ಸೂಕ್ತಗಳನ್ನು ಬರೆದ್ದಿರುವ ಬೇರೆ ಯಾವುದಾದರೂ ವಸ್ತುವನ್ನಾಗಲಿ 'ವುರೂ' ಇಲ್ಲದೆ ಮುಟ್ಟಬಾರದು. ಆದರೆ 
ಕರ್ಮಶಾಸ್ತ್ರ(ಫಿಕ್ಟ್‌) ಗ್ರಂಥಗಳನ್ನು ಮುಟ್ಟಬಹುದಾದರೂ ವುರಖೂ ಇಲ್ಲದೆ ಅವುಗಳನ್ನು ಮುಟ್ಟದಿರುವುದು ಮುಸ್ತಹಬ್‌ (ಐಚ್ಛಿಕ 
`ಪುಣ್ಯಕಾರ್ಯ), ಆಗಿದೆ. ಏಕೆಂದರೆ ಅವುಗಳಲ್ಲೂ ಕುರ್‌ಆನಿನ ಸೂಕ್ತಗಳು ಬರೆದಿರುತ್ತವೆ. ಕೆಲವು ಹನಫೀ ಕರ್ಮಶಾಸ್ತ್ರಜ್ಞರು 
ಕುರ್‌ಆನಿನ ಸೂಕ್ತಗಳನ್ನು ಬರೆದಿರುವ ಪುಟಗಳನ್ನು ಮಾತ್ರ ವುರುೂ ಇಲ್ಲದೆ ಮುಟ್ಟಬಾರದೆಂದೂ ಇನ್ನುಳಿದ ಟಿಪ್ಪಣಿಗಳನ್ನು- 
ಅವು ಕೇವಲ ಟಿಪ್ಪಣಿಗಳಾಗಿರಲಿ ಅಥವಾ ವ್ಯಾಖ್ಯಾನ ರೂಪದಲ್ಲಿ ಅವುಗಳಲ್ಲಿ ಏನಾದರೂ ಬರೆದಿರಲಿ-ಮುಟ್ಟಬಹುದೆಂದೂ 
ಹೇಳುತ್ತಾರೆ, ಆದರೆ ವಾಸ್ತವದಲ್ಲಿ 'ಟಪ್ಪಣಿಗಳು ಕೊಡಾ ಗ್ರಂಥದ ಒಂದು ಭಾಗವೇ ಆಗಿದ್ದು ಅವುಗಳನ್ನು ಮುಟ್ಟುವುದು 
ಗ್ರಂಥವನ್ನು ಮುಟ್ಟುವುದಕ್ಕೆ ಸಮಾನವಾಗಿದೆ. ಇನ್ನು ಕುರ್‌ಆನನ್ನು ಓದುವ ವಿಷಯ. ಇದಕ್ಕೆ ವುರಖೂ. ಇಲ್ಲದಿದ್ದರೂ 
ಚಿಂಠಿಲ್ಲ. ಫತಾವಾ ಆಲಮ್‌ಗೀರ್‌ನಲ್ಲಿ ಮಕ್ಕಳನ್ನು ಇದರಿಂದ ಹೊರತುಪಡಿಸಲಾಗಿದೆ. ಕಲಿಯಲಿಕ್ಕಾಗಿ ಕುರ್‌ಆನ್‌ ಗ್ರಂಥವನ್ನು- 
ವುರುೂ ಇದ್ದರೂ ಇಲ್ಲದಿದ್ದರೂ-ಅವರ ಕೈಗೆ ಕೊಡಬಹುದು. 

ಶಾಥಿಈ ಕರ್ಮಶಾಸ್ತ್ರದ ನಿಲುವನ್ನು ಇಮಾಮ್‌ ನವವೀಯವರು ಅಲ್‌ ಮಿನ್‌ಹಾಜ್‌ನಲ್ಲಿ ಹೀಗೆ ವಿವರಿಸಿದ್ದಾರೆ- 
ನಮಾರು್‌ ಮತ್ತು ತವಾಫ್‌ನಂತೆಯೇ ವುರೂ ಇಲ್ಲದೆ ಪವಿತ್ರ ಕುರ್‌ಆನನ್ನು ಮುಟ್ಟುವುದಾಗಲಿ ಅದರ ಯಾವುದಾದ 
ರೊಂದು ಹಾಳೆಯನ್ನು ಮುಟ್ಟುವುದಾಗಲಿ ಹರಾಮ್‌ ಆಗಿದೆ. ಅದೇ ರೀತಿಯಲ್ಲಿ ಕುರ್‌ಆನಿನ ಹೊರ ಹೊದಿಕೆಯನ್ನೂ 
ಮುಟ್ಟುವುದು ನಿಷಿದ್ಧ. ಕುರ್‌ಆನ್‌ ಯಾವುದಾದರೊಂದು ಚೀಲದಲ್ಲಿ ಅಥವಾ ಲಕೋಟೆಯಲ್ಲಿ ಅಥವಾ ಪೆಟ್ಟಿಗೆಯೊಳಗೆ 
ಇದ್ದಾಗ, ಅಥವಾ ಕುರ್‌ಆನ್‌ ಪ್ರವಚನಕ್ಕಾಗಿ ಅದರ ಯಾವುದಾದರೂ ಭಾಗವನ್ನು ಒಂದು ಹಲಗೆಯಲ್ಲಿ ಬರೆದಿಟ್ಟಿರುವಾಗ 
ಅದನ್ನು ಮುಟ್ಟುವುದೂ ನಿಷಿದ್ಧ. ಆದರೆ ಕುರ್‌ಆನನ್ನು ಇತರ ಸಾಮಗ್ರಿಗಳ ಜೊತೆಗೆ ಇಟ್ಟಿದ್ದರೆ, ಅಥವಾ ವ್ಯಾಖ್ಯಾನ 
ಗ್ರಂಥಗಳಲ್ಲಿ ಬರೆದಿದ್ದರೆ ಅಥವಾ ನಾಣ್ಯದಲ್ಲಿ ಅದರ ಯಾವುದಾದರೂ ಭಾಗವು ಮುದ್ರಿತವಾಗಿದ್ದರೆ ಅದನ್ನು ಮುಟ್ಟುವುದು 
ನಿಷಿದ್ಧವಲ್ಲ. ಮಗು, ವುರಖೂ ರಹಿತವಾಗಿದ್ದರೆ ಅದು ಮುಟ್ಟಬಹುದು. ವುರೂ ಇಲ್ಲದವನು ಕುರ್‌ಆನ್‌ ಓದುತ್ತಿರುವಾಗ 
ಕೋಲು ಅಥವಾ ಇತರ ವಸ್ತುವಿನ ಸಹಾಯದಿಂದ ಪುಟವನ್ನು ಶಿರುಗಿಸಬಹುದು. .لے‎ 

"ಅಲ್‌ ಫಿಕ್ಹ್‌ ಅಲಲ್‌ ಮದಾಹಿಬಿಲ್‌ ಆರ್‌ಬಅ" ಗ್ರಂಥದಲ್ಲಿ ತಿಳಿಸಿರುವಂತೆ ಈ ಕುರಿತು ಮಾಲಿಕಿಯ್ಯಾ ಗಳ 
ನಿಲುಮೆಯೇನೆಂದರೆ ಬಹುತೇಕ ಕರ್ಮಶಾಸ್ತ್ರಜ್ಞರಂತೆ ಅವರು, ಕೂಡಾ ಪವಿತ್ರ ಕುರ್‌ಆನನ್ನು ಮುಟ್ಟಲು مل‎ ಆವಶ್ಯಕ 
ಎನ್ನುತ್ತಾರೆ. ಆದರೆ ಕುರ್‌ಆನಿನ ಕಲಿಕೆಯ ವಿಷಯದಲ್ಲಿ ಅವರು ಗುರು-ಶಿಷ್ಕ ಇಬ್ಬರನ್ನೂ ಇದರಿಂದ ಹೊರತು ಪಡಿಸುತ್ತಾರೆ. 
ಇಬ್ನ್‌ ಕುದಾಮಃ 'ಅಲ್‌ಮುಗ್ನೀ' ಗ್ರಂಥದಲ್ಲಿ ಜನಾಬತ್‌(ಸಂಭೋಗಾನಂತರ ಸ್ನಾನಕ್ಕೆ ಮುಂಚಿನ ಸ್ಥಿತಿನಲ್ಲಂತು ಕುರ್‌ಆನ್‌ 


ಕಾಂಡ-27 


56. ಆಲ್‌ ವಾಕಿಲಅಃ 857 


کے سے نس ہرٹش 
MS oD, i‏ ت۵ 7 33 ہے ೨೩‏ رھ 
و انث یسل ಓದಿ PA JN 15K (1 3 [ಥ್‌ AEG J‏ 


ನಿರ್ಲಕ್ಷ್ಯ ತೋರುತ್ತೀರಾ?? ಮತ್ತು ಈ ಅಸುಗ್ರಹದಲ್ಲಿ- ಇದನ್ನು ತಿರಸ್ಕರಿಸುವುದನ್ನೇ' ನಿಮ್ಮ ಪಾಲನ್ನಾಗಿ 
ಮಾಡಿಕೊಂಡಿರುವಿರಾ”! 


(83-94) ನೀವು ಪರಾಧೀನರಲ್ಲದಿದ್ದರೆ ಮತ್ತು ನಿಮ್ಮ ಭಾವನೆಯಲ್ಲಿ ನೀವು ಸತ್ಯವಾದಿಗಳಾಗಿದ್ದರೆ, 
ಮರಣ ಹೊಂದುತ್ತಿರುವವನ ಪ್ರಾಣವು ಗಂಟಲಿನ ವರೆಗೆ ತಲಪಿದ್ದಾಗ ಮತ್ತು ಅವನು ಸಾಯುತ್ತಿರುವುದನ್ನು 


ಪಠನವು ನಿಷಿದ್ಧ. ಆದರೆ ಮುಟ್ಟಾಗಿರುವ ಸ್ಥಿತಿಯಲ್ಲಿ ಸ್ತ್ರೀಗೆ ಕುರ್‌ಆನ್‌ ಓದಲು ಅನುಮತಿ ಇದೆ. ಕಾರಣವೇನೆಂದರೆ ಒಂದು 
ದೀರ್ಪು ಕಾಲದ ವರೆಗೆ ಅವಳನ್ನು ಕುರ್‌ಆನ್‌ ಪಠನದಿಂದ ತಡೆದರೆ ಆಕೆಗೆ ತಾನು ಕಲಿತದ್ದು ಮರೆತು ಹೋಗುವ ಸಂಭವವಿದೆ. 

ಹಂಬಲೀ ಕರ್ಮಶಾಸ್ತ್ರ ವಿಧಿಯನ್ನು ಇಬ್ನ್‌ ಕುದಾಮಃ ಹೀಗೆ ಉಲ್ಲೇಖಿಸಿರುತ್ತಾರೆ. ಜನಾಬತ್‌, ಮುಟ್ಟು ಮತ್ತು 
ಬಾಣಂತಿ ಸ್ರಾವದ ಸಂದರ್ಭದಲ್ಲಿ ಕುರ್‌ಆನ್‌ ಅಥವಾ ಅದರ ಒಂದು ಸಂಪೂರ್ಣ ಸೂಕ್ತವನ್ನು ಓದುವುದು ನಿಷಿದ್ದ. 
ಆದರೆ, ಬಿಸ್ಮಿಲ್ಲಾಹ್‌, ಅಲ್‌ ಹಮ್ಮುಲಿಲ್ದಾಹ್‌ ಇತ್ಯಾದಿ ಪದಗಳನ್ನು ಹೇಳಬಹುದು. ಏಕೆಂದರೆ ಇವು ಕೂಡಾ ಯಾವುದಾದರೂ 
ಸೂಕ್ತದ ಭಾಗಗಳೇ ಆಗಿದ್ದರೂ ಇವುಗಳನ್ನು ಉಚ್ಚರಿಸುವುದು ಕುರ್‌ಆನ್‌ ಪಠಿಸುವ ಉದ್ದೇಶದಿಂದಲ್ಲ. ಕುರ್‌ಆನನ್ನು 
ವುರುೂ ಇಲ್ಲದೆ ಮುಟ್ಟುವುದಂತು ಎಲ್ಲ ಸ್ಥಿತಿಗಳಲ್ಲೂ ನಿಪಿದ್ಧವೇ. ಆದರೆ ಕುರ್‌ಆನಿನ ಯಾವುದಾದರೊಂದು ಸೂಕವು 
ಯಾವುದಾದರೂ ಪತ್ರದಲ್ಲಿ, ಕರ್ಮಶಾಸ್ತ್ರ ಗ್ರಂಥದಲ್ಲಿ ಅಥವಾ ಬೇರಾವುದಾದರೂ ಲೇಖನದಲ್ಲಿ ಬರೆಯಲ್ಪಟ್ಟಿದ್ದರೆ ಅದನ್ನು 
ಸ್ಪರ್ಶಿಸುವುದು ನಿಷಿದ್ದವಲ್ಲ. ಇದೇ ರೀತಿ ಕುರ್‌ಆನನ್ನು ಯಾವುದಾದರೊಂದು ವಸ್ತುವಿನಲ್ಲಿ ಇಟ್ಟಿದ್ದರೆ ಆ ವಸ್ತುವನ್ನು 
ವುರುೂ ಇಲ್ಲದೆ ಎತ್ತಬಹುದು. ವ್ಯಾಖ್ಯಾನ ಗ್ರಂಥಗಳನ್ನು ಮುಟ್ಳುಲಿಕ್ಕೂ ವುರಹೂ ಮಾಡಿರಲೇ ಬೇಕೆಂದಿಲ್ಲ. مجن‎ 
ಇಲ್ಲದವನಿಗೆ ತುರ್ತು ಅಗತ್ಯಕ್ಕಾಗಿ ಕುರ್‌ಆನನ್ನು ಮುಟ್ಟಬೇಕಾಗಿ ಬಂದು ಬಿಟ್ಟರೆ ಅವನು ತಯಮ್ಮಮ್‌ ಮಾಡಿಕೊಳ್ಳಬಹುದು. 
'ಅಲ್‌ಫಿಕ್ಟ್‌ ಅಲಾ ಮದಾಹಿಬಿಲ್‌ ಅರ್ಬಲ'ದಲ್ಲಿ ತಿಳಿಸಿರುವಂತೆ, ಹಂಬಲಿ ಕರ್ಮಶಾಸ್ತ್ರದಲ್ಲಿ ಇರುವ ಇನ್ನೊಂದು ವಿಧಿ 
ಏನೆಂದರೆ-ಶಿಕ್ಷಣಕ್ಕಾಗಿ ಕೂಡಾ ಮಕ್ಕಳು ವುರುೂ ಇಲ್ಲದೆ ಕುರ್‌ಆನನ್ನು ಮುಟ್ಟಬಾರದು. ಕುರ್‌ಆನನ್ನು ಅವರು ಕೈಗೆ 
ಕೊಡುವ' ಮುನ್ನ ಅವರಿಗೆ ವುರುೂ ಮಾಡಿಸಬೇಕಾದುದು ಅವರ ಪೋಷಕರ ಕರ್ತವ್ಯವಾಗಿದೆ. 

ರಾಹಿರಿಯ್ಯರ ಅಭಿಪ್ರಾಯ ಪ್ರಕಾರ ವುರೂ ಇಲ್ಲದಿದ್ದರೂ ಜನಾಬತ್‌ನ ಸ್ಥಿತಿಯಲ್ಲಿದ್ದರೂ ಸ್ತ್ರೀಗೆ ಮುಟ್ಟಾಗಿದ್ದರೂ 
ಕುರ್‌ಆನನ್ನು 'ಓದಬಹುದು ಮತ್ತು ಮುಟ್ಟಬಹುದು. ಇಬ್ನ್‌ ಹರುಮ್‌ ಅವರು ಅಲ್‌ ಮಹಿಲ್ಲೀಯಲ್ಲಿ 
(ಬಾಗೆ-1, ಪುಟ: 7788 84) ಈ ಕುರಿತು ಕೂಲಂಕಷವಾಗಿ ಚರ್ಚಸಿದ್ದಾರೆ. ಅದರಲ್ಲಿ ಈ ಅಭಿಪ್ರಾಯ ಸರಿ ಎಂಬುದಕ್ಕೆ 
ಆಧಾರ ಪ್ರಮಾಣಗಳನ್ನೂ ಕೊಟ್ಟಿದ್ದಾರೆ. ಕರ್ಮಶಾಸ್ತ್ರಜ್ಞರು ಕುರ್‌ಆನ್‌ ಪಠಣದ ಮತ್ತು ಸ್ಪರ್ಶಿಸುವ ಕುರಿತು ಹಾಕಿರುವ 
ನಿರ್ಬಂಭಗಳಲ್ಲಿ ಯಾವುದೂ ಕುರ್‌ಆನ್‌ ಮತ್ತು ಸುನ್ನತ್‌ಗಳಿಂದ ಸಾಬೀತಾಗಿಲ್ಲವೆಂದು ಅವರು ಹೇಳುತ್ತಾರೆ." 

40. ಮೂಲದಲ್ಲಿ 'ಅಂತುಮ್‌ ಮುದ್‌ಹಿನೂನ್‌' ಎಂಬ ಪದಗಳು ಪ್ರಯೋಗಗೊಂಡಿವೆ. 'ಇದ್‌ಹಾನ್‌'ನ ಅರ್ಥವೆ 
ಅನಾದರ ತೋರುವುದು, ನಿರ್ಲಕ್ಸಿಸುವುದು ಮತ್ತು ಗಂಭೀರವಾಗಿ ಪರಿಗಣಿಸದಿರುವುದು ಎಂದಾಗಿದೆ. 

41. ಇಮಾಮ್‌ ರಾಮೀ 'ತಜ್‌ಅಲೂನ ರಿರ್‌ಕಕುಮ್‌' ಎಂಬುದರ ವ್ಯಾಖ್ಕಾನದಲ್ಲಿ- ಇಲ್ಲಿ دہ‎ ಎಂಬ ಪದವು 
'ಉಪಜೀವನ' ಎಂಬ ಅರ್ಥದಲ್ಲಿರಬಹುದು ಎಂದಿದ್ದಾರೆ. ಕುರೈಶ್‌ ಸತ್ಯನಿಷೇಧಿಗಳು ಕುರ್‌ಆನಿನ ಸಂದೇಶವನ್ನು ತಮ್ಮ 
ಆರ್ಥಿಕ ಹಿತಾಸಕ್ತಿಗಳಿಗೆ ಹಾನಿಕರವೆಂದು ಭಾವಿಸುತ್ತಿದ್ದರು. ಈ ಸಂದೇಶವು ಯಶಸ್ವಿಯಾಗಿ ಬಿಟ್ಟರೆ ನಮ್ಮ ಉಪಜೀವನ 
ಮಾರ್ಗವು ಮುಚ್ಚಿ ಹೋಗುವುದೆನ್ನುತ್ತಿದ್ದರು. ಆದುದರಿಂದ ಈ ಸೂಕ್ತದ ಅರ್ಥ "ನೀವು ಈ ಗ್ರಂಥದ ನಿರಾಕರಣೆಯನ್ನು 
ನಿಮ್ಮ ಹೊಟ್ಟೆ ಹೊರೆಯುವ ಸಾಧನವಾಗಿ ಮಾಡಿಕೊಂಡಿರುವಿರಿ, ನಿಮ್ಮ ದೃಷ್ಟಿಯಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಮ 
ಎಂಬ ಪ್ರಶ್ನೆಗಳಿಗೆ ಯಾವ ಮಹತ್ವವೂ ಇಲ್ಲ. ನಿಮಗೆ ಉದರವೇ ಪ್ರಧಾನ. ಅದಕ್ಕಾಗಿ ನೀವು ಸತ್ಯವನ್ನು ವಿರೋಧಿಸಲಿಕ್ಕಾಗಲಿ, 
ಮಿಥ್ಮವನ್ನು ಆಶ್ರಯಿಸಲಿಕ್ಕಾಗಲಿ ಹಿಂಜರಿಯುವುದಿಲ್ಲ" ಎಂದಾಗಿರಬಹುದು. 


ಕಾಂಡ-27 


858 ಕುರ್‌ಆನ್‌ ವ್ಯಾಖ್ಯಾನ' 


NESE YESS IS IVE 
SF STS توف‎ EF ORI LAAT کان یں‎ 


ks‏ سے مہ کے 
MASA scl‏ من sl‏ لیبان KES‏ & 
MT STS OER I,‏ 1 


ಕಹ IEG پا‎ 
ನೀವು ಕಣ್ಣಾ ರೆ ಕಾಣುತ್ತಿರುವಾಗ ಹೊರಟು ಹೋಗುತ್ತಿರುವ ಅವನ ಪ್ರಾಣವನ್ನು ಮರಳಿ ತರುವುದಿಲ್ಲವೇಕೆ? 
ಆಗ ' ಅವನಿಗೆ ನಿಮಗಿಂತಲೂ ಹೆಚ್ಚು ನಾವು ನಿಕಟವಾಗಿರುತ್ತೇವೆ. ಆದರೆ ನಿಮಗೆ ತೋರುವುದಿಲ್ಲ. ಇನ್ನು 
ಆ ಮರಣ ಹೊಂದುವವನು ನಿಕಟವರ್ತಿಗಳಲ್ಲಾಗಿದ್ದರೆ, ಅವನಿಗೆ ಸುಖ ಸಂತೋಷ, ಅತ್ಕುತ್ತಮ 
ಜೀವನಾಧಾರ ಮತ್ತು ಅನುಗ್ರಹ ತುಂಬಿದ ಸ್ವರ್ಗೊೋದ್ಯಾನವಿದೆ. ಅವನು ಬಲಗಡೆಯವ ನಾಗಿದ್ದರೆ, 
"ನಿನ್ನ ಮೇಲೆ ಶಾಂತಿ ಇರಲಿ, ನೀನು ಬಲಗಡೆಯವರಲ್ಲಾಗಿರುತ್ತೀ" ಎಂದು ಅವನನ್ನು ಸ್ವಾಗತಿಸ 
ಲಾಗುವುದು ಮತ್ತು ಅವನು ಸುಳ್ಳಾಗಿಸುವ ಪಥಬ್ರಷ್ಟರಲ್ಲಾಗಿದ್ದರೆ, ಅವನ ಸತ್ಕಾರಕ್ಕಾಗಿ ಕುದಿಯುವ 
ನೀರೂ ನರಕಕ್ಕೆ ತಳ್ಳೆಲ್ಪಡುವುದೂ ಇದೆ- 

(95-96) ಇದೆಲ್ಲವೂ ಖಚಿತವಾದ ಸತ್ಮವಾಗಿದೆ. ಆದುದರಿಂದ ಸಂದೇಶವಾಹಕರೇ, ನಿಮ್ಮ ಮಹಿಮಾ 
ಪೂರ್ಣ ಪ್ರಭುವಿನ 'ನಾಮವನ್ನು ಜಪಿಸಿರಿ.“ 


4. ಹೆ. ಉಕ್‌ಬಃ ಬಿನ್‌ ಆಮಿರ್‌ ಜುಹನಿಯವರ(ರ) ವರದಿಯಂತೆ- ಈ ಸೂಕ್ತವು ಅವಶೀರ್ಣಗೊಂಡಾಗ ಪ್ರವಾದಿ 
ವರ್ಯರು(ಸು- ಇದನ್ನು ನೀವು ನಿಮ್ಮ ರುಕೂಲ್‌ಗಳಿಗೆ ಇಟ್ಟುಕೊಳ್ಳಿರಿ. ಅರ್ಥಾತ್‌ “ರುಕೂಲ್‌ನಲ್ಲಿ 'ಸುಬ್‌ಹಾನ ರಬ್ಬಿಯಲ್‌ 
ಆರೀಮ್‌' ಎಂದು ಪಠಿಸಿರಿ ಎಂದು. ಹೇಳಿದರು. ಆ ಬಳಿಕ 'ಸಬ್ಬಿಹಿಸ್ಮ ರಬ್ಬಿಕೆಲ್‌ ಅಲ್‌ಲಾ' ಎಂಬ ವಾಕ್ಕವು ಅವತೀರ್ಣ 
ಗೊಂಡಾಗ ಇದನ್ನು ನಿಮ್ಮ ಸಜ್ಜಗಳಲ್ಲಿ ಇಟ್ಟುಕೊಳ್ಳಿರಿ-. ಅಂದರೆ ಸಜ್ಞಃದಲ್ಲಿ 'ಸುಬ್‌ಹಾನ ರಬ್ಬಿಯಲ್‌ مت‎ ಎಂದು 
ಪಠಿಸಿರಿ ಎಂದರು. (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌) ಪ್ರವಾದಿವರ್ಯರು(ಸ) ನಿಶ್ಚಯಿಸಿ ಕೊಟ್ಟಿರುವ ನಮಾರುಖ್‌ನ 
ಕ್ರಮದಲ್ಲಿ ಇರುವಂತಹ ಸೂಕ್ಷಾತಿಸೊಕ್ಸೈೆ ಅಂಶಗಳನ್ನು ಕೂಡಾ روص‎ ಕುರ್‌ಆನಿನ ಸೂಚನೆಗಳ ಪ್ರಕಾರವೇ ಆರಿಸಿಕೊಳ್ಳ 
ಲಾಗಿದೆಯೆಂದು ಇದರಿಂದ ತಿಳಿದು ಬರುತ್ತದೆ. 


ಕಾಂಡ-27 


57. ಅಲ್‌ ಹದೀದ್‌ 859 


57. ಅಲ್‌ ಹದೀದ್‌ 


'ಪರಿಚಯ 
ಹೆಸರು . - 

ಇದನ್ನು 25ನೆಯ ಸೂಕ್ತದಲ್ಲಿರುವೆ 'ವ -ಅನ್‌ರುಲ್‌ನಲ್‌ ಹದೀದ್‌' ಎಂಬ ನುಡಿಯಿಂದ ಆರಿಸಿಕೊಳ್ಳಲಾಗಿದೆ. 
ಅವತೀರ್ಣ ಕಾಲ ” - 

ಇದು ಮದೀನಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂಬ ಬಗ್ಗೆ ಒಮ್ಮತವಿದೆ. ಹೆಚ್ಚಿನಂಶ ಇದು ಉಷುದ್‌ ಯುದ್ದ 
ಮತ್ತು ಹುದೈಬಿಯಾ ಸಂಧಿಯ ನಡುವಿನ ಯಾವುದಾದರೂ ಕಾಲದಲ್ಲಿ ಅವತೀರ್ಣಗೊಂಡಿದೆಯೆಂದು ಇದರ ವಿಷಯದ ಬಗ್ಗೆ 
'ವಿವೇಚಸುವಾಗ ತಿಳಿಯುತ್ತದೆ. ಇದು, ಇಸ್ಲಾಮಿಗೆ ತನ್ನ ಅನುಯಾಯಿಗಳಿಂದ ಕೇವಲ ಪ್ರಾಣದ ಬಲಿದಾನ ಮಾತ್ರವಲ್ಲ, ಆರ್ಥಿಕ 
ತ್ಯಾಗಗಳು: ಕೊಡಾ ಅಪೇಕ್ಟಿತವಾಗಿದ್ದಂತಹೆ ಕಾಲವಾಗಿತ್ತು. ಈ ಅಧ್ಯಾಯದಲ್ಲಿ ಇದೇ ತ್ಯಾಗವನ್ನು ಮಾಡಬೇಕೆಂದು ಬಲವಾಗಿ 
ಆಗ್ರಹಿಸಲಾಗಿದೆ. ಅಧ್ಯಾಯದ 10ನೆಯ ಸೂಕ್ತವು ಈ ಊಹೆಯನ್ನು ಸಮರ್ಥಿಸುತ್ತದೆ. 
ಚರ್ಚಾ 'ವಿಷಯಗಳು 

ಇದರ ಮುಖ್ಯ ವಿಷಯವು ದೇವಮಾರ್ಗದಲ್ಲಿ ವೆಚ್ಚ ಮಾಡಬೇಕೆಂದು ಉಪಡೇಶಿಸುವುದಾಗಿದೆ. ವಿಶೇಷವಾಗಿ, ಮುಸ್ಲಿಮರು 
ಆರ್ಥಿಕ ತ್ಕಾಗಗಳಿಗೆ ಸನ್ನದ್ಧರಾಗುವಂತೆ ಮಾಡುವುದು ಮತ್ತು ಅಲ್ಲಾಹನಿಗೆ ಹಾಗೂ ಅವನ ಧರ್ಮಕ್ಕೆ ಏಕಾಗ್ರಚಿತ್ತದೊಂದಿಗೆ 
ನಿಷ್ಕರಾಗುವುದೇ ಸತ್ಯವಿಶ್ವಾಸದ ನೈಜ ತಿರುಳಾಗಿದ್ದು ಒಬ್ಬನಲ್ಲಿ ಇಂತಹ ನಿಷ್ಠೆ ಇಲ್ಲದಿದ್ದರೆ ಮತ್ತು ಆತನ ದೃಷ್ಟಿಯಲ್ಲಿ ತನ್ನ 
ಪ್ರಾಣ, ಧನ ಮತ್ತು ಇತರ ಹಿತಾಸಕ್ತಿಗಳು ಧರ್ಮಕ್ಕಿಂತ ಹೆಚ್ಚು ಪ್ರಿಯವಾಗಿದ್ದರೆ ತಾನು ಸತ್ಯವಿಶ್ವಾಸಿಯೆಂಬ ಆತನ ಹೇಳಿಕೆ 
ಸುಳ್ಳಿನಿಸುತ್ತದೆ ' ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಸಲು ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಲಾಗಿದೆ. 

ಈ ಉದ್ದೇಶಕ್ಕಾಗಿ (ಪ್ರಥಮವಾಗಿ ಶ್ರೋತ್ಸಗಳಿಗೆ, ಅವರನ್ನು ಅಭಿಸಂಬೋಧಿಸುತ್ತಿರುವವನು ಎಂತಹ ಮಹಾನ 
ನೆಂಬುದನ್ನು ಸರಿಯಾಗಿ ಮನವರಿಕೆ ಮಾಡಿಸಲಿಕ್ಕಾಗಿ) ಅಲ್ಲಾಹನ ಗುಣ ವಿಶೇಷಗಳನ್ನು ವಿವರಿಸಲಾಗಿದೆ. ತರುವಾಯ ಈ ಕೆಳಗಿನ 
ವಿಷಯಗಳನ್ನು ಅನುಕ್ರಮವಾಗಿ ವಿವರಿಸಲಾಗಿದೆ- 

1) ಮನುಷ್ಯನು ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತನ್ನು ವ್ಯಯಿಸುವ ವಿಷಯದಲ್ಲಿ ಸ್ವಲ್ಪವೂ ಹಿಂಜರಿಯಬಾರಡೆಂಬುದು 
ಸತ್ಯವಿಶ್ವಾಸದ ಅನಿವಾರ್ಯ ಬೇಡಿಕೆಯಾಗಿದೆ. 

2) ದೇವಮಾರ್ಗದಲ್ಲಿ ತನುಧನಗಳ ತ್ಕಾಗ ಮಾಡುವುದು ಎಲ್ಲ ಸಂದರ್ಭಗಳಲ್ಲೂ ಗೌರವಾರ್ಹವೇ ಆಗಿರುತ್ತದೆ. ಆದರೆ 
ಅವು ಎಷ್ಟು ಗೌರವಾರ್ಹ ಎಂಬುದನ್ನು ಆಯಾ ಸಂದರ್ಭದ ಸೂಕ್ಕ್ಮತೆಗನುಸಾರ ನಿಶ್ಚಯಿಸಲಾಗುತ್ತದೆ. ಇಸ್ಲಾಮ್‌ ಪ್ರಬಲ 
ಸ್ಲಿತಿಯಲ್ಲಿರುವಾಗ ಅದನ್ನು ಇನ್ನಷ್ಟು ಪ್ರಬಲಗೊಳಿಸಲಿಕ್ಕಾಗಿ ತನುಥನಗಳ ತ್ಯಾಗ ನೀಡಿದವರು ಇಸ್ಲಾಮ್‌ ಬಹಳ ದುರ್ಬಲ 
ಸ್ಥಿತಿಯಲ್ಲಿದ್ದಾಗ ಅದರ ಉತ್ಸಾನಕ್ಕಾಗಿ ತಮ್ಮ ಜೀವಗಳನ್ನು ಪಣಕ್ಕೊಡ್ಡಿ ಹೋರಾಡಿದ ಹಾಗೂ ತಮ್ಮ ಸಂಪತ್ತನ್ನು ವ್ಯಯಿಸಿದ 
ಜನರ ಸ್ಥಾನವನ್ನು ತಲುಪಲಾರರು. 

3) ಸತ್ಯಮಾರ್ಗದಲ್ಲಿ ವ್ಯಯಿಸಲಾಗುವ ಸಂಪತ್ತೆಲ್ಲವೂ ಅಲ್ಲಾಹನ ಮೇಲೆ ಸಾಲವಾಗಿರುತ್ತದೆ. ಅವನು ಅದಕ್ಕೆ ಎಷ್ಟೋ 
ಪಟ್ಟು ಸೇರಿಸಿ ಅದನ್ನು ಮರಳಿಸುವುದು ಮಾತ್ರವಲ್ಲ ತನ್ನ ಕಡೆಯಿಂದ ಮತ್ತಷ್ಟು ಹೆಚ್ಚಿನ ಪುಣ್ಮ ಫಲವನ್ನು ದಯಪಾಲಿಸುವನು. 

4) ದೇವಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡಿದಂತಹ ಸತ್ಯವಿಶ್ವಾಸಿಗಳಿಗೆ ಮಾತ್ರ ಪರಲೋಕದಲ್ಲಿ ಪ್ರಕಾಶವು 
ಲಭಿಸುವುದು ಮತ್ತು ಈ ಲೋಕದಲ್ಲಿ ತಮ್ಮ ಹಿತಾಸಕ್ತಿಯನ್ನು ಮಾತ್ರ ನೋಡಿಕೊಂಡಿರುತ್ತಿದ್ದ ಕಪಟವಿಶ್ವಾಸಿಗಳನ್ನು 
ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳಿಂದ ಬೇರ್ಪಡಿಸಲಾಗುವುದು. ಅವರು ಪ್ರಕಾಶದಿಂದ ವಂಚಿತರಾಗುವರು ಮತ್ತು ಅವರ 
ಅಂತ್ಯವು ಸತ್ಯನಿಷೇಧಿಗಳೊಂದಿಗಾಗುವುದು. 

. 5) ಮುಸ್ಲಿಮರು, ದೀರ್ಫುಕಾಲದ ಅನಾಸ್ಥೆಯಿಂದ ತಮ್ಮ ಮನಗಳನ್ನು ಕಲ್ಲುಗಳಂತೆ ನಿರ್ಲಿಪ್ತವಾಗಿಸಿಕೊಂಡ 
ಗ್ರಂಥದವರಂತೆ ಆಗಿ ಬಿಡಬಾರದು. ದೇವ ಸ್ಮರಣೆಯಿಂದ ಕರಗದ ಹಾಗೂ ದೇವನು ಅವತೀರ್ಣಗೊಳಿಸಿದಂತಹ 
ಸತ್ಯದ ಮುಂದೆ ಬಾಗದ ಹೃದಯವುಳ್ಳವನು ಅದೆಂತಹ ಸತ್ಯವಿಶ್ವಾಸಿ! 


860 ಕುರ್‌ಆನ್‌ ವ್ಯಾಖ್ಯಾನ 


6) ಯಾವುದೇ ಆಡಂಬರವಿಲ್ಲದೆ ಫ್ರಾಮಾಣಕ ಮನಸ್ಸಿನಿಂದ ತಮ್ಮ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವ 
ಸತ್ಯ ವಿಶ್ವಾಸಿಗಳು ಮಾತ್ರ ಅಲ್ಲಾಹನ ದೃಷ್ಟಿಯಲ್ಲಿ ಸಿದ್ದೀಕ್‌(ನತ್ಯ: ಸಂಧರು) ಮತ್ತು ಶಹೀದ್‌(ಹುತಾತ್ಮರು)ಗಳಾಗಿರುತ್ತಾರೆ. 

7 ಈ ಲೋಕದ ಜೀವನವು ಕೇವಲ ಕೆಲವು ದಿನಗಳ ತಾತ್ಕಾಲಿಕ ಸಂಪತ್ತಾಗಿದೆ. ಜನರು ಪರಸ್ಪರ ಮೇಲಾಟ ನಡೆಸಿ 
ಗಳಿಸ ಬಯಸುತ್ತಿರುವ ಇಲ್ಲಿಯ ಐಶಾರಾಮಗಳು, ಧನ ಸಂಪತ್ತು; ಗಳು ಎಲ್ಲವೂ ನಶ್ವರ. ವಾಸ್ತವದಲ್ಲಿ ಪರಲೋಕ ಜೀವನವೇ 
ಶಾಶ್ವತವಾಗಿದೆ. ನಿಮಗೆ ಸ್ಪರ್ಧೆ ನಡೆಸಲೇ ಬೇಕಿದ್ದರೆ ಸ್ಫರ್ಗದ ಕಡೆಗೆ ಧಾವಿಸುವ ವಿಷಯದಲ್ಲಿ ಸ್ಪರ್ಧೆ ನಡೆಸಿರಿ. 

8) ಈ ಲೋಕದಲ್ಲಿ ಬರುವ ಕಷ್ಟ-ಸುಖಗಳೆಲ್ಲವೂ ಅಲ್ಲಾಹನು ಮೊದಲೇ ಮಾಡಿರುವ ತೀರ್ಮಾನಕ್ಕನುಸಾರವಾಗಿಯೇ 
ಬರುತ್ತವೆ. ಸತ್ಯವಿಶ್ವಾಸಿಯ ಚಾರಿತ್ರ್ಯ ಹೇಗಿರಬೇಕೆಂದರೆ ಸಂಕಷ್ಟಗಳು ಎದುರಾದಾಗ ಅವನು ಎದೆಗುಂದಬಾರದು, ಸುಖ 
ಸೌಭಾಗ್ಯಗಳು ಒದಗಿದಾಗ ಹಿಗ್ಗಿ ಅಹಂಕರಿಸಬಾರದು. 

9) ಜನರು ನ್ಯಾಯ ಮಾರ್ಗದಲ್ಲಿ ಸ್ಥಿರವಾಗಿರಲಿಕ್ಕಾಗಿ ಅಲ್ಲಾಹನು ತನ್ನ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನ 
ಗಳೊಂದಿಗೆ ಗ್ರಂಥ- ಮತ್ತು ನಾಯ ತಕ್ಕಡಿಯೊಂದಿಗೆ ರವಾನಿಸಿದನು, ಅದರೊಂದಿಗೇ ಸತ್ಯವನ್ನು ಸಂಸ್ಥಾಪಿಸಲು ಮತ್ತು 
5ھ‎ ವನ್ನು ಸೋಲಿಸಲು ಶಕ್ತಿಯನ್ನು ಉಪಯೋಗಿಸುವಂತಾಗಲಿಕ್ಕಾಗಿ ಕಬ್ಬಿಣವನ್ನು ಕೊಟ್ಟಿನು. ಈ ರೀತಿಯಲ್ಲಿ ಅಲ್ಲಾಹನು, 
ಮಾನವರ ಪೈಕಿ ಯಾರು ಅವನ ಧರ್ಮದ ಸಹಾಯ ಮತ್ತು ಬೆಂಬಲಕ್ಕೆ ಎದ್ದು ನಿಲ್ಲುತ್ತಾರೆ ಮತ್ತು ಅದಕ್ಕಾಗಿ ಹೋರಾಡುತ್ತಾರೆ 
ಎಂಬುದನ್ನು ಕಾಣಬಯಸುತ್ತಾನೆ. 

10) ಹಿಂದೆಯೂ ಅಲ್ಲಾಹನ ಕಡೆಯಿಂದ ಪ್ರವಾದಿಗಳು ಬರುತ್ತಲೇ ಇದ್ದರು. ಅವರ ಕರೆಗೆ ಓಗೊಟ್ಟು ಕೆಲವರು 
ಸನ್ಮಾರ್ಗಕ್ಕೆ ಬಂದರು. ಆದರೆ ಹೆಚ್ಚಿನವರು ಕರ್ಮಬ್ರಷ್ಟರಾಗಿಯೇ ಉಳಿದರು. ಅನಂತರ ಹ. ಈಸಾ(ಅ) ಬಂದರು. ಅವರ 
ಬೋಧನೆಯಿಂದ ಜನರಲ್ಲಿ ಅನೇಕ ನೈತಿಕ ಗುಣವಿಶೇಷತೆಗಳುಂಟಾದುವು. ಆದರೆ, ಅವರ ಸಮುಬಾಯವು ಸನ್ಯಾಸವೆಂಬ 
ನವೀನಾಚಾರವನ್ನು ಸ್ವೀಕರಿಸಿಕೊಂಡಿತು. ಈಗ ಅಲ್ಲಾಹನು ಹ. ಮುಹಮ್ಮದ್‌ರನ್ನು(ಸ) ರವಾನಿಸಿರುತ್ತಾನೆ. ಅವರ ಮೇಲೆ 
ವಿಶ್ವಾಸವರಿಸುವವರಿಗೆ ಅಲ್ಲಾಹನು ಇಮ್ಮಡಿ ಅನುಗ್ರಹವನ್ನು ಜಯಪಾಲಿಸುವನು. ಮಾತ್ರವಲ್ಲ ಅವರಿಗೆ ನೇರಮಾರ್ಗವನ್ನು 
ತೋರಿಸುವಂತಹ ಜ್ಯ್ಕೋತಿಯನ್ನೂ ದಯಪಾಲಿಸುವನು. ಆಲ್ಲಾಹನ ಅನುಗ್ರಹದ ಗುತ್ತಿಗೆ ತಮಗೇ ಕಟ್ಟಿಟ್ಟದ್ದೆಂದು, ಗ್ರಂಥ 
ದವರು ಭಾವಿಸಿಕೊಂಡಿದ್ದರೂ ಅಲ್ಲಾಹನ ಅನುಗ್ರಹವಂತು ಅವನ ಕೈಯಲ್ಲೇ ಇದೆ. ತನ್ನ ಅನುಗ್ರಹವನ್ನು ತಾನಿಚ್ಛಿಸಿದವರಿಗೆ 
ನೀಡುವ ಸಂಪೂರ್ಣ ಅಧಿಕಾರ ಅವನಿಗೆ ಇದೆ. 


57. ಅಲ್‌ ಹದೀದ್‌ 861 


سے d‏ سای شا BSG‏ 


ہے وھ 


RSET TSE 
NE NALS شی ء‎ ELS SS 


57. ಅಲ್‌ ಹದೀದ್‌ )- 


(ಅವತೀರ್ಣ - ಮದೀನಾದಲ್ಲಿ) _ 
ಸೂಕ್ತಗಳು-29 ರುಕೂಲ್‌ಗಳು-4 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-6) ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ! ಮತ್ತು ಅವನು 
ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ? ಭೂಮಿ - ಆಕಾಶಗಳೆ ಸಾಮ್ರಾಜ್ಯದ ಒಡೆಯನು ಅವನೇ 
ಆಗಿರುತ್ತಾನೆ, ಅವನೇ. ಜೀವನ ನೀಡುತ್ತಾನೆ ಮತ್ತು ಮರಣ ಕೊಡುತ್ತಾನೆ. ಅವನು ಸಕಲ ವಿಷಯಗಳ 
ಸಾಮರ್ಥ್ಯವುಳ್ಳವನು. ಆದಿಯೂ ಅವನೇ ಅಂತ್ಕನೂ ಅವನೇ ಮತ್ತು' ಅಭಿವ್ಯಕ್ತ; ನೂ ಅವನೇ ರಹಸ್ಯನೂ 


1. ಅರ್ಥಾತ್‌- ವಿಶ್ವದ ' ಪ್ರತಿಯೊಂದು ವಸ್ತುವೂ ತನ್ನ ಸೃಷ್ಟಿಕರ್ತ ಹಾಗೂ ಪಾಲಕನಾಗಿರುವ ಅಲ್ಲಾಹನು ಎಲ್ಲ 
ದೋಷ, ದೌರ್ಬಲ್ಯ ತಪ್ಪು, ಕೆಡುಕು ಮತ್ತು ನ್ಯೂನತೆಗಳಿಂದ ಸಂಪೂರ್ಣ ಮುಕ್ತನಾಗಿರುವನೆಂಬ ವಾಸ್ತವಿಕತೆಯನ್ನು 
ಸದಾ ಘೋಷಿಸುತ್ತಾ ಬಂದಿದೆ. ಇಲ್ಲಿ 'ಸಬ್ಬಹ' ಎಂದು ಭೂತಕಾಲದ ಕ್ರಿಯಾಪದವನ್ನು ಪ್ರಯೋಗಿಸಲಾಗಿದೆ. ಬೇರೆ 
ಕೆಲವೆಡೆ, 'ಯುಸಬ್ಬಿಹು' ಎಂಬ, ವರ್ತಮಾನ ಮತ್ತು ಭವಿಷ್ಠ ಎರಡಕ್ಕೂ ಅನ್ಯಯವಾಗುವಂತಹ ಕ್ರಿಯಾಪದವನ್ನು 
ಛಸಲಾಗಿದೆ. ಇದರ ಅರ್ಥವೇನೆಂದರೆ, ವಿಶ್ವದ ಪ್ರತಿಯೊಂದು ಕಣವೂ ಆದಿಯಿಂದಲೂ 'ತನ್ನ ಸೃಪ್ಪಿಕರ್ಕ ಮತ್ತು 
ಪಾಲಕ ಪ್ರಭುವಿನ ಪ್ರಶಂಸೆಯನ್ನು ಮಾಡುತ್ತಲಿತ್ತು, ಮಾಡುತ್ತಲಿದೆ ಮತ್ತು ಮುಂದೆಯೂ ಸದಾ ಮಾಡುತ್ತಿರುವುದು. 

2. ಮೂಲದಲ್ಲಿ 'ಹುವಲ್‌ ಅದಮೀರುಲ್‌ ಹಕೀಮ್‌' ಎಂಬ ಪದಗಳಿವೆ. ಇವುಗಳ ಅರ್ಥವು- ಅಯೀರುನೂ 
ಹಕೀಮನೂ ಆಗಿರುವವನು ಅವನೇ ಎಂದಾಗಿದೆ. ಅರೀರಖ್‌ ಎಂದರೆ ತನ್ನ ನಿರ್ಧಾರಗಳನ್ನು ಅನುಷ್ಠಾನಕ್ಕೆ ತರದಂತೆ 
ತಡೆಯಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲದಷ್ಟು ಪ್ರಬಲನೂ ಪ್ರಚಂಡನೂ ಆಗಿರುವವನು. ಹಕೀಮ್‌ ಎಂದರೆ ತಾನು 
ಮಾಡುವುದೆಲ್ಲವನ್ನು ಯುಕ್ತಿಪೂರ್ಣವಾಗಿ ಬುದ್ಧಿವಂತಿಕೆಯಿಂದ ಮಾಡುವವನು. ಅಂದರೆ ಅವನ ಯಾವುದೇ ಚಟುವಟಿಕೆಯಲ್ಲಿ 
ಅಜ್ಞಾನ ಅಥವಾ ತಿಳಿಗೇಡಿತನ ಕಿಂಚಿತ್ತೂ ಇರುವುದಿಲ್ಲ. ಈ ಸ್ಥಾನದಲ್ಲಿ ಒಂದು ಸೂಕ್ಷ್ಮವಾದ ಮರ್ಮವಿದ್ದು ಅದನ್ನೂ 
ಚೆನ್ನಾಗಿ ತಿಳಿದುಕೊಳ್ಳಬೇಕು. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನಿಗೆ ಆಮೀರ್‌ ಎಂಬ ಪದ ಪ್ರಯೋಗವಾಗಿರುವಲ್ಲೆಲ್ಲ 
ಅದರ ಜೊತೆಗೇ - ಹಕೀಮ್‌, ಅಲೀಮ್‌ (ಸರ್ವಜ್ಞ, ರಹೀಮ್‌(ಕರುಣಾನಿಧಿ), ಗಪೂರ್‌(ಕ್ಸಮಾಶೀಲ), ವಹ್ಞಾಬ್‌(ಮಹಾ 
ಉದಾರಿ) ಮತ್ತು ಹವೂದ್‌ (ಅತ್ಯಂತ ಪ್ರಶಂಸಾರ್ಹ )- ಈ ಪೈಕಿ ಯಾವುದಾದರೊಂದನ್ನು ಖಂಡಿತ ಸೇರಿಸಲಾಗಿದೆ. 
ಇದಕ್ಕೆ ಕಾರಣವೇನೆಂದರೆ- ಒಬ್ಬನು ಅಪರಿಮಿತ ಶಕ್ತಿ ಸಾಮರ್ಥ್ಯಗಳನ್ನು. ಹೊಂದಿರುವವನಾಗಿದ್ದು ಅವನು ತಿಳಿಗೇಡಿಯೋ 


ಕಾಂಡ-27 


862 ಕುರ್‌ಆನ್‌ ವ್ಯಾಖ್ಯಾನ 


BM SLI AP کر اسشکڑی‎ 5 5 
pS Zl La DARL KLE [AS 


ಅವನೇ ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನು. ಭೂಮಿ-ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿ 
ದವನು ಅವನೇ. ಅನಂತರ ವಿಶ್ವಸಿಂಹಾಸನಾರೂಢನಾದನು." ಭೂಮಿಯೊಳಗೆ ಹೋಗುವ, ಅದರಿಂದ ಹೊರ 
ಬರುವ ಮತ್ತು ಆಕಾಶದಿಂದ .ಇಳಿಯುವ ಮತ್ತು ಅದಕ್ಕೆ. ಏರಿ ಹೋಗುವ ಎಲ್ಲ ವಸ್ತುಗಳ ಜ್ಞಾನ: ಅವನಿಗಿದೆ." 


ಅಜ್ಞಾನಿಯೋ ನಿಷ್ಕರುಣಿಯೋ ಕೃಪಣನೋ ದುಶ್ವೀಲನೋ ಆಗಿದ್ದರೆ ಅವನ ಅಧಿಕಾರ, ಬಲದ ಪರಿಣಾಮವು ಅಕ್ರಮ 

ಅತ್ಯಾಚಾರಗಳೇ ವಿನಾ ಬೇರೇನೂ ಆಗಿರಲು ಸಾಧ್ಯವಿಲ್ಲ. ಆದುದರಿಂದ ಕುರ್‌ಆನಿನಲ್ಲಿ ಅಲ್ಲಾಹನ ಗುಣವಿಶೇಷ 
ಗಳಲ್ಲೊಂದಾಗಿರುವ 'ಅಮೀರುಖ್‌' (ಪ್ರಬಲನು) ಎಂಬ ಪದ. ಬಂದಲ್ಲೆಲ್ಲ ಅದರ ಜೊತೆಗೇ ಅವನು ಯುಕ್ತಿಪೂರ್ಣ, 
ಸರ್ವಜ್ಞ ಕರುಣಾಮಯಿ, ಕ್ಷಮಾದಾನಿ, 'ಅತ್ಯಂತ' ಪ್ರಶಂಸಾರ್ಹ ಮತ್ತು ಮಹಾ. ಉದಾರಿಯೂ ಆಗಿರುವನೆಂಬುದನ್ನು 
ತಪ್ಪದೆ ಪ್ರಸ್ತಾಪಿಸಲಾಗಿದೆ. ಈ ಮೂಲಕ ಮಾನವನಿಗೆ ತಿಳಿಸಲುದ್ದೇಶಿಸಿರುವ ವಿಷಯವೇನೆಂದರೆ- ಈ ಎಶ್ವದ ಆಡಳಿತ 
ನಡೆಸುತ್ತಿರುವ ದೇವನು ಒಂದೆಡೆ ಪರಿಪೂರ್ಣ ಅಧಿಕಾರವುಳ್ಳವನಾಗಿದ್ದು ಅವನ ಯಾವುದಾದರೂ ನಿರ್ಧಾರವನ್ನು ಜಾರಿಗೆ 
ಬರದಂತೆ ತಡೆಯಲು ಭೂಮಿ ಆಅಕಾಶಗಳಲ್ಲಿರುವ ಯಾರಿಗೂ ಸಾಧ್ಯವಿಲ್ಲ. ಆದರೆ ಇನ್ನೊಂದೆಡೆ ಅವನು ಯುಕ್ತಿಪೂರ್ಣನೂ 
ಆಗಿದ್ದಾನೆ. ಆದ್ಧರಿಂದ ಅವನ ನಿರ್ಧಾರಗಳು ಸಾದ್ಮಂತ ವಿವೇಕಪೂರ್ಣವಾಗಿರುತ್ತವೆ. ಅವನು ಸರ್ವಜ್ಞನೂ ಹೌದು. 
ಅವನು ಯಾವುದೇ ತೀರ್ಮಾನವನ್ನು ಸಂಪೂರ್ಣವಾಗಿ ಜ್ಞಾನದ ಬೆಳಕಿನಲ್ಲೇ ಮಾಡುತ್ತಾನೆ. ಅವನು ಕರುಣಾಮಯಿ 
ಆಗಿದ್ದಾನೆ. ತನ್ನ ಅಪರಿಮಿತ ಅಧಿಕಾರವನ್ನು ನಿಷ್ಕರುಣೆಯಿಂದ ಚಲಾಯಿಸುವುದಿಲ್ಲ. ಅವನು ಕ್ಲಮಾಶೀಲನಾಗಿರುವುದರಿಂದ 
| ತನ್ನ ಅಧೀನವಿರುವವರ ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಡಿಯದೆ ಅವುಗಳನ್ನು ಕ್ಷಮಿಸುವವನಾಗಿದ್ದಾನೆ. ಅವನು ಮಹಾದಾನಿಯೂ 
ಆಗಿದ್ದು ತನ್ನ ಪ್ರಜೆಗಳ ಪಾಲಿಗೆ ಜಿಪುಣನಾಗಿರದೆ ಮಹಾ ಉದಾರಿಯಾಗಿದ್ದಾನೆ. ಅವನು ಅತ್ಯಂತ ಪ್ರಶಂಸಾರ್ಹನಾಗಿದ್ದು 
ಎಲ್ಲ ಪ್ರಶಂಸನೀಯ ಗುಣಗಳು ಅತ್ಕುನ್ನ್ಷತ ಮಟ್ಟದಲ್ಲಿ ಅವನಲ್ಲಿವೆ. ಪರಮಾಧಿಕಾರದ(Soveignty) ವಿಷಯದಲ್ಲಿ 
ರಾಜಕೀಯ ಶಾಸ್ತ್ರ ಮತ್ತು ಕಾನೂನು ಶಾಸ್ತ್ರ ಸ್ತ್ರಗಳಲ್ಲಿರುವ ಚರ್ಚೆಗಳನ್ನು ಬಲ್ಲವರು ಪವಿತ್ರ ಕುರ್‌ಆನಿನ ಈ ಹೇಳಿಕೆಯ' 
ಔಚಿತ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬಲ್ಲರು. 

3. ಅರ್ಥಾತ್‌- ಏನೂ ಇಲ್ಲದಿದ್ದಾಗ ಅವನಿದ್ದನು. ಎಲ್ಲವೂ ಇಲ್ಲದಾಗುವಾಗಲೂ ಅವನು ಇರುವನು. ವ್ಯಕ್ತವಾಗಿರುವ 
ಇತರೆಲ್ಲವುಗಳಿಗಿಂತ ಅವನು ಹೆಚ್ಚು ವ್ಯಕ್ತನು. ಏಕೆಂದರೆ ಲೋಕದಲ್ಲಿ ಇರುವುದೆಲ್ಲವೂ ಅವನ ಗುಣವಿಶೇಷಗಳು, ಅವನ 

ಕ್ರಿಯೆಗಳು ಮತ್ತು ಅವನ ದಿವ್ಮ ಜ್ಕೋತಿಯ ಅಭಿವ್ಯಕ್ತಿಯೇ ಆಗಿದೆ. ಅವನು ಸಕಲ ರಹಸ್ಯಗಳಿಗಿಂತಲೂ ದೊಡ್ಡ یلا‎ 
ಏಕೆಂದರೆ ಇಂದ್ರಿಯಗಳಿಂದ ಅವನ' ವ್ಯಕ್ತಿತ್ವವನ್ನು ಗ್ರಹಿಸಿಕೊಳ್ಳುವುದು ದೂರದ ಮಾತಾಯಿತು. ಬುದ್ಧಿ ಮತ್ತು ಕಲ್ಪನೆಗಳು 
ಕೂಡಾ ಅವನ ವಾಸ್ತವಿಕತೆಯನ್ನು ಪೂರ್ಣವಾಗಿ ಗ್ರಹಿಸಲಾರವು. 

4. ಅರ್ಥಾತ್‌- ವಿಶ್ವದ ಸೃಷ್ಟಿಕರ್ತನೂ ಅವನೇ ಅಧಿಪತಿಯೂ ಅವನೇ. ವಿವರಣೆಗೆ ನೋಡಿರಿ: ಸೂರಃ ಅಲ್‌ ಅಲ್‌ರಾಫ್‌; 
ಟಿಪ್ಪಣಿ - 41, 42, ಯನುನ್‌: 4, ಅರ್ರಲ್‌ಬ್‌: 2ರಿಂದ 5 ಮತ್ತು ಹಾಮೀಮ್‌ ಅಸ್ಪಜ್ಞಃ: 11ರಿಂದ 15. 

5. ಅಂದರೆ, ಅವನು ಕೇವಲ ಮೊತ್ತದ, ಜ್ಞಾನಿಯಲ್ಲ, ಅವನು ಸೂಕ್ಷ್ಮಾತಿಸೂಕ್ಷ್ಮ ವಿವರಗಳನ್ನೂ ಬಲ್ಲನು. ನೆಲದಡಿಗೆ 
ಸೇರುವ ಪ್ರತಿಯೊಂದು ಕಾಳೂ, ಮೊಳಕೆಯ ಅತಿಸೂಕ್ಷ್ಮ ಚಿಗುರೆಲೆಯೂ ಆಕಾಶದಿರದ ಬೀಳುವ ಮಳೆಯ ಪ್ರಶಿಯೊಂದು 
ಹನಿಯೂ ಸಮುದ್ರಗಳಿಂದ' ಮತ್ತು ಇತರ ಜಲಾಶಯಗಳಿಂದ ಮೇಲೇಳುವ ಆವಿಯ ಪ್ರತಿಯೊಂದು ಕಣವೂ ಅವನ ದೃಷ್ಟಿ 
ಯಲ್ಲಿದೆ. ಯಾವ ಕಾಳು ನೆಲದ ಯಾವ ಭಾಗದಲ್ಲಿ ಬಿದ್ದಿದೆ ಎಂಬುದು ಅವನಿಗೆ ಗೊತ್ತಿದೆ. ಆದುದರಿಂದಲೇ ಅವನು ಅದನ್ನು 
ಸೀಳಿ ಮೊಳಕೆಯನ್ನು ಹೊರಡಿಸುತ್ತಾನೆ ಮತ್ತು ಅದನ್ನು ಪೋಷಿಸಿ ಬೆಳೆಸುತ್ತಾನೆ, ಆವಿಯ ಎಷ್ಟು ಪ್ರಮಾಣವು ಎಲ್ಲಿಂದ 
ಎದ್ದಿದೆ ಮತ್ತು ಎಲ್ಲಿಗೆ ತಲಪಿದೆ ಎಂಬುದು ಅವನಿಗೆ ತಳಿದಿದೆ. ಆದುದರಿಂದಲೇ ಅವನು ಅವುಗಳನ್ನೆಲ್ಲ ಸೇರಿಸಿ 
ಮೋಡವನ್ನಾಗಿ ಮಾಡಿ ಭೂಮಿಯ ವಿವಿಧ ಕಡೆಗಳಿಗೆ ಕಳುಹಿಸಿ ಎಲ್ಲ ಕೆಡೆಗಳಲ್ಲೂ ಒಂದು ನಿಶ್ಚಿತ ಪ್ರಮಾಣದ ಮಳೆ 
ಬೀಳುವಂತೆ ಮಾಡುತ್ತಿದ್ದಾನೆ. 


ಕಾಂಡ-27 


57. ಅಲ್‌ ಹದೀದ್‌ 863 


$3 ENS gn A ڑآ‎ SIE GILL 
ASS TAAL SAG HASTA لو‎ 
GEL ELE is WS si BOIL EE 


ನೀವೆಲ್ಲಿದ್ದರೂ ಅವನು ನಿಮ್ಮ ಜೊತೆಗಿದ್ದಾನೆ." ನೀವು ಮಾಡುವುದೆಲ್ಲವನ್ನೂ ಅವನು ನೋಡುತ್ತಿದ್ದಾನೆ. 
ಭೂಮಿ- ಆಕಾಶಗಳ ಸಾಮ್ರಾಜ್ಯದ ಒಡೆಯನು ಅವನೇ ಮತ್ತು ಸಕಲ ವಿಷಯಗಳು ತೀರ್ಮಾನಕ್ಕಾಗಿ ಅವನ 
ಕಡೆಗೆ ಮರಳಿಸಲ್ಪಡುತ್ತವೆ. ರಾತ್ರೆಯನ್ನು ಹಗಲಿನೊಳಗೂ ಹಗಲನ್ನು ರಾತ್ರೆಯೊಳಗೂ ಅವನೇ ಪೋಣಿಸುತ್ತಾನೆ. 
ಹೃದಯಗಳೊಳೆಗೆ ಅವಿತುಕೊಂಡಿರುವ ರಹಸ್ಕಗಳನ್ನೂ ಅವನು' ಬಲ್ಲನು. 

(7-10) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕನ ಮೇಲೆ ವಿಶ್ವಾಸವಿರಿಸಿರಿ? ಅವನು ಯಾವ 
ವಸ್ತುಗಳ ಮೇಲೆ ನಿಮ್ಮನ್ನು ಪ್ರತಿನಿಧಿಯಾಗಿ ಮಾಡಿರುವನೋ ಅವುಗಳಿಂದ್‌ ಖರ್ಚು ಮಾಡಿರಿನ ನಿಮ್ಮ 


6. ಅರ್ಥಾತ್‌- ನೀವೆಲ್ಲೇ ಇದ್ದರೂ ಅವನ ಜ್ಞಾನ, ಶಕ್ತಿ, ಆಡಳಿತ ಯೋಜನೆ ಮತ್ತು ವ್ಯವಸ್ಥೆಯ ವ್ಯಾಪ್ತಿಯಿಂದ 
ಹೊರಗಿರುವುದಿಲ್ಲ. ನೀವು ಭೂಮಿಯಲ್ಲಿ, ವಾಯುವಿನಲ್ಲಿ ನೀರಿನಲ್ಲಿ ಅಥವಾ ಯಾವುದೇ ಏಕಾಂತ ಮೂಲೆಯಲ್ಲಿ- ಹೀಗೆ ಎಲ್ಲೇ 
ಇದ್ದರೂ ನೀವೆಲ್ಲಿದ್ದೀರೆಂಬುದು ಅಲ್ಲಾಹನಿಗೆ ಗೊತ್ತಿದೆ. ಅಲ್ಲಿ ನೀವು ಜೀವಂತವಾಗಿ ಉಳಿದಿರುವುದು- ಅಲ್ಲಾಹನು ಅಲ್ಲಿ ನಿಮ್ಮನ್ನು 
ಜೀವಂತವಾಗಿಡುವುದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡುತ್ತಿದ್ದಾನೆ ಎಂಬುದಕ್ಕೆ ಸ್ವತಃ ಸಾಕ್ಟಿಯಾಗಿದೆ. 

7. ಇಲ್ಲಿ ಸತ್ಯವಿಶ್ವಾಸದ ಬೇಡಿಕೆಗಳನ್ನು ಈಡೇರಿಸಲು ಹಿಂಜರಿಯುತ್ತಿದ್ದ ಮುಸ್ಲಿಮರನ್ನು ಸಂಬೋಧಿಸಲಾಗಿದೆ. ಇಲ್ಲಿಯ 
ಹಿನ್ನೆಲೆಯಲ್ಲಿ 'ಆಮಿನೂ ہہ‎ ವರಸೂಲಿಹಿ' (ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕನ ಮೇಲೆ ವಿಶ್ವಾಸವಿರಿಸಿರಿ) 
ಎಂಬ ಮಾತಿನ ಅರ್ಥ- "ಸತ್ಕವಿಶ್ವಾಸವನ್ನು ಘೋಷಿಸಿ ಮುಸ್ಲಿಮರಲ್ಲಿ ಸೇರಿಕೊಂಡಿರುವವರೇ ಅಲ್ಲಾಹ್‌ ಮತ್ತು ಅವನ 
ರಸೂಲರನ್ನು ಹೃತ್ಪೂರ್ವಕ ನಂಬಿರಿ. ನಿಷ್ಮಾಪುರ್ವಕ ಸತ್ಕವಿಶ್ವಾಸ ಸ್ವೀಕಾರ ' ಮಾಡಿದವರಿಗೆ ಭೂಷಣವಾಗಿರುವಂತಹ 
ನಿಲುಮೆಯನ್ನು ಅನುಸರಿಸಿ” ಎಂದಾಗಿದೆ. ' 

8. ಇದಕ್ಕೆ ಎರಡು ಅರ್ಥಗಳಿದ್ದು ಅವೆರಡನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. ಇದರ ಒಂದರ್ಥ- ನಿಮ್ಮ ಬಳಿಯಿರುವ 
ಸಂಪತ್ತು ನಿಮ್ಮ ಸ್ವಂತದ್ದಲ್ಲ. ಇದು ಅಲ್ಲಾಹನು ನಿಮಗೆ ಕೊಟ್ಟಿರುವ ಸಂಪತ್ತು. ನೀವು ಸ್ವತಃ ಅದರ ಒಡೆಯರಲ್ಲ. 
ಅಲ್ಲಾಹನು ತನ್ನ ಪ್ರಶಿನಿಧಿಗಳೆಂಬ ನೆಲೆಯಲ್ಲಿ ನಿಮ್ಮ ವಶಕ್ಕೆ ಅದನ್ನು ಕೂಟ್ಟಿರುವನು. "ಆದುದರಿಂದ ನೈಜ ಒಡೆಯನ 
ಸೇವೆಗಾಗಿ ಅದನ್ನು ವ್ಯಯಿಸಲು ನೀವು ಹಿಂಜರಿಯಬಾರದು ಎಂದಾಗಿದೆ. ಇದರ ಇನ್ನೊಂದು ಅರ್ಥವೇನೆಂದರೆ- ಈ ಸಂಪತ್ತು 
ಸದಾ ನಿಮ್ಮ ಬಳಿಯಲ್ಲೇ ಇರಲಿಲ್ಲ. ಮುಂದೆಯೂ ಅದು ನಿಮ್ಮ ಬಳಿಯೇ ಸದಾ ಕಾಲ ಇರುವುದಿಲ್ಲ. ನಿನ್ನೆ ಇದು ಬೇರೆ 
ಕೆಲವರ ಕೈಗಳಲ್ಲಿತ್ತು. ಅನಂತರ ಅಲ್ಲಾಹನು ನಿಮ್ಮನ್ನು ಇದರ ಉತ್ತರಾಧಿಕಾರಿಯಾಗಿ ಮಾಡಿ ಇದನ್ನು ನಿಮ್ಮ ವಶಕ್ಕೆ 
ಒಪ್ಪಿಸಿದನು. ಮುಂದೆ ಪುನ ಇದು ನಿಮ್ಮ ಕೈಯಲ್ಲಿ ಇಲ್ಲದ ಕಾಲವೊಂದು ಬರಲಿದೆ. ಆಗ ಬೇರೆ ಕೆಲವರು ಇದರ 
ಉತ್ತರಾಧಿಕಾರಿಗಳಾಗುವರು. ಈ ತಾತ್ಕಾಲಿಕ ಉತ್ತರಾಧಿಕಾರದ ಕಾಲಾವಧಿಯಲ್ಲಿ ಇದು ನಿಮ್ಮ ವಶದಲ್ಲಿರುವಾಗ ಇದನ್ನು ದೇವ 
ಮಾರ್ಗದಲ್ಲಿ ಏರ್ಚ್ಜುಮಾಡಿರಿ. ಇದರಿಂದ ಪರಲೋಕದಲ್ಲಿ ಶಾಶ್ವತ ಸತ್ಸಲ ನಿಮಗೆ ಸಿಗುವುದು. ' 

9. ಇಲ್ಲಿ ಖರ್ಚು ಮಾಡುವುದೆಂದರೆ ಸತ್ಯನಿಷೇಧದ ವಿರುದ್ದ ಇಸ್ಲಾಮಿನ ಉತ್ಲಾನಕ್ಕಾಗಿ ಹ. ಮುಹಮ್ಮದ್‌ರ(ಸ) 
ನೇತೃತ್ವದಲ್ಲಿ ನಡೆಯುತ್ತಿದ್ದ ಹೋರಾಟಕ್ಕಾಗಿ ಮಾಡುವ ಖರ್ಚು, ನಿಷ್ಠಾವಂತ ಮುಸ್ಲಿಮರು ಈ ನಿಟ್ಟಿನಲ್ಲಿ ತಮ್ಮ ಶಕ್ತಿ 
ಸಾಮರ್ಥ್ಯಗಳಿಗಿಂತ ಬಹಳ ಹೆಚ್ಚು ವೆಚ್ಚವನ್ನು ಭರಿಸುತ್ತಿದ್ದರು. ಆದರೆ ಮುಸ್ಲಿಮರಲ್ಲಿ, ಆರ್ಥಿಕವಾಗಿ ಬಲಿಷ್ಮರಾಗಿದ್ದರೂ 
ಸತ್ಯ ಮತ್ತು ಮಿಥ್ಯದ ನಡುವಣ ಈ ಸಂಘರ್ಷವನ್ನು ಕೇವಲ ಮೂಕ ಪ್ರೇಕ್ಷಕರಾಗಿ ನೋಡುತ್ತಾ ನಿಂತಿದ್ದ ಜನರೂ 
ಗಣನೀಯ ಸಂಖ್ಯೆಯಲ್ಲಿದ್ದರು. ಇಂತಹವರೇ ಈ ಸೂಕ್ತದ ಅಭಿಸಂಬೋಧಿತರು. ನಿಷ್ಠಾವಂತ ಸತ್ಮವಿಶ್ವಾಸಿಗಳಾಗಿರಿ ಮತ್ತು 
ದೇವ ಮಾರ್ಗದಲ್ಲಿ ಖರ್ಚು ಮಾಡಿರಿ ಎಂದು ಅವರೊಡನೆ ಹೇಳಲಾಗುತ್ತಿದೆ. - ಗ 


ಕಾ೦ಡ-27 


864 ಕುರ್‌ಆನ್‌ ವ್ಯಾಖ್ಯಾನ 


EAN‏ ای Ke‏ انمٹوا BB SKIRT HA NS‏ ین 
S15‏ لن REI ESN SSB IE‏ 

EE FAK So‏ رک ہے 
YMG‏ اللہ KES METS C50 ASI SET‏ 
ال و Sok AS EEN Ns ond ಹ‏ 


ಪೈಕಿ ಸತ್ಯವಿಶ್ವಾಸ ಸ್ವೀಕರಿಸುವವರಿಗೆ ಮತ್ತು ಸಂಪತ್ತನ್ನು ಖರ್ಚು ಮಾಡುವವರಿಗೆ? ಮಹಾ ಪ್ರತಿಫಲವಿದೆ. 
ನಿಮಗೇನಾಗಿದೆ? ಸಂದೇಶವಾಹಕನು ನಿಮಗೆ , ನಿಮ್ಮ ಒಡೆಯನ ಮೇಲೆ ವಿಶ್ವಾಸವಿರಿಸಲು ಕರೆ ನೀಡು 
ತ್ಲಿದ್ದರೂ ನೀವು - ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದಿಲ್ಲ; ವೇಕೆ?! ನೀವು ನಿಜಕ್ಕೂ ವಿಶ್ವಾಸಿಗಳಾಗಿದ್ದರೆ 
ಅವನು ನಿಮ್ಮಿಂದ ವಚನ ಪಡೆದಿರುತ್ತಾನೆ. ನಿಮ್ಮನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶ 
ದೆಡೆಗೆ ತರಲಿಕ್ಕಾಗಿ ತನ್ನ 'ದಾಸನ ಮೇಲೆ ಸುಸ್ಪಷ್ಟ ಸೂಕ್ತಗಳನ್ನು ಅವತೀರ್ಣಗೊಳಿಸುತ್ತಿರು 
ವವನು ಅಲ್ಲಾಹನೇ ತಾನೆ. ವಾಸ್ತವದಲ್ಲಿ ಅಲ್ಲಾಹನು ನಿಮ್ಮ ಹಾಲಿಗೆ ಮಹಾ ವತ್ಸಲನೂ 
ಕರುಣಾಮಯಿಯೂ ಆಗಿರುತ್ತಾನೆ. ನೀವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡದಿರಲು ಕಾರಣ 
ವಾದರೂ ಏನು?- ವಸ್ತುತಃ ಭೂಮಿ-ಆಕಾಶಗಳ ಉತ್ತರಾಧಿಕಾರವು ಅಲ್ಲಾಹನದೇ ಆಗಿದೆ.” ನಿಮ್ಮ ಪೈಕಿ 


10. ಇಲ್ಲಿ ಪುನಃ ಜಿಹಾದ್‌(ಧರ್ಮಯುದ್ದ)ಗಾಗಿ ಸಂಪತ್ತು ಖರ್ಚು ಮಾಡುವುದನ್ನು, ಅದು ಈಮಾನಿನ ಅನಿವಾರ್ಯ 
ಬೇಡಿಕೆ ಮತ್ತು ನಿಷ್ಠಾಪೂರ್ವಕ ಈಮಾನಿನ ಅಪೇಕ್ಸಿತ ಲಕ್ಷೆಣವಾಗಿದೆಯೆಂದು ಸಾರಲಾಗಿದೆ. ಬೇರೆ ಮಾಠಿನಲ್ಲಿ ಹೇಳುವುದಾದರೆ 
ಇಂತಹ ಸಂದರ್ಭದಲ್ಲಿ ಹಣ ಖರ್ಚು ಮಾಡಲು ಹಿಂಜರಿಯದವನೇ ನೈಜ ಮತ್ತು ನಿಷ್ಮಾವಂತ ಸತ್ಕವಿಶ್ವಾಸಿ. 

11. ಅರ್ಥಾತ್‌- ಅಲ್ಲಾಹನ ಸಂದೇಶವಾಹಕರು ನಿಮ್ಮ ನಡುವೆಯೇ ಇರುವಾಗ ಮತ್ತು ವಿಶ್ವಾಸ ಹಾಗೂ ನಿಷ್ಠೆಯ ಕರೆಯು 
ನಿಮಗೆ ನೇರವಾಗಿ ಅಲ್ಲಾಹನ ಸಂದೇಶವಾಹಕರ ಬಾಯಿಯಿಂದಲೇ ನೀಡಲಾಗುತ್ತಿರುವಾಗ ನೀವು ಸತ್ಯವಿಶ್ವಾಸಕ್ಕೆ ವಿರುದ್ಧವಾದ 
ನಿಲುವನ್ನು ಅನುಸರಿಸುತ್ತಿರುವುದು ವಿಪರ್ಯಾಸವಾಗಿದೆ. 

12. ಇಲ್ಲಿ ವಚನ ಪಡೆದಿರುವುಬೆಂದರೆ ಪ್ರತಿಯೊಬ್ಬ ಮುಸ್ಲಿಮನೂ ಸತ್ಮವಿಶ್ವಾಸವನ್ನು ಸ್ವೀಕರಿಸುವ ಮೂಲಕ, 
ತಾನು ಅಲ್ಲಾಹ್‌ ಮತ್ತು ಅವನ ರಸೂಲರ . ಅನುಸರಣೆ ಮಾಡುತ್ತೇನೆಂದು ಬೋಧಪೂರ್ವಕವಾಗಿ ತನ್ನ ಪ್ರಭುವಿನೊಡನೆ 
ಮಾಡಿಕೊಳ್ಳುವ ಕರಾರು ಎಂದರ್ಥ. (ಸೂರಃ ಅಲ್‌ ಮಾಇದಃದ 7ನೆಯ ಸೂಕ್ತವನ್ನು ನೋಡಿರಿ) 

13. ಇದಕ್ಕೆ ಎರಡು ಅರ್ಥಗಳಿವೆ. 1) ಈ ಸಂಪತ್ತು ನಿಮ್ಮ ಬಳಿ ಶಾಶ್ವತವಾಗಿ ಉಳಿಯುವಂತಹೆದ್ದೇನೂ , ಅಲ್ಲ. 
ಒಂದಿಲ್ಲೊಂದು ದಿನ ಇದನ್ನು ಬಿಟ್ಟು ನೀವು ಹೊರಟು ಹೋಗಲೇ ಬೇಕಾಗುವುದು. ಆಗ ಅಲ್ಲಾಹನೇ ಈ ಸಂಪತ್ತಿನ 
ವಾರಸುದಾರನಾಗುವನು.. ಹೀಗಿರುವಾಗ ನೀವು ನಿಮ್ಮ ಜೀವನಾವಧಿಯಲ್ಲಿ ನಿಮ್ಮ: ಕೈಯಾರೆ ಇದನ್ನು ಅಲ್ಲಾಹನ ಮಾರ್ಗದಲ್ಲಿ 
ವ್ಯಯಿಸಿ ಬಿಡುವ ಮೂಲಕ ಅವನ ಬಳಿ ನಿಮಗೆ ಪ್ರತಿಫಲ ಸಿಗುವಂತೆ. ಖಾತ್ರಿ ಪಡಿಸಿಕೊಳ್ಳುವುದಿಲ್ಲವೇಕೆ? 2) ದೇವ 
ಮಾರ್ಗದಲ್ಲಿ ಹಣವನ್ನು ಖರ್ಚು ಮಾಡುವುದರಿಂದ ದಾರಿದ್ಯ ಬಂದು: ಬಿಟ್ಟೀತೆಂದು ನೀವು ಹೆದರಬಾರದು. ಏಕೆಂದರೆ 
ನೀವು ಖರ್ಚು ಮಾಡುತ್ತಿರುವುದು ಭೂಮಿ-ಆಕಾಶಗಳ ಸಕಲ ಭಂಡಾರಗಳ ಒಡೆಯನ ಮಾರ್ಗದಲ್ಲಿ. . ಅವನ ಬಳಿ ನಿಮಗೆ 
ಕೊಡಲು, . ಈಗಾಗಲೇ ಎಷ್ಟು ಕೊಟ್ಟಿರುವನೋ ಅಷ್ಟು ಮಾತ್ರ ಇದ್ದುದಲ್ಲ. ನಾಳೆ ಅವನು ನಿಮಗೆ ಇದಕ್ಕಿಂತಲೂ 
ಎಷ್ಟೋ ಪಟ್ಟು ಹೆಚ್ಚು ಕೊಡಬಲ್ಲನು. ಇದನ್ನೇ ಸೂರಃ ಸಬಾದ 39ನೆಯ ಸೂಕ್ತದಲ್ಲೂ ಹೇಳಲಾಗಿದೆ. 


ಕಾಂಡ-27 


57. ಅಲ್‌ ಹದೀದ್‌ 865 


GS bs TT GNSS NS الع و‎ 
GENE من‎ ERE CCS الله‎ SEAM SINGS 


ವಿಜಯ ಪ್ರಾಪ್ತಿಯ ಬಳಿಕ ಖರ್ಚು ಮಾಡುವವರು ಮತ್ತು ಹೋರಾಟ ನಡೆಸುವವರು ವಿಜಯ ಪ್ರಾಪ್ತಿ 
ಗಿಂತ ಮುಂಚೆ ಖರ್ಚು ಮಾಡಿದವರಿಗೆ ಹಾಗೂ ಹೋರಾಟ ನಡೆಸಿದವರಿಗೆ ಸರಿಸಮಾನರಾಗ 
ಲಾರರು. ಅವರ ಪದವಿಯು ಅನಂತರ ಖರ್ಚು ಮಾಡಿದವರ ಹಾಗೂ ಹೋರಾಟ ನಡೆಸಿದವರಿಗಿಂತ 
ಉನ್ನತವಾಗಿದೆ. ಆದಾಗ್ಯೂ ಅಲ್ಲಾಹನು ಉಭಯತರಿಗೂ ಉತ್ತಮ ವಾಗ್ದಾನಗಳನ್ನಿತ್ತಿದ್ದಾನೆ.*" ನೀವು ಮಾಡು 
ವುದೆಲ್ಲವನ್ನೂ ಅಲ್ಲಾಹನು ಬಲ್ಲನು." 

14. ಅರ್ಥಾತ್‌- ಪ್ರತಿಫಲ ಪಡೆಯಲಿಕ್ಕಂತೂ ಇಬ್ಬರೂ ಅರ್ಹರಾಗಿರುತ್ತಾರೆ. ಆದರೆ ಒಂದು ವರ್ಗದವರ 
ಸ್ಥಾನಮಾನವು ಇನ್ನೊ೦ದು ವರ್ಗದವರಿಗಿಂತ ಖಂಡಿತ ಉಸ್ನತವಾಗಿರುತ್ತದೆ. ಏಕೆಂದರೆ ಮೊದಲನೆಯ ವರ್ಗವು ಅಲ್ಲಾಹನ 


~e- 


ಮಾರ್ಗದಲ್ಲಿ ಎದುರಿಸಿದಂತಹ ಅಪಾಯಗಳು ಎರಡನೇ ವರ್ಗಕ್ಕೆ ಎದುರಾಗಿರಲಿಲ್ಲ.' ಅವರು ಎಂತಹ ಸನ್ನಿವೇಶದಲ್ಲಿ 
ತಮ್ಮ ಸಂಪತ್ತನ್ನು ವ್ಯಯಿಸಿದ್ದರೆಂದರೆ ಆಗ, ಮುಂದೊಂದು ದಿನ ವಿಜಯಗಳು ಪ್ರಾಪ್ತವಾಗಿ ಈ ವೆಚ್ಚಕ್ಕೆ ಪರಿಹಾರ 
ಸಿಗುವುದೆಂಬ ಸಾಧ್ಯತೆ ದೂರ ದೊರದ ವರೆಗೂ ಕಾಣಿಸುತ್ತಿರಲಿಲ್ಲ ಮತ್ತು ಶತ್ರುಗಳು ಯಾವ ಕ್ಷಣದಲ್ಲಾದರೂ ಮೇಲುಗೈ 
ಸಾಧಿಸಿ ಇಸ್ಲಾಮಿನ ಅನುಯಾಯಿ ಗಳನ್ನು ಅಳಿಸಿ ಬಿಡಬಹುದೆಂಬ ಆತಂಕವು ವ್ಯಾಪಕವಾಗಿದ್ದಂತಹ ಸಂಕೀರ್ಣ 


ಪರಿಸ್ಥಿತಿಯಲ್ಲಿ ಅವರು ಸತ್ಯಧಿಕ್ಕಾರಿಗಳ ಎರುದ್ದ ಹೋರಾಡಿದ್ದರು. ಈ ಸೊಕ್ತದಲ್ಲಿ ಪ್ರಯೋಗಗೊಂಡಿರುವ 'ವಿಜಯ' 
ಎಂಬ ಪದವು ಮಕ್ಕಾ ವಿಜಯಕ್ಕೆ ಸಂಬಂಧಿಸಿದೆ ಎಂದು ವ್ಯಾಖ್ಯಾನಕಾರರ ಪೈಕಿ ಮುಜಾಹಿದ್‌, ಕತಾದ ಮತ್ತು ರುದ್‌ 
ಬಿನ್‌ ಅಸ್ತಮ್‌ ಹೇಳುತ್ತಾರೆ. ಆಮಿರ್‌ ಶಅಬೀಯವರ(ರ) ಪ್ರಕಾರ ಇದು ಹುದೈಬಿಯಾ ಸಂಧಿಯ ಕುರಿತಾಗಿದೆ. 
ಮೊದಲನೆಯ ಹೇಳಿಕೆಯನ್ನು ಹೆಚ್ಚಿನ ವ್ಯಾಖ್ಯಾನಕಾರರು ಸ್ವೀಕರಿಸಿದ್ದಾರೆ. ಎರಡನೆಯ ಹೇಳಿಕೆಯನ್ನು ಸಮರ್ಥಿಸಲು ಹ. 
ಅಬೂ ಸಕಈದ್‌ ಖುದ್ರಿಯವರ(ರು ವರದಿಯೊಂದನ್ನು ಮುಂದಿಡಲಾಗುತ್ತದೆ. ' ಅವರ ಪ್ರಕಾರ ಪ್ರವಾದಿವರ್ಯರು(ಸ) 
ಹುದೈಜಿಯಾ ಸಂಧಿಯ ಕಾಲದಲ್ಲಿ ಹೀಗೆ ಹೇಳಿದ್ದರು; "ಶೀಘ್ರವೇ ಒಂದು ವಿಧದ ಜನರು ಬರಲಿದ್ದಾರೆ. ಅವರ 
ಕರ್ಮಗಳನ್ನು ಕಂಡು ನೀವು ನಿಮ್ಮ ಕರ್ಮಗಳನ್ನು ಕೀಳುತರದ್ದೆಂದು ಭಾವಿಸಲಾರಂಭಿಸುವಿರಿ. ಆದರೆ ನಿಜವಾಗಿ ಅವರ 
ಫೈಕಿ ಯಾರ ಬಳಿಯಾದರೂ ಒಂದು ಪರ್ವತದಷ್ಟು ಬಂಗಾರವಿದ್ದು ಅದೆಲ್ಲವನ್ನೂ ಅವನು ದೇವ ಮಾರ್ಗದಲ್ಲಿ ಖರ್ಚು 
ಮಾಡಿದರೂ ಅದು ನೀವು ಖರ್ಚುಮಾಡುವ ಎರಡು ರಾತಲು ಮಾತ್ರವಲ್ಲ, ಒಂದು ರಾತಲಿನ ಮಟ್ಟಕ್ಕೂ ತಲಪಲಾರದು." 
(ಇಬ್ಲ್‌ ಜರೀರ್‌, ಇಬ್ನ್‌ ಅಬೀ ಹಾತಿಮ್‌, ಇಬ್ನ್‌ ಮರ್‌ದೊಯಸಿ ಅಬೂ ನುಖಮ್‌ ಅಸ್‌ಫಹಾನೀ) ಮಾತ್ರವಲ್ಲ 
ಇಮಾಮ್‌ ಆಹ್ಮದ್‌ರವರು(ರು ಹ. ಅನಸ್‌ರಿಂದ(ರ) ಉಲ್ಲೇಖಿಸಿರುವ ಒಂದು ಹದೀಸ್‌ ಕೂಡಾ ಇದನ್ನು ಸಮರ್ಥಿಸುತ್ತದೆ. 
ಅದರಲ್ಲಿ ಅವರು ಹೀಗೆ ಹೇಳುತ್ತಾರೆ. ಒಮ್ಮೆ ಹ. ಖಾಲಿದ್‌ ಬಿನ್‌ ವಲೀದ್‌(ರು ಮತ್ತು ಹ. ಅಬ್ದುರ್ರಹ್ಮಾನ್‌ 
ಬಿನ್‌ ಔಪಫ್‌ರ(ರ) ನಡುವೆ ಜಗಳವಾಗಿ ಬಿಟ್ಟಿತು. ಈ ಜಗಳದ ನಡುವೆ ಹ. ಖಾಲಿದ್‌ರವರು(ಠ) ಹ. 
ಅಬ್ದುರ್ರಹ್ಮಾನ್‌ರೊಡನೆ(ರ) "ನೀವು: ನಿಮ್ಮ ಗತ ಸೇವೆಗಳ ಆಧಾರದಲ್ಲಿ ದೊಡ್ಡಸ್ತಿಕೆ ಮೆರೆಯುತ್ತಿದ್ದೀರಿ" ಎಂದರು. ಈ 
ಮಾತು ಪ್ರವಾದಿವರ್ಯರ(ಸ) ಕಿವಿಗೂ ತಲಪಿತು. ಅವರು- "ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಆ ಅಲ್ಲಾಹನಾಣೆ, 
'ನೀವು ಉಹುದ್‌ ಬೆಟ್ಟದಷ್ಟು ಅಥವಾ ಪರ್ವತಗಳಷ್ಟು ಬಂಗಾರವನ್ನು ಖರ್ಚು ಮಾಡಿದರೂ ಇವರ ಸತ್ಕರ್ಮಗಳ ಮಟ್ಟಕ್ಕೆ 
ತಲಷಲಾರಿರಿ” ಎಂದರು. ಇದರ ಆಧಾರದಲ್ಲಿ, ಈ ಸೂಕ್ತದಲ್ಲಿ ವಿಜಯ ವೆಂದು ಹೇಳಿರುವುದು ಹುದೈಬಿಯಾ ಸಂಧಿಯ 
ಕುರಿತು ಎಂದು ಪ್ರತಿಪಾದಿಸಲಾಗುತ್ತದೆ. ಏಕೆಂದರೆ ಹ.' ಖಾಲಿದ್‌ ಆ ಸಂಧಿಯ ಬಳಿಕವೇ ಸತ್ಯವಿಶ್ವಾಸ ಸ್ವೀಕಾರ 
ಮಾಡಿದ್ದರು ಮತ್ತು ಮಕ್ಕಾ ವಿಜಯದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಈ ಸೂಕ್ತದಲ್ಲಿ ವಿಜಯ ಎಂಬುದರ ಅರ್ಥ 
ಹುದೈಬಿಯಾ: ಸಂಧಿ ಎಂದು ತೆಗೆದುಕೊಂಡರೂ ಮಕ್ಕಾ ವಿಜಯವೆಂದು ತೆಗೆದುಕೊಂಡರೂ ಸ್ಥಾನಮಾನಗಳ" ವ್ಯತ್ಕಾಸವು 
ಕೇವಲ ಈ ಒಂದು ವಿಜಯಕ್ಕೆ ಮುಗಿದುಹೋಯಿತು ಎಂಬುದಂತೊ ಈ ಸೂಕ್ತದ ಅರ್ಥವಲ್ಲಿ. ತಾತ್ವಿಕವಾಗಿ ಈ 


ಕಾಂಡ-27 


866 ಕುರ್‌ಆನ್‌ ವ್ಯಾಖ್ಯಾನ 


SMM SSRIS IIS 


LENKA ا‎ NE pe 43 ss) 


و IG SLINGS‏ ہت ہے 


: (11-15) ಅಲ್ಲಾಹನಿಗೆ ಸಾಲ ಕಡುವವನಾರದ್ದಾನೆ ಅತುತ್ತಮ ಸಾಲ. ಅಲ್ಲಾಹ್‌ ಅದನ್ನು 
'ಹಲವಾರು: ಪಟ್ಟು ಹೆಚ್ಚಿಸಿಕೊಡುವನು ಮತ್ತು ಅವನಿಗೆ ಅತ್ಕುತ್ತಮ ಪ್ರತಿಫಲವಿದೆ.'" ಅಂದು ನೀವು 
ಸತ್ಯವಿಶ್ವಾಸಿಗಳನ್ನೂ ಸತ್ಯವಿಶ್ವಾಸಿನಿಯರನ್ನೂ ನೋಡುವಾಗ ಅವರ ಪ್ರಕಾಶವು ಅವರ ಮುಂದೆಯೂ ಅವರ 
ಬಲಭಾಗದಲ್ಲೂ ಸಾಗುತ್ತಿರುವುದು.” (ಆಗ ಅವರೊಡನೆ) "ಇಂದು ನಿಮಗೆ ಶುಭವಾರ್ತೆ ಇದೆ" (ಎನ್ನಲಾಗು 
'ಪುದು). ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾ ನಗಳಿದ್ದು ಅವುಗಳಲ್ಲಿ ಅವರು ಸದಾಕಾಲ 


ಸೂಕ್ತವು ತಿಳಿಸುವುದೇನೆಂದರೆ ಯಾವಾಗಲೆಲ್ಲ ಇಸ್ಲಾಮಿನ ವಿರುದ್ಧ ಸತ್ಕನಿಷೇಧಿಗಳ ಕೈ ಮೇಲಾಗುತ್ತಿರುವಂತೆ ಗೋಚರಿಸು 
ತ್ರದೋ ಮತ್ತು ಇಸ್ಲಾಮಿನ ವಿಜಯದ ಸಾಧ್ಯತೆಗಳು ದೂರ ದೂರದವರೆಗೂ ಗೋಚರಿಸುತ್ತಿಲ್ಲವೋ ಆಗೆಲ್ಲ ಇಸ್ಲಾಮಿನ 
ಬೆಂಬಲಕ್ಕಾಗಿ ಪ್ರಾಣವನ್ನು ಪಣಕ್ಕೊಡ್ಡಿ ಹೋರಾಡಿದವರು ಮತ್ತು ಹಣ ಖರ್ಚು ಮಾಡಿದವರು ಬಹಳ ಉನ್ನತ ಮಟ್ಟದವ 
ರಾಗಿದ್ದು, ಇಸ್ಲಾಮ್‌ ಮತ್ತು ಸತ್ಯಧಿಕ್ಕಾರದ ನಡುವಿನ ಸಂಘರ್ಷದಲ್ಲಿ ಇಸ್ಲಾಮ್‌ ವಿಜಯಿಯಾದ ಬಳಿಕ ಇಸ್ಲಾಮಿನ 
ಪರವಾಗಿ ತ್ಯಾಗಗಳನ್ನು ನೀಡಿ ದವರು ಅವರಷ್ಟು ಉನ್ನತ ಮಟ್ಟವನ್ನು ತಲುಪಲು ಸಾಧ್ಯವಿಲ್ಲ. 

. 15. ಅರ್ಥಾತ್‌- ಅಲ್ಲಾಹನು ಯಾರಿಗಾದರೂ ಯಾವುದೇ ಸತ್ಸಲ ಮತ್ತು ಉನ್ನತ ಸ್ಥಾನ ನೀಡುವಾಗ ಯಾರು ಯಾವ ಪರಿಸ್ಥಿತಿಯಲ್ಲಿ 
ಎಂತಹ ಭಾವನೆಗಳೊಂದಿಗೆ ಎಂತಹ ಕರ್ಮಗಳನ್ನು ಎಸಗಿರುವನು ಎಂಬುದನ್ನು ನೋಡಿಯೇ ನೀಡುತ್ತಾನೆ. ಅವನ ವಿತರಣೆಯು ಕುರುಡು 
ವಿತರಣೆಯಲ್ಲ. ಅವನು ಪ್ರತಿಯೊಬ್ಬನ ಸ್ಥಾನ ಮತ್ತು ಕರ್ಮಫಲವನ್ನು ಸಂಪೂರ್ಣ ಅರಿವಿನೊಂದಿಗೇ ನಿರ್ಧರಿಸುತ್ತಾನೆ. 

.16. ಅಲ್ಲಾಹನು ಸ್ಪತಃ ತಾನೇ ದಯಪಾಲಿಸಿರುವ ಸಂಪತ್ತನ್ನು ತನ್ನ ಮಾರ್ಗದಲ್ಲಿ ಖರ್ಚು ಮಾಡಿದರೆ ಅದನ್ನು ತನಗೆ. 
ನೀಡುವ ಸಾಲವೆಂದು ಪರಿಗಣಿಸುವುದು ಅವನ ಔದಾರ್ಯದ ಪರಮಾವಧಿಯಾಗಿದೆ. ಆದರೆ ಅದು "ಕರಾ ಹಸನ್‌" 

ಅತ್ಯುತ್ತಮ ಸಾಲ ಆಗಿರಬೇಕು. ಅಂದರೆ ಅದನ್ನು ಸಂಕಲ್ಪ ಶುದ್ಧಿಯೊಂದಿಗೆ ಸಂಪೂರ್ಣ ನಿಸ್ವಾರ್ಥವಾಗಿ ನೀಡಿರಬೇಕು. 

ಅದನ್ನು ನೀಡುವವನು ಕೇವಲ ಅಲ್ಲಾಹನ ಮೆಚ್ಚುಗೆಗಾಗಿ ನೀಡಿರಬೇಕು. ಅವನ ಹೊರತು ಬೇರೆ ಯಾರದೇ ಪ್ರತಿಫಲವನ್ನಾಗಲಿ, 
ಮೆಚ್ಚುಗೆಯನ್ನಾಗಲಿ ನಿರೀಕ್ಷಿಸಿರಬಾರದು. ಇಂತಹ ಸಾಲದ ಕುರಿತು ಅಲ್ಲಾಹನ ಎರಡು ವಾಗ್ದಾನಗಳಿವೆ- 1) ಅವನು ಅದನ್ನು 
ಎಷ್ಟೋ ಪಟ್ಟು ಹೆಚ್ಚಿಸಿ ಹಿಂದಿರುಗಿಸುವನು. 2) ಅವನಿಗೆ ತನ್ನ ಕಡೆಯಿಂದ ಅತ್ಯುತ್ತಮ ಸತ್ಸಲ ನೀಡುವನು. 

17. ಈ ಸೂಕ್ತ ಮತ್ತು ಇದರ ಅನಂತರದ ಸೂಕ್ತಗಳಿಂದ ತಿಳಿಯುವಂತೆ, ಪುನರುತ್ಲಾನ ದಿನ ವಿಚಾರಣೆಯ 
ಮೈದಾನದಲ್ಲಿ 'ನೂರ್‌'(ಪ್ರಕಾಶವು) ಸತ್ಯವಿಶ್ವಾಪಿ ಸಜ್ಜನರಿಗೆ ಮಾತ್ರ ವೂಸಲಾಗಿರುವುದು. ಇನ್ನು ಸತ್ಕನಿಷೇಧಿಗಳು 
ಕಪಟವಿಶ್ವಾಸಿಗಳು, ಕರ್ಮಬ್ರಷ್ಟರು ಮತ್ತು ದುಷ್ಟರು ಭೂಲೋಕದಲ್ಲಿ ಅಂಧಕಾರದಲ್ಲಿ ಅಲೆದಾಡುತ್ತಿದ್ದಂತೆ ಅಲ್ಲೂ 
"ಅಂಧಕಾರದಲ್ಲಿ ಅಲೆದಾಡುತ್ತಿರುವರು. ಅಲ್ಲಿ ಸದ್ದಿಶ್ವಾಸ ಮತ್ತು ಸತ್ಯ್ಕರ್ಮಗಳು ಮಾತ್ರ ಪ್ರಕಾಶವನ್ನು ಹೊಂದಿರುವವು. 
ಈಮಾನಿನ ಸತ್ಯತೆ ಮತ್ತು ಶೀಲ ಚಾರಿತ್ರ್ಯಗಳ ಶುದ್ಧತೆಯೇ ಜ್ಮೋತಿಯನ್ನು ತಾಳಿ ಸಜ್ಜನರ ವ್ಯಕ್ತಿತ್ವವನ್ನು ಬೆಳಗಿಸುವುದು. 
ಯಾರ ಕರ್ಮವು ಎಷ್ಟು ಪ್ರಕಾಶಮಾನವಾಗಿರುವುದೋ ಅವನ ಅಸ್ತಿತ್ಸವು ಅಷ್ಟೇ ಹೆಚ್ಚು ಬೆಳಗುವುದು. ವಚಾರಣೆಯ 
ಮೈದಾನದಿಂದ ಸ್ವರ್ಗದ ಕಡೆಗೆ ಸಾಗುತ್ತಿರುವಾಗ ಅವನ ಜ್ಯೋತಿಯು ಅವನ ಮುಂದಿನಿಂದ ಧಾವಿಸುತ್ತಿ ಶ್ರಿರುವುದು. ಕೆತಾದರ(ರ) 
ಒಂದು ವರದಿಯು ಇದನ್ನು ಚೆನ್ನಾಗಿ ವಿವರಿಸುತ್ತದೆ. ಅವರ ಪ್ರಕಾರ ಪ್ರವಾದಿವರ್ಯರು(ಸು ಹೀಗೆ ಹೇಳಿರುವರು- “ಕೆಲವರ 
ಪ್ರಕಾಶವು “ಮದೀನಾದಿಂದ ಏಡನ್‌ ವರೆಗಿನ ದೂರವನ್ನು ವ್ಯಾಪಿಸುವಷ್ಟು ಮಾತ್ರ ಉಜ್ವಲವಾಗಿರುವುದು. ಕೆಲವರ ಪ್ರಕಾಶವು 
ಮದೀನಾದಿಂದ ಸನ್‌ಆ ವರೆಗೆ ವ್ಯಾಪಿಸುವಷ್ಟು ಮಾತ್ರ ಉಜ್ಜ ಕ್ವಲವಾಗಿರುವುದು. ಕೆಲವರದ್ದು ಇನ್ನೂ ಮಂದವಾಗಿರುವುದು. 
ಎಷ್ಟೆಂದರೆ ಕೆಲವು ಸತ್ಮವಿಶ್ಚಾಸಿಗಳ ಪ್ರಕಾಶವು ಅವರ ಪಾದಗಳಿಗಿಂತ ಮುಂದೆ ಹೋಗಲಾರದು." (ಇಬ್ಸ್‌ ಜರೀರ್‌) 


ಕಾಂಡ-27 


57, ಅಲ್‌ ಷದೀದ್‌ 887 


یس ھی 
ಖಿ ಸಹಿ > La Hse‏ بَا ಖಿ‏ فی 
BE ۶‏ من 45 DEKE KANG‏ 
بی OS ASS KI LS SSS‏ کاو تماق سی 


ವಾಸಿಸುವರು. ಇದೇ ಮಹಾ ಯಶಸ್ಸು. ಅಂದು ಕಪಟವಿಶ್ವಾಸಿಗಳಾದ ಪುರುಷರು ಮತ್ತು ಸ್ತ್ರೀಯರು 
ಸತ್ಯವಿಶ್ವಾಸಿಗಳೊಡನೆ-"ನಿಮ್ಮ ಪ್ರಕಾಶದಿಂದ ನಾವು ಒಂದಿಷ್ಟು ಪ್ರಯೋಜನ ಪಡೆಯುವಂತಾಗಲು 
ನೀವು ಸ್ವಲ್ಪ ನಮ್ಮ ಕಡೆಗೆ ನೋಡಿರಿ” ಎನ್ನುವರು.” ಆದರೆ ಅವರೊಡನೆ, "ಹಿಂದಕ್ಕೆ ಸರಿಯಿರಿ, 
ನಿಮ್ಮ ಪ್ರಕಾಶವನ್ನು ಬೇರೆಲ್ಲಾದರೂ ಹುಡುಕಿಕೊಳ್ಳಿರಿ" ಎನ್ನಲಾಗುವುದು. ತರುವಾಯ ಅವರ ನಡುವೆ 


(1 


ಒಂದು ಅಡ್ಡಗೋಡೆಯನ್ನು ನಿರ್ಮಿಸಲಾಗುವುದು. ಅದರಲ್ಲಿ ಒಂದು ಬಾಗಿಲಿರುವುದು. ಆ ಬಾಗಿಲಿನ 
ಒಳೆಗೆ ಕರುಣೆಯೂ ಹೊರಗೆ ಯಾತನೆಯೂ ಇರುವುದು.” ಅವರು ಸತ್ಯವಿಶ್ವಾಸಿಗಳನ್ನು ಕೂಗಿ 
ಕರೆಯುತ್ತ, "ನಾವು ನಿಮ್ಮ ಜೊತೆಗಿರಲಿಲ್ಲವೇ?" ಎಂದು ಕೇಳುವರು.* "ಆಗ ಸತ್ಕವಿಶ್ವಾಸಿಗಳು- "ಹೌದು, 
ಆದರೆ ಸ್ವತಃ ನೀವೇ ನಿಮ್ಮನ್ನು ವಂಚನೆಗೆ ಸಿಲುಕಿಸಿಕೊಂಡಿರಿ,?! ಸಂದರ್ಭ ಸಾಧಕತನವನ್ನು ತೋರಿದಿರಿ, 


ಅಂದರೆ ಒಬ್ಬ ವ್ಯಕ್ತಿಯು ಲೋಕದಲ್ಲಿ ಎಷ್ಟು ಹೆಚ್ಚು ಒಳಿತುಗಳನ್ನು ಹರಡಿರುವನೋ ಅವನ ಪ್ರಕಾಶವು ಅಲ್ಲಿ ಅಷ್ಟೇ 

ಹೆಚ್ಚು ಉಜ್ಯಲವಾಗಿರುವುದು. ಲೋಕದಲ್ಲಿ ಅವನ ಒಳಿತುಗಳು ಎಷ್ಟು ದೂರದ ವರೆಗೆ ಹಬ್ಬಿದ್ದವೋ, ಪುನರುತ್ನಾನ ದಿನ 
ಅವನ ಪ್ರಕಾಶದ ಕಿರಣಗಳು ಅಷ್ಟೇ ದೂರವನ್ನು ಕ್ರಮಿಸುವುವು. ಇಲ್ಲಿ ಕೆಲವರ ಮನದಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು- 
ಮುಂಭಾಗದಲ್ಲಿ ಪ್ರಕಾಶವು ಧಾವಿಸುತ್ತಿರುವುದು ಅರ್ಥವಾಗುತ್ತದೆ. ಆದರೆ ಅದು ಬಲಭಾಗದಲ್ಲಿ ಮಾತ್ರ ಧಾವಿಸುವುದರ 
ಅರ್ಥವೇನು? ಅವರ ಎಡಭಾಗದಲ್ಲಿ ಕತ್ತಲೆ ಇರುವುದೇ? ಎಂಬುದೇ ಆ ಪ್ರಶ್ನೆ. ಇದರ ಉತ್ತರವೇನೆಂದರೆ, ಒಬ್ಬನು 
ತನ್ನ ಬಲಕ್ಕೆಯಲ್ಲಿ ಬೆಳಕನ್ನು ಹಿಡಿದುಕೊಂಡು ನಡೆಯುತ್ತಿದ್ದರೆ ಆ ಬೆಳಕು ವಿಡದಿಕ್ಕಿಗೂ ಬೀಳುವುದು. ಆದರೆ ಬೆಳಕು 
ಅವನ ಬಲಕ್ಕೆಯಲ್ಲಿದೆ ಎಂಬುದೇ ವಾಸ್ತವಿಕತೆಯಾಗಿರುವುದು. ಪ್ರಜಾದಿ ವಚನವೊಂದು ಇದನ್ನು ಸ್ಪಷ್ಟೀಕರಿಸುತ್ತದೆ. ಪ್ರವಾದಿ(ಸ) 
ಹೇಳಿರುವರು: "ಅಲ್ಲಿ ನಾನು ನನ್ನ ಸಮುದಾಯದ ಸಜ್ಮನರನ್ನು ಅವರ ಮುಂದೆ ಮತ್ತು ಎಡಬಲಗಳಲ್ಲಿ ಧಾವಿಸುತ್ತಿರುವ 
ಪ್ರಕಾಶದಿಂದ ಗುರುತಿಸುವೆನು.” (ಹಾಕಿಮ್‌, ಇಬ್ಸ್‌ ಅಬೀ ಹಾತಿಮ್‌, ಇಬ್ನ್‌ ಮರ್‌ದೂಯಖ) 

18. ತಾತ್ಸರ್ಯವೇನೆಂದರೆ- ಸತ್ಯವಿಶ್ವಾಸಿಗಳು ಸ್ವರ್ಗದ ಕಡೆಗೆ ಹೋಗುತ್ತಿರುವಾಗ ಪ್ರಕಾಶವು ಅವರ ಮುಂದಿರುವುದು. 
ಹಿಂದಿನಿಂದ ಮುನಾಫಿಕರು ಕತ್ತಲೆಯಲ್ಲಿ ಎಡವಿ ಬೀಳುತ್ತಿರುವರು. ಆಗ ಅವರು ಇಹಲೋಕದಲ್ಲಿ ತಮ್ಮ ಜೊತೆ ಒಂದೇ 

ಸ್ಲಿಮ್‌ ಸಮಾಜದಲ್ಲಿದ್ದ ಸತ್ಯವಿಶ್ವಾಸಿಗಳನ್ನು ಕೊಗಿ ಕರೆದು, ನಮ್ಮ ಕಡೆಗೂ ಕೊಂಚ ತಿರುಗಿ ನೋಡಿರಿ ನಮಗೂ ಸ್ಪಲ್ಪ 
ಪ್ರಕಾಶ ಸಿಗುವಂತಾಗಲಿ ಎನ್ನುವರು. . 

19. ತಾತ್ಸರ್ಯವೇನೆಂದರೆ- ಸ್ವರ್ಗವಾಸಿಗಳಾಗುವವರು ಆ ದ್ವಾರದ ಮೂಲಕ ಸ್ವರ್ಗಕ್ಕೆ ಪ್ರವೇಶಿಸುವರು. ಆ ಬಳಿಕ 
ದಾರವನ್ನು ಮುಚ್ಚಿ ಬಿಡಲಾಗುವುದು, ದ್ವಾರದ ಒಂದು ಮಗ್ಗುಲಲ್ಲಿ ಸ್ವರ್ಗದ ಅನುಗ್ರಹಗಳಿರುವುವು. ಇನ್ನೊಂದು ಮಗ್ಗುಲಲ್ಲಿ 
ನರಕೆದ ಯಾತನೆಯಿರುವುದು. ಕಪಟವಿಶ್ವಾಸಿಗಳಿಗೆ ಅವರ ಮತ್ತು ಸ್ವರ್ಗದ ನಡುವಿನ ದೂರವನ್ನೂ ದಾಟಲು ಸಾಧ್ಯವಾಗಲಾರದು. 

20. ಅರ್ಥಾತ್‌- ನಾವೂ ನೀವೂ ಒಂದೇ ಮುಸ್ಲಿಮ್‌ ಸಮಾಜದಲ್ಲಿರಲಿಲ್ಲವೇ? ಹೀಗಿರುತ್ತಾ ನಮ್ಮ ಮತ್ತು ನಿಮ್ಮ ನಡುವೆ 
ಈ ಅಗಲಿಕೆ ಉಂಟಾದುದೇಕೆ? 

21. ಅರ್ಥಾತ್‌- ಮುಸ್ಲಿಮರಾಗಿಯೂ ನೀವು ನಿಷ್ಠಾವಂತ ' ಮುಸ್ಲಿ ಮರಾಗಲಿಲ್ಲ. ವಿಶ್ವಾಸ ಮತ್ತು ನಿರಾಕರಣೆಯ ನಡುವೆ 
ನೇತಾಡುತ್ತಿದ್ದಿರಿ. . 

2. ಮೂಲದಲ್ಲಿ 'ತರಬ್ಬಸ್‌ತುಮ್‌' ಎ೦ಬ ಪದಗಳಿವೆ. "ಅರಬೀ ಭಾಷೆಯಲ್ಲಿ ಕಾಯುವುದಕ್ಕೆ, ಸಂದರ್ಭವನ್ನು ಕಾಯುತ್ತಾ 
ನಂತಿರುವುದಕ್ಕೆ 'ತರಬ್ಬುಸ್‌' ಎನ್ನಲಾಗುತ್ತದೆ. ಮುನಾಫಿಕರು ಕುಫ್ಪ್‌ ಮತ್ತು ಇಸ್ಲಾಮಿನ ನಡುವೆ ಸಂಘರ್ಷ ನಡೆಯುತ್ತಿದ್ದ 


ಕಾಂಡ-27 


868 ಕುರ್‌ಆನ್‌ ವ್ಯಾಖ್ಯಾನ 


ಟ್ರಿ, 


ET رق‎ 
PEL للو رکا کزل‎ SARL SIE ol 


ಸ್ರ ಹ Ake 6A As چھو :4 وخرا‎ pie 


ہہ 


ಸಂಶಯಗ್ರಸ್ತರಾದಿರಿ ಮತ್ತು ಹುಸಿ ನಿರೀಕ್ಷೆಗಳು ನಿಮ್ಮನ್ನು ಮೋಸಗೊಳಿಸುತ್ತಿದ್ದು; ವ ಕೊನೆಗೆ ಅಲ್ಲಾಹನ 
ತೀರ್ಪು ಬಂದೇ ಬಿಟ್ಟಿತು ಮತ್ತು ಆ ಮಹಾವಂಚಕನು* (ಶೈತಾನನು) ಕೊನೆಯವರೆಗೂ. ಅಲ್ಲಾಹನ 
ವಿಷಯದಲ್ಲಿ ನಿಮ್ಮನ್ನು ವಂಚಿಸುತ್ತಲೇ ಇದ್ದನು. ಆದುದರಿಂದ ಇಂದು ನಿಮ್ಮಿಂದಾಗಲಿ, ಸತ್ಯವನ್ನು 
ಬಹಿರಂಗವಾಗಿ ನಿಷೇಧಿಸಿದ್ದವರಿಂದಾಗಲಿ ಯಾವ ಪರಿಹಾರವನ್ನೂ ಸ್ವೀಕರಿಸಲಾಗದು.* ನರಕವು ನಿಮ್ಮ 
ನಿವಾಸವಾಗಿದೆ. ಅದೇ ನಿಮ್ಮ ಮೇಲ್ವಿಚಾರಕ” ಮತ್ತು ಇದು ಅತ್ಕಂತ ಕೆಟ್ಟ ಗತಿಯಾಗಿದೆ." 

- (16-17) ಸತ್ಯವಿಶ್ವಾಸಿಗಳಿಗೆ ಅವರ ಹೃದೆಯವು ಅಲ್ಲಾಹನ ಸ್ಮರಣೆಯಿಂದ ಕರಗುವ ಹಾಗೂ ಅವನಿಂದ 
ಅವತೀರ್ಣಗೊಂಡ ಸತ್ಯದ' ಮುಂದೆ ಬಾಗುವ ಕಾಲವಿನ್ನೂ ಬರಲಿಲ್ಲವೇ?* ಮತ್ತು ಅವರು ಈ ಹಿಂದೆ ಗ್ರಂಥ 


ಕಾಲದಲ್ಲಿ ಇದೇ ನೀತಿಯನ್ನು ಅನುಸರಿಸುತ್ತಿದ್ದರು. ಅವರು ಅತ್ತ ಬಹಿರಂಗವಾಗಿ ಮಿಥ್ಕ ಶಕ್ತಿಗಳನ್ನು ಬೆಂಬಲಿಸುತ್ತಿರಲಿಲ್ಲ, 
ಇತ್ತ ಮುಕ್ತ ಮನಸ್ಸಿನಿಂದ ತಮ್ಮ ಬಲವನ್ನು ಇಸ್ಲಾಮಿನ ಬೆಂಬಲಕ್ಕಾಗಿಯೂ ತೊಡಗಿಸುತ್ತಿರಲಿಲ್ಲ. ಸುಮ್ಮನೆ ಕುಳಿತು ಗಾಳಿ 
ಎತ್ತಕಡೆ ಬೀಸುತ್ತದೆಂದು ನೋಡುತ್ತಿದ್ದರು. ಇಸ್ಲಾಮ್‌ ವಿಜಯಿಯಾದರೆ ಅತ್ತೆ ವಾಲಿ ಬಿಡೋಣ, ಕುಫ್ರ್‌ಗೆ ಜಯ ಲಭಿಸಿದರೆ 
ಅದರ ಪ್ರತಿಪಾದಕರ ಜೊತೆ ಸೇರೋಣ ಎಂಬುದು ಅವರ ಆಲೋಚನೆಯಾಗಿತ್ತು, 

23. ಇದು ಒಬ್ಬ ಕಪಟವಿಶ್ಚಾಸಿಯನ್ನು ಕಾಡುವ ನಾನಾ ತರದ ಸಂಶಯಗಳ ಕುರಿತಾಗಿದೆ. ಈ ಸಂಶಯಗಳೇ ಅವರ 
ಕಾಪಟ್ಟದ ಮೂಲಗಳಾಗಿರುತ್ತವೆ. ಅವನಿಗೆ ಅಲ್ಲಾಹನ ಅಸ್ತಿತ್ವದಲ್ಲಿ ಸಂಶಯವಿರುತ್ತದೆ. ಪ್ರವಾದಿಯ ಪ್ರವಾದಿತ್ವದ ಬಗ್ಗೆ 
ಸಂಶಯವಿರುತ್ತದೆ. ಕುರ್‌ಆನ್‌ ದೇವವಾಣಿಯಾಗಿರುವುದರ ಕುರಿತು ಪರಲೋಕ ಮತ್ತು ಅಲ್ಲಿಯ ವಿಚಾರಣೆ, ಶಿಕ್ಷೆ ರಕ್ಸೆಗಳ 
ಕುರಿತು ಸಂಶಯವಿರುತ್ತದೆ. ಒಬ್ಬ ವ್ಯಕ್ತಿ ಇಂತಹ ಸಂದೇಹಗಳಲ್ಲಿ ಬೀಳೆದಿರುವ ತನಕ ಎಂದೂ ಕಪಟವಿಶ್ವಾಸಿಯಾಗಲಾರ. 

24. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ನಿಮಗೆ ಮರಣ ಬಂತು. ನೀವು ಸಾಯುವ ವರೆಗೂ ಈ ಆತ್ಮ 
ವಂಚನೆಯಿಂದ ಹೊರ ಬರಲಿಲ್ಲ. 2) ಇಸ್ಲಾಮಿಗೆ ಪ್ರಾಬಲ್ಕ ಲಭಿಸಿತು. ಆದರೆ ನೀವು ಆಟ ನೋಡುತ್ತಲೇ ಇದ್ದು ಬಿಟ್ಟಿರಿ. 

25. ಅಂದರೆ- ಶೈತಾನ. 

26. ಪರಲೋಕದಲ್ಲಿ ಸತ್ಯನಿಷೇಧಿಯ ಗತಿಯೇ ಕಪಟವಿಶ್ವಾಸಿಗೂ ಒದಗಲಿದೆಯೆಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. 

27. ಮೂಲದಲ್ಲಿ 'ಹಯ ಮೌಲಾಕುಮ್‌' (ನರಕವೇ ನಿಮ್ಮ ರಕ್ಷಕ) ಎಂಬ ಪದಗಳಿವೆ. ಇದಕ್ಕೆ ಎರಡು ಅರ್ಥಗಳು 
ಇರಬಹುದು-1) ಇದೇ ನಿಮಗೆ ಯೋಗ್ಯವಾದ ಸ್ಥಳ. 2) ಅಲ್ಲಾಹನು ನಿಮ್ಮನ್ನು وہ‎ ಕ್ಲಿಸಬೇಕೆನ್ನಲು ನೀವು ಅವನನ್ನೆಂದೂ ನಿಮ್ಮ 
ರಕ್ಷಕನೆಂದು ಪರಿಗಣಿಸಿದ್ದೇ ಇಲ್ಲವಲ್ಲ. ಈಗ ನಿಮ್ಮ ಪಾಲಿಗೆ ನರಕವೇ ರಕ್ಷ ಕಕ. ನಿಮ್ಮ ಮೇಲ್ವಿಚಾರಣೆಯನ್ನು ಅದುವೇ ಮಾಡುವುದು. 

28. ಇಲ್ಲಿ ಸತ್ಕವಿಶ್ವಾಸಿಗಳೆಂದರೆ ಎಲ್ಲ ಮುಸ್ಲಿಮರಲ್ಲ, ಸತ್ಗ ವಿಶ್ವಾಸ ಸ್ವೀಕರಿಸಿ ಹ.ಮುಹಮ್ಮ ದ್‌ರನ್ನು(ಸ) ಪ್ರವಾದಿಯೆಂದು 
ನಂಬುವವರ ಸಾಲಿಗೆ ಸೇರಿಕೊಂಡಿದ್ದರೂ ಇಸ್ಲಾಮಿನ ಬಗ್ಗೆ ಕಿಂಚಿತ್ತೂ ಕಳಕಳಿ ಇಲ್ಲದಿದ್ದ ಒಂದು ನಿರ್ದಿಷ್ಟ ಗುಂಪಿನ ಜನರನ್ನು 
ಇಲ್ಲಿ ಉದ್ದೇಶಿಸಲಾಗಿದೆ. ಕುಫ್ರ್‌ನ ಸಕಲ ಶಕ್ತಿಗಳು ಇಸ್ಲಾಮನ್ನು ಅಳಿಸಿ ಬಿಡಲು ಹವಣಿಸುತ್ತ ಶ್ರಿರುವುದನ್ನು ಇವರು ಕಣ್ಣಾರೆ 
ಕಾಣುತ್ತಿದ್ದರು. ಆದರೆ ತಾವು ಸತ್ಯವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ಈ ಜನರು ತಾವಿದ್ಧಲ್ಲಿಂದ ಒಂದಿಷ್ಟೂ ಕದಲುತ್ತಿರಲಿಲ್ಲ. 
ಅವರ ಈ ಧೋರಣೆಗಾಗಿ ಇಲ್ಲಿ ಅವರನ್ನು ಹಂಗಿಸುತ್ತಾ- ನೀವೆಂತಹ ಸತ ವಿಶ್ವಾಸಿಗಳು? ಇಸ್ಲಾಮಿನ ಪಾಲಿಗೆ ಪರಿಸ್ಥಿಶಿಯು 

1] ಇಷ್ಟು ವಿಷಮವಾಗಿದ್ದರೂ ನಿಮಗಿನ್ನೂ ಅಲ್ಲಾಹನ ಪ್ರಸ್ತಾಪವನ್ನು ಕೇಳಿ ನಿಮ್ಮ ಮನಸ್ಸು ಕರಗುವಂತಹ ಕಾಲ ಬಂದಿಲ್ಲವೇ? 
ಅವನ ಧರ್ಮಕ್ಕಾಗಿ ತ್ಯಾಗ ಬಲಿದಾನಗಳನ್ನು ನೀಡುವ ಮತ್ತು ಸರ್ವವನ್ನು ಸಮರ್ಪಿಸುವ ಭಾವನೆ ನಿಮ್ಮ ಮನದಲ್ಲಿ ಬೆಳೆಯಲು 


ಕಾಂಡ-27 


57. ಅಲ್‌ ಹದೀದ್‌ 869 


A فست‎ 25 AM 2 3 Xe IS Fo 4 نَ نوا‎ a نوا‎ ೫K 
LEGS AEM ESSA ಖೆ 
AMELIE iE 2 DEES Ss 


ನೀಡಲ್ಪಟ್ಟವರಂತಾಗಬಾರದು. (ಗ್ರಂಥ ನೀಡಲ್ಪಟ್ಟು) ಒಂದು ದೀರ್ಫು ಕಾಲ ಕಳೆದ ಬಳಿಕ ಅವರ سر‎ 
ಕಠಿಣವಾದುವು ಮತ್ತು ಇಂದು ಅವರಲ್ಲಿ ಹೆಚ್ಚಿನವರು ಫಾಸಿಕ(ಕರ್ಮಬ್ರಷ್ಟ)ರಾಗಿರುವರು.* ಚೆನ್ನಾಗಿ ತಿಳಿದು 
ಕೊಳ್ಳಿರಿ. ಅಲ್ಲಾಹನು ಭೂಮಿಯನ್ನು ಅದು ಸತ್ತ ಬಳಿಕ ಜೀವಂತಗೊಳಿಸುತ್ತಾನೆ. ನೀವು ವಿವೇಚಿಸ 
ಬಹುದೆಂದು ನಾವು ನಿಮಗೆ ನಿದರ್ಶನಗಳನ್ನು ಸುವ್ಯಕ್ತವಾಗಿ ತೋರಿಸಿ ಕೊಟ್ಟಿದ್ದೇವೆ. 

(18-19) ಪುರುಷರಲ್ಲೂ ಸ್ತ್ರೀಯರಲ್ಲೂ ದಾನಧರ್ಮ್‌' ಮಾಡುವವರಿಗೆ ಮತ್ತು ಅಲ್ಲಾಹನಿಗೆ ಶ್ರೇಷ್ಠ 


ಇನ್ನೂ ಸಮಯ ಬಂದಿಲ್ಲವೇ? ಅಲ್ಲಾಹನ ಹೆಸರಲ್ಲಿ ತಮಗೆ ಕರೆ ನೀಡಿದಾಗಲೂ ತಾವಿದ್ದಲ್ಲಿಂದ ಮಿಸುಕಾಡದೆ ಇರುವುದು 
ಸತ್ಯವಿಶ್ವಾಸಿಗಳ ಗುಣವೇ? ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸಂಪತ್ತನ್ನು ನನ್ನ ಧರ್ಮಕ್ಕಿಂತ ಆಪ್ತವಾಗಿ ಪರಿಗಣಿಸುವವನು 
ಕಪಟವಿಶ್ವಾಸಿಯೇ ಹೊರತು ಸತ್ಯವಿಶ್ವಾಸಿಯಲ್ಲ ಎಂದು ಅಲ್ಲಾಹನು ತಾನು ಅವತೀರ್ಣಗೊಳಿಸಿದ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾ। 
ಸಾರಿದ ಬಳಿಕವೂ ಯಾರ ಮನಸ್ಸುಗಳು ದೇವಭಯದಿಂದ ಕಂಪಿಸುವುದಿಲ್ಲವೋ ಮತ್ತು ದೇವಾದೇಶದ ಮುಂದೆ ನ 
ಬಿಡುವುದಿಲ್ಲವೋ ಅವರೆಂತಹ ಸತ್ಮವಿಶ್ವಾಸಿಗಳು? ಎಂದು ಕೇಳಲಾಗಿದೆ. 

29. ಅರ್ಥಾತ್‌- ಯಹೂದಿಗಳು ಮತ್ತು ಕ್ರೈಸ್ತರಂತೂ ತಮ್ಮ ಪ್ರವಾದಿಗಳು ಗತಿಸಿದ ನೂರಾರು ವರ್ಷಗಳ ಬಳಿಕ 
ಇಂದು ನಿಮಗೆ ನಿಶ್ಚೇತನರಾಗಿಯೂ ಜೀವರಹಿತರಾಗಿಯೂ ನೈತಿಕ ಅಧಃಪತನಕ್ಕೊಳಗಾದವರಾಗಿಯೂ ಕಾಣಿಸುತ್ತಿದ್ದಾರೆ. 
ಆದರೆ ನೀವು ಈಗಿನ್ನೂ ಪ್ರವಾದಿವರ್ಯರು(ಸು) ನಿಮ್ಮ ಸಮಕ್ಸಮವಿರುವಾಗಲೇ- ಅನೇಕ ಶತಮಾನಗಳ ಕಾಲ ದೇವನ 
ಧರ್ಮ ಮತ್ತು ಅವನ ಆದೇಶಗಳೊಂದಿಗೆ ಚೆಲ್ಲಾಟವಾಡಿದ ಬಳಿಕ ಯಹೂದಿಗಳು ಮತ್ತು ಕ್ರೈಸ್ತರು ಒಳಗಾದಂತಹ, 
ದುಸ್ಲಿತಿಗೆ ಒಳಗಾಗುವಷ್ಟೂ ನೀಚರೇ? 

30. ಇಲ್ಲಿ ಈ ಮಾತನ್ನು ಯಾವ ಸನ್ನಿವೇಶದಲ್ಲಿ ಹೇಳಲಾಗಿದೆ ಎಂಬುದನ್ನು ಚೆನ್ನಾಗಿ ಕೊಳ ಪವಿತ್ರ 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರವಾದಿತ್ವವನ್ನು ಮತ್ತು ಗ್ರಂಥದ ಅವತೀರ್ಣವನ್ನು ಮಳೆಗೆ ಹೋಲಿಸಲಾಗಿದೆ. ಏಕೆಂದರೆ 
ಇವೆರಡೂ- ಮಾನವಕುಲದ ಮೇಲೆ, ಮಳೆಯು ಭೂಮಿಯ ಮೇಲೆ ಉಂಟು ಮಾಡುವಂತಹ ಪರಿಣಾಮವನ್ನೇ ಉಂಟು 
ಮಾಡುತ್ತವೆ. ಸ್ವಲ್ಪವಾದರೂ ಫಲವತ್ತಾಗಿರುವ ಮಣ್ಣಿಗೆ ಮಳೆಯ ತುಂತುರು ಹನಿಗಳು ಬಿದ್ದೊಡನೆ ಅದು ಹಸಿರಾಗಿ ನಳನಳಸ 
ಲಾರಂಭಿಸುತ್ತದೆ. ಅದೇ ರೀತಿಯಲ್ಲಿ ಅಲ್ಲಾಹನ ಅನುಗ್ರಹೆದಿಂದ ಯಾವುದೇ ದೇಶದಲ್ಲಿ ಒಬ್ಬ ಪ್ರವಾದಿಯು ನಿಯುಕ್ತನಾಗಿ 
ದಿವ್ಯವಾಣಿ ಮತ್ತು ಗ್ರಂಥದ ಅವತೀರ್ಣ ಆರಂಭವಾದಾಗ ಅಲ್ಲಿ ಸತ್ತು ಹೋದ ಮಾನವತೆಯು ಹಠಾತ್ತನೆ ಜೀವಂತಗೊಳ್ಳುತ್ತದೆ. 
ಅದರ ಸುಪ್ತ ಪ್ರತಿಜೆಗಳೆಲ್ಲಾ ಬೆಳಕಿಗೆ ಬರತೊಡಗುತ್ತವೆ. ದುರ್ಬಲ ವಿಶ್ವಾಸವಿದ್ದ. ಮುಸ್ಲಿಮರು ಕಣ್ಣೆರೆದು ತಮ್ಮ ಅವಸ್ಥೆಯ 
ಬಗ್ಗೆ ಚಿಂತನೆ ನಡೆಸಲೆಂಬ ಉದ್ದೇಶದಿಂದ ಇಲ್ಲಿ ಈ ವಾಸ್ತವಿಕತೆಯನ್ನು ಸೂಚಿಸಲಾಗಿದೆ. ಪ್ರವಾದಿತ್ವ ಮತ್ತು ದಿವ್ಯವಾಣಿಯ 
ಕೃಪಾವೃಷ್ಟಿಯ ಮೂಲಕ ಮಾನವತೆಯು ಯಾವ ರೀತಿ ಪುನಃ ಜೀವಂತವಾಗುತ್ತಿದೆಯೆಂಬುದನ್ನು ಅವರು ಸಹಾಬಿಗಳ ಪಾವನ 
ಸಮಾಜದಲ್ಲಿ ಕಣ್ಣಾರೆ ಕಾಣುತ್ತಲಿದ್ದರು. ಆದುದರಿಂದ ಅವರಿಗೆ ಇದನ್ನೆಲ್ಲಾ ವಿವರವಾಗಿ ತಿಳಿಸಬೇಕಾದ ಅಗತ್ಯವಿರಲಿಲ್ಲ. 
ಅಲ್ಲಾಹನು ತನ್ನ ಅನುಗ್ರಹದ ಮಳೆಗರೆಯುವ ಮೂಲಕ ನಿರ್ಜೀವ ಭೂಮಿಯನ್ನು ಯಾವ ರೀತಿ ಜೀವಂತಗೊಳಿಸುತ್ತಾನೆಂಬುದರ 
ನಿದರ್ಶನಗಳನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಲಾಗಿದೆ. ಈಗ ನೀವು ಸ್ವತಃ ನಿಮ್ಮ ಬುದ್ಧಿಯನ್ನು ಬಳಸಿ ಈ ಅನುಗ್ರಹದಿಂದ 
ನೀವೆಷ್ಟು ಪ್ರಯೋಜನ ಪಡೆಯುತ್ತಿದ್ದೀರೆಂಬುದನ್ನು ನೋಡಿಕೊಳ್ಳಿರಿ ಎಂದು ಸೂಚಿಸುವುದೇ ಪರ್ಯಾಪ್ತವಾಗಿತ್ತು. 

31. ಉರ್ದು ಭಾಷೆಯಲ್ಲಂತೂ 'ಸದಕ' ಎಂಬ ಪದವನ್ನು ಬಹಳ ಕೆಟ್ಟ ಅರ್ಥಗಳಲ್ಲಿ ಬಳಸಲಾಗುತ್ತದೆ. ಆದರೆ ಇಸ್ಲಾಮೊ 
ಪಾರಿಭಾಷಿಕದಲ್ಲಿ ನಿರ್ಮಲ ಮನಸ್ಸಿನಿಂದ ಶುದ್ಧ ಸಂಕಲ್ಪದೊಂದಿಗೆ ಕೇವಲ ಅಲ್ಲಾಹನ ಸಂಪ್ರೀತಿಯ ಪ್ರಾಪ್ತಿಗಾಗಿ ನೀಡುವ 


ಕಾಂಡ-27 


870 ಕುರ್‌ಆನ್‌ ವ್ಯಾಖ್ಯಾನ 


U5 AE S56 ESS اث مت‎ ee 


Us Ned ಸಿ‏ رھ ار AE‏ و رتو 


ಸಾಲವನ್ನು ನೀಡಿದವರಿಗೆ ಖಂಡಿತವಾಗಿಯೂ ಎಷ್ಟೋ ಪಟ್ಟು ವರ್ಧಿಸಿ ಕೊಡಲಾಗುವುದು. ಅವರಿಗೆ 
ಅತುತ್ತಮ ಪ್ರತಿಫಲವಿದೆ. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿದವರೇ? 
ತಮ್ಮ ಪ್ರಭುವಿನ ಬಳಿ ಸಿದ್ದೀಕ್‌ (ಸತ್ಯಸಂಧರು) ಮತ್ತು ಶಹೀದ್‌ (ಹುತ್ಮುತರು) ಆಗಿರುತ್ತಾರೆ. 


ಕೊಡುಗೆಯನ್ನು 'ಸದಕ' ಎನ್ನುತ್ತಾರೆ. ಅದು ಆಡಂಬರಗಳಿಂದ ಮತ್ತು ಯಾರ ಮೇಲಾದರೂ ಯಣಭಾರ ಹೊರಿಸುವ ಭಾವನೆಯಿಂದ 
ಮುಕ್ತವಾಗಿರಬೇಕು. ನೀಡುವವನು ಕೇವಲ ದೇವನೆದುರು ತನ್ನ ದಾಸ್ಕದ ಭಾವನೆಯೊಂದಿಗೆ ಅದನ್ನು ನೀಡಬೇಕು. ಇದು 'ಸಿದ್‌ 
ಎಂಬ ಮೂಲಪದದಿಂದ ಹೊರಟ ಪದವಾಗಿದೆ. ಆದ್ದರಿಂದ ಸದಾಕತ್‌ ಅಥವಾ ಸತ್ಯತೆಯು ಅದರ ಅವಿಭಾಜ್ಯ ಅಂಗವಾಗಿದೆ. 

32. ಇಲ್ಲಿ ವಿಶ್ವಾಸವಿರಿಸಿದವರೆಂದರೆ ನಿಷ್ಠಾವಂತ ಸತ್ಯವಿಶ್ವಾಸಿಗಳು. ಇವರ ವರ್ತನೆಯು ಈಮಾನಿನ ಸುಳ್ಳು ಘೋಷಣೆ 
ಮಾಡುವವರಿಗಿಂತ ಮತ್ತು ದುರ್ಬಲ ವಿಶ್ವಾಸಿಗಳಿಗಿಂತ ಭಿನ್ನವಾಗಿತ್ತು. 

33. ಸಿದ್ದೀಕ್‌ ಎಂಬುದು 'ಸಿದ್ಕ್‌'ನ ಅತಿಶಯ ರೂಪವಾಗಿದೆ. ಸಾದಿಕ್‌ ಎಂದರೆ ಸತ್ಯವಂತ. ಸಿದ್ದೀಕ್‌ ಎಂದರೆ ಪರಮ 
ಸತ್ಯವಂತ. ಆದರೆ ಸಿದ್ಮ್‌' ಎನ್ನುವುದು ಕೇವಲ ಸಕ್ಕ ಹಾಗೂ ವಾಸ್ತವಿಕತೆಗನುಸಾರವಾದ ಮಾಕಿಗಲ್ಲ ಬದಲಾಗಿ, ಸ್ವತಃ 
ಸತ್ಮವಾಗಿರುವ ಮತ್ತು ಅದನ್ನು ಹೇಳುವಾತನು ತಾನು ಹೇಳುತ್ತಿರುವ ಮಾತು ಸತ್ಕವೆಂಬ ಸಂಪೂರ್ಣ ವಿಶ್ವಾಸದೊಂದಿಗೆ 
ಪ್ರಾಮಾಣಿಕವಾಗಿ ಹೇಳುವ ಮಾತಿಗೆ -ಎಂಬುದನ್ನು ಚೆನ್ನಾಗಿ ತಿಳಿದಿರಬೇಕು. ಇದೇ ರೀತಿ 'ಸಿದ್ಕ್‌'ನ ಅರ್ಥವ್ಯಾಪ್ತಿಯಲ್ಲಿ ನಿಷ್ಠೆ, 
ನಿಸ್ವಾರ್ಥತೆ ಮತ್ತು ಕ್ರಿಯೆಯಲ್ಲಿನ ಪ್ರಾಮಾಣಿಕತೆ ಕೂಡಾ ಸೇರಿವೆ. ಕಾರ್ಯತಃ ತಾನಿತ್ತ ವಚನವನ್ನು ಪೂರ್ತಿಗೊಳಿಸುವ ಮತ್ತು 
ಎಂದೂ ಕೊಟ್ಟ ಮಾತಿಗೆ ತಪ್ಪಿ ನಡೆಯದ ವ್ಯಕ್ತಿಯನ್ನು 'ಸಾದಿಕುಲ್‌ ವಅದ್‌' (ವಚನ ಪಾಲಕ) ಎಂದು ಕರೆಯಲಾಗುತ್ತದೆ. 
ಕೇವಲ ಸಿದ್‌ ಮತ್ತು ಸಾದಿಕ್‌ ಎಂಬ ಸಾಮಾನ್ಮ ರೂಪದ ಪದಗಳಿಗೆ ಈ ಅರ್ಥವಿರುವಾಗ ಒಬ್ಬರನ್ನು ಅತಿಶಯ ರೂಪದ 
'ಸಿದ್ದೀಕ್‌' ಎಂಬ ಪದದಿಂದ ಕರೆಯುವುದರ ಅರ್ಥವೇನು? ಇದರ ಅರ್ಥ- ಯಾವ ವಂಚನೆಯೂ ಇಲ್ಲದ, ಸತ್ಯದಿಂದ 
ಎಂದೆಂದೂ ವಿಮುಖನಾಗದ, ತನ್ನ ಆತ್ಮಸಾಕ್ಟಿಗೆ ವಿರುದ್ಧವಾದ ಮಾತನ್ನು ಆಡಬಲ್ಲನೆಂದು ನಿರೀಕ್ಷಿಸಲಿಕ್ಕೇ ಸಾಧ್ಯವಾಗದ 
ಯಾವುದಾದರೊಂದು ವಿಷಯವನ್ನು ನಂಬುವಾಗ : ಪರಿಪೂರ್ಣ ನಿಷ್ಠೆಯಿಂದ ನಂಬುವ, ನಿಷ್ಠೆಯ ಎಲ್ಲ ಬೇಡಿಕೆಗಳನ್ನು 
ಈಡೇರಿಸಿರುವ ಮತ್ತು ಒಬ್ಬ ನಂಬುವವನು ಹೇಗಿರಬೇಕೋ ತಾನು ಹಾಗೆ ಇದ್ದೇನೆಂಬುದನ್ನು ಕಾರ್ಯತಃ 'ಸಾಬೀತುಪಡಿಸಿರುವ 
ವೃಕ್ತಿ ಎಂದಾಗಿದೆ. (ಹೆಚ್ಚಿನ ವಿವರಣೆಯನ್ನು ಸೂರಃ ಅನ್ನಿಸಾದ 99ನೆಯ ಟಿಪ್ಪಣಿಯಲ್ಲಿ ನೋಡಿರಿ.) 

34 ಈ ಸೂಕ್ತದ ವ್ಯಾಖ್ಯಾನದಲ್ಲಿ ಹಿರಿಯ ವ್ಯಾಖ್ಯ್ಮಾನಕಾರರೊಳಗೆ ಭಿನ್ನಾಭಿಪ್ರಾಯವಿದೆ. ಇಬ್ನ್‌ ಅಬ್ಬಾಸ್‌(ರ) 
ಮುಂತಾದವರ ಪ್ರಕಾರ- 'ಉಲಾಇಕ ಹುಮುಸ್ಸಿದ್ದೀಕೂನ್‌' ಎಂಬಲ್ಲಿ ಒಂದು ನುಡಿಯು ಮುಗಿಯುತ್ತದೆ. ಅನಂತರ "ವಶ್ಕುಹದಾಉ 
ಇಂದ ರಬ್ಬಿಹಿಮ್‌ ಲಹುಮ್‌ ಅಜ್‌ರುಹುಮ್‌ ವ ನೂರುಹುಮ್‌" ಎ೦ಬುದು ಒಂದು ಪ್ರತ್ಕೇಕ ನುಡಿಯಾಗಿದೆ. ಈ ವ್ಯಾಖ್ಯಾನದ 
ದೃಷ್ಟಿಯಿಂದ ಸೂಕ್ತದ ಅನುವಾದವು- "ಅಲ್ಲಾಹ್‌ ಮತ್ತು ಅವನ ರಸೂಲರ ಮೇಲೆ ವಿಶ್ವಾಸವಿರಿಸುವವರೇ ಸಿದ್ದೀಕ್‌ಗಳು ಮತ್ತು 
ಶುಹದಾ (ಹುತಾತ್ಮರಿಗೆ ಅವರ ಪ್ರಭುವಿನ ಬಳಿ ಅವರ ಪ್ರತಿಫಲ ಮತ್ತು ಅವರ ಪ್ರಕಾಶ ಇದೆ" ಎಂದಾಗುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಮುಜಾಹಿದ್‌ ಮತ್ತು ಇತರ ಅನೇಕ ವ್ಯಾಖ್ಯಾನಕಾರರು ಈ ಎಲ್ಲ ಪದಗಳನ್ನು ಒಂದೇ ನುಡಿಯೆಂದು 
ಪರಿಗಣಿಸುತ್ತಾರೆ. ಈ ದೃಷ್ಟಿಯಿಂದ ಮೂಲದಲ್ಲಿ: ನಾವು ನೀಡಿರುವ ಅನುವಾದವೇ ಸರಿಯೆನಿಸುತ್ತದೆ. ಈ ಎರಡು ವ್ಯಾಖ್ಯಾನ 
ಗಳಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನೆಂದರೆ- ಮೊದಲನೆಯ ಗುಂಪು ಶಹೀದ್‌ ಎಂಬುದನ್ನು "ದೇವ ಮಾರ್ಗದಲ್ಲಿ ಹತರಾದವರು" 
ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದೆ. ಆದರೆ ಪ್ರತಿಯೊಬ್ಬ ಸತ್ಯವಿಶ್ವಾಸಿ ಈ ಅರ್ಥದಲ್ಲಿ 'ಶಹೀದ್‌' ಆಗುವುದಿಲ್ಲವೆಂಬುದನ್ನು 
ಕಂಡು ಅವರು "ವಶ್ಕುಹದಾಉ ಇಂದ ರಬ್ಬಿಹಿಮ್‌” ಎಂಬುದನ್ನು ಒಂದು ಪ್ರತ್ಕೇಕ ನುಡಿಯೆಂದು ಸಾರಿದರು. ಇತ್ತ ಎರಡನೆಯ 
ಗುಂಪು 'ಶಹೀದ್‌' ಪದವನ್ನು "ದೇವ ಮಾರ್ಗದಲ್ಲಿ ಹತನಾದವನು” ಎಂಬರ್ಥದಲ್ಲಿ ತೆಗೆದುಕೊಳ್ಳದೆ 'ಸತ್ಕಕ್ಕೆ ಸಾಕ್ಷಿಯಾಗುವುದು' 
ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳುತ್ತದೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬ ಸತ್ಯವನಿಶ್ವಾಸಿಯು ಶಹೀದ್‌ ಆಗಿರುತ್ತಾನೆ. ನಮ್ಮ 


ಕಾಂಡ-27 


57, ಅಲ್‌ ಹದೀದ್‌ 871 


LAT GT AIG BESET 
HS ISS 33 Hes کا‎ BA لا لی 5 لها و ریت‎ 
ಹರಿದ ಯುತ ಬೂತ ಆರರ ವರ ತದ್‌ 


[A pS ہے وئوں۔ سے‎ ' 
کا‎ 30525 MS ETE OE NSU 
ಜ್‌ 


سے 
ھ 


| اسر ALCL PE HE‏ وق ین سخ کت 


ಅವರಿಗೆ ಅವರ ಸತ್ಸಲವೂ ಅವರ ಪ್ರಕಾಶವೂ ಇದೆ. ಸತ್ಯಧಿಕ್ಕಾರಿಗಳು ಮತ್ತು ನಮ್ಮ ಸೂಕ್ತಗಳನ್ನು 
ತಿರಸ್ಕರಿಸಿದವರು ನರಕದವರಾಗಿದ್ದಾರೆ. 

(20-21) ಚೆನ್ನಾಗಿ ತಿಳಿದುಕೊಳ್ಳಿರಿ! ಈ ಲೌಕಿಕ ಜೀವನವು ಕೇವಲ ಒಂದು ಆಟ, ವಿನೋದ, ತೋರಿಕೆಯ 
ವೈಭವ, ಪರಸ್ಪರರ ಮೇಲೆ ಹಿರಿಮೆ ಸಾಧಿಸುವ ಪ್ರಯತ್ನ ಮತ್ತು ಸಂಪತ್ತು ಹಾಗೂ ಸಂತಾನದ ವಿಷಯದಲ್ಲಿ 
ಪರಸ್ಪರರನ್ನು ಮೊರಿ ಹೋಗುವ ಪೈಪೋಟಿ ಮಾತ್ರವಲ್ಲದೆ. ಇನ್ನೇನೂ ಅಲ್ಲ. ಇದರ ಉಪಮೆ ಹೀಗಿದೆ, ಒಂದು, 
ಮಳೆ ಬಂದೊಡನೆ ಅದರಿಂದಾಗಿ ಹುಟ್ಟುವ ಸಸ್ಯಗಳನ್ನು ಕಂಡು ಕೃಷಿಕರು ಸಂತೋಷಗೊಂಡರು. ತರುವಾಯ 
ಅದೇ ಬೆಳೆಯು ಬಲಿತಾಗ ಅದು ಹಳದಿಯಾಗಿ ಬಟ್ಟದ್ದ: ನ್ನು ನೀವು ಕಾಣುತ್ತೀರಿ. ಅನಂತರ ಅದು ಹೊಟ್ಟಾಗಿ 
ಬಿಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪರಲೋಕವು ಕಠಿಣ ಯಾತನೆ ಇರುವ ಮತ್ತು ಅಲ್ಲಾಹನ ಕ್ಷಮೆ ಹಾಗೂ 
ಸಂಪ್ರೀತಿ ಇರುವ ಸ್ಥಳವಾಗಿದೆ. ಲೌಕಿಕ ಜೀವನವು ಒಂದು ವಂಚನೆಯ ಸಾಧನವಲ್ಲದೆ ಮತ್ತೇನೂ ಅಲ್ಲ.3 


ದೃಷ್ಟಿಯಲ್ಲಿ ಈ ಎರಡನೆ ವ್ಯಾಖ್ಯಾನವೇ ಸೂಕ್ತವಾಗಿದ್ದು ಕುರ್‌ಆನ್‌ ಮತ್ತು ಹದೀಸ್‌ಗಳು ಇದನ್ನು' ಸಮರ್ಥಿಸುತ್ತವೆ. (ಸೂರಃ 
ಅಲ್‌ ಬಕರಃದ 143ನೆಯ ಸೂಕ್ತವನ್ನೂ ಸೂರಃ ಅಲ್‌ ಹಜ್ಜ್‌ನ 78ನೆಯ ಸೂಕ್ತವನ್ನೂ ನೋಡಿರಿ) ಹದೀಸ್‌ನಲ್ಲಿ ಹ. ಬರಾಲ್‌ 
ಬಿನ್‌ ಆರಿಬ್‌ರ(ರ) ಒಂದು ವರದಿಯಂತೆ ಪ್ರವಾದಿ(ಸ) ಒಮ್ಮೆ "ನನ್ನ ಸಮುದಾಯದ ಸತ್ಯವಿಶ್ವಾಸಿಗಳು ಶಹೀದ್‌ಗಳಾಗಿದ್ದಾರೆ” 
ಎಂದು ಹೇಳಿದರು ಮತ್ತು ಆ ಬಳಿಕ ಸೂರಃ ಹದೀದ್‌ನ ಇದೇ ಸೂಕ್ತವನ್ನು ಪಠಿಸಿದರು. (ಇಬ್ಸ್‌ ಜರೀರ್‌) (ಶಹಾದತ್‌ನ 
ಈ ತಾತ್ಸರ್ಯದ ವಿವರಣೆಗೆ ನೋಡಿರಿ ಅಲ್‌ ಬಕರ ಟಿಪ್ಪಣಿ- 144, ಅನ್ನಿಸಾ: 99 ಮತ್ತು ಆಲ್‌ ಅಹ್‌ರುಾಬ್‌: 82) 

35. ಅರ್ಥಾತ್‌- ಅವರ ಪೈಕಿ ಪ್ರತಿಯೊಬ್ಬರು ಯಾವ ಮಟ್ಟದ ಪ್ರತಿಫಲ ಮತ್ತು ಯಾವ ವಿಧದ ಪ್ರಕಾಶವನ್ನು ಪಡೆಯಲು 
ಅರ್ಹರಾಗಿರುವರೋ ಅದು ಅವರಿಗೆ ಸಿಗುವುದು. ಅವರು ತಮ್ಮ ತಮ್ಮ ಪಾಲಿನ. ಪ್ರತಿಫಲವನ್ನೂ ತಮ್ಮ ಪುಕಾಶವನ್ನೂ; 
ಪಡೆಯುವರು. ಅವರಿಗಾಗಿ ಅವರ ಪಾಲನ್ನು ಈಗಲೇ ಕಾದಿರಿಸಲಾಗಿದೆ. 

36. ಈ ವಿಷಯವನ್ನು ಕೂಲಂಕಷವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ಸೂರಃ ಆಲಿ ಇಮ್ರಾನ್‌ನ 14-15, ಯೂನುಸ್‌ನ 
2425, ಇಬ್ರಾಹೀಮ್‌ನ 18, ಅಲ್‌ ಕಹಫ್‌ನ 45-46 ಮತ್ತು ಅನ್ನೂರ್‌ನ 39ನೆಯ ಸೂಕ್ತಗಳನ್ನೂ ನೋಡಬೇಕು. ಈ, 
ಎಲ್ಲ ಸ್ಥಾನಗಳಲ್ಲಿ ಮಾನವನಿಗೆ ಮನವರಿಕೆ ಮಾಡಿಕೊಡಲು ಬಯಸಿರುವ ವಿಷಯವೇನೆಂದರೆ- ಈ ಲೋಕದ ಜೀವನವು 
ಕೇವಲ ತಾತ್ಕಾಲಿಕವಾಗಿದೆ. ಇಲ್ಲಿಯ ಸುಖವೂ ಕ್ಟಣಿಕ ದುಃಖವೂ ಕ್ಷಣಿಕ. ಮನರಂಜನೆಯ ಸಾಧನಗಳು ಇಲ್ಲಿ ಬೇಕಪ್ಪಿವೆ. 
ಆದರೆ, ವಾಸ್ತವದಲ್ಲಿ ಅವೆಲ್ಲ ತೀರಾ ನಿಕೃಷ್ಟವಾದ ತುಚ್ಛ ವಸ್ತುಗಳಾಗಿದ್ದು ಮನುಷ್ಯನು ತನ್ನ ಅಲ್ಪತನದಿಂದಾಗಿ ಅವುಗಳನ್ನು 
ಬಹುದೊಡ್ಡ ವಸ್ತುಗಳೆಂದು ಪರಿಗಣಿಸುತ್ತಾನೆ. ಅವುಗಳನ್ನು ಪಡೆಯುವುದೇ ಮಹಾ ಯಶಸ್ಸೆಂಬ ಭ್ರಮೆಗೆ ಒಳಗಾಗುತ್ತಾನೆ. 
ವಾಸ್ತವದಲ್ಲಿ ಈ ಲೋಕದಲ್ಲಿ ಸಿಗಬಹುದಾದ ಮನರಂಜನೆ ಮತ್ತು ಸುಖಭೋಗದ ಅತಿ ದೊಡ್ಡ ವಸ್ತುಗಳು ಕೂಡಾ 
ನಿಜವಾಗಿ ಶೀರಾ ತುಚ್ಛವಾಗಿದ್ದು ಅವು ತಾತ್ಕಾಲಿಕವಾದ ಕೆಲವೇ ವರ್ಷಗಳ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿವೆ. 


ಕಾಂಡ-27 


872 ಕುರ್‌ಆನ್‌ ವ್ಯಾಖ್ಯಾನ 


ಪ್ರಿ ಹಿ ಮಪಿ Spe KS 
so SLT SL 5 بر الله‎ O53 تشل الو‎ 


ಧಾವಿಸಿರಿ*' ಮತ್ತು ನಿಮ್ಮ ಪ್ರಭುವಿನ ಕ್ಷಮೆ ಹಾಗೂ ಭೂಮಿ-ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ 
ಕಡೆಗೆ ಧಾವಿಸುವಲ್ಲಿ ಪರಸ್ಪರ ಸ್ಪರ್ಧಿಸಿರಿ.* ಅದನ್ನು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ 
ವಿಶ್ವಾಸವಿರಿಸಿದವರಿಗಾಗಿ ಸಿದ್ಧಗೊಳಿಸಲಾಗಿದೆ. ಇದು ಅಲ್ಲಾಹನ ಅನುಗ್ರಹ. ಅವನಿದನ್ನು ತಾನಿಚ್ಛಿಸಿದವರಿಗೆ 
ನೀಡುತ್ತಾನೆ ಮತ್ತು ಅಲ್ಲಾಹ್‌ ಮಹಾ ಅನುಗ್ರಹಶಾಲಿಯಾಗಿದ್ದಾನೆ. 


ಈ ಲೋಕದ ಮಟ್ಟಿಗೆ ಕೂಡಾ ಇವುಗಳನ್ನು ಪೂರ್ಣವಾಗಿ ನ೦ಬುವಂತಿಲ್ಲ. ವಿಧಿಯ ಚಕ್ರ ಸ್ವಲ್ಪ ತಿರುಗಿ ಬಿದ್ದರೆ ಸಾಕು. 
ಇವೆಲ್ಲಾ ಈ ಲೋಕದಲ್ಲೇ ಕೈ ತಪ್ಪಿ ಕೊಚ್ಚಿ ಹೋಗುತ್ತವೆ. ಇದಕ್ಕೆ ವೃತಿರಿಕ್ತವಾಗಿ ನರಲೋಕ ಜೀವನವು ಒಂದು 
ಭವ್ಯವಾದ ಶಾಶ್ಯತ ಜೀವನವಾಗಿದೆ. ಅಲ್ಲಿನ ಪ್ರಯೋಜನಗಳೂ ಭವ್ಯ ಮತ್ತು ಶಾಶ್ವತವಾಗಿವೆ. ಅಲ್ಲಿನ ನಷ್ಟವೂ ದೊಡ್ಡದು 
ಮತ್ತು ಶಾಶ್ವತವಾದುದು. ಅಲ್ಲಿ ಯಾರಿಗಾದರೂ ಅಲ್ಲಾಹನ ಕ್ಷಮೆ ಮತ್ತು ಸಂಪ್ರೀತಿ ಪ್ರಾಪ್ತವಾದರೆ ಅವನಿಗೆ ಭವ್ಮ 
ಸುಖಿ ಸಂಪತ್ತುಗಳು ಶಾಶ್ವತವಾಗಿ ದೊರೆತು ಬಿಟ್ಟವೆಂದೇ ಅರ್ಥ. ಅದರ ಮುಂದೆ ಈ ಜಗತ್ತಿನ ಸರ್ವ ಸಂಪತ್ತು 
ಮತ್ತು ಸಕಲ ಅಧಿಕಾರವು ತೃಣ ಸಮಾನವಾಗಿವೆ. ಇನ್ನು ಯಾರಾದರೂ ಅಲ್ಲಿ ಅಲ್ಲಾಹನ ಶಿಕ್ಸೆಗೆ ಒಳಗಾದರೆ, ಅವನು 
ಈ ಲೋಕದಲ್ಲಿ, ಮಹಾ ಎಂದು ಠಿಳಿದಿದ್ದ ಎಲ್ಲ ವಸ್ತು ಗಳನ್ನು ಪಡೆದಿದ್ದರೂ ಅವನಿಗೆ, ತಾನು ಭಾರೀ ನಷ್ಟದ 
ವೈವಹಾರ ಮಾಡಿ ಬಂದಿರುವೆನೆಂಬುದು ಮನವರಿಕೆಯಾಗುವುದು. 

37. ಮೂಲದಲ್ಲಿ 'ಸಾಬಿಕೊ' ಎಂಬ ಪದ ಪ್ರಯೋಗವಾಗಿದೆ. ಕೇವಲ 'ಭಾವಿಸಿರಿ' ಎನ್ನುವುದರಿಂದ ಇದರ ತಾತ್ಪರ್ಯವು 
ಪೂರ್ಣವಾಗಿ ವ್ಯಕ್ತವಾಗುವುದಿಲ್ಲ. 'ಮುಸಾಬಿಕತ್‌'ನ ಅರ್ಥ, ಸ್ಪರ್ಧೆಯಲ್ಲಿ ಪರಸ್ಪರರನ್ನು ಮಾರಿ ಹೋಗಲು ಪ್ರಯತ್ನಿಸುವುದು 
ನಂದಾಗಿದೆ. ಅಂದರೆ- ನೀವು ಲೌಕಿಕ ಸಂಪತ್ತನ್ನೂ ಸುಖಭೋಗಗಳನ್ನೂ ಶೇಖರಿಸುವುದರಲ್ಲಿ ಒಬ್ಬರಿಂದೊಬ್ಬರು ಮೇಲಾಗಲು 
'ಪ್ರಯತ್ನಿಸುತ್ತಿರುವಿರಿ. ಅದನ್ನು ಬಿಟ್ಟು ನಿಮಗೆ ತಿಳಿಸಲಾಗುತ್ತಿರುವ ಈ ವಸ್ತುಗಳನ್ನು ನಿಮ್ಮ ಗುರಿಯಾಗಿ ಪರಿಗಣಿಸಿ, ಅವುಗಳೆಡೆಗೆ 
ಧಾವಿಸುವುದರಲ್ಲಿ ಪರಸ್ಪರರನ್ನು ಮೊರಿ ಹೋಗಲು ಪ್ರಯತ್ನಿಸಿರಿ. 

38. ಮೂಲದಲ್ಲಿ "ಆರ್‌ಳುಹಾ ಕಅರ್‌ಳಿಸ್ಸಮಾಇ ವಲ್‌ ಅರ್‌ಳಿ" ಎಂಬ ಪದಗಳಿವೆ. ಕೆಲವು ವ್ಯಾಖ್ಯಾನಕಾರರು "ಅರ್ಲ್‌" 
ಪದವನ್ನು ಅಗಲ ಎಂಬರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ವಾಸ್ತವದಲ್ಲಿ ಇಲ್ಲಿ ಈ ಪದವು ವೈಶಾಲ್ಯ ಮತ್ತು ವಿಸ್ತಾರ ಎಂಬ 
ಅರ್ಥದಲ್ಲಿ ಪ್ರಯೋಗಗೊಂಡಿದೆ. ಅರಬೀ ಭಾಷೆಯಲ್ಲಿ 'ಅರ್ಭ್‌' ವಂಬ ಪದವನ್ನು ಉದ್ದದ ವಿರುದ್ಧ ಪದವಾಗಿರುವ 'ಅಗಲ' 
ಎಂಬ ಅರ್ಥದಲ್ಲಿ ಮಾತ್ರ ಬಳಸಲಾಗುವುದಿಲ್ಲ. ಇದನ್ನು ಕೇವಲ ವಿಸ್ತಾರ ಎಂಬ ಅರ್ಥದಲ್ಲೂ ಬಳಸಲಾಗುತ್ತದೆ. ಉದಾ: 
ಕುರ್‌ಅನಿನಲ್ಲೇ ಇನ್ನೊಂದು ಕಡೆ- "ಫದೂ ದುಆಣನ್‌ ರೀಲ್‌" (ಮಾನವನು ವಿಸ್ತಾರವಾದ ಪ್ರಾರ್ಥನೆ ಮಾಡುತ್ತಾನೆ 
ಎನ್ನಲಾಗಿದೆ. (ಹಾಮೊಮ್‌ ಅಸ್ಸಜ್ಞಃ-51)) ಇದರ ಜೊತೆಗೇ ತಿಳಿದಿರಬೇಕಾದ ಇನ್ನೊಂದು ಅಂಶವೇನೆಂದರೆ ಇಲ್ಲಿ ಈ ಸೂಕ್ತದ 
ಉದ್ದೇಶ ಸ್ವರ್ಗವು ಎಷ್ಟು ವಿಶಾಲವಾಗಿದೆಯೆಂಬುದನ್ನು ಸೂಚಿಸುವುದೇ ಹೊರತು ಅದರ ವಿಸಿ ್ತೀರ್ಣವನ್ನು ತಿಳಿಸುವುದಲ್ಲ. ಇಲ್ಲಿ 
ಅದು ಭೂಮಿ- ಆಕಾಶಗಳಷ್ಟು ವಿಶಾಲವಾಗಿದೆಯೆಂದು ತಿಳಿಸಲಾಗಿದೆ. ಸೂರಃ ಆಲಿ ಇಮ್ರಾನ್‌ನಲ್ಲಿ- "ಸಾರಿಊ ಇಲಾ 
ಮಗ್‌ಫಿರತಿಮ್ಮಿರ್ರಬ್ಬಿಕುಮ್‌ ವ ಜನ್ನಶಿನ್‌ ಅರ್‌ಳುಹಸ್ಸಮಾವಾತು ನಲ್‌ ಆಅರ್‌ಳು ಉಣದ್ದತ್‌ ಲಿಲ್‌ ಮುತ್ತಕೀನ್‌” (ನಿಮ್ಮ 
ಪ್ರಭುವಿನ ಕ್ಷಮೆಯ ಕಡೆಗೆ ಮತ್ತು ಭೂಮಿ- ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಧಾವಿಸಿರಿ. ಅದು ದೇವಭಯವುಳ್ಳ 
ವರಿಗಾಗಿ ಸಿದ್ಧವಾಗಿದೆ) ಎನ್ನಲಾಗಿದೆ. (ಸೂಕ್ತ-133) ಇವೆರಡು ಸೂಕ್ತಗಳನ್ನು ಸೇರಿಸಿ ಓದಿದರೆ ಮೂಡುವ ಕಲ್ಲ ಿನೆಯೇಸೆಂದರೆ ಒಬ್ಬ 
: ಮನುಷ್ಮನಿಗೆ ಸ್ವರ್ಗದಲ್ಲಿ .ಸಿಗುವ ಉದಾನ ಮತ್ತು ಅರಮನೆಗಳು ಕೇವಲ ವಾಸಕ್ಕಾ ಿಗಿರುವುವು. ಉಳಿದಂತೆ ಇಡೀ ವಿಶ್ವವೇ ಅವನ 
ವಿಹಾರ ಕ್ಲೇತ್ರವಾಗಿರುವುದು. ಅವನು ಯಾವುದೇ ನಿರ್ದಿಷ್ಟ ವಲಯದ ಬಂಧಿಯಾಗಿರಲಾರನು. ಈ ಲೋಕದ ಅವಸ್ಥೆಯೇನೆಂದರೆ 
ಚಂದ್ರನಂತಹ ತೀರಾ ಸಮೊಪದ ಗ್ರಹಕ್ಕೆ ಹೋಗಲಿಕ್ಕೂ ವರ್ಷಗಟ್ಟಲೆ ಪರದಾಡಬೇಕಾಗುತ್ತದೆ. ಈ ಸಣ್ಣ ಅಂತರ ಕ್ರಮಿಸಲು 
ಭಾರೀ ಪ್ರಮಾಣದ ಸಂಪತ್ಸಾಧನಗಳನ್ನು ತೊಡಗಿಸಬೇಕಾಗುತ್ತದೆ. ಆದರೆ ಅಲ್ಲಿ ಈ ಸ್ಥಿತಿಯಿರಲಾರದು. ಅಲ್ಲಿ ಇಡೀ ವಿಶ್ವವೇ 


ಕಾಂಡ-27 


57. ಅಲ್‌ ಹದೀದ್‌ 873 


RET NEE الا ترلاق‎ 
YASS EES SE SES 
AUS وین القاس باضل' ومن بل‎ SE AE 
BIS NLL UTS بات‎ US hd 


سے 


(22-24) ಭೂಮಿಯ ಮೇಲೆ ಅಥವಾ ನಿಮ್ಮ ಮೇಲೆ ಎರಗುವ ಯಾವ ಸಂಕಷ್ಟವೂ ನಾವು ಅದನ್ನು 
ಸೃಷ್ಟಿಸುವುದಕ್ಕೆ ಮುಂಚೆ ಒಂದು ಗ್ರಂಥದಲ್ಲಿ (ವಿಧಿ ಲಿಖಿತದಲ್ಲಿ) ಬರೆದಿಟ್ಟುಕೊಳ್ಳದೆ ಇಲ್ಲ. ಖಂಡಿತವಾಗಿಯೂ 
ಹೀಗೆ ಮಾಡುವುದು ಅಲ್ಲಾಹನಿಗೆ ಅತ್ಯಂತ ಸುಲಭ ಕಾರ್ಯವಾಗಿದೆ. (ಹೀಗೇಕೆಂದರೆ) ನಿಮಗುಂಟಾಗುವ 
ಯಾವುದೇ ನಷ್ಟಕ್ಕಾಗಿ ನೀವು ಖೇದಿಸಬಾರದು ಮತ್ತು ಅಲ್ಲಾಹನು ನಿಮಗೆ ಏನನ್ನು ದಯಪಾಲಿಸಿ 
ರುವನೋ ಅದರ ಬಗ್ಗೆ ಹಿಗ್ಗಬಾರದು. ಅಲ್ಲಾಹನು ಆತ್ಮಪ್ರಶಂಸಕರನ್ನು ದುರಭಿಮಾನಿಗಳನ್ನು, ಸ್ವತಃ 
ಜಿಪುಣತೆ ತೋರುವವರನ್ನು ಮತ್ತು ಇತರರನ್ನು ಜಿಪುಣತೆಗೆ ಪ್ರೇರೇಪಿಸುವವರನ್ನು ಮೆಚ್ಚುವುದಿಲ್ಲ. ಇನ್ನು 
ಯಾರಾದರೂ ವಿಮುಖಿರಾಗುತ್ತಾರಾದರೆ, ಅಲ್ಲಾಹನು ನಿರಪೇಕ್ಷನೂ ಸ್ತುತೃರ್ಹನೂ ಆಗಿರುತ್ತಾನೆ. 


ಅವನ ಪಾಲಿಗೆ ಮುಕ್ತವಾಗಿರುವುದು. ತಾನು ನೋಡ ಬಯಸಿದ್ದನ್ನು ತಾನಿದ್ದಲ್ಲಿಂದಲೇ ನೋಡಲು ಮತ್ತು ತಾನು ತಲುಪ ಬಯಸುವ 
ಸ್ಥಳವನ್ನು ತಕ್ಷಣ ನಿರಾತಂಕವಾಗಿ ತಲುಪಲು ಅವನಿಗೆ ಸಾಧ್ಯವಾಗುವುದು. 

39. 'ಅದನ್ನು' ಎಂಬ ಸೂಚನೆಯು ಸಂಕಷ್ಟಗಳ ಕುರಿತೂ ಇರಬಹುದು, ಭೂಮಿಯ ಕುರಿತೂ ಇರಬಹುದು. ಅಥವಾ 
ನಿಮ್ಮನ್ನು ಎಂಬ ಅರ್ಥದಲ್ಲಿರಬಹುದು ಅಥವಾ ಮಾಠಿನ ಹಿನ್ನೆಲೆಯ ದೃಷ್ಟಿಯಿಂದ ಒಟ್ಟು ಸೃಷ್ಟಿಯನ್ನು ಸೃಷ್ಟಿಸುವುದಕ್ಕೆ ಮುಂಚೆ 
ಎಂಬ ಅರ್ಥದಲ್ಲೂ ಇರಬಹುದು. 

40. ಗ್ರಂಥವೆಂದರೆ ಏಧಿ ಲಿಖಿತ. 1 

41. ಅರ್ಥಾತ್‌- ತನ್ನ ಪ್ರತಿಯೊಂದು ಸೃಷ್ಟಿಯ ವಿಧಿಯನ್ನು ಮೊದಲೇ ಲಿಖಿತಗೊಳಿಸುವುದು ಅಲ್ಲಾಹನಿಗೇನೂ ಕಷ್ಟ ಸಾಧ್ಯವಲ್ಲ. 

42. ಈ ವಾಕ್ಸರಣಿಯಲ್ಲಿ ಈ ಮಾತನ್ನು ಹೇಳಿರುವುದರ ಉದ್ದೇಶವನ್ನು ತಿಳಿಯಬೇಕಾದರೆ, ಈ ಅಧ್ಯಾಯವು 
ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಸತ್ಯವಿಶ್ವಾಸಿಗಳಿಗೆ ಎದುರಾಗಿದ್ದ ಅಪಾಯಕಾರಿ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 
ನಿಷ್ಠಾವಂತ ಮುಸ್ಲಿಮರು ಅತ್ಮಂತ ಸ್ಥೈರ್ಯದಿಂದ ಪರಿಸ್ಥಿಶಿಯನ್ನು ಎದುರಿಸುತ್ತಿದ್ದರಾದರೂ ಕೆಲವೊಮ್ಮೆ ಬೆನ್ನು ಬೆನ್ನಿಗೇ 
ಸಂಕಷ್ಟಗಳ ಮಹಾಪೂರ ಹರಿದು ಬಂದಾಗ ಅವರೂ ಸತ್ವ ಪರೀಕ್ಷೆಗೊಳೆಗಾಗುತ್ತಿದ್ದರು. ಆದುದರಿಂದ ಅವರಿಗೆ ಸಾಂತ್ವನ 
ನೀಡುತ್ತಾ: ಯಾವುದೇ ಸಂಕಪ್ಟವು ಅಲ್ಲಾಹನಿಗೆ ಅರಿವಿಲ್ಲದೆ ನಿಮ್ಮ ಮೇಲೆ ಎರಗುವುದಿಲ್ಲ. ಎಲ್ಲವೂ ಅಲ್ಲಾಹನು 
ಮಾಡಿಟ್ಟಿರುವ ಒಂದು ಪೂರ್ವ ಯೋಜನೆಯ ಪ್ರಕಾರವೇ ನಡೆಯುತ್ತಿದೆ. ಇದೆಲ್ಲವೂ ಮೊದಲಿಂದಲೇ "ಅವನ ದಾಖಲೆಯಲ್ಲಿ 
ಲಿಖಿತವಾಗಿದೆ. ನಿಮ್ಮನ್ನು ತರಬೇತಿಗೊಳಿಸುವ ಉದ್ದೇಶದಿಂದಲೇ ನಿಮ್ಮನ್ನು ಈ ಪರಿಸ್ಥಿತಿಗಳಿಗೆ ಒಳಪಡಿಸಲಾಗುತ್ತದೆ. 
ಅಲ್ಲಾಹನು ನಿಮ್ಮಿಂದ ಮಾಡಿಸಬಯಸುವ ಮಹತ್ಕಾರ್ಯಕ್ಕೆ ಈ ತರಬೇತಿ ಅನಿವಾರ್ಯವಾಗಿದೆ- ಎಂದು ಹೇಳಲಾಗಿದೆ. 

4. ಇದು ಆಗಿನ ಮುಸ್ಲಿಮ್‌ ಸಮಾಜದಲ್ಲಿದ್ದ ಕಪಟವಿಶ್ವಾಸಿಗಳಲ್ಲಿ ಎಲ್ಲರೂ ಕಾಣುತ್ತಿದ್ದಂತಹ ಚಾರಿತ್ರ್ಯದ ಕಡೆಗೆ 
ಸೂಚನೆ. ತಾವು ಮುಸ್ಲಿಮರೆಂದು ಹೇಳಿಕೊಳ್ಳುವ ಮಟ್ಟಿಗೆ ಅವರ ಮತ್ತು ನಿಷ್ಮಾವಂತ ಮುಸ್ಲಿಮರ ನಡುವೆ ಏನೂ 
ವೈತ್ಕಾಸವಿರಲಿಲ್ಲ. ಆದರೆ ನಿಷ್ಠೆಯ ಅಭಾವದಿಂದಾಗಿ ಅವರು ನಿಷ್ಠಾವಂತರಿಗೆ ನೀಡಲಾಗುತ್ತಿದ್ದ ತರಬೇತಿಯಲ್ಲಿ 'ಭಾಗವಹಿಸುತ್ತಿರಲಿಲ್ಲ. 
ಆದುದರಿಂದ ಆರಬ್‌ ದೇಶದ ಒಂದು ಸಾಮಾನ್ಯ ಪ್ರಾಂತ್ಯದಲ್ಲಿ ತಮಗೆ ಪ್ರಾಪ್ರವಾಗಿದ್ದ ಕಿಂಚಿತ್‌ ಸಂಪನ್ನತೆ ಮತ್ತು ಗೌರವವು 
ಆ ಅಲ್ಪರನ್ನು ಉಬ್ಬಿಸಿ ಬಿಟ್ಟಿತು. ಈ ಬಗ್ಗೆ ಅವರು ಬಹಳ ಅಹಂಕಾರ ಪಡುತ್ತಿದ್ದರು. ಅವರೆಷ್ಟು ಸಂಕುಚಿತ ಮನಸ್ಸಿನವರಾಗಿದ್ದರೆಂದರೆ 
ತಾವು ಯಾವ ಧರ್ಮವನ್ನು ನಂಬುವವರೆಂದು ಅವರು ಹೇಳಿಕೊಳ್ಳುತ್ತಿದ್ದರೋ ಆ ಧರ್ಮಕ್ಕಾಗಿ ತಮ್ಮ ಕಿಸೆಯಿಂದ ಒಂದು 


ರ್‌ 


ಪೈಸೆಯನ್ನೂ ಖರ್ಚು ಮಾಡುತ್ತಿರಲಿಲ್ಲ. ಮಾತ್ರವಲ್ಲ ಬೇರೆ ಯಾರಾದರೂ ಖರ್ಚು ಮಾಡುವನರಿದ್ದರೆ ಸುಮ್ಮನೆ ಈ ರೀತಿ 


ಕಾಂಡ-27 


874 ಕುರ್‌ಆನ್‌ ವ್ಯಾಖ್ಯಾನ 


SU ICS SS SANG لئام‎ 


سے ا سس 
ಬ‏ 3 1 1“ ہت ںا ےل ہے ಸ 224 ಕಿ‏ 
ST ad 6 yp Gp AC A 4‏ 


(25) ನಾವು ನಮ್ಮ ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳು ಮತ್ತು ಸನ್ಮಾರ್ಗದರ್ಶನದೊಂದಿಗೆ 
ಕಳುಹಿಸಿದೆವು, ಜನರು ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲೆಂದು ಅವರ ಜೊತೆ ಗ್ರಂಥ ಮತ್ತು ತಕ್ಕಡಿಯನ್ನು 
ಅವತೀರ್ಣಗೊಳಿಸಿದೆವು ಮತ್ತು ನಾವು ಕಬ್ಬಿಣವನ್ನು ಅವತಶೀರ್ಣಗೊಳಿಸಿದೆವು. ಅದರಲ್ಲಿ ಭಾರೀ ಶಕ್ತಿ ಇದೆ 
ಮತ್ತು ಜನರಿಗೆ ಪ್ರಯೋಜನಗಳಿವೆ. ಯಾರು ಅಲ್ಲಾಹನನ್ನು ಕಾಣದೆಯೇ ಅವನಿಗೆ ಹಾಗೂ ಅವನ 
ಸಂದೇಶವಾಹಕರಿಗೆ ನೆರವಾಗುತ್ತಾರೆಂಬುದನ್ನು ಅಲ್ಲಾಹನು ತಿಳಿಯುವಂತಾಗಲು ಹೀಗೆ ಮಾಡಲಾಗಿದೆ. 
ಖಂಡಿತವಾಗಿಯೂ ಅಲ್ಲಾಹನು ಅತಂತ ಬಲಿಷ್ಠನೂ ಅಜೇಯನೂ ಆಗಿರುತ್ತಾನೆ.“ 


ನಿಮ್ಮ ಹಣವನ್ನೇಕೆ ವ್ಯರ್ಥ ಮಾಡುತ್ತಿರುವಿರಿ ಎಂದು ಹೇಳಿ ಅವರನ್ನು ತಡೆಯುತ್ತಿದ್ದರು. ಒಂದು ವೇಳೆ ಸಂಕಷ್ಟಗಳನ್ನು ಕಳುಹಿಸದೆ 
ಇದ್ದಿದ್ದರೆ- ಅಲ್ಲಾಹನಿಗೆ ಯಾವುದೇ ರೀತಿಯಲ್ಲಿ ಉಪಯುಕ್ತವಲ್ಲದ ಈ ಖೋಟಾ ಮಾಲನ್ನು ಅರ್ಥಾತ್‌- ಕಪಟಿಗಳನ್ನು ಶುದ್ದ 
ಚಿನ್ನದಿಂದ ಅರ್ಥಾತ್‌- ನಿಷ್ಠಾವಂತ ಮುಸ್ಲಿಮರಿಂದ ಪ್ರತ್ಯೇಕಿಸುವ ಕಾರ್ಯ ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಇವರನ್ನು ಪ್ರತ್ಯೇಕಿಸದೆ 
ಸಾಚಾ-ಖೋಟಾ ಎಂಬ ಎರಡೂ ಬಗೆಯ ಮುಸ್ಲಿಮರಿರುವ ಸಮ್ಮಿಶ್ರ ಕೂಟಕ್ಕೆ- ಖಲಾಫತುರ್ರಾಶಿದುದ ಕಾಲದಲ್ಲಿ ಲೋಕವು 
ಕಂಡಂತಹ ಭವ್ಯ ಶುಭ-ಸಮೃದ್ಧಿಗಳಿಗೆ ಹೇತುವಾದ- ಲೋಕ ನಾಯಕತ್ವದ ಮಹಾನ್‌ ಪಟ್ಟವನ್ನು ಒಪ್ಪಿಸಲು ಸಾಧ್ಯವಿರಲಿಲ್ಲ. 

44. ಅರ್ಥಾತ್‌- ಈ ಉಪದೇಶದ ಮಾತುಗಳನ್ನು ಕೇಳಿದ ಬಳಿಕವೂ ಯಾರಾದರೂ ಅಲ್ಲಾಹ್‌ ಮತ್ತವನ ಧರ್ಮದ 
ವಿಷಯದಲ್ಲಿ ನಿಷ್ಠೆ ಆಜ್ಞಾಪಾಲನೆ, ತ್ಯಾಗ ಮತ್ತು ಬಲಿದಾನಗಳ ಮಾರ್ಗವನ್ನು ಸ್ವೀಕರಿಸದಿದ್ದರೆ, ಅಲ್ಲಾಹನಿಗೇನೂ ನಷ್ಟವಿಲ್ಲ. 


ಅವನು ಸ್ವಯಂ ಸಂಪೂರ್ಣನು ಮತ್ತು ನಿರಪೇಕ್ಷನು. ಅವನ ಯಾವ ಅಪೇಕ್ಲೆಯೂ ಇವರನ್ನು ಅವಲಂಬಿಸಿಲ್ಲ. ಅವನು 
ಅತುತ್ತಮ ಗುಣಗಳುಳ್ಳವನು. ಆದ್ಧರಿಂದ ಉತ್ತಮ ಗುಣಗಳನ್ನು ಹೊಂದಿರುವವರೇ ಅವನ ಬಳಿ ಸ್ಟೀಕಾರಾರ್ಹರು. 
ದುಷ್ಕರ್ಮಿಗಳು ಅವನ ಕೃಪಾಕಟಾಕ್ಷಕ್ಕೆ ಅರ್ಹರೇ ಅಲ್ಲ. 

45. ಈ ಸಂಕ್ಷಿಪ್ತ ನುಡಿಯಲ್ಲಿ ಪ್ರವಾದಿಗಳ ಕರ್ತವ್ಯದ ಸಂಪೂರ್ಣ ಸಾರಾಂಶವನ್ನು ವಿವರಿಸಲಾಗಿದೆ. ಈ ಲೋಕಕ್ಕೆ 
ಬಂದ ದೇವ ಪ್ರವಾದಿಗಳೆಲ್ಲರೂ ಮೂರು ವಸ್ತುಗಳನ್ನು ತಂದಿದ್ದರೆಂದು ಇದರಲ್ಲಿ ಹೇಳಲಾಗಿದೆ -1) ಬಯ್ಕಿನಾತ್‌ 
ಅರ್ಥಾತ್‌ ತಾವು ನಿಜಕ್ಕೂ ದೇವ ಸಂದೇಶವಾಹಕರೆಂಬುದನ್ನು ಸ್ಪಷ್ಟಪಡಿಸುವಂತಹ ಸುವ್ಯಕ್ತ ಪ್ರಮಾಣಗಳು. ಯಾವುದನ್ನು 
ಅವರು ಸತ್ಮವೆನ್ನುತ್ತಾರೋ ಅದೇ ಸತ್ಯವಾಗಿದೆ ಮತ್ತು ಯಾವುದನ್ನು ಅವರು ಮಿಥ್ಯವೆನ್ನುತ್ತಾರೋ ಅದೇ ಮಿಥ್ಯವಾಗಿದೆ 
ಯೆಂಬುದನ್ನು ಸಾಬೀತು ಪಡಿಸಲು ಪರ್ಯಾಪ್ತವಾದ ಸುಸ್ಪಷ್ಟ ಪುರಾವೆಗಳು ಮತ್ತು ವಿಶ್ವಾಸ, ಶೀಲ ಚಾರಿತ್ರ್ಯ, ಉಪಾಸನಾ 
ವಿಧಾನ ಪರಸ್ಪರರ ವ್ಯವಹಾರ ಇತ್ಯಾದಿಗಳಲ್ಲಿ ಜನರು ಅನುಸರಿಸಬೇಕಾದ ಸನ್ಮಾರ್ಗ ಯಾವುದೆಂದು ಸ್ಪಷ್ಟವಾಗಿ ತೋರಿಸಿ 
ಕೊಡುವಂತಹ ಸುವ್ಯಕ್ತ ಮಾರ್ಗದರ್ಶನ. 2) ಮಾನವನ ಮಾರ್ಗದರ್ಶನಕ್ಕೆ ಬೇಕಾದ ಎಲ್ಲ ಬೋಧನೆಗಳು ಲಿಖಿತವಾಗಿರು 
ವಂತಹ ಗ್ರಂಥ. 3) ಮೊರಾನ್‌- ಅರ್ಥಾತ್‌ ವಿಚಾರ, ಶೀಲ ಚಾರಿತ್ಯ್ಯ ಮತ್ತು ವ್ಯವಹಾರಗಳಿಗೆ ಸಂಬಂಧಿಸಿದ ವಿವಿಧ 
ವಿಪರೀತ ಹಾಗೂ ತೀವ್ರವಾದಿ ನಿಲುವುಗಳ ನಡುವೆ ನ್ಯಾಯ ಸಮ್ಮತವಾದ ಸಂತುಲಿತ ನಿಲುವು ಯಾವುದೆಂಬುದನ್ನು 
ತಕ್ಕಡಿಯಂತೆ ಸರಿಯಾಗಿ ತೂಗಿ ಹೇಳುವಂತಹ ಸತ್ಯ-ಮಿಥ್ಯಗಳ ಮಾನದಂಡ. ಪ್ರವಾದಿಗಳನ್ನು ಈ ಮೂರು ವಸ್ತುಗಳೊಂದಿಗೆ 
ಕಳುಹಿಸುವುದರ ಉದ್ದೇಶ- ಈ ಲೋಕದಲ್ಲಿ ಮಾನವನ ಧೋರಣೆ ಮತ್ತು ಜೀವನ ವ್ಯವಸ್ಥೆಯು ವೈಯಕ್ತಿಕವಾಗಿಯೂ 
ಸಾಮೂಹಿಕವಾಗಿಯೂ ನ್ಯಾಯದಲ್ಲೇ ಅಧಿಷ್ಠಿತವಾಗುವಂತೆ ಮಾಡಬೇಕೆಂಬುದೇ ಆಗಿತ್ತು. 

46. ಕಬ್ಬಿಣವನ್ನು ಅವತರಿಸುವುದೆಂದರೆ ಕಬ್ಬಿಣವನ್ನು ಉಂಟು ಮಾಡುವುದು, ಭೂಮಿಯಲ್ಲಿ ಇರುವುದೆಲ್ಲವೂ ಅಲ್ಲಾಹನ 
ಅಪ್ಪಣೆಯಿಂದಲೇ ಭೂಮಿಗೆ ಬಂದಿವೆ. ಆದುದರಿಂದ ಅವುಗಳನ್ನು ಉಂಟು ಮಾಡುವುದನ್ನು ಪವಿತ್ರ ಕುರ್‌ಆನಿನಲ್ಲಿ ಅವಶೀರ್ಣ 
ಗೊಳಿಸುವುದು ಎನ್ನಲಾಗಿದೆ. ಪ್ರವಾದಿಗಳ ನಿಯುಕ್ತಿಯ ಉದ್ದೇಶವನ್ನು ತಿಳಿಸಿದ ಬೆನ್ನಿಗೇ "ನಾವು ಕಬ್ಬಿಣವನ್ನು ಅವತೀರ್ಣಗೊಳಿಸಿದೆವು. 
ಅದರಲ್ಲಿ ಭಾರೀ ಶಕ್ತಿ ಇದೆ ಮತ್ತು ಜನರಿಗೆ ಪ್ರಯೋಜನಗಳಿವೆ" ಎಂದು ಹೇಳಿರುವುದು. ಇಲ್ಲಿ ಕಬ್ಬಿಣವೆಂದರೆ ರಾಜಕೀಯ ಮತ್ತು 
ಸೈನಿಕ ಬಲವೆಂಬುದನ್ನು ಸ್ವತಃ ಸೂಚಿಸುತ್ತದೆ. ಇದರ ಇಂಗಿತವೇನೆಂದರೆ- ಅಲ್ಲಾಹನು ತನ್ನ ಪ್ರವಾದಿಗಳನ್ನು ಕಳುಹಿಸಿರುವುದು, 
ಕೇವಲ ನ್ಯಾಯ ಸ್ಥಾಪನೆಗೆ ಸಂಬಂಧಿಸಿದ ಯೋಜನೆಯನ್ನು ಮುಂದಿಡಲಿಕ್ಕಾಗಿಯಲ್ಲ. ಆ ಯೋಜನೆಯನ್ನು ಅನುಷ್ಠಾನಿಸಲು 


ಕಾಂಡ-27 


57. ಅಲ್‌ ಹದೀದ್‌ 875 


ಈ ನಯ ಹಿನ ತ PORES 
LI سی‎ MOS KS 


CEI ALS SES Gh ok BUGS 
(26-27) ನಾವು* ನೂಹರನ್ನೂ ರನ ರವಾನಿಸಿದೆವು ಮತ್ತು ಅವರಿಬ್ಬರ ಸಂತತಿಯಲ್ಲಿ 
ಪ್ರವಾದಿತ್ವವನ್ನೂ ಗ್ರಂಥವನ್ನೂ ಇರಿಸಿದೆವು. ತರುವಾಯ ಅವರ ಸಂತತಿಯಲ್ಲಿ ಕೆಲವರು ಸನ್ಮಾರ್ಗ 
ಸ್ವೀಕಾರ ಮಾಡಿದರೆ ಹೆಚ್ಚಿನವರು ಫಾಸಿಕ (ಕರ್ಮಬ್ರಷ್ಟ)ರಾದರು.' ಅವರ ಬಳಿಕ ನಾವು ಒಬ್ಬರ ನಂತರ 
ಒಬ್ಬರಂತೆ ಸಂದೇಶವಾಹಕರನ್ನು ಕಳುಹಿಸಿದೆವು ಮತ್ತು ಅವರೆಲ್ಲರ ಬಳಿಕ ಮರ್ಯಮರ ಪುತ್ರ ಈಸಾರನ್ನು(ಲ) 
ಕಳುಹಿಸಿದೆವು. ಅವರಿಗೆ ಇಂಜೀಲನ್ನು ದಯಪಾಲಿಸಿದೆವು. ಅವರ ಅನುಯಾಯಿಗಳ ಹೃದಯಗಳಲ್ಲಿ ನಾವು 
ಅನುಕಂಪ ಮತ್ತು ಕರುಣೆಯನ್ನಿಟ್ಟೆವು' ಮತ್ತು ಸನ್ಯಾಸವನ್ನು ಅವರು ತಾವೇ ಆವಿಷ್ಕರಿಸಿಕೊಂಡರು. 


ಪ್ರಯತ್ನಿಸುವುದು ಮತ್ತು ನಿಜಕ್ಕೂ ನಾಯ ಸ್ಥಾಪನೆ ಮಾಡಲು, ಅದನ್ನು ಬುಡಮೇಲುಗೊಳಿಸುವವರಿಗೆ ಶಿಕ್ಷೆ ನೀಡಲು ಹಾಗೂ 
ಅದನ್ನು ವಿರೋಧಿಸುವವರ ಬಲವನ್ನು ಮುರಿಯಲು ಬೇಕಾಗುವಷ್ಟು ಶಕ್ತಿಯನ್ನು ಒದಗಿಸುವುದು ಕೂಡಾ ಅವರ ಕರ್ತವ್ಯದಲ್ಲಿ ಸತ್ತು 

47. ಅರ್ಥಾತ್‌- ಅಲ್ಲಾಹನಿಗೆ ಈ ಸಹಾಯ ಬೇಕಾಗಿರುವುದು, ಅವನು ಡುರ್ಬಲನಾಗಿರುವುದರಿಂದಾಗಲ್ಲಿ, ತನ್ನ 
ಬಲದಿಂದ ಈ ಕಾರ್ಯವನ್ನು ಮಾಡಲಾರನೆಂಬ ಕಾರಣದಿಂದಾಗಲಿ ಅಲ್ಲ. ಅವನು ಈ ಕಾರ್ಯನೀತಿಯನ್ನು ಮಾನವರ pi 
ಪರೀಕ್ಸೆಗಾಗಿ ಕೈಗೊಂಡಿದ್ದಾನೆ. ಈ ಸತ್ವಪರೀಕ್ಲೆಗಳಿಂದ ಹಾದು ಹೋಗಿಯೇ ಮಾನವನು ತನ್ನ ಅಭಿವೃದ್ಧಿ "ಮತ್ತು ಯಶಸ್ಸಿನ 
ಮಾರ್ಗದಲ್ಲಿ ಮುಂಡೆ ಸಾಗಬಲ್ಲನು. ಈ ಉದ್ದೇಶಕ್ಕಾಗಿ ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಸುವ್ಯಕ್ತ ನಿದರ್ಶನಗಳು, ಗ್ರಂಥ 
ಮತ್ತು ನ್ಯಾಯ ತಕ್ಕೆಡಿಯನ್ನು ನೀಡಿ ಅವರನ್ನು ಮಾನವರ ನಡುವೆ ನಿಯುಕ್ತಗೊಳಿಸಿದನು. ಜನರಿಗೆ ನ್ಯಾಯ ಮಾರ್ಗವನ್ನು 
ಪರಿಚಯಿಸುವ ಹೊಣೆಯನ್ನು ಅವರಿಗೆ ವಹಿಸಿಕೊಟ್ಟನು. ಇಷ್ಟವಿದ್ದರೆ ಪ್ರವಾದಿಗಳ ಧರ್ಮಾಹ್ವಾನವನ್ನೂ ಸ್ವೀಕರಿಸಬಹುದು ಇಲ್ಲವೆ 
ನಿರಾಕರಿಸಬಹುದೆಂಬ ಸಂಪೂರ್ಣ ಸ್ವಾತಂತ್ರ್ಯವನ್ನು ಮಾನವರಿಗೆ ನೀಡಿದನು. ಆ ಬಳಿಕ ಈ ಮಾರ್ಗವನ್ನು ಸ್ಟೀಕರಿಸಿದವರನ್ನು 
ಕರೆದು- ಬನ್ನಿ! ಈ ನ್ಯಾಯ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ಕಾರ್ಯದಲ್ಲಿ ನನ್ನನ್ನು ಮತ್ತು ನನ್ನ ರಸೂಲರನ್ನು ಬೆಂಬಲಿಸಿರಿ 
ಎಂದು ಹೇಳಿದನು. ಈ ಮೂಲಕ ಅಲ್ಲಾಹನು ಮಾನವರ ಪೈಕಿ ನ್ಯಾಯದ ಮಾತನ್ನು ತಿರಸ್ಕರಿಸುವವರು ಯಾರು ಮತ್ತು ನ್ಯಾಯದ 
ಮಾತನ್ನು ಸ್ಟೀಕರಿಸುವುದರ ಜೊತೆಗೆ ಕಣ್ಣಿಗೆ ಕಾಣದ ದೇವನನ್ನು ಮೆಚ್ಚಸಲಿಕ್ಕಾಗಿ ಆ ಸತ್ಕವನ್ನು ವಿಜಯಿಯಾಗಿ ಮಾಡಲು ತಮ್ಮ 
ಪ್ರಾಣ, ಸೊತ್ತು ಮತ್ತು ಸರ್ವಸ್ವವನ್ನು ಪಣಕ್ಕೊಡ್ಡಿ ಹೋರಾಡುವವರು ಯಾರು ಎಂಬುದನ್ನು ನೋಡಲಿಚ್ಛಿಸುತ್ತಾನೆ. 

48. ಈಗ ಹ. ಮುಹಮ್ಮದ್‌ರಿಗಿಂತಪ) ಮುಂಚೆ ಸುವ್ಯಕ್ತ ನಿದರ್ಶನಗಳನ್ನು ಗ್ರಂಥ ಮತ್ತು ಮೊರುಾನ್‌ಗಳನ್ನು 
ತೆಗೆದುಕೊಂಡು ಬಂದಿದ್ದೆ ಪ್ರವಾದಿಗಳನ್ನು ನಂಬುವನರಲ್ಲಿ ಯಾವ ತರದ ಕೇಡುಂಟಾಯಿತು ಎಂಬುದನ್ನು ತಿಳಿಸಲಾಗುತ್ತಿದೆ. 

49. ಅರ್ಥಾತ್‌- ದಿವ್ಮ ಗ್ರಂಥವನ್ನು ತಂದ ದೇವ ಸಂದೇಶವಾಹಕರೆಲ್ಲರೂ ಹ. ನೂಹ್‌ರ(ಅ) ಮತ್ತು ಅವರ ನಂತರ 
ಇಬ್ರಾಹೀಮ್‌ರ(ಅ) ವಂಶಜರಾಗಿದ್ದರು. 

50. ಅರ್ಥಾತ್‌- ಆಜ್ಞೋಲ್ಲಂಘಕರಾದರು. ಅಲ್ಲಾಹನ ಅನುಸರಣೆಯ ಮಾರ್ಗವನ್ನು ಬಿಟ್ಟು ಬಿಟ್ಟರು. 

51. ಮೂಲದಲ್ಲಿ 'ರಲ್‌ಫುತ್‌' ಮತ್ತು 'ರಹ್ಮತ್‌' ಎಂಬ ಪದಗಳಿವೆ. 'ರಲ್‌ಫತ್‌' ಎಂದರೆ ಕಷ್ಟಗಳಲ್ಲಿ ಸಿಕ್ಕಿ 
ಬದ್ದಿರುವವನನ್ನು ಕಂಡಾಗ ಇನ್ನೊಬ್ಬನ ಮನಸ್ಸಿನಲ್ಲುಂಟಾಗುವ ಅನುಕಂಪ. 'ರಹ್ಮತ್‌' ಎಂದರೆ ಅವನಿಗೆ ನೆರವಾಗಲು ಪ್ರಯತ್ನಿಸು 
ವಂತೆ ಪ್ರೇರೇಪಿಸುವ ಮನೋಭಾವ. ಹ. ಈಸಾ(ಅ ಆತ್ಯಂತ ಅನುಕಂಪವುಳ್ಳವರೂ ಜನ ಸಾಮಾನ್ಯರ ಮೇಲೆ ತುಂಬಾ 
ಕರುಣೆಯುಳ್ಳವರೂ ಆಗಿದ್ದರು. ಆದುದರಿಂದ ಅವರ ಈ ಸತ್ಸೃಭಾವದ ಪ್ರಭಾವವು ಅವರ ಅನುಯಾಯಿಗಳಿಗೂ ಹರಿದು ಬಂತು. 
ಅವರೂ ಜನರ ಮೇಲೆ ತುಂಬಾ ಕನಿಕರ ಪಡುತ್ತಿದ್ದರು ಮತ್ತು ಅವರ ಸೇವೆ ಮಾಡುತ್ತಿದ್ದರು. 

52. ಇದರ ಉಚ್ಛಾರವು 'ರಹ್‌ಬಾನಿಯ್ಯತ್‌' ಎಂದೂ 'ರುಹ್‌ಬಾನಿಯ್ಕತ್‌' ಎಂದೂ ಆಗುತ್ತದೆ. 'ರಹ್‌ಬಾನಿಯಶ್‌' ಎಂದರೆ 
'ಭೆಯಾವಸ್ಥೆಯ ಮತ 'ರುಹ್‌ಬಾನಿಯ್ಯತ್‌' ನ ಅರ್ಥ 'ಭಯಗೊಂಡವರ ಮತ.' ಅಂದರೆ ಒಬ್ಬ ವ್ಯಕ್ತಿ ಭಯದ ಆಧಾರದಲ್ಲಿ 
(ಅದು ಯಾವುದಾದರೂ ಅತ್ಯಾಚಾರದ ಭಯವಿರಬಹುದು ಅಥವಾ ಲೌಕಿಕ ಪರೀಕ್ಷೆಗಳ ಭಯವಿರಬಹುದು ಅಥವಾ ತನ್ನ ಸ್ವಚಿತ್ರದ 


ಕಾಂಡ-27 


876 ಕುರ್‌ಆನ್‌ ವ್ಯಾಖ್ಯಾನ 


SANNA EA کم کو کا کے‎ 07 ೨p 

اسروں وو ح وس Po‏ یووؤےیدرو ! یھ 1 AN‏ 

ಖೆ ES Fl 4: - 
ನಾವು ಅದನ್ನು ಅವರ ಮೇಲೆ ಕಡ್ಡಾಯಗೊಳಿಸಿರವಿಲ್ಲ. ಆದರೆ ಅಲ್ಲಾಹನ ಸಂಪ್ರೀತಿಯ ಅಭಿಲಾಷೆಯಿಂದ 
ಸತಃ ಅವರೇ ಈ ನವೀನಾಚಾರವನ್ನು ಆರಂಭಿಸಿಕೊಂಡರು.5 ಆದರೆ ಅವರು ಅದನ್ನು ಪಾಲಿಸಬೇಕಾದ 


ರೀತಿಯಲ್ಲಿ ಪಾಲಿಸಲಿಲ್ಲ. ಅವರ ಪೈಕಿ ಸತ್ಯವನ್ನು ಸ್ವೀಕರಿಸಿದವರಿಗೆ ನಾವು ಅವರ ಸತ್ಸಲವನ್ನು 
ದಯಪಾಲಿಸಿದೆವು. ಆದರೆ ಅವರಲ್ಲಿ ಹೆಚ್ಚಿನವರು ಫಾಸಿಕ(ಕರ್ಮಬ್ರಷ್ಟ)ರಾಗಿರುತ್ತಾರೆ. 


ದೌರ್ಬಲ್ಯಗಳ ಭಯವೂ ಇರಬಹುದು) ವೈರಾಗ್ಯ ತಾಳಿ ಲೌಕಿಕ ವ್ಯವಹಾರಗಳನ್ನೆಲ್ಲ ಬಿಟ್ಟು ಓಡಿ ಹೋಗಿ ವನಗಳಲ್ಲೋ 
ಪರ್ವತಗಳಲ್ಲೋ ಆಶ್ರಯ ಪಡೆಯುವುದು ಅಥವಾ ಏಕಾಂತ ವಾಸಿಯಾಗುವುದು. 

53. ಮೂಲದಲ್ಲಿ 'ಇಲ್ಲಬ್‌ತಿಗಾಅ ರಿಳ್‌ವಾನಿಲ್ಲಾಹಿ' ಎಂಬ ಪದಗಳಿವೆ. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಮವಿದೆ- 
را‎ ನಾವು ಅವರ ಮೇಲೆ ಈ 'ರಹ್‌ಬಾನಿಯತ್‌' ಅನ್ನು (ಸನ್ಮಾಸವನ್ನು) ಕಡ್ಡಾಯಗೊಳಿಸಿರಲಿಲ್ಲ. ಅಲ್ಲಾಹನ ಸಂಪ್ರೀತಿಯನ್ನು 
ಗಳಿಸಲು ಪ್ರಯತ್ನಿ, ಸಬೇಕೆಂಬುದನ್ನು ಮಾತ್ರ ನಾವು ಅವರ ಮೇಲೆ ಕಡ್ಡಾಯಗೊಳಿಸಿದ್ದೆವು, 2) ಈ 'ರುಹ್‌ಬಾನಿಯತ್‌' ನಾವು 
ಕಡ್ಡಾಯಗೊಳಿಸಿದುದಾಗಿರಲಿಲ್ಲ. ಅಲ್ಲಾಹನ ಸಂಪ್ರೀತಿಯ ಇಚ್ಛೆಯಿಂದ ಅದನ್ನು ಅವರು ಸ್ವತಃ ತಮ್ಮ ಮೇಲೆ ಕಡ್ಡಾಯ 
ಗೊಳಿಸಿಕೊಂಡರು. ಈ ಪೈಕಿ ಯಾವ ಅರ್ಥವನ್ನು ತೆಗೆದುಕೊಂಡರೂ ಈ ಸೂಕ್ತವೃ- ಸನ್ಯಾಸ ಒಂದು ಇಸ್ಲಾಮೇತರ ಆಚರಣೆ 
ಯಾಗಿದ್ದು ಇದು ಯಾವ ಕಾಲದಲ್ಲೂ ಸತ್ಯಧರ್ಮದ ಅಂಗವಾಗಿರವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇದನ್ನೇ ಪ್ರವಾದಿವರ್ಯರು(ಸ) 
"ಲಾ ರಹ್‌ಬಾನಿಯೃತ ಫಿಲ್‌ ಇಸ್ಲಾಮ್‌"(ಇಸ್ಲಾಮಿನಲ್ಲಿ ಸನ್ಯಾಸವೆಂಬುದಿಲ್ಲ) ಎಂದು ಹೇಳಿರುತ್ತಾರೆ. (ಮುಸ್ನದ್‌ ಅಹ್ಮದ್‌) 
ಇನ್ನೊ೦ದು ಹದೀಸಿನಲ್ಲಿ "ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌(ಹೋರಾಟವೇ) ಈ ಸಮುದಾಯದ ಸನ್ಮಾಸವಾಗಿದೆ” ಎಂದು 
ಹೇಳಿದ್ದಾರೆ. (ಮುಸ್ನದ್‌ ಅಹ್ಮದ್‌, ಮುಸ್ನದ್‌ ಅಬೀ ಯಲ್‌ಲಾ) ಅರ್ಥಾತ್‌- ಈ ಸಮುದಾಯದ ಅಧ್ಯಾತ್ಮಿಕ ವಿಕಾಸಕ್ಕಿರುವ 
ದಾರಿ ದೇವ ಮಾರ್ಗದಲ್ಲಿ ನಡೆಸುವ ಹೋರಾಟವೇ ಹೊರತು ಸನ್ಮಾಸವಲ್ಲ. ಅಂದರೆ ಈ ಸಮುದಾಯವು ಸತ್ವ ಪರೀಕ್ಸಿಗಳಿಗೆ 
ಹೆದರಿ ವನಗಳಿಗೋ ಬೆಟ್ಟಿಗಳಿಗೋ ಓಡಿ ಹೋಗುವುದಿಲ್ಲ. ಇದು ದೇವಮಾರ್ಗದಲ್ಲಿ ಹೋರಾಡಿ ಆ ಎಲ್ಲ ಪರೀಕ್ಷೆಗಳನ್ನು 
ಎದುರಿಸುವಂತಹ ಸಮುದಾಯವಾಗಿದೆ. 

54. ಅರ್ಥಾತ್‌- ಅವರು ಎರಡು ತಪ್ಪುಗಳನ್ನು ಮಾಡಿದರು. ಒಂದನೆಯದಾಗಿ ಅಲ್ಲಾಹನು ಅವರ ಮೇಲೆ ಹೊರಿಸದಿದ್ದ 
ನಿರ್ಬಂಧಗಳನ್ನು ಅವರು ತಾವೇ ತಮ್ಮ ಮೇಲೆ ಹೇರಿಕೊಂಡರು. ಎರಡನೆಯದಾಗಿ ಅವರು ಅಲ್ಲಾಹನ ಸೆಂಪ್ರೀತಿ ಪಡೆಯುವ 
ಸಾಧನವೆಂದು ತಾವಾಗಿಯೇ ತಮ್ಮ ಮೇಲೆ ಹೇರಿಕೊಂಡ ನಿರ್ಬಂಧಗಳನ್ನು ಪಾಲಿಸಬೇಕಾದ ರೀತಿಯಲ್ಲಿ ಪಾಲಿಸಲಿಲ್ಲ ಮತ್ತು 
ಅವರು ಅಲ್ಲಾಹನ ಸಂಪ್ರೀತಿಯ ಬದಲು ಅವನ ಕ್ರೋಧಕ್ಕೆ ಪಾತ್ರವಾಗುವಂತಹ ಕೃತ್ಯಗಳನ್ನೆಸಗಿದರು. ಈ ವಿಷಯವನ್ನು 
ಪೂರ್ಣವಾಗಿ ತಿಳಿಯಬೇಕಿದ್ದರೆ ಇಲ್ಲಿ ಕ್ರೈಸ್ತ ಸನ್ಕಾಸದ ಇತಿಹಾಸದ ಮೇಲೆ ಒಮ್ಮ ಕಣ್ಣೋಡಿಸುವುದು ಅವಶ್ಯಕವಾಗಿದೆ. 

ಹ. ಈಸಾರ(ಲ) ಅನಂತರ ಇನ್ನೂರು ವರ್ಷಗಳ ವರೆಗೂ ಕ್ರೈಸ್ತ ಇಗರ್ಜಿಗೆ ಸನ್ಯಾಸದೊಂದಿಗೆ ಸಂಬಂಧವೇ ಇರಲಿಲ್ಲ. 
ಆದರೆ ಅರಂಭದಲ್ಲೇ ಕ್ರೈಸ್ತರಲ್ಲಿ ಇದರ ಸೂಕ್ಷ್ಮಾಣುಗಳು ಕಂಡು ಬರುತ್ತಿದ್ದುವು ಮತ್ತು ಸನ್ಯಾಸಕ್ಕೆ ಜನ್ಮ ನೀಡುವಂತಹ 
ಕಲ್ಪನೆಗಳೂ ಆವರಲ್ಲಿದ್ದುವು. ವೈರಾಗ್ಯ ಆಜನ್ಮ ಬ್ರಹ್ಮಚರ್ಯ ಮುಂತಾದವುಗಳನ್ನು ನೈತಿಕ ಆದರ್ಶವೆಂದು ತಿಳಿಯುವುದು 
ಮತ್ತು ವಿವಾಹ ಮತ್ತು ಲೌಕಿಕ ವ್ಯವಹಾರಗಳಿಗೆ ಹೋಲಿಸಿದರೆ ಏಕಾಂತದಲ್ಲಿ ವೈರಾಗ್ಮದ ಜೀವನ ಸಾಗಿಸುವುದೇ ಶ್ರೇಷ್ಠವೆಂದು 
ಭಾವಿಸುವುದು ಇವೇ ಸನ್ಮಾಸದ ಬುನಾದಿಗಳು. ಇವೆರಡೂ ವಿಶೇಷತೆಗಳು ಕ್ರೈಸ್ತರಲ್ಲಿ: ಆರಂಭದಿಂದಲೇ ಇದ್ದುವು. ' ಬರಬರುತ್ತಾ 
ಮೂರನೇಯ ಶತಮಾನದಲ್ಲಿ ಇದು ಒಂದು ಅನಿಷ್ಟದ ಸ್ವರೂಪ ತಾಳಿ ಸನ್ಯಾಸವು ಒಂದು ಅಲಂಟುರೋಗದಂತೆ ಕ್ರೈಸ್ತರಲ್ಲಿ 
ಹಬ್ಬತೊಡಗಿತು. ಐತಿಹಾಸಿಕವಾಗಿ ಇದಕ್ಕೆ ಮೂರು ಕಾರಣಗಳಿದ್ದುವು- 

ಪ್ರಾಚೀನ ಬಹುದೇವವಿಶ್ವಾಸ ಸಮಾಜದಲ್ಲಿ ಕಾಮುಕತೆ, ದುರಾಚಾರ ಲೌಕಿಕ ವ್ಯಾಮೋಹವು ತೀವ್ರವಾಗಿ ಹಬ್ಬಿತ್ತು.‏ رر 
ಇದನ್ನು ಸರಿಪಡಿಸಲಿಕ್ಕಾಗಿ ಕ್ರೈತ್ತ ವಿದ್ವಾಂಸರು ಸಮತೋಲನ ಮಾರ್ಗವನ್ನು ಬಿಟ್ಟು ತೀವ್ರವಾದಿ ಮಾರ್ಗವನ್ನು ಕೈಗೊಂಡರು.‏ 


ಕಾಂಡ-27 


57. ಅಲ್‌ ಹದೀದ್‌ 877 


ಅವರು ಮಾನಕ್ಕೆ ಎಷ್ಟು ವಿಪರೀತ ಮಹತ್ವ ನೀಡಿದರೆಂದರೆ ಸ್ತ್ರೀ ಪುರುಷ ಸಂಪರ್ಕವೇ ಹೊಲಸೆಂದು ಪರಿಗಣಿಸಲಾಯಿತು. 
ಲೌಕಿಕ ವ್ಯಾಮೋಹದ ವಿರುದ್ಧ ಅವರ ನಿಲುವು ಎಷ್ಟು ಉಗ್ರವಾಗಿತ್ತೆಂದರೆ ಧಾರ್ಮಿಕ ವ್ಯಕ್ತಿಯು ಯಾವುದೇ ತರದ ಸೊತ್ತನ್ನು 
ಇಟ್ಟುಕೊಳ್ಳುವುದೇ ಪಾಪವೆಂದು ಪರಿಗಣಿಸಲ್ಪಟ್ಟಿತು. ಇದೇ ರೀತಿ ಬಹುದೇವ ವಿಶ್ವಾಸೀ ಸಮಾಜದ ಸುಖಲೋಲುಪತೆಗೆ 
ಉತ್ತರವಾಗಿ ಅವರು ಎಲ್ಲ ಸುಖಗಳ ತ್ಕಾಗ್ರ ಆತ್ಮನಿಗ್ರಹ ಮತ್ತು ಎಲ್ಲ ಅಪೇಕ್ಲೆಗಳ ಕತ್ತು ಹಿಚುಕುವುದನ್ನೇ ನೈತಿಕೆಯ 
ಉದ್ದೇಶವೆಂದು ಸಾರುವಷ್ಟು ವಿಪರೀತ ನಿಲುವನ್ನು ತಾಳಿದರು. 

2) ಕ್ರೈಸ್ತ ಮತವು ತನ್ನ ವಿಜಯ ಘಟ್ಟವನ್ನು ತಲಪಿ ಜನಸಾಮಾನ್ಯರಲ್ಲಿ ಹಬ್ಬತೊಡಗಿದಾಗ ತಮ್ಮ ಮತದ 
ಪ್ರಚಾರದ ಆವೇಶದಲ್ಲಿ ಇಗರ್ಜಿಯು ಜನ ಸಾಮಾನ್ಯರಲ್ಲಿ ಜನಪ್ರಿಯವಾಗಿದ್ದ ಪ್ರತಿಯೊಂದು ಕೇಡನ್ನೂ ತನ್ನ ಪರಿಧಿ 
ಯೊಳಗೆ ಸೇರಿಸುತ್ತಲೇ ಹೋಯಿತು. ಹಿಂದಿನ ಆರಾಧ್ಯರ ಸ್ಥಾನದಲ್ಲಿ ಮಹಾ ಪುರುಷರ ಆರಾಧನೆ ಆರಂಭವಾಯಿತು. 
ಹೋರಸ್‌(ಗಂ;) ಮತ್ತು ಇಸಿಸ್‌ (5)ಗಳ ವಿಗ್ರಹಗಳ ಸ್ಥಾನದಲ್ಲಿ ಹ. , ಈಸಾ(ಅ) ಮತ್ತು ಮರ್ಯಮ್‌ರ(ಲ) 
ವಿಗ್ರಹಗಳು ಪೂಜಿಸಲ್ಪಡತೊಡಗಿದುವು. ಸೇಟರ್ನೇಲಿಯಾ (Saturnaliayದ ಬದಲಿಗೆ ಕ್ರಿಸ್ಮಸ್‌ ಹಬ್ಬದ ಆಚರಣೆ ಜಾರಿಗೆ 
ಬಂತು. ಇದೇ ರೀತಿಯಲ್ಲಿ ಜನರು ಮಲಿನರನ್ನು, ನಗ್ಗರನ್ನು ಮತ್ತು ಬಿಲ-ಗುಹೆಗಳಲ್ಲಿ ವಾಸಿಸುವವರನ್ನೆಲ್ಲಾ ಮಹಾ 
ದೇವಭಕ್ತರೆಂದು ತಿಳಿಯುತ್ತಿದ್ದುದರಿಂದ ಕ್ರಮೇಣ ಮಹಾನತೆಯ ಇದೇ ಕಲ್ಪನೆ ಚರ್ಚ್‌ನಲ್ಲಿಯೂ ಜನಪ್ರಿಯವಾಯಿತು. 

3) ಧರ್ಮದ ಮೇರೆಗಳನ್ನು ಸರಿಯಾಗಿ 'ನಿರ್ಧರಿಸಲು ಕ್ರೈಸ್ತರ ಬಳಿ ಯಾವುದೇ ವಿವರವಾದ ಧರ್ಮಶಾಸ್ತ್ರವಾಗಲ್ಲಿ, 
ಸ್ಪಷ್ಟವಾದಂತಹ ಆದರ್ಶವಾಗಲಿ ಇರಲಿಲ್ಲ. ಹ. ಮೂಸಾರ(ಅ) ಧರ್ಮಶಾಸ್ತ್ರವನ್ನು ಅವರು ಬಿಟ್ಟು ಬಿಟ್ಟಿದ್ದರು. ಕೇವಲ 
ಇಂಜೇಲ್‌ (ಬೈಬಲ್‌)ನಲ್ಲಿ ಪರಿಪೂರ್ಣ ಮಾರ್ಗದರ್ಶನ ಕೆಂಡು ಬರುತ್ತಿರಲಿಲ್ಲ. ಆದ್ದರಿಂದ ಕ್ರೈಸ್ತ ವಿದ್ವಾಂಸರು ಭಾಗಶಃ 
ಪರಕೀಯ ತತ್ವಶಾಸ್ತ್ರ ಹಾಗೂ ಆಚರಣೆಗಳಿಂದ ಪ್ರಭಾವಿತರಾಗಿ ಮತ್ತು ಭಾಗಶಃ ತಮ್ಮ ಸ್ವಂತ ಇಚ್ಛೆಗಳಿಗನುಸಾರವಾಗಿ 
ಅನೇಕೆ ನವೀನಾಚಾರ (ಬಿದ್‌ಅತ್‌)ಗಳನ್ನು ಧರ್ಮದಲ್ಲಿ ಸೇರಿಸುತ್ತಲೇ ಹೋದರು. ಸನ್ಮಾಸವೂ ಇಂತಹದೇ 
ನವೀನಾಚಾರಗಳಲ್ಲೊಂದು. ಕ್ರೈಸ್ತರಲ್ಲಿ ಸನ್ಯಾಸದ ಆರಂಭವು ಈಜಿಪ್ಪಿನಿಂದಾಯಿತೆಂದು ಇತಿಹಾಸದಿಂದ ತಿಳಿಯುತ್ತದೆ. 
ಇದರ ಸ್ಥಾಪಕ ಸೈಂಟ್‌ ಅಂಥೊನಿ (8. ایی ری‎ ಆಗಿದ್ದನು. ಅವನು ಕ್ರಿ.ಶ. 250ರಲ್ಲಿ ಜನಿಸಿ ಕ್ರಿ.ಶ. 350ರಲ್ಲಿ 
ಕಾಲವಾದನು. ಇವನನ್ನು ಕ್ರೈಸ್ತರ ಪ್ರಥಮ ಪಾದ್ರಿ ಎನ್ನಲಾಗುತ್ತದೆ. ಕ್ರೈಸ್ತರಲ್ಲಿ ಸನ್ಮಾಸದ ಮೂಲ ನಿಯಮಗಳನ್ನು ಅವರ 
ಬರಹ ಮತ್ತು ಆದೇಶಗಳಿಂದಲೇ ಆಯ್ದುಕೊಳ್ಳಲಾಗಿದೆ. ಅಂದಿನಿಂದ ಈ ಸಂಪ್ರದಾಯವು ಈಜಿಪ್ಟಿನಲ್ಲಿ ಪ್ರವಾಹದಂತೆ 
ವ್ಯಾಪಿಸತೊಡಗಿತು. ಅಲ್ಲಲ್ಲಿ ಕ್ರೈಸ್ತ ಸನ್ಯಾಸಿಗಳ ಮತ್ತು ಸನ್ಯಾಸಿನಿಯರ ಮಠಗಳು ಸ್ಥಾಪಿಸಲ್ಪಟ್ಟವು. ಚರ್ಚಿನ ವ್ಯವಸ್ಥೆಗೆ 
ಈ ಸನ್ಮಾಸದ ವಿಷಯದಲ್ಲಿ ಮೊದಮೊದಲು ಬಹಳ ಗೊಂದಲವುಂಟಾಯಿತು. ಏಕೆಂದರೆ ಅದು ವೈರಾಗೃವನ್ನೂ 
ಬ್ರಹ್ಮಚರ್ಯವನ್ನೂ ಬಾರಿದ್ಯದ ಬದುಕನ್ನೂ ಆಧ್ಯಾತ್ಮಿಕ ಜೀವನದ ಆದರ್ಶಗಳಾಗಿ ಪರಿಗಣಿಸುತ್ತಿತ್ತು ಎಂಬುದೇನೋ 
ನಿಜ. ಆದರೆ ಪೂರ್ಣ ಸನ್ಮಾಸಿಗಳಂತೆ ವಿವಾಹ, ಮಕ್ಕಳ ಜನನ ಮತ್ತು ಸಂಷತ್ತು ಹೊಂದಿರುವುದನ್ನು ಪಾಪವೆಂದು 
ಸಾರಲು ಅವರಿಗೆ ಸಾಧ್ಯವಿರಲಿಲ್ಲ. ಕೊನೆಗೆ ಸೈಂಟ್‌ ಅಥನಾಸಿಯೋಸ್‌ (ನಿಧನ ಕ್ರಿ.ಶ. 373), ಸೈಂಟ್‌ ಬಾಸಿಲ್‌ (ನಿಧನ: 
ಕ್ರಿಶ 379), ಸೈಂಟ್‌ ಆಗಸ್ಟಿನ್‌ (ಿಧನ ಕ್ರಿ.ಶ. 430 ಮತ್ತು ಮಹಾಗ್ರೆಗರಿನಿಧನ ಕ್ರಿ.ಶ. 609)ರಂತಹ ಜನರ 
ಪ್ರಭಾವದಿಂದ ಸನ್ಯಾಸದ ಅನೇಕ ನಿಯಮಗಳನ್ನು ಇಗರ್ಜಿಯ ಆಡಳಿತದಲ್ಲಿ ಕ್ರಮಬದ್ಧವಾಗಿ ಸೇರಿಸಲಾಯಿತು. 

ಸನ್ಮಾಸವೆಂಬ ಈ ನವೀನಾಚಾರದಲ್ಲಿ ಕೆಲವು ವೈಶಿಷ್ಟ್ಯಗಳಿದ್ದುವು. 

1) ಕಠಿಣವಾದ ಧ್ಯಾನಾಭ್ಯಾಸ ಮತ್ತು ನಿತ್ಯವೂ ಹೊಸ ಹೊಸ ವಿಧಾನಗಳಿಂದ ದೇಹವನ್ನು ದಂಡಿಸುವುದು. ಈ 
ವಿಷೆಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ಸನ್ಯಾಸಿಯು ಇನ್ನೊಬ್ಬನನ್ನು ಮಾರಿಸಲು ಪ್ರಯತ್ನಿಸುತ್ತಿದ್ದನು. ಅಲೆಕ್ಸಾಂಡ್ರಿಯಾದ ಸೈಂಟ್‌ 
ಮೆಕಾರಿಯಸ್‌ ತನ್ನ ದೇಹದ ಮೇಲೆ ಯಾವಾಗಲೂ 80 ಪೌಂಡು ಭಾರದ ಹೊರೆಯನ್ನು ಇಟ್ಟುಕೊಳ್ಳುತ್ತಿದ್ದನು. 6 
ತಿಂಗಳ ಕಾಲ ಅವನು ಒಂದು ಕೆಸರಿನ ಗುಂಡಿಯಲ್ಲಿ ಮಲಗಿದ್ದನು. ವಿಷನೊಣಗಳು ಅವನ ನಗ್ನ ಶರೀರವನ್ನು ಕಚ್ಚುತ್ತಲೇ 
ಇದ್ದವು. ಅವನ ಶಿಷ್ಠ ಸಂತ ಯುಸೀಬಿಯಸ್‌ನಂತು ತನ್ನ ಗುರುವಿಗಿಂತಲೂ ಕಠಿಣವಾದ ಧ್ಯಾನಾಭ್ಯಾಸ ನಡೆಸಿದನು. 
ಅವನು 150 ಪೌಂಡು ಭಾರವನ್ನು ಎತ್ತಿಕೊಂಡು ತಿರುಗಾಡುತ್ತಿದ್ದನು. ಮೂರು ವರ್ಷಗಳ ವರೆಗೆ ಒಂದು ಹಾಳು 
ಬಾವಿಯಲ್ಲಿ ಬಿದ್ದುಕೊಂಡಿದ್ದನು. ಸಂತ ಸಾಬಿಯಸನು ತಿಂಗಳುಗಟ್ಟಲೆ ನೀರಲ್ಲಿ ಕೊಳೆತು ನಾರುತ್ತಿದ್ದ ಮೆಕ್ಕೆ ಜೋಳವನ್ನು 
ಮಾತ್ರ ತಿನ್ನುತ್ತಿದ್ದನು. ಸಂತ ಬೆಸಾರಿಯನನು 40 ದಿನಗಳ ವರೆಗೆ ಮುಳ್ಳಿನ ಪೊದರುಗಳಲ್ಲಿ ಬಿದ್ದುಕೊಂಡಿದ್ದನು. 40 


ಸದ್‌ 


ವರ್ಷಗಳವರೆಗೆ ಅವನು ತನ್ನ ಬೆನ್ನನ್ನು ನೆಲಕ್ಕೆ ತಾಗಿಸಲಿಲ್ಲ. ಸಂತ ಪಾಖೂಮ್ಯೂಸ್‌ ಒಂದು ವರದಿಯಂತೆ 15 


ಕಾಂಡ-27 


878 ಕುರ್‌ಆನ್‌ ವ್ಯಾಖ್ಯಾನ 


ವರ್ಷಗಳ ವರೆಗೆ ಇನ್ನೊಂದು ವರದಿ ಪ್ರಕಾರ 50 ವರ್ಷಗಳ ವರೆಗೆ ತನ್ನ ಬೆನ್ನನ್ನು ನೆಲಕ್ಕೆ ಮುಟ್ಟಿಸದೆ ಕಳೆದನು. ಒಬ್ಬ 
ಮಹಾ ಪುರುಷ ಸಂತ ಜಾನ್‌ ಮೂರು ವರ್ಷಗಳ ವರೆಗೆ ಭ್ಯಾನಾಸಕ್ಷನಾಗಿ ನಿಂತೇ ಇದ್ದನು. ಈ ಸಂಪೂರ್ಣ 
ಕಾಲಾವಧಿಯಲ್ಲಿ ಅವನೆಂದೂ ಕೊರಲೂ ಇಲ್ಲ ಮಲಗಲೂ ಇಲ್ಲ. ವಿಶ್ರಾಂತಿಗಾಗಿ ಕೇವಲ ಒಂದು ಬಂಡೆಯ ಆಶ್ರಯ 
ಪಡೆಯುತ್ತಿದ್ದನು. ಕೆಲವರು ತಮ್ಮ ಅಂಗಾಂಗಗಳನ್ನೆಲ್ಲಾ ಸಂಕೋಲೆಗಳಿಂದ ಬಿಗಿದು ಕಟ್ಟಿಡುತ್ತಿದ್ದರು. ಕೆಲವರು ಪ್ರಾಣಿಗಳ 
ಗವಿಗಳಲ್ಲಿ, ಹಾಳು ಬಾವಿಗಳಲ್ಲಿ ಅಥವಾ ಹಳೆಯ ಗೋರಿಗಳಲ್ಲಿ ವಾಸಿಸುತ್ತಿದ್ದರು. ಬೇರೆ ಕೆಲವು ಮಹಾಪುರುಷರು ಸದಾ 
ನಗ್ಗರಾಗಿಯೇ ಇರುತ್ತಿದ್ದರು ಮತ್ತು ತಮ್ಮ ಗುಪ್ತಾಂಗಗಳನ್ನು ಉದ್ದವಾದ ರೋಮಗಳಿಂದ ಮುಚ್ಚಿಕೊಳ್ಳುತ್ತಿದ್ದರು ಮತ್ತು 
ನೆಲದಲ್ಲಿ ತೆವಳುತ್ತಾ ಚಲಿಸುತ್ತಿದ್ದರು. 

2) ಅವರು ಸದಾ ಕೊಳಕಾಗಿಯೇ ಇರುತ್ತಿದ್ದರು. ಶುಚಿತ್ವದಿಂದ ದೂರವಿರುತ್ತಿದ್ದರು. ಸ್ನಾನ ಮಾಡುವುದು ಅಥವಾ ದೇಹಕ್ಕೆ 
'ನೀರು ಮುಟ್ಟಿಸುವುದು ಅವರ ದೃಷ್ಟಿಯಲ್ಲಿ ದೇವಭಕ್ತಿಗೆ ವಿರುದ್ಧವಾಗಿತ್ತು. ದೇಹ ಶುದ್ಧಿಯನ್ನು ಅವರು ಆತ್ಮದ ಅಶುದ್ದಿಯೆಂದು 
ಪರಿಗಣಿಸುತ್ತಿದ್ದರು. 

3) ಸನ್ಮಾಸದ ಈ ಸಂಪ್ರದಾಯವು ದಾಂಪತ್ಯ ಜೀವನವನ್ನು ಕಾರ್ಯತಃ ಸಂಪೂರ್ಣವಾಗಿ ನಿಷಿದ್ದಗೊಳಿಸಿ ಬಿಟ್ಟಿತ್ತು. ಜನರು 
ವೈವಾಹಿಕ ಸಂಬಂಧವನ್ನು ಕಡಿದು ಹಾಕುವ ವಿಷಯದಲ್ಲಿ ಬಹಳ ನಿರ್ದಯೆಯಿಂದ ವರ್ತಿಸಿದರು. ಅವರ ದೃಷ್ಟಿಯಲ್ಲಿ ಸುಖ 
"ಮತ್ತು ಪಾಪ ಇವೆರಡೂ ಒಂದೇ ಆಗಿದ್ದುವು. ಸಂತೋಷ ಪಡುವುದೂ ಅವರ ದೃಷ್ಟಿಯಲ್ಲಿ ದೇವನನ್ನು ಮರೆಯುವುದಾಗಿತ್ತು. 
ಸೆಂತ ಬಾಸಿಲ್‌ ನಗುವುದನ್ನೂ ಮಂದಹಾಸ ಬೀರುವುದನ್ನೂ ನಿಪಿದ್ಧವೆಂದು ಸಾರಿದ್ದನು. ಇಂತಹ ಕಲ್ಪನೆಗಳಿಂದಾಗಿಯೇ ಅವರಲ್ಲಿ, 
ಸ್ತ್ರೀ ಪುರುಷರ ನಡುವಣ ವೈವಾಹಿಕ ಸಂಬಂಧವನ್ನು ತೀರಾ ಹೊಲಸೆಂದು ಪರಿಗಣಿಸಲಾಯಿತು. ಕ್ರೈಸ್ತ ಧರ್ಮಗುರು 
ಮದುವೆಯಾಗುವ ಮಾತಂತಿರಲಿ ಸ್ತ್ರೀಯ ಮುಖವನ್ನೂ ನೋಡಬಾರದಾಗಿತ್ತು. ವಿವಾಹಿತನಾಗಿದ್ದರೆ ಪತ್ನಿಯನ್ನು ತ್ಯಜಿಸಿ ಹೊರಟು 
ಬರಬೇಕೆಂಬ ಅದೇಶವಿತ್ತು. ಸ್ತ್ರೀಯರೂ ದೇವ ಸಾಮ್ರಾಜ್ಯದಲ್ಲಿ ಸೇರಲು ಇಷ್ಟ ಪಡುವುದಾದರೆ ಸದಾ ಕನ್ಮೆಯರಾಗಿರಬೇಕೆಂದು 
ಮತ್ತು ವಿವಾಹಿಶರಾಗಿದ್ದರೆ ತಮ್ಮ ಪತಿಯಂದಿರನ್ನು ಬಿಟ್ಟು ಬಿಡಬೇಕೆಂದು ಅವರಿಗೂ ಮನವರಿಕೆ ಮಾಡಿಸಲಾಗಿತ್ತು. ಸಂತ 
ಜೆರೋಮನಂತಹ ಕ್ರೈಸ್ತ ವಿದ್ವಾಂಸನು ಹೇಳುವುದೇನೆಂದರೆ. ಮಸೀಹರಿಗಾಗಿ ಸನ್ಮಾಸಿನಿಯಾಗಿ ಜೀವನದಾದ್ಮಂತ ಕನ್ಯೆಯಾಗಿ 
ಉಳಿಯುವವಳು ಏಸುವಿನ ವಧುವಾಗಿರುವಳು ಮತ್ತು ಆಕೆಯ ಮಾತೆಗೆ 'ಏಸುವಿನ ಅತ್ತೆ" (Mother in law of God) ಆಗುವೆ 
ಭಾಗ್ಯ ಪ್ರಾಪ್ತವಾಗುವುದು. ಇನ್ನೊಂದು ಕಡೆಯಲ್ಲಿ ಸಂತ ಜೆರೋಮನು, “ಪಾವಿತ್ರ್ಯದ ಕೊಡಲಿಯಿಂದ ವೈವಾಹಿಕ ಸಂಬಂಧವನ್ನು 
ಕಟ್ಟಿಗೆಯನ್ನು ಕಡಿಯುವಂತೆ ಕಡಿದು ಹಾಕುವುದು ದೇವಭಕ್ತನ ಪ್ರಥಮ ಕರ್ತವ್ಯ” ಎಂದು ಹೇಳುತ್ತಾನೆ. ಇಗರ್ಜಿಯ ಆಡಳಿತವು 
ಮೂರು ಶತಮಾನಗಳ ವರೆಗೂ ಈ ತೀವ್ರಗಾಮಿ ಕಲ್ಪನೆಗಳನ್ನು ಒಂದಿಲ್ಲೊಂದು ರೀತಿಯಲ್ಲಿ ವಿರೋಧಿಸುತ್ತಲೇ ಇತ್ತು. ಆ 
ಕಾಲದಲ್ಲಿ ಒಬ್ಬ ಪಾದ್ರಿ ಅವಿವಾಹಿತನಾಗಿರಬೇಕು ಎಂಬುದೇನೂ ಕಡ್ಡಾಯವಾಗಿರಲಿಲ್ಲ. ಕ್ರಿ.ಶ. 362ರಲ್ಲಿ ನಡೆದ ಗಿಂಗ್ರಾ ಕೌನ್ಸಿಲ್‌ 
(Council of Gengra)ನಲ್ಲಿ ಕೊನೆಯ ಬಾರಿ ಇಂತಹ ಕಲ್ಪನೆಗಳನ್ನು ಧರ್ಮ ವಿರೋಧಿ ಎಂದು ಸಾರಲಾಯಿತು. ಆದರೆ, ಇದಾದ 
ಸ್ವಲ್ಪ ಕಾಲದಲ್ಲೇ ಕ್ರಿ.ಶ. 386ರಲ್ಲಿ ರೋಮನ್‌ ಸೈನಾಡ್‌(5ynಂd) ಸಕಲ ಪಾದ್ರಿಗಳೂ ವಿವಾಹ ಸಂಬಂಧದಿಂದ ದೂರವಿರ 
ಬೇಕೆಂಬ ಸಲಹೆ ಕೊಟ್ಟಿತು. ಮರು ವರ್ಷ ಮಹಾ ಧರ್ಮಗುರು ಪೋಪ್‌ ಸೈರೇಕಿಯಸ್‌ (Siricಃus)ನು ವಿವಾಹವಾಗುವ ಅಥವಾ 
ವಿವಾಹಿತನಾಗಿಯೇ ಇದ್ದರೆ ತನ್ನ ಪತ್ನಿಯೊಂದಿಗೆ ಸಂಪರ್ಕವಿರಿಸುವ ಪಾದ್ರಿಯನ್ನು ಅವನ ಸ್ಥಾನದಿಂದ ಪದಚ್ಚುತಗೊಳಿಸಲಾಗುವು 
ದೆಂದು ಅಪ್ಪಣೆ ಕೊಟ್ಟನು. ಸಂತ ಜೆರೋಮ್‌, ಸಂತ ಎಂಬ್ರೋರಖ್‌ ಮತ್ತು ಸಂತ ಆಗಸ್ಟಿನ್‌ರಂತಹ ಪ್ರತಿಷ್ಠಿತ ವಿದ್ವಾಂಸರೂ 
ಬಲವಾಗಿ ಈ ತೀರ್ಮಾನವನ್ನು ಬೆಂಬಲಿಸಿದರು. ಅನಂತರ ಸ್ವಲ್ಪ ಮಟ್ಟಿನ ಪ್ರತಿರೋಧದ ಬಳಿಕ ಪಾಶ್ಚಿಮಾತ್ಮ ಇಗರ್ಜಿ ಆಡಳಿತವು 
ಇದನ್ನು ಸಂಪೂರ್ಣ ಕಠಿಣತೆಯೊಂದಿಗೆ ಜಾರಿಗೆ ತಂದಿತು. ' 

4) ಈ ಸವ್ಯಾಸದ ಅತ್ಯಂತ ವೇದನಾಜನಕೆ ಅಧ್ಮಾಯವೆಂದರೆ ಅದು ತಾಯಿ, ತಂದೆ, ಸಹೋದರ, ಸಹೋದರಿ 
ಮತ್ತು ಸ್ವಂತ ಮಕ್ಕಳ ಜೊತೆಗಿನ ಸಂಬಂಧವನ್ನೂ ಕಡಿದು ಹಾಕಿಬಿಟ್ಟಿತು. ಕೈಸ್ತ ಮಹಾಪುರುಷರ ದೃಷ್ಟಿಯಲ್ಲಿ ಮಗನು 
ತಂದೆ ತಾಯಿಯನ್ನು ಪ್ರೀತಿಸುವುದು, ಸಹೋದರನು ತನ್ನ ಸಹೋದರ ಸಹೋದರಿಯರನ್ನು ಪ್ರೀತಿಸುವುದು ಮತ್ತು ತಂದೆಯು 
ತನ್ನ ಮಕ್ಕಳನ್ನು ಪ್ರೀತಿಸುವುದು ಫಾಪಕಾರ್ಯವಾಗಿತ್ತು. ಅವರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಪಡೆಯಬೇಕಾದರೆ" 
ಮನುಷ್ಯನು ಇವೆಲ್ಲ ಸಂಬಂಧಗಳನ್ನು ಕಡಿದು ಹಾಕಬೇಕಾದುದು ಅನಿವಾರ್ಯವಾಗಿತ್ತು. ಕ್ರೈಸ್ತ ಮಹಾಪುರುಷರ ಜೀವನ 
ಚರಿತ್ರೆಗಳಲ್ಲಿ ಈ ಕುರಿತು ಓದುಗನ ಸಹನೆಯ ಕಟ್ಟೆಯೊಡೆಯುವ೦ತಹ ಹೃದಯ ವಿದ್ರಾವಕ ಘಟನೆಗಳು ಸಿಗುತ್ತವೆ. 
ಉದಾ: ಸಂತ ಸೈಮನ್‌ ಸೈೈಲೈಟ್ಸ್‌ (8. Simon ನಃy)ನು ಮಾತಾಪಿತರನ್ನು ಬಿಟ್ಟು 27 ವರ್ಷಗಳ ವರೆಗೆ 


ಕಾಂಡ-27 


57. ಆಲ್‌ ಹದೀದ್‌ 879 


ಕಣ್ಮರೆಯಾಗಿದ್ದೆನು. ತಂದೆಯು ಮಗನ ವಿರಹ ತಾಪದಿಂದಲೇ ಸತ್ತು ಹೋದನು. ತಾಯಿ ಜೀವಂತವಾಗಿದ್ದಳು. ಮಗನ 
ಧಾರ್ಮಿಕ ಕೀರ್ತಿಯು ಸುತ್ತಲೂ ಹಬ್ಬಿದಾಗ ಅವನು ಇದ್ದ ಸ್ಥಾನವನ್ನು ಪತ್ತೆ ಹಚ್ಚಿ, ಅವನನ್ನು ಕಾಣಲು ಅವನ ಮಠಕ್ಕೆ 
ಹೋದಳು. ಆದರೆ ಅಲ್ಲಿ ಯಾವ ಸ್ತ್ರೀಗೂ ಪ್ರವೇಶವಿರಲಿಲ್ಲ. ತನ್ನನ್ನು ಒಳಗೆ ಕರೆಸಿಕೊಳ್ಳಬೇಕು ಇಲ್ಲವೆ ಸ್ವತಃ ಹೊರಗೆ 
ಬಂದು ಒಮ್ಮೆ ಮುಖ ತೋರಿಸಬೇಕೆಂದು ಆಕೆ ಅತ್ಯಂತ ವಿನಯಪೂರ್ವಕವಾಗಿ ಅಂಗಲಾಚಿ ಬೇಡಿಕೊಂಡಳು. ಆದರೆ ಆ 
'ಮಹಾಪುರುಷ' ಸಂಪೂರ್ಣ ನಿರಾಕರಿಸಿ ಬಿಟ್ಟನು. ಆಕೆ ಮೂರು ಹಗಲು ಮತ್ತು ಮೂರು ರಾತ್ರೆ -ಮಠದ ಬಾಗಿಲಲ್ಲೇ 
ಬಿದ್ದುಕೊಂಡಳು. ಹಾಗೆ ಬಿದ್ದಲ್ಲೇ ಅವಳು ಪ್ರಾಣ ಬಿಟ್ಟಳು. ದೇವ ಸಂಪ್ರೀತಿಯನ್ನು ಅಪೇಕ್ಸಿಸುವವನು ಈ ಲೋಕದ 
ಮಾತಾಪಿತರ, ಸಹೋದರ ಸಹೋದರಿಯರ ಮತ್ತು ಮಕ್ಕಳು ಮರಿಗಳ ಮೇಲಿನ ಪ್ರೇಮದ ಪಾಶಗಳೆಲ್ಲವನ್ನೂ ಕಡಿದು 
ಹಾಕಬೇಕೆಂಬುದೇ ಕ್ರೈಸ್ತ ಸನ್ಮಾಸದ ದೃಷ್ಟಿಕೋನ. ಸಂತ ಜೆರೋಮ್‌ ಹೀಗೆ ಹೇಳುತ್ತಾನೆ- "ನಿನ್ನ ತಂದೆಯು ನಿನ್ನನ್ನು 
ತಡೆಯಲಿಕ್ಕಾಗಿ ನಿನ್ನ ಮುಂದೆ ಮಲಗಿ ಬಿಟ್ಟರೂ ನೀನು ನಿನ್ನ ತಂದೆಯ ಶರೀರವನ್ನು ತುಳಿಯುತ್ತ ಒಂದು ಹನಿ 
ಕಣ್ಣೀರನ್ನೂ ಸುರಿಸದೆ ಶಿಲುಬೆಯ ದ್ವಜದ ಕಡೆ ಓಡಿಹೋಗು. ಈ ವಿಷಯದಲ್ಲಿ ನಿರ್ದಯೆಯೇ ದೇವಭಕ್ತಿಯಾಗಿದೆ.” 

5) ತಮ್ಮ ಅತಿ ಸಮೊಪದ ಸಂಬಂಧಿಕರೊಂದಿಗೆ ನಿರ್ದಯೆ ಹಾಗೂ ಹೃದಯ ಕಾಠಿಣ್ಯ ತೋರುವುದಕ್ಕಾಗಿ ಇವರು 
ಪಡೆಯುತ್ತಿದ್ದ ನಿರಂತರ ಕಠಿಣ ತರಬೇತಿಯಿಂದಾಗಿ ಇವರಲ್ಲಿ ಮಾನವೀಯ ಭಾವನೆಗಳೆಲ್ಲಾ ಸತ್ತುಹೋಗುತ್ತಿದ್ದುವು. ಇದರ 
ಪರಿಣಾಮವಾಗಿ ಇವರೊಂದಿಗೆ ಧಾರ್ಮಿಕ ಭಿನ್ನಾಭಿಪ್ರಾಯ ತಾಳಿದವರ ವಿರುದ್ಧ ಇವರು ಅತ್ಮಧಿಕ ಅಕ್ರಮ ಹಾಗೂ 
ಕ್ರೌರ್ಯವನ್ನು ಪ್ರಯೋಗಿಸುತ್ತಿದ್ದರು. ನಾಲ್ಕನೆಯ ಶತಮಾನಕ್ಕೆ ತಲುಪುವಷ್ಟರಲ್ಲೇ ಕ್ರೈಸ್ತರಲ್ಲಿ 80-90 ಪಂಗಡಗಳು ಹುಟ್ಟಿ 
ಕೊಂಡಿದ್ದವು. ಈ ಪಂಗಡಗಳು ಪರಸ್ಪರರನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದವು. ಈ ದ್ವೇಷಾನಿಲಕ್ಕೆ ಗಾಳಿ ಹಾಕುತ್ತಿದ್ದವರು 
ಮತ್ತು ದ್ವೇಷಾಗ್ನಿಯಲ್ಲಿ ತಮ್ಮ ವಿರೋಧಿ ಗುಂಪುಗಳನ್ನು ಸುಟ್ಟು ಬೂದಿ ಮಾಡಲು ಪ್ರಯತ್ನಿಸುವುದರಲ್ಲಿ ಮುಂಚೂಣಿಯಲ್ಲಿ 
ದವರು ಪಾದ್ರಿಗಳೇ ಆಗಿದ್ದರು. ಒಮ್ಮೆ ಅಲೆಕ್ಸಾಂಡ್ರಿಯಾದಲ್ಲಿ ಸಂತ ಸಿರಿಲ್‌ನ ಶಿಷ್ಕರಾದ ಪಾದ್ರಿಗಳು ಒಂದು ದೊಡ್ಡ 
ಕೋಲಾಹಲವನ್ನೇ ಎಬ್ಬಿಸಿ ಬಿಟ್ಟರು. ಅವರು ವಿರೋಧಿ ಬಣದ ಒಬ್ಬ ಸನ್ಯಾಸಿನಿಯನ್ನು ಹಿಡಿದು ತಮ್ಮ ಇಗರ್ಜಿಯ 
ಒಳೆಗೆ ಒಯ್ದು ಅವಳನ್ನು ವಧಿಸಿಯೇ ಬಿಟ್ಟರು. ಆ ಬಳಿಕ ಅವಳೆ ಶವವನ್ನು ಕೊಚ್ಚಿ ಚೂರು ಮಾಡಿ ಸುಟ್ಟುಬಿಟ್ಟರು. 
ರೋಮ್‌ನಲ್ಲಿ ಕ್ರಿ.ಶ. 366ರಲ್ಲಿ ಪೋಪ್‌ ಲಿಬರಿಯಸ್‌ (bu) ಮರಣ ಹೊಂದಿದಾಗ ಎರಡು ಪಕ್ಷಗಳು ಪೋಪ್‌ 
ಪೀಠಕ್ಕಾಗಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿದರು. ಇತ್ತಂಡಗಳೊಳಗೆ ಭಾರೀ ರಕ್ತಪಾತವಾಯಿತು. ಒಂದೇ ದಿನದಲ್ಲಿ 
ಒಂದು ಇಗರ್ಜಿಯಿಂದ 137 ಶವಗಳನ್ನು ಹೊರಗೆ ತರಲಾಯಿತು. 

6 ಈ ಆತ್ಮನಿಗ್ರಹ ಬ್ರಹ್ಮಚರ್ಯೆ, ವೈರಾಗ್ಯ ಇತಾದಿಗಳ ನಡುವೆ ಲೌಕಿಕ ಸಂಪತ್ತು ಸಂಗ್ರಹಿಸುವ ಕಾರ್ಯವು 
ಹಿಂದುಳಿಯಲಿಲ್ಲ. ಐದನೆಯ ಶತಮಾನದ ಆರಂಭದಲ್ಲೇ ರೋಮ್‌ನ ಬಿಶಪ್‌, ಅರಸರಂತೆ ತನ್ನ ಅರಮನೆಯಲ್ಲಿ ವಾಸಿಸ 
ತೊಡಗಿದ್ದನು. ಅವನ ಸವಾರಿ ನಗರಕ್ಕೆ ಹೊರಟಿತೆಂದರೆ ಅದರ ವೈಭವವು ಸೀಸರನ ಮೆರವಣಿಗೆಯನ್ನೂ ನಾಚಿಸುವಂತಿ 
ರುತ್ತಿತ್ತು. ಯಾರಿಂದಲಾದರೂ ಮಹಾ ಪಾತಕೆಗಳು ಸಂಭವಿಸಿ ಬಿಟ್ಟರೆ ಅವನು ಯಾರಾದರೂ ಮಹಾಪುರುಷರ ಸಮಾಧಿಗೆ ಹರಕೆ 
ಸಲ್ಲಿಸಿದರೆ ಅಥವಾ ಯಾವುದಾದರೂ ಆಶ್ರಮ ಅಥವಾ ಇಗರ್ಜಿಗೆ ಕಾಣಿಕೆ ಸಲ್ಲಿಸಿದರೆ ಮಾತ್ರ ಅದರ ಪರಿಹಾರವಾಗ ಬಹುದೆಂಬ 
ಭಾವನೆಯನ್ನು ಜನಸಾಮಾನ್ಯರಿಗೆ ಚೆನ್ನಾಗಿ ಬೋಧಿಸಿ ಬಿಡಲಾಗಿತ್ತು. ಈ ರೀತಿ ಯಾವ ಲೌಕಿಕ ಸುಖಗಳನ್ನು ತ್ಮಜಿಸುವುದು 
ಸನ್ಯಾಸಿಗಳ ವಿಶೇಷತೆಯಾಗಿತ್ತೋ ಅದೇ ಲೌಕಿಕ ಸುಖಗಳು ಕ್ರಮೇಣ ಅವರ ಕಾಲ ಬುಡಕ್ಕೆ ಬಂದು ಸೇರಿದವು. 

7) ಪಾವಿತ್ಮದ ವಿಷಯದಲ್ಲೂ ಸನ್ಮಾಸವು ಪ್ರಕೃತಿಯೊಂದಿಗೆ ಘರ್ಷಣೆಗಿಳಿದು ಅನೇಕ ಬಾರಿ ಸೋಲುಂಡಿತು. 
ಪ್ರತಿಬಾರಿಯೂ ಅಂತಹ ಸೋಲು ಹೀನಾಯ ಸೋಲಾಗಿರುತ್ತಿತ್ತು. ಹತ್ತನೇ ಶತಮಾನದ ಒಬ್ಬ ಇಟಲಿಯನ್‌ ಬಿಷಪ್‌ ಹೀಗೆ 
ಬರೆದಿದ್ದಾನೆ- "ಇಗರ್ಜಿಯಲ್ಲಿ ಧಾರ್ಮಿಕ ಸೇವೆ ಮಾಡುತ್ತಿರುವವರ ವಿರುದ್ಧ- ದುರ್ನಡತೆಗಾಗಿ ಇರುವ ಶಿಕ್ಷೆಗಳ ಕಾನೂನನ್ನು 
ಕಾರ್ಯತಃ ಅನುಷ್ಠಾನಕ್ಕೆ ತಂದರೆ, ಹುಡುಗರ ಹೊರತು ಬೇರಾರೂ ಶಿಕ್ಲೆಯಿಂದ ಪಾರಾಗಲಾರರು. ಇನ್ನು ವ್ಯಭಿಚಾರದಿಂದ 
ಜನಿಸಿದ ಮಕ್ಕಳನ್ನು ಧಾರ್ಮಿಕ ಸೇವೆಯಿಂದ ಹೊರ ಹಾಕುವ ಕಾನೂನನ್ನು ಜಾರಿಗೊಳಿಸಿದರೆ ಪ್ರಾಯಶಃ ಇಗರ್ಜಿಯ ಸೇವಕರಲ್ಲಿ 
ಒಬ್ಬ ಹುಡುಗನೂ ಉಳಿದಿರಲಾರನು.” ಮಧ್ಯಯುಗದ ಬರಹಗಾರರ ಗ್ರಂಥಗಳಲ್ಲಿ- ಕ್ರೈಸ್ತ ಸನ್ಯಾಸಿಗಳ ಆಶ್ರಮಗಳು ಅನೈತಿಕತೆಯ 
ಕೇಂದ್ರಗಳಾಗಿ ಬಿಟ್ಟಿವೆ, ಅವುಗಳೊಳಗೆ ನವಜಾತ ಶಿಶುಗಳ ಸಾಮೂಹಿಕ ಹತ್ಕೆ ನಡೆಯುತ್ತಿದೆ, ಪಾದ್ರಿಗಳಲ್ಲಿ ಮತ್ತು ಚರ್ಚಿನ 
ಧಾರ್ಮಿಕೆ ಸ್ವಯಂ ಸೇವಕರಲ್ಲಿ ರಕ್ತ-ಸಂಬಂಧಿಗಳೊಂದಿಗೆ ಕೂಡಾ ಅನೈತಿಕ ಸಂಬಂಧವಿಟ್ಟುಕೊಳ್ಳುವ ಪಿಡುಗು ವ್ಯಾಪಕವಾಗಿದೆ. 
ಮಠಗಳಲ್ಲಿ ಅಸ್ವಾಭಾವಿಕ ಅಪರಾಧಗಳು ಹಬ್ಬಿಹೋಗಿವೆ. ಇಗರ್ಜಿಗಳಲ್ಲಿ ತಪ್ಪೊಪ್ಪಿಗೆ" (€ಂ೧(55iಂn)ಯ ಸಂಪ್ರದಾಯವು 
ದುರಾಚಾರಗಳ ಮೂಲವಾಗಿ ಬಿಟ್ಟಿದೆ ಎಂಬಿತ್ಯಾದಿ ದೂರುಗಳು ದಾರಾಳವಾಗಿ ಕಾಣಸಿಗುತ್ತವೆ. 


5082-7 


880 ಕುರ್‌ಆನ್‌ ವ್ಯಾಖ್ಯಾನ 


7 ہو pod‏ لہ Pos 3 AES‏ دیجعل لکو نورا تشون + 3 
پک - ES gh hd se ete‏ 
۲ سرپ کی سی 1 
dl 85 #45 £‏ ہی الو 452 من ETE. A‏ 


٢۲ 
(28-29) ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ ಮತ್ತು ಅವನ ಸಂದೇಶವಾಹಕ 
(ಹ.  ಮುಹಮ್ಮದ್‌!(ಸ)]ರ ಮೇಲೆ ವಿಶ್ವಾಸವಿರಿಸಿರಿ5್‌ ಅಲ್ಲಾಹನು ನಿಮಗೆ ತನ್ನ ಕೃಪೆಯ ಇಮ್ಮಡಿ 
ನೀಡುವನು ಮತ್ತು ನಿಮಗೆ ಪ್ರಕಾಶವನ್ನು ಪ್ರದಾನ ಮಾಡುವನು, ನೀವು ಅದರ ಬೆಳಕಲ್ಲಿ ನಡೆಯುವಿರಿ*್‌ 
ಮತ್ತು ಅವನು ನಿಮ್ಮ ತಪ್ಪುಗಳನ್ನು ಕ್ಲಮಿಸುವನು. ಅಲ್ಲಾಹನು ಮಹಾಕ್ಟಮಾಶೀಲನೂ ಕರುಣಾನಿಧಿಯೂ 
ಆಗಿರುತ್ತಾನೆ. ಅಲ್ಲಾಹನ ಅನುಗ್ರಹದ ಮೇಲೆ ಗ್ರಂಥದವರಿಗೆ ಯಾವ ನಿಯಂತ್ರಣವೂ ಇಲ್ಲವೆಂಬುದು 
ಮತ್ತು ಅಲ್ಲಾಹನ ಅನುಗ್ರಹವು ಅವನ ಸ್ವಹಸ್ತದಲ್ಲೇ ಇದ್ದು ಅದನ್ನು ಅವನು ತಾನಿಚ್ಛಿಸಿದವರಿಗೆ 
ನೀಡುತ್ತಾನೆಂಬುದು ಗ್ರಂಥದವರಿಗೆ ತಿಳಿಯುವಂತಾಗಲು (ನೀವು ಈ ಮಾರ್ಗವನ್ನು ಅನುಸರಿಸಬೇಕು) 
ಅಲ್ಲಾಹನು ಮಹಾ ಅನುಗ್ರಹಶಾಲಿಯಾಗಿದ್ದಾನೆ. 


ಈ ವಿವರಣೆಗಳಿಂದ, ಇಲ್ಲಿ ಪವಿತ್ರ ಕುರ್‌ಆನ್‌ ಸನ್ಮಾಸವೆಂಬ ನವೀನಾಚರಣೆಯನ್ನು ಕ್ರೈಸ್ತರು ಸ್ವತಃ ಆವಿಷ್ಯರಿಸಿಕೊ೦ಡರು 
ಮತ್ತು ಅದನ್ನು ಪಾಲಿಸಬೇಕಾದ ರೀತಿಯಲ್ಲಿ ಪಾಲಿಸಲಿಲ್ಲ ಎ೦ಬುದನ್ನು ಪ್ರಸ್ತಾಪಿಸುವ ಮೂಲಕ ಕ್ರೆ ಕ್ರೈಸ್ತರ ಯಾವ ತಪ್ಪುಗಳನ್ನು 
ಸೂಚಿಸುತ್ತದೆ ಎಂಬುದನ್ನು ಸರಿಯಾಗಿ ಊಹಿಸಬಹುದು. 

55. ಈ ಸೂಕ್ತದ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರೊಳೆಗೆ ಭಿನ್ನಾಭಿಪ್ರಾಯವಿದೆ. ಒಂದು ಗುಂಪಿನವರ ಪ್ರಕಾರ 'ಯಾ [' 
ಅಯ್ಕುಹಲ್ಲದೀನ ಆಮನೂ' ಎಂಬ ಅಭಿಸಂಬೋಧನೆ ಹ. ಈಸಾರ(ಅ) ಮೇಲೆ ವಿಶ್ವಾಸವಿರಿಸಿದ್ದವರ ಕಡೆಗಿದೆ. ನೀವಿನ್ನು ಪ್ರವಾದಿ 
ಮುಹಮ್ಮದ್‌ರ(ಸು) ಮೇಲೆ ವಿಶ್ವಾಸವಿರಿಸಿದರೆ ನಿಮಗೆ ಈಸಾರನ್ನು(ಅ) ನಂಬಿದ್ದಕ್ಕೆ ಮತ್ತು ಮುಹಮ್ಮದ್‌ರನ್ನು(ಸ) ನಂಬಿದ್ದಕ್ಕೆ- 
ಹೀಗೆ ದುಪ್ಪಟ್ಟು ಪ್ರತಿಫಲ ಸಿಗುವುದು ಎಂದು ಅವರೊಡನೆ ಹೇಳಲಾಗುತ್ತಿದೆ. ಇನ್ನೊಂದು ಗುಂಪಿನವರ ಪ್ರಕಾರ- ಇಲ್ಲಿ ಪ್ರವಾದಿ 
ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸವಿರಿಸಿದವರನ್ನು ಅಭಿಸಂಬೋಧಿಸಲಾಗಿದೆ. ನೀವು ಕೇವಲ ಬಾಯಿಯಿಂದ ನಂಬಿಕೆ ಘೋಷಿಸಿ 
ಕೂತರೆ ಸಾಲದು, ಮನಸಾರೆ ವಿಶ್ವಾಸವಿರಿಸಬೇಕು ಮತ್ತು ಸತ್ಮವಿಶ್ವಾಸದ ಬೇಡಿಕೆಗಳನ್ನು ಈಡೇರಿಸಬೇಕು. ನೀವು ಹೀಗೆ ಮಾಡಿದರೆ 
ನಿಮಗೆ ದುಷ್ಪಟ್ಟು ಪ್ರತಿಫಲ ಸಿಗುವುದು. ಒಂದು, ಕುಫ್ರ್‌ನಿಂದ ಇಸ್ಲಾಮಿನ ಕಡೆಗೆ ಬಂದುದಕ್ಕಾಗಿ, ಇನ್ನೊ೦ದು ಇಸ್ಲಾಮಿನಲ್ಲಿ 
ನಿಷ್ಟೆ ತೋರಿ ಸ್ಥಿರರಾಗಿದ್ದುದಕ್ಕಾಗಿ ಎಂದು ಅವರೊಡನೆ ಹೇಳಲಾಗಿದೆ. ಒಂದನೆಯ ವ್ಯಾಖ್ಯಾನವನ್ನು ಸೂರಃ ಆಲ್‌ ಕಸಸ್‌ನ 
“52ರಿಂದ 54ರ ವರೆಗಿನ ಸೂಕ್ತಗಳು ಸಮರ್ಥಿಸುತ್ತವೆ. ಎರಡನೆಯ ವ್ಯಾಖ್ಯಾನವನ್ನು ಸೂರಃ ಸಬಾದ 37ನೇ ಸೂಕ್ತವು 
ಸಮರ್ಥಿಸುತ್ತದೆ. ಆಧಾರ ಪ್ರಮಾಣಗಳ ದೃಷ್ಟಿಯಿಂದ ಎರಡು ವ್ಯಾಖ್ಯಾನಗಳಿಗೂ ಸಮಾನ ಮಹತ್ವವಿದೆ. ಆದರೆ ಮುಂದಿನ 
ವಿಷಯವನ್ನು ವಿವೇಚಿಸುವಾಗ ಎರಡನೆಯ ವ್ಯಾಖ್ಯಾನವೇ ಈ ವಾಕ್ಕಕ್ಕೆ ಹೆಚ್ಚು ಹೊಂದಿಕೊಳ್ಳುವಂತೆ ತೋರುತ್ತದೆ. ವಾಸ್ತವದಲ್ಲಿ 
ಆದಿಯಿಂದ ಅಂತ್ಯದ ವರೆಗೆ ಸಂಪೂರ್ಣವಾಗಿ ಈ ಅಧ್ಯಾಯವು ಈ ವ್ಯಾಖ್ಮಾನವನ್ನೇ ಸಮರ್ಥಿಸುತ್ತದೆ. 

56. ಅರ್ಫ್ಥಾತ್‌- ಭೂಲೋಕದಲ್ಲಿ ನಿಮಗೆ, ಜೀವನದ ವಿವಿಧ ವ್ಯವಹಾರಗಳಲ್ಲಿ ಅಜ್ಞಾನದ ಅಡ್ಡಹಾದಿಗಳ ಮಧ್ಯೆ ಇಸ್ಲಾಮಿನ 
ನೇರ ಮಾರ್ಗ ಯಾವುದೆಂಬುದನ್ನು ಹೆಜ್ಜೆ ಹೆಜ್ಜೆಗೂ ಗುರುತಿಸಲು ಸಾಧ್ಯವಾಗುವಂತೆ ಜ್ಞಾನ ದೃಷ್ಟಿಯನ್ನು ದಯಪಾಲಿಸುವನು 
ಮತ್ತು ಪರಲೋಕದಲ್ಲಿ, 12ನೆಯ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವಂತಹ ಪ್ರಕಾಶವನ್ನೂ ದೆಯಪಾಲಿಸುವನು. 

57. ಅರ್ಥಾತ್‌- ಈಮಾನಿನ ಬೇಡಿಕೆಗಳನ್ನು ಈಡೇರಿಸಲು ನಿಷ್ಠೆಯಿಂದ ಪ್ರಯತ್ನಿಸಿದರೂ ಮಾನವ ಸಹಜ ದೌರ್ಬಲ್ಯಗಳ 
ಕಾರಣದಿಂದಾಗಿ ನಿಮ್ಮಿಂದೇನಾದರೂ ಲೋಪದೋಷಗಳು ಸಂಭವಿಸಿದರೆ ಅವನು ಅವುಗಳನ್ನು ಕ್ಲಮಿಸುವನು. ಸತ್ಮವಿಶ್ವಾಸ 
ಸ್ವೀಕಾರ ಮಾಡುವುದಕ್ಕೆ ಮುಂಚೆ ಅಜ್ಞಾನಾವಸ್ಥೆಯಲ್ಲಿ ನಿಮ್ಮಿಂದಾದ ಪಾಪಗಳನ್ನೂ ಕ್ಷಮಿಸಿ ಬಿಡುವನು. 


ಕಾಂಡ-27 


58. ಅಲ್‌ ಮುಜಾದಲಃ 881 


58. ಅಲ್‌ ಮುಜಾದಲಃ 


ಪರಿಚಯ 


ಈ ಅಧ್ಯಾಯದ ಹೆಸರು 'ಅಲ್‌ ಮುಜಾದಲಃ' ಎಂದೂ 'ಅಲ್‌ ಮುಜಾದಿಲಃ' ಎಂದೂ ಇದೆ." ಈ ಹೆಸರು 
ಪ್ರಥಮ ಸೂಕ್ತದಲ್ಲಿರುವ 'ತುಜಾದಿಲುಕ' ಎಂಬ ಪದದಿಂದ ಆಅರಿಸಲ್ಪಟ್ಟಿದೆ. | 


ಅವತೀರ್ಣ ಕಾಲ ۰ 

ಸೂರಃ ಅಹ್‌ರಾಬ್‌ನಲ್ಲಿ ಅಲ್ಲಾಹನು ದತ್ತುಪುತ್ರನನ್ನು ಸ್ವಂತ ಮಗನೆಂದು ಪರಿಗಣಿಸುವುದನ್ನು ಖಂಡಿಸುತ್ತ- 
"ನೀವು ನಿಮ್ಮ ಯಾವ ಪತ್ನಿಯರೊಂದಿಗೆ 'ರುಹಾರ್‌' ಮಾಡುತ್ತೀರೋ ಅವರನ್ನು ಅಲ್ಲಾಹನು ನಿಮ್ಮ ತಾಯಂದಿರಾಗಿ 
ಮಾಡಿಲ್ಲ" ಎಂದು ಮಾತ್ರ ಹೇಳಿ ಆ ಮಾತನ್ನು ಲಲ್ಲಿಗೇ ನಿಲ್ಲಿಸಿದ್ದನು. ಅಲ್ಲಿ ರಿಹಾರ್‌ -ಪಾಪ ಕಾರ್ಯವಾಗಿದೆ 
ಯೆಂದಾಗಲಿ ಅಪರಾಧವಾಗಿದೆ ಎಂದಾಗಲಿ ತಿಳಿಸಲಾಗಿರಲಿಲ್ಲ. ಆ ಕುರಿತು ಧರ್ಮಶಾಸ್ತ್ರದ ವಿಧಿಯೇನೆಂಬುದನ್ನೂ ತಿಳಿಸ 
ಲಾಗಿರಲಿಲ್ಲ. ಈ ಅಧ್ಯಾಯದಲ್ಲಿ ರಿಹಾರ್‌ನ ಕುರಿತಾದ ನಿಯಮಗಳನ್ನು ಪೂರ್ಣವಾಗಿ. ವಿವರಿಸಲಾಗಿದೆ. ಇದರಿಂದ ಈ 
ವಿವರವಾದ ಆದೇಶವು ಆ ಸ್ಥೂಲವಾದ ಆದೇಶದ ಅನಂತರ ಅವತೀರ್ಣಗೊಂಡಿತೆಂದು ತಿಳಿದುಬರುತ್ತದೆ. ಈ 
ವಾಸ್ತವಿಕತೆಯ ಆಧಾರದಲ್ಲಿ ಈ ಅಧ್ಯಾಯವು ಅಹ್‌ರಾಬ್‌ ಯುದ್ಧ (ಹಿ.ಶ. 5ನೆಯ ಶವ್ವಾಲ್‌)ದ ಅನಂತರವೇ 
ಅವತಕೀರ್ಣಗೊಂಡಿದೆಯೆಂದು ಖಚಿತವಾಗಿ ಹೇಳಬಹುದು. 


ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಆಗ ಎದುರಾಗಿದ್ದ ವಿವಿಧ ಸಮಸ್ಯೆಗಳ ಬಗ್ಗೆ ಮುಸ್ಲಿಮರಿಗೆ ಮಾರ್ಗದರ್ಶನ ನೀಡಲಾಗಿದೆ. 

ಈ ಅಧ್ಯಾಯದ ಆರಂಭದಿಂದ 6ನೆಯ ಸೂಕ್ತದ ವರೆಗೆ ರುಹಾರ್‌ನ ಕುರಿತು ಧರ್ಮಶಾಸ್ತ್ರದ ನಿಯಮಗಳನ್ನು 
ವಿವರಿಸಲಾಗಿದೆ. ಅದರೊಂದಿಗೇ ಇಸ್ಲಾಮ್‌ ಸ್ವೀಕಾರದ ಬಳಿಕವೂ ಅಜ್ಞಾನ ಕಾಲದ ಸಂಪ್ರದಾಯಗಳ ಪಾಲನೆ ಮಾಡುವುದು 
ಮತ್ತು ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳನ್ನು ಉಲ್ಲಂಘಿಸುವುದು ಸತ್ಯವಿಶ್ವಾಸಕ್ಕೆ ತೀರಾ ವಿರುದ್ಧವಾದ ವರ್ತನೆಯಾಗಿದ್ದು 
ಅದಕ್ಕೆ ಶಿಕ್ಷೆಯ ರೂಪದಲ್ಲಿ ಇಹಲೋಕದಲ್ಲೂ ನಿಂದೆ ಮತ್ತು ಅಪಮಾನಗಳನ್ನು ಎದುರಿಸಬೇಕಾಗುವುದು ಮತ್ತು 
ಪರಲೋಕದಲ್ಲೂ ಆ ಕುರಿತು ಉಗ್ರ ವಿಚಾರಣೆ ನಡೆಯುವುದು ಎಂದು ಮುಸ್ಲಿಮರಿಗೆ ಎಚ್ಚರಿಕೆ ನೀಡಲಾಗಿದೆ. 

7ರಿಂದ 10ರ ವರೆಗಿನ ಸೂಕ್ತಗಳಲ್ಲಿ ಕಪಟವಿಶ್ವಾಸಿಗಳ ವರ್ತನೆಯನ್ನು ಖಂಡಿಸಲಾಗಿದೆ. ಅವರು ಪರಸ್ಪರ ಗುಪ್ತ 
ಸಮಾಲೋಚನೆಗಳನ್ನು ನಡೆಸುತ್ತಾ ವಿವಿಧ ಕುತಂತ್ರಗಳನ್ನು ಮಾಡುತ್ತಾ ಇರುತ್ತಿದ್ದರು. ಅಲ್ಲದೆ ಪ್ರವಾದಿವರ್ಯರಿಗೆಸ) 
ಸಲಾಮ್‌ ಹೇಳುವಾಗ ಶುಭಕೋರುವ ಬದಲು ಯಹೂದಿಗಳಂತೆ, ಶಾಪಕೋರುವಂತಹ ರೀತಿಯಲ್ಲಿ ಸಲಾಮ್‌ 
ಹೇಳುತ್ತಿದ್ದರು. ಈ ಕುರಿತು ಮುಸ್ಲಿಮರಿಗೆ ಸಾಂತೃನ ಹೇಳುತ್ತಾ- ಕಪಟನಿಶ್ವಾಸಿಗಳ ಈ ಗೂಢಾಲೋಚನೆಗಳಿಂದ 
ನಿಮಗೇನೂ ನಷ್ಟವಾಗದು. ನೀವು ಅಲ್ಲಾಹನ ಮೇಲೆ ಭರವಸೆಯಿಟ್ಟು ನಿಮ್ಮ ಕೆಲಸ ಮಾಡುತ್ತಲೇ ಹೋಗಿರಿ ಎಂದು 
ಹೇಳಲಾಗಿದೆ. ಅದರ ಜೊತೆಗೇ ಮುಸ್ಲಿಮರಿಗೆ- ಪಾಪಕಾರ್ಯ, ಅನ್ಮಾಯ, ಅತಿರೇಕ ಮತ್ತು ಪ್ರವಾದಿಯ 
ಆಜ್ಞೋಲ್ಲಂಘನೆಗಾಗಿ ಗೂಢಾಲೋಚನೆ ನಡೆಸುವುದು ನಿಜವಾದ ಸತ್ಮೆವಿಶ್ವಾಸಿಗಳ ಕೆಲಸವಲ್ಲ. ಒಂದು ವೇಳೆ ಅವರು 
ಜತೆಗೂಡಿ ಗುಪ್ತವಾಗಿ ಮಾತನಾಡುವುದಿದ್ದರೂ ಅದು ಸತ್ಕರ್ಮ ಮತ್ತು ಸತ್ಕನಿಷ್ಠೆಗೆ ಸಂಬಂಧಿಸಿದ ಮಾತಾಗಿರಬೇಕು 
ಎಂಬ ನೈತಿಕ ಬೋಧನೆಯನ್ನು ನೀಡಲಾಗಿದೆ. 

11ರಿಂದ 13ರ ವರೆಗಿನ ಸೂಕ್ತಗಳಲ್ಲಿ ಮುಸ್ಲಿಮರಿಗೆ ಸಭಾ ಮರ್ಯಾದೆಗೆ ಸಂಬಂಧಿಸಿದ ಕೆಲವು ಶಿಷ್ಟಾಚಾರಗಳನ್ನು 
ಕಲಿಸಿ ಕೊಡಲಾಗಿದೆ. ಗತ ಕಾಲದಲ್ಲೂ ಇದ್ದ ಮತ್ತು ಈಗಲೂ ಕಂಡು ಬರುವ ಕೆಲವು ಸಾಮಾಜಿಕ ದೋಷಗಳನ್ನು 
ಹೋಗಲಾಡಿಸಲು ಮಾರ್ಗದರ್ಶನ ನೀಡಲಾಗಿದೆ. 


یں" 


882 ಕುರ್‌ಆನ್‌ ವ್ಯಾಖ್ಯಾನ 
ಸೂಕ್ತ 14ರಿಂದ ಅಧ್ಯಾಯದ ಕೊನೆಯ روید‎ ಪ್ರಾಮಾಣಿಕ ಸತ್ಯವಿಶ್ವಾಸಿಗಳು, ಕಪಟವಿಶ್ವಾಸಿಗಳು ಮತ್ತು 
ಸಂಶಯಗ್ರಸ್ತರು ಹೀಗೆ ವಿವಿಧ ವರ್ಗಗಳನ್ನು ಒಳಗೊಂಡಿದ್ದ ಮುಸ್ಲಿಮ್‌ ಸಮಾಜದವರನ್ನುದ್ದೇಶಿಸಿ ಒಬ್ಬ ವ್ಯಕ್ತಿಯು 
ಪರಿಪೂರ್ಣ ಧರ್ಮನಿಷ್ಠನೆನ್ನುವುದಕ್ಕೆ ಇರುವ ಮಾನದಂಡಗಳೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮುಸ್ಲಿಮ 
' ರಲ್ಲಿನ ಒಂದು ವರ್ಗವು ಇಸ್ಲಾಮಿನ ಶತ್ರುಗಳೊಂದಿಗೆ ಸ್ನೇಹವಿಟ್ಟು ಕೊಂಡಿದ್ದು ಅವರು ತಮ್ಮ ಸ್ವಾರ್ಥಕ್ಕಾಗಿ ಧರ್ಮಕ್ಕೆ 
ದ್ರೋಹ ಬಗೆಯಲಿಕ್ಕೂ ಹಿಂಜರಿಯುವುದಿಲ್ಲ. ಮುಸ್ಲಿಮರಲ್ಲಿನ ಇನ್ನೊಂದು ವರ್ಗವು ಎಂತಹ ಅಚಲ ಧರ್ಮನಿಷ್ಮೆಯನ್ನು 
ಹೊಂದಿದೆಯೆಂದರೆ ಅವರು ಅಲ್ಲಾಹನ ಧರ್ಮದ ವಿಷಯದಲ್ಲಿ ಇತರರನ್ನಂತಿರಲಿ, ಸ್ವತಃ ತಮ್ಮ ತಂದೆ, ಸಹೋದರರು, 
ಮಕ್ಕಳು ಮತ್ತು ಕುಟುಂಬವನ್ನೂ ಲೆಕ್ಕಿಸುವುದಿಲ್ಲ. ಈ ಪೈಕಿ ಮೊದಲನೆಯ ವರ್ಗದವರು ತಾವು ಮುಸ್ಲಿಮರೆಂದು 
ನಂಬಿಸಲು ಎಷ್ಟು ಆಣೆಗಳನ್ನು ಹಾಕಿದರೂ ವಾಸ್ತವದಲ್ಲಿ ಅವರು ಶೈಕಾನನ ಪಕ್ಸದವರಾಗಿದ್ದಾರೆ. ಇನ್ನು ಅಲ್ಲಾಹನ 
ಪಕ್ಕಕ್ಕೆ ಸೇರುವ ಸೌಭಾಗ್ಯವು ಎರಡನೆಯ ವರ್ಗದ ಮುಸ್ಲಿಮರಿಗೆ ಮಾತ್ರ ಪ್ರಾಪ್ತವಾಗುತ್ತದೆ ಎಂದು ಈ ವಾಕ್ಯಗಳಲ್ಲಿ 
' ಅಲ್ಲಾಹನು ಸ್ಪಷ್ಟವಾಗಿ ಸಾರಿರುವನು. 


58. ಅಲ್‌ ಮುಜಾದಲಃ 883 


PSS‏ 2 وا ون 


58. ಅಲ್‌ ರಾಗ್‌ 


(ಅವತೀರ್ಣ - ಮದೀನಾದಲ್ಲಿ) K 

ಸೂಕ್ತಗಳು-22 ಲ ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ' 

4-2) *ನಿಮ್ಮೊಡನೆ ತನ್ನ ಪಠಶಿಯ ವಿಷಯದಲ್ಲಿ ವಾದಿಸುತ್ತಿರುವ ಹಾಗೂ ಅಲ್ಲಾಹನೊಡನೆ 


ಮೊರೆಯಿಡುತ್ತಲಿರುವ ಸ್ತ್ರೀಯ ಮಾತನ್ನು ಅಲ್ಲಾಹ್‌ ಆಲಿಸಿದನು.' ಅಲ್ಲಾಹ್‌ ನಿಮ್ಮಿಬ್ಬರ ಸಂಭಾಷಣೆಯನ್ನು 
ಕೇಳುತ್ತಿದ್ದಾನೆ.? ಅವನು ಎಲ್ಲವನ್ನೂ ಕೇಳುವವನು ಮತ್ತು ನೋಡುವವನಾಗಿದ್ದಾನೆ. ನಿಮ್ಮ ಪೈಕಿ ತಮ್ಮ 
ಪತ್ನಿಯರನ್ನು 'ುಹಾರ್‌' ಮಾಡುವವರ ಪಶ್ನಿಯರು ಅವರ ತಾಯಂದಿರಲ್ಲ. ಅವರನ್ನು ಹೆತ್ತವರೇ. ಅವರ 


. ಇಲ್ಲಿ ಆಲಿಸುವುದು ಎಂಬುದರ ಅರ್ಥ ದೂರನ್ನು ಕೇಳಿ ಪರಿಹಾರ ಒದಗಿಸುವುದು ಎಂಬುದೇ ಹೊರತು ಕೇವಲ 
ಸವಯಂ ಕೇಳುವುದು ಎಂದಲ್ಲ. I 

2 ಈ ಸೂಕ್ತವು ಅವತೀರ್ಣಗೊಂಡುದು, ಖರು್‌ರಜ್‌ ಗೋತ್ರದ ಖೌಲಃ ಬ್ಲಿನ್ರಿ ಸಲ್‌ಲಬಃ(ರ) ಎಂಬ ಮಹಿಳೆಯ 
ವಿಷಯದಲ್ಲಾಗಿತ್ತು. ಅವರ ಪಠತಿ ಔಸ್‌ ಬಿನ್‌ ಸಾಮಿತ್‌ ಅನ್ಸಾರಿ, ಅವರೊಂದಿಗೆ ಮುಹಾರ್‌ ಮಾಡಿದ್ದರು. ಅದುದರಿಂದ 
ಆಕೆ ಈ ಕುರಿತು ಇಸ್ಲಾಮಿನ ನಿಯಮವೇನೆಂದು ಪ್ರವಾದಿವರ್ಯರೊಡನೆ(ಸ) ವಿಚಾರಿಸಲು ಬಂದಿದ್ದರು. ಅಷ್ಟರ ವರೆಗೆ 
ಅಲ್ಲಾಹನ ಕಡೆಯಿಂದ ಈ ವಿಷಯದಲ್ಲಿ .ಯಾವ ಅಜ್ಞೆಯೂ ಬಂದಿರಲಿಲ್ಲ. ಅದುದರಿಂದ ನೀವು ನಿಮ್ಮ ಪಿಯ 
ಪಾಲಿಗೆ ನಿಷಿದ್ಧರಾಗಿರುವಿರೆಂದು ನನಗೆ ತೋರುತ್ತದೆ ಎಂದು. ಪ್ರವಾದಿವರ್ಯರು(ಸ) ಉತ್ತರ ಕೊಟ್ಟರು. ಆಗ ಆ ಮಹಿಳೆಯು- 
"ಹಾಗಿದ್ದರೆ ನನ್ನ ಮತ್ತು ನನ್ನ ಮಕ್ಕಳಿಗೆ ಗತಿಯಿಲ್ಲದಾಗಿ ಬಿಡುವುದಲ್ಲಾ" ಎಂದು ಹೇಳುತ್ತ ಅತ್ತು ಅತ್ತು ಪ್ರವಾದಿ 
ವರ್ಯರೊಡನೆ(ಸು ನನ್ನ ಬದುಕು ಕೆಟ್ಟು ಹೋಗದಂತೆ ಏನಾದರೊಂದು ದಾರಿ ತೋರಿಸಿರೆಂದು ಮೊರೆಯಿಟ್ಟಳು. ಆಗ 
ಅಲ್ಲಾಹನ ಕಡೆಯಿಂದ ದಿವ್ಯವಾಣಿ ಅವತೀರ್ಣಗೊಂಡು ಈ ಸಮಸ್ಯೆಗೆ ಸಂಬಂಧಿಸಿದ ನಿಯಮವನ್ನು ತಿಳಿಸಲಾಯಿತು. ಈ 
ರೀತಿ ಆ ಸಹಾಬೀ ಮಹಿಳೆಯ ಮೊರೆಯನ್ನು ಅಲ್ಲಾಹನು ಆಲಿಸಿದ್ದರಿಂದ ಮತ್ತು "ತಕ್ಷಣವೇ ಅದಕ್ಕೆ ಉತ್ತರವನ್ನೂ 
ಕಳುಹಿಸಿದ್ದರಿಂದ ಸಹಾಬಿಗಳ ನಡುವೆ ಆ ಮಹಿಳೆಗೆ ವಿಶೇಷ ಗೌರವದ ಸ್ಥಾನ ಪ್ರಾಪ್ತವಾಯಿತು. 

3. ಪತಿ ಪಶ್ನಿಯರೊಳಗೆ ಜಗಳೆವುಂಟಾದಾಗ ಪತಿಯು ಸಿಟ್ಟುಗೊಂಡು ಅಂತಿ ಅಲಯ್ಯ ಕರುಹ್‌ರಿ ಉಮ್ಮೂ' 
ಎಂದು ಹೇಳಿ ಬಿಡುವುದು ಅರಬರಲ್ಲಿ ಒಂದು ಸಾಮಾನ್ಯ ರೂಢಿಯಾಗಿತ್ತು. ಇದರ ಶಬ್ಬಾರ್ಥ- "ನೀನು ನನ್ನ ಪಾಲಿಗೆ 
ಸನ್ನ ತಾಯಿಯ ಬೆನ್ನಿನಂತೆ” ಎಂದಾಗಿದೆ. ಆದರೆ ಇದರ ನಿಜವಾದ ಅರ್ಥ- "ನನ್ನ ಮಟ್ಟಿಗೆ ನಿನ್ನೊಂದಿಗೆ ಸಂಭೋಗ 


ಸಲ್ಲಿಂದ 28ನೇ ಕಾಂಡ ಆರಂಭ 


884 ಕುರ್‌ಆನ್‌ ವ್ಯಾಖ್ಯಾನ 


ಯಿ $3೫ سے۱ گے سل وھ تی سر لیا 07 وس‎ 
ಮಖೆ ಯಿ ET Ss Wd os! 
ತಾಯಂದಿರು." ಇವರು ಅತಂತ ಅಪ್ರಿಯ ಹಾಗೂ ಸುಳ್ಳಾದ ಒಂದು ಮಾತನ್ನು ಹೇಳುತ್ತಾರೆ.5 ವಾಸ್ತವದಲ್ಲಿ 
ಅಲ್ಲಾಹನು ಬಹಳ ಮನ್ನಿಸುವವನೂ ಮಹಾಕ್ಟಮಾಶೀಲನೂ ಆಗಿರುತ್ತಾನೆ." 


ನಡೆಸುವುದೆಂದರೆ, ನನ್ನ ತಾಯಿಯೊಂದಿಗೆ ಸಂಭೋಗ ನಡೆಸಿದಂತೆ" ಎಂದಾಗಿರುತ್ತದೆ. ಈಗಲೂ ಅನೇಕ ಮಂದಿ ತಿಳಿಗೇಡಿಗಳು 
ತಮ್ಮ ಪತ್ನಿಯರೊಂದಿಗೆ ಜಗಳವಾಡುವಾಗ ಅವಳನ್ನು ತಮ್ಮ. ತಾಯಿ, ಸಹೋದರಿ ಅಥವಾ ಮಗಳಂತೆ ಎಂದು ಸಾರಿ 
ಬಿಡುವುದಿದೆ. ಇದರ ಸ್ಪಷ್ಟವಾದ ಅರ್ಥ- ಇನ್ನು 'ಮುಂದೆ ಆತನು ಅವಳನ್ನು ತನ್ನ ಪತ್ನಿಯಂತೆ ಪರಿಗಣಿಸುವ ಬದಲು 
ತನ್ನ ಪಾಲಿಗೆ ನಿಷಿದ್ಧರಾಗಿರುವ ಸ್ತ್ರೀಯರಂತೆ ಪರಿಗಣಿಸುವನು ಎಂದಾಗುತ್ತದೆ. ಇದಕ್ಕೆ 'ರುಹಾರ್‌' ಎನ್ನುತ್ತಾರೆ. ಅಜ್ಞಾನ 
ಕಾಲದ ಅರಬರಲ್ಲಿ ಇದನ್ನು "ತಲಾಕ್‌ ಎಂದು ಮಾತ್ರವಲ್ಲ ಅದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ವಿವಾಹ 
ಸೆಂಬಂಧವನ್ನು ಮುರಿಯುವಂತಹ ಘೋಷಣೆ ಎಂದು ಪರಿಗಣಿಸಲಾಗುತ್ತಿತ್ತು. ಏಕೆಂದರೆ ಅವರ ದೃಷ್ಟಿಯಲ್ಲಿ ಇದು 
ಪತಿಯು ಪತ್ನಿಯೊಂದಿಗೆ ವಿವಾಹ ಸಂಬಂಧವನ್ನು" ಮುರಿದುಕೊಳ್ಳುವ. ಮಾತ್ರವಲ್ಲ ಅವಳನ್ನು ತನ್ನ ತಾಯಿಯಂತೆ 
ಶಾಶ್ವತವಾಗಿ ತನ್ನ ಪಾಲಿಗೆ ನಿಷಿದ್ಧಗೊಳಿಸುವ ಕೃತ್ಯವಾಗಿತ್ತು.- 

4. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಪತ್ನಿಯನ್ನು ತನ್ನ ತಾಯಿಯಂತೆ ಎಂದು ಸಾರಿಬಿಟ್ಟ ಮಾತ್ರಕ್ಕೆ ಪಿಯು ಆತನ 
ತಾಯಿಯಾಗಿ ಬಿಡಲು ಸಾಧ್ಯವಿಲ್ಲ. ಇದರಿಂದ ಆಕೆಗೆ ತಾಯಿಯಂತಹ ಪಾವಿತ್ಯವೂ ಪ್ರಾಪ್ರವಾಗದು. ಅಲ್ಲಾಹನು ಈ ಮಾತನ್ನು 
ಸಾರಿ ಬಿಡುವ ಮೂಲಕ, ರುಹಾರ್‌ನಿಂದ ಪಠಿ-ಪತ್ನಿಯರ ಸಂಬಂಧವು ಮುರಿದು ಬೀಳುತ್ತದೆಂಬ ಹಾಗೂ ಆಕೆಯು ಆತನ 
ಹಾಲಿಗೆ ಮಾತೆಯಂತೆ ಶಾಶ್ವತವಾಗಿ ನಿಪಿದ್ಧಳಾಗಿ ಬಿಡುತ್ತಾಳೆಂಬ ಅಜ್ಞಾನಣಾಲದ ನಿಯಮವನ್ನು ಅಸಿಂಧುಗೊಳಿಸಿ ಬಿಟ್ಟಮ. 

5. ಅರ್ಥಾತ್‌- ಪತ್ನಿಯನ್ನು ತಾಯಿಗೆ ಹೋಲಿಸುವುದು ಅತ್ಯಂತ ಅಸಂಬದ್ಧ ಮತ್ತು درو مج‎ ವಿಷಯವಾಗಿದೆ. 
ಎರಡನೆಯದಾಗಿ “ಅದು ಹಸಿ ಸುಳ್ಳೂ ಆಗಿರುತ್ತದೆ. ಏಕೆಂದರೆ ಹೀಗೆ ಹೇಳುವವನು, ಒಂದು ವೇಳೆ ಈ ಮೂಲಕ, ತನ್ನ 
ಪತ್ನಿ ತನ್ನ ಪಾಲಿಗೆ ತಾಯಿಯಾಗಿ ಬಿಟ್ಟಿರುವಳೆಂದು ತಿಳಿಸುತ್ತಿದ್ದಾನೆಂದಾದರೆ ಅವನು ಒಂದು ಸುಳ್ಳು ಸುದ್ದಿಯನ್ನು 
ತಿಳಿಸುತ್ತಿದ್ದಾನೆಂದರ್ಥ. ಇಂದಿನಿಂದ ಶಾನು ತನ್ನ ಪತ್ನಿಗೆ ತನ್ನ ಮಾತೆಯಂತಹ" ಗೌರವ ಪ್ರದಾನ ಮಾಡುತ್ತೇನೆಂದು. 
ಅವನು ಹೇಳಿಕೊಳ್ಳುತ್ತಾನೆಂದಾದರೆ ಅವನ ಈ ಹೇಳಿಕೆ ಸುಳ್ಳು. ಏಕೆಂದರೆ ಧರ್ಮಶಾಸ್ತ್ರವನ್ನು ರಚಿಸುವವನು ಅಲ್ಲಾಹನೇ 
ಹೊರತು ಅವನಲ್ಲ. ಅಲ್ಲಾಹನು ಅವನಿಗೆ ಓರ್ವ ಸ್ತ್ರೀಯನ್ನು ತಾನಿಚ್ಛಿಸುವಷ್ಟು ಕಾಲ ತನ್ನ ಪಶ್ನಿಯೆಂದು ಪರಿಗಣಿಸಲು 
ಮತ್ತು ಆ ಬಳಿಕ ತನಗಿಷ್ಟ ಬಂದಾಗ ಆಕೆಯನ್ನು ತಾಯಿಯೆಂದು ಪರಿಗಣಿಸಲು ಅಧಿಕಾರ ನೀಡಿಲ್ಲ. ರುಹಾರ್‌ ಮಾಡುವುದು 
ಒಂದು ಮಹಾಪಾತಕ ' ಮತ್ತು ಹರಾಮ್‌ ಕಾರ್ಯವಾಗಿದ್ದು ಹಾಗೆ ಮಾಡಿದವನು ಶಿಕ್ಷಾರ್ಹನೆಂಬ ಇನ್ನೊಂದು ಕಾನೂನು 
ವಿಧಿಯೂ ಈ ನುಡಿಯಲ್ಲಿ ಅಡಕವಾಗಿದೆ. 

. 6. ಅರ್ಥಾತ್‌: ನಿಜವಾಗಿ ಈ وو‎ ಬಹಳ ಕಠಿಣವಾದ ಶಿಕ್ಷೆಗೆ ಅರ್ಹವಾಗಿದೆ. ಅದರೂ ಅಲ್ಲಾಹನು ತನ್ನ ಅಪಾರ 
ಕರುಣೆಯಿಂದ, ಮೊದಲನೆಯದಾಗಿ ರುಹಾರ್‌ನ ವಿಷಯದಲ್ಲಿ ಅಜ್ಞಾನ ಕಾಲದಲ್ಲಿದ್ದ ನಿಯಮವನ್ನು ಅನೂರ್ಜಿತಗೊಳಿಸುವ 
'ಮೂಲಕೆ' ನಿಮ್ಮ ಕುಟುಂಬ ಜೀವನವನ್ನು ರಕ್ಷಿಸಿದನು ಮತ್ತು ಎರಡನೆಯದಾಗಿ, ಈ ಕೃತ್ಯವನ್ನೆಸಗಿದವರಿಗೆ, ಈ ಅಪರಾಧಕ್ಕೆ 
ನೀಡಬಹುದಾದ ಶಿಕ್ಷೆಯ ಪೈಕ ಕನಿಷ್ಮ ತರದ ಲಘುವಾದ ಶಿಕ್ಷೆಯನ್ನು ಮಾತ್ರ ಸೂಚಿಸಿರುವನು. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ 
ಅವನು ತೋರಿರುವ ಔದಾರ್ಯವೇನೆಂದರೆ, ಅವನು ಏಟು ಅಥವಾ ಕಾರಾವಾಸದ ಶಿಕ್ಷೆ ನೀಡುವ ಬದಲು ನಿಮ್ಮ 
ಸುಧಾರಣೆಗೆ ಕಾರಣವಾಗುವಂತಹ ಹಾಗೂ ನಿಮ್ಮ ಸಮಾಜದಲ್ಲಿ ಒಳಿತನ್ನು ಪಸರಿಸುವಂತಹ ಆರಾಧನಾ ಕರ್ಮಗಳ ಹಾಗೂ 
ಸತ್ಕರ್ಮಗಳ ರೂಪದಲ್ಲಿರುವ روڈ‎ ಯನ್ನು ಸೂಚಿಸಿರುವನು. ಈ ನಿಟ್ಟಿನಲ್ಲಿ ಗಮನಿಸತಕ್ಕ ಇನ್ನೊಂದು ವಿಷಯ ಯಾವುದೆಂದರೆ- 
ಇಸ್ಲಾಮಿನಲ್ಲಿ ಕೆಲವು ಅಪರಾಧ ಮತ್ತು ಪಾಪಕೃತ್ಮಗಳಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ನಿಶ್ಚಯಿಸಿರುವಂಶಹ ಆರಾಧನಾ 
ಕರ್ಮಗಳು ಆರಾಧನೆಯ ಚೈತನ್ಯವಿಲ್ಲದ ಕೇವಲ ಶಿಕ್ಸೆಗಳೂ ಅಲ್ಲ ಮತ್ತು ಶಿಕ್ಷೆಯ ಸಂಕಟಿ ಇಲ್ಲದ ಕೇವಲ ಆರಾಧನೆಗಳೂ 
ಅಲ್ಲ. ವಾಸ್ತವದಲ್ಲಿ ಇದರೊಳಗೆ ಈ ಎರಡೂ ಅಂಶಗಳನ್ನು ಒಟ್ಟಿಗೆ ಸೇರಿಸಲಾಗಿದ್ದು, ಮನುಷ್ಯನಿಗೆ ಸಂಕಟವಾಗುವಂತೆ 
ಮತ್ತು ಅದರ ಜೊತೆಗೇ ಸತ್ಕಾರ್ಯ ಮತ್ತು ಆರಾಧನೆಯಿಂದ ಅವನ ಪಾಪ ಪರಿಹಾರವಾಗುವಂತೆ ಮಾಡಲಾಗಿದೆ. 


ಕಾಂಡ-28 


58. ಆಲ್‌ ಮುಜಾದಲಃ : : 885 


ہے ho‏ صروو 532% مھ کھو ಲ‏ 
ASS WG URS pS‏ تق کنل ان یکس اتا 
ا رظ pa 7 2d‏ 
7೨4 0‏ 2 نَ ی4“ ال ا تد اس A ಹಿ RE‏ 


fed 


سے وو رہ سم ہی جچخچھ سای کے Ic eco‏ 2 
ಯಾ ಖೂ‏ ین قبل نت نمن لو LS LES‏ 


(3-4) ತಮ್ಮ” ಪತ್ನಿಯರನ್ನು ರುಹಾರ್‌ ಮಾಡಿದವರು ಅನಂತರ ತಾವು ಹೇಳಿದ ಮಾತಿನಿಂದ 
ಮರಳಿದರೆ? ಅವರು ಪರಸ್ಪರರನ್ನು ಸ್ಪರ್ಶಿಸುವುದಕ್ಕೆ ಮುಂಚೆ ಒಬ್ಬ ಗುಲಾಮನನ್ನು ವಿಮೋಚಿಸಬೇಕಾಗುವುದು. 
ಹೀಗೆ ನಿಮಗೆ ಉಪದೇಶ ನೀಡಲಾಗುತ್ತದೆ” ಮತ್ತು ನೀವು ಮಾಡುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುವನು.* 
ಯಾರಿಗಾದರೂ ಗುಲಾಮನು ಸಿಗದಿದ್ದರೆ- ಅವರಿಬ್ಬರು ಪರಸ್ಪರರನ್ನು ಸ್ಪರ್ಶಿಸುವುದಕ್ಕೆ ಮುಂಚೆ- ಅವನು 
ನಿರಂತರವಾಗಿ ಎರಡು ತಿಂಗಳ ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೂ ಅಶಕ್ತನಾಗಿರುವವನು 
ಅರುವತ್ತು ಮಂದಿ ದರಿದ್ರರಿಗೆ ಊಟ ಕೊಡಬೇಕು. ನೀವು ಅಲ್ಲಾಹ್‌ ಮತ್ತು ಅವನ ರಸೂಲರ ಮೇಲೆ 


7. ಇಲ್ಲಿಂದ ಮಿಹಾರ್‌ನ ಕಾನೂನುಪರ ನಿಯಮಗಳ ವಿವರಣೆ ಆರಂಭವಾಗುತ್ತದೆ. 

8. ಮೂಲದಲ್ಲಿ 'ಯಊದೂನ ಲಿಮಾಕಾಲೂ' ಎಂಬ ಪದಗಳಿವೆ. ಇವುಗಳ ಶಬ್ದಾರ್ಥ- "ಅವರು ಹೇಳಿದ ಮಾಠಿನ 
ಕಡೆಗೆ ಮರಳಿದರೆ" ಎಂದಾಗುತ್ತದೆ. ಆದರೆ ಅರಬೀ ಭಾಷ ಮತ್ತು ನುಡಿಗಟ್ಟಿನ ದೃಷ್ಟಿಯಿಂದ ಈ ಪದಗಳ ಅರ್ಥದ 
ಕುರಿತು ಬಹಳೆ ಭಿನ್ನಾಭಿಪ್ರಾಯ ತಲೆದೋರಿದೆ. ಹೆಚ್ಚಿನ ಕರ್ಮಶಾಸ್ತ್ರಜ್ನರು ಎರಡು ಅರ್ಥಗಳ ಪೈಕಿ ಯಾವುದಾದರೂ 
ಒಂದಕ್ಕೆ ಪ್ರಾಶಸ್ತ್ಯ ನೀಡಿದ್ದಾರೆ- 1) ಒಬ್ಬನು ರಿಹಾರ್‌ನ ಮಾತುಗಳನ್ನು ಬಾಯಿಯಿಂದ ಉಚ್ಚರಿಸಿದ ಬಳಿಕ ಅದನ್ನು 
ಹಿಂದೆಗೆದುಕೊಂಡರೆ ಎಂಬುದು ಇದರ ಅರ್ಥ. ಅಂದರೆ ಇಲ್ಲಿ 'ಆದ ಲಿಮಾಕಾಲ' ಎಂಬುದನ್ನು ಅವನು ತನ್ನ ಮಾತನ್ನು 
ಹಿಂದೆಗೆದುಕೊಂಡನು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಲಾಗಿದೆ. 2) ಒಬ್ಬನು ರುಹಾರ್‌ನ ಮೂಲಕ ತನ್ನ ಮೇಲೆ 
ಹರಾಮ್‌ ಮಾಡಿಕೊಂಡಿದ್ದನ್ನು ಪುನಃ ತನ್ನ ಮೇಲೆ ಹಲಾಲ್‌ ಮಾಡಿಕೊಂಡರೆ ಎಂಬುದು, ಇದರ ಇನ್ನೊ೦ದು ಅರ್ಥ. 
ಅಂದರೆ ಇಲ್ಲಿ 'ಆದ ಲಿಮಾಕಾಲ' ಎಂಬ ಪದವನ್ನು 'ಹರಾಮ್‌ ಎಂದು ಹೇಳುತ್ತಿದ್ದವನು ಈಗ ಹಲಾಲ್‌ನ ಕಡೆಗೆ 
ಮರಳಿದ್ದಾನೆ' ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಲಾಗಿದೆ. 1 

9. ಅಂದರೆ- ಮುಸ್ಲಿಮ್‌ ಸಮಾಜದವರು ಅಜ್ಞಾನ ಕಾಲದ ಈ ದುಷ್ಟ ಸಂಪ್ರದಾಯವನ್ನು ತೊರೆಯಬೇಕು ಮತ್ತು ನಿಮ್ಮ 
ಪೈಕಿ ಯಾರೂ ಈ ನೀಚ ಕೃತ್ಯವನ್ನು ಎಸಗಬಾರದು ಎಂದು ನಿಮ್ಮನ್ನು ಎಚ್ಚರಿಸಲಿಕ್ಕಾಗಿ ಈ ಆದೇಶವನ್ನು ನೀಡಲಾಗುತ್ತಿದೆ. 

10. ಆರ್ಥಾತ್‌- ಒಬ್ಬನು ಮನೆಯೊಳಗೆ ತನ್ನ ಪತ್ನಿಯೊಂದಿಗೆ ಗುಟ್ಟಾಗಿ ಮುಹಾರ್‌ ಮಾಡಿದ್ದು, ಆ ಬಳಿಕ 
ಪ್ರಾಯಶ್ಚಿತ್ತ ಮಾಡದೆಯೇ ಮೊದಲಿನಂತೆಯೇ ಅವರೊಳಗೆ ದಾಂಪತ್ಮ ಸಂಬಂಧವು ನಡೆಯುತ್ತಿದ್ದರೆ: ಈ ಲೋಕದಲ್ಲಿ 
ಯಾರಿಗೂ ಇದು ತಿಳಿಯದೆ ಇರಬಹುದಾದರೂ ಅಲ್ಲಾಹನಿಗಂತೂ ಅದು ತಿಳಿದಿರುವುದು. ಅವರು ಯಾವ ರೀತಿಯಲ್ಲೂ; 
ಅಲ್ಲಾಹನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೆಲಾರರು. : | 

11. 'ರುಹಾರ್‌'ನ ಕುರಿತು ಇದು ಅಲ್ಲಾಹನ ಆಜ್ಞೆ ಇಸ್ನಾಮೊ' ಕಮನಿಶಾಸ್ತ್ರಜ್ನರು ಈ ಸೂಕ್ತದ ಪದಗಳು, 
ಮುಹಾರ್‌ನ ಪ್ರಕರಣಗಳಲ್ಲಿ ಪ್ರವಾದಿವರ್ಯರು(ಸು ನೀಡಿದ ತೀರ್ಪುಗಳು ಮತ್ತು ಇಸ್ಲಾಮಿನ ಸಾರ್ವತ್ರಿಕ ನಿಯಮಗಳ 
ಆಧಾರದಲ್ಲಿ ಈ ಕುರಿತು ನಿಶ್ಚಯಿಸಿರುವ ಕಾನೂನುಗಳ ಸಂಕ್ಸಿಪ್ತ ವಿವರಣೆ ಹೀಗಿದೆ- 1) ರುಹಾರ್‌ ವೈವಾಹಿಕ 
ಸಂಬಂಧವನ್ನು ಮುರಿದು ಬಿಡುತ್ತದೆ ಮತ್ತು ಪತ್ನಿಯು ತನ್ನ ಪತಿಗೆ ಶಾಶ್ವತವಾಗಿ ಹರಾಮ್‌ ಆಗಿ ಬಿಡುತ್ತಾಳೆಂಬ 
ಅರಬ್‌ ಅಜ್ಞಾನ ಕಾಲದ ರೂಢಿಯನ್ನು 'ರುಹಾರ್‌'ನ ಈ ಕಾನೂನು ಅನೂರ್ಜಿತಗೊಳಿಸಿ ಬಿಡುತ್ತದೆ. ಅದೇ ರೀತಿ, 
ಮಿಹಾರ್‌ ಅನ್ನು ಅರ್ಥಹೀನ ಹಾಗೂ ಪ್ರಭಾವ ರಹಿತವೆಂದು ಭಾವಿಸುವ ಮತ್ತು ತನ್ನ ಪತ್ನಿಯನ್ನು ತಾಯಿಯೆಂದು 
ಅಥವಾ ಇತರ ವಿವಾಹ ನಿಷಿದ್ದ ಸಂಬಂಧಿ ಎಂದು ಘೋಷಿಸಿದ ಬಳಿಕ ಪುನಃ ಆಕೆಯೊಂದಿಗೆ ದಾಂಪತ್ಯ" ಸಂಬಂಧ 
ಇಟ್ಟುಕೊಳ್ಳುವುದು ತಪ್ಪಲ್ಲ ಎಂದು ಶಿಳಿಯುವ ಎಲ್ಲ ನಿಯಮ ಹಾಗೂ ಸಂಪ್ರದಾಯಗಳನ್ನು ಇದು ಅನೂರ್ಜಿತಗೊಳಿಸಿ 


ಕಾಂಡ-28 


886 ಕುರ್‌ಆನ್‌ ವ್ಯಾಖ್ಯಾನ 


ಬಿಡುತ್ತದೆ. ಏಕೆಂದರೆ ಇಸ್ಲಾಮಿನ ದೃಷ್ಟಿಯಲ್ಲಿ ಹೆತ್ತ ತಾಯಿ ಮತ್ತು ಇತರ ವಿವಾಹ ನಿಷಿದ್ದ ಮಹಿಳೆಯರ ಗೌರವಕ್ಕೆ 
ಎಷ್ಟು ಮಹತ್ವವಿದೆಯೆಂದರೆ ಅವರು ಮತ್ತು ಪತ್ನಿಯು ಸಮಾನರೆಂದು ಹೇಳುವುದಂತಿರಲಿ, ಯೋಚಿಸಲಿಕ್ಕೂ ಸಾಧ್ಯವಿಲ್ಲ. 
ಇವೆರಡು ಚರಮ ಸೀಮೆಗಳ ನಡುವೆ ಇಸ್ಲಾಮ್‌ ಈ ವಿಷಯದಲ್ಲಿ. ರಿಸಿಕೊಂಡಿರುವ ಧೋರಣೆಯು ಮೂರು ಬುನಾದಿಗಳಲ್ಲಿ 
ಆಧಾರಿತವಾಗಿದೆ- (ಅ) 'ರುಹಾರ್‌'ನಿಂದ ನಿಕಾಹ್‌ ಮುರಿಯುವುದಿಲ್ಲ. ಸ್ತ್ರೀಯು ಎಂದಿನಂತೆ ಪತಿಯ ಪತ್ನಿಯಾಗಿಯೇ 
ಉಳಿದಿರುತ್ತಾಳೆ. (ಆ) ರಿಹಾರ್‌ನಿಂದ ಪತ್ನಿಯು ತಾತ್ಕಾಲಿಕವಾಗಿ ತನ್ನ ಪತಿಯ ಪಾಲಿಗೆ ಹರಾಮ್‌ ಆಗಿ ಬಿಡುತ್ತಾಳೆ. 
(ಇ) ಈ ನಿಷೇಧವು ಪತಿಯು ಪರಿಹಾರವನ್ನು ಕೊಡುವ ವರೆಗೂ ಮುಂದುವರಿಯುತ್ತದೆ ಮತ್ತು ಕಪ್ಪಾರಃ (ಪರಿಹಾರವು 
ಮಾತ್ರ ಈ ನಿಷೇಧವನ್ನು ಮುರಿಯುತ್ತದೆ. 
- 2) ಕಪ್ಪಾರ(ಪ್ರಾಯಶ್ಲಿತ್ತ) ಕಡ್ಡಾಯವಾಗುವುದು. 'ಔದ್‌' ಅಥವಾ ಮರಳಿಕೆಯಿಂದಾಗಿಯೇ ಹೊರತು ಕೇವಲ ಮಹಾರ್‌ 
ನಿಂದಲ್ಲ. ಅರ್ಥಾತ್‌- ಒಬ್ಬನು 'ರುಹಾರ್‌' ಮಾತ್ರ ಮಾಡಿ ಬಿಟ್ಟು ಅದರಿಂದ ಮರಳದಿದ್ದರೆ ಅವನು ಪರಿಹಾರ ಕೊಡಬೇಕಾಗಿಲ್ಲ. 
3) ಈ ಸೂಕ್ತದಲ್ಲಿ 'ಮಸ್ಸ್‌' ಎಂದರೆ ಮುಟ್ಟುವುದು ಎಂದರ್ಥ. ಆದುದರಿಂದ 'ಕಪ್ಪಾರಃ' ಕೊಡುವುದಕ್ಕೆ ಮುಂಚೆ 
ಸಂಭೋಗವು ಮಾತ್ರ ಹರಾಮ್‌ ಆಗಿರುವುದಲ್ಲ ಪಠಿಯು ಯಾವ ರೂಪದಲ್ಲೂ ಪಶ್ನಿಯನ್ನು ಮುಟ್ಟಬಾರದು. 

4 ರುಹಾರ್‌ನ ಪ್ರಥಮ ಪ್ರಾಯಶ್ಚಿತ್ತವು ಒಬ್ಬ ಗುಲಾಮನನ್ನು ಬಿಡುಗಡೆಗೊಳಿಸುವುದಾಗಿದೆ. ಇದಕ್ಕೆ ಅಶಕ್ತನಾದರೆ 
ಎರಡು ತಿಂಗಳುಗಳ ಉಪವಾಸ ವ್ರತಾಚರಣೆಯ ಮೂಲಕ ಪ್ರಾಯಶ್ಚಿತ್ತ ಮಾಡಬಹುದು, ಇದಕ್ಕೂ ಅಶಕ್ತನಾಗಿದ್ದರೆ 60 
ಮಂದಿ ದರಿದ್ರರಿಗೆ ಊಟ ಕೊಡಬಹುದು. ಆದರೆ ಒಬ್ಬ ವ್ಯಕ್ತಿ ಈ ಮೂರು ತರದ ಪ್ರಾಯಪಶ್ಸಿತ್ತಗಳ ಪೈಕಿ ಯಾವುದನ್ನು 
ಮಾಡಲಿಕ್ಕೂ ಸಮರ್ಥನಲ್ಲ ವೆಂದಾದರೆ, ಧರ್ಮಶಾಸ್ತ್ರದಲ್ಲಿ ಈ ಕುರಿತು ಪ್ರಾಯಶ್ಚಿತ್ತದ ಬೇರಾವುದೇ ವಿಧಾನವನ್ನು 
ತಿಳಿಸಿಲ್ಲವಾದ್ದರಿಂದ ಅವನು ತನಗೆ ಈ ಪೈಕಿ ಯಾವುದಾದರೂ ಒಂದು ವಿಧಾನದಿಂದ ಪ್ರಾಯಶ್ಚಿತ್ತ ಮಾಡುವ ಸಾಮರ್ಥ್ಯ 
ಬರುವ ತನಕ ಕಾಯಬೇಕು. ಆದರೆ ಇಂತಹ ವ್ಯಕ್ತಿ ಮೂರನೆಯ ವಿಧಾನದಿಂದ ಪ್ರಾಯಶ್ಚಿತ್ತ ಮಾಡಲು ಸಮರ್ಥನಾಗು 
ವಂತೆ ಅವನಿಗೆ ಸಹಾಯ ಮಾಡಬೇಕೆಂದು ಪ್ರವಾದಿಚರ್ಯೆಯಿಂದ ಸಾಬೀತಾಗುತ್ತದೆ. 

5) ಗುಲಾಮನು ಸಿಗದಿರುವಾಗ وس رت‎ ಮಾಡಿದವನು ತನ್ನ ಪಶ್ಲಿಯನ್ನು ಸ್ಪರ್ಶಿಸುವುದಕ್ಕೆ ಮುಂಚೆ ನಿರಂತರ 
ಎರಡು ತಿಂಗಳ ಕಾಲ ಉಪವಾಸ ವ್ರತವನ್ನಾಚರಿಸಬೇಕು. ಈ ಎರಡು ತಿಂಗಳುಗಳ ನಡುವಿನ ಕಾಲಾವಧಿಯಲ್ಲಿ ಪತಿಯು 
ತಾನು ಮುಹಾರ್‌ ಮಾಡಿದ್ದ ಪತ್ನಿಯೊಂದಿಗೆ ಸಂಭೋಗ ನಡೆಸಿದರೆ ಇದರಿಂದ "ನಿರಂತರ ಉಪವಾಸ'ದ ಸರಣಿಯು 
ಮುರಿದು ಬೀಳುವುದು ಮತ್ತು ಅವನು ಹೊಸತಾಗಿ ಎರಡು ತಿಂಗಳ ಉಪವಾಸ ವ್ರತಾಚರಣೆ ಮಾಡಬೇಕಾಗುವುದು. 
ಏಕೆಂದರೆ ಮುಟ್ಟುವುದಕ್ಕೆ ಮುಂಚೆ ನಿರಂತರ ಎರಡು ತಿಂಗಳ ವ್ರತಾಚರಣೆ ಮಾಡಬೇಕೆಂಬ ಆದೇಶವಿದೆ. 

6 ಎರಡನೆಯ ವಿಧಾನದಿಂದ ಪ್ರಾಯಶ್ಚಿತ್ತ ಮಾಡಲು(2 ತಿಂಗಳ ಕಾಲ ನಿರಂತರ ಉಪವಾಸ ಆಚರಿಸಲು) 
ಸಾಮರ್ಥ್ಯವಿಲ್ಲದವನು ಮಾತ್ರ ಮೂರನೆಯ ವಿಧಾನದಿಂದ(60 ದರಿದ್ರರಿಗೆ ಉಣ ಬಡಿಸುವುದು) ಪ್ರಾಯಶ್ಚಿತ್ತ ಮಾಡಬಹುದು. 
ಉಪವಾಸ ಆಚರಿಸಲು ಸಾಮರ್ಥ ಇಲ್ಲದೆ ಇರುವುದೆಂದರೆ, ವೃದ್ಧಾಪ್ಯ ಅಥವಾ ಅನಾರೋಗ್ಯದಿಂದ ಅದಕ್ಕೆ ಅಶಕ್ತ 
ನಾಗಿರುವುದು ಅಥವಾ ನಿರಂತರ 2 ತಿಂಗಳ ಕಾಲ ಲೈಂಗಿಕ ಸಹವಾಸದಿಂದ ದೂರವಿರಲು ಅಸಾಧ್ಯವಾಗುವುದು ಮತ್ತು 
ಈ ಮಧ್ಯೆ ತಾಳ್ಮೆಗೆಡುವ ಬೀತಿಯಿರುವುದು. ಇನ್ನು ಒಬ್ಬನು, ಭೋಜನ ನೀಡುವುದಿದ್ದರೆ ಯಾರಿಗೆ ಜೀವನಾಂಶ ನೀಡುವ 
ಹೊಣೆಗಾರಿಕೆ ತನ್ನ ಮೇಲಿಲ್ಲವೋ ಅಂತಹ 60 ಮಂದಿ ಬಡವರಿಗೆ ಭೋಜನ ನೀಡಬೇಕು. ಭೋಜನವೆಂದರೆ ಎರಡು 
ಹೊತ್ತು ಹೊಟ್ಟೆ ತುಂಬಾ ಉಣಿಸುವುದು. ಹನಫೀಗಳ ಪ್ರಕಾರ ಎರಡು ಹೊತ್ತು ಹೊಟ್ಟೆ ತುಂಬಾ ಉಣ್ಣಲು ಬೇಕಾಗುವಷ್ಟು 
ಧಾನ್ಮ ಕೊಡುವುದು ಮತ್ತು ಎರಡು ಹೊತ್ತಿನ ಭೋಜನ ತಯಾರಿಸಿ ಕೊಡುವುದು ಇವೆರಡೂ ಸಮಾನವಾಗಿವೆ. ಏಕೆಂದರೆ 
ಪವಿತ್ರ ಕುರ್‌ಆನಿನಲ್ಲಿ 'ಇತ್‌ಆಮ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಅರ್ಥ ಆಹಾರ ಕೊಡುವುದು ಎಂದೂ 
ಆಗುತ್ತದೆ. ಉಣಿಸುವುದೆಂದೂ ಆಗುತ್ತದೆ. ಆದರೆ ಮಾಲಿಕಿ ಶಾಫಿಕ ಮತ್ತು ಹಂಬಲಿಗಳ ಪ್ರಕಾರ ಬೇಯಿಸಿ ಊಟ 
ಕೊಡುವುದು ಸರಿಯಲ್ಲ. ಧಾನ್ಯವನ್ನೇ ಕೊಡಬೇಕು. . ಹನಫೀಗಳ ಪ್ರಕಾರ ಒಬ್ಬನೇ ದರಿದ್ರನಿಗೆ 60 ದಿನಗಳ ವರೆಗೆ ಊಟ 
ಕೊಟ್ಟರೂ ಆದೀತು. ಆದರೆ ಉಳಿದ ಮೂರು ಕರ್ಮಶಾಸ್ತ್ರದವರು ಒಬ್ಬನಿಗೇ ಕೊಡುವುದು ಸರಿಯಲ್ಲವೆನ್ನುತ್ತಾರೆ. ಅವರ 
ಅಭಿಪ್ರಾಯ ಪ್ರಕಾರ 60 ಮಂದಿ ದರಿದ್ರರಿಗೆ ಕೊಡಬೇಕಾದುದು ಅಗತ್ಯ. 

7 ಭೋಜನ ಕೊಡುವ ಈ ಪ್ರಾಯಶ್ಚಿತ್ತವನ್ನು ಕೂಡಾ ದಂಪತಿಗಳು ಒಬ್ಬರನ್ನೊಬ್ಬರು ಮುಟ್ಟುವುದಕ್ಕೆ ಮುಂಚೆಯೇ 
ಕೊಡಬೇಕೆಂದೇನೂ ಪವಿತ್ರ ಕುರ್‌ಆನಿನಲ್ಲಿ ಹೇಳಲಾಗಿಲ್ಲ. ಆದರೆ, ಪ್ರಸ್ತುತ ನಿರ್ಬಂಧವು ಈ ಮೂರನೆಯ ವಿಧದ 
ಪ್ರಾಯಶ್ಚಿತ್ತ: ಕ್ಕೂ ಅನ್ವಯವಾಗುತ್ತದೆಂಬುದು ಮಾತಿನ ಶೈಲಿಯಿಂದಲೇ ಅರ್ಥವಾಗುತ್ತದೆ. ' 


ಕಾಂಡ-28 


58. ಅಲ್‌ ಮುಜಾದಲಃ 887 


ತ್‌ TY [a 
65 وَرَمُوْلِه'وَتَكَ اور‎ sb ٹوا‎ ಒಸಿ 5b 
> 7 >> ھے و سس ارٹیہ 2 حر صروو'‎ [ed لم‎ 
یسوی‎ iA ML Sl IS 
ವಿಶ್ವಾಸವಿರಿಸುವಂತಾಗಲಿಕ್ಕಾಗಿ ಈ ಆಜ್ಞೆಯನ್ನು ನೀಡಲಾಗುತ್ತಿದೆ. ಇವು ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟಿರುವ 


ಮೇರೆಗಳು ಮತ್ತು ಸತ್ಯನಿಷೇಧಿಗಳಿಗೆ ವೇದನಾಯುಕ್ತ ಯಾತನೆಯಿದೆ. 
(5-6) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು" ತಮಗಿಂತ ಹಿಂದಿನವರು 


12. ಇಲ್ಲಿ 'ವಿಶ್ವಾಸವಿರಿಸುವುದು' ಎಂದರೆ ನೈಜ ಮತ್ತು ನಿಷ್ಠಾವಂತ ಸತ್ಯವಿಶ್ವಾಸಿಗಳಂತಹ ಧೋರಣೆಯನ್ನು 
ಅನುಸರಿಸುವುದು. ಸಂಬೋದಧಿತರು ಈಗಾಗಲೇ ವಿಶ್ಯಾಸವಿರಿಸಿರುವ ಮುಸ್ಲಿಮರೇ ಹೊರತು ಸತ್ಮನಿಷೇಧಿಗಳಾಗಲಿ, 
ಬಹುದೇವಾರಾಧಕರಾಗಲಿ ಅಲ್ಲ ಎಂಬುದು ವ್ಯಕ್ತ. ಅವರಿಗೆ ಧರ್ಮಶಾಸ್ತ್ರದ ಒಂದು ಆದೇಶವನ್ನು ತಿಳಿಸಿದ ಬಳಿಕ "ನೀವು 
ಅಲ್ಲಾಹ್‌ ಮತ್ತು ಅವನ ರಸೂಲರ ಮೇಲೆ ಎಶ್ನಾಸವಿರಿಸುವ೦ತಾಗಲು ಈ ಆಜ್ಞೆಯನ್ನು ನೀಡಲಾಗುತ್ತಿದೆ" ಎಂಬ ಮಾತಿನ ಸ್ಪಷ್ಟ 
ಅರ್ಥವೇನೆಂದರೆ. ಆಲ್ಲಾಹನ ಈ ಆಜ್ಞೆಯನ್ನು ಕೇಳಿದ ಅನಂತರವೂ ಯಾರಾದರೂ ಅಜ್ಞಾನ ಕಾಲದ ಹಳೆಯ ಕಟ್ಟಳೆಗಳನ್ನೇ 
ಅನುಸರಿಸಿದರೆ ಅವನ ಈ ವರ್ತನೆಯು ಸತ್ಯವಿಶ್ವಾಸಕ್ಕೆ ವಿರುದ್ಧವಾಗಿದೆ. ಅಲ್ಲಾಹ್‌ ಮತ್ತು ರಸೂಲರು ಜೀವನದ ಯಾವುದಾದ 
ರೊಂದು ವಿಷಯದಲ್ಲಿ ಒಂದು ಕಾನೂನನ್ನು ನಿಶ್ಚಯಿಸಿ ಕೊಟ್ಟಿರುವಾಗ ಅದನ್ನು ಬಿಟ್ಟು ಲೋಕದ ಇತರೆ ಯಾವುದಾದರೂ 
ನಿಯಮವನ್ನು ಪಾಲಿಸುವುದು ಅಥವಾ ಅದನ್ನು ಕಡೆಗಣಿಸಿ ತನ್ನ ಸ್ವೇಚ್ಛೆಯಂತೆ ನಡೆಯುವುದು ಒಬ್ಬ ಸತ್ಕವಿಶ್ವಾಸಿಯ ಕೆಲಸವಲ್ಲ. 

13. ಇಲ್ಲಿ 'ಕಾಫಿರ್‌(ಸತ್ಯನಿಷೇಧಿ) ಎಂದರೆ ದೇವಾಸ್ತಿತ್ಯವನ್ನೂ ಪ್ರವಾದಿತ್ವ್ಯವನ್ನೂ ನಿರಾಕರಿಸುವವನಲ್ಲ, ಅಲ್ಲಾಹನನ್ನೂ 
ರಸೂಲರನ್ನೂ ತಾನು ನಂಬುವುಬಾಗಿ ಹೇಳಿ ಹಾಗೆ ಘೋಷಿಸಿದ ಬಳಿಕವೂ ಒಬ್ಬ ಸತ್ಯನಿಷೇಧಿಯಂತಹ ಧೋರಣೆಗಳನ್ನು 
ಅನುಸರಿಸುತ್ತಿರುವವನನ್ನು ಇಲ್ಲಿ ಕಾಫಿರ್‌ ಎನ್ನಲಾಗಿದೆ. ಈ ವಾಕ್ಕದ ತಾತ್ಸರ್ಯವೇನೆಂದರೆ- ಅಲ್ಲಾಹ್‌ ಮತ್ತು ರಸೂಲರ 
ಆಜ್ಞೆಯನ್ನು ಕೇಳಿದ ಬಳಿಕವೂ ತನ್ನ ಇಚ್ಛೆಯಂತೆ ವರ್ತಿಸುವುದು ಅಥವಾ ಅಜ್ಞಾನದ ರೂಢಿಗಳನ್ನು - ಅನುಸರಿಸುವುದು 
ನಿಜಕ್ಕೂ ಸತ್ಯನಿಷೇಧಿಗಳ ಕೆಲಸವಾಗಿದೆ. ಹೃತ್ಪೂರ್ವಕ ಸತ್ಯವಿಶ್ವಾಸ ಸ್ವೀಕಾರ ಮಾಡಿರುವವನು ಎಂದೆಂದಿಗೂ ಈ ರೀತಿ 
ವರ್ತಿಸಲಾರನು. ಇದನ್ನೇ ಸೂರಃ ಆಲಿ ಇಮ್ರಾನ್‌ನಲ್ಲೂ ಹಜ್ಜ್‌ ಯಾತ್ರೆಯನ್ನು ಕಡ್ಡಾಯಗೊಳಿಸಿದ ಆಜ್ಞೆ ಕೊಟ್ಟ ಬಳಿಕೆ 
ಹೇಳಲಾಗಿದೆ: 'ಕುಫ್ರ್‌' ಮಾಡಿದರೆ (ಅರ್ಥಾತ್‌ ಆಜ್ಞೆಯನ್ನು ಪಾಲಿಸದಿದ್ದರೆ ಅಲ್ಲಾಹನು ಲೋಕವಾಸಿಗಳಿಂದ ನಿರಪೇಕ್ಷ 
ನಾಗಿದ್ದಾನೆ. ಇವೆರಡು ಸ್ಥಾನಗಳಲ್ಲೂ 'ಕುಫ್ರ್‌' ಎಂಬ ಪದ- ರುಹಾರ್‌ ಮಾಡಿದ ಬಳಿಕ ಪ್ರಾಯಶ್ಚಿತ್ತ ಮಾಡದೆ -ಪತ್ನಿ 
ಯೊಂದಿಗೆ ಸೆಂಬಂಧವಿರಿಸಿಕೊಳ್ಳುವವನನ್ನು ಅಥವಾ ರುಹಾರ್‌ನಿಂದ ಪತ್ನಿಗೆ ತಲಾಕ್‌" ಆಗಿಬಿಟ್ಟಿತೆಂದು ಹೇಳುವವನನ್ನು 
ಅಥವಾ ಸಾಮರ್ಥ್ಯವಿದ್ದೂ ಹಜ್ಜ್‌ ಯಾತ್ರೆ ಮಾಡದವನನ್ನು ಧರ್ಮಶಾಸ್ತ್ರದ ನ್ಯಾಯಾಧೀಶನು ಕಾಫಿರ್‌(ಸತ್ಮನಿಷೇಧಿ) ಮತ್ತು 
ಮುರ್ತದ್ದ್‌ (ಧರ್ಮ ಧಿಕ್ಕಾರಿ) ಎಂದು ಘೋಷಿಸಬೇಕು ಹಾಗೂ ಎಲ್ಲ ಮುಸ್ಲಿಮರೂ ಅವನನ್ನು ಇಸ್ಲಾಮ್‌ ಬಾಹಿರನೆಂದು 
ತಿಳಿಯಬೇಕು ಎಂಬ ಅರ್ಥದಲ್ಲಿ ಇರುವುದಲ್ಲ. ನಿಜವಾಗಿ ಇದರ ಅರ್ಥವೇನೆಂದರೆ- ಮಾತು ಅಥವಾ ಕೃತಿಯಿಂದ 
ಅಲ್ಲಾಹನ ಆದೇಶಗಳನ್ನು ತಿರಸ್ಕರಿಸುವವರು ಮತ್ತು ತಮ್ಮ ಪ್ರಭು ತಮಗಾಗಿ ಯಾವೆಲ್ಲ ಮಿತಿ ಮೇರೆಗಳನ್ನು ನಿಶ್ನೆಯಿಸಿದ್ದಾನೆ, 
ಏನನ್ನೆಲ್ಲ ಕಡ್ಡಾಯಗೊಳಿಸಿದ್ದಾನೆ, ಯಾವುದನ್ನೆಲ್ಲ ಹಲಾಲ್‌ಗೊಳಿಸಿದ್ದಾನೆ ಹಾಗೂ ಯಾವುದನ್ನೆಲ್ಲ ಹರಾಮ್‌ಗೊಳಿಸಿದ್ದಾನೆ 
ಎಂಬುದನ್ನು ಲೆಕ್ಕಿಸದೆ ಇರುವ ಜನರು ಅಲ್ಲಾಹನ ಬಳಿ ಸತ್ಯವಿಶ್ವಾಸಿಗಳೆಂದು ಪರಿಗಣಿಸಲ್ಪಡುವುದಿಲ್ಲ. 

14. ವಿರೋಧಿಸುವುದೆಂದರೆ ಅಲ್ಲಾಹನು ನಿಶ್ಚಯಿಸಿ ಕೊಟ್ಟ ಮೇರೆಗಳನ್ನು ಒಪ್ಪದೆ ಅವುಗಳ ಬದಲು ಬೇರೆಯೇ ಕೆಲವು 
ಮಿತಿ ಮೇರೆಗಳನ್ನು ನಿಶ್ನಯಿಸಿಕೊಳ್ಳುವುದು. ಇಬ್ನ್‌ ಜರೀರ್‌, ತಬರೀ ಈ ಸೂಕ್ತವನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ- "ಅಲ್ಲಾಹನ 
ಮೇರೆಗಳನ್ನು ಹಾಗೊ ಅವನು ಕೊಟ್ಟ ಕರ್ತವ್ಯಗಳನ್ನು ಉಲ್ಲ ೦ಫಿಸುವವರು ಮತ್ತು ಅವನು ನಿಶ್ಚಯಿಸಿ ಕೊಟ್ಟಿರುವ ಮೇರೆಗಳ 
ಬದಲಿಗೆ ಇತರ ಮೇರೆಗಳನ್ನು ನಿಶ್ನ  ಯಿಸಿಕೊಳ್ಳುವವರು.. ಬೈಳಾವೀ, ಇದನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ- "ಅಲ್ಲಾಹ್‌ ಮತ್ತು 
ಅವನ ರಸೂಲರೊಂದಿಗೆ ದ್ವೇಷವಿರಿಸುವವರು ಮತ್ತು ಜಗಳಾಡುವವರು ಅಥವಾ ಅವರು ನಿಶ್ಚಯಿಸಿಕೊಟ್ಟ ಮೇರೆಗಳಿಗಿಂತ 
ಭಿನ್ನವಾದ ಇತರ ಮೇರೆಗಳನ್ನು ಕಲ್ಲಿಸುವವರು ಅಥವಾ ಇತರರು ಕಲ್ಪಿಸಿದ ಮೇರೆಗಳನ್ನು ಸ್ವೀಕರಿಸುವವರು." ಆಲೂಸೀಯವರು(ರ) 
ರೂಹುಲ್‌ ಮಅನಿಯಲ್ಲಿ ಬೈಳಾವೀಯವರ ಈ ವ್ಯಾಖ್ಯಾನವನ್ನು ಸಮರ್ಥಿಸುತ್ತ موہ‎ ಇಸ್ಲಾಮ್‌ ಸಲದುಲ್ಲಾ ಚಲಪೀಯವರ 


ಕಾಂಡ-28 


ْ 888 ಕುರ್‌ಆನ್‌ ವ್ಯಾಖ್ಯಾನ 


eS‏ 035 الا ed al‏ حا 4 ಜಿಯೆ‏ و+۔۔ سرت 
೩೬೭2 lL 4 ಪಿ‏ ال SESS‏ کل یم 
ಲ್‌‏ سر 7 71 5 . : 
کڈ ال رکز اق الله LUM ep SUS‏ 3 
' 

ಅಪಮಾನಿತರಾದಂತೆಯೇ ಅಪಮಾನಿತರಾಗುವರು. ನಾವು ಸುಸ್ಪಷ್ಟ ಸೂಕ್ತಗಳನ್ನು 0 بت‎ 
ಮತ್ತು ಸತ್ಸನಿಷೇಧಿಗಳಿಗೆ ಅಪಮಾನಕರ ಯಾತನೆ ಇದೆ." ಅಲ್ಲಾಹನು ಇವರೆಲ್ಲರನ್ನೂ ಪುನಃ ಜೀವಂತ 
ಗೊಳಿಸಿ ಎಬ್ಬಿಸುವ ಮತ್ತು ಅವರು ಏನೆಲ್ಲ ಮಾಡಿ ಬಂದಿರುವರೆಂಬುದನ್ನು ಅವರಿಗೆ ತಿಳಿಸುವ ದಿನ (ಈ 


ಅಪಮಾನಕರ ಯಾತನೆ ಒದಗಲಿದೆ). ಅವರು ಮರೆತು ಬಿಟ್ಟಿದ್ದಾರೆ. ಆದರೆ ಅಲ್ಲಾಹನು ಅವರು ಮಾಡಿದು 
ದೆಲ್ಲವನ್ನೂ ಎಣಿಸಿ ಕಾಯ್ದಿರಿಸಿದ್ದಾನೆ. ಅಲ್ಲಾಹನು ಪ್ರತಿಯೊಂದು ವಸು ್ರುವಿನ ಬಗೆಗೂ ಸಾಕ್ಸಿಯಾಗಿದ್ದಾನೆ. 


ಹೇಳಿಕೆಯನ್ನು ಹೀಗೆ ಉದ್ದ ರಿಸುತ್ತಾರೆ- "ಈ ಸೂಕ್ತದಲ್ಲಿ- ಧರ್ಮಶಾಸ್ತ್ರವು ನಿಶ್ಚಯಿಸಿದ ಮೇರೆಗಳಿಗೆ ವಿರುದ್ದವಾಗಿ ಸ್ವತಃ 
ಅನೇಕ ಆದೇಶಗಳನ್ನು ರಚಿಸಿಕೊಂಡು" ಅವುಗಳಿಗೆ ಕಾಸೂನೆಂದು ಹೆಸರಿಟ್ಟುಕೊಂಡಿರುವ ಅರಸರಿಗೆ ಮತ್ತು ದುಷ್ಟ ಆಡಳಿತಗಾರರಿಗೆ 
ಉಗ್ರ ಎಚ್ಚರಿಕೆ ಇದೆ.” ಈ ಸ್ಥಾನದಲ್ಲಿ ಅಲ್ಲಾಮಾ ಆಲೂಸೀಯವರು ಶರೀಅತ್‌ ಕಾನೂನುಗಳ ಎದುರು ಸ ಸ್ವರಚಿತ ಕಾನೂನು 
ಗಳಿಗೆ ಇಸ್ಲಾಮ ದೃಷ್ಟಿಕೋನದಿಂದ ಇರುವ ಸಾಂವಿಧಾನಿಕ ಸ್ಥಾನಮಾನದ ಕುರಿತು ವಿವರವಾಗಿ ಚರ್ಚಿಸುತ್ತಾ ಹೀಗೆ ಬರೆದಿರು 
ವರು- "ಇಂತಹ ಕಾನೂನನ್ನು ಶ್ಲಾಘನೀಯವೆನ್ನುವವನು, ಅದು ಇಸ್ಲಾಮ ಕಾನೂನಿಗಿಂತ ಶ್ರೇಷ್ಠವೆನ್ನುವವನು, ಅದು ಹೆಚ್ಚು 
ಯುಕ್ತಿ ಪೂರ್ಣವಾದುದು ಮತ್ತು ಸಮಾಜಕ್ಕೆ ಹೆಚ್ಚು ಹಿತಕರವಾದುದು ಎಂದು ಹೇಳುವವನು ಮತ್ತು ಯಾವುದಾದರೂ 
“ವಿಷಯದಲ್ಲಿ ಈ ಕುರಿತು ಶರೀಅತ್‌ನ ನಿಯಮ ಹೀಗಿದೆ ಎಂದು ಹೇಳಿದಾಗ, ನಾವು ಕಂಡ ಅಲ್ಲಾ ಹನ ಶಾಪಕ್ಕೆ ಪಾತ್ರರಾದ 
ಕೆಲವರಂತೆ ಕೋಪದಿಂದ ಉರಿದು ಬೀಳುವವನು ಕಾಫಿರ್‌(ಸತ, ಸೈನಿಷೇಧಿ) ಎಂಬ ವಿಷಯದಲ್ಲಿ ಸಂದೇಹವಿಲ್ಲ." 

15. ಮೂಲದಲ್ಲಿ موہ‎ ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ಅವಮಾನಿಸುವುದು, ನಾಶಗೊಳಿಸುವುದು, 
ಶಪಿಸುವುದು, ಆಸ್ಥಾನದಿಂದ ಹೊರಹಾಕುವುದು, ಹೊರದಬ್ಬುವುದು ಅಥವಾ ಹೀನೈಸುವುದು ಎಂದಾಗಿದೆ. ದೇವಾದೇಶದ 
ತಾತ್ವರ್ಯವೇನೆಂದರೆ. ಹಿಂದಿನ ಪ್ರವಾದಿಗಳ ಸಮುದಾಯದವರು ಅಲ್ಲಾಹ್‌ ಮತ್ತವನ ಪ್ರವಾದಿಗಳನ್ನು ವಿರೋಧಿಸಿ, ಅವರ 
ಆದೇಶಗಳ ವಿರುದ್ಧ ಬಂಡಾಯವೆದ್ದುದರ ಪರಿಣಾಮವಾಗಿ ದುರ್ಗತಿಯನ್ನು ಕಂಡಿದ್ದು, ಇಂದು ಮುಸ್ಲಿಮರ ಪೈಕಿ ಅದೇ 
ಧೋರಣೆಯನ್ನು ಅನುಸರಿಸುತ್ತಿರುವ ಜನರು ಕೂಡಾ ಆ ದುರ್ಗತಿಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಹಿಂದಿನವರು ಕೂಡಾ ದೇವ 
ಧರ್ಮಶಾಸ್ತ್ರಕ್ಕೆ ದುರಾಗಿ ಸ್ವತಃ ಕಾನೂನುಗಳನ್ನು ರಚಿಸಿದ್ದರಿಂದ ಅಥವಾ ಇತರರು ನಿರ್ಮಿಸಿದ ಕಾನೂನುಗಳನ್ನು ಅಂಗೀಕರಿಸಿದ್ದ 
ರಿಂದಲೇ ಅಲ್ಲಾಹನ ಅನುಗ್ರಹ ಹಾಗೂ ಕೃಪಾಕಟಾಕ್ಷದಿಂದ ವಂಚಿತರಾದರು. ಇದರ ಪರಿಣಾಮವಾಗಿಯೇ ಅವರ ಜೀವನವು 
ಪಥಭ್ರಷ್ಟತೆ, ದುರಾಚಾರ ಮತ್ತು ನೈತಿಕ ಹಾಗೂ ಸಾಂಸ್ಕೃತಿಕ ಕೆಡುಕುಗಳಿಂದ ತುಂಬುತ್ತಾ ಕೊನೆಗೆ ಈ ಲೊ ಇಕದಲ್ಲೇ ಅವರು 
ನಿಂದ್ಯರಾಗಿ ಬಿಡಲು, ಕಾರಣವಾಯಿತು. ಇದೀಗ ಪ್ರವಾದಿ ಮುಹಮ್ಮದ್‌ರ(ಸ) ಸಮುದಾಯ ಮಾತ್ರ ಇದೇ ಅಪರಾಧವನ್ನೆಸಗಿದರೂ 
ಅವರು ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಿರುತ್ತಾರೆ ಮತ್ತು ಅವನು ಅವರನ್ನು ವಿನಾಶ ಕೂಪದಲ್ಲಿ ಬೀಳದಂತೆ ರಕ್ಷಿಸುತ್ತಲೇ 
ಇರುತ್ತಾನೆ . ಎನ್ನಲು ಯಾವ: ಕಾರಣವೂ ಇಲ್ಲ, 

16. ವಿಷಯಾನುಬಂಧವನ್ನು ಗಮನಿಸಿದರೆ ಇಲ್ಲಿ ಈ ನೀತಿಗೆ ಎರಡು ಶಿಕ್ಷೆ ಗಳನ್ನು ಪ್ರಸ್ತಾಪಿಸಿರುವುದು ಸ್ಪಷ್ಟ 
ವಾಗುತ್ತದೆ. ಒಂದು 'ಕಬ್ಬ್‌' ಅರ್ಥಾತ್‌ ಈ ಲೋಕದಲ್ಲುಂಟಾಗುವ ಅಪಮಾನ. ಇನ್ನೊ೦ದು 'ಅದಾಬುಮ್ಮುಹೀನ್‌' 
ಅರ್ಥಾತ್‌ ಪರಲೋಕದಲ್ಲಿ ಸಿಗುವ ಅಪಮಾನಕರ ಯಾತನೆ. 

17. ಅರ್ಥಾತ್‌- ಅವರು- ಮರೆತು ಬಿಟ್ಟ ಮಾತ್ರಕ್ಕೆ ಅವರ ಪ್ರಕರಣವೇನೂ ಮುಚ್ಚಿಹೋಗಲಿಲ್ಲ. ಅವರ ದೃಷ್ಟಿಯಲ್ಲಿ 
ದೇವಾಜ್ಞೋಲ್ಲಂಘನೆಯೆಂಬುದು ಮರೆತು ಬಿಡುವಷ್ಟು ಸಾಮಾನ್ಯ ವಿಷಯವಾಗಿರಬಹುದು. ಹೆಚ್ಚೇಕೆ ಅದೇನೂ ಅಷ್ಟೊಂದು 
ದೊಡ್ಡ ಆಕ್ಸೇಪಕರ ವಿಷಯವೇ ಅಲ್ಲವೆಂದು ಅವರು ಅದನ್ನು ನಿರ್ಲಕ್ಷಿಸಿರಬಹುದು. ಆದರೆ ಅಲ್ಲಾಹನ ದೃಷ್ಟಿಯಲ್ಲಿ ಇದೇನೂ 


5308-8 


58. ಅಲ್‌ ಮುಜಾದಲುಃ 889 


SOE‏ کی AMIENS LAT AE‏ مم و 
LABEL ALAS IT D3 ob‏ 
یلزا BEMIS TA uF FM SARI‏ 


(7-8) ಭೂಮಿ-ಆಕಾಶಗಳ” ಪ್ರತಿಯೊಂದು ವಸ್ತುವಿನ ಜ್ಞಾನವು ಅಲ್ಲಾಹನಿಗೆ ಇದೆ ಎಂಬುದು 
ನಿಮಗೆ ತಿಳಿದಿಲ್ಲವೇ? ಎಂದೂ ಮೂರು ಮಂದಿಯ ನಡುವೆ ರಹಸ್ಯ ಮಾತುಕತೆ ನಡೆಯುತ್ತಿರುವಾಗ 
ಅವರೊಂದಿಗೆ ನಾಲ್ಕನೆಯವನಾಗಿ ಅಲ್ಲಾಹನು ಇಲ್ಲದೆ ಇರುವುದಿಲ್ಲ ಅಥವಾ ಐವರೊಳಗೆ ರಹಸ್ಯ 
ಮಾತುಕತೆ ' ನಡೆಯುತ್ತಿರುವಾಗ ಆರನೆಯವನಾಗಿ ಅಲ್ಲಾಹನಿಲ್ಲದೆ ಇರುವುದಿಲ್ಲ.” ರಹಸ್ಥೆ ಮಾತುಕತೆ 
ನಡೆಸುತ್ತಿರುವವರು ಇದಕ್ಕಿಂತ ಕಡಿಮೆ ಇರಲಿ ಅಥವಾ ಹೆಚ್ಚಿರಲಿ, ಅವರು ಎಲ್ಲೇ ಇರಲಿ, ಅಲ್ಲಾಹನು 
ಅವರ ಜೊತೆಗಿರುತ್ತಾನೆ? ಮತ್ತು ಪುನರುತ್ನಾನ ದಿನ ಅವನು ಅವರಿಗೆ ಅವರು ಏನೆಲ್ಲ ಮಾಡಿದ್ದ 
ಕೆಂಬುದನ್ನು ತಿಳಿಸುವನು. ಅಲ್ಲಾಹನು ಸಕಲ ವಸ್ತುಗಳ ಜ್ಞಾನವುಳ್ಳವನು. ಗುಪ್ತ ಸಮಾಲೋಚನೆಗಳಿಂದ 


ಸಾಮಾನ್ಯ ವಿಷಯವಲ್ಲ. ಅವನ ಬಳಿ ಅವರ ಪ್ರತಿಯೊಂದು ದುಷ್ಕರ್ಮವೂ ದಾಖಲಿಸಲ್ಪಟ್ಟಿದೆ. ಯಾರು ಯಾವಾಗ ಎಲ್ಲಿ ಏನು 
ಮಾಡಿದನು, ಆ ಕೃತ್ಯದ ಬಳಿಕ ಸ್ವತಃ ಅವನ ಪ್ರತಿಕ್ರಿಯೆ ಏನಾಗಿತ್ತು? ಅದರ ಪರಿಣಾಮಗಳು ಎಲ್ಲೆಲ್ಲಿ ಯಾವ ಯಾವ ರೂಪದಲ್ಲಿ 
ತಲೆದೋರಿದುವು ಎಂಬಿತ್ಕಾದಿ ಎಲ್ಲ ವಿವರಗಳೂ ಅವನ ದಾಖಲೆಯಲ್ಲಿ ಲಿಖಿತವಾಗಿವೆ. 

18. ಇಲ್ಲಿಂದ ಹತ್ತನೆಯ ಸೂಕ್ತದ ವರೆಗೆ ನಿರಂತರವಾಗಿ- ಆಗ ಮುಸ್ಲಿಮ್‌ ಸಮಾಜದಲ್ಲಿ ಕಪಟವಿಶ್ವಾಸಿಗಳು 
ಅನುಸರಿಸುತ್ತಿದ್ದ ಧೋರಣೆಗಳನ್ನು ವಿಮರ್ಶಿಸಲಾಗಿದೆ. ಅವರು ತೋರಿಕೆಗೆ ಮುಸ್ಲಿಮ್‌ ಸಮಾಜದಲ್ಲಿ ಸೇರಿಕೊಂಡಿದ್ದರು. ಆದರೆ 
ಒಳೆಗಿಂದೊಳಗೇ ಅವರು ಸತ್ಯವಿಶ್ವಾಸಿಗಳಿಗಿಂತ ಭಿನ್ನವಾದ, ತಮ್ಮದೇ ಆದ ಒಂದು ಗುಂಪನ್ನು ರಟಿಸಿಕೊಂಡಿದ್ದರು. ಮುಸ್ಲಿಮರು 
ಅವರನ್ನು ಕಂಡಾಗಲೆಲ್ಲ ಅವರು ಪರಸ್ಪರ ಗುಪ್ತ ಸಮಾಲೋಚನೆಗಳನ್ನು ನಡೆಸುತ್ತಿರುವುದು ಕಂಡು ಬರುತ್ತಿತ್ತು. ಈ ಗುಪ್ತ 
ಸಮಾಲೋಚನೆಗಳಲ್ಲೇ ಅವರು ಮುಸ್ಲಿಮರಲ್ಲಿ ಒಡಕುಂಟು ಮಾಡುವ, ಕ್ಷೋಭೆ ಹಾಗೂ ಗೊಂದಲ ಹರಡುವ ವಿವಿಧ 
ಷಡ್ಕಂತ್ರಗಳನ್ನು ರಚಿಸುತ್ತಿದ್ದರು ಮತ್ತು ನಿತ್ಯವೂ ಹೊಸ ಹೊಸ ವದಂತಿಗಳಿಗೆ ಜನ್ಮ ಕೊಡುತ್ತಿದ್ದರು. 

19. ಇಲ್ಲಿ ಇಬ್ಬರ ಮತ್ತು ಮೂವರ ಬದಲು ಮೂವರ ಮತ್ತು ಐವರ ಪ್ರಸ್ತಾಪವೆಕ್ತಿದುದರ ಔಚತ್ಮವೇನು? ಇಬ್ಬರು 
ಮತ್ತು ನಾಲ್ವರ ಪ್ರಸ್ತಾಪವನ್ನು ಕೈ ಬಿಟ್ಟುದೇಕೆ? ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ವ್ಯಾಖ್ಯಾನಕಾರರು ಇದಕ್ಕೆ ಹಲವಾರು ಉತ್ತರ 
ಗಳನ್ನು ಕೊಟ್ಟಿರುತ್ತಾರೆ. ಆದರೆ ನಮ್ಮ ಅಭಿಪ್ರಾಯದಂತೆ ಇದರ ನಿಜವಾದ ಕಾರಣವೇನೆಂದರೆ ಪವಿತ್ರ ಕುರ್‌ಆನಿನ ಸಾಹಿತ್ಯಕ 
ಸೌಂದರ್ಯವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಈ ಶೈಲಿಯನ್ನು ಬಳಸಲಾಗಿದೆ. ಅನ್ಯಥಾ ಇಲ್ಲಿ "ಮಾ ಯಕೂನು ಮಿನ್ನಚ್‌ವಸ್‌ನೈನಿ 
ಇಲ್ಲಾಹುವ ಸಾಲಿಸುಹುಮ್‌ ವಲಾ ಸಲಾಸತಿನ್‌ ಇಲ್ಲಾಹುವ ರಾಬಿಉಹುಮ್‌" ಎಂದು ಹೇಳಬೇಕಿತ್ತು. ಹಾಗೆ ಹೆಳಿದ್ದರೆ 
ಅದರಲ್ಲಿರುವ 'ನಜ್‌ವಸ್‌ನೈನಿ' ಎಂಬ ಪದ ಒಂದು ಒಳ್ಳೆಯ. ಪ್ರಯೋಗವೆನಿಸುತ್ತಿರಲಿಲ್ಲ. ಹಾಗೆಯೇ 'ಸಾಲಿನ್‌' ಮತ್ತು 'ಸಲಾಸ' 
ಎಂಬ ಪದಗಳು ಬೆನ್ನು ಬೆನ್ನಿಗೇ ಬಂದಿದ್ದರೆ ಸಾಹಿತ್ಯದ ದೃಷ್ಟಿಯಿಂದ ಆದು ಮಾಧುರ್ಯಹೀನವಾಗುತ್ತಿತ್ತು. ಇಲ್ಲಾಹುವ 
ರಾಬ್ದಿಉಹುಮ್‌' ಎಂದ ಬಳಿಕ 'ವಲಾ ಅರ್‌ಬಅತಿನ್‌' ಎಂದು ಹೇಳಿದ್ದರೆ ಅದರಲ್ಲೂ ಇದೇ ದೋಷ ಎದ್ದು ಕಾಣುತ್ತಿತ್ತು. 
ಆದ್ದರಿಂದಲೇ ಇಲ್ಲಿ ಮೂರು ಮತ್ತು ಐದು ಮಂದಿಯ ರಹಸ್ಯ ಮಾತುಕತೆಯನ್ನು ಪ್ರಸ್ತಾಪಿಸಿದ ಬಳಿಕ "ಗುಪ್ತ ಸಮಾಲೋಚನೆ 
ನಡೆಸುವವರು ಇದಕ್ಕಿಂತ(ಮೂರಕ್ಕಿಂತ) ಕಡಿಮೆ ಇರಲಿ ಅಥವಾ(ಐದಕ್ಕಿಂತ) ಅಧಿಕಏರಲಿ, ಏನಿದ್ದರೂ ಅಲ್ಲಾಹನು ಅವರ ಜೊತೆಗೆ 
ಇರುತ್ತಾನೆ" ಎಂದು ಹೇಳುವ ಮೂಲಕ ಈ ಅಂತರವನ್ನು ತುಂಬಲಾಗಿದೆ. 

' 20. ಇಲ್ಲಿ ಅಲ್ಲಾಹನು ಅವರ ಜೊತೆಗಿರುತ್ತಾನೆಂಬುದರ ಅರ್ಥ ಅಲ್ಲಾಹನು ಕೂಡಾ ಒಬ್ಬ ವ್ಯಕ್ತಿಯಾಗಿದ್ದು ಐದು 
ಮಂದಿಯ ನಡುವೆ ಅವನು ಆರನೆಯವನಾಗಿ ಎಲ್ಲೋ ಆಡಗಿರುತ್ತಾನೆ ಎಂಬುದಲ್ಲ. ವಾಸ್ತವದಲ್ಲಿ ಅಲ್ಲಾಹನು ಸರ್ವಜ್ಞನು, 
ಸರ್ವ ಮಾಹಿತಿ ಉಳ್ಳವನು, ಸರ್ವವನ್ನು ಆಲಿಸಬಲ್ಲವನು, ಸರ್ವವನ್ನು ವೀಕ್ಷಿಸಬಲ್ಲವನು ಮತ್ತು ಸರ್ವಶಕ್ತನು ಎಂಬ ಅರ್ಥದಲ್ಲಿ 


2208-8 


890 ಕುರ್‌ಆನ್‌ ವ್ಯಾಖ್ಯಾನ 


سے [a‏ سے سو وو سے ِ ۶ ج- و سر سج سو سر ٢ھ‏ 7 رد 
ಲ್‌‏ الًجوی Ray AES SRD‏ وَالْدوانِ 
3 ٹول اما اذا وك بنا تع Wi PH‏ 


3 ವ LIS کے‎ sake 
تا جڑا‎ EE EE NL Gs 


ತಡೆಯಲಾಗಿದ್ದರೂ ತಮಗೆ ಪ್ರತಿಬಂಧಿಸಲಾಗಿರುವ ಆ ಕೃತ್ಯವನ್ನೇ ಮಾಡುತ್ತಿ ರುವ ಜನರನ್ನು ನೀವು 
ನೋಡಲಿಲ್ಲವೇ?” ಇವರು ಗುಪ್ತವಾಗಿ ಪರಸ್ಪರರೊಡನೆ, ಪಾಪ, ಅತಿರೇಕ ಹಾಗೂ ಸಂದೇಶವಾಹಕರ 
ಆಜ್ಞೋಲ್ಲಂಫನೆಯ ಮಾತುಗಳನ್ನಾಡುತ್ತಾರೆ ಮತ್ತು ಇವರು ನಿಮ್ಮ ಬಳಿಗೆ ಬಂದಾಗ ಅಲ್ಲಾಹನು ನಿಮಗೆ 
ಸಲಾಮ್‌ ಮಾಡಿರದ ರೀತಿಯಲ್ಲಿ ನಿಮಗೆ ಸಲಾಮ್‌ ಮಾಡುತ್ತಾರೆ ಮತ್ತು ನಮ್ಮ ಈ ಮಾತುಗಳಿಗಾಗಿ 
ಅಲ್ಲಾಹನು ನಮಗೆ ಶಿಕ್ಷೆ ನೀಡುವುದಿಲ್ಲವೇಕೆ ಎಂದು ತಮ್ಮ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾರೆ.೫ ಅವರಿಗೆ 
ನರಕವೇ ಸಾಕು. ಅವರು ಅದಕ್ಕೇ ಇಂಧನವಾಗುವರು. ಅವರ ಗತಿಯು ಶೀರಾ ಕೆಟ್ಟದ್ದಾಗಿರುವುದು. 


ಈ ಮಾತನ್ನು ಹೇಳಲಾಗಿದೆ. ಈ ಮೂಲಕ ಜನರಲ್ಲಿ. ಅವರು ಎಷ್ಟೇ ಸುರಕ್ಷಿತ ಸ್ಥಳದಲ್ಲಿದ್ದುಕೊಂಡು ರಹಸ ಮಾತುಕತೆ 
ನಡೆಸಿದರೂ ಅದು ಅಖಿಲ ಜಗತ್ತಿನಿಂದ ಮರೆಯಾಗಿರಬಲ್ಲುದು. ಆದರೆ ಅಲ್ಲಾಹನಿಂದ ಮರೆಯಾಗಿರಲು ಸಾಧ್ಯ, ೈವೇ ಇಲ್ಲ ಮತ್ತು 
ಎಲ್ಲರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ. ಆದರೆ ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬ 
ಪ್ರಜ್ಞೆಯನ್ನು ಬೆಳೆಸಲುದ್ದೇಶಿಸಲಾಗಿದೆ. 

21. ಈ ಸೂಕ್ತದ ಅವಶೀರ್ಣಕ್ಕೆ ಮುಂಚೆ ಪ್ರ ಪ್ರವಾದಿವರ್ಯರು(ಸ) ಅವರಿಗೆ ಹಾಗೆ ಮಾಡಬಾರದೆಂದು ಬೋಧಿಸಿದ್ದರೆಂದು 
ಇದರಿಂದ ತಿಳಿದು ಬರುತ್ತದೆ. ಆದರೂ ಅವರು ಅದಕ್ಕೆ ಕಿವಿಗೊಡದಿದ್ದಾಗ ಅಲ್ಲಾಹನ ಕಡೆಯಿಂದ ನೇರವಾಗಿ ಈ ಎಚ್ಚರಿಕೆ 
ಅವಶೀರ್ಣಗೊಂಡಿತು. 

22. ಇದು ಯಹೂದಿ ಮತ್ತು ಕಪಟವಿಶ್ವಾಸಿಗಳ ಸಮಾನ ಧೋರಣೆಯಾಗಿತ್ತು. ಅನೇಕ ವರದಿಗಳಿಂದ ತಿಳಿದು ಬರುವಂತೆ, 
ಕೆಲವು ಯಹೂದಿಯರು ಪ್ರವಾದಿವರ್ಯರ(ಸು) ಬಳಿ ಹಾಜರಾಗಿ رھت"‎ ಅಲೈಕ ಯಾ ಅಬಲ್‌ ಕಾಸಿಮ್‌” ಎಂದರು. ಅವರು 
ಅಸ್ಸಲಾಮು ಅಲೈೆಕುಂ ಎಂಬುದನ್ನು ತಿರುಚಿ ಹೀಗೆ ಹೇಳಿದ್ದರು. ಕೇಳುವವರಿಗೆ ಅವರು ಸಲಾಮ್‌ ಹೇಳಿದ್ದಾರೆ ಎಂದೇ 
ಕೇಳಿಸುವಂತಿತ್ತು. ಆದರೆ ವಾಸ್ತವದಲ್ಲಿ ಅವರು ಸಾಮ್‌ ಎಂದು ಹೇಳಿದ್ದು, ಅದರ ಅರ್ಥ ಮರಣ ಎಂದಾಗಿದೆ. (ಅರ್ಥಾತ್‌, 
ನಿಮಗೆ ಮರಣವುಂಚಾಗಲಿ). ಪ್ರವಾದಿವರ್ಯರು(ಸ) ಅವರಿಗೆ 'ವ ಅಲೈಕುಂ' ಎಂದು ಉತ್ತರ ಕೊಟ್ಟರು. ಆದರೆ ಹ. 
ಆಯಿಶಾರಿಗೆ(ರು ಇದನ್ನು ಸಹಿಸಲಾಗಲಿಲ್ಲ. "ಮರಣ ನಿಮಗೆ ಬರಲಿ ಮತ್ತು ಅಲ್ಲಾಹನ ಶಾಪವೂ ಎರಗಲಿ”" ಎಂದು ಅವರು 
ಆ ಜನರಿಗೆ ಹೇಳಿದರು. ಪ್ರವಾದಿವರ್ಯರು(ಸ) ಹ. ಆಯಿಶಾರನ್ನು(ರ) ಎಚ್ಚರಿಸುತ್ತಾ "ಓ ಆಯಿಶಾ(ರ), ಕೆಟ್ಟ ಮಾತನ್ನು 
ಅಲ್ಲಾಹನು 'ಮೆಚ್ಚುವುದಿಲ್ಲ" ಎಂದರು. ಆಗ ಹ.ಆಯಿಶಾರು(ರ)- "ಓ ಸಂದೇಶವಾಹಕರ ಅವರು ಏನು ಹೇಳಿದುದೆಂಬುದನ್ನು 
ತಾವು ಕೇಳಿಲ್ಲವೇ?” ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರವಾದಿ(ಸ) ಹೇಳಿದರು: "ನಾನು ಅವರಿಗೇನು ಉತ್ತರ ಕೊಟ್ಟೆನೆಂದು ನೀನು 
ಕೇಳಲಿಲ್ಲವೇ? 'ನಿಮ್ಮ ಮೇಲೂ' ಎಂದು ನಾನು ಉತ್ತರ ಕೊಟ್ಟೆನು.” (ಬುಖಾರಿ, ಮುಸ್ಲಿಮ್‌, ಇಬ್ದ್‌ ಜರೀರ್‌, ಇಬ್ಸ್‌ ಅಬೀ 
ಹಾತಿಮ್‌) ಕಪಟವಿಶ್ವಾಸಿಗಳು ಮತ್ತು ಯಹೂದಿಗಳು ಇದೇ ರೀತಿ ಸಲಾಮ್‌ ಹೇಳುವ ವಾಡಿಕೆಯನ್ನಿರಿಸಿಕೊಂಡಿದ್ದೆರೆಂದು 
ಹೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರು ಹೇಳಿರುತ್ತಾರೆ. (ಇಬ್ಸ್‌ ಜರೀರ್‌) 

23. ಅರ್ಥಾತ್‌- ಇದು ಪ್ರವಾದಿವರ್ಯರು(ಸ) ದೇವ ಸಂದೇಶವಾಹಕರಲ್ಲವೆಂಬುದಕ್ಕೆ ಆಧಾರವೆಂದು ಅವರು ಭಾವಿಸಿ 
ಕೊಂಡಿದ್ದರು. ಇವರು ನಿಜಕ್ಕೂ ರಸೂಲರಾಗಿರುತ್ತಿದ್ದರೆ ನಾವು ಹೀಗೆ ಅವರಿಗೆ ಸಲಾಮ್‌ ಹೇಳಿದ ಕೂಡಲೇ ನಮ್ಮ ಮೇಲೆ 
ದೇವಯಾತನೆ ಎರಗಿ ಬಿಡುತ್ತಿತ್ತು. ನಾವು ರಾತ್ರಿ ಹಗಲೆನ್ನದೆ ಹೀಗೆಯೇ ಹೇಳುತ್ತಿದ್ದೇವೆ. ಆದರೂ ದೇವ ಯಾತನೆ ಎರಗಲಿಲ್ಲ. 
ಅದುದರಿಂದ ಇವರು ಪ್ರವಾದಿಯಾಗಿರಲು ಸಾಧ್ಯವಿಲ್ಲ ಎಂಬುದು ಅವರ ತರ್ಕವಾಗಿತ್ತು. 


ಕಾಂಡ-28 


58. ಅಲ್‌ ಮುಜಾದಲ: pe 891 


B15 NS A AES SD 5 الْعَدوان‎ ٥ ಜಿ 


2 


ار کیسمرت سی ے میں مر کم ಘು‏ 
انا se FM ok ES pe SI‏ 


(9-10) ಸತ್ಯವಿಶ್ವಾಸಿಗಳೇ, ನೀವು ಪರಸ್ನರ +۰۰ ಮಾತುಗಳನ್ನಾಡುವಾಗ ಪಾಪ, ಅತಿರೇಕ ಮತ್ತು 
ಸಂದೇಶವಾಹಕರ ಆಜ್ಞೋಲ್ಲಂಘನೆಯ ಮಾತುಗಳನ್ನಾಡಬೇಡಿ, ಪುಣ್ಯದ ಹಾಗೂ ಧರ್ಮನಿಷ್ಠೆಯ ಮಾತು 
ಗಳನ್ನಾಡಿರಿ ಮತ್ತು ನಿಮ್ಮನ್ನು ಒಟ್ಟುಗೂಡಿಸಲ್ಪಡುವ ದಿನ ನೀವು ಯಾರ ಮುಂದೆ ಹಾಜರಾಗಲಿಕ್ಕಿದೆಯೋ 
ಆ ಅಲ್ಲಾಹನನ್ನು ಭಯಪಡಿರಿ.* ಗುಪ್ತ ಸಮಾಲೋಚನೆಯು ಪೈಶಾಚಿಕ ಕೃತ್ಯವಾಗಿದೆ. ಸತ್ಯವಿಶ್ವಾಸಿಗಳು 
ಅದರಿಂದ ಬೇಸರಗೊಳ್ಳಲೆಂದು ಹಾಗೆ ಮಾಡಲಾಗುತ್ತದೆ. ಅದರೆ ಅಲ್ಲಾಹನ ಅನುಮತಿಯಿಲ್ಲದೆ ಅದು 
ಯಾನ ಹಾನಿಯನ್ನೂ ಮಾಡಲಾರದು. ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆ ಇಡಬೇಕು.* 


24. ನಜ್‌ವಾ (ಗುಪ್ತ ಸಮಾಲೋಚನೆ) ಎಂಬುದು ವಸ್ತುತಃ ನಿಷಿದ್ಧವಲ್ಲವೆಂದು ಇದರಿಂದ ತಿಳಿಯುತ್ತದೆ. ಅದು ಧರ್ಮ 
ಸಮ್ಮತವೋ ನಿಷಿದ್ದವೋ ಎಂಬುದು ಹೀಗೆ ಸಮಾಲೋಚಿಸುವನರ ಚಾರಿತ್ರ್ಯ, ಆಗಿನ ಪರಿಸ್ಥಿತಿ ಮತ್ತು ಆಡಲಾದ ಮಾತುಗಳ 
ಸ್ವರೂಪವನ್ನು ಅವಲಂಬಿಸಿದೆ. 

ತಮ್ಮ ಪ್ರಾಮಾಣಿಕತೆ, ಸತ್ಯನಿಷ್ಠೆ ಮತ್ತು ಸಚ್ಚಾರಿತ್ಯಕ್ಕೆ ಸಮಾಜದಲ್ಲಿ ಖ್ಯಾತರಾಗಿರುವ ಜನರು ಒಂದೆಡೆ ಸೇರಿ 
ಗುಪ್ತವಾಗಿ ಸಮಾಲೋಚಿಸುವುದು ಕಂಡರೆ ಅವರೇನೋ ಪಿತೂರಿ ನಡೆಸುತ್ತಿದ್ದಾರೆಂದು ಯಾರೂ ಸಂಶಯಿಸಲಾರರು. ಇದಕ್ಕೆ 
ವ್ಯತಿರಿಕ್ತವಾಗಿ ದುಷ್ಪತೆ ಹಾಗೂ ದುರ್ನಡತೆಗೆ ಪ್ರಸಿದ್ಧರಾದವರು ನಡೆಸುವ ರಹಸ ಮಾತುಕತೆಯಿಂದ ಇವರೇನೋ ಹೊಸ 
ಪಿತೂರಿಯ ಸಿದ್ಧತೆ ನಡೆಸುತ್ತಿದ್ದಾರೆಂಬ ಆತಂಕ ಪ್ರತಿಯೊಬ್ಬರ ಮನದಲ್ಲಿ ಮೂಡುವುದು ಸಹಜ. ಇದೇ ರೀಶಿಯಲ್ಲಿ 
ಸೆಂದರ್ಭವಶಾತ್‌ ನಾಲ್ಕಾರು ಮಂದಿ ಒಂದು ಕಡೆ ಸೇರಿ ಯಾವುದಾದರೊಂದು ವಿಷಯದಲ್ಲಿ ರಹಸ್ಯವಾಗಿ ಮಾತಾಡಿ 
ಕೊಳ್ಳುವುದೇನೂ وہ‎ ಏಷಯವಲ್ಲ. ಆದರೆ, ಕೆಲವರು ತಮ್ಮದೇ ಆದ ಒಂದು ಗುಂಪನ್ನು ಕಟ್ಟಿಕೊಂಡಿದ್ದು 
ಯಾವಾಗಲೂ ಮುಸ್ಲಿಮ್‌ ಒಕ್ಕೂಟದಿಂದ ಪ್ರತ್ಯೇಕವಾಗಿ ತಮ್ಮ ತಮ್ಮೊಳಗೇ ಪಿಸು ಮಾತು ನಡೆಸುತ್ತಿದ್ದರೆ ಇದು ಕೆಡುಕಿನ 
ಮುನ್ಸೂಚನೆಯೆಂಬುದು ಖಚಿತ. ಬೇರೇನೂ ಆಗದಿದ್ದರೂ ಕನಿಷ್ಠಪಕ್ಷ ಇದರಿಂದಾಗಿ ಮುಸ್ಲಿಮರೊಳಗೆ ಗುಂಪುಗಾರಿಕೆಯ 
ರೋಗ ಹರಡುವುದಂತು ಖಂಡಿತ. 'ನಜ್‌ವಾ' ಅಥವಾ ಗುಪ್ತ ಸಮಾಲೋಚನೆಯು ಧರ್ಮಸಮ್ಮತವೋ ನಿಷಪಿದ್ದವೋ 
ಎಂಬ ತೀರ್ಮಾನವು ಮುಖ್ಯವಾಗಿ, ಗುಪ್ತವಾಗಿ ಆಡಲಾದ ಮಾತುಗಳ ಸ್ವರೂಪವನ್ನು ಅವಲಂಬಿಸಿದೆ. ಯಾವುದಾದರೊಂದು 
ಜಗಳವನ್ನು ಬಗೆಹರಿಸಲಿಕ್ಕಾಗಿ, ಯಾರಿಗಾದರೂ ಅವರ ಹಕ್ಕನ್ನು ಕೊಡಿಸಲಿಕ್ಕಾಗಿ ಅಥವಾ ಯಾವುದಾದರೂ ಸತ್ಕಾರ್ಯದಲ್ಲಿ 
ಭಾಗವಹಿಸುವ ವಿಷಯದಲ್ಲಿ ಇಬ್ಬರು ಒಂದು ಕಡೆ ಸೇರಿ ರಹಸ್ಮ ಮಾತುಕತೆ ನಡೆಸಿದರೆ ಇದರಲ್ಲಿ ದೋಷವೇನೂ ಇಲ್ಲ, 
ಮಾತ್ರವಲ್ಲ ಇದು ಪುಣ್ಮ ಕಾರ್ಯವೇ ಆಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಪಿತೂರಿ ನಡೆಸಲಿಕ್ಕಾಗಿ, ಇತರರ ಹಕ್ಕನ್ನು 
ಕಬಳಿಸಲಿಕ್ಕಾಗಿ, ಅಥವಾ ಯಾವುದಾದರೂ ದುಷ್ಕರ್ಮಕ್ಕಾಗಿ ಇಬ್ಬರು ಒಂದೆಡೆ ಸೇರಿ ರಹಸ್ಮ ಮಾತುಕತೆ ನಡೆಸಿದರೆ ಈ 
ಉದ್ದೇಶಗಳು ಸ್ವತಃ ಪಾಪ ಕಾರ್ಯಗಳಾಗಿದ್ದು ಅವುಗಳಿಗಾಗಿ ರಹಸ್ಯ ಮಾತುಕತೆ ನಡೆಸುವುದು ಪಾಪದ ಮೇಲೆ ಪಾಪವಾಗಿ 
ಪರಿಣಮಿಸುವುದು. ಈ ನಿಟ್ಟಿನಲ್ಲಿ ಪ್ರವಾದಿವರ್ಯರು(ಸ) ಬೋಧಿಸಿರುವ ಸಭಾ ನಿಯೆಮಗಳು ಹೀಗಿವೆ: ಮೂವರು ಒಂದು 
1 ಕಡೆ ಸೇರಿದ್ದಾಗ ಅವರ ಪೈಕಿ ಇಬ್ಬರು ರಹಸ್ಯ ಮಾತುಕತೆ ನಡೆಸಬಾರದು. ಏಕೆಂದರೆ ಇದರಿಂದ ಮೂರನೆಯವನ 
ಮನಸ್ಸಿಗೆ ನೋವಾಗುವುದು. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ಅಬೂ ದಾವೂದ್‌) ಇನ್ನೊಂದು 
ಹದೀಸ್‌ನಲ್ಲಿ ಹೀಗೆ ಹೇಳಲಾಗಿದೆ- ಮೂರನೆಯವನ ಅನುಮತಿ ಇಲ್ಲದೆ ಇಬ್ಬರು ಪರಸ್ಪರ ರಹಸ ಮಾತುಕತೆ ನಡೆಸಬಾರದು. 
ಏಕೆಂದರೆ ಆ ಮೂರನೆಯವನಿಗೆ ಅದರಿಂದ ವ್ಯಸನವಾಗುವುದು. (ಮುಸ್ಲಿಮ್‌) ಮೂರು ಮಂದಿ ಇರುವಾಗ ಆ ಪೈಕಿ 
ಇಬ್ಬರು ಮೂರನೆಯವನಿಗೆ ತಿಳಿಯದ ಭಾಷೆಯಲ್ಲಿ ಮಾತನಾಡಿದರೆ ಆದು ಕೂಡಾ ಅಕ್ರಮ ಗುಪ್ತ ಸಂಭಾಷಣೆಯ ಸಾಲಿಗೆ 


ಕಾಂಡ-28 


892 ಕುರ್‌ಆನ್‌ ವ್ಯಾಖ್ಯಾನ 


ےم 4 ادوچ پ >2 و سے مرو سے 
mE SG ENS BET EIKATE NCH‏ 4 
ہے 2 سر ھھ یم 3 4 
کادەر کا لَ رِنٹززا تَانْثْيَا لم ASK SN a‏ 
ಸತ್ಯವಿಶ್ವಾಸಿಗಳೇ, ನಿಮ್ಮ ಸಭೆಗಳಲ್ಲಿ 2 ಛಾವಕಾಶ ಮಾಡಿಕೊಡಿರೆಂದು ನಿಮ್ಮೊಡನೆ ಹೇಳಿದಾಗ‏ )11( 


ಸ್ಥಳಾವಕಾಶ ಮಾಡಿಕೊಡಿರಿ. ಅಲ್ಲಾಹನು ನಿಮಗೆ ವಿಶಾಲತೆಯನ್ನು ದಯಪಾಲಿಸುವನು.* ನಿಮ್ಮೊಡನೆ 
ಎದ್ದುಬಿಡಿರಿ ಎಂದಾಗ ಎದ್ದು ಬಿಡಿರಿ” ನಿಮ್ಮ ಪೈಕಿ ಸತ್ಯವಿಶ್ವಾಸವುಳ್ಳಿವರಿಗೆ ಮತ್ತು ಜ್ಞಾನವು 


ಸೇರುತ್ತದೆ. ಇಬ್ಬರು ಪರಸ್ಪರ ರಹಸ್ಯವಾಗಿ ಮಾತನಾಡುತ್ತಾ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ನೋಡಿ ಅಥವಾ ಅವನೆಡೆಗೆ 
ಬೆರಳು ತೋರಿಸಿ ತಾವು ಅವನ ವಿಷಯದಲ್ಲೇ ಚರ್ಚಿಸುತ್ತಿದ್ದೇವೆಂಬಂತೆ ವರ್ತಿಸುವುದು ಇನ್ನಷ್ಟು ದೊಡ್ಡ ಅಕ್ರಮವಾಗಿದೆ. 

25. ಹೀಗೆ ಹೇಳಿರುವುದೇಕೆಂದರೆ- ಒಬ್ಬ ಮುಸ್ಲಿಮನಿಗೈೆ ಕೆಲವರು ರಹಸ್ಯ ಮಾತುಕತೆ ನಡೆಸುತ್ತಿರುವುದನ್ನು ಕಂಡು, 
ಅದನ್ನು ತನ್ನ ವಿರುದ್ಧವೇ ನಡೆಸಲಾಗುತ್ತಿದೆ ಎಂಬ ಸಂಶಯವುಂಟಾದರೂ ಅವನು ಕೇವಲ ಅಂತಹ ಸಂಶಯದ ಆಧಾರದಲ್ಲಿ 
ಯಾವುದೇ ಕ್ರಮ ಕೈಗೊಳ್ಳುವ ಬಗ್ಗೆ ಯೋಚಿಸಬಾರದು. ಆ ಕುರಿತು ತನ್ನ ಮನದಲ್ಲಿ ಯಾವುದೇ ದುಃಖ, ಅಸಮಾಧಾನ, 
ಹಗೆತನ ಅಥವಾ ಅಸಾಮಾನ್ಯ ವ್ಯಾಕುಲಕ್ಕೆ ಆಸ್ಪದ ಕೊಡಬಾರದು. ಅಲ್ಲಾಹನ ಅನುಮತಿಯಿಲ್ಲದೆ ಯಾರೂ ತಮಗೇನೂ 
ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಅವನೂ ತಿಳಿದಿರಬೇಕು. ಇಂತಹ ಭರವಸೆಯು ಅವನ ಮನೋಬಲವನ್ನು ವರ್ಧಿಸಿ, 
ಅನೇಕ ಅನಗತ್ಯ ಭೀತಿ, ಆತಂಕ ಮತ್ತು ಕಾಲ್ಪನಿಕ ಭಯಗಳಿಂದ ಅವನಿಗೆ ಮುಕ್ತಿ ನೀಡುವುದು. ಆಗ ಅವನು ಕಿಡಿಗೇಡಿ 
ಗಳನ್ನು ಅವರ ಪಾಡಿಗೆ ಬಿಟ್ಟು ಸಂಪೂರ್ಣ ಆತ್ಮ ಸಂತೃಪ್ತಿಯೊಂದಿಗೆ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು. ಅಲ್ಲಾಹನ 
ಮೇಲೆ ಭರವಸೆಯಿಡುವ ಸತ್ಯವಿಶ್ವಾಸಿಯು ಪ್ರತಿಯೊಂದು ಸಾಧ್ಯತೆಯ ಬಗ್ಗೆ ಯೋಚಿಸಿ ತನ್ನ ಮನಶ್ಯಾಂತಿ ಕಳಕೊಳ್ಳುವಷ್ಟು 
ದುರ್ಬಲ ಮನಸ್ಸಿನವನಾಗಿರುವುದಿಲ್ಲ. ಹಾಗೆಯೇ ಅವನು ಕೆಟ್ಟ ಜನರ ವಿರುದ್ಧ ಕ್ರಮಕೈಗೊಳ್ಳುವಾಗ ಸಂಯಮ ಕಳೆದುಕೊಂಡು 
ತಾನೂ ಅನ್ಮಾಯಕ್ಕಿಳಿದು ಬಿಡುವಂತಹ ಸಣ್ಣ ಮನಸ್ಸಿನವನೂ ಆಗಿರುವುದಿಲ್ಲ, 

26 ಇದರ ವಿವರಣೆಯನ್ನು ಈ ಅಧ್ಯಾಯದ ಪರಿಚಯದಲ್ಲಿ ಕೊಡಲಾಗಿದೆ. ಕೆಲವು ವ್ಯಾಖ್ಯಾನಕಾರರು ಈ ಆಜ್ಞೆಯು, 
ಪ್ರವಾದಿವರ್ಯರ(ಸು ಸಭೆಗಳಿಗೆ ಮಾತ್ರ ಅನ್ವಯವಾಗುತ್ತದೆಂದು ಹೇಳುತ್ತಾರೆ. ಆದರೆ, ಹ. ಇಮಾಮ್‌ ಮಾಲಿಕ್‌(ರ) 
ಹೇಳಿರುವಂತೆ- ಇದು ಸಾರ್ವತ್ರಿಕವಾಗಿ ಮುಸ್ಲಿಮರ ಎಲ್ಲ ಸಭೆಗೆಳಿಗೂ ಅನ್ವಯವಾಗುತ್ತದೆಂಬ ಅಭಿಪ್ರಾಯವೇ ಸರಿಯಾಗಿದೆ. 
ಅಲ್ಲಾಹನು ಮತ್ತು ಅವನ ರಸೂಲರು(ಸ) ಮುಸ್ಲಿಮರಿಗೆ ಕಲಿಸಿರುವ ಶಿಷ್ಟಾಚಾರಗಳ ಪೈಕಿ ಒಂದು ಶಿಷ್ಟಾಚಾರವೇನೆಂದರೆ- 
ಒಂದು ಸಭೆಯಲ್ಲಿ ಮೊದಲೇ ಕೆಲವು ಮಂದಿ ಕುಳಿತಿದ್ದು, ಹೊಸದಾಗಿ ಕೆಲವರು ಸಭೆಗೆ ಬಂದರೆ ಆಗ್ರ ಮೊದಲು 
ಬಂದವರಲ್ಲಿ, ಅನಂತರ ಬಂದವರಿಗಾಗಿ ಸ್ವತಃ ಸ್ಥಳಾವಕಾಶ ಮಾಡಿ ಕೊಡುವಷ್ಟು ಮತ್ತು ತಾವು ಸ್ವಲ್ಪ ಮುದುಡಿ, ಅಥವಾ 
ಸರಿದು ಆ ಹೊಸಬರಿಗೆ ಅನುಕೂಲ ಮಾಡಿಕೊಡುವಷ್ಟಾದರೂ ಸಭ್ಯತೆ ಇರಬೇಕು. ಹಾಗೆಯೇ ಅನ೦ತರ ಬಂದವರಲ್ಲೂ 
ಬಲಾತ್ಕಾರವಾಗಿ ಅವರ ಮಧ್ಯೆ ನುಗ್ಗಲು ಪ್ರಯತ್ನಿಸದೆ ಇರುವಷ್ಟು ಮತ್ತು ಇತರರನ್ನು ಎಬ್ಬಿಸಿ ತಾವು ಕೂರದೆ ಇರುವಷ್ಟಾದರೂ 
ಸಭ್ಯತೆ ಇರಬೇಕು. ಹೆದೀಸ್‌ನಲ್ಲಿ ಹೆ. ಅಬ್ದುಲ್ಲಾ ಬಿನ್‌ ಉಮರ್‌ ಮತ್ತು ಹ.ಅಬೂ ಹುರೈರಾರ(ರ) ಒಂದು ವರದಿ ಹೀಗಿದೆ- 
"ಯಾರನ್ನಾದರೂ ಎಬ್ಬಿಸಿ ಅವನ ಸ್ಥಾನದಲ್ಲಿ ಕೂರಬಾರದು. ಇದರ ಬದಲಿಗೆ ನೀವು ಸ್ವತಃ ಇತರರಿಗಾಗಿ ಸ್ಥಳಾವಕಾಶ 
ಮಾಡಿಸಿ ಕೊಡಿರಿ" ಎಂದು ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ. (ಮುಸ್ನಬ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌) 
ಹ. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ(ರು ವರದಿ ಹೀಗಿದೆ- "ಇಬ್ಬರ ನಡುವೆ ಅವರ ಅನುಮತಿ ಇಲ್ಲದೆ ನುಗ್ಗುವುದು 
ಧರ್ಮಸಮ್ಮತವಲ್ಲವೆಂದು ಪ್ರ ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ.” (ಮುನ್ನದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮಿದಿ) 

27. ಹೆ. ಅಬ್ದುರ್ರಹ್ಮಾನ್‌ ಬಿನ್‌ ರುದ್‌ ಬಿನ್‌ ಅಸ್ಣಮ್‌(ರು ಹೀಗೆ ಹೇಳುತ್ತಾರೆ- ಜನರು ಪ್ರವಾದಿವರ್ಯರ(ಸ) 
ಸಭೆಯಲ್ಲಿ ಬಹಳ ದೀರ್ಪುಕಾಲದ ವರೆಗೆ ಕುಳಿತಿರುತ್ತಿದ್ದರು. ಕೊನೆಯ ವರೆಗೂ ಕುಳಿತಿರಬೇಕೆಂದು ಅವರ ಇಚ್ಛೆಯಾಗಿ 
ರುತ್ತಿತ್ತು. ಇದರಿಂದ ಪ್ರವಾದಿವರ್ಯರಿಗೇ(ಸ) ಕೆಲವೊಮ್ಮೆ ತೊಂದರೆಯಾಗುತ್ತಿತ್ತು.ಅವರ ವಿಶ್ರಾಂತಿಗೂ ಅಡ್ಡಿಯಾಗುತ್ತಿತ್ತು. 
ಅವರ ಕೆಲಸ ಕಾರ್ಯಗಳಿಗೂ ಆತಂಕವುಂಟಾಗುತ್ತಿತ್ತು. ಆದುದರಿಂದ ನಿಮಗೆ ಏಳಲು ಹೇಳಿದಾಗ ಎದ್ದುಬಿಡಿರಿ ಎಂಬ 
ಆಜ್ಞೆ ಅವಶೀರ್ಣಗೊಂಡಿತು. (ಇಬ್ದು ಜರೀರ್‌ ಮತ್ತು ಇಬ್ದು ಕಸೀರ್‌) 


ಕಾಂಡ-28 


58. ಅಲ್‌ ಮುಜಾದಲಃ 893 


5 SA MEARE oS Ld Wha 
رص فة وك خر کر و‎ EK PE AE 


کر سج 


3 ہے BME)‏ »> ۔‫ سج جم 2“ چ‫ 
EAE! ees‏ نے EC OBOE‏ 


ನೀಡಲ್ಪಟ್ಟಿರುವವರಿಗೆ ಅಲ್ಲಾಹನು ಉನ್ನತ ಪದವಿಗಳನ್ನು ದಯಪಾಲಿಸುವನು*್‌ ಮತ್ತು ನೀವು 
ಮಾಡುತ್ತಿರುವುದೆಲ್ಲವೂ ಅಲ್ಲಾಹನಿಗೆ ತಿಳಿದಿದೆ. 

(12) ಸತ್ಮವಿಶ್ವಾಸಿಗಳೇ, ನೀವು ಸಂದೇಶವಾಹಕರೊಡನೆ ಏಕಾಂತದಲ್ಲಿ ಮಾತಾಡುವಾಗ, ಮಾತಾಡುವುದಕ್ಕೆ 
ಮುಂಚೆ ದಾನಧರ್ಮ ಮಾಡಿರಿ. ಇದು ನಿಮ್ಮ ಪಾಲಿಗೆ ಹೆಚ್ಚು ಉತ್ತಮವೂ ಪರಿಶುದ್ಧವೂ ಆಗಿದೆ. ನಿಮ್ಮ ಬಳಿ 
ದಾನಧರ್ಮ ಮಾಡಲು ಏನೂ ಇಲ್ಲದಿದ್ದರೆ, ಅಲ್ಲಾಹನು ಮಹಾಕ್ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


28. ಅರ್ಥಾತ್‌- ಪ್ರವಾದಿವರ್ಯರ(ಸ) ಸಭೆಯಲ್ಲಿ ಇತರರಿಗೆ ಸ್ಥಳಾವಕಾಶ ಮಾಡಿಕೊಡಲಿಕ್ಕಾಗಿ ನೀವು ಎದ್ದು 
ಪ್ರವಾದಿವರ್ಯರಿಂದ(ಸ) ತುಸು ದೂರ ಕುಳಿತರೆ ಅದರಿಂದ ನಿಮ್ಮ ಸ್ಥಾನಮಾನವೇನೂ ಕುಗ್ಗುವುದೆಂದು ತಿಳಿಯಬೇಡಿ. 
ಹಾಗೆಯೇ ಸಭೆಯನ್ನು ವಿಸರ್ಜಿಸಿ ನಿಮ್ಮೊಡನೆ ಎದ್ದೇಳಲು ಹೇಳಿದರೆ ಅದನ್ನು, ನಿಮಗಾದ ಅಪಮಾನವೆಂದು ಭಾವಿಸಬೇಡಿ. 
ಸತ್ಯವಿಶ್ವಾಸ ಮತ್ತು ಜ್ಞಾನವೇ ಔನ್ನತ್ಯದ ಸಾಧನವಾಗಿದ್ದು, ಒಬ್ಬ ವ್ಯಕ್ತಿ ಎಷ್ಟು ಶ್ರೇಷ್ಠನೆಂಬುದನ್ನು ಅವನು ಪ್ರವಾದಿ 
ವರ್ಯರ(ಸ) ಸಭೆಯಲ್ಲಿ ಅವರಿಗೆ ಎಷ್ಟು ನಿಕಟಿವಾಗಿ ಕುಳಿತುಕೊಳ್ಳುವನು ಅಥವಾ ಅವರ ಜೊತೆ ಎಷ್ಟು ಹೆಚ್ಚು ಸಮಯ 
ಇರುವನು ಎಂಬ ಆಧಾರದಲ್ಲಿ ಶೀರ್ಮಾನಿಸಲಾಗುವುದಿಲ್ಲ. 

29. ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ತಿಳಿಸಿರುವಂತೆ ಈ ಆದೇಶ ಬರಲು ಕಾರಣವೇನೆಂದರೆ - ಮುಸ್ಲಿಮರು ಪ್ರವಾದಿ 
ವರ್ಯರೊಡನೆ(ಸು (ಖಾಸಗಿಯಾಗಿ ಮಾತನಾಡಬೇಕೆಂಬ ವಿನಂತಿಯೊಂದಿಗೆ ಬಹಳ ಹೆಚ್ಚು ವಿಷಯಗಳನ್ನು ವಿಚಾರಿಸ 
ತೊಡಗಿದ್ದರು. ಇದರಿಂದ ಪ್ರವಾದಿವರ್ಯರಿಗೆ(ಸ) ತುಂಬಾ ತೊಂದರೆಯಾಯಿತು, ಕೊನೆಗೆ ಅಲ್ಲಾಹನು ತನ್ನ ಪ್ರವಾದಿಯ ಮೇಲಿನ 
ಈ ಹೊರೆಯನ್ನು ಹಗುರಗೊಳಿಸಲಿಚ್ಛಿಸಿದನು. (ಇಬ್ನು ಜರೀರ್‌) ರುದ್‌ ಬಿನ್‌ ಅಸ್ತಮ್‌ರ ವರದಿಯಂತೆ, ಯಾವುದೇ ವ್ಯಕ್ತಿ 
ಬಂದು ನಾನು ತಮ್ಮೊಡನೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದು ಅಪೇಕ್ಷಿಸಿದರೆ ಪ್ರವಾದಿಸ) ನಿರಾಕರಿಸುತ್ತಿರಲಿಲ್ಲ. ಮನ 
ಬಂದಂತೆಲ್ಲಾ ಜನರು ಬಂದು, ನಾನು ತಮ್ಮೊಡನೆ ಏಕಾಂತದಲ್ಲಿ ಮಾತನಾಡಬೇಕಾಗಿದೆ ಎಂದು ಹೇಳುತ್ತಿದ್ದರು ಮತ್ತು 
ಅಂಥವರಿಗೆಲ್ಲಾ ಪ್ರವಾದಿವರ್ಯರು(ಸ) ಅವಕಾಶ ನೀಡುತ್ತಿದ್ದರು. ಕೊನೆಗೆ ಜನರು, ರಹಸ್ಯವಾಗಿ ಮಾತನಾಡುವ ಅವಶ್ಯಕತೆ 
ಇಲ್ಲದಿರುವಂತಹೆ ವಿಷಯಗಳಲ್ಲೂ ಅವರಿಗೆ ಹೀಗೆ ಕಾಟ ಕೊಡ ತೊಡಗಿದರು. ಅದು ಅಖಿಲ ಅರಬ್‌ ದೇಶವೇ ಮದೀಸಾದ 
ಮೇಲೆ ಯುದ್ದಕ್ಕೆ ಸಿದ್ಧವಾಗಿದ್ದ ಕಾಲವಾಗಿತ್ತು. ಕೆಲವೊಮ್ಮೆ ಯಾವುದಾದರೂ ವ್ಯಕ್ತಿಯೊಂದಿಗೆ ಇಂತಹ ರಹಸ ಮಾತುಕತೆ ನಡೆದಾಗ 
ಶೈತಾನನ ಪ್ರಲೋಭನೆಯಿಂದಾಗಿ ಕೆಲವರಿಗೆ, ಆ ವ್ಯಕ್ತಿಯು ಇಂತಿಂತಹ ಗೋತ್ರದವರು ಆಕ್ರಮಣ ಮಾಡಲಿದ್ದಾರೆಂಬ ಸುದ್ದಿ 
ತಂದಿದ್ದನೆಂಬ ಸಂದೇಹ ಉಂಟಾಗುತ್ತಿತ್ತು. ಇದರಿಂದ ಮದೀನಾದಲ್ಲಿ ಆಗಾಗ ವಿವಿಧ ಬಗೆಯ ವದಂತಿಗಳು ಹರಡುತ್ತಿದ್ದವು. 

ಇನ್ನೊಂದು ಕಡೆ ಜನರ ಈ ವರ್ತನೆಯಿಂದಾಗಿ ಮುಹಮ್ಮದ್‌(ಸ) ಕಿವಿಸೋಲುವವರು, ಅವರು ಪ್ರತಿಯೊಬ್ಬನ 
ಮಾತನ್ನೂ ಕೇಳುತ್ತಾರೆಂದು ಹೇಳುವ ಅವಕಾಶ ಮುನಾಫಿಕರಿಗೆ ಸಿಗುತ್ತಿತ್ತು. ಈ ಕಾರಣಗಳಿಂದಾಗಿ ಪ್ರವಾದಿವರ್ಯರೊಂದಿಗೆ(ಸ) 
ಏಕಾಂತದಲ್ಲಿ ಮಾತುಕತೆ ನಡೆಸಲಿಚ್ಛಿಸುವವನು ಮೊದಲು ಬಡಬಗ್ಗರಿಗೆ ಸದಕಾ(ದಾನ) ಮಾಡಬೇಕೆಂಬ ನಿರ್ಬಂಧವನ್ನು 
ಅಲ್ಲಾಹನು ಹೇರಿದನು. (ಅಹ್‌ಕಾಮುಲ್‌ ಕುರ್‌ಆನ್‌-ಇಬ್ಲುಲ್‌ ಅರಬೀ) ಹ. ಅಲೀ(ರ) ಹೀಗೆ ಹೇಳುತ್ತಾರೆ. "ಈ ಆಜ್ಞೆ 
ಬಂದಾಗ ಪ್ರವಾದಿವರ್ಯರು(ಸು) ಎಷ್ಟು ದಾನವೆಂದು ನಿಶ್ಚಯಿಸಬೇಕು? ಒಂದು ದೀನಾರ್‌ ಎಂದು ನಿಶ್ಚಯಿಸಬೇಕೋ?" 
ಎಂದು ಕೇಳಿದರು. ಇದು ಜನರ ಶಕ್ತಿಗೆ ಮೂರುವುದೆಂದು ನಾನು ಹೇಳಿದೆ, ಅರ್ದ ದೀನಾರ್‌ ಆಗಬಹುದೇ? ಎಂದು 
ಅವರು ಕೇಳಿದರು. ಜನರು ಅಷ್ಟಕ್ಕೂ ಶಕ್ತರಲ್ಲವೆಂದು ಸಾನು ಹೇಳಿದೆ. ಹಾಗಾದರೆ ಮತ್ತೆ ಎಷ್ಟು? ಎಂದು ಕೇಳಿದರು. 
ಆಗ ನಾನು ಒಂದು ಜೋಳದ ಕಾಳಿನಷ್ಟು ಚಿನ್ನ ಎಂದು ಹೇಳಿದೆ. ಆಗ ಪ್ರವಾದಿವರ್ಯರು(ಸ) "ನೀವಂತೂ ಬಹಳ 


84 ಕುರ್‌ಆನ್‌ ವ್ಯಾಖ್ಯಾನ 


PEEKS WES KES GL KS EX بین‎ 
fc 5 ಅಟ ಕ! 15 الكَلٰوے‎ 
RNS AUG IIS 
EUS ATE SS کل نگیب‎ SHES 
ASS SE BS 4 I إِيّخدُوا‎ iss ps 


(13 ಏಕಾಂತದಲ್ಲಿ ಮಾತುಕತೆ ನಡೆಸುವುದಕ್ಕೆ ಮುಂಚೆ ದಾನಧರ್ಮ ಮಾಡಬೇಕೆಂಬ ಬಗ್ಗೆ ನೀವು 
ಹೆದರಿಬಿಟ್ಟಿರಾ? ಸರಿ, ನೀವು ಹಾಗೆ ಮಾಡದಿದ್ದರೆ- ಅಲ್ಲಾಹನು ಅದರ ಬಗ್ಗೆ ನಿಮ್ಮನ್ನು ಕ್ಷಮಿಸಿ ಬಿಟ್ಟನು- 
ನಮಾರುನ್ನು ಸಂಸ್ಥಾಪಿಸಿರಿ, ರುಕಾತ್‌ ಕೊಡುತ್ತಲಿರಿ ಮತ್ತು ಅಲ್ಲಾಹ್‌ ಹಾಗೂ ಸಂದೇಶವಾಹಕರ 
ಅನುಸರಣೆ ಮಾಡುತ್ತಲಿರಿ. ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುತ್ತಾನೆ.* 

(14-21) ಅಲ್ಲಾಹನ ಕ್ರೋಧಕ್ಕೊಳಗಾಗಿರುವಂತಹ ಒಂದು ಕೂಟವನ್ನು ಮಿತ್ರರಾಗಿ ಮಾಡಿ ಕೊಂಡವರನ್ನು 
ಕಂಡಿರಾ?! ಅವರು ನಿಮ್ಮವರೂ ಅಲ್ಲ, ಅವರ ಕಡೆಯವರೂ ಅಲ್ಲ. ಅವರು ತಿಳಿದೂ ತಿಳಿದೂ ಸುಳ್ಳು 
ಆಣೆ ಹಾಕುತ್ತಾರೆ. ಅಲ್ಲಾಹನು ಅವರಿಗಾಗಿ ಕಠಿಣ ಯಾತನೆಯನ್ನು ಸಿದ್ಧಪಡಿಸಿಟ್ಟರುವನು. ಅವರು 
ಮಾಡುತ್ತಿರುವ ಕೃತ್ಯಗಳು ಅತ್ಯಂತ ಕೆಟ್ಟವು. ಅವರು ತಮ್ಮ ಆಣೆಗಳನ್ನು ಗುರಾಣಿಯಾಗಿ ಮಾಡಿಕೊಂಡಿದ್ದಾರೆ. 
ಅದರ ಮರೆಯಲ್ಲಿ ಅವರು ಜನರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾರೆ. ಇದಕ್ಕಾಗಿ ಅವರಿಗೆ 


ಸಣ್ಣ ಮೊತ್ತವನ್ನು ಸೂಚಿಸಿದಿರಿ" ಎಂದರು. (ಇಬ್ಲು ಜರೀರ್‌, ತಿರ್ಮಿದಿ, ಮುಸ್ನದ್‌ ಅಬೂ ಯಲ್‌ಲಾ) ಇನ್ನೊಂದು 
ವರದಿಯಲ್ಲಿ ಹ. ಅಲೀ(ರು ಹೀಗೆ ಹೇಳುತ್ತಾರೆ; ನನ್ನ ಹೊರತು ಬೇರಾರೂ ಅನುಸರಿಸದ ಪವಿತ್ರ ಕುರ್‌ಆನಿನ ಸೂಕ್ತ 
ಇದೊಂದೇ, ಈ ಆಜ್ಞೆ ಬಂದೊಡನೆ ನಾನು ಸದಕಾ(ದಾನ)ವನ್ನು ಮುಂದಿಟ್ಟೆ ಮತ್ತು ಪ್ರವಾದಿವರ್ಯರೊಡನೆ(ಸ) ಒಂದು 
ಸಮಸ್ಯೆಯನ್ನು ವಿಚಾರಿಸಿದೆ. (ಇಬ್ಸ್‌ ಜರೀರ್‌, ಹಾಕಿಮ್‌, ಇಬ್ದುಲ್‌ ಮುಂದಿರ್‌, ಅಬ್ದ್‌ ಬಿನ್‌ ಹಮೂದ್‌) 

30. ಈ ಎರಡನೆಯ ಆಜ್ಞೆಯು ಮೇಲಿನ ಆಜ್ಞೆಯ ಸ್ವಲ್ಪವೇ ಕಾಲದ ಅನಂತರ ಅವತೀರ್ಣಗೊಂಡಿತು. ಇದರಲ್ಲಿ 
ಸದಕಾದ ನಿರ್ಬಂಧವನ್ನು ಅನೂರ್ಜಿತಗೊಳಿಸಲಾಯಿತು. ಸದಕಾದ ಈ ಆಜ್ಞೆ ಎಷ್ಟು ಕಾಲದ ವರೆಗೆ ಇತ್ತೆಂಬುದರ 
ಕುರಿತು ಭಿನ್ನಾಭಿಪ್ರಾಯವಿದೆ. ಒಂದು ದಿನಕ್ಕಿಂತಲೂ ಕಡಿಮೆ ಕಾಲದ ವರೆಗೆ ಇದ್ದು ಅನಂತರ ರದ್ದುಗೊಳಿಸಲ್ಪಟ್ಟಿತೆಂದು 
ಕತಾದಃ ಹೇಳುತ್ತಾರೆ. ಹತ್ತು ದಿನಗಳವರೆಗೆ ಇತ್ತೆಂದು ಮುಕಾತಿಲ್‌ ಬಿನ್‌ ಹೆಯ್ಮಾನ್‌ ಹೇಳುತ್ತಾರೆ. ಇದು ಈ ಕುರಿತು 
ಬಂದಿರುವ ವರದಿಗಳಲ್ಲಿರುವ ಅತಿ ದೊಡ್ಡ ಕಾಲಾವಧಿ. 

31. ಮುನಾಫಿಕರು ತಮ್ಮ ಮಿತ್ರರಾಗಿ ಮಾಡಿಕೊಂಡಿದ್ದ ಮದೀನಾದ ಯಹೂದಿಯರ ಕಡೆಗೆ ಸೂಚನೆಯಿದು. 

32. ಅರ್ಥಾತ್‌- ಪ್ರಾಮಾಣಿಕೆ ಸಂಬಂಧವಂತೂ ಅವರಿಗೆ ಸತ್ಯವಿಶ್ವಾಸಿಗಳೊಂದಿಗೂ ಇಲ್ಲ, ಯಹೊದಿಯರೊಂದಿಗೂ 
ಇಲ್ಲ. ಉಭಯತ್ರರೊಡನೆಯೂ ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧವಿರಿಸಿಕೊಂಡಿದ್ದಾರೆ. 

33. ಅರ್ಥಾತ್‌- ಅವರು, ತಾವು ಸತ್ಯವಿಶ್ವಾಸ ಸ್ವೀಕರಿಸಿದ್ದೇವೆ. ಹ. ಮುಹಮ್ಮದ್‌ರನ್ನು(ಸ) ತಮ್ಮ ಮಾರ್ಗದರ್ಶಕ 
ಮತ್ತು ನಾಯಕನೆಂದು ಒಪ್ಪಿಕೊಂಡಿದ್ದೇವೆ ಹಾಗೂ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ನಿಷ್ಠೆಯುಳ್ಳವರಾಗಿದ್ದೇವೆ ಎಂದು 
ಆಣೆ ಹಾಕಿ ಹೇಳುತ್ತಿದ್ದರು. 

34. ತಾತ್ಸರ್ಯವೇನೆಂದರೆ- ಒಂಬೆಡೆ ಅವರು ತಾವು ಸತ್ಮವಿಶ್ವಾಸಿಗಳು ಹಾಗೂ ನಿಷ್ಮಾವಂತರೆಂದು ಆಣೆ ಹಾಕಿ ಮುಸ್ಲಿಮರ 
ಕೈಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಇನ್ನೊಂದೆಡೆ ಇವರು ಇಸ್ಲಾಮ್‌ ಧರ್ಮ, ಮುಸ್ಲಿಮರು ಮತ್ತು ಇಸ್ಲಾಮಿನ ಪ್ರವಾದಿಯವರ 


ಕಾಂಡ-28 


58. ಅಲ್‌ ಮುಜಾದಲಃ 895 


HIT Cn ಪಜ لم‎ 
4 RO GA CLT IEE 
pe REGS NUR EU AES 
iA 43 ಹಿ SecA 
A BCA A > J Wo Ws 
SC EN AIS Sj W555 الله‎ HE 
AS ASN tS Mi ಈ 
TALL ped 555 باون من سآ‎ 


ಅಪಮಾನಕರ مکی‎ ಅವರ ಸಂಪತ್ತಾಗಲಿ, ಸಂತಾನಗಳಾಗಲಿ ಅವರನ್ನು ಅಲ್ಲಾಹನಿಂದ ರಕ್ಷಿಸಲು 
ಕಿಂಚಿತ್ತೂ ಉಪಯುಕ್ತವಾಗಲಾರವು. ಅವರು ನರಕಾಗ್ನಿಯವರು. ಅವರು ಸದಾ ಅದರಲ್ಲೇ ಇರುವರು. 


ಅಲ್ಲಾಹನು ಅವರೆಲ್ಲರನ್ನೂ ಎಬ್ಬಿಸುವಂದು ಅವರು ನಿಮ್ಮ ಮುಂದೆ ಆಣೆ ಹಾಕಿದಂತೆಯೇ ಅವನ 
ಮುಂದೆಯೂ ಹಾಕುವರು ಮತ್ತು ಇದರಿಂದ ತಮ್ಮ ಕಾರ್ಯವೇನಾದರೂ ಸಾಧಿಸಲ್ಪಡುವುದೆಂದು ಅವರು 
ಭಾವಿಸುವರು. ಚೆನ್ನಾಗಿ ತಿಳಿದುಕೊಳ್ಳಿರಿ, ಅವರು ಅತ್ಯಂತ ನಿಕೃಷ್ಟ ಸುಳ್ಳುಗಾರರಾಗಿದ್ದಾರೆ. ತೈತಾನನು ಅವರನ್ನು 
ಆಕ್ರಮಿಸಿಕೊಂಡಿದ್ದಾನೆ ಮತ್ತು ಅವನು ಅಲ್ಲಾಹನ 'ಸ್ಮರಣೆಯನ್ನು ಅವರ ಮನದಿಂದ ಮರೆಸಿಬಿಟ್ಟಿದ್ದಾನೆ. 
ಅವರು ಶೈತಾನನ ಪಕ್ಷದವರು. ಎಚ್ಚರಿಕೆ! ಶೈತಾನನ ಪಕ್ಷದವರೇ ನಷ್ಟಕ್ಕೊಳಗಾಗುವವರು. ಅಲ್ಲಾಹ್‌ 
ಮತ್ತು ಅವನ ಸಂದೇಶವಾಹಕರನ್ನು ವಿರೋಧಿಸುವವರು ಖಂಡಿತವಾಗಿಯೂ ಅತ್ಮಂತ ನಿಕೃಷ್ಟ ಜೀವಿ 
ಗಳಾಗಿದ್ದಾರೆ. ನಾನು ಮತ್ತು ನನ್ನ ಸಂದೇಶವಾಹಕರೇ ವಿಜಯಿಗಳಾಗುವೆವೆಂದು ಅಲ್ಲಾಹನು ವಿಧಿ ಬರೆದು 
ಬಿಟ್ಟಿರುವನು.* ವಾಸ್ತವದಲ್ಲಿ ಅಲ್ಲಾಹನು ಅತಂತ ಬಲಿಷ್ಠನೂ ಅಜೇಯನೂ ಆಗಿರುತ್ತಾನೆ. 

(22) ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವವರು ಅಲ್ಲಾಹ್‌ ಮತ್ತು ಅವನ 
ಸಂದೇಶವಾಹಕರನ್ನು ವಿರೋಧಿಸಿದವರನ್ನು ಪ್ರೀತಿಸುವುದನ್ನು ನೀವೆಂದೂ ಕಾಣಲಾರಿರಿ - ಅಂಥವರು, ಅವರ 


3 
ವಿರುದ್ಧ. ಎಲ್ಲ ತರದ ಸಂಶಯ ಮತ್ತು. ಅಪನಂಬಿಕೆಗಳನ್ನು ಜನರ ಮನದಲ್ಲಿ ಬಿತ್ತುವ ಮೂಲಕ- ಒಳಗಿನವರೇ ಹೀಗೆಲ್ಲ 
ಹೇಳುತ್ತಿರುವಾಗ ಖಂಡಿತ ಏನೋ ದೋಷ ಇರಲೇಬೇಕೆಂಬ ಭಾವನೆಯಿಂದ ಜನರು ಇಸ್ಲಾಮ್‌ ಧರ್ಮ ಸ್ಟೀಕರಿಸದಂತೆ 
ಮಾಡುತ್ತಿದ್ದರು. 

35. ಅರ್ಥಾತ್‌- ಕೇವಲ ಈ ಲೋಕದಲ್ಲಿ ಮತ್ತು ಇಲ್ಲಿಯ ಜನರ ಮುಂದೆ ಮಾತ್ರ ಸುಳ್ಳು ಆಣೆ ಹಾಕುವುದಲ್ಲ. ಇವರು 
ಪರಲೋಕದಲ್ಲಿ ಸಾಕ್ಷಾತ್‌ ಅಲ್ಲಾಹನ ಮುಂದೆಯೂ ಸುಳ್ಳು ಆಣೆ ಹಾಕುವುದಕ್ಕೆ ಹಿಂಜರಿಯಲಾರರು. ಸುಳ್ಳು ಮತ್ತು ಮೋಸವು 
ಅವರಲ್ಲಿ ಎಷ್ಟು ಆಳವಾಗಿ ಬೇರೂರಿರುವುದೆಂದರೆ ಸತ್ತರೂ ಅವು ಅವರನ್ನು ದೂರ ಮಾಡಲಾರವು. 

36. ವಿವರಣೆಗಾಗಿ ಅಸ್ಸಾಪ್ಸಾತ್‌ನ 93ನೆಯ ಟಿಪ್ಪಣಿಯನ್ನು ನೋಡಿರಿ. 


ಕಾಂಡ-28 


896 ಕುರ್‌ಆನ್‌ ವ್ಯಾಖ್ಯಾನ 


BN BNSC لوم سے‎ AL CaN MR “| 
3 733 ls ت3 ع‎ ರ್ರಿ id ee او‎ 


ಇ 
“ಇ ್‌ 


”2 ಆ 54 


ಪಿ ದಹ ಹಿ ಹಿನ ಹೊ, 


BA الو‎ 0 2007 NS ಸೂಯಿ کا‎ 
ತಂದೆ, ಪುತ್ರರು, ಸಹೋದರರು ಮತ್ತು ಆಪ್ರಬಂಧುಗಳೇ ಆಗಿದ್ದರೂ ಸರಿಯೇ. ಅವರ ಹೃದಯಗಳಲ್ಲಿ 
ಅಲ್ಲಾಹನು ಸತ್ಯವಿಶ್ವಾಸವನ್ನು ಅಚ್ಚೊತ್ತಿ ಬಿಟ್ಟಿರುತ್ತಾನೆ. ಮಾತ್ರವಲ್ಲದೆ, ತನ್ನ ಕಡೆಯಿಂದ ಒಂದು ಆತ್ಮವನ್ನು 
ಪ್ರದಾನ ಮಾಡಿ ಅವರಿಗೆ ಶಕ್ತಿಯನ್ನೊದಗಿಸಿದ್ದಾನೆ. ಅವನು ಅವರನ್ನು ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. 
ಅಲ್ಲಾಹನು ಅವರೆಂದ ಪ್ರಸನ್ನನಾದನು ಮತ್ತು ಅವರು ಅಲ್ಲಾಹನಿಂದ ಪ್ರಸನ್ನರಾದರು. ಅವರು ಅಲ್ಲಾಹನ 
ಪಕ್ಸದವರು. ತಿಳಿಯಿರಿ, ಅಲ್ಲಾಹನ. ಪಕ್ಷದವರೇ ವಿಜಯಿಗಳಾಗುವರು. 


37. ಈ ಸೂಕ್ತದಲ್ಲಿ ಎರಡು ವಿಷಯಗಳನ್ನು ತಿಳಿಸಲಾಗಿದೆ. ಒಂದು ತಾತ್ವಿಕವಾದ ಮಾತು, ಇನ್ನೊಂದು ವಾಸ್ತವಿಕತೆಯ 
ವಿವರಣೆ. ಸತ್ಯಧರ್ಮದ ಮೇಲೆ ವಿಶ್ನಾಸ ಮತ್ತು ಧರ್ಮದ್ವೇಷಿಗಳೊಂದಿಗೆ ಸ್ನೇಹ ಇವೆರಡು ಪರಸ್ಪರ ತದ್ವಿರುದ್ಧ 
ವಿಷಯಗಳಾಗಿದ್ದು ಆವು ಒಂದು ಕಡೆ ಸೇರಿರುವುದನ್ನು ಊಹಿಸಲಿಕ್ಕೂ ಸಾಧ್ಯವಲ್ಲ. ಸತ್ಮವಿಶ್ವಾಸ ಮತ್ತು ಒಬ್ಬನ ಮನದಲ್ಲಿ 
ಏಕಕಾಲದಲ್ಲಿ ತನ್ನ ಮೇಲಿನ ಪ್ರೇಮಮೊೂ ತನ್ನ ಶತ್ರುವಿನ ಮೇಲಿನ ಪ್ರೇಮವೂ ನೆಲೆಸಿರುವುದು 
ಅಸಂಭವನೀಯವಾಗಿರುವಂತೆಯೇ ಒಬ್ಬನೇ ವ್ಯಕ್ತಿಯ ಮನದಲ್ಲಿ ಸೆತ್ಕವಿಶ್ವಾಸ ಮತ್ತು ಅಲ್ಲಾಹನ ಹಾಗೂ ರಸೂಲರ 
ಶತ್ರುಗಳ ಮೇಲಿನ ಪ್ರೇಮ ಇವೆರಡೂ ಏಕಕಾಲದಲ್ಲಿ ಜೊತೆಗಿರಲು ಸಾಧ್ಯವೇ ಇಲ್ಲ. ಆದುದರಿಂದ ಒಬ್ಬನು ತಾನು 
ಸತ್ಯವಿಶ್ವಾಸಿಯೆಂದು ಹೇಳಿಕೊಳ್ಳುತ್ತ, ಅವರ ಜೊತೆಗೇ ಇಸ್ಲಾಮಿನ ವಿರೋಧಿಗಳೊಂದಿಗೆ ಪ್ರೀತಿಯ ಸಂಬಂಧ ಇಟ್ಟು 
ಕೊಂಡಿರುವುದು ಕಂಡು ಬಂದರೆ, ಅವನು, ಹೀಗೆ ಮಾಡಿದರೂ ಸತ್ಯವಿಶ್ವಾಸಿಯೇ ಆಗಿರುವನೆಂಬ ತಪ್ಪುಧಾರಣೆ ನಿಮ್ಮಲ್ಲಿ 
ಎಷ್ಟು ಮಾತ್ರಕ್ಕೂ ಉಂಟಾಗಬಾರದು. ಇದು ತಾಷ್ಟಿಕ ವಿಷಯವಾಯಿತು. ಆದರೆ ಅಲ್ಲಾಹನು ಇಲ್ಲಿ ಕೇವಲ ಒಂದು 
ತತೈವನ್ನು ಮಾತ್ರ ತಿಳಿಸಿ ಅಲ್ಲಿಯೇ ಮುಗಿಸಿಲ್ಲ. ನಿಜವಾದ ಸತ್ಯವಿಶ್ವಾಸಿಗಳು ನಿಜಕ್ಕೂ ಎಲ್ಲರ ಕಣ್ಣ ಮುಂದೆ, ಅಲ್ಲಾಹನ 
ಧರ್ಮದೊಂದಿಗಿನ ತಮ್ಮ ಸಂಬಂಧಕ್ಕೆ ಅಡ್ಡ ಬಂದಂತಹ ಎಲ್ಲ ಸಂಬಂಧಗಳನ್ನೂ ಮುರಿದು ಹಾಕಿದ್ದರೆಂಬ 
ವಾಸ್ತವಿಕತೆಯನ್ನು ಕೂಡಾ ಅವನು ತಾವು ಸತ್ಮವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಿದ್ದ ಜನರಿಗೆ ಮಾದರಿಯಾಗಿ ಅವರ 
ಮುಂದಿಟ್ಟನು. ಇದು ಬದ್ರ್‌ ಮತ್ತು ಉಹುದ್‌ ಯುದ್ಧಗಳಲ್ಲಿ ಅಖಿಲ ಅರೇಬಿಯಾವು ಕಂಡಂತಹ ಒಂದು ವಾಸ್ತವಿಕತೆ 
ಯಾಗಿತ್ತು. ಮಕ್ಕಾದಿಂದ ಹಿಜ್ರತ್‌ (ವಲಸೆ) ಮಾಡಿ ಬಂದಿದ್ದ ಸಹಾಬಿಗಳು(ರ) ಕೇವಲ ಅಲ್ಲಾಹ್‌ ಮತ್ತು ಅವನ 
ಧರ್ಮಕ್ಕಾಗಿ ತಮ್ಮ ಸ್ವಂತ ಗೋತ್ರಗಳ ಹಾಗೂ ಆಪ್ತರ ವಿರುದ್ಧ ಹೋರಾಡಿದ್ದರು. ಹ. ಅಬೂ ಉಬೈದ್‌(ರ) ತಮ್ಮ 
ತಂದೆ ಅಬ್ದುಲ್ಲಾ ಬಿನ್‌ ಜರ್ರಾಹ್‌ನನ್ನು ವಧಿಸಿದರು. ಹ. ಮುಸ್‌ಅಬ್‌ ಬಿನ್‌ ಉಮರ್‌(ರ ತಮ್ಮ ಸಹೋದರ 
ಉಬೈದ್‌ ಬಿನ್‌ ಉಮೈರ್‌ನನ್ನು ವಧಿಸಿದರು. ಹ. ಉಮರ್‌(ರ ತಮ್ಮ ಮಾವನಾದ ಆಸ್‌ ಬಿನ್‌ ಹಿಶಾಮ್‌ ಬಿನ್‌ 
ಮುಗೀರಾನನ್ನು ವಧಿಸಿದರು. ಹ. ಅಬೂಬಕರ್‌(ರ) ತಮ್ಮ ಪುತ್ರ ಅಬ್ದುರ್ರಹ್ಮಾನ್‌ರೊಂದಿಗೆ ಹೋರಾಡಲು ಅಣಿಯಾಗಿದ್ದರು. 
ಹ. ಅಲೀ, ಹ. ಹಮ್‌ರುಾ ಮತ್ತು ಹ. ಉಬೈದಃ ಬಿನ್‌ ಆಲ್‌ ಹಾರಿಸ್‌(ರು ಇವರು ತಮ್ಮ ನಿಕಟ ಸಂಬಂಧಿಕರಾದ 
ಉತ್‌ಬ ಶೈಬಃ ಮತ್ತು ವಲೀದ್‌ ಬಿನ್‌ ಉತ್‌ಬಃ ಇವರನ್ನು ವಧಿಸಿದರು. ಬದ್ರ್‌ ಯುದ್ದದ ಕೈದಿಗಳ ಕುರಿತು 
ಉಮರ್‌ರವರು(ರ) ಪ್ರವಾದಿವರ್ಯರೊಡನೆ(ಸ), ಇವರೆಲ್ಲರನ್ನು ವಧಿಸಿ ಬಿಡಬೇಕು ಮತ್ತು ನಮ್ಮ ಪೈಕಿ ಪ್ರತಿಯೊಬ್ಬರೂ 
ತಂತಮ್ಮ ಸಂಬಂಧಿಕರನ್ನು ವಧಿಸಬೇಕು ಎಂದು ಹೇಳಿದ್ದರು. ಹೀಗೆ ನಿಷ್ಠಾವಂತ ಮುಸ್ಲಿಮರು ಹೇಗಿರುತ್ತಾರೆ ಮತ್ತು 
ಅವರ ಸಂಬಂಧವು ಅಲ್ಲಾಹನ ಮತ್ತು ಅವನ ಧರ್ಮದೊಂದಿಗೆ ಎಷ್ಟು ಗಾಢವಾಗಿರುತ್ತದೆ ಎಂಬುದನ್ನು ವಾಸ್ತವಿಕೆ 
ವಾಗಿಯೇ ಈ ಜಗತ್ತಿಗೆ ತೋರಿಸಿಕೊಡಲಾಗಿತ್ತು, 


ಕಾಂಡ-28 


59. ಆಲ್‌ ಹಶ್ರ್‌ 897 


59. ಅಲ್‌ ಹಶ್ಸ್‌ ) 


ಪರಿಚಯ 
ಹೆಸರು ۰ 
ಇದನ್ನು ಎರಡನೆಯ ಸೂಕ್ತದಲ್ಲಿರುವ "ಅಖ್‌ರಜಲ್ಲದೀನ ಕಫರೂ ಮಿನ್‌ ಅಹ್‌ಲಿಲ್‌ ಕಿತಾಬಿ ಮಿನ್‌ ದಿಯಾರಿಹಿಮ್‌ 
ಲಿ ಅವ್ವಲಿಲ್‌ ಹಶ್ರ್‌" ಎಂಬ ನುಡಿಯಿಂದ ಆರಿಸಿಕೊಳ್ಳಲಾಗಿದೆ. 'ಅಲ್‌ ಹಶ್ರ್‌' ಎಂಬ ಪದವು ಬಂದಿರುವಂತಹ 
ಅಧ್ಯಾಯವೆಂದರ್ಥ. 


ಅವತೀರ್ಣ ಕಾಲ 

ಸೂರಃ ಅನ್‌ಫಾಲ್‌ ಬದ್ರ್‌ ಯುದ್ಧದ ವಿಷಯದಲ್ಲಿ ಅವತೀರ್ಣಗೊಂಡಿದ್ದಂತೆಯೇ ಸೂರಃ ಅಲ್‌ ಹಪ್‌, ಬನೀ ನರೀರ್‌ 
ಯುದ್ದದ ಕುರಿತಾಗಿ ಅವಶೀರ್ಣಗೊಂಡಿತ್ತೆಂದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಹೇಳುತ್ತಾರೆ. (ಬುಖಾರಿ, ಮುಸ್ಲಿಮ್‌) 
ನಂಬಲರ್ಹ ವರದಿಗಳ ಪ್ರಕಾರ ಈ ಯುದ್ಧವು عد‎ 4ರ ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ ನಡೆದಿತ್ತು. 


ಐತಿಹಾಸಿಕ ಹಿನ್ನೆಲೆ 

ಈ ಅಧ್ಯಾಯದಲ್ಲಿರುವ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಿದ್ದರೆ ಮದೀನಾ ' ಮತ್ತು ಹಿಜಾರು್‌ನ 
ಯಹೂದಿಯರ ಇತಿಹಾಸದ ಮೇಲೆ ದೃಷ್ಟಿ ಹಾಯಿಸಬೇಕಾದುದು ಅಗತ್ಯ. ಏಕೆಂದರೆ, ಇದರ ಹೊರತು ಪ್ರವಾದಿವರ್ಯರು(ಸು 
ಅಂತಿಮವಾಗಿ ಅವರ ವಿವಿಧ ಗೋತ್ರಗಳ ಜೊತೆ ವ್ಯವಹರಿಸಿದ ನಿಧಾನ ಇದೆ ನಿಜವಾದ 'ಕಾರಣಗಳೇನೆಂಬುದು 
ಸರಿಯಾಗಿ ಅರ್ಥವಾಗದು. 

ಈ ಇತಿಹಾಸವು ಕ್ರಿ.ಶ. ಒಂದನೆಯ ಶತಮಾನದ ಕೊನೆಯಿಂದ ಆರಂಭವಾಗುತ್ತದೆ. ಕ್ರಿ.ಶ. 70ರಲ್ಲಿ ರೋಮನರು 
ಫೆಲೆಸ್ತೀನಿನಲ್ಲಿ ಭುಷನಿವಿಯನೆ ಸಾಮೂಹಿಕ ಹತ್ಯೆ ನಡೆಸಿದರು. ಅನಂತರ ಕ್ರಿ.ಶ. 132ರಲ್ಲಿ ಅವರನ್ನು ಆ ಭೂಭಾಗದಿಂದ 
ಗಡೀಪಾರು ಮಾಡಲಾಯಿತು. ಆಗ ಅನೇಕ ಯಹೂದೀ ಗೋತ್ರಗಳು pO ಮಾಡಿ ಹಿಜಾರುನಲ್ಲಿ ಆಶ್ರಯ 
ಪಡೆದಿದ್ದರು. ಏಕೆಂದರೆ ಈ ಭೂಭಾಗವು ಫೆಲೆಸ್ತೀನಿನ ,ಸಮೊಪವೇ ಅದರ ದಕ್ಸಿಣ ಭಾಗದಲ್ಲಿದೆ. ಇಲ್ಲಿ ಜಲಾಶಯಗಳು 
ಮತ್ತು ಹಸಿರು ಪ್ರದೇಶಗಳು ಕಂಡು ಬಂದಲ್ಲೆಲ್ಲ ರು ತಂಗಿದರು. ಅನಂತರ ಕ್ರಮೇಣ ತಮ್ಮ: ಕುತಂತ್ರ ಮತ್ತು 
ಬಡ್ಡಿಕೋರತನದ ಮೂಲಕ ಅವುಗಳನ್ನು ವಶಪಡಿಸಿಕೊಂಡರು. ಐಲಾ, ಮಕ್‌ನಾ, ತಬೂಕ್‌, ತೈಮಾ, ವಾದಿಲ್‌ಕುರಾ, 
ಫದಕ್‌ ಮತ್ತು ಖೈಬರ್‌ಗಳಲ್ಲಿ ಅವರ ಅಧಿಕಾರವು ಸ್ಥಾಪಿತವಾದುದು ಅದೇ ಕಾಲದಲ್ಲಿ, عمجم‎ ಕುರೈರ, ಬನೀ 
ನಮೀರ್‌, ಬನೀ ಬಹ್‌ದಲ್‌ ಮತ್ತು ಬನೀ ಕೈನುಕಾಆ್‌ ಗೋತ್ರಗಳು ಕೂಡಾ ಅದೇ ಕಾಲದಲ್ಲಿ 'ಯಸ್ರಿಬ್‌'(ಈಗಿನ 
ಮದೀನಾ)ಗೆ ಬಂದು ಅದನ್ನು ವಶಪಡಿಸಿಕೊಂಡರು. 1 

,ಯಸ್ರಿಬ್‌ನಲ್ಲಿ ಬಂದು ನೆಲೆಸಿದ ಗೋತ್ರಗಳ ಪೈಕಿ ಬನೀ ಸಮೀರ್‌ ಮತ್ತು ಬನೀ ಕುರೈರಾ ಹೆಚ್ಚು ಪ್ರಸಿದ್ಧ 
ವಾಗಿದ್ದುವು. ಅವರು ಪುರೋಹಿತ ವರ್ಗದವರಾಗಿದ್ದುದೇ ಇದಕ್ಕೆ ಕಾರಣ. ಅವರನ್ನು ಯಹೂದಿಯರಲ್ಲಿ ಉನ್ನತ ಮನೆತನದವ 
ರೆಂದು ಭಾವಿಸಲಾಗುತ್ತಿತ್ತು. ಅವರ ಸಮು” ಖುದಲ್ಲಿ ಅವರಿಗೆ ಧಾರ್ಮಿಕ ಪ್ರಭುತ್ಯ ಪ್ರಾಪ್ರಲಿತ್ರು: " ಅವರು ಮದೀನಾಕ್ಕೆ 
ಬಂದು ಫೆಲೆಸಿದಾಗ ಅಲ್ಲಿ ಇತರ ಆರಬ್‌ ಗೋತ್ರಗಳ ಜನರು "ವಾಸಿಸುತ್ತಿದ್ದರು. 'ಆದ್ದರೆ ಇವರು ಅವರನ್ನೆಲ್ಲಾ ಅದುಮಿಟ್ಟು 
ಫಲವತ್ತಾದ `ಪ್ರದೇಶಗಳನ್ನು ಆಕ್ರಮಿಸಿ ಅವುಗಳ ಮಾಲಕರಾದರು. ` ಇದಾದ ಸುಮಾರು 'ಮೂರು ಶತಮಾನಗಳ ಅನಂತರ 
ಔಸ್‌ ಮತ್ತು ಬರ್ರುಜ್‌ ಗೋತ್ರದವರು ಯಸ್ರಿಬ್‌ಗೆ ಹೋಗಿ ನೆಲೆಸಿದರು. ಅವರು ಸ್ವಲ್ಪ ಕಾಲದ ಬಳಿಕ ಯಹೊದಿಯರ 
ಬಲವನ್ನು ಮುರಿದು ಸಂಪೂರ್ಣ ಯಸ್ರಿಬನ್ನು ವಶಪಡಿಸಿಕೊಂಡರು. 

ಪ್ರವಾದಿವರ್ಯರ(ಸ) ಆಗಮನಕ್ಕೆ ಮುಂಚೆ, ಹಿಚ್ರತಿನ ಪ್ರಾರಂಭದ ವರೆಗೆ ಸಾಮಾನ್ಯವಾಗಿ ಹಿಜಾರುಖ್‌ನಲ್ಲಿ' ಮತ್ತು 
ಮುಖ್ಯವಾಗಿ -ಯಸ್ರಿಬ್‌ನಲ್ಲಿ ಯಹೂದಿಯರು ಯಾವ ಸ್ಥಿತಿಯಲ್ಲಿದ್ದರು ಎಂಬುದರ ಕೆಲವು “ಮುಖ್ಯಾಂಶಗಳು ಹೀಗಿವೆ: 

” . ಅವರು: ಭಾಷೆ; ಉಡುಗೆ-ತೊಡುಗೆ, ಸಂಸ್ಕೃತಿ, ನಾಗರಿಕತೆ ಮುಂತಾದ ವಿಷಯಗಳಲ್ಲಿ ಅರಬರೊಂದಿಗೆ ಪೂರ್ಣವಾಗಿ 
ಬೆರೆತಿದ್ದರು. ಅವರ ಮತ್ತು ಅರಬರ ನಡುವೆ ವೈವೌಹಿಕ ಸಂಬಂಧಗಳು ಸ್ವಾಪಿತವಾಗಿದ್ದುವು. ಆದರೆ ಇಷ್ಟಾಗಿಯೂ ಅವರು 


898 ಕುರ್‌ಆನ್‌ ವ್ಯಾಖ್ಯಾನ 


ಅರಬರಲ್ಲಿ ೀನವಾಗಿರಲಿಲ್ಲ. ಅವರು ತಮ್ಮ ಯಹೂದೀ ದುರಭಿಮಾನವನ್ನು ತೀವ್ರವಾಗಿ ಉಳಿಸಿಕೊಂಡಿದ್ದರು. ಅವರಲ್ಲಿ 
ತಾವು ಇಸ್ರಾಈಲಿಗಳೆಂಬ ವಿಪರೀತ ಹೆಮ್ಮೆ ಮತ್ತು ಜನಾಂಗೀಯ ದುರಭಿಮಾನ ಕಂಡು ಬರುತ್ತಿತ್ತು. ಅವರು ಅರಬರನ್ನು 
ಮ್ಮ (Gಂnt)ಗಳೆಂದು ಕರೆಯುತ್ತಿದ್ದರು. ಇದಕ್ಕೆ ನಿರಕ್ಷರಿ ಎಂದು ಮಾತ್ರವಲ್ಲ ಅನಾಗರಿಕ ಮತ್ತು ಅಜ್ಞಾನಿ ಎಂಬ 
ಅರ್ಥವೂ ಇತ್ತು. ಅವರ ವಿಶ್ವಾಸದಂತೆ ಆ ಉಮ್ಮೊಗಳು 'ಇಸ್ರಾಈಲಿಗಳಿಗೆ' ಇರುವಂತಹ ಮಾನವೀಯ ಹಕ್ಕುಗಳಿಗೆ 
ಅರ್ಹರಾಗಿರಲಿಲ್ಲ. ಅವರ ಸೊತ್ತನ್ನು ಅನ್ಯಾಯವಾಗಿ ಕಬಳಿಸುವುದು ಇಸ್ರಾಈಲರಿಗೆ ಧರ್ಮಸಮ್ಮತವೂ ಶುದ್ಧವೂ ಆಗಿತ್ತು. 
ಆರ್ಥಿಕವಾಗಿ ಅವರ ಸ್ಥಿತಿಯು ಅರಬ್‌ ಗೋತ್ರಗಳಿಗಿಂತ ಉತ್ತಮವಾಗಿತ್ತು. ಅವರು ಅರೇಬಿಯಾದಲ್ಲಿ 
ಚಲಾವಣೆಯಲ್ಲಿ ಇಲ್ಲದಿದ್ದಂತಹ ಅನೇಕ ಕಲೆಗಳನ್ನು ಬಲ್ಲವರಾಗಿದ್ದರು. ಹೊರ ಜಗತ್ತಿನೊಂದಿಗೆ ಅವರಿಗೆ ವ್ಯಾಪಾರ 
ಸಂಬಂಧವೂ ಇತ್ತು. ವ್ಯಾಪಾರದಲ್ಲಿ ಲಾಭ ಬಡುಕತನವು ಅವರ ನೀತಿಯಾಗಿತ್ತು, ಬಡ್ಡಿಯು ಅವರ ಅತ್ಮಂತ ಪ್ರಮುಖ 
ವೃವಹಾರವಾಗಿತ್ತು. ಸುತ್ತಮುತ್ತಲಿನ ಅರಬ್‌ ಪ್ರದೇಶಗಳನ್ನು ಅವರು ಅದರ ಜಾಲದಲ್ಲಿ ಸಿಕ್ಕಿಸಿ ಹಾಕಿದ್ದರು. ಇದರಿಂದಾಗಿ 
ಸ್ವಾಭಾವಿಕವಾಗಿಯೇ ಅರಬರಲ್ಲಿ ಅವರ ಬಗ್ಗೆ ತೀವ್ರ ತಿರಸ್ಕಾರ ಭಾವ ಕಂಡು ಬರುತ್ತಿತ್ತು. 
ಅರಬರ. ಫೈಕಿ ಯಾವುದೇ. ಗುಂಪಿನ ಜೊತೆ. ಸ್ನೇಹ ಬೆಳೆಸಿಕೊಳ್ಳದೆ, ಯಾರೊಂದಿಗೂ ವೈರ ಕಟ್ಟಿಕೊಳ್ಳದೆ ಮತ್ತು ಅವರ 
ನಡುವಣ ಯಾವುದೇ ಯುದ್ದದಲ್ಲಿ ಪಾಲ್ಗೊಳ್ಳದೆ ಇರಬೇಕಾದುದು ಅವರ ಆರ್ಥಿಕ ಹಾಗೂ ವಾಣಿಜ್ಯ ಹಿತಾಸಕ್ತಿಗಳ 
ಬೇಡಿಕೆಯಾಗಿತ್ತು. ಆದರೂ ಅವರ ' ಪ್ರತಿಯೊಂದು ಗೋತ್ರವು: ತನ್ನ ರಕ್ಷಣೆಗಾಗಿ ಯಾವುದಾದರೊಂದು: ಪ್ರಬಲ ಅರಬ್‌ 
ಗೋತ್ರದೊಂದಿಗೆ ಒಪ್ಪಂದಬದ್ಧ ಸಂಬಂಧವನ್ನಿರಿಸಿಕೊಂಡಿತ್ತು. ಯಸ್ರಿಬ್‌ನಲ್ಲಿ ಬನೀ ಕುರೈರಫಾ ಮತ್ತು ಬನೀ ನಮೀರ್‌ 
ಗೋತ್ರಗಳು ಔಸ್‌ ಗೋತ್ರದ ಮಿತ್ರ .ಗೋತ್ರಗಳಾಗಿದ್ದರೆ, ಬನೀ ಕೈನುಕಾಲ್‌ ಗೋತ್ರವು ಖರ್ರುಜ್‌ ಗೋತ್ರದ ಮಿತ್ರ 
ಗೋತ್ರವಾಗಿತ್ತು. : ۱ - تد‎ 
ಇಸ್ಲಾಮ್‌ ಮದೀನಾಕ್ಕೆ, ತಲಪಿ ಪ್ರವಾಧಿವರ್ಯರ(ಸ) ಆಗಮನದ ಬಳಿಕ ಅಲ್ಲೊಂದು ಇಸ್ಲಾಮೊ ರಾಷ್ಟ್ರವು ಅಸ್ತಿತ್ವಕ್ಕೆ 
ಬಂದಿತು. ಅದನ್ನು ಸ್ಥಾಪಿಸಿದ ಬೆನ್ನಿಗೇ ಪ್ರವಾದಿವರ್ಯರು(ಸ) ಪ್ರಥಮವಾಗಿ ಮಾಡಿದ ಕೆಲಸಗಳ ಪೈಕಿ ಒಂದು ಯಾವುದೆಂದರೆ 
ಅವರು ಔಸ್‌, ಖರ್ರುಜ್‌ ಮತ್ತು ಮುಹಾಜಿರ್‌(ವಲಸೆ, ಬಂದ ಮಕ್ಕಾದ ಮುಸ್ಲಿಮರು)ಗಳನ್ನು ಒಟ್ಟು ಸೇರಿಸಿ .ಒಂದು 
ಬ್ರಾತ್ಸಕೂಟವನ್ನು ರಚಿಸಿದರು. ಎರಡನೆಯದಾಗಿ ಮುಸ್ಲಿಮ್‌ ಸಮಾಜ ಮತ್ತು ಯಹೂದಿಯರ ನಡುವೆ ಸುವ್ಯಕ್ತ ಶರ್ತಗಳ 
ಪ್ರಕಾರ, ಒಂದು ಒಪ್ಪಂದ ಮಾಡಿಕೊಂಡರು. ಅದರಲ್ಲಿ- ಯಾರೂ ಇನ್ನೊಬ್ಬನ ಹಕ್ಕುಗಳಿಗೆ ಕೈಹಾಕಬಾರದು ನಕ್ರ; ಹೊರಗಿನ 
ಶತ್ರುಗಳನ್ನು ಎಲ್ಲರೂ ಒಟ್ಟಾಗಿ ಎದುರಿಸಬೇಕೆಂಬ ಖಚಿತ ಭರವಸೆ ನೀಡಲಾಗಿತ್ತು. ۰ 
ಆ ಒಪ್ಪಂದದ ಕೆಲವು ಮುಖ್ಯ' ಅಂಶಗಳು ಹೀಗಿವೆ: ಯಹೂದಿಯರು: ತಮ್ಮ 'ಖರ್ಚು ನೋಡಿಕೊಳ್ಳುವರು ಮತ್ತು 
ಮುಸ್ಲಿಮರು 'ತಮ್ಮ ಖರ್ಚು ನೋಡಿಕೊಳ್ಳುವರು. ಈ ಒಪ್ಪಂದಕ್ಕೆ ಸೇರಿದವರು ಆಕ್ರಮಣಕಾರರನ್ನು ಎದುರಿಸುವಲ್ಲಿ ಪರಸ್ಪರರಿಗೆ 
ಸಹಾಯವೊದಗಿಸಲು ಬದ್ಧರಾಗಿರುವರು. ಅವರು ಪ್ರಾಮಾಣಿಕವಾಗಿ ಪರಸ್ಪರ 'ಹಿತಾಕಾಂಕ್ಸಿಗಳಾಗಿರುವರು. ಅವರ ನಡುವೆ ಒಳಿತು 
ಹಾಗೂ ಪರಸ್ಪರರ ಹಕ್ಕು ಸಂರಕ್ಷಣೆಯ ಸಂಬಂಧವಿರಬೇಕೇ ಹೊರತು ಪಾಪ ಮತ್ತು ಅತಿರೇಕಗಳ ಸಂಬಂಧವಿರಲಾರದು. 
ಯಾರೂ ತನ್ನ ಒಪ್ಪಂದಬದ್ಧ ಮಿತ್ರನ ಮೇಲೆ ಅತಿರೇಕವೆಸಗಬಾರದು. ಪೀಡಿತರಿಗೆ ಸಹಾಯ ಮಾಡಲಾಗುವುದು. ಯುದ್ಧ 
ನಡೆಯುತ್ತಿರುವಷ್ಟು ಕಾಲ ಯಹೂದಿಯರು ಮುಸ್ಲಿಮರೊಂದಿಗೆ ಕೂಡಿಕೊಂಡು ಅವರ ಜೊತೆಗೆ ಯುದ್ದದ ಖರ್ಚನ್ನು 
ಭರಿಸಬೇಕು. ಈ ಒಪ್ಪಂದದ ಸದಸ್ಕರ”ವಿರುದ್ಧ ಯಸ್ರಿಬ್‌ನಲ್ಲಿ ಯಾವುದೇ ವಿಧದ ಕ್ಷೋಭೆ, ಷಡ್ಕಂತ್ರಗಳನ್ನು ನಿಷೇಧಿಸಲಾಗಿದೆ. 
ಈ ಒಪ್ಪರಿದಕ್ಕೆ ಸೇರಿದವರ “ನಡುವೆ' ಯಾವುದಾದರೂ ಗೊಂದಲಮಯ ಕಲಹ ಅಥವಾ ಭಿನ್ನಾಭಿಪ್ರಾಯ ತಲೆದೋರಿದರೆ, 
ಆದರ 'ಶೇರ್ಮಾನೆವನ್ನು ಹ್ಗ 'ಮುಹಮ್ಮ ان سے‎ ದೇವಾದೇಶ ಪ್ರಕಾರ, ಮಾಡುವರು. 'ಕುರೈಶ್‌ ಮತ್ತು ಅವರ ಬೆಂಬಲಿಗರಿಗೆ 
ಆಶ್ರಯ "ನೀಡಲಾಗದು. ಯಸ್ರಿಬ್‌ನ ಮೇಲೆ' ಯಾರು ಆಕ್ರಮಣ ನಡೆಸಿದರೂ ಈ ಒಪ್ಪಂದಕ್ಕೆ ಸೇರದವರು ಅವರನ್ನು ಒಟ್ಟಾಗಿ 
ಎದುರಿಸುವರು. ಪ್ರತಿಯೊಂದು ಪಕ್ಷವೂ ತನ್ನ ಕಡೆಯ ಪ್ರದೇಶವನ್ನು ಸಂರಕ್ಷಿಸುವ ಹೊಣೆಯನ್ನು ಹೊಂದಿರುವುದು. (ಬ್‌ 
ಹಿಶಾಮ್‌, ಭಾಗ-2, ಪುಟ; .147ರಿಂದ 150) 
| ಇದೊಂದು. ನಿಖರವಾದ ಮತ್ತು ಸುವ್ಯಕ್ತವಾದ -: ಒಪ್ಪಂದವಾಗಿದ್ದು ಇದರ ಶರ್ತಗಳನ್ನು. ಸೃತಃ NS 
ಸ್ವೀಕರಿಸಿಕೊಂಡಿದ್ದರು. , ಆದರೆ ಅತ್ಕಲ್ಪ ಕಾಲದಲ್ಲೇ, ಅವರು ಪ್ರವಾದಿವರ್ಯರ(ಸ) ಹಾಗೂ ಇಸ್ಲಾಮಿನ “ಮತ್ತು” ಮುಸ್ಲಿಮರ 
ವಿರುದ್ಧ ಹಗೆತನವನ್ನು ಪ್ರದರ್ಶಿಸಲಾರಂಭಿಸಿದರು. ಅವರ ದ್ವೇಷವು, ದಿನಗಳೆದಂತೆ ಹೆಚ್ಚೆಚ್ಚು ಗಾಢವಾಗುತ್ತ. ಹೋಯಿತು. 


59. ಅಲ್‌ 


899, 


8 
3 


ಅವರು ಪ್ರವಾದಿವರ್ಯರನ್ನುಣ) ವಿರೋಧಿಸುವುದನ್ನೇ ತಮ್ಮ ಜನಾಂಗದ ಮುಖ್ಯ ಗುರಿಯಾಗಿ ಮಾಡಿಕೊಂಡರು. 
ಅವರನ್ನು ಸೋಲಿಸಲಿಕ್ಕಾಗಿ ಯಾವುದೇ ಕುತಂತ್ರವನ್ನು ಹೂಡಲು ಮತ್ತು ಯಾವುದೇ ವಿಧಾನವನ್ನು ಅನುಸರಿಸಲು ಅವರು 
ಹಿ೦ಜರಿಯುತ್ತಿರಲಿಲ್ಲ. 

ಒಪ್ಪಂದಕ್ಕೆ ವಿರುದ್ಧವಾಗಿ, ಬಹಿರಂಗವಾಗಿ ದ್ವೇಷ ಸಾಧಿಸುವ ನೀತಿಯನ್ನು ಅವರು ಬದ್ರ್‌ ಯುದ್ಧಕ್ಕೆ ಮುಂಚೆಯೇ 
ಕೈಗೊಂಡಿದ್ದರು. ಆದರೆ ಬದ್ರ್‌ ಯುದ್ಧದಲ್ಲಿ ಪ್ರವಾದಿವರ್ಯರಿಗೆ(ಸ) ಮತ್ತು ಮುಸ್ಲಿಮರಿಗೆ ಕುರೈಶರ ವಿರುದ್ಧ. ಪ್ರಚಂಡ 
ಎಜಯ ಪ್ರಾಪ್ತವಾದಾಗ ಅವರಿಗೆ ಸಹಿಸಲಾಗದ : ಹೊಟ್ಟೆಯುರಿ ಉಂಟಾಯಿತು. ಅವರು ಅಸೂಯೆಯ ಬೆಂಕಿಯಲ್ಲಿ 
ಬೇಯತೊಡಗಿದರು. ಬನೀ ನರೀರ್‌ ಗೋತ್ರದ ಸರದಾರನಾಗಿದ್ದ ಕಅಬ್‌ ಬಿನ್‌ ಅಶ್ರಫ್‌, "ದೇವನಾಣೆ! ಮುಹಮ್ಮದ್‌(ಸ) 
ಈ ಅರಬ್‌ ಗಣ್ಯರನ್ನು ವಧಿಸಿ ಬಿಟ್ಟಿರುತ್ತಾರೆಂದಾದರೆ ನಮ್ಮ ಪಾಲಿಗೆ ಈ ಭೂಮಿಯ ಹೊಟ್ಟೆಯು ಅದರ ಬೆನ್ನಿಗಿಂತ 
ಉತ್ತಮವಾಗಿದೆ" ಎಂದು ಉದ್ದರಿಸಿದನು. ಅನಂತರ ಅವನು ಮಕ್ಕಾ ಪಟ್ಟಣಕ್ಕೆ ಹೋಗಿ ಬದ್ರ್‌ ಯುದ್ಧದಲ್ಲಿ 'ವಧಿಸಲ್ಪಟ್ಟ 
ಕುರೈಶ್‌ ಸರದಾರರ ಕುರಿತಾಗಿ ಶೋಕ ಗೀತೆಗಳನ್ನು ಹಾಡಿ, ಮಕ್ಕಾವಾಸಿಗಳನ್ನು ಪ್ರತೀಕಾರ ಪಡೆಯಲಿಕ್ಕಾಗಿ ಹುರಿದುಂಬಿಸಿದನು. 

ಬದ್ರ್‌ ಯುದ್ದದ ಬಳಿಕ ತನ್ನ ಸಂಧಾನವನ್ನು ಸಾಮೂಹಿಕವಾಗಿ, ಬಹಿರಂಗವಾಗಿ ಮುರಿದ ಪ್ರಥಮ ಯಹೂದಿ ಗೊತ್ರವು 
ಬನೀ ಕೈನುಕಾಲ್‌ ಆಗಿತ್ತು. ಪ್ರವಾದಿವರ್ಯರುಸ) ಹಿ.ಶ. 2ನೆಯ سرد‎ (ಕೆಲವು ವರದಿಗಳ ಪ್ರಕಾರ ದುಲ್‌ಕಅದ್‌) ತಿಂಗಳೆ 
ಕೊನೆಯಲ್ಲಿ ಅವರ ಪ್ರದೇಶಕ್ಕೆ ಮುತ್ತಿಗೆ ಹಾಕಿದರು. ಹದಿನೈದು ದಿನಗಳಲ್ಲೇ ಯಹೂದಿಯರು ಶರಣಾಗತರಾದರು. ಕೊನೆಗೆ 
ಪ್ರವಾದಿವರ್ಯರು(ಸು- ಅವರೆಲ್ಲರೂ ತಮ್ಮ ಸೊತ್ತನ್ನೂ ಆಯುಧಗಳನ್ನೂ ಕೈಗಾರಿಕಾ ಉಪಕರಣಗಳನ್ನೂ ಅಲ್ಲೇ ಬಿಟ್ಟು 
ಮದೀನಾದಿಂದ ಹೋಗಿ ಬಿಡಬೇಕೆಂದು ತೀರ್ಪು ನೀಡಿದರು. (ಇಬ್ನ್‌ ಸಲದ್‌, ಇಬ್ನ್‌ ಹಿಶಾಮ್‌, ತಾರೀಖ್‌ ತಬರಿಲ 

ಅನಂತರ, ಹಿ.ಶ. 3ರ ا‎ ತಿಂಗಳಲ್ಲಿ ಕುರೈಶರು ಬದ್ರ್‌ ಯುದ್ಧದ ಸೇಡು ತೀರಿಸಿಕೊಳ್ಳಲಿಕ್ಕಾಗಿ ಸರ್ವ ಯುದ್ಧ 
ಸಿದ್ಧತೆಯೊಂದಿಗೆ ಮದೀನಾದ ಮೇಲೆ ಏರಿ ಬಂದಾಗ ಯಹೂದಿಯರು ಒಪ್ಪಂದವನ್ನು ಪ್ರಥಮತಃ ಬಹಿರಂಗವಾಗಿ ಮುರಿದರು. 
ಒಪ್ಪಂದದ ಪ್ರಕಾರ ಯಹೂದಿಯರು ಮದೀನಾದ ಸಂರಕ್ಷಣೆಗಾಗಿ ಮುಸ್ಲಿಮರ ಜೊತೆ ಸೇರಲು ಬದ್ಧರಾಗಿದ್ದರು. ಆದರೆ ಅವರು 
ಹಾಗೆ ಸೇರಿಕೊಳ್ಳಲಿಲ್ಲ. ಅನಂತರ ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರಿಗೆ ತುಂಬಾ ಹಾನಿಯುಂಟಾದಾಗ, ಅವರ ಧೈರ್ಯ 
ಮತ್ತಷ್ಟು ಹೆಚ್ಚಿತು. ಎಷ್ಟೆಂದರೆ, ಬನೀ ನಮೀರ್‌ ಗೋತ್ರದವರು ಪ್ರವಾದಿವರ್ಯರನ್ನು(ಸ) ವಧಿಸಿ ಬಿಡಲು ಅಧಿಕೃತವಾಗಿ 
ಒಂದು ಯೋಜನೆಯನ್ನೇ ಹಾಕಿದರು. ಆದರೆ ಅದು ಕೊನೆಯ ಕ್ಷಣದಲ್ಲಿ ವಿಫಲವಾಗಿ ಬಿಟ್ಟಿತು. 

ಈ ದುರ್ಫುಟನೆಯ ಬಳಿಕ ಅವರ ಬಗ್ಗೆ ಯಾವುದೇ ರಿಯಾಯಿತಿ ತೋರುವ ಪ್ರಶ್ನೆಯೂ ಉಳಿದಿರಲಿಲ್ಲ. 
ಪ್ರವಾದಿವರ್ಯರು(ಸ) ಅವರಿಗೆ "ನೀವು ಹೂಡ ಬಯಸಿದ್ದ ಸಂಚು ನನಗೆ ತಿಳಿದು ಬಿಟ್ಟಿದೆ. ಆದುದರಿಂದ ಹತ್ತು 
ದಿನಗಳೊಳಗೆ ಮದೀನಾ ಬಿಟ್ಟು ತೊಲಗಿ ಬಿಡಿರಿ. ಅನಂತರವೂ ನೀವು ನಿಮ್ಮ ವಸತಿಗಳಲ್ಲಿ ಉಳಿದುಕೊಂಡರೆ, ಅಲ್ಲಿ 
ಕಂಡು ಬರುವ ಪ್ರತಿಯೊಬ್ಬನನ್ನೂ ವಧಿಸಲಾಗುವುದು” ಎಂಬ ಅಂತಿಮ ಎಚ್ಚರಿಕೆಯನ್ನು ಕಳುಹಿಸಿದರು. ಅತ್ತ ಅವರು 
ಅಬ್ದುಲ್ಲಾ ಬಿನ್‌ ಉಬೈನ ಸುಳ್ಳು ಭರವಸೆಯನ್ನು ನಂಬಿ- "ನಾವು ಇಲ್ಲಿಂದ ಹೋಗಲಾರೆವು ನಿಮ್ಮಿಂದ ಸಾಧ್ಯವಿರು 
ವುದನ್ನೆಲ್ಲ ಮಾಡಿರಿ” ಎಂದು ಪ್ರವಾದಿವರ್ಯರ(ಸ) ಎಚ್ಚರಿಕೆಗೆ ಉತ್ತರ ಕಳುಹಿಸಿದರು. ಈ ಉತ್ತರ ಸಿಕ್ಕಿದೊಡನೆ " 
ಪ್ರವಾದಿವರ್ಯರು(ಸು ಹಿ.ಶ. 4ರ ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ ಅವರ ಪ್ರದೇಶಕ್ಕೆ ಮುತ್ತಿಗೆ ಹಾಕಿದರು. ಕೆಲವೇ ' 
ದಿನಗಳ ಮುತ್ತಿಗೆಯ ಅನಂತರ ಅವರು ಶಸ್ತ್ರಾಸ್ತ್ರಗಳ ಹೊರತು, ತಮ್ಮ ಒಂಟೆಗಳ ಮೇಲೆ ಹೇರಲು ಸಾಧ್ಯವಿರುವ 
ಎಲ್ಲ ಸರಕುಗಳನ್ನು ಹೇರಿಕೊಂಡು ಮದೀನಾವನ್ನು ಬಿಟ್ಟು ಹೋಗುವ ಶರ್ತವನ್ನು ಒಪ್ಪಿಕೊಂಡರು. ಹೀಗೆ ಯಹೂದಿಯರ 
ಇನ್ನೊಂದು ಕಿಡಿಗೇಡಿ ಗೋತ್ರದಿಂದಲೂ ಮದೀನಾವನ್ನು ಮುಕ್ತಗೊಳಿಸಲಾಯಿತು. ಅವರ ಪೈಕಿ ಕೇವಲ ಇಬ್ಬರು ಇಸ್ಲಾಮ್‌ 
ಸ್ವೀಕರಿಸಿ ಇಲ್ಲೇ ಉಳಿದುಕೊಂಡೆರು. ಉಳಿದವರು ಸಿರಿಯಾ ಮತ್ತು ಖೈಬರಿನ ಕಡೆಗೆ ಹೊರಟು ಹೋದರು. ಈ! 
ಅಧ್ಯಾಯದಲ್ಲಿ ಇದೇ ವಿಪ”ಸುವನ್ನು ಚರ್ಚಿಸಲಾಗಿದೆ. ) 
ಚರ್ಚಾ ವಿಷಯಗಳು : 

ಮೇಲೆ ವಿವರಿಸಿರುವಂತೆ, ಈ ಅಧ್ಯಾಯದಲ್ಲಿ ಬನೀ ನಮೀರ್‌ರೊಂದಿಗೆ ನಡೆದ ಹೋರಾಟದ ಕುರಿತು ವಿಮರ್ಶೆಯೇ ' 
ಮುಖ್ಯ ವಿಷಯವಾಗಿದೆ. ಒಟ್ಟಿನಲ್ಲಿ ಇದರಲ್ಲಿ ನಾಲ್ಕು ವಿಷಯಗಳನ್ನು ವಿವರಿಸಲಾಗಿದ: "تے‎ 


900 ಕುರ್‌ಆನ್‌ ವ್ಯಾಖ್ಯಾನ 


ಪ್ರಾರಂಭದ ನಾಲ್ಕು ಸೂಕ್ತಗಳಲ್ಲಿ, ಈಗಾಗಲೇ ಬನೀ ನಮೀರ್‌ ಗೋತ್ರದವರು ಕಂಡುಕೊಂಡಿದ್ದ ಪರಿಣಾಮದಿಂದ‏ را 
ಪಾಠ ಕಲಿತುಕೊಳ್ಳುವಂತೆ ಜಗತ್ತಿಗೆ ಎಚ್ಚರಿಕೆ ನೀಡಲಾಗಿದೆ. ಬನೀ ನಮೀರರು ದೇಶಾಂತರ ವಾಸವನ್ನು ಒಪ್ಪಿಕೊಂಡುದು‏ 
ಮುಸ್ಲಿಮರ ಶಕ್ತಿ ಸಾಮರ್ಥೈಗಳ ಪವಾಡವೇನೂ ಅಲ್ಲವೆಂದೂ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ವಿರುದ್ಧ ನಿಂತು‏ 
ಅಲ್ಲಾಹನ ಶಕ್ತಿಯೊಡನೆ ಹೋರಾಟಕ್ಕೆ ನಿಲ್ಲುವ ಸಾಹಸ ಮಾಡುವವರ ಗತಿ ಇದೇ ಆಗಿ ತೀರುವುದೆಂದೂ ಅಲ್ಲಾಹನು‏ 
ತಿಳಿಸಿರುವನು. _‏ 

" 2) 5ನೇ ಸೂಕ್ತದಲ್ಲಿ ಯುದ್ಧಕ್ಕೆ ಸಂಬಂಧಿಸಿ - ಯುದ್ಧಾವಶ್ಮಕತೆಗಳಿಗಾಗಿ ಶತ್ರು ನಾಡಿನಲ್ಲಿ ಎಸಗಲಾಗುವ ವಿಧ್ವಂಸಕ 
ಚಟುವಟಿಕೆಗಳು 'ಫಸಾದ್‌ ಫಿಲ್‌ ಆರ್ಭ್‌'ನ (ಭೂಮಿಯಲ್ಲಿ ಕ್ಷೋಭೆಯುಂಟು ಮಾಡುವುದರ) ಸಾಲಿಗೆ ಸೇರುವುದಿಲ್ಲವೆಂಬ 
ಯುದ್ದ ನಿಯಮವನ್ನು ವಿವರಿಸಲಾಗಿದೆ. 

3) 6ರಿಂದ 10ರ ವರೆಗಿನ ಸೂಕ್ತಗಳಲ್ಲಿ- ಯುದ್ಧ ಅಥವಾ ಸಂಧಿಯ ಪರಿಣಾಮವಾಗಿ ಇಸ್ಲಾಮೊ ಆಡಳಿತದ ಕ್ಕೆ ಕೆಳಗೆ 
ಬರುವಂತಹ ದೇಶಗಳ ಜಮೂನು ಮತ್ತಿತರ ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದಂತೆ ಎಂತಹ ಏರ್ಪಾಟು ಮಾಡಬೇಕೆಂಬುದನ್ನು 
ತಿಳಿಸಲಾಗಿದೆ. ” | 

4, 11೦೦ದ 17ರ ವರೆಗಿನ ಸೂಕ್ತಗಳಲ್ಲಿ- ಕಪಟ ವಿಶ್ವಾಸಿಗಳು ಬನೀ ನರೀರ್‌ ಗೋತ್ರದೊಡನೆ ನಡೆದ ಯುದ್ಧದ 
ವೇಳೆ ತೋರಿದ ನೀತಿಯನ್ನು ವಿಮರ್ಶಿಸಲಾಗಿದೆ. 

5, ಕೊನೆಯ ರುಕೂಆ್‌ ಸಂಪೂರ್ಣ ಒಂದು ಉಪದೇಶವಾಗಿರುತ್ತದೆ. ತಾವು ಸತ್ಯದ ಮೇಲೆ ವಿಶ್ವಾಸವುಳ್ಳವರೆಂದು 
ಹೇಳಿಕೊಂಡು ಮುಸ್ಲಿಮರ ಜೊತೆ ಸೇರಿಕೊಂಡಿದ್ದರೂ ಮನದಲ್ಲಿ ಇಸ್ಲಾಮಿನ ಸ್ಫೂರ್ತಿ ಇಲ್ಲದಿದ್ದಂತಹ ಎಲ್ಲ ಜನರೂ ಇದರ 
ಅಭಿಸಂಬೋಧಿತರು. ಸತ್ಯವಿಶ್ವಾಸದ ನಿಜವಾದ ಬೇಡಿಕೆಗಳೇನೆಂಬುದನ್ನು ಅವರಿಗೆ ಇದರಲ್ಲಿ ತಿಳಿಸಲಾಗಿದೆ. 


Na 


59. ಅಲ್‌ ಹೆಶ್ರ್‌ - 901 


ALAS 5 5 ಪ 
53} JY ಹಿಡಿ ಅಂಟ A خر‎ 


| 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-24 ರುಕೂಲ್‌ಗಳು-3 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ : 
(1) ಭೂಮಿ-ಅಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ. ಅವನೇ 
ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 
(2) ಗ್ರಂಥದವರಾದ . ಸತ್ಯನಿಷೇಧಿಗಳನ್ನು ಪ್ರಥಮ ಅಕ್ರಮಣದಲ್ಲೇ? ಅವರ ಮನೆಗಳಿಂದ ಹೊರಕ್ಕೆ 
ಅಟ್ಟಿದವನು ಅವನೇ. ಅವರು ಹೊರಟು ಹೋಗುವರೆಂದು ನೀವೆಂದೂ ಭಾವಿಸಿರಲಿಲ್ಲ. ಅವರೂ ತಮ್ಮ 


1. ವಿವರಣೆಗೆ ನೋಡಿರಿ, ಅಲ್‌ ಹದೀದ್‌, ಟಿಪ್ಪಣೆ 1 ಮತ್ತು 2. ಬನೀ ನಮೀರ್‌ರ ಉಚ್ಚಾಟನೆಯ ಕುರಿತು ವಿಮರ್ಶೆಯನ್ನು 
ಪ್ರಾರಂಭಿಸುವುದಕ್ಕೆ ಮುಂಚೆ ಈ ಪ್ರಸ್ತಾವನಾ ವಾಕ್ಕವನ್ನು ಹೇಳುವುದರ ಉದ್ದೇಶವು ಆ ಬಲಿಷ್ಠ ಯಹೂದೀ ಗೋತ್ರಕ್ಕೆ 
ಒದಗಿದಂತೆಹ ಅವಸ್ಥೆಗೆ ಅಲ್ಲಾಹನ ಮಹಿಮೆಯು ಕಾರಣವಾಗಿತ್ತೇ ಹೊರತು ಮುಸ್ಲಿಮರ ಶಕ್ತಿ ಕಾರಣವಾಗಿರಲಿಲ್ಲ ಎಂಬ 
ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ಜನರ ಮನಸ್ಸನ್ನು ಸಿದ್ಧಗೊಳಿಸುವುದಾಗಿದೆ. ' 

2. ಮೂಲದಲ್ಲಿ 'ಳಿ ಅವ್ಯಲಿಲ್‌ ಹಶ್ರ್‌' ಎಂದಿದೆ. 'ಹೆಶ್ರ್‌' ಎಂಬುದರ ಅರ್ಥ ಚದುರಿದ ಜನರನ್ನು ಒಟ್ಟು 
ಸೇರಿಸುವುದು. ಅಥವಾ ಚೆಲ್ಲಾಏಲ್ಲಿಯಾಗಿರುವ ವ್ಯಕ್ತಿಗಳನ್ನು ಒಟ್ಟು ಸೇರಿಸಿ ಹೊರಡಿಸುವುದು. 'ಲಿ ಅವ್ಯಲಿಲ್‌ ಹಶ್ರ್‌' 
ಎಂದರೆ ಮೊದಲನೆಯ ಹಶ್ಪ್‌ನೊಂದಿಗೆ ಅಥವಾ ಪ್ರಥಮ ول‎ ಸಂದರ್ಭದಲ್ಲಿ. ' ಇಲ್ಲಿ ಹಶ್ರ್‌ ಎಂದರೆ ಮುಸ್ಲಿಮರ 
ಸೇನೆಯ ಜಮಾವಣೆ ಎಂದರ್ಥ. ಇದು ಬನೀ ನರೀರ್‌ ಗೋತ್ರದ ವಿರುದ್ಧ ಹೋರಾಡಲಿಕ್ಕಾಗಿತ್ತು. 'ಲಿ ಅವ್ವಲಿಲ್‌ 
ಹೆಪ್ರ್‌' ಎಂದರೆ, ಮುಸ್ಲಿಮರು ಅವರ ವಿರುದ್ಧೆ ಯುದ್ಧ' ಮಾಡಲಿಕ್ಕಾಗಿ ಒಟ್ಟು ಸೇರಿದ್ದರು. ಆದರೆ ರಕ್ತಪಾತದ ಸಂದರ್ಭ 
ಬರುವುದಕ್ಕೆ ಮುಂಚೆಯೇ ಅಲ್ಲಾಹನ ಮಹಿಮೆಯಿಂದ "ಅವರು ಊರು" ಬಿಡಲು ಸಿದ್ಧರಾದರು ಎಂದರ್ಥ. 

3. ಪ್ರವಾದಿವರ್ಯರೊಂದಿಗೆಸ). ಬನೀ ನೀರ್‌ ಗೋತ್ರದವರು ಅಧಿಕೃತವಾಗಿ” ಲಿಖಿತ ಕರಾರು ಮಾಡಿಕೊಂಡಿದ್ದರು. 
ಆದರೆ ಅವರು ಸಣ್ಣ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಅನೇಕ ಬಾರಿ ಈ ಕರಾರನ್ನು” ಉಲ್ಲಂಘಿಸಿದ ಬಳಿಕ ಕೊನೆಗೊಮ್ಮೆ 
ಈ ಕರಾರು ಸಂಪೂರ್ಣವಾಗಿ ಅನೂರ್ಜಿತಗೊಳಿಸಿ ಬಿಡುವುದಕ್ಕೆ ಸಮನಾದ ಘೋರ ಕೃತ್ಯವೊಂದನ್ನು ಎಸಗಿದರು. ಅದೇನೆಂದರೆ. ' 
ಅವರು ಸಂಧಾನದ ಇನ್ನೊಂದು ಪಕ್ಷದ ಅರ್ಥಾತ್‌- ಇಸ್ಲಾಮೊ" ರಾಷ್ಟ್ರದ ಮುಖ್ಯಸ್ಥರನ್ನೇ ವಧಿಸಿ”: ಬಿಡುವ ಸಂಚು: 
ಹೂಡಿದ್ದರು ಮತ್ತು ಈ ಸಂಚು ಯಾವ ರೀತಿ ಬಯಲಾಯಿತೆಂದರೆ, ನೀವು ಒಪ್ಪಂದವನ್ನು ಮುರಿದ್ದು ಹಾಕಿದ್ದೀರೆಂದು 
ಆರೋಪಿಸಿದಾಗ ಆ ಆರೋಪವನ್ನು ನಿರಾಕರಿಸಲಿಕ್ಕೂ ಅವರಿಗೆ ಸಾಧ್ಯವಾಗಲಿಲ್ಲ. ಇದಾದ ಬಳಿಕ ಪ್ರವಾದಿವರ್ಯರು(ಸು 
ಹತ್ತು ದಿನಗಳ ಗಡುವು ಕೊಟ್ಟು, ಈ ಅವಧಿಯೊಳಗೆ ನೀವು ಮದೀನಾವನ್ನು ಬಿಟ್ಟು ಹೋಗಬೇಕು رہ‎ ನಿಮ್ಮ 
ವಿರುದ್ಧ ಯುದ್ದ ಸಾರಲಾಗುವುದು ಎಂದು ಘೋಷಿಸಿದರು. 7 . 


ಕಾಂಡ-28 


902 ಕುರ್‌ಆನ್‌ ವ್ಯಾಖ್ಯಾನ 


22 AP ವಿಟ ನ (25 Hl TEL 
ಕ್‌ و سھ ۳ 7 رس‎ > 
ಬಯ [Pd 5S) Le ಡಿ 383 ಹ ೬ ಹಿ 


TISAI SE eS ih 


ಕೋಟೆಗಳು ತಮ್ಮನ್ನು. ಅಲ್ಲಾಹನಿಂದ ರಕ್ಸಿಸಬಹುದೆಂದು ತಿಳಿದುಕೊಂಡಿದ್ದರು." ಆದರೆ ಅಲ್ಲಾಹನು ಅವರು 
ಊಹಿಸಿಯೂ ಇರದಂತಹ ಕಡೆಯಿಂದ ಅವರ ಮೇಲೇರಿ ಬಂದನು ಅವನು ಅವರ ಹೃದಯದಲ್ಲಿ 
ಭೀತಿ ಹುಟ್ಟಿಸಿ ಬಿಟ್ಟನು. ಪರಿಣಾಮವಾಗಿ ಅವರು ಸೃತಃ' ತಮ್ಮ ಕೈಗಳಿಂದಲೂ ಸತ್ಯವಿಶ್ವಾಸಿಗಳ 
ಕೈಗಳಿಂದಲೂ ತಮ್ಮ ಮನೆಗಳನ್ನು ಹಾಳುಗೆಡಹುತ್ತಿದ್ದರು. ಆದುದರಿಂದ ಕಣ್ಣುಳ್ಳವರೇ ಪಾಠ ಕಲಿಯಿರಿ.” 


4. ಬನೀ ನರೀರ್‌ ಗೋತ್ರದವರು ತಮ್ಮ ಗ್ರಾಮದ ಕೋಟೆಯ ಬಾಗಿಲನ್ನು ಮುಚ್ಚಿಕೊಂಡಿದ್ದರು. ಅವರ ಮನೆಗಳೂ 
ಕೋಟೆಗಳಂತೆ ನಿರ್ಮಿತವಾಗಿದ್ದವು. ಆದುದರಿಂದ ಅವರು ಯುದ್ದ ಮಾಡದೆ ಕೇವಲ ಮುತ್ತಿಗೆಯಿಂದಲೇ ಹತಾಶರಾಗಿ ತಮ್ಮ 
ಸ್ಥಾನವನ್ನು ಬಿಟ್ಟು ಬಿಡುವರೆಂಬ ನಿರೀಕ್ಷೆ ಇರಲಿಲ್ಲ. ಇದೇ ರೀತಿಯಲ್ಲಿ ಯಾವುದಾದರೂ ಶಕ್ತಿಯು ಕೇವಲ ಆರೇ ದಿನಗಳಲ್ಲಿ 
ತಮ್ಮನ್ನು ಜಾಗ ಖಾಲಿ ಮಾಡಿಸಬಲ್ಲುದೆಂದು ಸ್ವತಃ ಆ ಗೋತ್ರದವರು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ. ಆದುದರಿಂದಲೇ 

| ಪ್ರವಾದಿವರ್ಯರು(ಸ) ಹತ್ತು ದಿನಗಳೊಳಗೆ ಮದೀನಾವನ್ನೂ ಬಿಟ್ಟು ತೊಲಗಬೇಕೆಂದು ಅವರಿಗೆ ಗಡುವು ನೀಡಿದಾಗ ಅವರು 
ಬಹಳ ಎದೆಗಾರಿಕೆಯೊಂದಿಗೆ- "ನೀವು ಮಾಡುವುದನ್ನೆಲ್ಲ ಮಾಡಿರಿ. ನಾವಂತೂ ಹೊರಡಲಾರೆವು' ಎಂದು ಉತ್ತರ ಕೊಟ್ಟಿರು. 
89 ಅಲ್ಲಾಹನು ಅವರ ಮೇಲೆ ಎರಗಿದನು ಎಂಬುದರ ಅರ್ಥ ಎಲ್ಲೋ ಇದ್ದ ಅಲ್ಲಾಹನು ಅಲ್ಲಿಗೆ ಬಂದು ಧಾಳಿ 
ಮಾಡಿದನು ಎಂದಲ್ಲ.. ಇದೊಂದು ಆಲಂಕಾರಿಕ ನುಡಿ. ಇಲ್ಲಿ ನಿಜವಾಗಿ ಮೂಡಿಸಲಾಗಿರುವ ಚಿತ್ರಣವೇನೆಂದರೆ- ಹೊರಗಿನಿಂದ 
ಅಕ್ರಮಣವೇನಾದರೂ ನಡೆದರೆ ನಾವು ನಮ್ಮ. ಕೋಟೆಗಳನ್ನು ಮುಚ್ಚಿಕೊಂಡು ಅದನ್ನು. ತಡೆಯುವೆವು ಎಂದು ಮುಸ್ಲಿಮರ 

| ಆಕ್ರಮಣಕ್ಕೆ ಮುಂಚೆ ಅವರು ಭಾವಿಸಿದ್ದರು. ಆದರೆ ಯಾವ ಕಡೆಯಿಂದ ವಿಪತ್ತು ಬಂದೀತೆಂದು ಅವರು ಊಹಿಸಿಯೂ 
ಇರಲಿಲ್ಲವೋ ಅಂತಹ ಕಡೆಯಿಂದ ಅಲ್ಲಾಹನು ಅವರ ಮೇಲೆ ಆಕ್ರಮಣ ಮಾಡಿದನು. .ಆ ಅನಿರೀಕ್ಷಿತ ಮಾರ್ಗ ಯಾವುದೆಂದರೆ- 
ಅವರ ಧೈರ್ಯ ಸ್ಥೈರ್ಯವನ್ನೂ ಹೋರಾಟದ ಬಲವನ್ನೂ ಅವನು ಪೊಳ್ಳಾಗಿಸಿ ಬಿಟ್ಟನು. ಇಷ್ಟಾದ ಬಳಿಕೆ ಅವರ ಶಸ್ತ್ರಾಸ್ತ್ರ 
ಗಳಾಗಲಿ ಕೋಟೆ ಕೊತ್ತಲಗಳಾಗಲಿ ಅವರ ಪಾಲಿಗೆ ಯಾವ ವಿಧದಲ್ಲೂ ಉಪಯುಕ್ತವಾಗಲು ಸಾಧ್ಯವಿರಲಿಲ್ಲ. 

6. ನಾಶ ನಷ್ಟಗಳು ಎರಡು ರೀತಿಗಳಿಂದ ಉಂಟಾದುವು. ಇತ್ತ ಹೊರಗಿನಿಂದ ಮುಸ್ಲಿಮರು ಮುತ್ತಿಗೆ ಹಾಕಿ 
ಕೋಟೆಯನ್ನು ಒಡೆಯಲಾರಂಭಿಸಿದರು. ಅತ್ತ ಅವರು ಆರಂಭದಲ್ಲಿ ಮುಸ್ಲಿಮರನ್ನು ತಡೆಯಲಿಕ್ಕಾಗಿ ಅಲ್ಲಲ್ಲಿ ಕಲ್ಲು 
ಮತ್ತು ಮರಗಳನ್ನು: ರಾಶಿ ಹಾಕಿ ರಸ್ತೆ ತಡೆ ನಿರ್ಮಿಸಲು ಪ್ರಾರಂಭಿಸಿದರು. ಇದಕ್ಕೆ ಬೇಕಾದ ಸಾಧನಗಳಿಗಾಗಿ ತಮ್ಮ 

| ಸ್ವಂತ ಮನೆಗಳನ್ನೇ ಮುರಿಯತೊಡಗಿದರು. ಅನಂತರ ತಾವು ಅಲ್ಲಿಂದ ಹೊರಟು ಹೋಗಲೇ ಬೇಕಾಗುವುದೆಂದು ಅವರಿಗೆ 

1 ಖಚಿತವಾದಾಗ ಅವರು `ಆ ಮನೆಗಳು ಮುಸ್ಲಿಮರ ಹಾಲಿಗೆ ಉಪಯುಕ್ತವಾಗಬಾರದೆಂಬ ಉದ್ದೇಶದಿಂದ ಒಂದೊಮ್ಮೆ 
ತಾವೇ ಬಹಳ ಆಸಕ್ತಿಯಿಂದ ನಿರ್ಮಿಸಿದ್ದ 'ಆ. ಮನೆಗಳನ್ನು ತಮ್ಮ 'ಕೈಗಳಿಂದಲೇ ನಾಶ ಮಾಡಲಾರಂಭಿಸಿದರು. 

| 7. ಈ ಘಟನೆಯಲ್ಲಿ ಅನೇಕ ಪಾಠದಾಯಕ' ಅಂಶಗಳಿವೆ. ಪ್ರಪ್ರಥಮವಾಗಿ, ಅವರಿಗೊದಗಿದ 'ದುರ್ಗತಿಯನ್ನು ತೋರಿಸಿ 

1 ಸ್ವತಃ ಮುಸ್ಲಿಮರಿಗೆ. ಅವರು ಕೂಡಾ ಯಹೂದಿಗಳಂತೆ, ತಾವು ಅಲ್ಲಾಹನ ನೆಚ್ಚಿನ ಸಂತತಿಯೆಂದು ಭಾವಿಸಿ ಬಿಡಬಾರದು 
ಮತ್ತು ಕೇವಲ ತಾವು ದೇವನ ' ಅಂತಿಮ ಸಂದೇಶವಾಹಕರ ಸಮುದಾಯಕ್ಕೆ ಸೇರಿದವರೆಂದ ಮಾತ್ರ ಕ್ಕೆ ಅಲ್ಲಾಹನ ಅನುಗ್ರಹ 
ಮತ್ತು ಬೆಂಬಲವು" ತಮಗೆ ಕಟ್ಟಿಟ್ಟ ಬುತ್ತಿಯಾಗಿದ್ದು, ಇನ್ನು ತಾವು ಧರ್ಮ ಮತ್ತು ನೈತಿಕಕೆಯ ಯಾವುದೇ ಬೇಡಿಕೆಯನ್ನು 
ಈಡೇರಿಸಬೇಕಾಗಿಲ್ಲವೆಂಬ ಭ್ರಮೆಗೆ ತುತ್ತಾ ಗಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ. ಅದೇ ರೀತಿ, ತಿಳಿದೂ ತಿಳಿದೂ ಸತ್ಯ ೈವನ್ನು 
ವಿರೋಧಿಸುವ ಹಾಗೂ ತಮ್ಮ ಶಕ್ತಿ, ಸಂಪತ್ತು ಮತ್ತು ಸಾಧನ ಸಾಮಗ್ರಿಗಳ ಮೇಲೆ ಭರವಸೆಯಿಟ್ಟು ಇವೆಲ್ಲ ತಮ್ಮನ್ನು ಅಲ್ಲಾಹನ 
ಹಿಡಿತದಿಂದ ರಕ್ಷ ್ಪಿಸುವವು. $ ಎಂಬ ಭ್ರಮೆಗೆ ಏಿಳಣಗಿರುವ ಜಗತ್ತಿನ ಎಲ್ಲ ಧನಂ ಇದರಲ್ಲಿ ಪಾಠವಿದೆ. 


ಕಾಂಡ-28 


AST MG ISCAS ALL ال‎ 
ال کید‎ ಮತಡ ಸಟ ಬತ) 


الیقاپ ٹ ما AS‏ جن 2 p> Ms ತ AES‏ 
G5 A‏ 50 ما آناء اه کی A A‏ کما آن اعت 


)3-4( سے‎ ಅವರ ಪಾಲಿಗೆ ದೇಶಬ್ರಪ್ಟತೆಯನ್ನು ವಿಧಿಸದಿರುತ್ತಿದ್ದೆರೆ "ಈ ಲೋಕದಲ್ಲೇ 
ಅವರಿಗೆ ಯಾತನೆ ಕೊಟ್ಟು ಬಿಡುತ್ತಿದ್ದನು" ಮತ್ತು ಪರಲೋಕದಲ್ಲಂತು ಅವರಿಗೆ ನರಕಾಗ್ನಿಯೆ - ಯಾತನೆ 
ಇದ್ದೇ ಇದೆ. ಅವರು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು 'ಎದುರಿಸಿದ್ದರಿಂದ -: ಇದೆಲ್ಲ 
ಸಂಭವಿಸಿತು. ಅಲ್ಲಾಹನನ್ನು ಯಾರೇ ಎದುರಿಸಿದರೂ ಅಲ್ಲಾಹ್‌ ಆವನಿಗೆ ಶಿಕ್ಷೆ ಕೊಡುವುದರಲ್ಲಿ" ಕಶೋರನು. 

ನೀವು ಖರ್ಜೂರದ ಮರಗಳನ್ನು ಕಡಿದುದು ಅಥವಾ ಅವುಗಳ ' ಕಾಂಡಗಳಲ್ಲಿ ನಿಲ್ಲಲು‏ ری 
ಬಿಟ್ಟುದು ಇವೆಲ್ಲವೂ ' ಅಲ್ಲಾಹನ ಅನುಮತಿಯಿಂದಲೇ ಆಗಿತ್ತು? ಮತ್ತು ಫಾಸಿಕ್‌(ವಚನಬಭ್ರಷ್ಟ)ರನ್ನು‏ 
ಅಷಮಾನಿಸಲಿಕ್ಕಾಗಿ (ಅಲ್ಲಾಹನು ಈ ಅನುಮತಿ ನೀಡಿದನು). |‏ 


8. ಈ ಲೋಕದ ಯಾತನೆಯೆಂದರೆ ಅವರನ್ನು ಹೇಳ ಹೆಸರಿಲ್ಲದಂತೆ ಅಳಿಸಿ ' ಚಡುವುದು. ಅವರು ಸಂಧಾನ ಮಾಡಿ 
ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವ ಬದಲು ಯುದ್ಧ ಮಾಡಿದ್ದರೆ ಸಂಪೂರ್ಣ ನಾಶಗೊಳ್ಳುತ್ತಿದ್ದರು: 

9. ಮುಸ್ಲಿಮರು ಮುತ್ತಿಗೆಯನ್ನು ಪ್ರಾರಂಭಿಸುವಾಗ ಬನೀ ನರೀರ್‌ ಗೋತ್ರದ ಗ್ರಾಮದ ಸುತ್ತಮುತ್ತಲಿದ್ದ 
ಖರ್ಜೂರದ ತೋಟಗಳಲ್ಲಿದ್ದ ಅನೇಕ ಮರಗಳನ್ನೂ ಕಡಿದು ಹಾಕಿದ್ದರು, ಇಲ್ಲವೆ ಸುಟ್ಟು ಹಾಕಿದ್ದರು. ಮುತ್ತಿಗೆಯನ್ನು ಸುಲಭ 
ಗೊಳಿಸುವುದೇ ಇದರ" ಉದ್ದೇಶವಾಗಿತ್ತು. ಸೈನ್ನದ ಚಲನೆಗೆ ತಡೆಯುಂಟಾಗದಂತಹ, ಮರಗಳನ್ನು ಕಡಿಯಲಾಗಿರಲಿಲ್ಲ. ಈ 

ಕುರಿತು ಮದೀನಾದ ಕಪಟವಿಶ್ವಾಸಿಗಳು, ಬನೀ ಕುರೈರಾ ಮತ್ತು ಸ್ವತಃ ಬನೀ ನರೀರ್‌ ಗೋತ್ರದವರು ہر‎ 
ಮುಹಮ್ಮದ್‌(ಸ) ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವುದನ್ನು ತಡೆಯುತ್ತಾರೆ ಆದರೆ, - ಈಗ ನೋಡಿರಿ ಹಸಿರಾಧ 
ಫಲ ಕೊಡುವ ಮರಗಳನ್ನೂ ಕಡಿಯಲಾಗುತ್ತಿದೆ. ಇದು ಕ್ಲೋಭೆಯಲ್ಲದೆ: ಮತ್ತೇನು? ಎಂದು ಹೇಳೆತೊಡಗಿದರು. ಇದಕ್ಕುತ್ತರ 
ವಾಗಿ ಅಲ್ಲಾಹನು- ನೀವು ಕೆಲವು ಮರಗಳನ್ನು ಕಡಿದುದು ಮತ್ತು ಕೆಲವನ್ನು ಕಡಿಯದೆ ಬಿಟ್ಟಿದ್ದು ಈ ಪೈಕಿ ಯಾವ ಕೃತ್ಯವೂ 
ತಪ್ಪಲ್ಲ. ಎರಡಕ್ಕೂ ಅಲ್ಲಾಹನ ಅನುಮತಿ ಇದೆ ಎಂಬ ಈ ಆದೇಶವನ್ನು 'ಅವತೀರ್ಣಗೊಳಿಸಿದನು. ಯುದ್ಧದ ಸಮಯದಲ್ಲಿ 
ಅನಿವಾರ್ಯವಾಗಿ “ಮಾಡುವಂತಹ ವಿನಾಶಾತ್ಮಕ ಕಾರ್ಯಗಳು 'ಫೆಸಾದ್‌ ಫಿಲ್‌. ಅರ್ಲ್‌' ಅಥವಾ ಭೂಮಿಯಲ್ಲಿ ಪ್ರಕ್ಷೋಭೆಯ 
ಸಾಲಿಗೆ ಸೇರುವುದಿಲ್ಲ ಎಂಬ ಧಾರ್ಮಿಕ ನಿಯಮವು ಇದರಿಂದೆ. ವ್ಯಕ್ತವಾಗುತ್ತದೆ. " 

10. ಅರ್ಥಾತ್‌- ಆ' ಮರಗಳನ್ನು ಕಡಿಯುವುದರಿಂದಲೂ ಕೆಡಿಯದಿರುವುದರಿಂದಲೂ ಅವರಿಗೆ ಅಪಮಾನವೇ ಇತ್ತು J 

ಕಡಿಯುವುದರಿಂದ : ಅವರಿಗೆ ಅಪಮಾನವಾಗುತ್ತಿದ್ದುದು ಹೇಗೆಂದರೆ, ಸ್ವತಃ ಅವರೇ ತಮ್ಮ ಸ್ವಹಸ್ತದಿಂದ ನಿರ್ಮಿಸಿದ್ದ 
ಮತ್ತು ದೀರ್ಫು ಕಾಲದಿಂದ ತಾವೇ ಮಾಲಕರಾಗಿದ್ದಂತಹ ತೋಟಗಳಲ್ಲಿನ ಮರಗಳನ್ನು" ಅವರ: ಕಣ್ಣ ಮುಂದೆಯೇ 
ಕೆಡಿಯಲಾಗುತ್ತಿತ್ತು ಮತ್ತು ಅದನ್ನು ತಡೆಯುವ ಕೆಚ್ಚು ಅವರಿಗಿರಲಿಲ್ಲ. ಇಷ್ಟೆಲ್ಲ ಆದ ಬಳಿಕ ಅವರು ಮದೀನಾದಲ್ಲೇ 
ಉಳಿದಿರುತ್ತಿದ್ದರೂ ಅವರಿಗೆ ಯಾವುದೇ ಮಾನ-ಮರ್ಯಾದೆ" ಉಳಿದಿರುತ್ತಿರಲಿಲ್ಲ. ಮರಗಳನ್ನು ಕಡಿಯದಿರುವುದರಿಂದ 
1 ಅವರಿಗಾಗುತ್ತಿದ್ದ ಅಪಮಾನವೇನೆಂದರೆ ಅವರು ಮದೀನಾದಿಂದ ಹೊರಡುವಾಗ- ನಿನ್ನೆಯ ವರೆಗೆ ತಮ್ಮ 'ವಶದಲ್ಲಿದ್ದ 
ನಳನಳಿಸುವ ತೋಟಗಳು ಇಂದು ಮುಸ್ಲಿಮರ ವಶಕ್ಕೆ ಹೋಗುತ್ತಿವೆಯಲ್ಲಾ ಎಂದು ಅವರು ಪರಿತಪಿಸುತ್ತಿದ್ದೆರು. ಅವರಿಗೆ 
ಸಾಧ್ಯವಿದ್ದರೆ ಅವರು; ಇದ್ದ ಮರಗಳನ್ನೆಲ್ಲ ನಾಶ ಮಾಡಿ ಒಂದು “ಮರವೂ ಉತ್ತಮ ಸ್ಥಿತಿಯಲ್ಲಿ ಮುಸ್ಲಿಮರ ಕೈ' 
ಸೇರದಂತೆ ಮಾಡಿ "ಬಿಡುತ್ತಿದ್ದರು. ಆದರೆ ಕೈಲಾಗದೆ ಅವುಗಳನ್ನು ಹಾಗೆಯೇ ಬಿಟ್ಟು ಹತಾಶರಾಗಿ ಹೋಗಿ ಬಿಟ್ಟರು. " 


ಕಾಂಡ-28 


904 ಕುರ್‌ಆನ್‌ ವ್ಯಾಖ್ಯಾನ 


SHES SUSAN SS کرلا رکاپ‎ SE OA 
WAS ا کر ارت5‎ 
BN وائی‎ EAS KS A اڑول و زی‎ 45 
3503 I pry KE KG ین‎ 


(6-10) ಅಲ್ಲಾಹನು ಅವರ ವಶದಿಂದ ತೆಗೆದು ತನ್ನ ಸಂಬೇಶವಾಹಕರ ಕಡೆಗೆ ಮರಳಿಸಿದ ಸೊತ್ತು- 
ನೀವು ಕುದುರೆಗಳನ್ನು. ಮತ್ತು ಒಂಟೆಗಳನ್ನು ಓಡಿಸಿ ಗಳಿಸಿದ ಸೊತ್ತಲ್ಲ. ವಾಸ್ತವದಲ್ಲಿ ಅಲ್ಲಾಹನು ತನ್ನ 
ಸಂದೇಶವಾಹಕರುಗಳಿಗೆ ತಾನಿಚ್ಛಿಸಿದದರ ಮೇಲೆ ಪ್ರಾಬಲ್ಕವನ್ನು ನೀಡುತ್ತಾನೆ ಮತ್ತು ಅಲ್ಲಾಹನು ಸಕಲ 
ವಿಷಯಗಳಿಗೆ ಸಾಮರ್ಥ್ಯವುಳ್ಳವನು. ಅಲ್ಲಾಹನು ನಾಡುಗಳ ಜನರಿಂದ ತನ್ನ ಸಂದೇಶವಾಹಕರ ಕಡೆಗೆ 
ಮರಳಿಸಿದ್ದೆಲ್ಲವೂ ಅಲ್ಲಾಹ್‌ ಮತ್ತು ಸಂದೇಶವಾಹಕರಿಗಾಗಿದೆ. ಹಾಗೂ ಸಂಬಂಧಿಕರು, ಅನಾಥರು, ದರಿದ್ರರು 
ಶ್ರೀಮಂತರ ನಡುವೆ ಮಾತ್ರ ಚಲಿಸುತ್ತ ಇರಬಾರದೆಂದು 


ಮತ್ತು - ಪ್ರಯಾಣಿಕರಿಗಾಗಿದೆ.೨ (ಅದು) ನಿಮ್ಮ 


ಆ 


11. ಇದೀಗ ಮೊದಲು ಬನೀ ನೀರ್‌ ಗೋತ್ರದವರ ಸೊತ್ತಾಗಿದ್ದು ಅವರ ಗಡೀಪಾರಿನ ನಂತರ ಇಸ್ಲಾಮೊ 
ರಾಷ್ಟ್ರದ ವಶಕ್ಕೆ ಬಂದಿದ್ದ ಅಸ್ತಿಪಾಸ್ತಿಗಳೆ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿದೆ. ಇಲ್ಲಿಂದ 10ನೆಯ ಸೂಕ್ತದ ವರೆಗೆ ಅಲ್ಲಾಹನು, ಆ 
ಆಸ್ತಿಪಾಸ್ತಿಗಳನ್ನು ಏನು ಮಾಡಬೇಕೆಂದು ತಿಳಿಸಿರುವನು. ಇಲ್ಲಿ, "ಅಲ್ಲಾಹನು. ಅವರ ವಶದಿಂದ ತನ್ನ ಸಂದೇಶವಾಹಕರ 
ಕಡೆಗೆ ಮರಳಿಸಿದುದೆಲ್ಲವೂ" ಎಂಬ ಪದಗಳು ಪ್ರಯೋಗವಾಗಿರುವುದು ಗಮನಾರ್ಹ. ಈ ಪದಗಳಿಂದ ತನ್ನಿಂತಾನೇ ವ್ಯಕ್ತವಾಗುವ 
ಅರ್ಥವೇನೆಂದರೆ ಈ "ಭೂಮಿ ಮತ್ತು ಇದರಲ್ಲಿರುವ ಸಕಲ ವಸ್ತುಗಳ ಮೇಲೆ, ಅಲ್ಲಾಹನ ವಿರುದ್ಧ ವಿದ್ರೋಹವೆಸಗಿದವರಿಗೆ 
ಯಾವುದೇ ಹಕ್ಕಿಲ್ಲ. ಆದ್ದರಿಂದ ಧರ್ಮಸ; ಮ್ಮತವಾದ ಹಾಗೂ ಸತ್ಯಕ್ಕಾಗಿ ನಡೆದ ಒಂದು ಯುದ್ಧದ ಪರಿಣಾಮವಾಗಿ 
ಸತ್ಮನಿಷೇಧಿಗಳ ವಶದಿಂದ ತಪ್ಪಿ ಸತ್ಯವಿಶ್ವಾಸಿಗಳ ವಶಕ್ಕೆ ಬರುವ ಸೊತ್ತು ವಾಸ್ತವದಲ್ಲಿ ಓರ್ವ ಮಾಲಕನು ತನ್ನ 
ವಿಶ್ವಾಸಘಾತುಕ ನೌಕರನ ಕೈಯಿಂದ ಕಿತ್ತುಕೊಂಡು ತನ್ನ ವಧೇಯ ನೌಕರನ ಕೈಗೆ ಒಪ್ಪಿಸುವ ಸೊತ್ತಿನಂತಿದೆ. ಆದುದರಿಂದಲೇ 
ಈ ಸೊತ್ತುಗಳನ್ನು ಇಸ್ಲಾಮೊ ಕಾನೂನಿನ ಪಾರಿಭಾಷಿಕದಲ್ಲಿ ”ریچ‎ (ಮರಳಿಸಿ ತರಲಾದ ಸೊತ್ತು) ಎನ್ನಲಾಗುತ್ತದೆ. 

12. ಅರ್ಥಾತ್‌- ಈ ಸೊತ್ತು ಮುಸ್ಲಿಮರ ವಶಕ್ಕೆ ಬರುವುದು ನೇರವಾಗಿ ಯುದ್ಧ ಮಾಡುವ ಸೈನಿಕರ ಬಾಹುಬಲದ 
ಪರಿಣಾಮದಿರದಲ್ಲ. ಇದು ಅಲ್ಲಾಹನು ತನ್ನ ರಸೂಲರಿಗೂ ಅವರ ಸಮುದಾಯಕ್ಕೂ "ಅವರು ಸಂಸ್ಥಾಪಿಸಿದ ವ್ಯವಸ್ಥೆಗೂ 
ದಯಪಾಲಿಸಿರುವ ಒಟ್ಟು ಬಲದ ಪರಿಣಾಮವಾಗಿರುತ್ತದೆ. ಆದುದರಿಂದ ಈ ಸೊತ್ತಿನ ಸ್ವರೂಪವು ಸಮರಾರ್ಜಿತ ಸೊತ್ತಿಗಿಂತ 
ಭಿನ್ನವಾಗಿದೆ. ಸಮರಾರ್ಜಿತ ಸೊತ್ತಿನಂತೆ ಇದು ಯುದ್ಧನಿರತ ಸೈನಿಕರೊಳಗೆ ವಿತರಣೆಯಾಗುವುದಿಲ್ಲ. ಸೈನಿಕರಿಗೆ ಇದರ ಮೇಲೆ 
ಹಕ್ಕಿಲ್ಲ. ಹೀಗೆ ಧರ್ಮಶಾಸ್ತ್ರದಲ್ಲಿ 'ಸಮರಾರ್ಜಿತ' ಮತ್ತು 'ಫೈಲ್‌' ಇವೆರಡಕ್ಕೆ ಪ್ರತ್ಯಪ್ರತ್ಯೇಕವಾದ ನಿಯಮಗಳನ್ನು ನೀಡಲಾಗಿದೆ. 
ಯುದ್ದ ಕಾರ್ಯಾಚರಣೆಯ ವೇಳೆ ಶತ್ರು ಸೇನೆಗಳಿಂದ ವಶಪಡಿಸಿಕೊಳ್ಳಲಾದ ಚರಾಸ್ತಿಗಳನ್ನು ಗನೀಮತ್‌ ಅಥವಾ ಸಮರಾರ್ಜಿತ 
ಸೊತ್ತೆಂದು ಕರೆಯಲಾಗುತ್ತದೆ. ಇದರ ಹೊರತಾಗಿರುವ ಶತ್ರುವಿನ ನಾಡಿನ ಆಸ್ತಿಪಾಸ್ತಿಗಳು, ಮನೆಗಳು, ಇನ್ನಿತರ ಸ್ಥಿರ ಮತ್ತು 
ಚರ "ಸೊತ್ತುಗಳು ಗನೀಮತ್‌ನ ವ್ಯಾಪ್ತಿಯಿಂದ ಹೊರಗಿದ್ದು 'ಫೈಲ್‌'ಯ ಸಾಲಿಗೆ ಸೇರುತ್ತವೆ. ಗನೀಮತ್‌ ಕುರಿತಾದ ಆದೇಶವು 
ಸೂರಃ ಅನ್‌ಫಾಲ್‌ನ 41ನೆಯ ಸೂಕ್ತದಲ್ಲಿ ಬಂದಿದೆ. ಇನ್ನು 'ಫೈಲ್‌'ನ ಕುರಿತು ಇರುವ ನಿಯಮವೇನೆಂದರೆ ಅದನ್ನು ಸೈನಿಕರಿಗೆ 
ವಿತರಿಸಬಾರದು, ಅದನ್ನು ಮುಂದಿನ ವಾಕ್ಕದಲ್ಲಿ ತಳಿಸಲಾಗಿರುವ೦ತಹ ಖರ್ಚುಗಳಿಗಾಗಿಯೇ ಪೂರ್ಣವಾಗಿ ಮೊಸಲಾಗಿಡಬೇಕು. 
ಇವೆರಡೂ ಸೊತ್ತುಗಳಲ್ಲಿರುವ ವೈತ್ಯಾಸವನ್ನು "ನೀವು ಅವುಗಳಿಗಾಗಿ ನಿಮ್ಮ ಕುದುರೆಗಳನ್ನಾಗಲಿ ಒಂಟೆಗಳನ್ನಾಗಲಿ ಓಡಿಸಲಿಲ್ಲ' 
ಎಂಬ ವಾಕ್ಕದ ಮೂಲಕ ವ್ಯಕ್ತಪಡಿಸಲಾಗಿದೆ. ಕುದುರೆಗಳನ್ನು ಮತ್ತು ಒಂಟೆಗಳನ್ನು ಓಡಿಸುವುದೆಂದರೆ ಯುದ್ದ ಕಾರ್ಯಾಚರಣೆ. 

13. ಈ ಸೊತ್ತುಗಳ ಹಕ್ಕುದಾರರು ಯಾರೆಂಬುದನ್ನು ಈ ಸೂಕ್ತದಲ್ಲಿ ಹೇಳಲಾಗಿದೆ. ಈ ಪೈಕ ಪ್ರಪ್ರಥಮ ಪಾಲು ಅಲ್ಲಾಹ್‌ 
ಮತ್ತು ರಸೂಲರದ್ದು. ಈ ಆಜ್ಞೆಯನ್ನು ಪ್ರವಾದಿನರ್ಯರುಗು ಹೇಗೆ ಪಾಲಿಸಿದರು ಎಂಬುದರ ವಿವರ ಹೀಗಿದೆ:- ಪ್ರವಾದಿವರ್ಯರು(ಸ) 


ಕಾಂಡ-28 


59. ಅಲ್‌ رنڈ‎ 905 


ye gE ال‎ a3 EG LEE 


(ಹೀಗೆ ಮಾಡಲಾಗಿದೆ ರಸೂಲರು ನಿಮಗೆ ಏನು ಕೊಡುವರೋ ಅದನ್ನು ಸ್ಟೀಕರಿಸಿಕೊಳ್ಳಿರಿ ಮತ್ತು 
ಯಾವುದರಿಂದ ಅವರು ನಿಮ್ಮನ್ನು ತಡೆಯುವರೋ ಅದರಿಂದ ದೂರವಿರಿ. ಅಲ್ಲಾಹನನ್ನು ಭಯಪದರಿ. 


ಈ ಪಾಲಿನಿಂದ ತಮ್ಮ ಹಾಗೂ ತಮ್ಮ ಕುಟುಂಬದವರಿಗಾಗಿ ಜೀವನಾಂಶ ತೆಗೆದುಕೊಳ್ಳುತ್ತಿದ್ದರು. ಉಳಿದ ಆದಾಯವನ್ನು 
ಜಿಹಾದ್‌(ಧರ್ಮಯುದ್ಧ)ಗಾಗಿ ಶಸ್ತಾಸ್ತ್ರಗಳನ್ನೂ ಸವಾರಿ ಮಾಡುವ ಪ್ರಾಣಿಗಳನ್ನು ಒದಗಿಸುವುದರಲ್ಲಿ ಖರ್ಚು ಮಾಡುತ್ತಿ حم‎ 
(ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌ ಇತ್ಯಾದಿ) ಪ್ರವಾದಿವರ್ಯರ(ಸ) ಕಾಲಾನಂತರ ಈ ಪಾಲು ಅಲ್ಲಾಹನು ತನ್ನ 
ಸಂದೇಶವಾಹಕರಿಗೆ ವಹಿಸಿಕೊಟ್ಟಿದ್ದ ಕರ್ತವ್ಯದ ನಿರ್ವಹಣೆಗಾಗಿ ಸರಕಾರೀ ಬೊಕ್ಕಸಕ್ಕೆ (ಬೈತುಲ್‌ ಮಾಲ್‌ಗೆ) ವರ್ಗಾಯಿಸಲ್ಪಟ್ಟಿತು. 

ಎರಡನೆಯ ಪಾಲು ಸಂಬಂಧಿಕರದ್ದು. ಸಂಬಂಧಿಕರೆಂದರೆ ಪ್ರವಾದಿವರ್ಯರ(ಸ) ಸಂಬಂಧಿಕರು. ಅರ್ಥಾತ್‌- ಬನೀ 
ಹಾಶಿಮ್‌ ಮತ್ತು ಬನೀ ಮುತ್ತಲಿಬ್‌ ಗೋತ್ರದವರು. ಪ್ರವಾದಿವರ್ಯರು(ಸ) ತಮ್ಮ ಸ್ವಂತದ ಹಾಗೂ ಕುಟುಂಬದವರ 
ಹಕ್ಕುಗಳನ್ನು ಸಲ್ಲಿಸುವುದರೊಂದಿಗೆ ಅವರ ನೆರವಿನ ಅಗತ್ಯವಿರುವ ಅಥವಾ ಅವರು ಸ್ವತಃ ನೆರವಾಗ ಬಯಸುವಂತಹ 
ಸಂಬಂಧಿಕರ ಹಕ್ಕುಗಳನ್ನು ಕೂಡಾ ಸಲ್ಲಿಸಲು ಸಾಧ್ಯವಾಗುವಂತೆ ಮಾಡುವುದೇ ಇದರ ಉದ್ದೇಶವಾಗಿತ್ತು. ಪ್ರವಾದಿ 
ವರ್ಯರ(ಸು) ನಿಧನಾನಂತರ ಇದೊಂದು ಪ್ರತ್ಯೇಕ ಹಾಗೂ ಸ್ಥಾಯೀ ಪಾಲಿನ ರೂಪದಲ್ಲಿ ಉಳಿಯಲಿಲ್ಲ. ಮುಸ್ಲಿಮರಲ್ಲಿನ 
ಇತರ ಬಡವರು, ಅನಾಥರು ಮತ್ತು ಪ್ರಯಾಣಿಕರಂತೆ ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬ್‌ ಗೋತ್ರಗಳ ಬಡವರ 
ಹೆಕ್ಕುಗಳನ್ನು ಕೂಡಾ ಸಲ್ಲಿಸುವ ಕರ್ತವ್ಯವನ್ನು ಸರಕಾರಿ ಬೊಕ್ಕಸಕ್ಕೆ ವಹಿಸಿಕೊಡಲಾಯಿತು. ಆದರೆ ರುಕಾತಿನಲ್ಲಿ ಇವರಿಗೆ 
ಪಾಲಿಲ್ಲದಿರುವುದರಿಂದ ಇವರ ಹಕ್ಕಿಗೆ ಪ್ರಾಶಸ್ಯ ನೀಡಲಾಯಿತು. 

14. ಈ ಸೂಕ್ತವು ಇಸ್ಲಾವೊ ಸಮಾಜ ಮತ್ತು ರಾಷ್ಟ್ರದ ಆರ್ಥಿಕ ಧೋರಣೆಯನ್ನು ಸಾರಿ ಹೇಳುವ ಪವಿತ್ರ ಕುರ್‌ಆನಿನ 
ಪ್ರಮುಖ ಸೂಕ್ತಗಳಲ್ಲೊಂದು. ಈ ಧೋರಣೆಯ ಮೂಲ ಸಿದ್ದಾಂತವೇನೆಂದರೆ- ಸಂಪತ್ತು ಸಮಾಜದಲ್ಲಿ ಚಲಿಸುತ್ತಿ! ರಬೇಕು. 
ಅದು ಸಮಾಜದ ಧನಿಕರ ಮಧ್ಯೆ ಮಾತ್ರ ತಿರುಗುತ್ತಿರಬಾರದು ಅಥವಾ ಧನಿಕರು ಹೆಚ್ಚು ಧನಿಕರಾಗುತ್ತಲೂ ಬಡವರು ಇನ್ನಷ್ಟು 
ಬಡವರಾಗುತ್ತಲೂ ಹೋಗುವಂತಿರಬಾರದು. ಪವಿತ್ರ ಕುರ್‌ಆನಿನಲ್ಲಿ ಈ ಧೋರಣೆಯನ್ನು ಮಾತ್ರ ಪ್ರಕಟಿಸಿ ಅಲ್ಲಿಗೇ ಬಿಡ 
ಲಾಗಿಲ್ಲ. ಇದೇ ಉದ್ದೇಶಕ್ಕಾಗಿ ಬಡ್ಡಿಯನ್ನು ನಿಷಿದ್ಧಗೊಳಿಸಲಾಯಿತು. ರುಕಾತನ್ನು ಕಡ್ಡಾಯಗೊಳಿಸಲಾಯಿತು. ಸಮರಾರ್ಜಿತ 
ಸೊತ್ತಿನಿಂದ ಐದನೇ ಒಂದಂಶವನ್ನು ಪ್ರತ್ಯೇಕಿಸುವ ಅಪ್ಪಣೆಯಾಯಿತು. ಐಚ್ಛಿಕ ದಾನಗಳಿಗೆ ಅಲ್ಲಲ್ಲಿ ಪ್ರೋತ್ಸಾಹ ಕೊಡಲಾಯಿತು. 
ಪ್ರತಿಯೊಬ್ಬ ಮೃತನು ಬಿಟ್ಟು ಹೋಗುವ ಸಂಪತ್ತನ್ನು ಗರಿಷ್ಠ ಸಂಖ್ಯೆಯ ಜನರಿಗೆ ತಲಪಿಸುವಂತಹೆ ವಾರೀಸು ಹಕ್ಕಿನ ಕಾನೂನು 
ರೂಪಿತ ವಾಯಿತು. ನೈತಿಕವಾಗಿ ಜಿಪುಣತೆಯನ್ನು ಖಂಡಿಸಿ ಔದಾರ್ಯವನ್ನು ಅತ್ಯುತ್ತಮ ಗುಣವೆಂದು ಸಾರಲಾಯಿತು. 
ಸ್ಥಿತಿವಂತರಿಗೆ ನಿಮ್ಮ ಸೊತ್ತಿನಲ್ಲಿ ಬೇಡುವವರ ಮತ್ತು ವಂಚಿತರ 'ಹಕ್ಕು' ಇದ್ದು, ಅದನ್ನು ದಾನವೆಂದು ಭಾವಿಸದೆ, ಅವರ 
ಹಕ್ಕು ಎಂದೇ ಪರಿಗಣಿಸಿ ಅವರಿಗೆ ಪಾವತಿಸಬೇಕು ಎಂದು ಆದೇಶಿಸಲಾಯಿತು. ಇಸ್ಲಾಮ ರಾಷ್ಟ್ರದ ಆದಾಯದ ಒಂದು ಪ್ರಮುಖ 
ಮೂಲ ವಾಗಿರುವ 'ಫೈಲ್‌'ನ ಒಂದಂಶವನ್ನು ಸಮಾಜದ ಬಡ ವರ್ಗದವರಿಗೆ ಆಶ್ರಯ ನೀಡಲಿಕ್ಕಾಗಿ ಖರ್ಚು ಮಾಡಬೇಕೆಂಬ 
ನಿಯಮವನ್ನು ನಿಶ್ಚಯಿಸೆಲಾಯಿತು. ಈ ನಿಟ್ಟಿನಲ್ಲಿ ಇಸ್ಲಾಮೂ ರಾಷ್ಟ್ರದ ಆದಾಯದ ಬಹು ದೊಡ್ಡ ಮೂಲಗಳು ಎರಡು 
ಎಂಬುದನ್ನು ಗಮನಿಸಬೇಕು. 1. ರುಕಾತ್‌ 2. ಫೈಲ್‌. ರುಕಾತನ್ನು ಮುಸ್ಲಿಮರಲ್ಲಿ ಉಳಿತಾಯ ರೂಪದಲ್ಲಿರುವ ನಿರ್ದಿಷ್ಟ 
ಮಿತಿಗಿಂತ ಹೆಚ್ಚಿನ ಹಣ, ಸಾಕು ಪ್ರಾಣಿ, ವ್ಯಾಪಾರದ ಸರಕು ಮತ್ತು ಕೃಷಿ ಉತ್ಸನ್ನಗಳಿಂದ ವಸೂಲು ಮಾಡಲಾಗುತ್ತದೆ. ಅದರ 
ದೊಡ್ಡ ಭಾಗವು ಬಡವರಿಗಾಗಿಯೇ ಮೂಸಲಾಗಿರುತ್ತದೆ. 'ಫೈಲ್‌'ನಲ್ಲಿ ಜಿರುಯಾ, ಕಂದಾಯ ಮೊದಲಾದ ಮುಸ್ಲಿಮೇತರರಿಂದ 
ಪಡೆಯುವ ಆದಾಯಗಳೂ ಸೇರುತ್ತವೆ. ಅವುಗಳಲ್ಲೂ ಹೆಚ್ಚಿನ -ಭಾಗವನ್ನು ಬಡವರಿಗಾಗಿಯೇ ಮೊಸಲಾಗಿಡಲಾಗಿದೆ. ಇಸ್ಲಾಮೊ 
ರಾಷ್ಟ್ರವು ತನ್ನ ಆಯವ್ಯಯಗಳ ವ್ಯವಸ್ಥೆಯನ್ನು ಮತ್ತು ಒಟ್ಟಿನಲ್ಲಿ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವಾಗ' ಯಾವ ರೀತಿಯಲ್ಲಿ 
ರೂಪಿಸಬೇಕೆಂದರೆ- ಆರ್ಥಿಕ ಮೂಲಗಳ ಮೇಲೆ ಧನಿಕರ ಮತ್ತು ಪ್ರಭಾವಶಾಲೀ ವ್ಯಕ್ತಿಗಳ ಏಕಸ್ವಾಮ್ಮ ಸ್ಥಾಪಿತವಾಗದಂತೆ ಸಂಪತ್ತು 
ಕೇವಲ ಬಡವರಿಂದ ಧನಿಕರ ಕಡೆಗೆ ಮಾತ್ರ ಹರಿಯುತ್ತಾ ಇರದಂತೆ ಹಾಗೂ ಅದು ಕೇವಲ ಧನಿಕರ ನಡುವೆಯೇ ತಿರುಗುತ್ತಾ 
ಇರದಂತೆ ನೋಡಿಕೊಳ್ಳಬೇಕು ಎಂಬುದನ್ನು ಇವು ಸ್ಪಷ್ಟವಾಗಿ ಸೂಚಿಸುತ್ತವೆ. 


ಕಾಂಡ-28 


906 ಕುರ್‌ಆನ್‌ ಜ್ಯಾಖ್ಯಾನ 


4 رویجھون فص 


EET hb Os LA ll Sol 
وو‎ TOE ET ವರ B54 
SSS SIE FP ALE مِن‎ YIM 


ಅಲ್ಲಾಹನು ಕಠಿಣವಾಗಿ ذذ‎ ಸ್ಲಿಸುವವನಾಗಿರುತ್ತಾನೆ. (ಮಾತ್ರವಲ್ಲದೆ ಆ ಸೊತ್ತು) ತಮ್ಮ ಮನೆಗಳಿಂದಲೂ 
ಆಸ್ತಿಪಾಸ್ತಿಗೆಳಿಂದಲೂ ಹೊರಕ್ಕಟ್ಟಲ್ಪಟ್ಟಿರುವ ಬಡ ಮುಹಾಜಿರರಿಗಾಗಿಯೂ ಇದೆ. ಇವರು ಅಲ್ಲಾಹನ 
ಅನುಗ್ರಹವನ್ನೂ ಅವನ ಸಂಪ್ರೀತಿಯನ್ನೂ ಬಯಸುತ್ತಾರೆ ಮತ್ತು ಅಲ್ಲಾಹ್‌ ಮತ್ತು ಅವನ ರಸೂಲರ ಸಹಾಯಕ್ಕೆ 
ಸದಾ ಸನ್ನದ್ಧರಾಗಿರುತ್ತಾರೆ. ಇವರೇ ಸತ್ಯಸಂಧರು. (ಮತ್ತು ಆ ಸೊತ್ತು) ಈ ಮುಹಾಜಿರರ ಆಗಮನಕ್ಕೆ 
ಮುಂಚೆಯೇ ಸತ್ಯವಿಶ್ವಾಸ ಸ್ವೀಕಾರ ಮಾಡಿ ಮದೀನಾದಲ್ಲಿ ವಾಸವಾಗಿದ್ದವರಿಗೆ (ಸಹ ಇದೆ)! ಇವರು 


)2 
خر 


15. ವಾಕ್ಸೈರಣಿಯ ಪ್ರಕಾರ ಈ ಸೂಕ್ತದ ತಾತ್ಸರ್ಯ- ಬನೀ ನರೀರ್‌ರ ಸಂಪತ್ತಿನ ವಿಲೇವಾರಿ ಮತ್ತು ಅದೇ ರೀತಿಯಲ್ಲಿ 
ಅನಂತರದ 'ಫೈಲ್‌' ವಿತರಣೆಯ ವಿಷಯದಲ್ಲಿ ಪ್ರವಾದಿವರ್ಯರ(ಸ) ತೀರ್ಮಾನವನ್ನು ಮರು ಮಾತೆತ್ತದೆ ಸ್ವೀಕರಿಸಿಕೊಳ್ಳಿರಿ. 
ಅವರು ಕೊಟ್ಟದ್ದನ್ನು ತೆಗೆದುಕೊಳ್ಳಿರಿ. ಕೊಡದಿದ್ದರೆ ಆ ಕುರಿತು ಆಕ್ಷೇಪವೆತ್ತಬೇಡಿರಿ ಮತ್ತು ತಗಾದೆ ಮಾಡಬೇಡಿರಿ 
ಎಂದಾಗುತ್ತದೆ. ಆದರೆ ಆಜ್ಞೆಯ ಪದಗಳು ಸಾರ್ವತ್ರಿಕ ಸ್ವರೂಪದವುಗಳಾದ್ದರಿಂದ ಇದು 'ಫೈಲ್‌'ಗೆ ಮಾತ್ರ ಸೀಮಿತವಾಗಿರು 
ವುದಿಲ್ಲ. ಎಲ್ಲ ವಿಷಯಗಳಲ್ಲೂ ಮುಸ್ಲಿಮರು ಪ್ರವಾದಿವರ್ಯರ(ಸ) ಅನುಸರಣೆ ಮಾಡಬೇಕೆಂಬುದೇ ಇದರ ಇಂಗಿತವಾಗಿದೆ. 
ಈ ಇಂಗಿತವನ್ನು ಇನ್ನಷ್ಟು ವಿಶದೀಕರಿಸುವ ವಿಷಯ ಯಾವುದೆಂದರೆ 'ರಸೂಲರು ನಿಮಗೆ ಕೊಟ್ಟದ್ದನ್ನು" ಎಂದ ಬಳಿಕ 
“ಕೊಡದಿದ್ದುದನ್ನು" ಎಂಬ ಪದವನ್ನು ಪ್ರಯೋಗಿಸುವ ಬದಲು "ಯಾವುದರಿಂದ ಅವರು ನಿಮ್ಮನ್ನು ತಡೆಯುತ್ತಾರೋ (ಅಥವಾ 
ನಿಷೇಧಿಸುತ್ತಾರೋ) ಅದನ್ನು ತೊರೆಯಿರಿ” ಎಂದು ಹೇಳಲಾಗಿದೆ. ಈ ಆಜ್ಞೆಯ ಉದ್ದೇಶವು ಅನುಸರಣೆಯನ್ನು 'ಫೈಲ್‌'ಯ 
ವಿತರಣೆಯ ವಿಷಯಕ್ಕೆ ಮಾತ್ರ ಸೀಮಿತಗೊಳಿಸುವುದಾಗಿದ್ದರೆ, 'ಕೊಟ್ಟದ್ದನ್ನು' ಎಂಬುದಕ್ಕೆ ವಿರುದ್ಧವಾಗಿ 'ಕೊಡದಿದ್ದುದನ್ನು' ಎಂದು 
ಹೇಳಲಾಗುತ್ತಿತ್ತು. ತಡೆಯುವ ಅಥವಾ ನಿಷೇಧಿಸುವ ಪದಗಳನ್ನು ಈ ಸಂದರ್ಭದಲ್ಲಿ ತಂದಿರುವುದು ಪ್ರವಾದಿವರ್ಯರ(ಸ) ಆಜ್ಞೆ 
ಮತ್ತು ನಿಷೇಧಗಳನ್ನು ಪಾಲಿಸಬೇಕೆನ್ನುವ ಉದ್ದೇಶದಿಂದಾಗಿರುತ್ತದೆ. 

16. ಅಂದರೆ ಕೇವಲ ಇಸ್ಲಾಮ್‌ ಸ್ಟೀಕರಿಸಿದರೆಂಬ ಕಾರಣಕ್ಕಾಗಿ ಪವಿತ್ರ ಮಕ್ಕಾ ಪಟ್ಟಣದಿಂದಲೂ ಅರಬ್‌ ದೇಶದ 
ಇತರ ಪುದೇಶಗಳಿಂದಲೂ ಹೊರ ಹಾಕಲ್ಪಟ್ಟವರು. ಬನೀ ನಮೀರ್‌ರ ಪ್ರದೇಶವನ್ನು ಗೆಲ್ಲುವುದಕ್ಕೆ ಮುಂಚೆ ಈ ಮುಹಾಜಿರರಿಗೆ 
ಜೀವನ ನಡೆಸುವ ಸ್ಥಿರವಾದ ದಾರಿ ಯಾವುದೂ ಇರಲಿಲ್ಲ. ಈಗ, ಈ ಸ೦ದರ್ಭದಲ್ಲಿ ಕೈ ಸೇರಿದ ಮತ್ತು ಇನ್ನು ಮುಂದೆ 
'ಫೈ್‌' ರೂಪದಲ್ಲಿ ಸಿಗುವ ಸೊತ್ತುಗಳಲ್ಲಿ ಸಾಮಾನ್ಯ ಬಡವರು, ಅನಾಥರು ಮತ್ತು ಪ್ರಯಾಣಿಕರ ಜೊತೆ ಇವರಿಗೂ ಹಕ್ಕಿದೆ 
ಮತ್ತು ಈ ಸಂಪತ್ತುಗಳಿಂದ ಅಲ್ಲಾಹ್‌, ರಸೂಲ್‌ ಮತ್ತು ಧರ್ಮಕ್ಕಾಗಿ ವಲಸೆ ಬರಲು ನಿರ್ಬಂಧಿತರಾಗಿ, ಇಸ್ಲಾಮೊ ಕೇಂದ್ರಕ್ಕೆ 
ಬಂದಿರುವ ಎಲ್ಲ ಜನರಿಗೆ ನೆರವು ನೀಡಬೇಕೆಂಬ ಆದೇಶವನ್ನು ನೀಡಲಾಗಿದೆ. ಈ ಆದೇಶದಂತೆ, ಪ್ರವಾದಿವರ್ಯರು(ಸ) ಬನೀ 
ನಮೀರ್‌ರ ಆಸ್ತಿಯ ಒಂದು ಭಾಗವನ್ನು ಮುಹಾಜಿರರಿಗೆ ಹಂಚಿದರು. ಅನ್ಸಾರರು ತಮ್ಮ ಮುಹಾಜಿರ್‌ ಸಹೋದರರಿಗೆ ಕೊಟ್ಟಿದ್ದ 
ಖರ್ಜೂರದ ತೋಟಗಳನ್ನು ಅವರಿಗೆ ಮರಳಿಸಲಾಯಿತು. ಆದರೆ ' ಫೈಲ್‌'ನಲ್ಲಿ ಮುಹಾಜಿರರ ಪಾಲು ಆ ಕಾಲಕ್ಕೆ ಮಾತ್ರ 
ಸೀಮಿತಗೊಂಡಿತ್ತೆಂದು ತಿಳಿಯುವುದು ಸರಿಯಲ್ಲ. ವಾಸ್ತವದಲ್ಲಿ ಲೋಕಾಂತ್ಕ ಕಾಲದವರೆಗೂ ಮುಸ್ಲಿಮರಾದುದಕ್ಕಾಗಿ ಎಲ್ಲವನ್ನೂ 
ಕಳೆದುಕೊಂಡು ಸ್ವದೇಶ ಬಿಟ್ಟು ಯಾವುದಾದರೂ ಮುಸ್ಲಿಮ್‌ ರಾಷ್ಟ್ರದ ಆಶ್ರಯಕ್ಕೆ ಬರಲು ನಿರ್ಬಂಧಿತರಾದವರಿಗೆ ಆಶ್ರಯ 
ನೀಡಬೇಕಾದುದು ಮತ್ತು. ಅವರಿಗೆ ಸ್ವಾವಲಂಬಿಗಳಾಗಲು ನೆರವಾಗಬೇಕಾದುದು ಆ ಮುಸ್ಲಿಮ್‌ ರಾಷ್ಟ್ರದ ಕರ್ತವ್ಯ. ಇದಕ್ಕಾಗಿ 
ರುಕಾತ್‌' ಮಾತ್ರವಲ್ಲ 'ಫೈಲ್‌' ಖಾತೆಯಿಂದಲೂ ಖರ್ಚು ಮಾಡಬೇಕು. 

17. ಅಂದರೆ ಅನ್ಸಾರರು. ಅರ್ಥಾತ್‌- 'ಫೈಲ್‌'ನಲ್ಲಿ ಮುಹಾಜಿರರಿಗೆ ಮಾತ್ರ ಹಕ್ಕಿರುವುದಲ್ಲ. ಇಸ್ಲಾಮ ರಾಷ್ಟ್ರದಲ್ಲಿ 
ಮುಂಚಿನಿಂದಲೇ ನೆಲೆಸಿರುವ ಮುಸ್ಲಿಮರೂ ಇದರಲ್ಲಿ. ಹಕ್ಕು ಪಡೆಯಲು ಅರ್ಹರಾಗಿರುತ್ತಾರೆ. 


ಕಾಂಡ-28 


۲ 


A 
22 ءلؤ قَانَ‎ i dy 
ಕ್‌ ۲۹ PUT pr ೫ “ag 
SAU HSS ಪ ಈ سس‎ 

س وو > 2 NTT‏ 

CL SIGH ಪಥ MLA BH 
ಹಜ್ರತ್‌ ಮಾಡಿ ತಮ್ಮ ಬಳಿಗೆ ಬಂದವರನ್ನು ಪ್ರೀತಿಸುತ್ತಾರೆ. ಅವರಿಗೆ ನೀಡಲ್ಪಟ್ಟುದರ ಕುರಿತು ಇವರು 
ಯಾವುದೇ ಆಶೆಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಸ್ವತ ತಮಗೆ ಅಗತ್ಯವಿದ್ದರೂ ಇತರರಿಗೆ 
ತಮ್ಮ ಮೇಲೆ ಪ್ರಾಶಸ್ಯ್ಯ ನೀಡುತ್ತಾರೆ. ವಾಸ್ತವದಲ್ಲಿ ಯಾರು ತಮ್ಮ ಮನಸ್ಸಿನ ಸಂಕುಚಿತತೆಯಿಂದ 


ರಕ್ಷಿಸಲ್ಪಟ್ಟರೋ ಅವರೇ ವಿಜಯಿಗಳು.”' ಅದು, ಮುಂಚೆ ಬಂದ ಈ ಜನರ ಬಳಿಕ ಬರುವವರಿ 
ಗಾಗಿಯೂ ಇದೆ. ಅವರು ಹೀಗೆ ಪ್ರಾರ್ಥಿಸುತ್ತಾರೆ: "ನಮ್ಮ ಪ್ರಭೂ, ನಮ್ಮನ್ನೂ ನಮಗಿಂತ ಮುಂಚೆ 


18. ಇದು ಮದೀನಾದ ಅನ್ಸಾರರ ಪ್ರಶಂಸೆ. ಮುಹಾಜಿರರು ಮಕ್ಕಾ ಮತ್ತು ಇತರ ಸ್ಥಳಗಳಿಂದ ಅವರ ಪಟ್ಟಣಕ್ಕೆ ವಲಸೆ 
ಬಂದಾಗ, ಅವರು, ಪ್ರವಾದಿವರ್ಯರ(ಸ) ಮುಂದೆ "ಇದೋ, ನಮ್ಮ ಖರ್ಜೂರದ ತೋಟಗಳೂ ಇತರ ತೋಟಗಳೂ ಇಲ್ಲಿವೆ. 
ಇವುಗಳನ್ನು ತಾವು ನಮ್ಮ ಈ ಮುಹಾಜಿರ್‌ ಸಹೋದರರಿಗೆ ಹಂಚ ಬಿಡಿರಿ" ಎಂಬ ಪುಸ್ತಾಪವನ್ನಿಟ್ಟರು. ಆಗ ಪ್ರವಾದಿ 
ವರ್ಯರು(ಸು- "ಇವರಿಗೆ ತೋಟಗಾರಿಕೆಯ” ಅನುಭವವಿಲ್ಲ, ಇವರು ತೋಟಗಳೇನೂ ಇಲ್ಲದ ನಾಡುಗಳಿಂದ ಬಂದಿದ್ದಾರೆ. ನೀವೇ 
ಆ ತೋಟಗಳಲ್ಲಿ ದುಡಿದು ಸಿಗುವ ಉತ್ಪನ್ನಗಳಲ್ಲಿ ಇವರಿಗೂ ಪಾಲು ಕೊಟ್ಟರಾಗದೇ?” ಎಂದು ಕೇಳಿದರು. ಆಗ ಅವರು, 
"ನಾವು ಅಲಿಸಿದೆವು ಮತ್ತು ಅನುಸರಿಸಿದೆವು”" ಎಂದರು. (ಬುಖಾರಿ, ಇಬ್ನ್‌ ಜರೀರ್‌) ಅನಂತರ ಬನೀ ನಮೀರ್‌ರ ಪ್ರದೇಶವನ್ನು 
ಗೆದ್ದುಕೊಂಡಾಗ ಪ್ರವಾದಿವರ್ಯರು(ಸು- "ಈಗ ಎರಡು ರೀತಿಯ ವ್ಯವಸ್ಥೆ ಮಾಡಬಹುದು. ನಿಮ್ಮ ಆಸ್ತಿಗಳನ್ನೂ ಯಹೂದಿಯರು 
ಬಿಟ್ಟು ಹೋಗಿರುವ ಆಸ್ತಿಗಳನ್ನೂ ಸೇರಿಸಿ ಒಟ್ಟು ಆಸ್ತಿಯನ್ನು ನಿಮ್ಮ ಮತ್ತು ಮುಹಾಜಿರ್‌ಗಳೆ ಮಧ್ಯೆ ಹೆಂಚಿ ಬಿಡಬಹುದು, 
ಅದಲ್ಲವಾದರೆ, ನಿಮ್ಮ ಆಸ್ಪಿಗಳನ್ನು ನೀವೇ ಇಟ್ಟುಕೊಂಡು, ಈ ಪರಿತ್ಯಕ್ತ ಆಸ್ತಿಗಳನ್ನು ಮುಹಾಜಿರರೊಳಗೆ ಹಂಚ ಬಿಡಬಹುದು" 
ಎಂದರು. ಆಗ ಅನ್ಸಾರರು "ಈ ಆಸ್ತಿಗಳನ್ನೆಲ್ಲಾ ಅವರಿಗೆ ಹಂಚಿ ಬಿಡಿರಿ. ನಮ್ಮ ಆಸ್ತಿಗಳ ಪೈಕಿಯೂ ತಾವಿಚ್ಛಿಸಿದ್ದನ್ನು ಅವರಿಗೆ 
ಕೊಡಬಹುದು" ಎಂದರು. ಆಗ ಹ. ಅಬೂಬಕರ್‌ ಸಿದ್ದೀಕ್‌(ರ), "ಅನ್ಸಾರರೇ ನಿಮಗೆ ಅಲ್ಲಾಹ್‌ ಅತುತ್ತಮ ಪುಣ್ಯ ಫಲ 
ನೀಡಲಿ” ಎಂದು ಉದ್ದರಿಸಿದರು. (ಯಹ್ಮಾ ಬಿನ್‌ ಆದಮ್‌- ಬಲಾದುರಿಲ) ಹೀಗೆ ಅನ್ಸಾರರ ಒಪ್ಪಿಗೆಯಿಂದ, ಯಹೂದಿಯರು 
ಬಿಟ್ಟು ಹೋಗಿದ್ದ ಸೊತ್ತನ್ನೂ ಮುಹಾಜಿರರಿಗೆ ಹಂಚಲಾಯಿತು. ಅನ್ಸಾರರ ಪೈಕಿ ಹ ಅಬೂ ದುಜಾನಃ(ರ), ಹ. ಸಹಲ್‌ ಬಿನ್‌ 
ಹುನೈಫ್‌(ರ) ಮತ್ತು (ಕೆಲವು ವರದಿಗಳ ಪ್ರಕಾರು ಹ. ಹಾರಿಸ್‌ ಬಿನ್‌ ಅಸ್ಸಿಮರಿಗೆ(ರು ಪಾಲು ಕೊಡಲಾಯಿತು. ಏಕೆಂದರೆ 
ಇವರು ತುಂಬಾ ಬಡವರಾಗಿದ್ದರು. (ಬಲಾದುರೀ ಇಬ್ನ್‌ ಹಿಶಾಮ್‌, ರೂಹುಲ್‌ ಮಲನೀ) 

19. 'ರಕ್ಷಿತರಾದವರು' ಎನ್ನುವ ಬದಲು 'ರಕ್ಷಿಸಲ್ಪಟ್ಟವರು' ಎಂದು ಹೇಳಲಾಗಿದೆ. ಏಕೆಂದರೆ, ಅಲ್ಲಾಹನ ಅನುಗ್ರಹ ಮತ್ತು 
ಅವನ ಸಹಾಯವಿಲ್ಲದೆ ಯಾರೂ ತನ್ನ ಸ್ವಂತ ಬಲದಿಂದ ವಿಶಾಲ ಮನಸ್ಯನಾಗಲು ಸಾಧ್ಯವಿಲ್ಲ. 'ಶುಹ್ಲ್ಹ್‌' ಎಂಬ ಪದವು ಅರಬೀ 
ಭಾಷೆಯಲ್ಲಿ ಜಿಪುಣತೆ ಮತ್ತು ಲೋಭಕ್ಕೆ ಪ್ರಯೋಗವಾಗುತ್ತದೆ. ಆದರೆ ಈ ಪದವನ್ನು ಚಿತ್ರದ ಕಡೆಗೆ ಸಂಬಂಧಿಸಿ ಹೇಳಿದಾಗ 
ಇದು ಸಂಕುಚಿತ ದೃಷ್ಟಿ ಸಂಕುಚಿತ ಮನಸ್ಸು, ಧೈರ್ಯ ಹೀನತೆ ಮತ್ತು ಸಣ್ಣತನಗಳಿಗೆ ಸಮಾನಾರ್ಥವಾದ ಪದವಾಗುತ್ತದೆ. 
ಇದು ಜಿಪುಣತೆಗಿಂತಲೂ ವಿಶಾಲಾರ್ಥ ಹೊಂದಿದ್ದು ವಾಸ್ತವದಲ್ಲಿ ಜಿಪುಣತೆಯ ಮೂಲವಾಗಿರುತ್ತದೆ. ಈ ಆಧಾರದಲ್ಲೇ ಪವಿತ್ರ 
ಕುರ್‌ಆನಿನಲ್ಲಿ ಈ ಕೆಡುಕಿನಿಂದ ರಕ್ಷಿತರಾಗುವುದನ್ನು ಯಶಸ್ಸಿನ ಖಚಿತ ಸಾಧನವೆಂದು ಕರೆಯಲಾಗಿದೆ. ಪ್ರವಾದಿವರ್ಯರು(ಸು 
ಈ ಕೆಡುಕನ್ನು ಅಶಾಂತಿಗೆ ಮೂಲವಾದ ಅತ್ಯಂತ ಕೀಳ್ಮಟ್ಟದ ದುರ್ಗುಣಗಳ ಪೈಕಿ ಒಂದೆಂದು ಸಾರಿದ್ದಾರೆ. (ಮುಸ್ನದ್‌ ಅಹ್ಮದ್‌) 
ಹ. ಅಬೂ ಹುರೈರಾ(ರ)- "ಸತ್ಯವಿಶ್ವಾಸ ಮತ್ತು ಮನಸ್ಸಿನ ಸಂಕುಚಿತತೆ ಇವೆರಡು ಒಂದು ಹೃದಯದಲ್ಲಿ' ಜೊತೆಯಾಗಿರಲು 
ಸಾಧ್ಯವಿಲ್ಲವೆಂದು ಪ್ರವಾದಿ(ಸ) ಹೇಳಿರುವುದಾಗಿ ವರದಿ ಮಾಡಿದ್ದಾರೆ. (ಇಬ್ನ್‌ ಅಬೀ ಶೈಬಾ, ನಸಾಈ) 

20. ಇಲ್ಲಿಯ ವರೆಗಿನ ಆಜ್ಜೆಗಳಲ್ಲಿ- 'ಫೈಲ್‌' ಸೊತ್ತಿನಲ್ಲಿ ಈಗಿನ ಪೀಳಿಗೆಗೆ ಮಾತ್ರವಲ್ಲ ಮುಂದೆ ಬರಲಿರುವ ಪೀಳಿಗೆಗಳಿಗೂ 
ಹಕ್ಕಿದೆ ಎಂದು ತೀರ್ಮಾನಿಸಲಾಗಿದೆ. ಪವಿತ್ರ ಕುರ್‌ಆನಿನ ಇದೇ ಪ್ರಮುಖ ತೀರ್ಪಿನ ಬೆಳಕಿನಲ್ಲಿ ಹ. ಉಮರ್‌(ರ) ಇರಾಕ್‌, 


ಕಾಂಡ-28 


908 : ಕುರ್‌ಆನ್‌ ವ್ಯಾಖ್ಯಾನ 


ಸಿರಿಯಾ ಮತ್ತು ಈಜಿಪ್ಟ್‌ಗಳಲ್ಲಿ ವಶಪಡಿಸಿದ ಕೃಷಿ ಭೂಮಿ, ಆಸ್ತಿಪಾಸ್ತಿ ಮತ್ತು ಗತ ಸರಕಾರ 'ಹಾಗೂ ಆಡಳಿತಗಾರರ ಸೊತ್ತುಗಳ 
ಪುನರ್ವವಸ್ಥೆ ಮಾಡಿದ್ದರು. ಈ ದೇಶಗಳನ್ನು ಗೆದ್ದು ಕೊಂಡಾಗ, ಶಸ್ತ್ರ ಬಲದಿಂದ ಗೆದ್ದ ಪ್ರದೇಶಗಳಿಗೆ 'ಸಮರಾರ್ಜಿತ' 
ನಿಯಮವನ್ನು ಅನ್ವಯಿಸಬೇಕೇ ಅಥವಾ 'ಫೈಲ್‌'ಗೆ ಸಂಬಂಧಿಸಿದ ನಿಯಮವನ್ನು ಅನ್ವಯಿಸಬೇಕೇ ಎಂಬ ಪ್ರಶ್ನೆಯು 
ಸಹಾಬಿಗಳನ್ನೂ ಪೇಚಿಗೆ ಸಿಲುಕಿಸಿ ಬಿಟ್ಟಿತು. ಸಹಾಬಿಗಳಲ್ಲಿ ಕೆಲವರು ಅದನ್ನು ಸಮರಾರ್ಜಿತ ಎಂದು ಹೇಳಿ ಸೈನಿಕರಿಗೆ ವಿತರಣೆ 
ಮಾಡಬೇಕೆಂದು ವಾದಿಸಿದರು. ಬೇರೆ ಕೆಲವರು ಅದನ್ನು 'ಫೈಲ್‌' ಎನ್ನುತ್ತ ಅದರ ವಿತರಣೆಯನ್ನು ವಿರೋಧಿಸಿದರು. ತುಂಬಾ 
ಚರ್ಚೆ ನಡೆದ ಬಳಿಕ ಹ. ಉಮರ್‌ರ(ರ) ಮನಃಸಮಾಧಾನಬೊಂದಿಗೆ- ಆ ಪ್ರದೇಶಗಳನ್ನು ವಿತರಣೆ ಮಾಡಬಾರದೆಂಬ ಅಭಿಪ್ರಾಯ 
ತಾಳಿದರು. ಆ ಬಳಿಕ ಅವರು ವಿತರಣೆಯಾಗಬೇಕೆಂದು ವಾದಿಸುವ ಸಹಾಬಿಗಳಿಗೆ(ರು ಉತ್ತರ ಕೊಟ್ಟು ಸಮಾಧಾನಿಸಲು 
ಪ್ರಯತ್ನಿಸಿದರು. ಆದರೆ ಜನರು ಸಮಾಧಾನಪಡುವುದನ್ನು ಬಿಟ್ಟು ತಾವು ಅಕ್ರಮವೆಸಗುತ್ತಿರುವಿರೆಂದು ಹೇಳ ತೊಡಗಿದರು. ಕೊನೆಗೆ 
ಹೆ. ಉಮರ್‌(ರ) 'ಮಜ್ಜಿಸೆ ಶೂರಾ' (ಸಲಹಾ ಸಮಿತಿದ ಸಭೆ ಕರೆದರು ಮತ್ತು ಅದರ ಮುಂದೆ ಈ ವಿಷಯವನ್ನಿಟ್ಟರು. ಈ 
ಸಂದರ್ಭದಲ್ಲಿ ಅವರು ಮಾಡಿದ ಭಾಷಣದ ಕೆಲವು ವಾಕ್ಯಗಳು ಹೀಗಿವೆ. . 

"ನಿಮ್ಮ ವ್ಯವಹಾರಗಳನ್ನು ನಡೆಸಲಿಕ್ಕಾಗಿ ನನ್ನ ಮೇಲೆ ಹೊರಿಸಲಾಗಿರುವ ಈ ಹೊಣೆಯನ್ನು ಹೊರುವ ಕಾರ್ಯದಲ್ಲಿ 
ನೀವು ನನ್ನ ಜೊತೆ ಸೇರಬೇಕೆಂಬ ಉದ್ದೇಶದಿಂದ ನಾನು ನಿಮಗೆಲ್ಲ ಈ ತೊಂದರೆ ಕೊಟ್ಟಿದ್ದೇನೆ. ಸತ್ಕವನ್ನು ತಿಳಿಸುವ 
ದೇವಗ್ರಂಥ ನಿಮ್ಮ ಕೈಯಲ್ಲಿದೆ. ಅಲ್ಲಾಹನಾಣೆ, ನಾನು ಮಾಡಲಿಚ್ಛಿಸುವ ಏನನ್ನಾದರೂ ನಿಮಗೆ ಹೇಳಿದ್ದರೆ ಆ ಮೂಲಕ 
ನನ್ನ ಉದ್ದೇಶ ಸತ್ಮವಲ್ಲದೆ ಬೇರೇನೂ ಅಲ್ಲ. ಕಿಸಾನ ಸಾಮ್ರಾಜ್ಯದ (ಇರಾನ್‌ನ) ಭೂಭಾಗದ ಅನಂತರ ಇನ್ನಾವ 
ಪ್ರದೇಶವೂ ಜಯಿಸಲಿಕ್ಕಿಲ್ಲವೆಂದು ನನಗೆ ತೋರುತ್ತಿದೆ. ನಮ್ಮ ಸೇನೆಗಳು ಪಡೆದ ಸಮರಾರ್ಜಿತಗಳಿಂದ ಐದನೇ 
ಒಂದಂಶವನ್ನು ತೆಗೆದು ಉಳಿದುದನ್ನು " ಅವರಿಗೆ ಹಂಚಿರುವೆನು. ಇನ್ನೂ ಉಳಿದಿರುವ ಸಮರಾರ್ಜಿತಗಳನ್ನು ಹಂಚುವ 
ಚಿಂತೆಯಲ್ಲಿರುವೆನು. ಆದರೆ ಜಮೊನುಗಳ ಬಗ್ಗೆ ನನ್ನ ಅಭಿಪ್ರಾಯವೇನೆಂದರೆ ಅವುಗಳನ್ನು ಮತ್ತು ಅವುಗಳಲ್ಲಿ ಬೇಸಾಯ 
ಮಾಡುವವರನ್ನು ಹಂಚಬಾರದು. ಅದರ ಬದಲು ಜಮೂನುಗಳ ಮೇಲೆ ಕಂದಾಯ ಮತ್ತು ಬೇಸಾಯಗಾರರ ಮೇಲೆ 
ಜಿರಿಯಾ(ರಕ್ಷಣಾಕರ) ಹೇರಬೇಕು. ಅದನ್ನು ಅವರು ಸದಾ ಕಾಲ ಪಾವಶಿಸುತ್ತಿರಬೇಕು. ಇದು ಈಗಿನ ಮುಸ್ಲಿಮ್‌ 
ಜನಸಾಮಾನ್ಯರಿಗೂ ಯುದ್ಧೆನಿರತ ಸೇನೆಗಳಿಗೂ ಮುಸ್ಲಿಮರ ಮಕ್ಕಳಿಗೂ ಇನ್ನು ಮುಂದೆ ಬರುವ ಪೀಳಿಗೆಗಳಿಗೂ 'ಫೈಲ್‌' 
ಆಗಿರುವುದು. ನಮ್ಮ ರಾಷ್ಟ್ರದ ಗಡಿಗಳಿಗೆ, ಅವುಗಳನ್ನು ರಕ್ಷಿಸುವವರ ಅಗತ್ಯ ಖಂಡಿತ ಇದೆ ಮತ್ತು ಈ ದೊಡ್ಡದೊಡ್ಡ 
ದೇಶಗಳಾಗಿರುವ ಸಿರಿಯಾ, ಅಲ್ಲೀರಿಯಾ, ಕೂಫಾ, ಬಸ್‌ರಾ, ಈಜಿಪ್ಟ್‌ ಇವೆಲ್ಲ ಪ್ರದೇಶಗಳಲ್ಲೂ ಸೇನೆಗಳಿರಬೇಕಾದುದು 
ಹಾಗೂ ಅವರಿಗೆ ತಪ್ಪದೆ ವೇತನ ಸಿಗುತ್ತಿರಬೇಕಾದುದು ಅತ್ಯಗತ್ಮವೆಂಬುದನ್ನು ನೀವು ಮನಗಾಣುವುದಿಲ್ಲವೇ? ಆ ಜಮೂನುಗಳನ್ನು 
ನಾನೀಗ ಬೇಸಾಯಗಾರರ ಸಮೇತ ವಿತರಣೆ ಮಾಡಿಬಿಟ್ಟರೆ ಈ ಖರ್ಚುಗಳೆಲ್ಲ ಎಲ್ಲಿಂದ ಬರಬೇಕು?" 

ಈ ಚರ್ಚೆಯು ಎರಡು ಮೂರು ದಿನಗಳೆ ವರೆಗೂ ಮುಂದುವರಿಯಿತು. ಹ. ಉಸ್ಮಾನ್‌, ಹ. ಅಲೀ ಹ. ہت‎ 
ಹ. ಅಬ್ದುಲ್ಲಾ ಬಿನ್‌ ಅಮ್ರ್‌(ರು ಮೊದಲಾದ ಮಹನೀಯರು ಹ. ಉಮರ್‌ರ(ರ) ಅಭಿಪ್ರಾಯವನ್ನು ಸಮರ್ಥಿಸಿದರು. ಆದರೆ 
ತೀರ್ಮಾನಕ್ಕೆ ಬರಲಿಲ್ಲ. ಕೊನೆಗೆ ಹ. ಉಮರ್‌(ರ) ಎದ್ದು, ಈ ಸಮಸ್ಯೆಯನ್ನು ತೀರ್ಮಾನಿಸಿ ಬಿಡುವಂತಹ ಅಂತಿಮ ಆಧಾರವು 
ನನಗೆ ಪವಿತ್ರ ಕುರ್‌ಆನ್‌ನಿಂದ ಸಿಕ್ಕಿ ಬಿಟ್ಟಿದೆ ಎಂದು ಹೇಳಿ ಸೂರಃ ಅಲ್‌ ಹಶ್ರ್‌ನ 7ರಿಂದ 10ರ ವರೆಗಿನ ಸೂಕ್ತಗಳನ್ನು 
ಓದಿದರು ಮತ್ತು ಅಲ್ಲಾಹನು ದಯಪಾಲಿಸಿದ ಈ ಜಮೂನುಗಳಲ್ಲಿ ಈ ಕಾಲದವರಿಗೆ ಮಾತ್ರ ಪಾಲಿರುವುದಲ್ಲ ಮುಂದೆ ಬರುವವ 
ರನ್ನು ಅಲ್ಲಾಹನು ಅದರ ಪಾಲುದಾರರಾಗಿ ಮಾಡಿರುತ್ತಾನೆ. ಹೀಗಿರುವಾಗ ಎಲ್ಲರಿಗೆ ಸೇರಿದ 'ಫೈಲ್‌' ಅನ್ನು ನಾವು ಯುದ್ಧದಲ್ಲಿ 
ಗೆದ್ದವರಿಗೆ ಮಾತ್ರ ಹಂಚಿ, ಮುಂದೆ ಬರುವವರಿಗೆ ಏನನ್ನೂ ಉಳಿಸದಿರುವುದು ಹೇಗೆ? ಇಷ್ಟು ಮಾತ್ರನಲ್ಲ ಅಲ್ಲಾಹನು- “ಈ 
ಸಂಪತ್ತು ನಿಮ್ಮ ಶ್ರೀಮಂತರ ನಡುವೆ ಮಾತ್ರ ಸಂಚಯಿಸುತ್ತ ಇರಬಾರದೆಂದು" ಆದೇಶಿಸಿರುತ್ತಾನೆ. ಹೀಗಿರುತ್ತಾ ನಾನೀಗ ಅದನ್ನು 
ಯುದ್ಧದಲ್ಲಿ ಗೆದ್ದವರಿಗೆ ಮಾತ್ರ ಹಂಚಿ ಬಿಟ್ಟರೆ ಇದು ನಿಮ್ಮ ಧನಿಕರೊಳಗೆ ಮಾತ್ರ ಸಂಚಯಿಸುತ್ತಲಿರುವುದು. ಬೇರೆಯವರಿಗೆ 
ಏನೂ ಉಳಿಯಲಾರದು ಎಂದರು. ಈ ವಾದವು ಎಲ್ಲರನ್ನೂ ಸಮಾಧಾನ ಪಡಿಸಿತು. ಗೆದ್ದ ಸಕಲ ಭೂಭಾಗಗಳನ್ನು ಮುಸ್ಲಿಮ್‌ 
ಸಮಾಜದ 'ಫೈಲ್‌' ಎಂದು ಪರಿಗಣಿಸಬೇಕು. ಹೊಲ-ತೋಟ ಇತ್ಯಾದಿಗಳನ್ನು ಅವುಗಳಲ್ಲಿ ದುಡಿಯುತ್ತಿರುವವರ ವಶದಲ್ಲೇ ಇರಲು 
ಬಿಡಬೇಕು. ಅವರ ಮೇಲೆ ಜಿಜುಯಾವನ್ನೂ ಭೂಕಂದಾಯವನ್ನೂ ವಿಧಿಸಬೇಕು ಎಂಬ ವಿಷಯಗಳಲ್ಲಿ ಒಮ್ಮತವುಂಟಾಯಿತು. 
(ಕಿತಾಬುಲ್‌ ಖರಾಜ್‌- ಅಬೂ ಯೂಸುಫ್‌, ಪುಟ: 23ರಿಂದ 27 ಮತ್ತು 35, ಅಹ್‌ಕಾಮುಲ್‌ ಕುರ್‌ಆನ್‌- ಅಲ್‌ ಜಸ್ಸಾಸ್‌) 

ಈ ತೀರ್ಮಾನದ ಪ್ರಕಾರ ಗೆದ್ದ ಸಾಮ್ರಾಜ್ಯಗಳ ಜಮೂೊನುಗಳು ಅಖಿಲ ಮುಸ್ಲಿಮ್‌ ಸಮುದಾಯದ ಸಾಮೂಹಿಕ 
ಆಸ್ತಿಯಾಗಿದ್ದು, ಅಲ್ಲಿ ಮೊದಲಿನಿಂದಲೇ ಕೆಲಸ ಮಾಡುತ್ತಿದ್ದವರನ್ನು ಈ ಸಮುದಾಯವು ತನ್ನ ಪರವಾಗಿ ಬೇಸಾಯಗಾರರ 


50-8 


59, ಅಲ್‌ ہے‎ 909 


SH IGE IN 6G 0S 
FATS iE IK 1 ced EN] wih 
SSS ಹ ಹಮ 5 Kio 


yd LE SOCIAL TET ೬ وٹ‎ 25 


ಸತ್ಯವಿಶ್ವಾಸ ಸ್ವೀಕಾರ ಮಾಡಿದ್ದ ನಮ್ಮೆಲ್ಲ ಸಹೋದರರನ್ನೂ ಕ್ಷಮಿಸಿ ಬಿಡು ಮತ್ತು ನಮ್ಮ ಮನಗಳಲ್ಲಿ 
ಸತ್ಯವಿಶ್ವಾಸಿಗಳ ಬಗ್ಗೆ ಯಾವುದೇ ಹಗೆತನವನ್ನಿರಿಸದಿರು. ನಮ್ಮ ಪ್ರಭೂ, ನೀನು ಮಹಾ ವಾತ್ಸಲ್ಕ 
ಪೊರ್ಣನೂ ಕರುಣಾನಿಧಿಯೂ ಆಗಿರುವೆ." 

(11-17) ಕಾಪಟ್ಕದ ನೀತಿಯನ್ನು ಅನುಸರಿಸಿದವರನ್ನು ನೀವು ನೋಡಿಲ್ಲವೇ?” ಇವರು ಗ್ರ ಗ್ರಂಥದವರಾದ 
ತಮ್ಮ ಸತ್ಯನಿಷೇಧಿ ಸಹೋದರರೊಡನೆ, "ನಿಮ್ಮನ್ನು ಹೊರ ಹಾಕಿದರೆ ನಿಮ್ಮ ಜೊತೆ ನಾವೂ ಹೊರಡುವೆವು 
ಮತ್ತು ನಿಮ್ಮ ವಿಷಯದಲ್ಲಿ ನಾವು ಖಂಡಿತ ಯಾರ ಮಾತನ್ನೂ ಒಪ್ಪಲಾರೆವು ಮತ್ತು ನಿಮ್ಮ ವಿರುದ್ಧ ಯುದ್ಧ 
ಮಾಡಲಾದರೆ ನಾವು ನಿಮಗೆ ಸಹಾಯ ಮಾಡುವೆವು” ಎನ್ನುತ್ತಾರೆ. ಆದರೆ ಇವರು ಶುದ್ಧ ۱ ام مت وت‎ 


ನೆಲೆಯಲ್ಲಿ ಹಾಗೆಯೇ ಉಳಿಸಿಕೊಂಡಿದೆ ಎಂದೂ ಅವರು ಈ ಜಮೂನುಗಳ ಮೇಲೆ مفعہ‎ ರಾಷ್ಟಕ್ಕೆ ಒಂದು ನಿಶ್ಚಿತ 
ಕಂದಾಯವನ್ನು ಕೊಡುತ್ತಿರಬೇಕು, ಬೇಸಾಯದ ಈ ಹಕ್ಕು ವಂಶ ಪಾರಂಪರ್ಯವಾಗಿ ಅವರಲ್ಲೇ ಮುಂದುವರಿಯುತ್ತಿರುವುದು 
ಮತ್ತು ಆ ಹಕ್ಕುಗಳನ್ನು ಮಾರಾಟ ಮಾಡಲಿಕ್ಕೂ ಅವರಿಗೆ ಅಧಿಕಾರವಿರುವುದು. ಆದರೆ ಜಮೂನಿನ ನೈಜ ಒಡೆತನವು ಅವರ 
ಕೈಯಲ್ಲಿರುವ ಬದಲು ಮುಸ್ಲಿಮ್‌ ಸಮುದಾಯದ" ಕೈಯಲ್ಲಿ )್ಲಿರುವುದು. 
K 21. ಈ ಸೂಕ್ತದ ಮುಖ್ಯ ಉದ್ದೆ. لم‎ " ಫೈಲ್‌'ನ 'ವಿತರಣೆಯಲ್ಲಿ ಆ ವೇಳ ಉಪಸ್ಥಿತರಿರುವವರಿಗೆ ಮಾತ್ರವಲ್ಲ ಅನಂತರ 
ಬರುವ ಮುಸ್ಲಿಮರಿಗೂ ಅವರ ಅನಂತರದ ಪೀಳಿಗೆಗಳಿಗೂ ಪಾಲಿದೆ ಎಂಬುದನ್ನು ತಿಳಿಸುವುದಾಗಿದೆ. ಆದರೆ ಇದರೊರಿದಿಗೇ 
ಇದರಲ್ಲಿ ಒಲದು ಪ್ರಮುಖವಾದ ನೀತಿ ಫಾಠವನ್ನೂ ಮುಸ್ಲಿಮರಿಗೆ 'ಕೊಡಲಾಗಿದೆ. ಅದೇನೆಂದರೆ- ಯಾವ ' ಮುಸ್ಲಿಮನ, 
ಮನದಲ್ಲೂ ಇನ್ನೊಬ್ಬ ಮುಸ್ಲಿಮನ ಬಗ್ಗೆ, ದ್ವೇಷ್ಠಾಸೂಯೆ ಇರಬಾರದು. ಮುಸ್ಲಿಮರು _ತಮ್ಮ ಪೂರ್ವಜರಿಗಾಗಿ ಅಲ್ಲಾಹನೊಡನೆ, 
ಸದಾ ಕ್ಷಮಾ ಯಾಚನೆ 'ಮಾಡುತ್ತಿರಬೇಕು. ಅವರನ್ನೆಂದೂ ಶಪಿಸಬಾರದು ಮತ್ತು ಮೂದಲಿಸಬಾರದು. ನಿಜವಾಗಿ ಮುಸ್ಲಿಮರನ್ನು 
ಪರಸ್ಪರ ಜೋಡಿಸಿಟ್ಟಿರುವುದು ಈಮಾನಿನ(ಸತ್ಯವಿಶ್ವಾಸದ) ಸಂಬಂಧವಾಗಿದೆ. ಒಬ್ಬನ ಮನಸ್ಸಿನಲ್ಲಿ ಈಮಾನಿನ ಮಹತ್ವವು ಇತರ 
ಎಲ್ಲ ಮೆಗಳಿಗಿಂತಲೂ ಹೆಚ್ಚಾಗಿದ್ದರೆ ಅವನು ಈಮಾನಿನ ಆಧಾರದಲ್ಲಿ ಎಲ್ಲರ ಹಿತಚಿಂತಕನಾಗಿರುವನು. ಅವನ ದೃಷ್ಟಿಯಲ್ಲಿ ' 
ಈಮಾನ್‌ನ ಮಹತ್ವ ಕಡಿಮೆಯಾಗಿ ಬೇರಾವುದಾದರೂ ವಸ್ತುವಗೆ ಅವನು ಅದಕ್ಕಿ ೦ತ ಹೆಚ್ಚು ಮಹತ್ವ ನೀಡ ತೊಡಗಿದಾಗ 
ಮಾತ್ರ ಅವನ . ಮನದಲ್ಲಿ ತನ್ನ ಮುಸ್ಲಿಮ್‌ ಸಹೋದರರ ಬಗ್ಗೆ ಅಹಿತ ಚಿಂತನೆ ಅಥವಾ ದ್ವೇಷಾಸೂಯೆಯು ಸ್ಥಳ 
| ಪಡೆಯಬಹುದು. ಆದುದರಿಂದ ಒಬ್ಬ ಸತ್ಯವಿಶ್ವಾಸಿಯ ಹೃದಯವು ಇನ್ನೊಬ್ಬ ಮುಸ್ಲಿಮನ ವಿರುದ್ಧ. ತಿರಸ್ಕಾರ ಮತ್ತು 
ದ್ವೇಷಾಸೂಯೆಗಳಿಂದ .ಮುಕ್ತವಾಗಿರಬೇಕಾದುದು ಈಮಾನಿನ ಬೇಡಿಕೆಯಾಗಿದೆ. | 
1 -22. ಈ ರುಕೂಲ್‌ನಲ್ಲಿ ಉದ್ದಕ್ಕೂ ಕಪಟವಿಶ್ವಾಸಿಗಳ ನಿಲುಮೆಯ ಕುರಿತು ಚರ್ಚಿಸಲಾಗಿದೆ. ۰. لی‎ ಬನೀ 
ನಮೀರ್‌: ಗೋತ್ರಕ್ಕೆ ಮದೀನಾವನ್ನು ಹತ್ತು;:ದಿನಗಳೊಳಗೆ ಬಿಟ್ಟು ಹೋಗಬೇಕೆಂದು ಗಡುವು ಕೊಟ್ಟಿದ್ದರು. ಅವರ. ಮೇಲೆ 
] ಮುತ್ತಿಗೆ ಹಾಕಲು ಇನ್ನೂ ಕೆಲವು ದಿನಗಳು ಉಳಿದಿದ್ದಾಗ ಅಬ್ದುಲ್ಲಾ ಬಿನ್‌ ಉಬೈ ಮತ್ತು ಇತರ ಕೆಲವು-ಮಂದಿ ಕಪಟವಿಶ್ವಾಸಿ 
| ಮುಖಂಡರು ಬನೀ ನಮೀರರಿಗೆ ನಾವು ಎರಡು ಸಾವಿರ ಮಂದಿಯೊಂದಿಗೆ ನಿಮ್ಮ' ಸಹಾಯಕ್ಕೆ ಬರುವೆವು.' ಬನೀ ಕುರೈರುಃ ' 
| ಮತ್ತು ಬನೀ ಗ್ಲತ್‌ಫಾನ್‌ ಸಹ ನಿಮ್ಮ ಬೆಂಬಲಕ್ಕಿದ್ದಾರೆ. ಆದುದರಿಂದ ನೀವು ಮುಸ್ಲಿಮರ ವಿರುದ್ಧ' ಧೈರ್ಯದಿಂದ ನಿಲ್ಲಿರಿ, . 


910 ಕುರ್‌ಆನ್‌ ವ್ಯಾಖ್ಯಾನ 


1 Pa 


3೨ پحرچون‎ 
کرو‎ PY لابا“ یھ‎ 
Fa EASY 
ದಡಿ Kl Yes pp 


ہس ور Cp‏ بی تح سے وت کی ۱ 
ಲ್ಲಿ ನ್ಟ ಲ 23‏ ہے AS‏ جیا و او کی 


ಅಲ್ಲಾಹನು ಸಾಕ್ಸಿಯಾಗಿದ್ದಾನೆ. ಅವರು ಹೊರ ಹಾಕಲ್ಪಟ್ಟ ಇವರು ಖಂಡಿತ ಅವರ ಜೊತೆ ಹೊರಡಲಾರರು 
ಮತ್ತು ಅವರ ವಿರುದ್ಧ ಯುದ್ಧ ಮಾಡಲಾದರೆ ಇವರು' ಖಂಡಿತ ಅವರಿಗೆ ಸಹಾಯ ಮಾಡಲಾರರು ಮತ್ತು 
ಒಂದು ವೇಳೆ ಇವರು ಸಹಾಯ ಮಾಡಿದರೂ, ಬೆನ್ನು ತಿರುಗಿಸಿ ಓಡುವರು. ಅನಂತರ ಎಲ್ಲಿಂದಲೂ ಯಾವ 
ಸಹಾಯವನ್ನೂ ಪಡೆಯಲಾರರು. ಇವರ ಹೃದಯಗಳಲ್ಲಿ ಅಲ್ಲಾಹನಿಗಿಂತ ಅಧಿಕವಾಗಿ ನಿಮ್ಮ ಭಯವಿದೆ.* 
ಏಕೆಂದರೆ ಇವರು ಅರಿವಿಲ್ಲದವರಾಗಿದ್ದಾರೆ.* ಇವರೆಂದೂ ಒಟ್ಟಾಗಿ (ತೆರೆದ ಮೈದಾನದಲ್ಲಿ) ನಿಮ್ಮ 'ವಿರುದ್ಧ 
ಹೋರಾಡಲಾರರು. ಇವರು ಯುದ್ದ ಮಾಡುವುದಿದ್ದರೂ ಕೋಟೆಗಳಿಂದಾವೃತವಾದ" ವಸತಿಗಳಿಂದ ಅಥವಾ 
ಗೋಡೆಗಳ ಮರೆಯಲ್ಲಿ ಅವಿತುಕೊಂಡು ಮಾತ್ರ. ಇವರು ತಮ್ಮ ಒಳಜಗಳಗಳಲ್ಲಿ ಬಹಳ ಕಠೋರರಾಗಿದ್ದಾರೆ. 


ಅವರ ಮುಂದೆ ಸೋಲೊಪ್ಪಬೇಡಿರಿ. ಇವರು ನಿಮ್ಮೊಡನೆ ಯುದ್ಧ ಮಾಡಿದರೆ ಸಾವು ನಿಮ್ಮೊಂದಿಗೆ ಕೂಡಿಕೊಂಡು ಯುದ್ದೆ 
ಮಾಡುವೆವು. ನೀವು. ಇಲ್ಲಿಂದ ಹೊರಡಬೇಕಾಗಿ ಬಂದರೆ ನಾವೂ ಹೊರಟು ಬಿಡುವೆವು ಎಂದು ಹೇಳಿ ಕಳುಹಿಸಿದರು. 

23. ಅರ್ಥಾತ್‌- ಇವರು ಬಹಿರಂಗವಾಗಿ ರಂಗಕ್ಕಿಳಿದು ಬರುತ್ತಿಲ್ಲವೆಂದಾದರೆ ಅದಕ್ಕೆ ಕಾರಣ, ಅವರು 
ಮುಸ್ಲಿಮರಾಗಿದ್ದು ತಾವು ಸತ್ಯವಿಶ್ವಾಸಿಗಳ ವಿರುದ್ಧ ಸತ್ಯನಿಷೇಧಿಗಳಿಗೆ ಬೆಂಬಲ ನೀಡಿದರೆ ಅಲ್ಲಾಹನ ಬಳಿ ಆ ಕುರಿತು 
ವಿಚಾರಣೆ ಎದುರಿಸಬೇಕಾದೀತು ಎಂಬ ಭಯ ಅವರಿಗಿದೆ ಎಂಬುದೇನೂ ಅಲ್ಲ. ವಾಸ್ತವದಲ್ಲಿ ಇಸ್ಲಾಮ್‌ ಮತ್ತು ಹ. 
ಮುಹಮ್ಮದ್‌ರ(ಸ) ಮೇಲೆ ನಿಮಗಿರುವ ಪ್ರೀತಿಯನ್ನೊ. ಸಮರ್ಪಣ. ಭಾವವನ್ನೂ ನಿಮ್ಮ ನಡುವೆ ಇರುವ ಪ್ರಚಂಡ 
ಐಕ್ಕವನ್ನೂ ಕಂಡು ಇವರ ಧೈರ್ಯವೆಲ್ಲಾ ಕುಗ್ಗಿ ಹೋಗುತ್ತದೆ. ನಿಮ್ಮೊಡನೆ ಹೋರಾಡಲು ಬಂದರೆ ಯಹೂದಿಯ 
ರೊಂದಿಗೆ ತಾವೂ ಅಳಿದು ಹೋಗಲಿದ್ದೇವೆಂದು ಇವರಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದಲೇ ಇವರು ನಿಮ್ಮನ್ನು ಎದುರಿಸಲು 

| ಅಂಜುತ್ತಾರೆ. ಇಲ್ಲಿ ಗಮನದಲ್ಲಿಡಬೇಕಾದ ಇನ್ನೊಂದು ಅಂಶವೇನೆಂದರೆ, ಒಬ್ಬನ ಮನಸ್ಸಿನಲ್ಲಿ ದೇವನಿಗಿಂತ ಅಧಿಕವಾಗಿ 
| ಬೀತಿ ಯಾರದಾದರೂ ಭಯ ಇದೆಯೆಂದಾದರೆ ಇದು ವಾಸ್ತವದಲ್ಲಿ ದೇವಭೆಯದ ನಿರಾಕರಣೆಯಾಗಿದೆ. 

24. ಈ ಸಣ್ಣ ವಾಕ್ಕದಲ್ಲಿ ಅತ್ಯಂತ ಮಹತ್ವಪೂರ್ಣ ಮಸ್ತವಿಕತೆಯೊಂದನ್ನು ವಿವರಿಸಲಾಗಿದೆ." ನಿಜವಾಗಿ ಭಯಪಡಲು 

1 ಅರ್ಹವಾದುದು ಅಲ್ಲಾಹನ ಶಕ್ತಿಯೇ ಹೊರತು ಮಾನವರ ಶಕ್ತಿಯಲ್ಲ ಎಂಬುದು ಬುದ್ಧಿ- ವಿವೇಕ 'ಉಳ್ಳ ಮನುಷ್ಯನಿಗೆ 

1 ತಿಳಿದಿರುತ್ತದೆ. ಆದುದರಿಂದ ಅವನು ದೇವನ ದೃಷ್ಟಿಯಲ್ಲಿ ಶಿಕ್ಷಾರ್ಹವಾಗಿರುವ ಪ್ರತಿಯೊಂದು ಕೃತ್ಯದಿಂದ ದೂರವಿರುವನು- 

:| ಯಾವುದೇ ಮಾನವ ಶಕ್ತಿಯ ದೃಷ್ಟಿಯಲ್ಲಿ ಅದು ಶಿಕ್ಷಾರ್ಹವೋ ಅಲ್ಲವೋ ಎಂಬುದನ್ನು ಅವನು ಲೆಕ್ಕಿಸುವುದಿಲ್ಲ' ಮತ್ತು ಅವನು 
ಅಲ್ಲಾಹನು ಆತನ'ಮೇಲೆ ಹೊರಿಸಿರುವ ಪ್ರತಿಯೊಂದು ಕರ್ತವ್ಯವನ್ನು ನೆರವೇರಿಸಲು ಸನ್ನದ್ಧನಾಗುವನು. ಜಗತ್ತಿನ ಸಕಲ ಶಕ್ತಿಗಳು 
ಅದನ್ನು ವಿರೋಧಿಸಿ ಅಡ್ಡೆ ಬಂದರೂ ಅವನು ಲೆಕ್ಕಿಸಲಾರನು. ಆದರೆ ಒಬ್ಬ ತಿಳಿಗೇಡಿ ವೃ ಕ್ರಿಯು ತನ್ನ ಪ್ರತಿಯೊಂದು: ವ್ಯವಹಾರದ, 

۰ ತೀರ್ಮಾನವನ್ನು ಅಲ್ಲಾಹನ ಬದಲು ಮಾನವ ಶಕ್ತಿಗಳ ಇಚ್ಛೆಗಮುಸಾರವಾಗಿ ಮಾಡುತ್ತಾನೆ. ಅವನು ಯಾವುದಾದರೂ ಕೃತ್ಯದಿಂದ 

'| ದೂರವುಳಿಯುವುದು- ದೇವ ಶಿಕ್ಷಿಸುತ್ತಾನೆ ಎರಬ ಕಾರಣಕ್ಕಲ್ಲ. ಯಾವುದಾದರೂ. ಮಾನವ ಶಕ್ತಿಯು ತನ್ನನ್ನು ಶಿಕ್ಲಿಸಲಿದೆ 

| ಎಂಬುದೇ ಅದಕ್ಕೆ ಕಾರಣವಾಗ್ಗಿರುತ್ತದೆ. ಇನ್ನು ಅವನು ಯಾವುದಾದರೊ ಕೆಲಸವನ್ನು ಮಾಡುವುದು, ಅಲ್ಲಾಹನು ಅದನ್ನು 
ಮಾಡಲು ಆದೇಶಿಸಿದ್ದಾನೆಂಬ ಕಾರಣದಿಂದೆಲ್ಲ. ಬದಲಾಗಿ ಯಾವುದಾದರೂ ಮಾನವಶಕ್ತಿ ಅದನ್ನು ಆದೇಶಿಸಿದೆ ಅಥವಾ ಅದಕ್ಕೆ 
ಅದು ಪ್ರಿಯವಾಗಿದೆ ಎಂಬುದು ಇದಕ್ಕೆ ಕಾರಣವಾಗಿರುತ್ತದೆ. ವಿವೇಕ ಮತ್ತು ಅವಿವೇಕದ ಈ ಅಂತರವೇ ವಾಸ್ತವದಲ್ಲಿ ಒಬ್ಬ! 
ಸತ್ಯವಿಶ್ವಾಸಿ ಮತ್ತು ಸತ್ಮನಿಷೇಧಿಯ ಚಾರಿತ್ರ್ಯಗಳು ಪರಸ್ಪರ, ಭಿನ್ನವಾಗಿರಲು ಕಾರಣವಾಗಿರುತ್ತದೆ. 


ಕಾಂಡ-28 


59. ಅಲ್‌ ಹಶ್ರ್‌ 911 


1ے 


IS BLE رآ وع و کل الوب من‎ 
GSH J قال‎ 3 A SSE UE 5 
Rk SESS الله‎ 6G KE 

ಹಹ Hd OSG EF 85 EE 


سر سر پا سوہ“ 


ನೀವು ಇವರನ್ನು ಸಂಘಟಿತರೆಂದು ಭಾವಿಸುತ್ತೀರಿ. ಆದರೆ, ಇವರ ಮನಸ್ಸುಗಳು ಪರಸ್ಪರರಿಂದ ' ಸಿಡಿದು 
ಹೋಗಿವೆ. ಇವರು ಬುದ್ದಿ. ಹೀನ ಜನರಾಗಿರುವುದರಿಂದ ಇವರ ಸ್ಥಿತಿ ಹೀಗಾಗಿದೆ. ಇವರ ಸ್ಥಿತಿ, ಇವರಿಗಿಂತ 
ಸ್ವಲ್ಪವೇ ಕಾಲ ಹಿಂದೆ ತಮ್ಮ ಕೃತ್ಯಗಳ ದುಷ್ಪರಿಣಾಮವನ್ನು ಅನುಭವಿಸಿದ ಜನರಂತಿದೆ.* ಇವರಿಗಾಗಿ 
ವೇದನಾಯುಕ್ತ ಯಾತನೆ ಇದೆ. ಇವರ ಉದಾಹರಣೆ ಶೈತಾನನಂತಿದೆ. ಮೊದಲು ಅವನು ಮನುಷ್ಯನೊಡನೆ- 
"ಸತ್ಯವನ್ನು ನಿರಾಕರಿಸು” ಎನ್ನುತ್ತಾನೆ ಮತ್ತು ಮನುಷ್ಯನು ಸತ್ಮವನ್ನು ನಿರಾಕರಿಸಿ ಬಿಟ್ಟಾಗ- "ನಾನು ನಿನ್ನಿಂದ 
ಹೊಣೆಮುಕ್ತನಾಗಿದ್ದೇನೆ. ನನಗಂತು ಸರ್ವಲೋಕಗಳ ಪಾಲಕ . ಪ್ರಭುವಿನ ಭಯವಾಗುತ್ತದೆ" ಎನ್ನುತ್ತಾನೆ.” 
ಶಾಶ್ವತವಾಗಿ ನರಕಾಗ್ನಿಗೆ ಬೀಳುವುದೇ ಇವರೀರ್ವರ ಅಂತಿಮ ಗತಿ ಮತ್ತು ಇದೇ ಅಕ್ರಮಿಗಳಿಗಿರುವ ಪ್ರತಿಫಲ. 


25. ಇದು ಕಪಟವಿಶ್ವಾಸಿಗಳ ಎರಡನೆಯ ದೌರ್ಬ್ಟಲ್ಕದ ಪ್ರಸ್ತಾಪ, ಅವರು ಹೇಡಿಗಳಾಗಿದ್ದು, ಅಲ್ಲಾಹನನ್ನು ಭಯ 


ಪಡುವುದು ಬಿಟ್ಟು ಮಾನವರನ್ನು ಭಯಪಡುತ್ತಿದ್ದರೆಂಬುದು ಒಂದನೆಯ ದೌರ್ಬಲ್ಕವಾಗಿತ್ತು. ಇವರ ಎರಡನೆಯ 
ದೌರ್ಬಲ್ಯವೇನೆಂದರೆ. ಇವರನ್ನು ಒಟ್ಟುಗೂಡಿಸಿ ಒಂದು ಬಲವಾದ ಗುಂಪಾಗಿ ಮಾಡಲು ಇವರ ನಡುವೆ ಕಾಪಟ್ಕದ 
ಹೊರತು' ಬೇರಾವುದೇ ಸಮಾನ ಅಂಶ ಇರಲಿಲ್ಲ. ತಮ್ಮ ಪಟ್ಟಣದಲ್ಲಿ ಹೊರಗಿನಿಂದ ಬಂದ ಹ. ಮುಹಮ್ಮದ್‌ರ(ಸ) 
ನಾಯಕತ್ವ 'ಮತ್ತು ಆಡಳಿತವು ಸುಸೂತ್ರವಾಗಿ ನಡೆಯುತ್ತಿರುವುದನ್ನು ಕಂಡು ಅವರೆಲ್ಲರಿಗೆ ತೀವ್ರ ಹೊಟ್ಟೆಯುರಿ ಉಂಟಾಗುತ್ತಿತ್ತು. 
ಈ ಮತ್ಸರದ ಆಧಾರದಲ್ಲೇ ಅವರು, ಎಲ್ಲರೂ ಒಂದಾಗಿ ಹೇಗಾದರೂ ಈ ಪರಕೀಯ ಆಡಳಿತ ಹಾಗೂ ಪ್ರಭಾವವನ್ನು 
ಕೊನೆಗೊಳಿಸಬೇಕೆಂದು ಅಪೇಕ್ಷಿಸುತ್ತಿದ್ದರು. ಇದಕ್ಕಾಗಿಯೇ ಅವರು ಒಂದುಗೂಡಿದ್ದರು. ಈ ನಕಾರಾತ್ಮಕ ಉದ್ದೇಶವನ್ನು 
ಬಿಟ್ಟರೆ ಅವರನ್ನು ಒಂದಾಗಿಡಲು ಬೇರಾವುದೇ ಸಕಾರಾತ್ಮಕ ಅಂಶ ಉಳಿದಿರಲಿಲ್ಲ. ಅವರ ಪೈಕಿ ಒಬ್ಬನೂ ಇನ್ನೊಬ್ಬನ 
ನಿಷ್ಠಾವಂತ ಗೆಳೆಯನಾಗಿರಲಿಲ್ಲ. ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಇನ್ನೊಬ್ಬನ ಕುರಿತು ದ್ವೇಷ ಮತ್ತು ಮತ್ಸರವಿತ್ತು. ತಮ್ಮ 
ಸಮಾನ ವೈರಿಯನ್ನು ಎದುರಿಸುವಾಗಲೂ ತಮ್ಮೊಳಗಿನ ದ್ವೇಷವನ್ನು ಮರೆತು ಬಿಡಲು ಅವರು ಸಿದ್ಧರಿರಲಿಲ್ಲ. ಪರಸ್ಪರರಿಗಾಗಿ 
ಗೋರಿ ತೋಡುವ ಕೆಲಸವನ್ನು ಕೈ ಬಿಡಲು ಅವರು ತಯಾರಿರಲಿಲ್ಲ. _ 

26, ಇದು ಕುರೈಶ್‌ ಸತ್ಯನಿಷೇಧಿಗಳ ಮತ್ತು ಯಹೂದೀ ಬನೀ ಕೈನುಕಾಆ್‌ ಗೋತ್ರದ ಕಡೆಗೆ ಸೂಚನೆ. ಇವರು ಸಂಖ್ಯಾಬಲ 
ಮತ್ತು ಸಾಧನಾನುಕೂಲಗಳ ದೃಷ್ಟಿಯಿಂದ ಅತಂತ ಬಲಾರ್ಥ್ಯರಾಗಿದ್ದರೂ ತಮ್ಮ ಪ್ರಸ್ತುತ ದೌರ್ಬಲ್ಮಗಳಿಂದಾಗಿ ಕೇವಲ 
ಚೆರಳೆಣಿಕೆಯಪ್ಪಿದ್ದ ,ಮತ್ತು ಸಾಧನಾನುಕೂಲಗಳೇನೂ ಇಲ್ಲದ ಮುಸ್ಲಿಮರಿಂದ ಪರಾಜಿತರಾಗಿದ್ದರು. 

27. ಅರ್ಥಾತ್‌- ಈ ಕಪಟವಿಶ್ವಾಸಿಗಳು ಬನೀ ನ್ಹಮೀರ್‌ರೊಂದಿಗೆ ಮಾಡುತ್ತಿರುವ ವ್ಯವಹಾರವು ಶೈತಾನನು ಮಾನವ 
ರೊಂದಿಗೆ ಮಾಡುವ ವೃವಹಾರದಂತೆಯೇ. ಇದೆ. ಇವರಿಂದು, ನೀವು ಮುಸ್ಲಿಮರ ವಿರುದ್ಧ ಹೋರಾಡಿದರೆ ನಾವು ನಿಮ್ಮನ್ನು 
ಬೆ೦ಬಲಿಸುವೆವು ಎನ್ನುತ್ತಾರೆ. ಆದರೆ ನಿಜಕ್ಕೂ ಅವರು ಹೋರಾಡಲು ಹೊರಟರೆ ಇವರು ತಮ್ಮ ವಾಗ್ದಾನಗಳನ್ನೆಲ್ಲ ಬದಿಗಿರಿಸಿ, 
ಅವರಿಗೇನು ಸಂಭವಿಸಿತೆಂದು ತಿರುಗಿಯೂ ನೋಡಲಾರರು. ಶೈತಾನನು ಪ್ರತಿಯೊಬ್ಬ ಸತ್ಯನಿಷೇಧಿಯೊಂದಿಗೆ ಇದೇ ರೀತಿ 
ವರ್ತಿಸುತ್ತಾನೆ. ಕುರೈಶ್‌ ಸತ್ಯ ಸ ನಿಷೇಧಿಗಳೊಂದಿಗೂ ಬದ್ರ್‌ ಯುದ್ಧದ ವೇಳೆ ಅವನು ಹೀಗೆಯೇ ಮಾಡಿದ್ದನು. ಇದರ ಪ್ರಸ್ತಾಪ 
ಸೂರಃ ಆನ್‌ಫಾಲ್‌ನ 48ನೆಯ" ಸೂಕ್ತದಲ್ಲಿ ಬಂದಿದೆ. 


ಕಾಂಡ-28. 


912 ಕುರ್‌ಆನ್‌ ವ್ಯಾಖ್ಯಾನ 


ا اص١‏ ہے2 270 ا 2% : 
نتوا اللہ و > RE WS 3 ್ಕತ್ತು ಪ‏ 


سے و 


کَ_مَلوْن کول کول NE‏ دُنوا | الله A‏ ہمہ 
fe lect C225 oT EL Jai‏ 


BULLE FSD UIST 
(18-20). ಸತ್ಯವಿಶ್ವಾಸಿಗಳೊಸ ಅಲ್ಲಾಹನನ್ನು ಭಯಪಡಿರಿ ಮತ್ತು ಪ್ರತಿಯೊಬ್ಬನೂ, ತಾನು ನಾಳೆಗಾಗಿ 
ಏನನ್ನು ಸಿದ್ದಪಡಿಸಿಟ್ಟಿರುವೆನೆಂಬುದನ್ನು ನೋಡಿಕೊಳ್ಳಲಿ. ಅಲ್ಲಾಹನನ್ನು ಭಯಪಡುತ್ತಲಿರಿ.' ನಿಶ್ಚಯ 
ವಾಗಿಯೂ ನೀವು ಮಾಡುತ್ತಿರುವ ಸಕಲ ಕರ್ಮಗಳನ್ನು ಅಲ್ಲಾಹನು ಬಲ್ಲವನಾಗಿರುತ್ತಾನೆ. ಯಾರು 
ಅಲ್ಲಾಹನನ್ನು ಮರೆತಾಗ ಅಲ್ಲಾಹನು ಅವರು ತಮ್ಮನ್ನು ತಾವೇ ಮರೆತು ಬಿಡುವಂತೆ ಮಾಡಿದನೋ 
ಅವರಂತೆ ನೀವಾಗಬಾರದು.* ಅವರೇ ಫಾಸಿಕರು(ಕರ್ಮಬ್ರಷ್ಟರು). ಸರಕಾಗ್ದಿಗೆ ಬೀಳುವವರು ಮತ್ತು ಸ್ವರ್ಗಕ್ಕೆ 
ಹೋಗುವವರು ಎಂದೂ' ಸಮಾನರಾಗಲಾರರು. . ಸ್ವರ್ಗಕ್ಕೆ ಹೋಗುವವರೇ .ನಿಜವಾದ ವಿಜಯಿಗಳು. 


28. ಕಪಟವಿಶ್ವಾಸಿ ಮುಸ್ಲಿಮರ ಕಾಪಟ್ಕವನ್ನು ಖಂಡಿಸುವಾಗಲೆಲ್ಲಾ ಅದರೊಂದಿಗೇ ಅವರಿಗೆ ಉಪದೇಶವನ್ನೂ ನೀಡುವುದು 
ಹೆವಿತ್ರ ಕುರ್‌ಆನಿನ ರೂಢಿ. ಅವರ ಪೈಕಿ ಯಾರದಾದರೂ ಆತ್ಮಸಾಕ್ಟಿಯು ಇನ್ನೂ ಸತ್ತಿಲ್ಲವಾದರೆ, ಅರಿಥವನು ತನ್ನ ಧೋರಣೆಯ 


ಬಗ್ಗೆ ಪಶ್ಚಾತ್ತಾಪಪಟ್ಟು, ದೇವನಿಗೆ ಭಯಪಡುತ್ತಾ ತನ್ನ ಸ್ವೇಚ್ಛಾಚಾರದಿಂದಾಗಿ ತಾನು ಬಿದ್ದಿರುವ ವಿನಾಶಕೂಪದಿಂದೆ 
ಹೊರಬರಲು ಪ್ರಯತ್ನಿಸಬೇಕು ಎಂಬುದೇ ಇದರ ಉದ್ದೇಶ. ಈ ರುಕೂಲ್‌ನಲ್ಲಿ ಉದ್ದಕ್ಕೂ ಇಂತಹ ಉಪದೇಶವೇ ಇದೆ. 

29. ನಾಳೆ ಎಂದರೆ ಪರಲೋಕ. ಅಂದರೆ ಈ ಲೋಕದ ಸಂಪೂರ್ಣ ಜೀವನವು 'ಇಂದು' ಆಗಿದ್ದು, ಇದರ ಬಳಿಕ್ಷ ಬರಲಿರುವ 
ಪುನರುತ್ಸಾನ ದಿನವು 'ನಾಳೆ' ಯಾಗಿದೆ. ಈ ಸೂಕ್ತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವತಃ ತನ್ನ ಲೆಕ್ಕ ಪರಿಶೋಧಕನಾಗಿ ಮಾಡ 
ಲಾಗಿದೆ. ಒಬ್ಬನಿಗೆ ಸ್ವತಃ ತನ್ನ ಹಿತ ಮತ್ತು ಅಹಿತದ ವಿವೇಚನೆಯುಂಟಾಗದಿದ್ದರೆ ಅವನಿಗೆ, ತಾನು ಮಾಡುತ್ತಿ ರುವ ಕೃತ್ಯವು 
ಪರಲೋಕದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸುವಂತಹದೋ ಅಥವಾ ಕೆಡಿಸುವಂತಹದೋ ಎಂಬ ಪ್ರಜ್ಞೆಯೇ ಇರಲಾರದು. ಒಂದು 
ವೇಳೆ ಅವನಲ್ಲಿ ಈ ಪ್ರಜ್ಞೆ ಜಾಗೃಠವಸದರೆ ಅವನು ತಾನೇ ತನ್ನ ವಿಚಾರಣೆ ನಡೆಸಿಕೊಂಡು, ತಾನು ತನ್ನ ಸಮಯವನ್ನೂ 
ಬಂಡವಾಳವನ್ನೂ ಪರಿಶ್ರಮವನ್ನೂ ಯೋಗ್ಯತಾರ್ಹತೆಗಳನ್ನೂ ಪ್ರಯತ್ನಗಳನ್ನೂ ತೊಡಗಿಸುತ್ತಿರುವುದು ಸ್ಫರ್ಗದ ಮಾರ್ಗದಲ್ಲೋ 
ನರಕದ ಮಾರ್ಗದಲ್ಲೋ ಎಂಬುದನ್ನು ನೋಡುತ್ತಿರಬೇಕಾಗುವುದು. " } 

30. ಅರ್ಥಾತ್‌-' ಅಲ್ಲಾಹನನ್ನು ಮರೆಯುವುದರ ಅನಿವಾರ್ಯ ಪರಿಣಾಮ- ತನ್ನನ್ನು ತಾನೇ ಮರೆಯುವುದಾಗಿದೆ. ತಾನು 
ಒಬ್ಬನ ದಾಸನೆಂಬುದನ್ನು ಮನುಷ್ಯನು ಮರೆತು ಬಿಟ್ಟಾಗ ಅವನು ತಾನು 'ಯಾರು ಎಂಬ'ಬಗ್ಗೆಯೇ' ಒಂದು ತಪ್ಪ 7 ಧೋರಣೆಯನ್ನು 
ತಳೆಯುತ್ತಾನೆ. لت‎ ಮೂಲಭೂತ" ತಪ್ಪಿನಿಂದ ಅವನ ಸಂಪೂರ್ಣ" 'ಜೀವನನೇ 7ے‎ 'ಏಿಡುತ್ತದೆ. اعت‎ ರೀತಿಯಲ್ಲಿ ತಾನು 
ಒಬ್ಬ ದೇವನ ವಿನಾ ಇನ್ನಾರ ದಾಸನೂ ಅಲ್ಲವೆಂಬುದನ್ನು ಅವನು ಮರೆತು ಬಿಟ್ಟಾಗ ತಾನೆ ನಿಜವಾಗಿ ಯಾರ ದಾಸನೋಃ 
ಅವನೊಬ್ಬನನ್ನು ಬಿಟ್ಟು, ತಾನು ಯಾರ ದಾಸನಲ್ಲ; ವೋ" ಅವರ ದಾಸ್ಯ ಮಾಡುತ್ತಲಿರುತ್ತಾ ಉನ" ಇದು ಅವನ ಸಂಪೂರ್ಣ ಬದುಕನ್ನು 
ತಪ್ಪಾಗಿಸಿ ಬಿಡುವಂತಹ ಇನ್ನೊ೦ದು ದೊಡ್ಡೆ ಹಾಗೂ ಸರ್ವಾಂಗೀಣ ತಪ್ಪು ಕಲ್ಪನೆಯಾಗಿದೆ. ಈ ಲೋಕದಲ್ಲಿ ಮನುಷ್ಯನ 
ನಿಜವಾದ ನೆಲೆಯೇನೆಂದರೆ, ಅವನು ದಾಸನು. ಅವನು "ಸೈ ೈತಂತ್ರನಾಗಲಿ ಸ್ವಾವಲಂಜಿಯಾಗಲಿ ಅಲ್ಲ. ಅವನು ಕೇವಲ ಒಬ್ಬ 
ದೇವನ ದಾಸ, ಅವನ ಹೊರತು ಇನ್ನಾರ ದಾಸನೂ ಅಲ್ಲ. ಇದನ್ನು' ತಿಳಿಯದವನು دہ‎ ವದಲ್ಲಿ 'ತನ್ನನ್ನು ತಾನೇ ಅರಿತಿಲ್ಲವೆಂದು 
ಅರ್ಥ. ಇನ್ನು ಬಬ್ಬ ವ್ಯಕ್ತಿ: ಇದನ್ನು ತಿಳಿದಿದ್ದರೂ ಒಂದು ಕ್ಷಣದ ಮಟ್ಟಿಗಾದರೂ, ಇದನ್ನು ಮರೆತು" ಬಿಟ್ಟರೆ, ಅದೇ" ಕ್ಷಣ 
ಅವನಿಂದ, ಒಬ್ಬ ದೇವಧಿಕ್ಕಾರಿ ಅಥವಾ ಬಹುದೇವಾರಾಧಕ ಅರ್ಥಾತ್‌ ತನ್ನನ್ನು ತಾನು ಮರೆತವನು ಮಾತ್ರ ಮಾಡಬಹುದಾದಂತಹ 
ಕೃತ್ಯ ತೃವೇನಾದರೂ ಸಂಭವಿಸಿ ಬಿಡುತ್ತದೆ. ಮನುಷ್ಯನು ಸನ್ಮಾ ರ್ಗದಲ್ಲೇ ಸದಾ نت‎ ನಿಲ್ಲ ಬೇಕಿದ್ದರೆ ಅವನಲ್ಲಿ ಅಲ್ಲಾ; ಹನ 


ಕಾರಡ-28 


59. ಅಲ್‌ رو‎ 913 


سے 000 بب یس سو( رب ہہ مور سے ہی1 وھ رر 

AACE AT AGE OES 5 hE 

eA ANT‏ سے نے سے ب وس سو رر کے ھا 

RES HAPLESS AN UPTO 
(21) ನಾವು ಈ ಕುರ್‌ಆನನ್ನು ಒಂದು ಪರ್ವತದ _ಮೇಲೆ ಇಳಿಸಿ ಬಿಡುತ್ತಿದ್ದರೆ, ಅದು ಅಲ್ಲಾಹನ 
ಭಯದಿಂದ ಮುದುಡಿ ನುಚ್ಚುನೂರಾಗುವುದನ್ನು ನೀವು ಕಾಣುತ್ತಿದ್ದಿರಿ. ಜನರು (ತಮ್ಮ ಅವಸ್ಥೆಯ ಕುರಿತು) 

ಚಿಂತಿಸಲೆಂದು ನಾವು ಅವರ ಮುಂದೆ ಈ ಉಪಮೆಗಳನ್ನು ವಿವರಿಸುತ್ತೇವೆ. 

(22-24) ಅವನೇ ಅಲ್ಲಾಹ್‌? ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ.೫ ಅಗೋಚರವಾದ ಮತ್ತು 
ಗೋಚರವಾಗಿರುವ ಎಲ್ಲವನ್ನೂ ಬಲ್ಲವನು. ಅವನೇ ಪರಮ ದಯಾಮಯನೂ ಕರುಣಾನಿಧಿಯೂ 


ನೆನಪು ಸದಾಕಾಲ ಇರಬೇಕಾದುದು ಅನಿವಾರ್ಯ, ಅಲ್ಲಾಹನನ್ನು ಮರೆತ ಮರುಕ್ಟಣದಲ್ಲೇ ಅವನು ತನ್ನನ್ನು ತಾನೇ ಮರೆತು 
ಬಿಡುತ್ತಾನೆ. ಅದೇ ಅನಾಸ್ಥೆಯು ಅವನನ್ನು ಫಾಸಿಕ (ಕರ್ಮಭ್ರಷ್ಟ)ನಾಗಿ ಮಾಡಿ ಬಿಡುತ್ತದೆ. ' و‎ 

31. ಈ ಉದಾಹರಣೆಯ ತಾತ್ಸರ್ಯವೇನೆಂದರೆ- ಕುರ್‌ಆನ್‌ ಸುಸ್ಪಷ್ಟವಾಗಿ ವಿವರಿಸುತ್ತಿರುವ ಅಲ್ಲಾಹನ ಮಹಾನತೆ ಮತ್ತು 
ಅವನ ಸನ್ನಿಧಿಯಲ್ಲಿ ದಾಸನ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಕೆ. ಇವುಗಳ ಅರಿವು ಒಂದು ವೇಳೆ ಪರ್ವತದಂತಹ ಮಹಾ ವಸ್ತುವಿಗೆ | 
ಪ್ರಾಪ್ತವಾಗಿದ್ದರೆ ಮತ್ತು ತಾನು ಎಂತಹ ಸರ್ವಶಕ್ತ ಪ್ರಭುವಿನ ಮುಂದೆ ವಿಚಾರಣೆ ಎದುರಿಸಲಿಕ್ಕಿದೆ ಎಂಬುದು ಅದಕ್ಕೆ ತಿಳಿದಿರುತ್ತಿದ್ದರೆ, 
ಅದು ಕೂಡಾ ಭಯದಿಂದ ನಡುಗಿ ಬಿಡುತ್ತಿತ್ತು. ಆದರೆ ಮಾನವನು ಎಷ್ಟೊಂದು ನಿಶ್ಚಿಂತ ಮತ್ತು ನಿರ್ಲಿಪ್ತನಾಗಿ ಬಿಟ್ಟಿರುವನು! 
ಅವರಿಗೆ ಕುರ್‌ಆನ್‌ ಅರ್ಥವಾಗುತ್ತದೆ ಮತ್ತು ಅದರ ಮೂಲಕ ಅವನು ವಾಸ್ತವಿಕತೆಯನ್ನು ಅರಿತಿರುವನು. ಇಷ್ಟಾಗಿಯೂ ಅವನೆಂದೂ 
ಭಯ ಪಡುವುದಿಲ್ಲ. ತನ್ನ ಮೇಲೆ ಹೊರಿಸಲಾಗಿರುವ ಹೊಣೆಗಾರಿಕೆಗಳ ಕುರಿತು ಅಲ್ಲಾಹನಿಗೆ ಏನು ಉತ್ತರ ಕೊಡಲಿ ಎಂಬ 


ಚಿಂತೆಯೂ ಅವನಿಗುಂಟಾಗುವುದಿಲ್ಲ. ಅವನಂತು ಕುರ್‌ಆನನ್ನು ಕೇಳಿದಾಗ ಅಥವಾ ಓದಿದಾಗ ಒಂದು ನಿರ್ಜೀವ ಬಂಡೆಕಲ್ಲಿನಂತೆ 
ಕೇಳುವುದು, ನೋಡುವುದು ಮತ್ತು ಗ್ರಹಿಸುವುದು ತನ್ನ ಕೆಲಸವೇ ಅಲ್ಲವೆಂಬಂತೆ ಅದರಿಂದ ಸ್ವಲ್ಪವೂ ಪ್ರಭಾವಿತನಾಗದೆ ಇದ್ದು 
ಬಿಡುತ್ತಾನೆ. (ಹೆಚ್ಚಿನ ವಿವರಣೆಯನ್ನು ಸೂರಃ ಅಲ್‌ ಅಹ್‌ರಾಬ್‌ನ 120ನೆಯ ಟಿಪ್ಪಣಿಯಲ್ಲಿ ನೋಡಿರಿ)  ' 

32 ಯಾರು ನಿಮ್ಮ ಕಡೆಗೆ ಈ ಕುರ್‌ಆನನ್ನು ಕಳುಹಿಸಿದನೋ ಮತ್ತು ನಿಮ್ಮ ಮೇಲೆ ಈ ಹೊಣೆಗಾರಿಕೆಗಳನ್ನು 
ಹೊರಿಸಿದನೋ ಹಾಗೂ ಕೊನೆಗೆ ನೀವು ಯಾರ ವಿಚಾರಣೆಯನ್ನು ಎದುರಿಸಬೇಕಾಗುವುಜೋ ಆ ದೇವನು ಎಂತಹವನು ಮತ್ತು 
ಅವನ ಗುಣಗಳು ಏನೇನು ಎಂಬುದನ್ನು ಈ ಸೂಕ್ತಗಳಲ್ಲಿ ಹೇಳಲಾಗಿದೆ. ಮೇಲಿನ ವಿಷಯದ ಬೆನ್ನಿಗೇ ದೇವಗುಣ ವಿಶೇಷ 


ಗಳನ್ನು ಪ್ರಸ್ತಾಪಿಸಿರುವುದರಿಂದ ತಾನು ವ್ಯವಹರಿಸುತ್ತಿರುವುದು ಇಂತಿಂತಹ ಅಸಾಮಾನ್ಮ ಗುಣಗಳುಳ್ಳ ಆ ಮಹಾನ್‌ ದೇವನ 
ಜೊತೆಗೇ ಹೊರತು ಯಾವುದಾದರೂ ಸಾಮಾನ್ಯ ಶಕ್ತಿಯೊಂದಿಗಲ್ಲ ಎಂಬ ಪ್ರಜ್ಞೆಯು ಮನುಷ್ಯನಲ್ಲಿ ತನ್ನಿಂತಾನೇ ಮೂಡುತ್ತದೆ. 

ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ ಅಲ್ಲಾಹನ ಗುಣ ವಿಶೇಷಗಳನ್ನು ಅನುಪಮ ರೀತಿಯಲ್ಲಿ ವಿವರಿಸಲಾಗಿದ್ದು ಅವುಗಳಿಂದ 
ಅಲ್ಲಾಹನ ವ್ಯಕ್ತಿತ್ವದ ಕಲ್ಪನೆ ಬಹಳ ವ್ಯಕ್ತವಾಗಿ ಮೂಡುತ್ತದೆ. ಆದರೆ ಎರಡು ಕಡೆಗಳಲ್ಲಿ ಮಾತ್ರ ಅಲ್ಲಾಹನ ಗುಣ ವಿಶೇಷ 
ಗಳನ್ನು ಅತ್ಯಂತ ಸಮಗ್ರವಾಗಿ ವಿವರಿಸಲಾಗಿದೆ. ಅವುಗಳಲ್ಲಿ ಒಂದನೆಯದು ಸೂರಃ ಅಲ್‌ ಬಕರಃದಲ್ಲಿರುವ ಆಯತುಲ್‌ ಕುರ್ಸೀ 
(255ನೆಯ ಸೂಕ್ತ) ಎರಡನೆಯದು ಸೂರಃ ಅಲ್‌ ಹಶ್ಪ್‌ನ ಈ ಸೂಕ್ತಗಳು. 

33. ಅರ್ಥಾತ್‌- ಅವನ ಹೊರತು ಬೇರಾರಿಗೂ ಆರಾಧಿಸಲ್ಪಡುವ ಮತ್ತು ಪೂಜಿಸಲ್ಪಡುವ ಅರ್ಹತೆಯಾಗಲಿ ಅಂತಹ 
ಸ್ಥಾನಮಾನವಾಗಲಿ ಪ್ರಾಪ್ರವಿಲ್ಲ. ಆರಾಧ್ಯನಾಗುವ ಹಕ್ಕು ಬೇರಾರಿಗಾದರೂ ಸಲ್ಲುತ್ತದೆನ್ನಲು ದಿವ್ಯಗುಣ ಮತ್ತು ದಿವ್ಯ 
ಅಧಿಕಾರಗಳು ಅವನ ಹೊರತು ಇನ್ನಾರಲ್ಲೂ ಇಲ್ಲವೇ ಇಲ್ಲ. £ وک‎ 

34. ಅರ್ಥ್‌ತ್‌- ಸೃಷ್ಟಿಗಳಿಂದ ಮರೆಯಾಗಿರುವುದೆಲ್ಲವನ್ನೂ ಅವನು ತಿಳಿದಿರುವನು. ಅವರಿಗೆ ಪ್ರಕಟವಾಗಿರುವ ವಿಷಯ 
ಗಳನ್ನೂ ಅವನು ಬಲ್ಲನು. ಈ ವಿಶ್ವದಲ್ಲಿ ಯಾವ ವಸ್ತುವೂ ಅವನಿಂದ ಅಡಗಿರುವುದಿಲ್ಲ. ಹಿಂದೆ ಗತಿಸಿದ್ದ, ಈಗ 
ಸಂಭವಿಸುತ್ತಿರುವ ಮತ್ತು ಮುಂದೆ ನಡೆಯಲಿರುವ ಎಲ್ಲವೂ ಅವನಿಗೆ ನೇರವಾಗಿ ತಿಳಿದಿದೆ. ಇದನ್ನು ತಿಳಿಯಲು ಅವನಿಗೆ ಯಾವುದೇ 
ಸಾಧನ ಅಥವಾ ಮಾಧ್ಯಮದ ಅಗತ್ಮಎಲ್ಲ. ' 


ಕಾಂಡ-28 


914 ಕುರ್‌ಆನ್‌ ವ್ಯಾಖ್ಯಾನ 


SS EAD GSM NS J AV Gola‏ الع 


ಆಗಿರುತ್ತಾನೆ. ಅವನೇ ಅಲ್ಲಾಹ್‌ ಅವನ ಹೊರತು ಬೇರಾವ ಆರಾಧ್ಯನೂ ಇಲ್ಲ. ಅವನು ಸಾಮ್ರಾಟನು,3 
ಪರಮ ಪಾವನನು?' ಸಾದ್ಯಂತ ಮಂಗಲಮಯನು* ಶಾಂತಿದಾತನು3 ಸಂರಕ್ಸಕನು,* ಪ್ರಬಲನು,“! ತನ್ನ 
ಆಜ್ಞೆಯನ್ನು ಶಕ್ತಿಯಿಂದ ಅನುಷ್ಮಾನಿಸಿ ಬಿಡುವವನು, ಸದಾ ಸರ್ಮೋನ್ನತನಾಗಿಯೇ ಇರುವವನು, ಜನರು 


35. ಅರ್ಥಾತ್‌- ಅಪಾರ ಕರುಣೆಯುಳ್ಳವನು ಅವನೊಬ್ಬನೇ. ಅವನ ಕರುಣೆ ವಿಶ್ವವ್ಯಾಪಿಯಾಗಿದೆ. ವಿಶ್ವದ ಪ್ರಶಿಯೊಂದು 
ವಸ್ತುವಿಗೂ ಅದರಿಂದ ಪ್ರಯೋಜನ ಸಿಗುತ್ತಿದೆ. ಇಡೀ ಜಗತ್ತಿನಲ್ಲಿ ಇಷ್ಟು ಸರ್ವವ್ಯಾಪಿ ಮತ್ತು ಅಪರಿಮಿತ ಅನುಗ್ರಹ 
ಹೊಂದಿದವನು ಇನ್ನೊಬ್ಬನಿಲ್ಲ. ಇತರರಲ್ಲೂ ಕರುಣಾ ಗುಣವಿದೆ. ಆದರೆ ಅದೆಲ್ಲ ಆಂಶಿಕ ಮತ್ತು ಸೀಮಿತವಾಗಿರುತ್ತದೆ. ಅದು 
ಕೂಡಾ ಅವರ ಸ್ವಂತದ್ದಾಗಿರುವುದಿಲ್ಲ. ಬದಲಾಗಿ, ಯಾವುದೋ ಉದ್ದೇಶ ಅಥವಾ ಅಗತ್ಕಕ್ಕಾಗಿ ಸೃಷ್ಟಿಕರ್ತನೇ ಅದನ್ನು 
ದಯಪಾಲಿಸಿರುತ್ತಾನೆ. ಅವನು ಯಾವುದೇ ಜೀವಿಯ ಮನದಲ್ಲಿ ಇನ್ನೊಂದು ಜೀವಿಯ ಬಗ್ಗೆ ಕರುಣೆಯನ್ನು ಇಟ್ಟಿರುವುದು ಆ 
ಜೀವಿಯು ಇನ್ನೊಂದು ಜೀವಿಯ ಪೋಷಣೆ ಮತ್ತು ಯೋಗಕ್ಸೇಮದ ಸಾಧನವಾಗಬೇಕು ಎಂಬ ಉದ್ದೇಶದಿಂದಾಗಿರುತ್ತದೆ. ಸ್ವತಃ 
ಈ ಕೃತ್ಯವು ಅವನು ಅಪಾರ ಕರುಣೆಯುಳ್ಳವನೆಂಬುದಕ್ಕೆ ಪುರಾವೆಯಾಗಿದೆ. 

36. ಮೂಲದಲ್ಲಿ 'ಅಲ್‌ ಮಲಿಕ್‌' ಎಂಬ ಪದ ಪ್ರಯೋಗಗೊಂಡಿದೆ. ಅರಸ ಮತ್ತು ನೈಜ ಸಾರ್ವಭೌಮನು ಅವನೇ 
ಎಂದು ಇದರ ಅರ್ಥ. ನಿಶೃರ್ಥವಾಗಿ 'ಅಲ್‌ ಮಲಿಕ್‌' ಎಂಬ ಪದ ಪ್ರಯೋಗಗೊಂಡಿರುವುದರಿಂದ ಇದರ ಅರ್ಥ ಅವನ 
ಸಾರ್ವಭೌಮತೆಯು ಯಾವುದಾದರೂ ಒಂದು ಪ್ರಜೇಶ ಅಥವಾ ನಿಶ್ಚಿತ ಸಾಮ್ರಾಜ್ಯಕ್ಕೆ ಸೀಮಿತವಾಗಿರದೆ, ಸಕಲ ವಿಶ್ವವನ್ನು 
ವ್ಯಾಪಿಸಿದೆ ಎಂಬಾಗುತ್ತದೆ. ಅವನು ಅಖಿಲ ವಿಶ್ವದ ಆಡಳಿತಗಾರ, ಸಕಲ ವಸ್ತುಗಳ ಒಡೆಯ, ಪ್ರತಿಯೊಂದು ವಸ್ತುವೂ ಅವನ 
ಅಧಿಕಾರ ಮತ್ತು ನಿಯಂತ್ರಣಕ್ಕೆ ಅಧೀನವಾಗಿದೆ. ಅವನ ಪರಮಾಧಿಕಾರ ($0vereiಗy)ವನ್ನು ಪರಿಮಿತಗೊಳಿಸುವಂತಹ ಯಾವ 
ವಸ್ತುವೂ ಇಲ್ಲ. ಪವಿತ್ರ ಕುರ್‌ಆನಿನ ವಿವಿಧ ಕಡೆಗಳಲ್ಲಿ ಅಲ್ಲಾಹನ ಪ್ರಭುತ್ವದ ಇವೆಲ್ಲ ಮುಖಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. 
(ನೋಡಿರಿ, ಸೂರಃ ಅರ್ರೂಮ್‌: ಸೂಕ್ತ- 26, یھت‎ 5, ಅಲ್‌ ಹದೀದ್‌: 5, ಯಾಸೀನ್‌: 83, ಅಲ್‌ ಫುರ್ಕಾನ್‌: 2 ಅಲ್‌ 
ಬುರೂಜ್‌; 16, ಅಲ್‌ ಅಂಬಿಯಾ: 23, ಅರ್ರಲ್‌ದ್‌: 41, ಅಲ್‌ ಮೂಮಿನೂನ್‌: 88 ಮತ್ತು ಆಲಿ ಇಮ್ರಾನ್‌: 26) ಆದರೆ 
ಕುರ್‌ಆನಿನಲ್ಲಿ, ಅಲ್ಲಾಹನು ವಿಶ್ವದ ಸಾರ್ವಭೌಮನೆಂದು ಮಾತ್ರ ಹೇಳಿ ಅಲ್ಲಿಗೇ ನಿಲ್ಲಿಸದೆ, ಅನಂತರದ ಸೂಕ್ತಗಳಲ್ಲಿ ಅವನು 
ಕುದ್ಧೂಸ್‌(ಪರಮ ಪಾವನನು), ಸಲಾಮ್‌(ಸಾದ್ಯಂತ ಮಂಗಲಮಯನು), ಮೂಮಿನ್‌(ಶಾಂತಿದಾತನು), ಮುಹೈಮಿನ್‌(ಸಂರಕ್ಷಕನು), 
ಅರೀರಖ್‌(ಅಜೇಯನು), ಜಬ್ಬಾರ್‌(ಪ್ರಬಲನು), ಮುತಕಬ್ಬಿರ್‌(ಸವೋೋನ್ನತು, ಖಾಲಿಕ್‌(ಸೃಷ್ಟಿಕರ್ತ), ಬಾರಿಲ್‌(ಸೃಷ್ಟಿಯ 

| ಯೋಜನೆಯನ್ನು ಅನುಷ್ಠಾನಿಸುವವನು) ಮತ್ತು ಮುಸವ್ಪಿರ್‌(ಸೃಪ್ಟಿಗೆ ರೂಪ ಕೊಡುವವನು) ಕೂಡಾ ಆಗಿರುವನೆಂದು ಸ್ಪಷ್ಟಪಡಿಸಲಾಗಿದೆ. 

37. ಮೂಲದಲ್ಲಿ 'ಕುದ್ಧೂಸ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದು ಅತಿಶಯ ಪದ. ಇದರ ಮೂಲಪದ- رد‎ 
'ಕುದ್ಸ್‌' ಎಂದರೆ ಸಕಲ ದುರ್ಗುಣಗಳಿಂದ ಮುಕ್ತನಾಗಿದ್ದು ಶುದ್ದ ಮತ್ತು ಪವಿತ್ರವಾಗಿರುವುದು. 'ಕುದ್ದೂಸ್‌' ಎಂದರೆ ಸಕಲ 
ದೋಷ, ಕೊರತೆ ಅಥವಾ ದುರ್ಗುಣಗಳಿಂದ ವಿರಹಿತನು. ಯಾವುದೇ ದೋಷವಿದೆಯೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲದಷ್ಟು 
ಪರಮ ಪಾವನನು. ಇಲ್ಲಿ ಅವನು 'ಕುದ್ದೂಸ್‌' ಆಗಿರುವನೆಂಬುದು, ನಿಜವಾಗಿ ಅವನು ಹಾಕಿಮ್‌(ಸಾರ್ವಭೌಮ) ಆಗಿರುವುದರ 
ಪ್ರಥಮ ಅನಿವಾರ್ಯ ಬೇಡಿಕೆಯಾಗಿದೆ ಎಂಬುದನ್ನು ತಿಳಿದಿರಬೇಕು. ಮನುಷ್ಯನ ಬುದ್ದಿ ಮತ್ತು ಅವನ ಸ್ವಭಾವ- ದುಷ್ಠನಿಗೆ, 
ನೀಚನಿಗೆ ಕೆಟ್ಟ ಸಂಕಲ್ಪವುಳ್ಳವನಿಗೆ, ಹೀನ ಗುಣಗಳುಳ್ಳವನಿಗೆ ಮತ್ತು ತನ್ನ ಅಧೀನರಿಗೆ ಹಿತದ ಬದಲು ಅಹಿತ ಮಾಡುವನೆಂಬ 
ಅಪಾಯವುಳ್ಳ ಮನುಷ್ಠನಿಗೆ' ಅಧಿಕಾರ ನೀಡುವುದನ್ನು ವಿರೋಧಿಸುತ್ತದೆ. ಆದ್ದರಿಂದಲೇ ಮನುಷ್ಯನು ಇಂತಹ ಸ್ಥಳದಲ್ಲಿ ಅಧಿಕಾರ 
ಮತ್ತು ಪ್ರಭುತ್ವವಿದೆ ಎಂದು ಹೇಳುವಾಗ ಅಲ್ಲಿ ಪಾವಿತ್ರ್ಯ ಇಲ್ಲದಿದ್ದರೂ ಇದೆಯೆಂದು ಕಲ್ಲಿಸಿಕೊಳ್ಳುತ್ತಾನೆ. ಏಕೆಂದರೆ ಪರಮ 
ಪಾವಿತ್ರ್ಯ ಇಲ್ಲದೆ ಇರುವಲ್ಲಿ ನಿಸ್ಸೀಮ ಅಧಿಕಾರವಿರುವುದನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಆದರೆ ಅಲ್ಲಾಹನ ಹೊರತು ಯಾವ 
ಪರಮಾಧಿಕಾರಿಯೂ ಕುದ್ದೂಸ್‌ ಅಲ್ಲ ಮತ್ತು ಆಗಲು ಸಾಧ್ಯವೂ ಇಲ್ಲ ಎಂಬುದು ವೃಕ್ತ. ವ್ಯಕ್ತಿಗೆ ರಾಜಾಡಳಿತವಿರಲ್ಲಿ, 
ಪ್ರಜಾಸತ್ತೆಯಿರಲಿ, ಸಮಾಜವಾದಿ ವ್ಯವಸ್ಥೆಯ ಸರಕಾರವಿರಲಿ ಅಥವಾ ಬೇರಾವುದೇ ರೂಪದ ಮಾನವೀಯ ಆಡಳಿತವಿರಲಿ ಅದರ 
ಪರಮಾಧಿಕಾರಿಯು `ಪರಮ 'ಪಾವನನಾಗಿರುವನೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. 


5:68-8 


59. ಅಲ್‌ ಹಶ್ರ್‌ 915 


38. ಮೂಲದಲ್ಲಿ 'ಅಸ್ಪಲಾಮ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಅರ್ಥ ಶಾಂತಿ ಮತ್ತು ಶುಭಕರ. 
ಯಾರನ್ನಾದರೂ ಸಲೀಮ್‌ ಅಥವಾ ಸಾಲಿಮ್‌ ಎನ್ನುವುದರ ಬದಲಿಗೆ 'ಸಲಾಮಕಿ' ಎಂದಾಗ ಅದು ಸ್ವಯಂ ಅತಿಶಯದ ಅರ್ಥ 
ಹೊಂದುತ್ತದೆ. ಉದಾ: ಯಾರನ್ನಾದರೂ ಸುಂದರನೆನ್ನುವುದರ ಬದಲಿಗೆ 'ಸೌಂದರ್ಯ' ಎಂದು ಬಿಟ್ಟರೆ ಅವನು ಸೌಂದರ್ಯದ 
ಸಾಕಾರಮೂರ್ತಿ ಎಂದಂತಾಗುತ್ತದೆ. ಅಲ್ಲಾಹನನ್ನು 'ಅಸ್ಸಲಾಮ್‌ ಎನ್ನುವುದರ ಅರ್ಥ ಅವನು ಸಾಕ್ಕಾಶ್‌ ಶಾಂತಿ ಮತ್ತು 
ಮಂಗಳನೆಂಬಾಗುತ್ತದೆ. ಅವನು ಎಂಥವನೆಂದರೆ ಅವನ ವ್ಯಕ್ತಿತ್ವವು ಎಲ್ಲ ಬಗೆಯ ವಿಪತ್ತು, ದೌರ್ಬಲ್ಯ ಮತ್ತು ದೋಷದಿಂದ 
ಸಂಪೂರ್ಣ ಮುಕ್ತವಾಗಿದೆ. ಹಾಗೆಯೇ ಅವನ ಈ ಪರಿಪೂರ್ಣತೆಯಲ್ಲಿ ಅವನಶಿಯೂ ಉಂಟಾಗದು. 

39. ಮೂಲದಲ್ಲಿ 'ಅಲ್‌ ಮೂಮಿನ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಮೂಲಪದವು 'ಅಮನ್‌' ಎಂದಾಗಿದೆ. 
'ಅಮನ್‌' ಎಂದರೆ ಅಪಾಯದಿಂದ ರಕ್ಷ್ಸಿಸಲ್ಪಡುವುದು ಎಂದಾಗಿದೆ. ಇತರರಿಗೆ 'ಅಮನ್‌'(ಶಾಂತಿ) ನೀಡುವವನು 'ಮೂಮಿನ್‌' 
ಆಗುತ್ತಾನೆ. ಅಲ್ಲಾಹನು ತನ್ನ ಸೃಪ್ಪ್ಟಿಗಳಿಗೆ ಶಾಂತಿ ನೀಡುವವನು ಎಂಬ ಅರ್ಥದಲ್ಲಿ ಅವನನ್ನು ಮೂಮಿನ್‌ ಎನ್ನಲಾಗಿದೆ. ಅವನು 
ಅನ್ಯಾಯ ಮಾಡುವನು, ಹಕ್ಕನ್ನು ಕಿತ್ತುಕೊಳ್ಳುವನು, ಪ್ರತಿಫಲವನ್ನು ವ್ಯೃರ್ಥಗೊಳಿಸುವನು ಅಥವಾ ತನ್ನ ವಾಗ್ದಾನಗಳನ್ನು 
ಮುರಿಯುವನು ಎಂಬಿತ್ಕಾದಿ ಎಲ್ಲ ಭಯ ಮತ್ತು ಅಪಾಯಗಳಿಂದ ಅವನ ಸೃಷ್ಟಿಗಳು ಸುರಕ್ಷಿತರು. ಇಲ್ಲಿ ಅವನು ಶಾಂತಿ 
ಮತ್ತು ಸಂರಕ್ಷಣೆಯನ್ನು ಯಾರಿಗೆ ನೀಡುವನು ಎಂಬುದನ್ನು ಪ್ರತೈೇಕವಾಗಿ ತಿಳಿಸದೆ ಅವನನ್ನು 'ಮೂಮಿನ್‌' ಎಂದು 
ಕರೆದಿರುವುದರಿಂದ ಅವನ ಶಾಂತಿಯು ಅಖಿಲ ವಿಶ್ವಕ್ಕೆ ಮತ್ತು ಅದರಲ್ಲಿನ ಎಲ್ಲ ವಸ್ತುಗಳಿಗೆ ಲಭ್ಯವೆಂದು ತನ್ನಿಂತಾನೇ 
ವ್ಯಕ್ತವಾಗುತ್ತದೆ. 

40. ಮೂಲದಲ್ಲಿ 'ಮುಹೈಮಿನ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದಕ್ಕೆ ಮೂರು ಅರ್ಥಗಳಿವೆ. 1) ಮೇಲ್ವಿಚಾರಕ 
ಮತ್ತು ರಕ್ಷಣೆ ಮಾಡುವವ. 2) ಶಾಹಿದ್‌(ಸಾಕ್ಸ)- ಅಂದರೆ ಯಾರು ಏನು ಮಾಡುತ್ತಾರೆಂದು ನೋಡುತ್ತಿರುವವ. 3) ಜನರ 
ಅಗತ್ಯಗಳನ್ನೂ ಬೇಡಿಕೆಗಳನ್ನೂ ಪೂರೈಸಿಕೊಡುವ ಹೊಣೆ ಹೊತ್ತವ. ಇಲ್ಲೂ 'ಅಲ್‌ ಮುಹೈಮಿನ್‌' ಎಂಬ ಪದ ಮಾತ್ರ 
ಪ್ರಯೋಗವಾಗಿದ್ದು ಅವನು ಯಾರ ರಕ್ಷಕ, ಯಾರ ಮೇಲ್ವಿಚಾರಕ, ಯಾರ ಸಾಕ್ಷಿ ಅಥವಾ ಯಾರ ಅಗತ್ಯಗಳನ್ನು 
ಈಡೇರಿಸುವವನು ಎಂದು ಹೇಳಲಾಗಿಲ್ಲ. ಆದುದರಿಂದ, ಅವನು ಸಕಲ ಸೃಷ್ಟಿಗಳ ಮೇಲ್ವಿಚಾರಣೆ ಮತ್ತು ಸಂರಕ್ಟಣೆ 
ಮಾಡುತ್ತಾನೆ. ಎಲ್ಲರ ಕರ್ಮಗಳನ್ನು ವೀಕ್ಷಿಸುತ್ತಾನೆ, ವಿಶ್ವದ ಪ್ರತಿಯೊಂದು ಸೃಷ್ಟಿಯ ಪೋಷಣೆ ಮಾಡುತ್ತಾನೆ ಮತ್ತು ಎಲ್ಲರ 
ಅಗತ್ಕಗಳನ್ನು ಪೂರೈಸುವ ಹೊಣೆ ಹೊತ್ತಿದ್ದಾನೆಂಬ ಅರ್ಥವು ತಾನಾಗಿಯೇ ಹೊರಡುತ್ತದೆ. 

' 41. ಮೂಲದಲ್ಲಿ 'ಅರೀರು್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಅರ್ಥ- ಅವನು ತನ್ನೆದುರು ಬೇರೆ ಯಾರೂ 
ತಲೆಯೆತ್ತಲು ಸಾಧ್ಯವಿಲ್ಲದಷ್ಟು ಪ್ರಚಂಡ ಶಕ್ತಿಯುಳ್ಳವನು. ಯಾರೂ ಅವನ ತೀರ್ಮಾನಗಳನ್ನು ಪ್ರತಿರೋಧಿಸಲು ಸಾಧ್ಯವಿಲ್ಲದಷ್ಟು 
ಬಲಿಷ್ಠನು ಮತ್ತು ಅವನೆದುರು ಬೇರೆಲ್ಲರೂ ಅಶಕ್ತರು ಹಾಗೂ ಅಸಹಾಯಕರೆನಿಸುವಷ್ಟು ಸರ್ವಶಕ್ತನು- ಎಂದಾಗಿದೆ. 

42. ಮೂಲದಲ್ಲಿ 'ಅಲ್‌ ಜಬ್ಬಾರ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಮೂಲಪದ 'ಜಬ್ಸ್‌.' 'ಜಬ್ರ್‌'ನ ಅರ್ಥ- 
ಯಾವುದಾದರೊಂದು ವಸ್ತುವನ್ನು ಬಲಪ್ರಯೋಗಿಸಿ ಸರಿ ಪಡಿಸುವುದು ಅಥವಾ ಸುಧಾರಿಸುವುದು ಎಂದಾಗಿದೆ. ಅರಬೀ ಭಾಷೆಯಲ್ಲಿ 
ಕೆಲವೊಮ್ಮೆ رد‎ ಎಂಬ ಪದವನ್ನು ಕೇವಲ ಸುಧಾರಣೆಯ ಅರ್ಥದಲ್ಲಿ ಮತ್ತು ಕೆಲವೊಮ್ಮೆ ಕೇವಲ ಬಲವಂತ ಎಂಬ 
ಅರ್ಥದಲ್ಲಿ ಪ್ರಯೋಗಿಸಲಾಗುತ್ತದೆ. ಆದರೆ ಇದರ ನಿಜವಾದ ಅರ್ಥ- ಸುಧಾರಣೆಗಾಗಿ ಬಲ ಪ್ರಯೋಗ ಎಂದಾಗಿದೆ. ಆದುದರಿಂದ 
ಅಲ್ಲಾಹನು ತನ್ನ ವಿಶ್ವದಲ್ಲಿ ಶಿಸ್ತನ್ನು ಬಲವೆಂತವಾಗಿ ಸ್ಥಾಪಿಸುವವನು ಮತ್ತು ಸಂಪೂರ್ಣ ಯುಕ್ತಿಪೂರ್ಣವಾಗಿರುವ ತನ್ನ 
ಇಚ್ಛೆಯನ್ನು ಬಲಾತ್ಕಾರವಾಗಿ ಅನುಷ್ಠಾನಿಸುವವನು ಎಂಬ ಅರ್ಥದಲ್ಲಿ 'ಜಬ್ಬಾರ್‌' ಎನ್ನಲಾಗಿದೆ. ಇಷ್ಟೇ ಅಲ್ಲ, ಜಬ್ಸಾರ್‌ ಎಂಬ 
ಪದದಲ್ಲಿ ' ಮಹಾನತೆ ಎಂಬ ಅರ್ಥವೂ ಸೇರಿದೆ. ಖರ್ಜೂರದ ಮರವೊಂದು, ಅದರ ಫಲವನ್ನು ಸುಲಭವಾಗಿ ಕೊಯ್ಯಲು 
ಸಾಧ್ಯವಾಗದಷ್ಟು ಎತ್ತರಕ್ಕೆ ಬೆಳೆದಿದ್ದರೆ ಅದನ್ನು ಅರಬೀ ಭಾಷೆಯಲ್ಲಿ 'ಜಬ್ಸಾರ್‌' ಎನ್ನುತ್ತಾರೆ. ಅತ್ಕದ್ಭುತವಾದ ಒಂದು 
ಕೆಲಸವನ್ನು ಕೂಡಾ 'ಜಬ್ಬಾರ್‌ನ ಕೆಲಸ' ಎನ್ನಲಾಗುತ್ತದೆ. 

43. ಮೂಲದಲ್ಲಿ 'ಅಲ್‌' ಮುತಕಬ್ಬಿರ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದಕ್ಕೆ ಎರಡು ಅರ್ಥಗಳಿವೆ. ಒಂದನೆಯದು- 
ನಿಜವಾಗಿ ದೊಡ್ಡವನಾಗಿರದೆ, ತಾನು ದೊಡ್ಡವನೆಂದು ಹೇಳಿಕೊಳ್ಳುವವನು. ಎರಡನೆಯದು- ನಿಜಕ್ಕೂ ದೊಡ್ಡವನಾಗಿದ್ದು 
ದೊಡ್ಡವನಾಗಿಯೇ ಮೆರೆಯುವವನು. ಮಾನವನಿಗಾಗಲಿ ಶೈತಾನನಿಗಾಗಲಿ, ಇತರ ಸೃಷ್ಟಿಗಾಗಲಿ ನಿಜವಾಗಿ ದೊಡ್ಡಸ್ತಿಕೆ ಪ್ರಾಪ್ತ್ರಎಲ್ಲ. 
ಆದುದರಿಂದ ಇವರೆಲ್ಲ ತಮ್ಮನ್ನು ತಾವೇ ದೊಡ್ಡವರೆಂದು ತಿಳಿಯುವುದೂ ಇತರರ ಮುಂದೆ ತಮ್ಮ ದೊಡ್ಡತನವನ್ನು 
ಪ್ರದರ್ಶಿಸುವುದೂ ಒಂದು ಸುಳ್ಳುವಾದವಾಗಿದ್ದು ಅತಿ ಕೆಟ್ಟ ದುರ್ಗುಣವಾಗಿದೆ. ಇದಕ್ಕೆ ವೃತಿರಿಕ್ತವಾಗಿ ಅಲ್ಲಾಹನು ನಿಜವಾಗಿಯೂ 


ಕಾಂಡ-28 


916 ಕುರ್‌ಆನ್‌ ವ್ಯಾಖ್ಯಾನ 


WDE SEG bl oS لیر‎ ee 
3 BCAA ENS کی‎ SUT AL EEN G 


ಮಾಡುತ ರುವ 000 ಅಲ್ಲಾಹನು ಪರಿಶುದ್ಧನು.* ಸೃಷ್ಟಿಯ ಯೋಜನೆ ಮಾಡುವವನೂ ಅದನ್ನು 
ಜಾರಿಗೊಳಿಸುವವನೂ ಅದರಂತೆ ರೂಪ ಕೊಡುವವನೂ ಅಲ್ಲಾಹನೇ. ಅವನಿಗೆ ಅತ್ಕುತ್ತಮ ನಾಮಗಳಿವೆ. 
ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅವನನ್ನು ಜಪಿಸುತ್ತಿದೆ"' ಮತ್ತು ಅವನು ಪ್ರಬಲನೂ 
ಯುಕ್ತಿ; ಪೂರ್ಣನೂ ಆಗಿರುತ್ತಾನೆ.* 


ಸರ್ವೋನ್ನತನು. ದೊಡ್ಡತನವು ನಿಜಕ್ಕೂ ಅವನಿಗೇ ಮೂಸಲಾಗಿದೆ. ವಿಶ್ವದ ಪ್ರತಿಯೊಂದು ವಸ್ತುವೂ ಅವನ ಮುಂದೆ ತುಚ್ಛ. 
ಆದುದರಿಂದ ಅವನು ಸರ್ವೋನ್ನತನಾಗಿರುವುದರಲ್ಲಿ ಮತ್ತು ಸರ್ಮೋನ್ನತನಾಗಿಯೇ ಮುಂದುವರಿಯುವುದರಲ್ಲಿ ಯಾವುದೇ 

'| ಸುಳ್ಳುವಾದವಾಗಲಿ ಕೃತಕತೆಯಾಗಲಿ ಇಲ್ಲ. ಅದೊಂದು ವಾಸ್ತವಕತೆಯಾಗಿದೆ. ಅದೊಂದು ದುರ್ಗುಣವಲ್ಲ. ಅವನ ಹೊರತು 
ಬೇರೆ ಯಾರಲ್ಲೂ ಇಲ್ಲದಂತಹ ಒಂದು ಸದ್ದುಣವಾಗಿದೆ. 

. 44. ಅರ್ಥಾತ್‌- ಅವನ ಪರಮಾಧಿಕಾರದಲ್ಲಾಗಲಿ, ಗುಣ ವಿಶೇಷಗಳಲ್ಲಾಗಲಿ, ಅವನ ವ್ಯಕ್ತಿತ್ತದಲ್ಲಾಗಲಿ 
ಯಾರನ್ನಾದರೂ ಸಹಭಾಗಿಗಳಾಗಿ ಮಾಡುವವರು ವಾಸ್ತವದಲ್ಲಿ ಒಂದು ಬಹುದೊಡ್ಡ ಸುಳ್ಳನ್ನು ಹೇಳುತ್ತಿದ್ದಾರೆ. ಅಲ್ಲಾಹನಿಗೆ 
ಯಾವ ಅರ್ಥದಲ್ಲೂ ಯಾರೂ ಸಹಬಾಗಿಗಳಿಲ್ಲ. _ 

45. ಅರ್ಥಾತ್‌- ಈ ಅಖಿಲ ಜಗತ್ತು ಮತ್ತು ಜಗತ್ತಿನ ಪ್ರತಿಯೊಂದು ವಸ್ತುವು, ಸೃಷ್ಟಿಯ ಆರಂಭಿಕ 
ಯೋಜನೆಯಿಂದಾರಂಭಿಸಿ, ನಿರ್ದಿಷ್ಟ ರೂಪದಲ್ಲಿ ಅಸ್ತಿತ್ವ 'ಪಡೆಯುವವರೆಗೂ ಸಂಪೂರ್ಣವಾಗಿ ಅವನಿಂದಲೇ ವಿರಚಿತ 
ಹಾಗೂ ಪೋಷಿತವಾಗಿರುತ್ತದೆ. ಯಾವ ವಸ್ತುವೂ ಸ್ವಯಂ ಅಸ್ತಿತ್ವಕ್ಕೆ ಬಂದುದೂ ಇಲ್ಲ, ಅಕಸ್ಮಾತ್‌ ಉಂಟಾಗಿ ಬಿಟ್ಟದ್ದೂ 
ಅಲ್ಲ. ಅದರ ರಚನೆ ಮತ್ತು ಪೋಷಣೆಯ ಕಾರ್ಯದಲ್ಲಿ ಇತರರ ಅಣುಮಾತ್ರ ಹಸ್ತಕ್ಸೇಪವೂ ಇಲ್ಲ. ಇಲ್ಲಿ ಅಲ್ಲಾಹನು 
ಸೃಷ್ಟಿಕಾರ್ಯವನ್ನು ಮೂರು ಪ್ರತ್ಯೇಕ "ಹಂತಗಳಲ್ಲಿ ವಿವರಿಸಿದ್ದಾನೆ. ಅವು ಒಂಡರ ಬಳಿಕ ಒಂದರಂತೆ ನಡೆಯುತ್ತವೆ. 
ಮೊದಲ ಹಂತ ಸೃಷ್ಟಿ. ಅಂದರೆ ವಿಧಿ ನಿರ್ಮಾಣ ಅಥವಾ ಯೋಜನೆ. ಇದರ ಉದಾಹರಣೆ ಹೀಗಿದೆ:- ಮೊದಲು ಒಬ್ಬ 
ಇಂಜಿನಿಯರನು ಒಂದು ಕಟ್ಟಡವನ್ನು ನಿರ್ಮಿಸಲು ಇಚ್ಛಿಸಿದಾಗ ಇಂತಿಂತಹ ಕಟ್ಟಿಡವನ್ನು ಇಂತಿಂತಹ ಉದ್ದೇಶಕ್ಕಾಗಿ ತಾನು 
ನಿರ್ಮಿಸಬೇಕಾಗಿದೆ ಎಂದು ತನ್ನ ಮನಸ್ಸಿನಲ್ಲೇ ಅದರ, ನಕಾಶೆ (658) ಮೂಡಿಸುತ್ತ ಈ ಉದ್ದೇಶಕ್ಕಾಗಿರುವ ಕಟ್ಟಡದ 
ವಿವರವಾದ ರೂಪ ಹೀಗಿರಬೇಕೆಂದು ಯೋಚಿಸುತ್ತಾನೆ. ಎರಡನೆಯ ಹಂತವು 'ಬರ್‌ಲ್‌' ಆಗಿದೆ. ಇದರ ನಿಜವಾದ ಅರ್ಥ 
ಬೇರ್ಪಡಿಸು ಹರಿದು ಹಾಕು ಮತ್ತು ಹರಿದು ಪ್ರತ್ನೇಕಿಸು ಎಂದಾಗುತ್ತದೆ. ಸೃಷ್ಟಿಕರ್ತನು ತಾನು ಯೋಚಿಸಿದ ನಕಾಶೆಯನ್ನು 
ಅನುಷ್ಠಾನಕ್ಕೆ ತರುವುದರಿಂದ ಮತ್ತು ತನ್ನ ಕಲ್ಪನೆಯಲ್ಲಿ ಯಾವುದರ ಚಿತ್ರವಿತ್ತೋ ಅದನ್ನು ಶೂನ್ಯದಿಂದ ಹೊರತೆಗೆದು 
ಅಸ್ತಿತ್ವಕ್ಕೆ ತರುವುದರಿಂದ ಹಾಗೆ ಮಾಡುವನೆಂಬ ಅರ್ಥದಲ್ಲಿ ಅವನ ಬಗ್ಗೆ 'ಬಾರಿ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 
ಇದರ ಉದಾಹರಣೆ ಹೀಗಿದೆ:- ಒಬ್ಬ ಇಂಜಿನಿಯರನು ಒಂದು ಕಟ್ಟಡದ ನಕಾಶೆಯನ್ನು ತನ್ನ ಮನಸ್ಸಿನಲ್ಲಿ ರೂಪಿಸಿಕೊಂಡು 
ಅದಕ್ಕನುಸಾರವಾಗಿ ಸರಿಯಾದ ಅಳತೆಯ ತಳಹದಿ ರಚಿಸಿ ಗೋಡೆಗಳನ್ನು ಕಟ್ಟಿ ನಿರ್ಮಾಣದ ಎಲ್ಲ ಹಂತಗಳನ್ನೂ 
ಮುಗಿಸುತ್ತಾನೆ. ಮೂರನೆಯ ಹಂತ 'ತಸ್ವೀರ್‌' ಆಗಿದೆ. ಇದರ ಅರ್ಥ- ಅದಕ್ಕೆ ಆಕಾರ ಕೊಡುವುದು, ಅಂದರೆ ಒಂದು 
ವಸ್ತುವಿಗೆ ಅದರೆ ಅಂತಿಮ ಮತ್ತು ಪರಿಪೂರ್ಣ ರೂಪ ಕೊಡುವುದು ಎಂದಾಗಿದೆ. ಈ ಮೂರು 'ಹಂತಗಳಲ್ಲೂ ಅಲ್ಲಾಹನ 
ಕೆಲಸ" ಮತ್ತು ಮಾನವನ ಕೆಲಸಗಳ کے‎ ಯಾವ وھ‎ ಇಲ್ಲ. ಮಾನವನ ಯಾವ ಯೋಜನೆಯೂ ಅದಕ್ಕಿಂತ 
ಹಿಂದಿನ ಮಾದರಿಗಳಿಂದ ಪ್ರಭಾವಿತವಾಗದೆ ಇರುವುದಿಲ್ಲ. ಆದರೆ ಅಲ್ಲಾಹನ ಪ್ರತಿಯೊಂದು ಯೋಜನೆಯು ಅನುಪಮವೂ 
ಅವನ ಸ್ವಂತ ಆವಿಷ್ಕಾರವೂ ಆಗಿರುತ್ತದೆ. ಮಾನವನು ಏನು ಮಾಡುವುದಿದ್ದರೂ ಅಲ್ಲಾಹನು ಸೃಷ್ಟಿಸಿದ ಪದಾರ್ಥಗಳನ್ನು 
ಜೋಡಿಸಿ ಮಾಡುತ್ತಾನೆ. ಅವನು ಯಾವ ವಸ್ತುವನ್ನೂ ನಾಸ್ತಿಯಿಂದ ಅಸ್ತಿತ್ವಕ್ಕೆ ತರಲಾರನು ಇದ್ದುದನ್ನು ಬೇರೆ ಬೇರೆ 
ರೀತಿಯಲ್ಲಿ ಸಂಯೋಜಿಸಿಕೊಳ್ಳುತ್ತಾನೆ; ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹನು ಪ್ರತಿಯೊಂದು ವಸ್ತುವನ್ನು ಶೂನ್ಯದಿಂದ ہدہ‎ ತ್ವಕ್ಕೆ 


1 ಕಾಂಡ-28 


59. ಅಲ್‌ رون‎ 917 


ತಂದಿರುತ್ತಾನೆ. ಅವನು ಈ ಲೋಕವನ್ನು ರಚಿಸಲು ಬಳಸಿರುವ ಮೂಲ ಪದಾರ್ಥಗಳು ಕೂಡಾ ಅವನಿಂದಲೇ ಸೃಷ್ಟಿಸಲ್ಪಟ್ಟಿವೆ. 
ಇದೇ ರೀತಿ ರೂಪ ಕೊಡುವ ವಿಷಯದಲ್ಲೂ ಮನುಷ್ಕ್ಠನು ರೂಪಗಳ ಮೂಲ ಕರ್ತೆ ಆಗಿರುವುದಿಲ್ಲ. ಅವನು ಅಲ್ಲಾಹನು 
ರಚಿಸಿದ ರೂಪಗಳನ್ನು ಕೇವಲ ಅನುಕರಿಸುತ್ತಾನೆ. ಅವನ ಅನುಕರಣೆಯೂ ಕ್ಷೀಣ ಅನುಕರಣೆಯಾಗಿರುತ್ತದೆ. ನೈಜ 
'ಮುಸವ್ಯಿರ್‌'( ರೂಪ ಕೊಡುವವನು) ಅಲ್ಲಾಹನೇ ಆಗಿದ್ದಾನೆ.. ಅವನು ರಚಿಸಿರುವ ಪ್ರತಿಯೊಂದು ಜಾತಿ, ವರ್ಗ, ವ್ಯಕ್ತಿ ಮತ್ತು 
ಪ್ರತಿಯೊಂದು ವಸ್ತುವಿನ ರೂಪವು ಅನನ್ಯವಾಗಿರುತ್ತದೆ. ಯಾವುದೇ ಒಂದು ರೂಪವೂ ಇನ್ನೊಂದು ರೂಪದ ಯಥಾವತ್‌ 
ಪುನರಾವರ್ತನೆಯಾಗಿರುವುದಿಲ್ಲ. . 

46. ನಾಮಗಳೆಂದರೆ ಗುಣ ಸೂಚಕನಾಮಗಳು. ಅವನಿಗೆ ಅತ್ಕುತ್ತಮ ನಾಮಗಳಿವೆ ಎಂದರೆ ಯಾವುದಾದರೂ ರೀತಿಯ 
ದೋಷವನ್ನು ಪ್ರಕಟಿಸುವ ಗುಣ ಸೂಚಕನಾಮಗಳು ಅವನಿಗೆ ಯೋಗ್ಯವಲ್ಲ. ಅವನನ್ನು ಅವನ ಸರ್ವ ಪರಿಪೂರ್ಣ ಸದ್ದುಣ 
ಗಳನ್ನು ಸೂಚಿಸುವ ನಾಮಗಳಿಂದ ಸ್ಮರಿಸಬೇಕು. ಪವಿತ್ರ ಕುರ್‌ಆನಿನ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಾಹನ ಈ 'ಅಸ್ಮಾಉಲ್‌ 
ಹುಸ್‌ನಾ' (ಅತ್ಕುತ್ತಮ ನಾಮಗಳು) ಪ್ರಸ್ತಾಪಿಸಲ್ಪಟ್ಟಿವೆ. ಹದೀಸ್‌ಗಳಲ್ಲಿ ಅವನ 99 ನಾಮಗಳು ಗಣಿಸಲ್ಪಟ್ಟಿದ್ದು ಅವುಗಳನ್ನು 
ತಿರ್ಮಿದಿ ಮತ್ತು ಇಬ್ದು ಮಾಜರವರು ಹ. ಅಬೂ ಹುರೈೆರಾರಿಂದ(ರ) ಸವಿವರವಾಗಿ ಉಲ್ಲೇಖಿಸಿರುತ್ತಾರೆ. ಪವಿತ್ರ ಕುರ್‌ಆನ್‌ 
ಮತ್ತು ಹದೀಸ್‌ಗಳಲ್ಲಿರುವ ಈ ನಾಮಗಳನ್ನು ಚೆನ್ನಾಗಿ ಶ್ರದ್ದೆ ಇಟ್ಟು ಓದಿದರೆ, ಜಗತ್ತಿನ ಇತರ ಭಾಷೆಗಳಲ್ಲಿ ಅಲ್ಲಾಹನನ್ನು 
ಸ್ಮರಿಸಲು ಯಾವ ಪದಗಳು ಸೂಕ್ತವಾಗಿವೆ ಎಂಬುದನ್ನು ಸುಲಭವಾಗಿ ತಿಳಿದು ಕೊಳ್ಳಬಹುದು. 

41. ಅರ್ಥಾತ್‌- ಅವು ತಮ್ಮ ವಸ್ತು ಸ್ಥಿತಿಯ ಮೂಲಕ ಅಥವಾ ನೇರವಾಗಿ ಮಾತಿನ ಮೂಲಕ, ತಮ್ಮನ್ನು ಸೃಷ್ಟಿಸಿ ದವನು 
ಸಕೆಲ ದೋಷಗಳಿಂದಲೂ ಕುಂದು ಕೊರತೆಗಳಿಂದಲೂ ದೌರ್ಬಲ್ಯಗಳಿಂದಲೂ ತಪ್ಪುಗಳಿಂದಲೂ ಮುಕ್ತನೆಂದು ಸಾರಿ ಹೇಳುತ್ತಿವೆ. 

48. ವಿವರಣೆಯನ್ನು ಸೂರಃ ಅಲ್‌ ಹದೀದ್‌ನ 2ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 


ಕಾಂಡ-28 


918 ಕುರ್‌ಆನ್‌ ವ್ಯಾಖ್ಯಾನ 


60. ಅಲ್‌ ಮುಮ್ರಹಿನಃ 


ಪರಿಚಯ 
ಹೆಸರು 

ಈ ಅಧ್ಯಾಯದ ಹತ್ತೆನೆಯ ಸೂಕ್ತದಲ್ಲಿ- ಹಜ್ರತ್‌ ಮಾಡಿ ಬಂದು, ತಾವು ಮುಸ್ಲಿಮರೆಂದು ಹೇಳಿಕೊಳ್ಳುವ ಸ್ತ್ರೀಯರನ್ನು 
ಪರೀಕ್ಷಿಸಿಕೊಳ್ಳಬೇಕೆಂಬ ಆದೇಶವಿದೆ. ಇದೇ ಆಧಾರದಲ್ಲಿ ಈ ಅಧ್ಯಾಯಕ್ಕೆ 'ಅಲ್‌ ಮುಮ್ರಹಿನ' ಎಂದು ಹೆಸರಿಡಲಾಗಿದೆ. 
ಇದನ್ನು 'ಮುಮ್ಹಹನಃ' ಎಂದೂ 'ಮುಮ್ರಹೀನ' ಎಂದೂ ಉಚ್ಚರಿಸಲಾಗುತ್ತದೆ. 'ಮುಮ್ತಹನ' ಎಂದರೆ, 'ಪರೀಕ್ಷಿಸಲ್ಪಡುವ 
ಸ್ತ್ರೀ ಎಂದೂ 'ಮುಮ್ತಹಿನಃ' ಎಂದರೆ, 'ಪರೀಕ್ಷಿಸುವ ಅಧ್ಯಾಯ' ಎಂದೂ ಅರ್ಥ. 
ಅವತೀರ್ಣ ಕಾಲ 

ಇದರಲ್ಲಿ ಯಾವ ಕಾಲದ್ದೆಂದು ಇತಿಹಾಸಿಕವಾಗಿ ತಿಳಿದಿರುವಂತಹ ಎರಡು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. 
ಒಂದನೆಯದು ಹ. ಹಾತಿಬ್‌ ಬಿನ್‌ ಅಬೀ مو‎ ಅವರ ವಿಷಯ. ಎರಡನೆಯದು- ಹುದೈಬಿಯಾ ಸಂಧಿಯ ಬಳಿಕ 
ಮಕ್ಕಾದಿಂದ ಹಿಜ್ರತ್‌ ನಡೆಸಿ, ಮದೀನಾಕ್ಕೆ ಬರಲಾರಂಭಿಸಿದ್ದ ಮುಸ್ಲಿಮ್‌ ಮಹಿಳೆಯರ ವಿಷಯ. ಇವೆರಡು ಪ್ರಕರಣಗಳ 
ಪ್ರಸ್ತಾಪದಿಂದಾಗಿ, (ಈ ಕುರಿತು ವಿವರಗಳು ಮುಂದೆ ಬರಲಿವೆ ಈ ಅಧ್ಯಾಯವು ಹುದೈಬಿಯಾ ಸಂಧಿ ಮತ್ತು ಮಕ್ಕಾ ವಿಜಯದ 
ನಡುವಿನ ಕಾಲಾವಧಿಯಲ್ಲಿ ಅವತೀರ್ಣಗೊಂಡಿತ್ತೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 
ಚರ್ಚಾ ವಿಷಯಗಳು - 

ಈ ಅಧ್ಯಾಯದಲ್ಲಿ ಮೂರು ಭಾಗಗಳಿವೆ. ಮೊದಲ ಭಾಗವು ಅಧ್ಯಾಯದ ಆರಂಭದಿಂದ 9ನೆಯ ಸೂಕ್ತದ ವರೆಗೆ 
ಮುಂದುವರಿಯುತ್ತದೆ. ಅಧ್ಯಾಯದ ಅಂತ್ಕದಲ್ಲಿರುವ 13ನೆಯ ಸೂಕ್ತವೂ ಇದಕ್ಕೇ ಸಂಬಂಧಿಸಿದ್ದಾಗಿದೆ. ಇದರಲ್ಲಿ ಹೆ. ಹಾತಿಬ್‌ 
ಬಿನ್‌ ಅಬೀ ಬಲ್ತಅಃರ(ರ) ಒಂದು ಕೃತ್ಯವನ್ನು ಉಗ್ರವಾಗಿ ಖಂಡಿಸಲಾಗಿದೆ. ಅವರು ಕೇವಲ ತಮ್ಮ ಮನೆಯವರನ್ನು 
ರಕ್ತಿಸಲಿಕ್ಕಾಗಿ, ಪ್ರವಾದಿವರ್ಯರ(ಸು ಅತಿ ಪ್ರಮುಖವಾದ ಯುದ್ಧ ರಹಸ್ಯವೊಂದನ್ನು ಶತ್ರುಗಳಿಗೆ ತಿಳಿಸಲು ಪ್ರಯತ್ನಿಸಿದ್ದರು. 
ಅದನ್ನು ಸಕಾಲದಲ್ಲಿ ವಿಫಲಗೊಳಿಸದೆ ಇರುತ್ತಿದ್ದರೆ, ಮಕ್ಕಾ ವಿಜಯದ ವೇಳೆ ಘೋರ ರಕ್ತಪಾತ ನಡೆಯುವ ಹಾಗೂ ಮಕ್ಕಾ 
ಪಟ್ಟಣವನ್ನು ಶಾಂತಿಯುತ ವಿಧಾನದಿಂದ ಜಯಿಸುವುದರಿಂದ ಸಿಗಬಹುದಾಗಿದ್ದ ಪ್ರಯೋಜನಗಳೆಲ್ಲಾ ಕಳೆದು ಹೋಗುವ 
ಸಂಭವವಿತ್ತು. ಹ. ಹಾತಿಬ್‌(ರು ಮಾಡಿದ ಈ ಘೋರ ತಪ್ಪಿನ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಅಲ್ಲಾಹನು ಎಲ್ಲ ಸತ್ಯವಿಶ್ವಾಸಿ 
ಗಳಿಗೆ ಈ ರೀತಿ ಬೋಧಿಸಿರುವನು:- ಓರ್ವ ಸೆತ್ಯವಿಶ್ವಾಸಿಯು ಯಾವ ಸ್ಥಿತಿಯಲ್ಲೂ ಯಾವ ಉದ್ದೇಶಕ್ಕಾಗಿಯೂ ಇಸ್ಲಾಮಿನ 
ಶತ್ರುಗಳಾದ ನಿಷೇಧಿಗಳೊಂದಿಗೆ ಪ್ರೀತಿ ಮತ್ತು ಸ್ನೇಹದ ಸಂಬಂಧವನ್ನಿಟ್ಟುಕೊಳ್ಳಬಾರದು. ಕುಫ್ರ್‌ ಮತ್ತು ಇಸ್ಲಾಮಿನ 
ಸಂಘರ್ಷದಲ್ಲಿ ಸತ್ಯನಿಷೇಧಿಗಳಿಗೆ ಹತಕರವಾಗುವಂತಹ ಯಾವ ಕಾರ್ಯವನ್ನೂ ಮಾಡಬಾರದು. ಆದರೆ ಸಕ್ರಿಯವಾಗಿ 
ಇಸ್ಲಾಮ್‌ ಮತ್ತು ಮುಸ್ಲಿಮರ ವಿರುದ್ಧ ಹಗೆತನ ಇಟ್ಟುಕೊಳ್ಳದ ಹಾಗೂ ಉಪಟಳ ಕೊಡುವ ಧೋರಣೆಯನ್ನು ಅನುಸರಿಸದ 
ಸತ್ಯನಿಷೇಧಿಗಳೊಂದಿಗೆ ಸೌಜನ್ಮದಿಂದ ವರ್ತಿಸುವುದರಲ್ಲಿ ದೋಷವಿಲ್ಲವೆಂದೂ ಹೇಳಲಾಗಿದೆ. 

ಎರಡನೆಯ ಭಾಗವು 10 ಮತ್ತು 11ನೆಯ ಸೂಕ್ತಗಳನ್ನು ಒಳಗೊಂಡಿದೆ. ಇದರಲ್ಲಿ- ಅಂದು ಅನೇಕ ಬಿಕ್ಕಟ್ಟುಗಳಿಗೆ 
ಕಾರಣವಾಗುತ್ತಿದ್ದ ಒಂದು ಪ್ರಮುಖ ಸಾಮಾಜಿಕ ಸಮಸ್ಯೆಯನ್ನು ಇತೃರ್ಥಗೊಳಿಸಲಾಗಿದೆ. ಮಕ್ಕಾದಲ್ಲಿ ಅನೇಕ ಮಂದಿ 
ಮುಸ್ಲಿಮ್‌ ಮಹಿಳೆಯರಿದ್ದರು. ಅವರ ಪತಿಯಂದಿರು ಸತ್ಯನಿಷೇಧಿಗಳಾಗಿದ್ದರು. ಅವರು ಯಾವುದಾದರೂ ವಿಧಾನದಿಂದ 
ಹಿಜ್ರತ್‌ ಮಾಡಿ ಮದೀನಾಕ್ಕೆ ಬಂದು ಬಿಡುತ್ತಿದ್ದರು. ಇದೇ ರೀತಿಯಲ್ಲಿ ಮದೀನಾದಲ್ಲೂ ಅನೇಕ ಮಂದಿ ಮುಸ್ಲಿಮ್‌ 
ಪುರುಷರಿದ್ದರು. ಅವರ ಪತ್ನಿಯರು, ಸತ್ಯನಿಷೇಧಿಗಳಾಗಿದ್ದು ಮಕ್ಕಾದಲ್ಲೇ ಉಳಿದು ಬಿಟ್ಟಿದ್ದರು. ಅಂತಹವರ ಕುರಿತು, ಅವರ 
ನಡುವೆ ದಾಂಪತ್ಯ ಸಂಬಂಧವು ಇನ್ನೂ ಉಳಿದಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಉದ್ಭವಿಸುತ್ತಿತ್ತು. ಈ ನಿಟ್ಟಿನಲ್ಲಿ ಅಲ್ಲಾಹನು- 
ಮುಸ್ಲಿಮ್‌ ಸ್ತ್ರೀಯ ಪಾಲಿಗೆ ಸತ್ಯನಿಷೇಧಿ ಪತಿಯು ನಿಷಿದ್ಧನೆಂದೂ, ಮುಸ್ಲಿಮ್‌ ಪುರುಷನು ಸತ್ಯನಿಷೇಧಿ ಸ್ತ್ರೀಯನ್ನು ತನ್ನ 
ವಿವಾಹ ಬಂಧನದಲ್ಲಿ ಇಟ್ಟುಕೊಳ್ಳುವುದು ಧರ್ಮಸಮ್ಮತವಲ್ಲವೆಂದೂ ಶಾಶ್ವತವಾಗಿ رد‎ ನೀಡಿದನು. 

ಮೂರನೆಯ ಭಾಗ 12ನೆಯ ಸೂಕ್ತದಲ್ಲಿದೆ. ಇದರಲ್ಲಿ ಪ್ರವಾದಿವರ್ಯರಿಗೆಸು, ಇಸ್ಲಾಮ್‌ ಸ್ವೀಕರಿಸುವ ಸ್ತ್ರೀಯರಿಂದ 
ಅವರು ದೊಡ್ಡ ದೊಡ್ಡ ಪಾಪ ಕೃತ್ಯಗಳಿಂದ ದೂರವಿರುವರೆಂಬ ಹಾಗೂ ಒಳಿತಿನ ಸಕಲ ವಿಧಾನಗಳನ್ನೂ ಅನುಸರಿಸುವರೆಂಬ 
ಕರಾರು ಪಡೆಯಬೇಕೆಂದು ಆದೇಶಿಸಲಾಗಿದೆ. 


60. ಅಲ್‌ ಮುಮ್ತಹಿನಃ 919 


lo رھ‎ GS MES لا‎ A GN ھا‎ 


> 


ಕ RE وی‎ LS ಸ ay 


آت pe‏ اس ےت ಸಿ‏ 


60. ಅಲ್‌ ನ್‌್‌ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ತಗಳು-13 ರುಕೂಲ್‌ಗಳು-2 
\ ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) "ಸತ್ಯವಿಶ್ವಾಸಿಗಳೊ ನೀವು ನನ್ನ ಮಾರ್ಗದಲ್ಲಿ ಹೋರಾಡುವುದಕ್ಕಾಗಿ ಹಾಗೂ ನನ್ನ ಸಂಪ್ರೀತಿ 
ಪ್ರಾಪ್ತಿಗಾಗಿ (ಊರು ಬಿಟ್ಟು ನಿಮ್ಮ ಮನೆಗಳಿಂದ) ಹೊರಟಿರುವಿರಾದರೆ, ನನ್ನ ಮತ್ತು ನಿಮ್ಮ ಶತ್ರುಗಳನ್ನು 
ಮಿತ್ರರಾಗಿ ಮಾಡಿಕೊಳ್ಳಬೇಡಿರಿ. ನೀವು ಅವರೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ವಸ್ತುತಃ ನಿಮ್ಮ ಬಳಿಗೆ ಬಂದಿರುವ 
ಸತ್ಯವನ್ನು ಅವರು ತಿರಸ್ಕರಿಸಿ ಬಿಟ್ಟಿರುವರು. ನೀವು ನಿಮ, ںا‎ ಪ್ರಭುವಾಗಿರುವ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದ್ದೀ 
ರೆಂಬ ತಪ್ಪಿಗಾಗಿ ಮಾತ್ರ ಸಂದೇಶವಾಹಕರನ್ನೂ ನಿಮ್ಮನ್ನೂ ದೇಶಭ್ರಷ್ಟಗೊಳಿಸುವುದೆೇ ಅವರ ಧೋರಣೆ 
ಯಾಗಿದೆ. ನೀವು ಅವರಿಗೆ ಗುಪ್ತವಾಗಿ ಸ್ನೇಹ ಸಂದೇಶವನ್ನು ಕಳುಹಿಸುತ್ತೀರಿ. ವಾಸ್ತವದಲ್ಲಿ ನೀವು ಗುಪ್ತವಾಗಿ 


1. ಮಕ್ಕಾದ ಸತ್ಮನಿಷೇಧಿಗಳಿಗೆ ಹರ್ರುತ್‌ ಹಾತಿಬ್‌ ಬಿನ್‌ ಅಬೀ ಬಲ್ವಅಃ(ರ) ಬರೆದು ಕಳುಹಿಸಿದ ಪತ್ರವು ಸಿಕ್ಕಿಬಿದ್ದಾಗ, 
ಈ ಸೂಕ್ತಗಳು ಅವತೀರ್ಣಗೊಂಡವೆಂಬ ವಿಷಯದಲ್ಲಿ ಎಲ್ಲ ಮವ್ಯಾಖ್ಯಾನಕಾರರೂ ಸಹಮತಿಗಳಾಗಿದ್ದಾರೆ. ಇದರ ಕಥೆ' ಹೀಗಿದೆ- 
ಕುರೈಶರು ಹುದೈಬಿಯಾ ಸಂಧಿಯ ಕರಾರನ್ನು ಮುರಿದಾಗ ಪ್ರವಾದಿವರ್ಯರು(ಸು ಮಕ್ಕಾದ ಮೇಲೆ ಆಕ್ರಮಣ ನಡೆಸುವ 
ಸಿದ್ದತೆಗಳನ್ನು ಪ್ರಾರಂಭಿಸಿದರು. ಆದರೆ ಅವರು ಯಾವ ಕಾರ್ಯಾಚರಣೆಗೆ ಹೊರಡ ಬಯಸಿದ್ದಾರೆಂಬುದನ್ನು ಕೇವಲ ಕೆಲವು 
ನಿರ್ದಿಷ್ಟ ಸಹಾಬಿಗಳ ಹೊರತು ಬೇರಾರಿಗೂ ತಿಳಿಸಿರಲಿಲ್ಲ. ಸಂದರ್ಭವಶಾತ್‌ ಅದೇ ಕಾಲದಲ್ಲಿ ಪವಿತ್ರ ಮಕ್ಕಾ ಪಟ್ಟಣದಿಂದ 
ಒಬ್ಬ ಮಹಿಳೆ ಮದೀನಾಕ್ಕೆ ಬಂದಿದ್ದಳು. ಆಕೆ ಮರಳಿ ಹೋಗುತ್ತಿದ್ದಾಗ ಹ. ಹಾತಿಬ್‌ ಬಿನ್‌ ಅಬೀ ಬಲ್ರಅಃ(ರ) ಅವಳನ್ನು 
ಭೇಟಿಯಾಗಿ, ಮಕ್ಕಾದ ಸತ್ಕನಿಷೇಧಿ ನಾಯಕರ ಹೆಸರಿಗೆ ಬರೆದ ಒಂದು ಪತ್ರವನ್ನು ಗುಟ್ಟಾಗಿ ಅವಳ. ಕೈಗೆ ಕೊಟ್ಟಿರು. ಗುಟ್ಟನ್ನು 
ರಟ್ಟು ಮಾಡಬಾರದೆಂದೂ ಆ ಪತ್ರವನ್ನು ವಿಳಾಸದಾರರಿಗೆ ತಲಪಿಸಬೇಕೆಂದೂ ಹೇಳಿ ಅವಳಿಗೆ, ಹತ್ತು ದೀನಾರ್‌ಗಳನ್ನೂ ಕೊಟ್ಟರು., 
ಅವಳು ಮದೀನಾದಿಂದ ಹೊರಟ ಸ್ವಲ್ಪ ಸಮಯದಲ್ಲೇ ಅಲ್ಲಾಹನು ಈ ವಿಷಯವನ್ನು ಪ್ರವಾದಿವರ್ಯರಿಗೆ(ಸ) ತಿಳಿಸಿದನು. 
ಪ್ರವಾದಿವರ್ಯರು(ಸ) ಸ್ವಲ್ಪವೂ ತಡಮಾಡದೆ ಹ. ಅಲೀ, ಹೆ. ರುಬೈರ್‌ ಮತ್ತು ಹ. ಮಿಕ್ಸಾದ್‌ ಬಿನ್‌ ಆಸ್ವದ್‌ರನ್ನು(ರ) |' 
ಕರೆದು, ವೇಗವಾಗಿ ಹೋಗಿರಿ ರೌರುಃ ಖಾಖ್‌ ಎಂಬಲ್ಲಿ(ಮದೀನಾದಿಂದ 12 ಮೈಲು "ದೂರ ಮಕ್ಕಾದ ದಿಕ್ಕಿಗೆ ನಿಮಗೆ ಒಬ್ಬ 
ಮಹಿಳೆ ಸಿಗುವಳು. ಅವಳ ಕೈಯಲ್ಲಿ ಮಕ್ಕಾದ ಸತ್ಮನಿಷೇಧಿಗಳ ಹೆಸರಿಗೆ ಹಾತಿಬ್‌(ರ) ಬರೆದ ಒಂದು ಪತ್ರವಿದೆ. ಹೇಗಾದರೂ: |' 


ಕಾಂಡ-28 


920 ಕುರ್‌ಆನ್‌ ವ್ಯಾಖ್ಯಾನ 


BITTE 9 3 0 
KEKE SNE IGS ENS IS 


ಮಾಡುವ ಮತ್ತು ಬಹಿರಂಗವಾಗಿ ಮಾಡುವ ಸಕಲವನ್ನೂ ನಾನು ಚೆನ್ನಾಗಿ ಬಲ್ಲೆನು. ನಿಮ್ಮ ಪೈಕಿ ಹೀಗೆ ಯಾರೇ 
ಮಾಡಿದರೂ ಅವನು ಖಂಡಿತ ಸನ್ಮಾರ್ಗದಿಂದ ದೂರ ಸರಿದನು. ಅವರ ಧೋರಣೆ ಏನೆಂದರೆ-ನಿಮ್ಮ ಮೇಲೆ 


ನಿಯಂತ್ರಣ ದೊರೆತರೆ ಅವರು ನಿಮ್ಮ ವಿರುದ್ಧ ದ್ವೇಷ ಸಾಧಿಸುವರು: ಮತ್ತು ಕೈಗಳಿಂದಲೂ ನಾಲಗೆಯಿಂದಲೂ 
ನಿಮಗೆ ಕಾಟ ಕೊಡುವರು. ಹೇಗಾದರೂ ನೀವ ಸತ್ಯನಿಷೇಧಿಗಳಾಗಿ ಬಿಡಬೇಕೆಂದೇ ಅವರು ಅಪೇಕ್ಷಿಸುತ್ತಾರೆ. 
ಪುನರುತ್ನಾನ ದಿನ' ನಿಮ್ಮ ಬಾಂಧವ್ಯಗಳಾಗಲಿ, ನಿಮ್ಮ ಸಂತತಿಗಳಾಗಲಿ ಯಾವ ಕೆಲಸಕ್ಕೂ ಬರಲಾರವು.3 


ಮಾಡಿ ಆ ಪತ್ರವನ್ನು ವಶಪಡಿಸಿಕೊಳ್ಳಿರಿ- ಎಂದು ಆದೇಶಿಸಿ ಅವರನ್ನು ಕಳುಹಿಸಿದರು. ಈ ಮೂವರು ಅಲ್ಲಿಗೆ ತಲಪಿದಾಗ 
ಆ ಸ್ತ್ರೀ ಅಲ್ಲಿದ್ದಳು. ಅವರು ಅವಳಿಂದ ಪತ್ರವನ್ನು 'ವಶಪಡಿಸಿಕೊಂಡರು. ಆದನ್ನು ಪ್ರವಾದಿವರ್ಯರ(ಸ) ಬಳಿಗೆ ತಂದರು. 
ಅದನ್ನು ತೆರೆದು ಓದಿದಾಗ ಅದರಲ್ಲಿ ಪ್ರವಾದಿವರ್ಯರು(ಸು) ಮಕ್ಕಾಕ್ಕೆ ಧಾಳಿ ಮಾಡಲಿಬ್ದಾ. ತೆಂಬ ಸುದ್ದಿ ಬರೆದಿತ್ತು. ಇದೆಂತಹ 
ಕೆಲಸ ಎಂದು ಪ್ರವಾದಿವರ್ಯರು(ಸ) ಕೇಳಿದರು. ಅದಕ್ಕೆ ಅವರು- ತಾವು ನನ್ನ ನಿಷಯದಲ್ಲಿ ಅವಸರ ಮಾಡಬಾರದು. ಸತ್ಯ 
ವಿಷಯವೇನೆಂದರೆ- ನನ್ನ ನಿಕಟ ಸಂಬಂಧಿಕರು ಮಕ್ಕಾದಲ್ಲಿದ್ದಾರೆ. ಕುರೈಶರ ಮೇಲೆ ನನ್ನದೊಂದು ಖುಣ ಇರಲೆಂದೂ ಅದನ್ನು 
ಗಮನಿಸಿ ಅವರು ನನ್ನ ಮಕ್ಕಳು ಮರಿಗಳಿಗೆ ಕೀಟಲೆ ಕೊಡದಂತಾಗಲೆಂದೂ ಭಾವಿಸಿ ನಾನು ಹೀಗೆ ಮಾಡಿದೆನೆಂದರು. 
ಪ್ರವಾದಿವರ್ಯರು(ಸು ಹಾತಿಬರ(ರ) ಮಾತನ್ನು ಕೇಳಿ ಅಲ್ಲಿ ನೆರೆದವರೊಡನೆ- ಹಾತಿಬ್‌(ರ) ನಿಮ್ಮೊಡನೆ ಸತ್ಯವನ್ನೇ ಹೇಳಿದ್ದಾರೆ 
ಎಂದರು. ಅಂದರೆ, ಇವರ ಈ ಕೃತ್ಯಕ್ಕೆ ಇದುವೇ ಪ್ರೇರಣೆಯಾಗಿತ್ತು. ಇವರು ಇಸ್ಲಾಮಿನಿಂದ ವಿಮುಖರಾಗಿದ್ದಾರೆ ಎಂಬುಬಾಗಲೀ, 
ಸತ್ಕನಿಷೇಧಿಗಳಿಗೆ ಬೆಂಬಲ ನೀಡಬಯಸುತ್ತಾರೆಂಬುದಾಗಲಿ ಇದಕ್ಕೆ ಕಾರಣವಲ್ಲ. ಹ. ಉಮರ್‌(ರ) ಎದ್ದು, "ಯಾ ರಸೂಲಲ್ಲಾಹ್‌ 
ನನಗೆ ಅನುಮತಿ ಕೊಡಿರಿ, ನಾನು ಈ ಕಪಟವಿಶ್ವಾಸಿಯ ರುಂಡವನ್ನು ಹಾರಿಸಿ ಬಿಡುತ್ತೇನೆ. ಇವನು ಅಲ್ಲಾಹ್‌, ಅವನ: ರಸೂಲ್‌ 
ಮತ್ತು ಮುಸ್ಲಿಮರಿಗೆ ದ್ರೋಹ ಬಗೆದಿದ್ದಾನೆ' ಎಂದರು. ಆಗ ಪ್ರವಾದಿವರ್ಯರು(ಸ್ರ “ಈ یہ‎ ಬದ್ರ್‌ .ಯುದ್ಧದಲ್ಲಿ 
ಭಾಗವಹಿಸಿದ್ದರು. ಅಲ್ಲಾಹನು ಬದ್ರ್‌ ಯುದ್ಧದಲ್ಲಿ ಭಾಗವಹಿಸಿದ್ದವರನ್ನು ಉದ್ದೇಶಿಸಿ ನೀವು ಏನು ಮಾಡಿದರೂ ನಾನು ನಿಮ್ಮನ್ನು 
دم‎ ಬಿಟ್ಟೆನೆಂದು ಹೇಳಿ ಬಟ್ಟೆರಲೂಬಹುದು; ನಿಮಗೇನು ಗೊತ್ತು?” ಎಂದರು, ಇದನ್ನು ಕೇಳಿ ಹ. ಉಮರ್‌(ರ) ಆತ್ತು 
ಬಿಟ್ಟಿರು ಮತ್ತು “ಅಲ್ಲಾಹ್‌ ಮತ್ತು ಅವನ ರಸೂಲರೇ ಹೆಚ್ಚು ಬಲ್ಲರು" ಎಂದರು. 
' 2 ಈ ತನಕ ಹೇಳಿರುವ ಮತ್ತು ಈ ಕುರಿತು ಮುಂದೆ ಹೇಳಲಾಗುತ್ತಿರುವ ವಿಷಯಗಳು ಹಾತಿಬ್‌ರ(ರ) ಪ್ರಕರಣದ 
ಸಂದರ್ಭದಲ್ಲೇ ಅವತೀರ್ಣಗೊಂಡಿದ್ದುವು. ಆದರೆ ಈ ಸೂಕ್ತಗಳಲ್ಲಿ ಅಲ್ಲಾಹನು ಅವರ ಪ್ರಕರಣವನ್ನು ಮಾತ್ರ ವಿಮರ್ಶಿಸು 
ವುದರ ಬದಲು, ಸಕಲ ಸತ್ಮವಿಶ್ವಾಸಿಗಳಿಗೆ ಸದಾಕಾಲಕ್ಕಾಗಿ ಒಂದು ಪಾಠ ನೀಡಿರುವನು. ಅದೇನೆಂದರೆ- ಎಲ್ಲೇ ಆಗಲಿ ಇಸ್ಲಾಮ್‌ 
ಮತ್ತು ಕುಫ್ರೌಗಳೊಳೆಗೆ ಸಂಘರ್ಷವೇರ್ಪಟ್ಟಿದ್ದರೆ, ಅಲ್ಲಿ ಯಾವುದೇ ವ್ಯಕ್ತಿ: ಯಾವುದೇ ಉದ್ದೇಶಕ್ಕಾಗಿ ಮತ್ತು ಯಾವುದೇ 
ಔಚತ್ಕಕ್ಕಾಗಿ ಇಸ್ಲಾಮಿನ ಹಿತಕ್ಕೆ ಹಾನಿಯುಂಟು ಮಾಡುವಂತಹ ಹಾಗೂ رہہ‎ ಮತ್ತು ಸತ್ಕನಿಷೇಧಿಗಳಿಗೆ ಪ್ರಯೋಜನಕಾರಿ 
| ಯಾಗುವಂತಹ ಯಾವುದೇ ಕಾರ್ಯವನ್ನೆಸಗುವುದು ಸತ್ಮವಿಶ್ವಾಸಕ್ಕೆ ವಿರುದ್ಧವಾದ ಕಾರ್ಯನವೆನಿಸುತ್ತದೆ. 
- 3. ಇದು..ಹ. ಹಾತಿಬ್‌ರ(ರ) ಕಡೆಗೆ ಸೂಚನೆ. ಅವರು ಯುದ್ಧದ ವೇಳೆ ತಮ್ಮ ಮಕ್ಕಳು ಮರಿಗಳನ್ನು ಶತ್ರುಗಳ 
ಹಿಂಸೆಯಿಂದ ರಕ್ಷಿಸಲಿಕ್ಕಾಗಿ ಈ ಕಾರ್ಯವೆಸಗಿದ್ದರು. ಈ ಕುರಿತು "ನೀವು ಯಾರಿಗಾಗಿ ಇಷ್ಟು ದೊಡ್ಡ ಅಪರಾಧವನ್ನೆಸಗಿರುವಿರೋ 
.] ಅವರು ಪರಲೋಕದಲ್ಲಿ ನಿಮ್ಮನ್ನು ರಕ್ಷಿಸಲು ಬರಲಾರರು. ಆಗ ಪ್ರತಿಯೊಬ್ಬನಿಗೂ ತನ್ನದೇ ಚಂತೆ ಹತ್ತಿರುವುದು. ತನ್ನ 
“| ಕರ್ಮಗಳ ದುಪ್ಪರಿಣಾಮದಿಂದ ಪಾರಾಗುವ ಚಿಂತೆಯೇ ಪ್ರತಿಯೊಬ್ಬನನ್ನು ಕಾಡುತ್ತಿರುವುದು, ಹೀಗಿರುವಾಗ ಯಾರಾದರೂ ಇತರರ 
'| ಕರ್ಮದ ಹೊಣೆಯನ್ನು ತಾನು ವಹಿಸಿಕೊಳ್ಳುವ ಪ್ರಶ್ನೆಯೇ ಇರಲಾರದು” ಎನ್ನಲಾಗಿದೆ. ಇದೇ ವಿಷಯವನ್ನು ಕುರ್‌ಆನಿನ ಅನೇಕ 
ಕಡೆಗಳಲ್ಲಿ, ಇನ್ನೂ ಸ್ಪಷ್ಟವಾದ ಮಾತುಗಳೊಂದಿಗೆ ಹೇಳಲಾಗಿದೆ. ಉದಾ: ಸೂರಃ ಆಲ್‌ ಮಲರಿಜ್‌ 11-14 ಮತ್ತು .ಸೊರಃ 
ಅಬಸದ 34, 37ನೆಯ, ಸೂಕ್ತಗಳು. 


50-8 


60. ಅಲ್‌ ಮುಮ್ತಹಿನಃ 921 


5ರ ಸಹಿ ಲಲ pe Ei His‏ 2 یما Hd IES‏ عو 


ಅಂದು ಅಲ್ಲಾಹನು ನಿಮ್ಮ ನಡುವೆ ಅಗಲಿಕೆಯನ್ನುಂಟು ಮಾಡುವನು" ಮತ್ತು ಅವನೇ ನಿಮ್ಮ ಕರ್ಮ 
ಗಳನ್ನು ನೋಡುವವನಾಗಿರುತ್ತಾನೆ.5 


4. ಅರ್ಥಾತ್‌- ಭೂಲೋಕದ ಎಲ್ಲ ಸಂಬಂಧಗಳನ್ನೂ ಸ್ನೇಹವನ್ನೂ ಬಾಂಧವ್ಮಗಳನ್ನೂ ಅಲ್ಲಿ ಮುರಿದು ಬಿಡಲಾಗುವುದು. 
ಪ್ರತಿಯೊಬ್ಬನು ತನ್ನ ಸ್ವಂತ ವೈಯಕ್ತಿಕ ನೆಲೆಯಲ್ಲಿ ಮುಂದೆ ತರಲ್ಪಡುವನು.. ಪ್ರತಿಯೊಬ್ಬನು ತನ್ನ ಸ್ವಂತ ಲೆಕ್ಕವನ್ನೇ 
ಸಮರ್ಪಿಸಬೇಕಾಗುವುದು. ಆದುದರಿಂದ ಯಾರೂ ಈ ಲೋಕದಲ್ಲಿ ಯಾವುದೇ ಬಾಂಧವ್ಯ, ಸ್ನೇಹ ಅಥವಾ ಗುಂಪುಗಾರಿಕೆಗಾಗಿ 
ಯಾವುದೇ ಧರ್ಮಬಾಹಿರ ಕಾರ್ಯವನ್ನು ಮಾಡಬಾರದು. ಏಕೆಂದರೆ, ತಾನು ಮಾಡಿದ ಕೃತ್ಯಗಳ ಶಿಕ್ಷೆಯನ್ನು ತಾನೊಬ್ಬನೇ 
ಅನುಭವಿಸಬೇಕಾಗುವುದು. ಅವನ ವೈಯಕ್ತಿಕ ಜವಾಬ್ದಾರಿಯಲ್ಲಿ ಬೇರೆ ಯಾರೂ ಪಾಲುದಾರರಾಗಲಾರರು. 

5. ನಾವೀಗ ಮೇಲೆ ಹೇಳಿರುವ ಹ. ಹಾತಿಬ್‌ರ(ರ) ಈ ಪ್ರಕರಣದಿಂದ ಮತ್ತು ಈ ಘಟನೆಯ ವಿಷಯದಲ್ಲಿ 
ಅವಕೀರ್ಣಗೊಂಡಿರುವ ಈ ಸೂಕ್ತಗಳಿಂದ ಈ ಕೆಳಗಿನ ವಿಷಯಗಳು ತಿಳಿಯುತ್ತವೆ. 

1) ಅಧಿಕಾರಿಗಳಿಗೆ, ಯಾವುದೇ ಸ್ಥಿತಿಯಲ್ಲಿ ಕೇವಲ ತಮ್ಮ ತಿಳುವಳಿಕೆ ಅಥವಾ ಸಂದೇಹದ ಆಧಾರದಲ್ಲಿ ಯಾರನ್ನಾದರೂ 
ಬಂಧಿಸುವ ಹಕ್ಕು ನೀಡುವಂತಹ ಕಾನೂನು ಮತ್ತು ನಿಯಮಗಳಿಗೆ ಇಸ್ಲಾಮಿನಲ್ಲಿ ಅವಕಾಶವಿಲ್ಲ. ಮುಚ್ಚಿದ ಕೋಣೆಯಲ್ಲಿ 
ರಹಸ್ಕವಾಗಿ ಮೊಕದ್ದಮೆ ನಡೆಸುವ ಕ್ರಮವೂ ಇಸ್ಲಾಮಿನಲ್ಲಿಲ್ಲ. ' 

2) ಹೆ. ಹಾತಿಬ್‌(ರು ಒಬ್ಬ ಬದರೀ ಸಹಾಬೀ ಆಗಿದ್ದರು. ಆದರೂ ಅವರಿಂದ ಇಷ್ಟು ದೊಡ್ಡ ಅಪರಾಧ ಸಂಭವಿಸಿ 
ಹೋಯಿತು. ಅದನ್ನು ಅಲ್ಲಾಹನು ಎಷ್ಟು ಗಂಭೀರವಾಗಿ ವಿಮರ್ಶಿಸಿರುವನೆಂಬುದನ್ನು ಮೇಲಿನ ಸೂಕ್ತಗಳಲ್ಲಿ ಕಾಣಬಹುದು. 
ಹದೀಸ್‌ಗಳಲ್ಲಿಯೂ ಈ ಕಥೆಯು ಬಹಳ ವಿವರವಾಗಿ ಉಲ್ಲೇಖಗೊಂಡಿದೆ. ವ್ಯಾಖ್ಯಾನಕಾರರಲ್ಲಿಯೂ ಈ ಪ್ರಸ್ತಾಪವನ್ನೆತ್ತದವರು 
ತುಂಬಾ ವಿರಳ. ಸಹಾಬಿಗಳು ಸಂಪೂರ್ಣವಾಗಿ ದೌರ್ಬಲ್ಯ ಮುಕ್ತರಾಗಿರಲಿಲ್ಲ. ಮಾನವ ಸಹಜ ದೌರ್ಬಲ್ಕಗಳಿಂದಾಗಿ 
ಅವರಿಂದಲೂ ತಪ್ಪು ಸಂಭವಿಸಲು ಸಾಧ್ಯವಿತ್ತು ಮತ್ತು ನಿಜಕ್ಕೂ ಕೆಲವು ತಪ್ಪುಗಳು ಸಂಭವನಿಸಿದ್ದವು. ಅವರನ್ನು ಗೌರವಿಸಬೇಕೆಂದು 
ಅಲ್ಲಾಹ್‌ ಮತ್ತವನ ರಸೂಲರು(ಸ) ನೀಡಿರುವ ಬೋಧನೆಯ ಅರ್ಥ, ಅವರ ಪೈಕಿ ಯಾರಾದರೂ ತಪ್ಪು ಮಾಡಿದ್ದರೂ ಅದನ್ನು 
ಪ್ರಸ್ತಾಪಿಸಬಾರದು ಎಂಬುದಂತೂ ಅಲ್ಲ- ಎಂಬುದನ್ನು ಸಾಬೀತು ಪಡಿಸುವ ಅನೇಕ ಪುರಾವೆಗಳ ಪೈಕಿ ಇದೂ ಒಂದು. 

3) ಹ. ಹಾತಿಬ್‌ರ(ರ)ು ಈ ಮೊಕದ್ದಮೆಯಲ್ಲಿ ಹ. ಉಮರ್‌(ರ) ತಳೆದ ನಿಲುವು, ಹಾತಿಬ್‌ರ(ರ) ಕೃತ್ಯದ ಬಾಹ್ಮ ಸ್ವರೂಪಕ್ಕೆ 
ಅನುಗುಣವಾಗಿತ್ತು. ಆದರೆ, ಪ್ರವಾದಿವರ್ಯರು(ಸ) ಅವರ ಈ ನಿಲುವನ್ನು ತಳ್ಳಿ ಹಾಕಿದರು ಮತ್ತು ಒಂದು ಕೃತ್ಯದ ಬಾಹ್ಮ 
ಮುಖವನ್ನು ಮಾತ್ರ ನೋಡಿ ತೀರ್ಪು ನೀಡುವ ಬದಲು ಆ ಕೃತ್ಯವನ್ನು ಎಸಗಿದ ವ್ಯಕ್ತಿಯ ಗತ ಜೀವನ ಮತ್ತು ಅವನ ಸಮಗ್ರ 
ಚಾರಿತ್ರ್ಯವು ಏನನ್ನು ಸೂಚಿಸುತ್ತದೆಂಬುದನ್ನು ಮತ್ತು ಘಟನೆಯ ಸನ್ನಿವೇಶ ಹಾಗೂ ಹಿನ್ನೆಲೆಯು ನೀಡುವ ಸಾಕ್ಟ್ಯವೇನೆಂಬುದನ್ನೂ 
ನೋಡಬೇಕು ಎಂಬ ಇಸ್ಲಾಮೊ ಶರೀಅತ್‌ನ ಮೂಲ ಸಿದ್ದಾಂತವನ್ನು ತಿಳಿಸಿದರು. 

4) ಬದ್ರ್‌ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಸಹಾಬಿಗಳ(ರ) ಶ್ರೇಷ್ಠತೆಯನ್ನು ಪ್ರಸ್ತಾಪಿಸುತ್ತ ಪ್ರವಾದಿವರ್ಯರು(ಸ) "ಅಲ್ಲಾಹನು 
ಬದ್ರ್‌ ಯುದ್ಧದಲ್ಲಿ ಪಾಲ್ಗೊಂಡವರನ್ನುದ್ದೇಶಿಸಿ ನೀವೇನು ಮಾಡಿದರೂ ನಾನು ನಿಮ್ಮನ್ನು ಕ್ಷಮಿಸಿ ಬಿಟ್ಟೆನೆಂದು ಹೇಳಿ ಬಿಟ್ಟಿರಲೂ 
ಬಹುದು ನಿಮಗೇನು ಗೊತ್ತು?" ಎಂದು ಹೇಳಿದ್ದರ ಅರ್ಥವೇನೆಂದರೆ. ಬದ್ರ್‌ ಯುದ್ಧದಲ್ಲಿ ಭಾಗವಹಿಸಿದ ಸಹಾಬಿಗಳು(ರ) 
ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕಾಗಿ ತೋರಿದಂತಹ ನಿಷ್ಠೆ, ಧೈರ್ಯ, ಸ್ಥೈರ್ಯ ಮತ್ತು ತ್ಕಾಗಗಳು ಎಂತಹ ಮಹತ್ಸಾಧನೆಗಳಾಗಿ 
ದ್ಲುವೆಂದರೆ, ಅವರ ಈ ಸೇವೆ ಮತ್ತು ಅಲ್ಲಾಹನ ಔಬಾರ್ಯಗಳನ್ನು ಮುಂದಿಟ್ಟು ನೋಡಿದರೆ. ಅಲ್ಲಾಹನು ಅವರ ಈ ಸಾಧನೆಯ 
ಫಲವಾಗಿ ಅವರ ಹಿಂದಿನ ಮತ್ತು ಮುಂದಿನ ಪಾಪಗಳನ್ನೆಲ್ಲಾ ಕ್ಷಮಿಸಿ ಬಿಟ್ಟರೂ ಆಶ್ಚರ್ಯವಿಲ್ಲ. ಅದ್ದರಿಂದ ಓರ್ವ ಬದರೀ 
ಸಹಾಬಿಯ ಕುರಿತು ಅವರು ದ್ರೋಹವೆಸಗಿರಬಹುದು ಅಥವಾ ಕಪಟಿಯಾಗಿರಬಹುದೆಂದು ಸಂಶಯಿಸಬೇಡಿ. ತಮ್ಮ ಅಪರಾಧಕ್ಕೆ 
ಅವರು ಸ್ವತಃ ಮುಂದಿಡುತ್ತಿರುವ ಕಾರಣವನ್ನು ಸ್ಟೀಕರಿಸಿಕೊಳ್ಳಿ. 

5) ಒಬ್ಬ ಮುಸ್ಲಿಮನು ಸತ್ಕನಿಷೇಧಿಗಳಿಗಾಗಿ ಬೇಹುಗಾರಿಕೆ ನಡೆಸುವುದು ಸ್ವಯಂ ಒಂದು ಅಪರಾಧವೇ ಆಗಿದ್ದರೂ ಅದು 
'ಕುಫ್ರ್‌' ಅಲ್ಲವೆಂದು ಅಲ್ಲಾಹ್‌ ಮತ್ತು ಪ್ರವಾದಿವರ್ಯರ(ಸ) ಆದೇಶಗಳಿಂದ ತಿಳಿದು ಬರುತ್ತದೆ. 

6) ಮುಸ್ಲಿಮರು ಸತ್ಯನಿಷೇಧಿಗಳ ಪರವಾಗಿ ಬೇಹುಗಾರಿಕೆ ನಡೆಸುವುದು ಯಾವ ಸ್ಥಿತಿಯಲ್ಲೂ ಧರ್ಮಸಮ್ಮತವಲ್ಲ 
ವೆಂಬುದು ಪವಿತ್ರ ಕುರ್‌ಆನಿನ ಈ ಸೂಕ್ತಗಳಿಂದ ತಿಳಿದು ಬರುತ್ತದೆ. 


ಕಾಂಡ-28 


922 ಕುರ್‌ಆನ್‌ ವ್ಯಾಖ್ಯಾನ 


eI SAL Gls ANE AT WN CE 
[OAS ارہ‎ 
ECS K CS 4 oP من‎ SUE وَیکا‎ KON 0 


NII KES پاشو‎ LE ENT 5 بک العد اوہ‎ 
Ek EES MD AAEM SLY a2 


سے 


(4-5) ನಿಮಗೆ ಇಬ್ರಾಹೀಮ್‌ ಮತ್ತು ಅವರ ಸಂಗಾಶಿಗಳಲ್ಲಿ ಒಂದು ಉತ್ತಮ ಆದರ್ಶವಿದೆ. ಅವರು 
ತಮ್ಮ ಜನಾಂಗದೊಡನೆ- "ನಾವು ನಿಮ್ಮಿಂದ ಹಾಗೂ ನೀವು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಈ 
ಆರಾಧ್ಯ ವಸ್ತು ಗಳಿಂದ ಸಂಪೂರ್ಣ ಅಸಂತುಷ್ಟರಾಗಿದ್ದೇವೆ. ನಾವು ನಿಮ್ಮನ್ನು ಧಿಕ್ಕರಿಸಿದೆವು." `ನೀವು 
ಏಕ್ಕೆಕನಾದ ' ಅಲ್ಲಾ 7ھچ‎ ಮೇಲೆ ವಿಶ್ವಾಸವಿರಿಸುವ ವರೆಗೆ ನಮ್ಮ ನಿಮ್ಮೊಳಗೆ ಶಾಶ್ವತವಾಗಿ ದ್ವೇಷ ಮತ್ತು 
ವೈರತ್ವ ಉಂಟಾಯಿತು” ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟರು. ಆದರೆ' ಇಬ್ರಾಹೀಮರು 'ತಮ್ಮ ತಂದೆಯೊಡನೆ 
"ನಾನು ಖಂಡಿತ ನಿಮ್ಮ ಕ್ಷಮೆಗಾಗಿ ಪ್ರಾರ್ಥಿಸುವೆನು ಮತ್ತು ಅಲ್ಲಾಹನಿಂದ . ನಿಮಗಾಗಿ ಏನಾದರೂ 
ಪಡಕೊಳ್ಳಲು. ನನಗೆ ಸಾಧ್ಯವಿಲ್ಲ" ಎಂದು ಹೇಳಿದುದು (ಇದಕ್ಕೆ ಹೊರತಾಗಿದೆ” ಮತ್ತು ಇಬ್ರಾಹೀಮ್‌ 


6. ಅರ್ಥಾತ್‌- ನಾವು ನಿಮ್ಮನ್ನು ತಿರಸ್ಕರಿಸುತ್ತೇವೆ. ' ನೀವು ಸತ್ಯದಲ್ಲಿದ್ದೀರೆಂದಾಗಲಿ, ನಿಮ್ಮ ಧರ್ಮವು ಸತ್ಯವೆಂದಾಗಲಿ 
ನಾವು ನಂಬುವುದಿಲ್ಲ. ತಾಗೂತ್‌(ಮಿಥ್ಯ ವೈವಸ್ಥೆ) ಅನ್ನು ತಿರಸ್ಕರಿಸಬೇಕಾದುದು ಅಲ್ಲಾಹನ ಮೇಲಿನ ವಿಶ್ವಾಸದ ಅನಿವಾರ್ಯ 
ಬೇಡಿಕೆಯಾಗಿದೆ. (ಸೂರಃ ಅಲ್‌' ಬಕರಃ: 256) 

7. ಇದರ ತಾತ್ಸರ್ಯವೇನೆಂದರೆ- `ಹ.ಇಬ್ರಾಹೀಮ್‌(ಅ) ತಮ್ಮ ಸತ್ಯನಿಷೇಧಿ ಮತ್ತು ಬಹುದೇವ ವಿಶ್ವಾಸೀ ಜನಾಂಗದ 
ಬಗ್ಗೆ ತಮ್ಮ "ಅಸಂತುಷ್ಟಿಯನ್ನು و‎ ಸ್ಫೈವಾಗಿ ಘೋಷಿಸಿ, ಅವರೊಂದಿಗೆ ತನಗಿದ್ದ ಸಂಬಂಧವನ್ನು ಮುರಿಯುವುದಾಗಿ 
ಪ್ರಕಟಿಸಿದ್ದು ನಿಮ್ಮ ಪಾಲಿಗೆ ಅನುಕರಣೀಯವಾಗಿದೆ. ಆದರೆ ಅವರು ತಮ್ಮ ಸತ್ಯ್ಕನಿಷೇಧಿ ತಂದೆಗಾಗಿ ಕ್ಷಮಾ ಪ್ರಾರ್ಥನೆ 
ಮಾಡುವುದಾಗಿ ವಾಗ್ದಾನ ಮಾಡಿದ್ದು ಮತ್ತು ನಿಜಕ್ಕೂ ಹಾಗೆ ಪ್ರಾರ್ಥಿಸಿದ್ದು ನಿಮ್ಮ ಪಾಲಿಗೆ ಅನುಕರಣೀಯವಲ್ಲ. ಏಕೆಂದರೆ, 
ಸತ್ಯ ವಿಶ್ವಾಸಿಗಳು ಇಷ್ಟರ ಮಟ್ಟಿಗೂ ಸತ್ಯನಿಷೇಧಿಗಳೊಂದಿಗೆ ಪ್ರೀತಿ ಮತ್ತು ಸಹಾನುಭೂತಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. 
ಇದನ್ನು ಸೂರಃ دہ دہ‎ 113ನೆಯ ಸೂಕ್ತದಲ್ಲಿ ವಿವರಿಸಲಾಗಿದೆ. ಇನ್ನು ಸ್ವತಃ ಇಬ್ರಾಹೀಮ್‌(ಅ) ಈ ಕಾರ್ಯವನ್ನು ಏಕೆ 
ಮಾಡಿದರು? ಮತ್ತು ಮುಂದೆಯೂ ಅವರು ಇದೇ ನಿಲುವನ್ನು ಉಳಿಸಿಕೊಂಡಿದ್ದರೆ? ಎಂಬ ಪ್ರಶ್ನೆ. ಇದರ ಉತ್ತ ಶ್ರರವು ಪವಿತ್ರ 
ಕುರ್‌ಆನಿನಲ್ಲಿ ನಮಗೆ ವಿವರವಾಗಿ ದೊರೆಯುತ್ತದೆ. ಅವರ ತಂದೆಯು ಅವರನ್ನು ಮನೆಯಿಂದ ಹೊರಕ್ಕೆ ಅಟ್ಟಿದಾಗ ಅವರು, 
"ನಿಮಗೆ ಸಲಾಮ್‌. ನಾನು ನನ್ನ ಪ್ರಭುವಿನೊಡನೆ ನಿಮ್ಮ ಕ್ಷಮೆಗಾಗಿ ಪ್ರಾರ್ಥಿಸುವೆನು” ಎಂದಿದ್ದರು. (ಸೂರಃ ಮರ್ಯಮ್‌: 
147) ಈ ವಾಗ್ದಾನದ ಪ್ರಕಾರ ಅವರು ಎರಡು ಸಲ ತಂದೆಯ ಪರವಾಗಿ ಪ್ರಾರ್ಥಿಸಿದರು. ಒಂದರ ಪ್ರಸ್ತಾಪ ಸೂರಃ 
ಇಬ್ರಾಹೀಮ್‌ನ 41ನೆಯ ಸೂಕ್ತದಲ್ಲೂ ಇನ್ನೊಂದರ ಪ್ರಸ್ತಾಪ ಸೂರಃ ಅಶ್ಕುಅರಾದ 86ನೇ ಸೂಕ್ತದಲ್ಲೂ ಇದೆ. ಅನಂತರ 
ಅವರಿಗೆ, ತಾನು ಯಾರ ಪರವಾಗಿ ಪ್ರಾರ್ಥಿಸುತ್ತಿರುವೆನೋ ಆ ತಂದೆಯು ಅಲ್ಲಾಹನ ಶತ್ರು ಎಂಬುದು ಮನವರಿಕೆಯಾಯಿತು. 
ಆಗ ಅವರು ಈ ನಿಲುವನ್ನು ತೊರೆದರು ಮತ್ತು ಆತನೊಂದಿಗೆ ತಮಗಿದ್ದ ಪ್ರೇಮ ಮತ್ತು ಸಹಾನೂಭೂತಿಗಳ ಸಂಬಂಧವನ್ನು 
ಮುರಿದು ಬಿಟ್ಟಿರು. (ಸೂರಃ داد دہ‎ 114ನೆಯ ಸೂಕ್ತವನ್ನು ನೋಡಿರಿ ಈ ಸೂಕ್ತಗಳನ್ನು” ಗಮನಿಸುವುದರಿಂದ ಸ್ಪಷ್ಟ; 
ವಾಗುವ ಮುಖ್ಯ ವಾಸ್ತವಿಕತೆಯೇನೆಂದರೆ- ಪ್ರವಾದಿಗಳು ತಮ್ಮ ಕೊನೆಯ ಕಾಲದವರೆಗೆ ಸ್ಥಿರವಾಗಿ ಉಳಿಸಿಕೊಂಡ ನಿಲುವುಗಳು 
ಮಾತ್ರ ಅನುಕರಣೀಯವಾಗಿರುತ್ತವೆ. ಅವರು ಕಾಲಕ್ರಮೇಣ ತೊರೆದಂತಹ ಅಥವಾ ಅಲ್ಲಾಹನು ಅವರಿಗೆ ಉಳಿಸಿಕೊಳ್ಳಲು 
ಬಿಡದಂತಹ ಮತ್ತು ಅಲ್ಲಾಹನ ಶರೀಅತ್‌ನಲ್ಲಿ ನಿಷೇಧಿಸಲಾಗಿರುವಂತಹ ನಿಲುವುಗಳು ಅನುಕರಣೀಯವಲ್ಲ. 


ಕಾಂಡ-28 


60. ಆಲ್‌ ಮುಮ್ತಹಿನಃ 923 


oil 5b‏ تا لا TG US‏ گڑڑا 
LS BANS: afl”‏ ان نکر ےھ ” پوٹر ای٤‏ 
೩‏ کل بی 7 NRT)‏ 56 اللہ ہے 


-. 


LAA PES NR TE)‏ وی GNM‏ ام لو 


عرم سے 2 ಮ ಳಿತ‏ ھو 


ಫೌಲ್‌‏ اور حسم 
نیع FUELS ನಬ ಹವ‏ 


ಹಾಗೂ ಅವರ ಸಂಗಾತಿಗಳ ಪ್ರಾರ್ಥನೆ ಇದಾಗಿತ್ತು) "ನಮ್ಮ ಪ್ರಭೂ, ನಾವು ನಿನ್ನ ಮೇಲೆಯೇ ಭರವಸೆ 
ಯನ್ನಿರಿಸಿದೆವು, ನಿನ್ನ ಕಡೆಗೇ ನಾವು ವಾಲಿದೆವು ಮತ್ತು ನಿನ್ನ ಸನ್ನಿಧಿಗೇ ನಮಗೆ ಮರಳಲಿಕ್ಕಿದೆ. ನಮ್ಮ 
ಪ್ರಭೂ, ನಮ್ಮನ್ನು ಸತ್ಯನಿಷೇಧಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿ ಬಿಡಬೇಡ್‌ ಮತ್ತು ನಮ್ಮ ಪ್ರಭೂ, 
ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಿಸ್ಸಂದೇಹವಾಗಿಯೂ ನೀನೇ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತೀ.” 

(6) ನಿಮಗೆ ಮತ್ತು ಅಲ್ಲಾಹನಲ್ಲೂ ಪುನರುತ್ನಾನ ದಿನದಲ್ಲೂ ನಿರೀಕ್ಸೆ ಇರಿಸಿರುವ ಪ್ರತಿಯೊಬ್ಬನಿಗೆ, 
ಅವರ ಚರ್ಯೆಯಲ್ಲಿ ಉತ್ತಮ ಆದರ್ಶವಿದೆ5 ಯಾರಾದರೂ ಇದರಿಂದ ವಿಮುಖರಾದರೆ, ಅಲ್ಲಾಹನು 
ನಿರಪೇಕ್ಷನೂ ಸ್ವಯಂ ಪ್ರಶಂಸಾರ್ಹನೂ ಆಗಿರುತ್ತಾನೆ." 

() ಇಂದು ನೀವು ಯಾರೊಂದಿಗೆ ವೈರ ಬೆಳೆಸಿಕೊಂಡಿರುವಿರೋ ಅವರ ಮತ್ತು ನಿಮ್ಮ ನಡುವೆ 
ಅಲ್ಲಾಹನು ಎಂದಾದರೂ ಸ್ನೇಹವನ್ನು ಉಂಟು ಮಾಡಿ ಬಿಡಲೂಬಹುದು.' ಅಲ್ಲಾಹನು ಬಹಳೆ ಸಮರ್ಥನಾಗಿದ್ದಾನೆ 
ಮತ್ತು ಅಲ್ಲಾಹನು ಅತ್ಯಂತ ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


8. ಸತ್ಯವಿಶ್ವಾಸಿಗಳು ಸತ್ಯನಿಷೇಧಿಗಳಿಗೆ 'ಫಿತ್ನೇ' (ಪರೀಕ್ಷಾ ಸಾಧನ) ಆಗುವ ಅನೇಕ ರೂಪಗಳಿರಲು ಸಾಧ್ಯವಿದೆ- ಉದಾ: 
1) ಸತ್ಕನಿಷೇಧಿಗಳು ಅವರನ್ನು ಸೋಲಿಸಿ, ತಮ್ಮ ಗೆಲುವನ್ನು ತಾವು ಸತ್ಯಮಾರ್ಗದಲ್ಲಿದ್ದೇವೆಂಬುದಕ್ಕೂ ಸತ್ಯವಿಶ್ವಾಸಿಗಳು 
ಮಿಥ್ಮಮಾರ್ಗದಲ್ಲಿದ್ದಾರೆಂಬುದಕ್ಕೂ ಆಧಾರವೆಂದು ವಾದಿಸುವುದು. 2) ಸತ್ಯವಿಶ್ವಾಸಿಗಳ ಮೇಲೆ ಸತ್ಯನಿಷೇಧಿಗಳ ಹಿಂಸೆ, ಅಕ್ರಮ 
ಅತ್ಕಾಚಾರಗಳು ಅಸಹನೀಯವಾಗಿ 'ಕೊನೆಗೆ ಅವರು ಸೋಲೊಪ್ಪಿಕೊಂಡು ತಮ್ಮ ಧರ್ಮ ಮತ್ತು ಚಾರಿತ್ರ್ಯಗಳನ್ನು ಬಿಟ್ಟು ಕೊಡಲು 
ಸಿದ್ಧರಾಗುವುದು. 3) ಸತ್ಯವಿಶ್ವಾಸಿಗಳು ಸತ್ಯ ಧರ್ಮವನ್ನು ಪ್ರತಿನಿಧಿಸುವಂತಹ ಉನ್ನತ ಸ್ಥಾನದಲ್ಲಿ ನಿಂತಿದ್ದರೂ ಆ ಸ್ಥಾನಕ್ಕೆ 
ಭೂಷಣವಾದಂತಹ ನೈತಿಕ ಶ್ರೇಷ್ಠತೆಯಿಂದ ವಂಚಿತರಾಗಿರುವುದು ಮತ್ತು ಜಗತ್ತಿಗೆ ಅವರ ಚಾರಿತ್ಯ್ಯದಲ್ಲೂ ಸಾಮಾನ್ಯವಾಗಿ 
ಅಜ್ಞಾನಜನ್ಮ ಸಮಾಜದಲ್ಲಿ ಕೆಂಡು ಬರುವಂತಹ ದೋಷಗಳು ಗೋಚರಿಸುವಂತಿರುವುದು. ಇದರಿಂದಾಗಿ ಸತ್ಮನಿಷೇಧಿಗಳಿಗೆ ಈ 
ಧರ್ಮದಲ್ಲಿ ಇದನ್ನು ನಮ್ಮ ಧರ್ಮಕ್ಕಿಂತ ಶ್ರೇಷ್ಠಗೊಳಿಸುವಂತಹ ವಿಶೇಷತೆ ಏನಿದೆ? ಎಂದು ಪ್ರಶ್ನಿಸುವ ಅವಕಾಶ ಸಿಗುತ್ತದೆ. 
(ಹೆಚ್ಚಿನ ವಿವರಗಳನ್ನು ಸೂರಃ ಯೂನುಸ್‌ನ 83ನೆಯ ಟಿಪ್ಪಣಿಯಲ್ಲಿ ನೋಡಿರಿ.) 

9. ಅರ್ಥಾತ್‌- ಒಂದು ದಿನ ತಾನು ಅಲ್ಲಾಹನ ಮುಂದೆ ಹಾಜರಾಗಲಿಕ್ಕಿದೆ ಎಂದು ನಿರೀಕ್ಸಿಸುತ್ತಿರುವವನು ಮತ್ತು ಅಲ್ಲಾಹನು 
ತನಗೆ ತನ್ನ ಅನುಗ್ರಹವನ್ನು ದಯಪಾಲಿಸುವನು ಹಾಗೂ ಪರಲೋಕದಲ್ಲಿ ತಾನು ವಿಜಯಿಯಾಗುವೆನು ಎಂದು ಆಶಿಸುತ್ತಿರುವವನು. 

10. ಅಲ್ಲಾಹನ ಧರ್ಮವನ್ನು ನಂಬಿದ್ದೇವೆಂದು ಹೇಳಿಕೊಳ್ಳುತ್ತಾ ಅವನ ' ಶತ್ರುಗಳೊಂದಿಗೆ ಸ್ನೇಹವಿಟ್ಟು ಕೊಳ್ಳುವಂತಹ 
ಸತ್ಯವಿಶ್ವಾಸಿಗಳ ಅಗತ್ಮ ಅಲ್ಲಾಹನಿಗೆ ಇಲ್ಲ. ಅವನು ನಿರಪೇಕ್ಸನು. ಅವನ ದೇವತ್ವವು, ಇಂತಹ ಜನರು ಅವನನ್ನು ದೇವರೆಂದು |. 
ಕರೆಯಬೇಕೆಂಬುದನ್ನು ಅವಲಂಬಿಸಿಲ್ಲ. ಅವನು ಸ್ವಯಂ: ಸ್ತುತ್ಯ ರ್ಹನಾಗಿರುತ್ತಾನೆ. ಅವನ ಪ್ರಶಂಸಾರ್ಹತೆಯು ಇವರು ಅವನನ್ನು 
ಪ್ರಶಂಸಿಸಬೇಕೆಂಬುದನ್ನು ಅವಲಂಬಿಸಿಲ್ಲ. 

11. ಮೇಲಿನ ಸೂಕ್ತಗಳಲ್ಲಿ ಮುಸ್ಲಿಮರಿಗೆ ತಮ್ಮ ಸತ್ಮನಿಷೇಧಿ ಸಂಬಂಧಿಕರ ಜೊತೆಗೆ ತಮಗಿರುವ ಸಂಬಂಧವನ್ನು 
ಕಡಿದುಕೊಳ್ಳಬೇಕೆಂದು ಹೇಳಿದ ಬಳಿಕ ನಿಮ್ಮ ಈ ಸಂಬಂಧಿಕರೇ ಮುಸ್ಲಿಮರಾಗಿ ಬಿಡುವ ಹಾಗೂ ಇಂದಿನ ದ್ವೇಷವು ಸ್ನೇಹದಲ್ಲಿ 
ಬದಲಾಗಿ ಬಿಡುವ ಕಾಲವೂ ಬರಬಹುದು ಎಂಬ ನಿರೀಕ್ಲೆಯನ್ನು ಹುಟ್ಟಿಸಲಾಗಿದೆ. 


ಕಾಂಡ-28 


924 ಕುರ್‌ಆನ್‌ ವ್ಯಾಖ್ಯಾನ 


AEE SAIS SSIES Gy 
ಈಖ ತ VCR AGES 
OB FBS Ss SSE iG SE 
5 oof ಪಟ ಮ್ರ ಭವ 
ಈರ Fos APL gis SPIEL 
ಭಯದ سس می یل لنٹ‎ HIN i 


(8- 9) ಧರ್ಮದ ವಿಷಯದಲ್ಲಿ ನಿಮ್ಮೊಡನೆ ಯುದ್ಧ ಮಾಡಿರದ ಹಾಗೂ ನಿಮ್ಮನ್ನು ನಿಮ್ಮ 
ಮನೆಗಳಿಂದ ಹೊರ ಹಾಕಿರದವರೊಂದಿಗೆ ಸೌಜನ್ಯ ಹಾಗೂ ನ್ಯಾಯದೊಂದಿಗೆ ವರ್ತಿಸುವುದರಿಂದ 
ಅಲ್ಲಾಹನು ನಿಮ್ಮನ್ನು ತಡೆಯುವುದಿಲ್ಲ. ಅಲ್ಲಾಹನು ನ್ಯಾಯಪಾಲನೆ ಮಾಡುವವರನ್ನು ಪ್ರೀತಿಸುತ್ತಾನೆ." 
ನೀವು. ಧರ್ಮದ ವಿಷಯದಲ್ಲಿ ನಿಮ್ಮ ವಿರುದ್ಧ ಯುದ್ದ ಮಾಡಿರುವ ಹಾಗೂ ನಿಮ್ಮನ್ನು ನಿಮ್ಮ 
ಮನೆಗಳಿಂದ ಹೊರ ಹಾಕಿರುವ ಮತ್ತು ನಿಮ, ನ್ನು ಹೊರ ಹಾಕುವ ವಿಷಯದಲ್ಲಿ ಪರಸ್ಪರ ಸಹಕರಿಸಿರುವ 
ಜನರೊಂದಿಗೆ ಸ್ನೇಹ ಬೆಳೆಸುವುದರಿಂದ ಮಾತ್ರ ಅಲ್ಲಾಹನು ನಿಮ್ಮನ್ನು ತಡೆಯುತ್ತಾನೆ. ಅವರೊಂದಿಗೆ 
ಸ್ನೇಹ ಬೆಳೆಸುವವರೇ ಅಕ್ರಮಿಗಳು.3 

(10-11) ಸತ್ಯವಿಶ್ವಾಸಿಗಳೇ ಸತ್ಯ ೈವಿಶ್ವಾಸಿನಿಯರು. ಹಿಜ್ರತ್‌ ಮಾಡಿ ನಿಮ್ಮ ಬಳಿಗೆ ಬಂದರೆ, (ಅವರು 
ಸತ್ಯವಿಶ್ವಾಸಿನಿಯರೆಂಬ ಕುರಿತು) ಪರೀಕ್ಷಿಸಿಕೊಳ್ಳಿರಿ ಅವರ ಸತ್ಯವಿಶ್ವಾಸದ ನಿಜಸ್ಥಿತಿಯನ್ನು ಅಲ್ಲಾಹನೇ 
ಚೆನ್ನಾಗಿ ಬಲ್ಲನು. ಅವರು ಸತ್ಯವಿಶ್ವಾಸಿನಿಯರೆಂದು ನಿಮಗೆ ತಿಳಿದು ಬಂದಾಗ, ಅವರನ್ನು ಸತ್ಯನಿಷೇಧಿಗಳ 
"ಕಡೆಗೆ ಮರಳಿಸಬೇಡಿರಿ.* ಅವರು ಸತ್ಕನಿಷೇಧಿಗಳ ಪಾಲಿಗೆ ಧರ್ಮಬದ್ಧರಲ್ಲ ಮತ್ತು ಸತ್ಕನಿಷೇಧಿಗಳು 


12. ತಾತ್ಸರ್ಯವೇನೆಂದರೆ- ಯಾರು ನಿಮ್ಮನ್ನು ದ್ವೇಷಿಸುವುದಿಲ್ಲವೋ ಅವನನ್ನು ನೀವೂ ದ್ವೇಷಿಸಬಾರದೆ೦ಬುದು ನ್ಯಾಯದ 
ಬೇಡಿಕೆಯಾಗಿದೆ. ಶತ್ರುವಿನೊಂದಿಗೂ ಶತ್ರುವಲ್ಲದವನೊಂದಿಗೂ ಒಂದೇ ರೀತಿಯಲ್ಲಿ -ವೈವಹರಿಸುವುದು ನ್ಯಾಯವಲ್ಲ. ನೀವು 
ಸತ್ಯ ಸ್ವೀಕಾರ ಮಾಡಿದುದಕ್ಕಾಗಿ ನಿಮ್ಮ ಮೇಲೆ ಅಕ್ರಮವೆಸಗಿದವರು ಮತ್ತು ನಿಮ್ಮನ್ನು ನಿಮ್ಮ ಸ್ವಂತ ನಾಡಿನಿಂದಲೇ ವಲಸೆ 
ಹೋಗುವಂತೆ ನಿರ್ಬಂಧಿಸಿದ ಹಾಗೂ ಇಷ್ಟಾಗಿಯೂ ನಿಮ್ಮ .ಬೆನ್ನು ಬಿಡದ ಜನರ ವಿಷಯದಲ್ಲಿ ಕಾಠಿಣ್ಮ ತೋರುವ ಹಕ್ಕು 
ನಿಮಗಿದೆ. ಅದರೆ ಈ ಅಕ್ರಮದಲ್ಲಿ ಭಾಗವಹಿಸದೆ ಇದ್ದವರೊಂದಿಗೆ ಒಳ್ಳೆಯ ರೀತಿಯಿಂದ ಮ್ಲವಹರಿಸಬೇಕಾದುದು ಮತ್ತು 
ಸಂಬಂಧದ ದೃಷ್ಟಿಯಿಂದ ಅವರಿಗೆ ಸಲ್ಲಬೇಕಾದ ಹಕ್ಕುಗಳನ್ನು ಸರಿಯಾಗಿ ಸಲ್ಲಿಸಬೇಕಾದುದೇ ನ್ಯಾಯವಾಗಿದೆ. 

13. ಗತ ಸೂಕ್ತಗಳಲ್ಲಿರುವ- ಸತ್ಯ ನಿಷೇಧಿಗಳೊಂದಿಗೆ ಸಂಬಂಧ ಕಡಿದು ಕೊಳ್ಳಬೇಕೆಂಬ ಆದೇಶಕ್ಕೆ ಕೇವಲ ಅವರು 
ಸತ್ಯ ನಿಷೇಧಿಗಳಾಗಿರುವುದೇ ಕಾರಣ ಎಂಬ ತಪ್ಪು ತಿಳುವಳಿಕೆ ಜನರಲ್ಲಿ ಉಂಟಾಗುವ ಸಾಧ್ಯ ೈತೆಯಿತ್ತು. ಆದ್ದರಿಂದ ಈ 
ಸೂಕ್ತಗಳಲ್ಲಿ ಇದಕ್ಕೆ ಇಸ್ಲಾಮ್‌ ಮತ್ತು ಮುಸ್ಲಿಮರ ಬಗ್ಗೆ ಅವರ ವಿದ್ವೇಷ ಹಾಗೂ ಅವರು ಅನುಸರಿಸಿದ್ದ ಅಕ್ರಮದ 
ನೀತಿಯು ಥಾರಣವೇ ಹೊರತು ಕೇವಲ ಸತ್ಯನಿಷೇಧವಲ್ಲ. ಆದ್ದರಿಂದ ಮುಸ್ಲಿಮರು ಸತ್ಯನಿಷೇಧಿಗಳ ಪೈಕಿ ಶತ್ರುಗಳು 
ಮತ್ತು ಶತ್ರುಗಳಲ್ಲದವರ ನಡುವಣ ವ್ಯತ್ಯಾಸವನ್ನು ತಿಳಿದಿರಬೇಕು. ತಮಗೆಂದೂ ಕೇಡು ಬಗೆಯದ ಸತ್ಕನಿಷೇಧಿಗಳೊಂದಿಗೆ 
ಮುಸ್ಲಿಮರು ಅತ್ಕುತ್ತಮವಾಗಿ ವರ್ತಿಸಬೇಕು ಎಂದು ಬೋಧಿಸಲಾಗಿದೆ. 

14. ಈ ಅಜ್ಜೆಯ ಹಿನ್ನೆಲೆಯೇನೆಂದರೆ- ಹುದೈಬಿಯಾ ಸಂಧಿಯ ಬಳಿಕ ಮೊದಮೊದಲು ಮುಸ್ಲಿಮ್‌ ಪುರುಷರು ಮಕ್ಕಾದಿಂದ 
ಓಡೋಡಿ ಮದೀನಾಕ್ಕೆ ಬರತೊಡಗಿದರು. ಸಂಧಿಯ ಶರತ್ತುಗಳ ಪ್ರಕಾರ ಅವರನ್ನು ಹಿಂದಕ್ಕೆ ಕಳಿಸಲಾಗುತ್ತಿತ್ತು. ಅನಂತರ 


ಕಾಂಡ-28 


60. ಅಲ್‌ ಮುಮ್ತಹಿನಃ 925 


ಹತ ಭೌ] آ ات‎ Bho EK ۸4 ALS »p55 8೩5 7 
Ais EA) تکوا ٍ 3,2 ڈائگاوا اما انکر و‎ $15. 


ಅವರ ಪಾಲಿಗೂ ಧರ್ಮಬದ್ಧರಲ್ಲ. ಅವರ' ಸತ್ಯನಿಷೇಧಿ ಗಂಡಂದಿರು ಅವರಿಗೆ ಕೊಟ್ಟಿದ್ದ ಮಹಪ್ರನ್ನು 
(ವಿವಾಹಧನವನ್ನು) ಅವರಿಗೆ ಮರಳಿಸಿರಿ. ನೀವು ಅವರ ವಿವಾಹ ಧನವನ್ನು ಪಾವತಿ ಮಾಡಿದ ಮೇಲೆ 
ನೀವು ಅವರೊಂದಿಗೆ ನಿಕಾಹ್‌ ಮಾಡಿಕೊಳ್ಳುವುದರಲ್ಲೇನೂ ದೋಷವಿಲ್ಲ ಮತ್ತು ನೀವು ಕೂಡಾ 
ಸತ್ಯನಿಷೇಧಿ ಸ್ತ್ರೀಯರನ್ನು ನಿಮ್ಮ ವಿವಾಹ ಬಂಧನದಲ್ಲಿ ತಡೆದಿರಿಸಿಕೊಳ್ಳಬೇಡಿರಿ.' ನೀವು ನಿಮ್ಮ ಸತ್ಯನಿಷೇಧಿ 
ಪತ್ನಿಯರಿಗೆ ಕೊಟ್ಟಿದ್ದ ವಿವಾಹಧನವನ್ನು ಮರಳಿ ಪಡೆದುಕೊಳ್ಳಿರಿ ಮತ್ತು ಸತ್ಯನಿಷೇಧಿಗಳು ತಮ್ಮ ಮುಸ್ಲಿಮ್‌ 
ಪತ್ನಿಯರಿಗೆ ಕೊಟ್ಟಿದ್ದ ವಿವಾಹಧನವನ್ನು ಮರಳಿ ಪಡೆದುಕೊಳ್ಳಲಿ.' ಇದು. ಅಲ್ಲಾಹನ ಆದೇಶವಾಗಿದೆ. 


ಮುಸ್ಲಿಮ್‌ ಮಹಿಳೆಯರು ಬರತೊಡಗಿದರು. ಸತ್ಮನಿಷೇಧಿಗಳು ಸಂಧಿಯ ಶರತ್ತುಗಳ ಆಧಾರದಲ್ಲಿ ಅವರನ್ನು ಹಿಂದಿರುಗಿಸಬೇಕೆಂದು 
ಆಗ್ರಹಿಸಿದರು. ಆಗ ಹುದೈಬಿಯಾ ಸಂಧಿಯು ಸ್ತ್ರೀಯರಿಗೂ ಅನ್ವೆಯಿಸುತ್ತದೆಯೇ ಎಂಬ ಪ್ರಶ್ನೆ ಎದ್ದಿತು. ಅಲ್ಲಾಹನು ಇಲ್ಲಿ 
ಇದೇ ಪ್ರಶ್ನೆಗೆ ಉತ್ತರವಾಗಿ- ಅವರು ಮುಸ್ಲಿಮರಾಗಿದ್ದರೆ ಮತ್ತು ಅವರು ತಮ್ಮ ಧರ್ಮಕ್ಕಾಗಿಯೇ ಹಿಜ್ರತ್‌ ಮಾಡಿ ಬಂದಿದ್ದು 
ಬೇರಾಬ್ದದೇ ಉದ್ದೇಶ ಅವರಿಗಿಲ್ಲ ಎಂಬುದು ಖಚಿತವಾದರೆ ಅವರನ್ನು ಹಿಂದಿರುಗಿಸಬಾರದು ಎಂದು ಆದೇಶ ನೀಡಿದನು. 
ಸಂಧಿಯ ಶರತ್ತುಗಳ ಪ್ರಕಾರ ಸ್ತ್ರೀಯರನ್ನು ಹಿಂದಿರುಗಿಸಬೇಕೆಂಬ ಯಾವ ಹೊಣೆಗಾರಿಕೆಯೂ ಇರಲಿಲ್ಲ. ಅನೇಕ ವರದಿಗಳಲ್ಲಿ 
ಈ ಸಂಧಿಯು ಸಾರ್ವತ್ರಿಕವಾಗಿದ್ದು ಅದರಲ್ಲಿ ಸ್ತ್ರೀ- ಪುರುಷರಿಬ್ಬರೂ ಸೇರಿದ್ದರೆಂದು ಸೂಚಿಸುವಂತಹ ಪದಗಳು ದೊರೆಯುತ್ತವೆ. 
ಆದರೆ ಈ ಪೈಕಿ ಹೆಚ್ಚಿನ ವರದಿಗಳು ಘಟನೆಯ ಸಾರಾಂಶಗಳೇ ಹೊರತು ಅಕ್ಷರಶಃ ವೈತ್ತಾಂತಗಳಲ್ಲ. ಪ್ರಸ್ತುತ ವರದಿಗಳ 
ಶೈಲಿಯಿಂದಲೇ ವ್ಯಕ್ತವಾಗುವಂತೆ, ಅವುಗಳಲ್ಲಿ ಮಕ್ಕಾದಿಂದ ಮದೀನಾಕ್ಕೆ ಬಂದವರನ್ನು- ಮರಳಿ ಮಕ್ಕಾಕ್ಕೆ ಕಳುಹಿಸಬೇಕೆಂಬ 
ಪರಿಚ್ಛೇದವನ್ನು ಸಂಧಿಯ ಮೂಲಪ್ರತಿಯಲ್ಲಿ ಇರುವಂತಹ ಪದಗಳಲ್ಲಿ ಉಲ್ಲೇಖಿಸುವ ಬದಲು ಕೇವಲ ಸಾರಾಂಶವನ್ನು 
ಉಲ್ಲೇಖಿಸಲಾಗಿದೆ. ವಾಸ್ತವದಲ್ಲಿ- ಸಂಧಿಯ ಈ ಶರತ್ತನ್ನು ಮುಂದಿಟ್ಟಿದ್ದವರು ಕುರೈಶರೇ ಹೊರತು ಮುಸ್ಲಿಮರಲ್ಲ. ಅವರ 
ಪರವಾಗಿ ಅವರ ಪ್ರತಿನಿಧಿ ಸುಹೈಲ್‌ ಬಿನ್‌ ಅಮ್ರ್‌ ಸಂಧಿಯ ವಾಕ್ಕವನ್ನು ಹೀಗೆ ರಚಿಸಿ ಬರೆದಿದ್ದನು. "ನಿಮ್ಮಲ್ಲಿಗೆ ನಮ್ಮ 
ಪೈಕಿ ಯಾರಾದರೂ ಪುರುಷನು ಬಂದರೆ, ಅವನು ನಿಮ್ಮ ಧರ್ಮದಲ್ಲೇ ಇದ್ದರೂ ನೀವು ಅವನನ್ನು ನಮ್ಮ ಕಡೆಗೆ ಮರಳಿಸಬೇಕು. 
ಸಂಧಿಯ ಈ ಪದಗಳು ಬುಖಾರಿ ಕಿತಾಬುಶ್ಕುರೂತ್‌, ಬಾಬುಶ್ಕುರೂತ್‌ ಫಿಲ್‌ ಜಿಹಾದಿ ವಲ್‌ ಮಸಾಲಿಹಃದಲ್ಲಿ ಪ್ರಬಲ 
ಆಧಾರಗಳೊಂದಿಗೆ ಉಲ್ಲೇಖಿಸಲ್ಪಟ್ಟಿವೆ. ಸುಹೈಲನು 'ರಜುಲ್‌' ಎಂಬ ಪದವನ್ನು ವ್ಯಕ್ತಿಯ ಅರ್ಥದಲ್ಲಿ ಪ್ರಯೋಗಿಸಿರಲೂಬಹುದು. 
ಆದರೆ ಇದು ಅವನ ಮನದಿಂಗಿತ ಮಾತ್ರ. ಸಂಧಿಯ ಪತ್ರದಲ್ಲಿ 'ರಜುಲ್‌' ಎಂಬ ಪದ ಮಾತ್ರವಿದ್ದು ಅರಬೀ ಭಾಷೆಯಲ್ಲಿ 
ಅದರ ಅರ್ಥ ಪುರುಷ ಎಂದಾಗಿತ್ತು. £3ದುದರಿಂದಲೇ ಮಕ್ಕಾದಿಂದ ಮದೀನಾಕ್ಕೆ ಹಿಬ್ರತ್‌ ಮಾಡಿ ಬಂದ ಉಮ್ಮು ಕುಲ್ಲೂಮ್‌ 
ಬಿನ್ತಿ ಉಕ್‌ಬಾರನ್ನು(ರ) ಮರಳಿಸಬೇಕೆಂದು ಅವರ ಸಹೋದರನು ಪ್ರವಾದಿವರ್ಯರ(ಸ) ಬಳಿಗೆ ಬಂದಾಗ (ಇಮಾಮ್‌ 
ರುಪ್ರೀಯವರ ವರದಿ ಪ್ರಕಾರ) ಪ್ರವಾದಿವರ್ಯರು(ಸ) "ಶರತ್ತು ಪುರುಷರ ಕುರಿತಾಗಿದೆ- ಸ್ತ್ರೀಯರ ಕುರಿತಾಗಿಲ್ಲ" ಎಂದು ಹೇಳಿ 
ಆತನನ್ನು ಹಿಂದೆ ಕಳುಹಿಸಿ ಬಿಟ್ಟರು. (ಅಹ್‌ಕಾಮುಲ್‌ ಕುರ್‌ಆನ್‌ ಇಬ್ನ್‌ ಅರಬೀ, ತಫ್ಬೀರ್‌ ಕಬೀರ್‌, ಇಮಾಮ್‌ ರಾರ) 
ಆ ವರೆಗೆ ಕುರೈಶರು ಕೂಡಾ ಪ್ರಸ್ತುತ ಕರಾರು ಸ್ರೀ ಪುರುಷರೆನ್ನದೆ ಎಲ್ಲ ಮುಹಾಜಿರ್‌ಗಳಿಗೆ ಅನ್ವಯವಾಗುತ್ತೆದೆಂಬ ತಪ್ಪು 
ತಿಳುವಳಿಕೆಗೆ ತುತ್ತಾಗಿದ್ದರು. ಪ್ರವಾದಿವರ್ಯರು(ಸ) ಕರಾರಿನ ಆ ಪದಗಳ ಕಡೆಗೆ ಅವರ ಗಮನ ಸೆಳೆದಾಗ ಅವರು ಚಕಿತರಾದರು. 
ಆದರೂ ಅನಿವಾರ್ಯವಾಗಿ ಅವರು ಇದನ್ನು ಒಪ್ಪಲೇ ಬೇಕಾಯಿತು. | 

15. ತಾತ್ಸರ್ಯವೇನೆಂದರೆ- ಅವರ ಸತ್ತೆ ನಿಷೇಧಿ ಗಂಡಂದಿರಿಗೆ ಮರಳಿಸಲಾದ 'ಮಹರ್‌'(ವಿದಾಹದನ) ಅನ್ನೇ ಈ ಸ್ತ್ರೀಯರ 
ಮಹರ್‌ ಎಂದು ಪರಿಗಣಿಸಲಾಗದು. ಈಗ ಈ ಪೈಕಿ ಯಾವುದೇ ಸ್ತ್ರೀಯನ್ನು ವಿವಾಹವಾಗ ಬಯಸುವ  ಮುಸ್ಲಿಮನು ಆಕೆಯ 
ಮಹ್‌ ಅನ್ನು ಆಕೆಗೆ ಸಲ್ಲಿಸಿ ವಿವಾಹ “ಮಾಡಿಕೊಳ್ಳಬೇಕು. 

16. ಈ ಸೂಕ್ತಗಳಲ್ಲಿ ನಾಲ್ಕು ಮಹತ್ವಪೂರ್ಣ ಆದೇಶಗಳಿವೆ. ಅವು ಇಸ್ಲಾಮಿನ ಕೌಟುಂಬಿಕ ಹಾಗೂ ಅಂತಾರಾಷ್ಟ್ರೀಯ 
ಕಾನೂನಿಗೆ ಸಂಬಂಧಿಸಿವೆ: 1) ಒಟ್ಟಿ سو‎ ಮುಸ್ಲಿಮಳಾಗಿ ಬಿಟ್ಟರೆ ಅವಳು ತನ್ನ ಸತ್ಯನಿಷೇಧಿ ಪತಿಯ ಪಾಲಿಗೆ ಮತ್ತು 


ಕಾಂಡ-28 


926 ಕುರ್‌ಆನ್‌ ವ್ಯಾಖ್ಯಾನ 


BIE EE JELENA KES کر ابد‎ 
AAC یکل‎ ST کاتوا الوب ذمیت‎ AIG ای الگدار‎ 
SLL LM SE ابی ادا‎ GUS 4 SiG الله‎ 


ಅವನು ನಿಮ್ಮ ನಡುವೆ ತೀರ್ಮಾನ ಮಾಡುತ್ತಾನೆ. ಅವನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 
ಇನ್ನು ನಿಮ್ಮ ಸತ್ಮನಿಷೇಧಿ ಪತ್ನಿಯರ ವಿವಾಹ ಧನದಿಂದ ಏನಾದರೂ ಸತ್ಕನಿಷೇಧಿಗಳಿಂದ ನಿಮಗೆ 
ಮರಳಿ ಸಿಗದಿದ್ದರೆ, ಅನಂತರ ನಿಮ್ಮ ಸರದಿ ಬಂದಾಗ ಯಾರ ಪತ್ನಿಯರು ಅತ್ತ ಉಳಿದು ಬಿಟ್ಟಿರುವರೋ 
ಅವರಿಗೆ ಅವರು ಕೊಟ್ಟಿರುವ ವಿವಾಹ ಧನಕ್ಕೆ ಸಮನಾದಷ್ಟು ಮೊತ್ತವನ್ನು ಕೊಟ್ಟುಬಿಡಿರಿ ಮತ್ತು ನೀವು 
ವಿಶ್ವಾಸವಿರಿಸಿರುವ ಅಲ್ಲಾಹನನ್ನು ಭಯಪಡುತ್ತಲಿರಿ. 


ಆ ಸತೃನಿಷೇಧಿ ಪತಿಯು ಆಕೆಯ ಪಾಲಿಗೆ ಹಲಾಲ್‌ ಆಗಿರುವುದಿಲ್ಲ. 2) ಓರ್ವ ವಿವಾಹಿಶ ಮಹಿಳೆಯು ಮುಸ್ಲಿಮಳಾಗಿ 
ಸತ್ಕನಿಷೇಧಿಗಳ ರಾಷ್ಟ್ರದಿಂದ ಇಸ್ಲಾಮ ರಾಷ್ಟ್ರಕ್ಕೆ ವಲಸೆ ಬಂದೊಡನೆ ಅವಳ ವಿವಾಹ ಬಂಧನವು ತಾನಾಗಿಯೇ ಮುರಿದು 
ಹೋಗುತ್ತದೆ. ಅವಳನ್ನು ಯಾವ ಮುಸ್ಲಿಮನೂ ಮಹರ್‌ ಕೊಟ್ಟು ನಿಕಾಹ್‌ ಮಾಡಿಕೊಳ್ಳಬಹುದು. 3) ಒಬ್ಬ ಪುರುಷನು 
ಮುಸ್ಲಿಮನಾಗಿದ್ದು ಅತನ ಪತ್ನಿ ಸತ್ಮನಿಷೇಧಿಯಾಗಿಯೇ ಉಳಿದಿದ್ದರೆ ಅವನು ಆಕೆಯನ್ನು ತನ್ನ ವಿವಾಹ ಬಂಧನದಲ್ಲಿ 
ತಡೆದಿಟ್ಟುಕೊಳ್ಳಬಾರದು. 4) ಬಾರುಲ್‌ ಕುಫ್ರ್‌(ಸತ್ಯನಿಷೇಧಿ ರಾಷ್ಟ್ರ) ಮತ್ತು ಇಸ್ಲಾಮ ರಾಷ್ಟ್ರದ ನಡುವೆ ಸಂಧಾನ ಸಂಬಂಧ 
ಇದ್ದರೆ, ಇಸ್ಲಾಮ ರಾಷ್ಟ್ರವು ಸತ್ಮನಿಷೇಧಿ ರಾಷ್ಟ್ರದೊಂದಿಗೆ- ಮುಸ್ಲಿಮರಾಗಿ ಇಸ್ಲಾಮೂ ರಾಷ್ಟ್ರಕ್ಕೆ ವಲಸೆ ಬರುವ ಸತ್ಮನಿಷೇಧಿಗಳ 
ವಿವಾಹದಲ್ಲಿರುವ ಸ್ತ್ರೀಯರ ಮಹ್‌ ಅನ್ನು ಮುಸ್ಲಿಮರ ಪರವಾಗಿ ಮರಳಿಸಿ ಬಿಡಬೇಕೆಂಬ ಮತ್ತು ಸತ್ಯನಿಷೇಧಿಗಳ ರಾಷ್ಟ್ರದಲ್ಲಿ 
ಉಳಿಯುವ ಮುಸ್ಲಿಮರ ವಿವಾಹದಲ್ಲಿರುವ ಸತ್ಯನಿಷೇಧಿ ಸ್ತೀಯರ ಮಹಪ್ರನ್ನು ಸತ್ಕನಿಷೇಧಿಗಳ ಪರವಾಗಿ ಮುಸ್ಲಿಮರಿಗೆ 
ಮರಳಿಸಬೇಕೆಂಬ ಏರ್ಪಾಡನ್ನು ಮಾಡಲು ಪ್ರಯತ್ನಿಸಬೇಕು. ಈ ಆದೇಶಗಳ ಐತಿಹಾಸಿಕ ಹಿನ್ನೆಲೆಯೇನೆಂದರೆ- ಇಸ್ಲಾಮಿನ ಆರಂಭ 
ಕಾಲದಲ್ಲಿ, ಅನೇಕ ಪುರುಷರು ಇಸ್ಲಾಮ್‌ ಸ್ವೀಕರಿಸಿದ್ದರೂ ಅವರ ಪಶ್ನಿಯರಿನ್ನೂ ಮುಸ್ಲಿಮರಾಗಿರಲಿಲ್ಲ. ಹಾಗೆಯೇ ಅನೇಕ 
ಸ್ತ್ರೀಯರು ಇಸ್ಲಾಮ್‌ ಸ್ಟೀಕರಿಸಿದ್ದರೂ ಅವರ ಪತಿಯರು ಇಸ್ಲಾಮ್‌ ಸ್ಟೀಕರಿಸಿರಲಿಲ್ಲ. ಸ್ವತಃ ಪ್ರವಾದಿವರ್ಯರ(ಸು ಓರ್ವ ಪುತ್ರಿ 
ರೈನಬ್‌ರ(ರ) ಪತಿ ಅಬುಲ್‌ ಆಸ್‌ ಮುಸ್ಲಿಮೇತರರಾಗಿದ್ದರು. ಅನೇಕ ವರ್ಷಗಳ ವರೆಗೂ ಅವರು ಮುಸ್ಲಿಮೇತರರಾಗಿಯೇ 
ಇದ್ದೆರು. ಆರಂಭ ಕಾಲದಲ್ಲಿ ಮುಸ್ಲಿಮ್‌ ಪುರುಷನಿಗೆ ಮುಸ್ಲಿಮೇತರ ಪಶ್ನಿಯೂ ಮುಸ್ಲಿಮ್‌ ಸ್ತ್ರೀಗೆ ಮುಸ್ಲಿಮೇತರ ಪತಿಯೂ 
ನಿಷಿದ್ಧರೆಂಬ ಆದೇಶವನ್ನು ನೀಡಲಾಗಿರಲಿಲ್ಲ. ಆದುದರಿಂದ ಅವರ ನಡುವೆ ದಾಂಪತ್ಕ ಸಂಬಂಧ ಹಾಗೆಯೇ ಮುಂದುವರಿದಿತ್ತು. 
ಹಿಜ್ರತ್‌ನ ಅನಂತರವೂ ತುಂಬಾ ಸಮಯದ ವರೆಗೆ ಅನೇಕೆ ಸ್ತ್ರೀಯರು ಮುಸ್ಲಿಮರಾಗಿ ಹಿಜ್ರತ್‌ ಮಾಡಿ ಬಂದರು ಮತ್ತು 
ಅವರ ಪತಿಯಂದಿರು ದಾರುಲ್‌ ಕುಫ್ರ್‌ನಲ್ಲೇ ಉಳಿದರು. ಹಾಗೆಯೇ ಅನೇಕ ಮುಸ್ಲಿಮ್‌ ಪುರುಷರು ಹಿಜ್ರತ್‌ ಮಾಡಿ ಬಂದರು 
ಮತ್ತು ಅವರ ಪತ್ನಿಯರು ದಾರುಲ್‌ ಕುಫ್ರ್‌ನಲ್ಲೇ ಉಳಿದಿದ್ದರು. ಹೀಗಾಗಿದ್ದರೂ ಅವರ ನಡುವೆ ದಾಂಪತ್ಯ ಸಂಬಂಧವು ಹಾಗೆಯೇ 
ಉಳಿದಿತ್ತು. ಇದರಿಂದಾಗಿ ಮುಖ್ಮಿವಾಗಿ ಸ್ತ್ರೀಯರು ತುಂಬಾ ಪೇಚಿಗೊಳಗಾಗುತ್ತಿದ್ದರು. ಏಕೆಂದರೆ, ಪುರುಷರಿಗಂತೂ ಬೇರೆ ವಿವಾಹ 
ಮಾಡಿಕೊಳ್ಳಲು ಅವಕಾಶವಿತ್ತು. ಆದರೆ ಸ್ತ್ರೀಯರಿಗೆ ತಮ್ಮ ಗತ ಪತಿಯೊಂದಿಗಿನ ವಿವಾಹವನ್ನು ರದ್ದುಗೊಳಿಸುವ ತನಕ ಬೇರೆ 
ವಿವಾಹವಾಗಲು ಸಾಧ್ಯವಿರಲಿಲ್ಲ. ಹುದೈಬಿಯಾ ಸಂಧಿಯ ಬಳಿಕ ಈ ಸೂಕ್ತಗಳು ಅವಶೀರ್ಣಗೊಂಡಾಗ ಮುಸ್ಲಿ; ಮರು ಮತ್ತು 
ಸತ್ಕನಿಷೇಧಿಗಳು ಹಾಗೂ ಬಹುದೇವಾರಾಧಕರ, ನಡುವಿನ ವಿವಾಹ ಬಂಧನವನ್ನು ಮುರಿದು ಬಿಡಲಾಯಿತು ಮತ್ತು ಮುಂದೆ 
ಈ ವಿಷಯದಲ್ಲಿ ನಿರ್ಣಾಯಕ ಮತ್ತು ಸ್ಪಷ್ಟ ಕಾನೂನುಗಳನ್ನು ರಚಿಸಲಾಯಿತು. 

17. ಈ ಸಮಸ್ಯೆಯು ಎರಡು ರೂಷಗಳಲ್ಲಿತ್ತು. ಈ ಸೂಕ್ತವು ಆ ಎರಡೂ ರೂಪಗಳಿಗೆ ಅನ್ವಯಿಸುತ್ತದೆ- 
1) ಮುಸ್ಲಿಮರು ತಮ್ಮೊಂದಿಗೆ ಸಂಧಾನ ಸಂಬಂಧವಿದ್ದ ಸತ್ಯನಿಷೇಧಿಗಳೊಂದಿಗೆ- ನಮ್ಮ ಕಡೆಗೆ ವಲಸೆ ಬರುವ ಸ್ತೀಯರ 
ಮಹ್ರನ್ನು ನಾವು ನಿಮಗೆ ಮರಳಿಸುವೆವು ಮತ್ತು ನಿಮ್ಮಲ್ಲಿ ಉಳಿಯುವಂತಹ ನಮ್ಮ ಜನರ ಸತ್ಯನಿಷೇಧಿ ಪತ್ನಿಯರ ವಿವಾಹ 


ಕಾಂಡ-28 


60. ಅಲ್‌ ಮುಮ್ತಹಿನಃ 927 


EHSL ASV SS IIE ab SES لی‎ 


ے٦4‏ سا وسمہ ھھہ صا کا وینویر 27 
ES A Ak‏ بن BRS EIS SEI‏ 


(2 ಸಂದೇಶವಾಹಕರೇ, ಸತ್ಯವಿಶ್ವಾಸಿನಿಯರು, ನಿಷ್ಠೆಯ ಕರಾರು ಮಾಡಲು ನಿಮ್ಮ ಬಳಿಗೆ ಬಂದು* 
ತಾವು ಅಲ್ಲಾಹನೊಂದಿಗೆ ಯಾರನ್ನೂ ಸಹಭಾಗಿಗಳಾಗಿ ಮಾಡಲಾರೆವು, ಕಳವು ಮಾಡಲಾರೆವು” ವ್ಯಭಿಚಾರ 
ವೆಸಗಲಾರೆವು ತಮ್ಮ ಮಕ್ಕೆಳನ್ನು' ವಧಿಸಲಾರೆವು, ತಮ್ಮ ಕೈಕಾಲುಗಳ ಮುಂದೆ ಯಾವುದೇ ಸುಳ್ಳಾರೋಪವನ್ನು 


ಧನವನ್ನು ನೀವು ಮರಳಿಸಬೇಕು ಎಂಬ ವ್ಯವಹಾರ ಮಾಡ ಬಯಸಿದರು. ಆದರೆ ಸಶ್ಯನಿಷೇಧಿಗಳು ಇದನ್ನು ಒಪ್ಪಲಿಲ್ಲ. 
ಆದ್ದರಿಂದ ಅಲ್ಲಾಹನು ಮುಸ್ಲಿಮರಿಗೆ- ನೀವು ಬಹುದೇವಾರಾಧಕರಿಗೆ ಮರಳಿಸಬೇಕಾಗಿರುವ ಮುಹಾಜಿರ್‌ ಸ್ತ್ರೀಯರ جرد‎ 
ಅವರಿಗೆ ಕಳುಹಿಸುವ ಬದಲು ಮದೀನಾದಲ್ಲೇ ಸಂಗ್ರಹಿಸಿಡಬೇಕು. ಯಾರಿಗೆಲ್ಲಾ ಸತ್ಯನಿಷೇಧಿಗಳಿಗೆ ತಾವು ನೀಡಿದ ಮಪ್ರನ್ನು 
ಮರಳಿ ಪಡೆಯಲಿಕ್ಕಿದೆಯೋ ಅವರಿಗೆ ಕ್ರಮಬದ್ಧವಾಗಿ ಸಿಗಬೇಕಾದಷ್ಟು ಮಹ್ಟ್‌ನ ಮೊತ್ತವನ್ನು ಈ ಸಂಗ್ರಹಿತ ನಿಧಿಯಿಂದ 
ನೀಡಬೇಕು ಎಂಬ ಆದೇಶವನ್ನು ನೀಡಿದನು. 2) ಮುಸ್ಲಿಮರೊಂದಿಗೆ ಸಂಧಾನ ಸಂಬಂಧ ಇಲ್ಲದಂತಹ ಸತ್ಮನಿಷೇಧಿಗಳ ಪ್ರದೇಶ 
ಗಳಿಂದಲೂ ಅನೇಕರು ಇಸ್ಲಾಮ್‌ ಸ್ವೀಕರಿಸಿ ಇಸ್ಲಾಮೂ ರಾಷ್ಟ್ರಕ್ಕೆ ಬಂದು ಬಿಟ್ಟಿದ್ದರು ಮತ್ತು ಅವರ ಸತ್ಕನಿಷೇಧಿ ಪತ್ನಿಯರು 
ಅಲ್ಲೇ ಉಳಿದಿದ್ದರು. ಇದೇ ರೀತಿಯಲ್ಲಿ ಕೆಲವು ಸ್ತ್ರೀಯರೂ ಅಲ್ಲಿಂದ ಮುಸ್ಲಿಮರಾಗಿ ಬಂದಿದ್ದರು ಮತ್ತು ಅವರ 
ಸೆತ್ಮನಿಷೇಧಿ ಪಶಿಯಂದಿರು ಅಲ್ಲೇ ಉಳಿದಿದ್ದರು. ಇವರ ವಿಷಯದಲ್ಲಿ ಇಸ್ಲಾಮೊ ರಾಷ್ಟ್ರದೊಳಗೇ ಮುಯ್ಯಿಗೆ ಮುಯ್ಕಿ 
ತೀರಿಸಬೇಕೆಂದು ನಿರ್ಧರಿಸಲಾಯಿತು. ಸತ್ಮನಿಷೇಧಿಗಳಿಂದ ಮಹರ್‌ ಸಿಗಲಿಕ್ಕಿಲ್ಲವೆಂದಾದರೆ ಅವರಿಗೂ ಮಪ್ರನ್ನು ಮರಳಿಸಬಾರದು. 
ಅದರ ಬದಲು, ಈ ಕಡೆ ಬಂದಿರುವ ಸ್ತ್ರೀಯರ ಪರವಾಗಿ ಸಲ್ಲಬೇಕಾದ ಮಹಪ್ರನ್ನು ಯಾವ ಪುರುಷನ ಪತ್ನಿಯು ಆಚೆ 
ಉಳಿದಿರುವಳೋ ಆತನಿಗೆ ಸಲ್ಲಿಸಬೇಕು. ಇಷ್ಟಾಗಿಯೂ ಲೆಕ್ಕ ಸರಿಯಾಗದಿದ್ದರೆ ಮತ್ತು ಯಾವ ಮುಸ್ಲಿಮರ ಪತ್ನಿಯರು ಆ 
ಕಡೆ ಉಳಿದಿರುವರೋ ಅವರಿಗೆ ಸಿಗಬೇಕಾದ ಮಹ್ರ್‌ನ ಮೊತ್ತವು ವಲಸೆ ಬಂದ ಮುಸ್ಲಿಮ್‌ ಸ್ವ್ರೀಯರು ಸಲ್ಲಿಸಬೇಕಾದ 
ಮಹ್ವ್‌ಗಿಂತ ಅಧಿಕವಾಗಿದ್ದರೆ ಸತ್ಕನಿಷೇಧಿಗಳೊಂದಿಗಿನ ಯುದ್ಧದಲ್ಲಿ ಮುಸ್ಲಿಮರಿಗೆ ಸಿಗುವ ಸಮರಾರ್ಜಿತ ಸೊತ್ತಿನಿಂದ ಆ 
ಹೆಚ್ಚುವರಿ ಮೊತ್ತವನ್ನು ಪಾವತಿಸಬೇಕು ಎಂದು ಆದೇಶಿಸಲಾಯಿತು. (ಇಬ್ಸ್‌ ಜರೀರ್‌-ಇಬ್ನ್‌ ಅಬ್ಸಾಸ್‌ರ(ರ) ವರದಿ) 

18. ನಾವು ಮೊದಲೇ ವಿವರಿಸಿರುವಂತೆ ಈ ಸೂಕ್ತವು ಮಕ್ಕಾ ವಿಜಯಕ್ಕೆ ಸ್ವಲ್ಪ ಮುಂಚೆ ಅವರ್ತೀಣಗೊಂಡಿತ್ತು. ಅನಂತರ 
ಮಕ್ಕಾವನ್ನು ಗೆದ್ದುಕೊಂಡಾಗ ಕುರೈಶರು 'ಬೈಅತ್‌'ಗಾಗಿ(ನಿಣ್ನೆ ಪ್ರಕಟಿಸಲಿಕ್ಕಾಗಿ ತಂಡೋಪ ತಂಡವಾಗಿ ಪ್ರವಾದಿವರ್ಯರ(ಸ) 
ಬಳಿಗೆ ಬರತೊಡಗಿದರು. ಪ್ರವಾದಿವರ್ಯರು(ಸ) ಪುರುಷರಿಂದ ಸಫಾಬೆಟ್ಟದಲ್ಲಿ ಸ್ವತಃ ಬೈಅತ್‌ ಪಡೆದರು ಮತ್ತು ಸ್ತ್ರೀಯರಿಂದ 
ಬೈಲತ್‌ ಪಡೆಯಲಿಕ್ಕಾಗಿ ಹ. ಉಮರ್‌ರನ್ನು(ರ) ನೇಮಿಸಿ, ಈ ಸೂಕ್ತದಲ್ಲಿ ತಿಳಿಸಿರುವ ವಿಷಯಗಳ ಬಗ್ಗೆ ಅವರಿಂದ ಬೈಅತ್‌ 
ಪಡೆಯಬೇಕೆಂದು ಹೇಳಿದರು. (ಇಬ್ನ್‌ ಜರೀರ್‌-ಹ. ಇಬ್ನ್‌ ಅಬ್ಬಾಸ್‌ರ(ರ) ವರದಿ; ಇಬ್ನ್‌ ಹಾತಿಮ್‌-ಕತಾದರ(ರ) ವರದಿ) 
ಅನಂತರ ಮದೀನಾಕ್ಕೆ ಮರಳಿ ಬಂದು ಒಂದು ಮನೆಯಲ್ಲಿ ಅನ್ಸಾರರ ಸ್ತ್ರೀಯರು ಒಟ್ಟು ಸೇರಬೇಕೆಂದು ಅಪ್ಪಣೆ ಕೊಟ್ಟರು 
ಮತ್ತು ಅವರಿಂದ ಪ್ರತಿಜ್ಞೆ ಪಡೆಯಲಿಕ್ಕಾಗಿ ಹ. ಉಮರ್‌ರನ್ನು(ರ) ಕಳುಹಿಸಿದರು. (ಇಬ್ನ್‌ ಜರೀರ್‌, ಇಬ್ಲ್‌ ಮರ್‌ದೂಯ, 
اناد‎ ಇಬ್ನ್‌ ಹಿಬ್ಬಾನ್‌,-ಉಮ್ಮು ಅತಿಯ್ಯಃ ಅನ್ಸಾರಿಯಃರ ವರದಿ) 

19. ಮಕ್ಕಾದಲ್ಲಿ ಸ್ತ್ರೀಯರಿಂದ ಪ್ರತಿಜ್ಞೆ ಪಡೆಯುತ್ತಿರುವಾಗ ಹ. ಅಬೂ ಸುಫಿಯಾನ್‌ರ(ರ) ಪಶ್ಲಿ ಹಿಂದ್‌ ಬಿನ್ತಿ 
ಉತ್‌ಬ(ರ) ಈ ಆಜ್ಞೆಯ ವಿವರಣೆ ಕೇಳುತ್ತ ಪ್ರವಾದಿವರ್ಯರೊಡನೆ(ಸು, "ಓ ಸಂದೇಶವಾಹಕರೇ ಅಬೂ ಸುಫಿಯಾನ್‌(ರ) 
ಸ್ವಲ್ಪ ಲೋಭಿ, ನಾನು ನನ್ನ ಮತ್ತು ಮಕ್ಕಳ ಅಗತ್ಮಗಳಿಗಾಗಿ ಅವರೊಡನೆ ಕೇಳದೆ ಅವರ ಸಂಪತ್ತಿನಿಂದ ಸ್ವಲ್ಪ ಭಾಗವನ್ನು 
ತೆಗೆದುಕೊಳ್ಳುತ್ತಲಿದ್ದರೆ ಅದು ಪಾಪವೇ" ಎಂದು ಕೇಳಿದರು. ಆಗ ಪ್ರವಾದಿವರ್ಯರು(ಸ) "ಅಲ್ಲ- ಆದರೆ ಕೇವಲ ಉಚಿತ 
ಪ್ರಮಾಣದಲ್ಲಿ” ಎಂದುತ್ತರಿಸಿದರು. ಅರ್ಥಾತ್‌- ನಿಜಕ್ಕೂ ಇರುವ ಧರ್ಮಸಮ್ಮತ ಅಗತ್ಯಗಳಿಗಾಗಿ 0+00" ಧನವನ್ನು 
ಮಾತ್ರ ತೆಗೆಯಬಹುದು. (ಅಹ್‌ಕಾಮುಲ್‌ ಕುರ್‌ಆನ್‌- ಇಬ್ಲ್‌ ಅರಬಿಲ್ಲ 

20. ಇದರಲ್ಲಿ ಗರ್ಭಪಾತವು ಸೇರಿದೆ. ಅದು ಧರ್ಮಸಮ್ಮತ ಗರ್ಭವಿರಬಹುದು ಅಥವಾ ಅಕ್ರಮ ಗರ್ಭಪಾತವಿರಬಹುದು. 


5:0-8 


928 ಕುರ್‌ಆನ್‌ ವ್ಯಾಖ್ಯಾನ 


Ih 92 و سس‎ Cd مر مض موہ ماف‎ re 
oS ಮ ಹಯ WS BAG IL 
ಸೃಷ್ಟಿಸಿ ತರಲಾರೆವು?' ಮತ್ತು ಯಾವುದೇ ಸತ್ಕಾರ್ಯದ ವಿಷಯದಲ್ಲಿ ನಿಮ್ಮ ಆಜ್ಞೋಲ್ಲಂಘನೆ ಮಾಡಲಾರೆವುಜ 
ಎಂದು ಪ್ರತಿಜ್ಞೆ ಮಾಡಿದಾಗ, ಅವರಿಂದ ಕರಾರನ್ನು ಸ್ಟೀಕರಿಸಿಕೊಳ್ಳಿರಿಿ ಮತ್ತು ಅವರಿಗಾಗಿ ಅಲ್ಲಾಹನೊಡನೆ 
ಕ್ಲಮಾಯಾಚನೆ ಮಾಡಿರಿ. ಖಂಡಿತವಾಗಿಯೂ ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


21. ಇದರಲ್ಲಿ ಎರಡು ವಿಧದ ಸುಳ್ಳಾರೋಪಗಳು ಒಳಗೊಂಡಿವೆ. 1) ಒಬ್ಬ ಸ್ತ್ರೀಯು ಇತರ ಸ್ತ್ರೀಯರ ಮೇಲೆ, ಅವರಿಗೆ 
ಪರಪುರುಷರೊಂದಿಗೆ ಅಕ್ರಮ ಸಂಬಂಧವಿದೆಯೆಂದು ಆರೋಪ ಹೊರಿಸುವುದು 2) ಒಬ್ಬ ಸ್ತ್ರೀಯು ಯಾರದೋ ಶಿಶುವಿಗೆ ಜನ್ಮ 
ಕೊಟ್ಟು ಇದು ನನ್ನದೇ ಶಿಶುವೆಂದು ತನ್ನ ಪತಿಯನ್ನು ನಂಬಿಸುವುದು. 

22. ಈ ಸಂಕ್ಷಿಪ್ತ ವಾಕ್ಕದಲ್ಲಿ ಎರಡು ಪ್ರಮುಖ ಕಾನೂನು ನಿಯಮಗಳನ್ನು ತಿಳಿಸಲಾಗಿದೆ- 1) ಪ್ರವಾದಿಯಃಸು 
ಅನುಸರಣೆಯ ವಿಷಯದಲ್ಲೂ ಒಳಿತಿನಲ್ಲಿ ಅನುಸರಣೆ ಎಂಬ ಶರತ್ತನ್ನು ಇಡಲಾಗಿದೆ. ನಿಜವಾಗಿ ಪ್ರವಾದಿವರ್ಯರ(ಸ) 
ವಿಷಯದಲ್ಲಿ ಅವರೆಂಬಾದರೂ ಕೆಡುಕಿನ ಆಜ್ಞೆಯನ್ನೂ ಕೊಡಬಲ್ಲರೆಂದು ಊಹಿಸಲಿಕ್ಕೂ ಅವಕಾಶವಿಲ್ಲ. ಇಷ್ಟಾಗಿಯೂ ಇಂತಹ 
ಶರತ್ತನ್ನು ಪ್ರಸ್ತಾಪಿಸಿರುವುದರಿಂದ- ಜಗತ್ತಿನ ದೇವ ನಿಯಮಗಳ ಮಿತಿಯ ಹೊರಗೆ ಯಾರ ಅನುಸರಣೆಯನ್ನೂ ಮಾಡಬಾರ 
ದೆಂಬುದು ತನ್ನಿಂತಾನೇ ವ್ಯಕ್ತವಾಗುತ್ತವೆ. ಏಕೆಂದರೆ, ದೇವಸಂದೇಶವಾಹಕರನ್ನು ಅನುಸರಿಸುವ ವಿಷಯದಲ್ಲೂ ಒಳಿತಿನಲ್ಲಿ ಮಾತ್ರ 
ಎಂಬ ಶರತ್ತನ್ನು ಹೇರಿರುವಾಗ ಬೇರೆ ಯಾರನ್ನಾದರೂ ನಿಶೃರ್ತವಾಗಿ ಅನುಸರಿಸಲ್ಪಡಲು ಅರ್ಹನೆಂದು ಪರಿಗಣಿಸಲು ಮತ್ತು 
ಆತನು ನೀಡುವ ದೇವನ ಕಾನೂನಿಗೆ ವಿರುದ್ಧವಾದ ಯಾವುದೇ ನಿಯಮ, ಕಾನೂನು ಅಥವಾ ಸಂಪ್ರದಾಯವನ್ನು ಅನುಸರಿಸಲು 
ಅವಕಾಶವೇ ಎಲ್ಲಿದೆ? ಈ ನಿಯಮವನ್ನು “ಪ್ರವಾದಿವರ್ಯರು(ಸು, "ಅಲ್ಲಾಹನ ಆಜ್ಞೆಗೆ ವಿರುದ್ಧವಾಗಿ ಯಾವ ಅನುಸರಣೆಯೂ 
ಇಲ್ಲ. ಅನುಸರಣೆ ಒಳಿತಿನಲ್ಲಿ ಮಾತ್ರ" ಎಂಬ ಮಾತುಗಳಲ್ಲಿ ವಿವರಿಸಿರುವರು.(ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ) 
ವಾಸ್ತವದಲ್ಲಿ ಈ ಪ್ರವಾದಿ ವಚನವು ಇಸ್ಲಾಮಿನಲ್ಲಿ ಕಾನೂನಿನ ಆಡಳಿತ(ಔ॥। ೦8 Law)ದ ಅಡಿಗಲ್ಲಾಗಿದೆ. 

2) ಸಾಂವಿಧಾನಿಕವಾಗಿ ಬಹಳ ಮಹತ್ವವಿರುವ ಎರಡನೆಯ ಅಂಶವೇನೆಂದರೆ- ಈ ಸೂಕ್ತದಲ್ಲಿ ಐದು ನಕಾರಾತ್ಮಕ 
ಆಜ್ಞೆಗಳನ್ನು ಕೊಟ್ಟ ಬಳಿಕ ಸಕಾರಾತ್ಮಕವಾದ ಒಂದೇ ಆಜ್ಞೆಯನ್ನು ಕೊಡಲಾಗಿದೆ. ಎಲ್ಲ ಸತ್ಯರ್ಮಗಳಲ್ಲಿ ಪ್ರವಾದಿವರ್ಯರ(ಸ) 
ಆದೇಶಗಳನ್ನು ಪಾಲಿಸಲಾಗುವುದು ಎಂಬುದೇ ಆ ಆದೇಶ. ಕೆಡುಕುಗಳ ವಿಷಯದಲ್ಲಿ ಅಜ್ಞಾನ ಕಾಲದ ಸ್ತ್ರೀಯರಲ್ಲಿ ಕಂಡು 
ಬರುತ್ತಿದ್ದಂತಹ ಕೆಲವು ಪ್ರಮುಖ - ಕೆಡುಕುಗಳನ್ನು ಪ್ರಸ್ತಾಪಿಸಿ ಅವುಗಳಿಂದ ದೂರವಿರುವುದಾಗಿ ಅವರಿಂದ ಪ್ರತಿಜ್ಞೆ ಮಾಡಿಸ 
ಲಾಗಿದೆ. ಆದರೆ ಒಳಿತುಗಳ ವಿಷಯದಲ್ಲಿ ಒಳಿತುಗಳ ಒಂದು ಪಟ್ಟಿಯನ್ನು ಕೊಟ್ಟು ಇಂತಿಂತಹ ಸತ್ಕಾರ್ಯಗಳನ್ನೆಲ್ಲಾ 
ಮಾಡುವುದಾಗಿ ಅವರಿಂದ ಪ್ರಶಿಜ್ಞೆ ಪಡೆಯುವ ಬದಲು ಪ್ರವಾದಿವರ್ಯರು(ಸು ಆದೇಶಿಸುವ ಎಲ್ಲ ಸತ್ಕಾರ್ಯಗಳನ್ನು 
ಮಾಡಲಾಗು ವುದೆಂಬ ಪ್ರತಿಜ್ಞೆಯನ್ನು ಮಾತ್ರ ಪಡೆಯಲಾಗಿದೆ. ಇಲ್ಲಿ, ಅಲ್ಲಾಹನು ಕುರ್‌ಆನಿನಲ್ಲಿ ಆದೇಶಿಸಿರುವ ಕರ್ಮಗಳು 
ಮಾತ್ರ ಸತ್ಕಾರ್ಯವಾಗಿರುತ್ತಿದ್ದರೆ "ನೀವು ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡಬಾರದು" ಎಂಬ ಪದಗಳಿಂದ ಅಥವಾ "ನೀವು 
ಕುರ್‌ಆನಿನ ಆದೇಶಗಳನ್ನು ಉಲ್ಲಂಘಸಬಾರದು" ಎಂಬ ಪದಗಳಿಂದ ಪ್ರತಿಜ್ಞೆ ಪಡೆಯಲಾಗುತ್ತಿತ್ತು. ಆದರೆ ಪ್ರತಿಜ್ಞೆಯನ್ನು 
"ಪ್ರವಾದಿವರ್ಯರು(ಸ) ಯಾವ ಸತ್ಕಾರ್ಯದ ಅಜ್ಞೆ ಕೊಟ್ಟರೂ ನೀವು 'ಅದನ್ನು ಉಲ್ಲಂಫಸಬಾರದು" 'ಎಂಬ ಮಾತುಗಳಲ್ಲಿ 
ಪಡೆಯಲಾಗಿದೆ. ಇದರಿಂದ ತನ್ನಿಂತಾನೇ ವ್ಯಕ್ತವಾಗುವುದೇನೆಂದರೆ- ಸಮಾಜ ಸುಧಾರಣೆಯ ವಿಷಯದಲ್ಲಿ ಪ್ರವಾದಿವರ್ಯರಿಗೆ(ಸು) 
ಅತ್ಯಂತ ವಿಶಾಲ ಅಧಿಕಾರಗಳನ್ನು ನೀಡಲಾಗಿದ್ದು ಅವರ ಎಲ್ಲ ಆದೇಶಗಳನ್ನು ಅವು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲ್ಪಟ್ಟಿದ್ದರೂ 
ಇಲ್ಲದಿದ್ದರೂ ಕಡ್ಡಾಯವಾಗಿ ಪಾಲಿಸಲೇಬೇಕು. ಈ ಸಾಂವಿಧಾನಿಕ ಅಧಿಕಾರದ ಆಧಾರದಲ್ಲೇ ಪ್ರವಾದಿ(ಸ) ಪ್ರತಿಜ್ಞೆ ಸ್ವೀಕರಿಸುವಾಗ, 
ಅರದು ಅರಬ್‌ ಸಮಾಜದ ಮಹಿಳೆಯರಲ್ಲಿ ವ್ಯಾಪಕವಾಗಿದ್ದ ಅನೇಕ ಕೆಡುಕುಗಳನ್ನು 'ಬಿಡಬೇಕೆಂದು ಪ್ರತಿಜ್ಞೆ ಪಡೆದರು 
ಮತ್ತು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಿರದ ಅನೇಕ ಆದೇಶಗಳನ್ನು “ನೀಡಿದರು. (ಹೆಚ್ಚಿನ ವಿವರಣೆಯನ್ನು ಸೂರಃ ಅಲ್‌ برع‎ 
15ನೆಯ ಟಿಪ್ಪಣಿಯಲ್ಲಿ ನೋಡಬಹುದು.) 

23. ಪ್ರವಾದಿವರ್ಯರ(ಸು ಕಾಲದಲ್ಲಿ ಸ್ತ್ರೀಯರಿಂದ ಪ್ರತಿಜ್ಞೆ ಪಡೆಯುವ ಕ್ರಮವು ಪುರುಷರಿಂದ ಪ್ರತಿಜ್ಞೆ ಪಡೆಯುವ 
ಕ್ರಮಕ್ಕಿಂತ ಭಿನ್ನವಾಗಿತ್ತೆಂದು ಅನೇಕ ನಂಬಲರ್ಹ ` ಹದೀಸ್‌ಗಳಿಂದ ತಿಳಿದು ಬರುತ್ತದೆ. ಪುರುಷರಿಂದ ಪ್ರತಿಜ್ಞೆ ಪಡೆಯುವಾಗ 


ಕಾಂಡ-28 


60, ಅಲ್‌ ಮುಮ್ತಹಿನಃ 929 


سے 


SB)‏ الله sl Os XE ge‏ کہا 
ಕ ೫ 4‏ 


(13) ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಕ್ರೋಧಕ್ಕೊಳಗಾದವರನ್ನು ಮಿತ್ರರಾಗಿ ಮಾಡಿಕೊಳ್ಳಬೇಡಿರಿ. 
ಸಮಾಧಿಗಳೊಳಗೆ ಬಿದ್ದಿರುವ ಸತ್ಮನಿಷೇಧಿಗಳು. ಪರಲೋಕದ ಬಗ್ಗೆ ನಿರಾಶರಾಗಿ ಬಿಟ್ಟಂತೆಯೇ ಇವರು 
ನಿರಾಶರಾಗಿ ಬಿಟ್ಟಿರುತ್ತಾರೆ. 


ಪ್ರತಿಜ್ಞೆ ಮಾಡುವವರು ತಮ್ಮ ಹಸ್ತವನ್ನು ಪ್ರವಾದಿವರ್ಯರ(ಸ) ಹಸ್ತದ ಮೇಲಿಟ್ಟು ಪ್ರತಿಜ್ಞೆ ಮಾಡುತ್ತಿದ್ದರು. ಅದರೆ 
ಸ್ತ್ರೀಯರಿಂದ ಪ್ರತಿಜ್ಞೆ ಪಡೆಯುವಾಗ ಪ್ರವಾದಿವರ್ಯರು(ಸು ಎಂದೂ ಯಾವುದೇ ಸ್ತ್ರೀಯನ್ನು ಸ್ಪರ್ಶಿಸಿರಲಿಲ್ಲ. ಇದಕ್ಕಾಗಿ 
ಇತರ ಹಲವು ವಿಧಾನಗಳನ್ನು ಅನುಸರಿಸುತ್ತಿದ್ದರು. ಉದಾ: ಕೆಲವೊಮ್ಮೆ ಪ್ರತಿಜ್ಞೆ ಪಡೆಯುವಾಗ ನಾನು ನಿನ್ನಿಂದ ಪ್ರತಿಜ್ಞೆ 
ಪಡೆದೆನೆಂದು ಕೇವಲ ಮಾಠಶಿನಲ್ಲಿ ಹೇಳುತ್ತಿದ್ದರು. ಕೆಲವು ಸಲ ಒಂದು ವಸ್ತ್ರವನ್ನು ಪ್ರವಾದಿವರ್ಯರತ್ವ(ಸ) ಚಾಚಲಾಗುತ್ತಿತ್ತು. 
ಅವರು ಕೇವಲ ಅದನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಿದ್ದರು. ಇನ್ನು ಕೆಲವು ಸಲ ಪ್ರವಾದಿ(ಸ) ಒಂದು ಪಾತ್ರೆಯಲ್ಲಿ ಕೈ: 
ಹಾಕುತ್ತಿದ್ದರು. ಆ ಬಳಿಕ ಸ್ತ್ರೀಯು ಅದೇ ಪಾತ್ರೆಯಲ್ಲಿ ಕೈ ಹಾಕುತ್ತಿದ್ದಳು. i 

24. ಮೂಲದಲ್ಲಿರುವ ಪದಗಳಿಗೆ ಎರಡು ಅರ್ಥಗಳಿರುವುದು ಸಾಧ್ಯ. `ಒಂದನೆಯದಾಗಿ- ಅವರು ಪರಲೋಕದ 
ಒಳಿತು ಮತ್ತು ಪುಣ್ಯಗಳ ಬಗ್ಗೆ ಪರಲೋಕದ ನಿಷೇಧಿಗಳು ತಮ್ಮ ಸತ್ತು ಹೋದ ಬಂಧುಗಳು ಪುನಃ ಜೀವಂತಗೊಳಿಸಿ 
ವಿಬ್ಬಿಸಲ್ಪಡುವರು ಎಂಬುದರ ಬಗ್ಗೆ ನಿರಾಶರಾದಂತೆಯೇ ನಿರಾಶರಾಗಿದ್ದಾರೆ. ಹೆ. ಅಬ್ದುಲ್ಲಾ' ಬಿನ್‌ ಅಬ್ದಾಸ್‌(ರು, 
ಹೆ. ಹಸನ್‌ ಬಸರ ಕತಾದಃ ಮತ್ತು ಳಹ್ನಾಕ್‌ರವರು(ರ ಈ ವಾಕ್ಯಕ್ಕೆ ಇದೇ ಅರ್ಥವನ್ನು ಕೊಟ್ಟಿರುವರು. ಎರಡನೆಯದಾಗಿ- 
ಅವರು ಪರಲೋಕದ ಅನುಗ್ರಹ ಮತ್ತು ಕ್ಷಮೆಯ ಬಗ್ಗೆ ಗೋರಿಗಳಲ್ಲಿರುವ ಸತ್ಯನಿಷೇಧಿಗಳು ಯಾವುದೇ 'ಒಳಿತಿನಿಂದ 
ನಿರಾಶರಾಗಿರುವಂತೆಯೇ ನಿರಾಶರಾಗಿದ್ದಾರೆ. ಏಕೆಂದರೆ, , ಅವರಿಗೆ ತಮ್ಮನ್ನು ಶಿಕ್ಸಿಗೆ ಗುರಿಪಡಿಸಲಾಗುವುದೆಂಬುದು, ಖಚಿತವಾಗಿ 
ಬಿಟ್ಟಿದೆ. ಹೆ. ಅಬ್ದುಲ್ಲಾ ಬಿನ್‌ ಮಸ್‌ಊಬ್‌(ರ), ಮುಜಾಹಿದ್‌, ಇಬ್ನು ರೆಡ್‌, ಕಲ್ಬೀ, یت‎ ಮತ್ತು ಮನ್ಸೂರ್‌ 
ರವರು(ರ) ಈ ವಾಕ್ಕಕ್ಕೆ ಇದೇ ಅರ್ಥವನ್ನು ಕೊಟ್ಟಿರುವರು. 


ಕಾಂಡ-28 


930 ಕುರ್‌ಆನ್‌ ವ್ಯಾಖ್ಯಾನ 


61. ಅಸ್ಪಫ್ಟ್‌ 


ಪರಿಚಯ 
ಹೆಸರು 

ನಾಲ್ಕನೆಯ ಸೂಕ್ತದಲ್ಲಿರುವ, 'ಯುಕಾತಿಲೂನ ಫೀ ಸಬೀಲಿಹೀ ಸಪ್ಪನ್‌' (ಅವರು, ಅವನ ಮಾರ್ಗದಲ್ಲಿ ಪಂಕ್ತಿಬದ್ದರಾಗಿ 
ಯುದ್ಧೆ ಮಾಡುತ್ತಾರೆ ಎಂಬ ನುಡಿಯಿಂದ ಈ ಹೆಸರನ್ನು ಆಯ್ದುಕೊಳ್ಳಲಾಗಿದೆ. ಇದು, 'ಸಫ್ಸ್‌' ಎಂಬ ಪದ ಬಂದಿರುವ 
ಅಧ್ಯಾಯ ಎಂದರ್ಥ. 
ಅವತೀರ್ಣ ಕಾಲ 

ಇದರಲ್ಲಿರುವ ವಿಷಯಗಳನ್ನು ಗಮನಿಸಿದರೆ, ಇದು ಬಹುಶಃ ಉಹುದ್‌ ಯುದ್ಧದ ಸಮೂಪ ಕಾಲದಲ್ಲಿ ಅವಶೀರ್ಣ 
' ಗೊಂಡಿರಬೇಕೆಂದು ಭಾಸವಾಗುತ್ತದೆ. ಏಕೆಂದರೆ, ಸೂಚ್ಯವಾಗಿ ಇದರಲ್ಲಿ ಪ್ರತಿಬಿಂಬಿಸಲಾಗಿರುವರತಹ ಪರಿಸ್ಥಿತಿಗಳು ಅದೇ 
ಕಾಲದಲ್ಲಿ ಕಂಡು ಬರುತ್ತಿದ್ದುವು.” | 
ಚರ್ಚಾ ವಿಷಯಗಳು 

ಮುಸ್ಲಿಮರಿಗೆ ಸತ್ಯವಿಶ್ವಾಸದಲ್ಲಿ ನಿಷ್ಕಳಂಕ ನಿಷ್ಠೆಯನ್ನು ಬೆಳೆಸಿಕೊಂಡು ಅಲ್ಲಾಹನ ಮಾರ್ಗದಲ್ಲಿ ಪ್ರಾಣವನ್ನು 
ಪಣಕ್ಕೊದ್ಗಿ ಹೋರಾಡುವಂತೆ ಪ್ರೇರೇಪಿಸುವುದೇ ಇದರ ಮುಖ್ಯ ವಿಷಯವಾಗಿದೆ. ಇದರಲ್ಲಿ ದುರ್ಬಲ ವಿಶ್ವಾಸವುಳ್ಳವರನ್ನೂ 
ತಾವು ಸತ್ಯವಿಶ್ವಾಸಿಗಳೆಂದು ಸುಳ್ಳು ಸುಳ್ಳಾಗಿಯೇ ಸಾರಿಕೊಂಡು ಇಸ್ಲಾಮಿಗೆ ಸೇರಿದ್ದವರನ್ನೂ ನಿಷ್ಕಾವಂತ ಸತ್ಯವಿಶ್ವಾಸಿಗಳನ್ನೂ 
ಅಭಿಸಂಬೋಧಿಸಲಾಗಿದೆ. ಎಲ್ಲಿ ಯಾರು ಅಭಿಸಂಬೋದಿತರೆಂಬುದು ಮಾಶಿನ ಶೈಲಿಯಿಂದಲೇ ವ್ಯಕ್ತವಾಗುತ್ತದೆ. 

ಅಧ್ಯಾಯದ ಆರಂಭದಲ್ಲಿ- ಒಂದು ಹೇಳಿ ಇನ್ನೊ೦ದು ಮಾಡುವ ಜನರು ಅಲ್ಲಾಹನ ದೃಷ್ಟಿಯಲ್ಲಿ ಘೋರ ಕ್ರೋಧಕ್ಕೆ 
ಪಾತ್ರರೆಂದೂ ಸತ್ಕದ ಮಾರ್ಗದಲ್ಲಿ ಹೋರಾಡಲಿಕ್ಕಾಗಿ ಎರಕ ಹೊಯ್ದ ಗೋಡೆಯಂತೆ ಅಚಲವಾಗಿ ಪಂಕ್ತಿ ಕಿಬದ್ಧರಾಗಿ ನಿಲ್ಲುವ 
ಜನರು ಅವನ ಅಪಾರ ಪ್ರೀತಿಗೆ 'ಪಾತ್ರರೆಂದೂ ಸಕಲ ಮುಸ್ಲಿಮರಿಗೆ ತಿಳಿಸಲಾಗಿದೆ. : 

' ಅನಂತರ 5ರಿಂದ 7ರ ವರೆಗಿನ ಸೂಕ್ತಗಳಲ್ಲಿ ನಿಮ್ಮ ರಸೂಲ್‌ ಹಾಗೂ ನಿಮ್ಮ ಧರ್ಮದೊಂದಿಗೆ ನೀವು ವರ್ತಿಸುವ 
ರೀತಿಯು ಮೂಸಾ ಮತ್ತು ಈಸಾರೊಂದಿಗೆ(ಅ) : ಬನೀ ಇಸ್ರಾಈಲರು ವರ್ತಿಸಿದಂತೆ ಇರಬಾರದು. ಆ ರೀತಿ ನರ್ತಿಸಿದ 
ಪರಿಣಾಮವಾಗಿ ಆ ಸಮುದಾಯದ ಸ್ವಭಾವವೇ ಶಾಶ್ವತವಾಗಿ ವಕ್ರವಾಗಿ ಬಿಟ್ಟಿತು ಮತ್ತು ಸನ್ಮಾರ್ಗ ಕಾಣುವ ಸೌಭಾಗ್ಯವನ್ನು 
ಅದರಿಂದ ಕಿತ್ತುಕೊಳ್ಳಲಾಯಿತು ಎಂದು ಹೇಳಿ ಪ್ರವಾದಿ ಮುಹಮ್ಮದ್‌ರ(ಸ) ಸಮುದಾಯವನ್ನು ಎಚ್ಚರಿಸಲಾಗಿದೆ. 

ಅನಂತರ 8 ಮತ್ತು 9ನೆಯ ಸೂಕ್ತಗಳಲ್ಲಿ ಅಲ್ಲಾಹನ ಈ ಜ್ಯೋತಿಯನ್ನು ನಂದಿಸಲು ಯಹೂದಿಗಳು, ಕ್ರೈಸ್ತರು ಮತ್ತು 
ಅವರೊಂದಿಗೆ ಶಾಮೊಲಾಗಿರುವ ಕಪಟವಿಶ್ವಾಸಿಗಳು ಎಷ್ಟೇ ಹೆಣಗಾಡಿದರೂ ಈ ಜ್ಯೋತಿಯು ಪೂರ್ಣ ವೈಭವದೊಂದಿಗೆ 
ಜಗತ್ತಿನಾದ್ಯಂತ ಹಬ್ಬಿಯೇ ತೀರುವುದು ಮತ್ತು ಸತ್ಯನಿಷೇಧಿಗಳಿಗೆ ಅದೆಷ್ಟೇ ಅಪ್ರಿಯವಾಗಿದ್ದರೂ ಈ ಸತ್ಯ ಪ್ರವಾದಿ ತಂದ 
ಧರ್ಮವು ಇತರೆಲ್ಲ ಧರ್ಮಗಳ ಮೇಲೆ ಪ್ರಾಬಲ್ಕ ಸಾಧಿಸಿಯೇ ತೀರುವುದು ಎಂದು ಘಂಟಾಘೋಷವಾಗಿ ಸಾರಲಾಗಿದೆ. 

ತರುವಾಯ 10ರಿಂದ 13ರ ವರೆಗಿನ ಸೂಕ್ತಗಳಲ್ಲಿ” ಇಹಪರಗಳೆರಡರಲ್ಲೂ ಯಶಸ್ಸಿಗಿರುವ ದಾರಿ ಒಂದು ಮಾತ್ರವೆಂದೂ 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ನಿಷ್ಕಳಂಕ ಮನಸ್ಸಿನಿಂದ ವಿಶ್ವಾಸವಿರಿಸಿ ಅಲ್ಲಾಹನ ಮಾರ್ಗದಲ್ಲಿ 
ತನುಧನಗಳೊಂದಿಗೆ ಹೋರಾಟ ನಡೆಸುವುದೇ ಆ ಮಾರ್ಗವೆಂದೂ ಹೇಳಲಾಗಿದೆ. 

ಕೊನೆಗೆ ಸತ್ಯವಿಶ್ವಾಸಿಗಳೊಡನೆ- ಹ. ಈಸಾರ(ಅ) ಸಂಗಾತಿಗಳು ಅಲ್ಲಾಹನ ಮಾರ್ಗದಲ್ಲಿ ಅವರಿಗೆ ನೆರವಾದಂತೆಯೇ 
ನೀವು ಕೂಡಾ 'ಅನ್ಸಾರುಲ್ಲಾಹ್‌' (ದೇವ ಸಹಾಯಕರಾಗಿ) ಮಾರ್ಪಡಬೇಕೆಂದೂ ಇದರಿಂದ ಸತ್ಮನಿಷೇಧಿಗಳ ವಿರುದ್ಧ ಗತಕಾಲದ 
ಸತ್ಮವಿಶ್ವಾಸಿಗಳಿಗೆ ಬೇವ ಸಹಾಯ ಪ್ರಾಪ್ತವಾದಂತೆಯೇ ನಿಮಗೂ ಪ್ರಾಪ್ತವಾಗುವುದೆಂದೂ ಹೇಳಿ ಉಪದೇಶಿಸಲಾಗಿದೆ. 


931 رگوراتتا .61 


سیک لو تَا 7 1s Le‏ رض و وت 
SSE pe‏ مال Ss EE OSE‏ اڈو BST‏ ما 
BEE GHG 7 BES‏ 
ಡಿವಿ DE ISS OL‏ 5 


p ನ್‌ ಸ 


(ಅವತೀರ್ಣ - ಮದೀನಾದಲ್ಲಿ) , 
ಸೂಕ್ತಗಳು-14 k ' ರುಕೂಲ್‌-2 
ಪರಮ ದಯಾಮಯನೂ ಕರುಣಾನಿಧಿಂಯೂ ಆದ ಅಲ್ಲಾಹನ ನಾಮದಿಂದ 

(1) ಭೂಮಿ- ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು ಜಪಿಸಿದೆ ಮತ್ತು ಅವನು 
'ಪ್ರಬಲನೂ ಯುಕಿ ಶ್ರಿಪೂರ್ಣನೂ ಆಗಿರುತ್ತಾನೆ. 1; 

: (2-4) ಸತ್ಯವಿಶ್ವಾಸಿಗಳ ನೀವು ಮಾಡದ್ದ: ನ್ನು ಆಡುತ್ತೀರೇಕೆ? ಮಾಡದ್ದನ್ನು ಆಡುವುದು. ಅಲ್ಲಾ, ಹನ ಬಳಿ 

ಅತ್ಯಂತ ಅಪ್ರಿಯ ಕೃತ್ಯವಾಗಿದೆ. ಅಲ್ಲಾಹನಿಗಂತು, ಅವನ ಮಾರ್ಗದಲ್ಲಿ ಸೀಸದ ಎರಕ "ಹೊಯ್ದ ಉಕ್ಕಿನ 

| ಗೋಡೆಯೋ ಎಂಬಂತೆ ಪಂಕ್ತಿಬದ್ದರಾಗಿ ಹೋರಾಡುವವರೇ ಪ್ರಿಯರು.3 


1. ಇದು ಈ ಉಪನ್ಮಾಸದ ಸಂಕ್ಸಿಪ್ತ ಹೀರಿಕೆ. ಇದರ ವಿವರಣೆಯನ್ನು ಸೂರಃ ಅಲ್‌ ಹದೀದ್‌ನ 1 [ಯ ಟಿಪ್ಪಣಿಗಳಲ್ಲಿ: 
ನೋಡಬಹುದು. ಮುಂದೆ ಹೇಳಲಾಗುತ್ತಿರುವ ವಿಷಯಗಳನ್ನು ಕೇಳುವ ಅಥವಾ ಓದುವ ಮುಂಚೆ - ಅಲ್ಲಾಹನು-ನಿರಪೇಕ್ಷನಾಗಿದ್ದು' 
ಅವನ ದೇವತ್ವ ನಡೆಯಲು ಯಾರದಾದರೂ ಧರ್ಮ ವಿಶ್ವಾಸ ಸಹಾಯ ಅಥವಾ ತ್ಕಾಗಗಳ ಅಗತ. ಇಲ್ಲ. ಅವನು 
' ಸತ್ಯವಿಶ್ವಾಸಿಗಳಿಗೆ, ನಿಷ್ಮಾವಂತ ವಿಶ್ವಾಸಿಗಳಾಗಬೇಕೆಂದು ಹೇಳುವುದು ಅವರದೇ ಹಿತಕ್ಕಾಗಿ ಎಂಬುದು ಜನರಿಗೆ ಸರಿಯಾಗಿ 
ಮನವರಿಕೆಯಾಗಬೇಕು, ಎಂಬ ಉದ್ದೇಶದಿಂದ ಇಲ್ಲಿ ಈ ಪೀಠಿಕೆಯೊಂದಿಗೆ ಮಾತನ್ನು ಆರಂಭಿಸಲಾಗಿದೆ. ' 

2. ಈ ಮಾತಿಗೆ ಇದರ ಪದಗಳು ಸೂಚಿಸುವ ಒಂದು ಸಾಮಾನ್ಮ ಅರ್ಥ. ಇದೆ. ಹಾಗೆಯೇ, ಇದರ ಅನೆಂತರದ 
ವಾಕ್ಕದೊಂದಿಗೆ ಇದನ್ನು ಸೇರಿಸಿ ಓದಿದರೆ ತಿಳಿಯುವಂತಹ ಒಂದು ನಿರ್ದಿಷ್ಟ ಅರ್ಥವೂ ಇದೆ. ಸಾಮಾನ್ಯ ಅರ್ಥ ಏನೆಂದರೆ. 
ಒಬ್ಬ ನಿಷ್ಮಾವಂತ ಮುಸ್ಲಿಮನ ಮಾತು ಮತ್ತು ಕೃತಿಗಳು ಏಕಪ್ರಕಾರವಾಗಿರಬೇಕು. ಹೇಳುವುದೊಂದು ಮಾಡುವುದೊಂದು- ಇದು 
ಮಾನವನ ಅತ್ಮಂತ:-ಕೆಟ್ಟ ಗುಣಗಳಲ್ಲೊಂದು, : ಯಾರಲ್ಲಾದರೂ ಈ ದುರ್ಗುಣವು ಕಂಡು ಬಂದರೆ: ಅದ್ದು, ಆತನು ಕಪಟಿಯೇ, 
ಹೊರತು ಸತ್ಮವಿಶ್ವಾಸಿಯಲ್ಲವೆಂಬುದರ ಸಂಕೇತಗಳ ಪೈಕ ಒಂದು ಎಂದು ಪ್ರವಾದಿವರ್ಯರು(ಸ) ಹೇಳಿರುವರು. ಇನ್ನು: ಈ 
ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳುವುದರ ನಿರ್ದಿಷ್ಟ ಉದ್ದೇಶವೇನೆಂಬುದು ಇದರ ಅನಂತರದ ಸೂಕ್ತವನ್ನು ಇದರ ಜೊತೆ: 
| ಸೇರಿಸಿ ಓದುವುದರಿಂದ ವ್ಯಕ್ತವಾಗುತ್ತದೆ. ತಾವು-ಇಸ್ಲಾಮಿಗಾಗಿ ಎಲ್ಲ ಬಗೆಯ ತ್ಯಾಗ ಬಲಿದಾನಗಳನ್ನು ನೀಡಲು. ಸಿದ್ಧರಿದ್ದೇವೆಂದು' 


ಕಾಂಡ-28 


ಕುರ್‌ಆನ್‌ ವ್ಯಾಖ್ಯಾನ‏ 2و 


79 ಲ್‌ Fld po “3 ےر‎ 
YAS APES EEK MOSS FOE 
¥ > ಣ್‌ | pT وہر ہ۴‎ 
BA ON EE J 33 ded بھی‎ 
(5) ಮೂಸಾ, ತಮ್ಮ ಜನಾಂಗದೊಡನೆ, "ನನ್ನ ಜನಾಂಗದವರ, ನಾನು ನಿಮ್ಮ ಕಡೆಗೆ ಕಳುಹಿಸಲ್ಪಟ್ಟ 
ದೇವಸಂದೇಶವಾಹಕನೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದ್ದರೂ ನೀವು ನನ್ನನ್ನೇಕೆ ಹಿಂಸಿಸುತ್ತೀರಿ?"' ಎಂದು 


ಹೇಳಿದ್ದನ್ನು ಸ್ಮರಿಸಿರಿ. ತರುವಾಯ ಅವರು ವಕ್ರತೆ ಕೈಗೊಂಡಾಗ ಅಲ್ಲಾಹನೂ ಅವರ “ಹೃದಯಗಳನ್ನು 
ವಕ್ರ; ಗೊಳಿಸಿ , ಬಿಟ್ಟಿ ನು. ಅಲ್ಲಾ, ಹನು ಫಾಸಿಕರಿಗೆ(ಕರ್ಮಬಭ್ರಷ್ಟರಿಗೆ) ಮಾರ್ಗದರ್ಶನ . ಮಾಡುವುದಿಲ್ಲ. 5 


ಡಂಗುರ ಸಾರುತ್ತಾ ಪ್ರತಿಜ್ಞೆ ಮಾಡುತ್ತಾ ಇದ್ದು ಕೊನೆಗೆ ಪರೀಕ್ಷೆಯ ಸಮಯ ಬಂದಾಗ ಪಲಾಯನ ಮಾಡುವ ಜನರನ್ನು 1, 
ಖಂಡಿಸುವುದೇ ಇದರೆ ನಿರ್ದಿಷ್ಟ ಉದ್ದೇಶವಾಗಿದೆ. ದುರ್ಬಲ ಈಮಾನಿನವರ ಈ ದೌರ್ಬಲ, ವನ್ನು ಕುರ್‌ಆನಿನಲ್ಲಿ ಅನೇಕ ಕಡೆ 
ಟೀಕಿಸಲಾಗಿದೆ. ಉದಾ: ಸೂರಃ ಅನ್ನಿಸಾದ 77 ಮತ್ತು ಸೂರಃ ಮುಹಮ್ಮದ್‌ನ 20ನೆಯ ಸೂಕ್ತಗಳು. 

3. ಮೊದಲನೆಯದಾಗಿ, ಅಲ್ಲಾಹನ ಮಾರ್ಗದಲ್ಲಿ, ಪ್ರಾಣವನ್ನು ಪಣಕ್ಕೊಡ್ಡಿ ಹೋರಾಡಲು ಹಾಗೂ ಅಪಾಯಗಳನ್ನು 
ಎದುರಿಸಲು ಸಿದ್ಧರಾಗಿರುವ ಸತ್ಯವಿಶ್ವಾಸಿಗಳು ಮಾತ್ರ ಅವನ “ಮೆಚ್ಚುಗೆಗೆ ಪಾತ್ರರೆಂದು ಇದರಿಂದ ತಿಳಿಯುತ್ತದೆ. ಎರಡನೆಯದಾಗಿ- 
ಅಲ್ಲಾಹನಿಗೆ ಪ್ರಿಯವಾಗಿರುವ ಸೇನೆಯಲ್ಲಿ ಮೂರು ಗುಣ ವಿಶೇಷಗಳು ಇರಬೇಕೆಂದು ಶಿಳಿಯುತ್ತದೆ- 1) ಅದು ಸಂಪೂರ್ಣ 
ಅರಿವು ಮತ್ತು ಪ್ರಜ್ಞೆಯೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕು. 'ಅಲ್ಲಾಹನ ಮಾರ್ಗ' ಎಂದು ಕರೆಯಲ್ಪಡಲು 
ಅರ್ಹವಲ್ಲದ ಬೇರಾವ ಮಾರ್ಗದಲ್ಲೂ “ಹೋರಾಡಬಾರದು. 2) ಅದು ಅಶಿಸ್ತು ಮತ್ತು ಅರಾಜಕತೆಗೆ ತುತ್ತಾಗಬಾರದು, ಬಹಳ 
ಸಂಘಟಿತವಾಗಿ ಗರಿಷ್ಠ ಶಿಸ್ತು ಮತ್ತು .ಐಕೃದೊಂದಿಗೆ ಹೋರಾಡಬೇಕು. 3) ಅವರು ಶತ್ರುಗಳೆದುರು ಸೀಸದ' ಎರಕ ಹೊಯ್ದ 
ಉಕ್ಕಿನ ಗೋಡೆಯಂತಿರಬೇಕು. 

4. ಬನಿ ಇಸ್ರಾಈಲರು ಹ.ಮೊಸಾರು(ಅ) ದೇವಸರಿದೇಶವಾಹಕರೆಂಬುದನ್ನು ಮತ್ತು ತಮಗೆ ಉಪಕಾರ ಮಾಡಿದವ 
ರೆಂಬುದನ್ನು ತಿಳಿದಿರುತ್ತಾ ಅವರಿಗೆ ಯಾವ ಯಾವ ರೀತಿಯಲ್ಲಿ ಕಾಟ ಕೊಟ್ಟರು ಮತ್ತು ಯಾವ' ರೂಪದಲ್ಲೆಲ್ಲ 
ವಿಶ್ವಾಸಘಾತಕವೆಸಗಿದರೆಂಬುದೆನ್ನು ಪವಿತ್ರ ಕುರ್‌ಆನಿನ ಅನೇಕ- ಕಡೆಗಳಲ್ಲಿ" ವಿವರವಾಗಿ ತಿಳಿಸಲಾಗಿದೆ. ಉದಾ: ಅಲ್‌ಬಕರಃ 51, 
55, 60, 67ರಿಂದ 71, ಅನ್ನಿಸಾ: 153, ಆಲ್‌ ಮಾಇದಃ: 20ರಿಂದ 26, ಅಲ್‌ ಆಲ್‌ರಾಫ್‌: 138ರಿಂದ 141, 148ರಿಂದ ۱ 
151 ಮತ್ತು ತಾಹಾ: 86ರಿಂದ 98. ಬೈಬಲ್‌ನಲ್ಲಿ ಸ್ವತಃ -ಯಹೂದಿಯರೇ ಹೇಳಿರುವ ಅವರ ಚರಿತ್ರೆಯೂ: ಇಂತಹ ಘಟನೆ 
ಗಳಿಂದ ತುಂಬಿದೆ. ಉದಾಹರಣೆಗಾಗಿ ಕೆಲವು ಘಟನೆಗಳನ್ನು ನೋಡಿರಿ-ನಿಮೋಚನಾ ಕಾಂಡ 5: 20, 21-14: 11, 12; 16: 
2-3; 17: 3-4; “ಧರ್ಮೋಪದೇಶ ಕಾಂಡೆ 11:°1-15; 14:1-10, 16; 20: 1-5 ಬನೀ ಇಸ್ರಾಈಲರು ತಮ್ಮ ಪ್ರವಾದಿಯೊಡನೆ 
ವರ್ತಿಸಿದಂತೆ. ನೀವು ವರ್ತಿಸಬೇಡಿರೆಂದೂ ಅನ್ಮಥಾ ಅವರಿಗೆ ವಿದುರಾದ ಗತಿಯೇ ನಿಮಗೂ ಎದುರಾಗುವುದು 00 
ಮುಸ್ಲಿಮರನ್ನು ಎಚ್ಚರಿಸಲಿಕ್ಕಾಗಿ ಇಲ್ಲಿ ಈ ಘಟನೆಗಳ ಕಡೆಗೆ ಗಮನ ಸೆಳೆಯಲಾಗಿದೆ. 

” 5. ಅರ್ಥಾತ್‌- ಸ್ವತಃ ವಾಮ ಮಾರ್ಗದಲ್ಲಿ ನಡೆಯಲಿಚ್ಛಿಸುವವರನ್ನು ಬಲಾತ್ಕಾರವಾಗಿ ನೇರ ಮಾರ್ಗದಲ್ಲಿ ನಡೆಸುವುದಾಗಿ 
ಆಜ್ಞೋಲ್ಲಂಘನೆಯನ್ನೇ ಮಾಡುತ್ತೇವೆಂದು ಪಟ್ಟು' ಹಿಡಿಯುವವರನ್ನು دومج‎ ಸನ್ಮಾರ್ಗಕ್ಕೆ 'ತರುವುದಾಗಲಿ ಅಲ್ಲಾಹನ 
ಕ್ರಮವಲ್ಲ. ಇದರಿಂದ ತಾನಗಿಯೇ ಸ್ಪಷ್ಟವಾಗುವುದೇನೆಂದರೆ ಒಬ್ಬ ವ್ಯಕ್ತಿ `ಅಥವಾ ಜನಾಂಗದ ಪಥಭ್ರಷ್ಟತೆಯ ಆರಂಭವು 

ಆ ವ್ಯಕ್ತಿ ಅಥವಾ ಜನಾಂಗದಿ6ದ “ಆಗುತ್ತದೆಯೇ ಹೊರತು ಅಲ್ಲಾಹನ ಕಡೆಯಿಂದಾಗುವುದಿಲ್ಲ. ಪಥಬ್ರಪ್ಟತೆಯನ್ನು‏ تہ 
ಮೆಚ್ಚುವವನಿಗೆ ಸನ್ಮಾರ್ಗ ಕೊಡುವ ಬದಲು" ಪಥಭ್ರಷ್ಟತೆಯ ಸಾಧನಗಳನ್ನೇ 'ಒದಗಿಸಿ ಅವನು ಯಾವೆಲ್ಲ ದಾರಿಗಳಲ್ಲಿ‏ 
ಅಲೆಯಲಿಚ್ಛಿಸುತ್ತಾರ್ನೋ ಆ “ಎಲ್ಲ ದಾರಿಗಳಲ್ಲಿ ಅಲೆಯಲು ಬಿಡುವುದೇ" ಅಲ್ಲಾಹನ ನಿಯಮ." ಅಲ್ಲಾಹೆನಂತು ಮಾನವನಿಗೆ‏ 
ಕೊಟ್ಟಿರುತ್ತಾನೆ. ಹೀಗಿರುತ್ತಾ ತಾನು: ತನ್ನ ಪ್ರಭುವಿನ ಆಜ್ಞಾಪಾಲನೆ |‏ رم مت ۲ہ ಆಯ್ಕೆಯ ಸ್ವಾತಂತ್ರ್ಯವನ್ನು (ರ‏ 
ಮಾಡಬೇಕೋ ಆಜ್ಞೋಲ್ಲಂಘೆನೆ: ಮಾಡಬೇಕೋ ಮತ್ತು ನೇರಮಾರ್ಗವನ್ನು-ಹಿಡಿಯಬೇಕೋ, ತಪ್ಪು ದಾರಿಯನ್ನೋ' ಎಂಬುದರ‏ 
ನಿರ್ಧಾರ ಮಾಡಬೇಕಾದುದು "ಆ ವ್ಯಕ್ತಿ ಅಥವಾ ಜನಾಂಗಕ್ಕೆ ಬಿಟ್ಟ ವಿಷಯವಾಗಿದೆ. ಯಾರು ಯಾವ ಮಾರ್ಗದಲ್ಲಿ‏ 


ಕಾಂಡ-28- 


ಸ 


61. ಅಸ್ಪಥ 933 


۸ 


53 کے کے مو ساس روسصرئ‎ 0 >») 
LE AAD EL KOS ಹರರ 


5 ನಿ ROU lh ಹ با‎ AC [ie ೭2 سی‎ - ಗ 


سس سر 


(6-9) ಮತ್ತು" ಮರ್ಯಮರ ಪುತ್ರ ಈಸಾ ಹೇಳಿದ ಮಾತನ್ನು ಸ್ಮರಿಸಿರಿ "ಬನೀ ಇಸ್ರಾಈಲರೇ, ನಾನು 
ನಿಮ್ಮ ಕಡೆಗೆ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸಂದೇಶವಾಹಕನಾಗಿರುತ್ತೇನೆ. ನಾನು, ನನಗಿಂತ ಮೊದಲು 
ಬಂದಿರುವ ತೌರಾತನ್ನು 'ದೃಢೀಕರಿಸುವವನು' ಮತ್ತು ನನ್ನ ಬಳಿಕ ಬರಲಿರುವ ಅಹ್ಮದ್‌ ಎಂಬ ಹೆಸರಿನ 
ರಸೊಲರ ಕುರಿತು ಸುವಾರ್ತೆ ನೀಡುವವನಾಗಿದ್ದೇನೆ."* ಆದರೆ ಅವರು, ಅವರ ಬಳಿಗೆ ಸುಸ್ಪಷ್ಟ ನಿದರ್ಶನಗಳೊಂದಿಗೆ 


ನಡೆಯಲಿಚ್ಛಿಸುತ್ತಾರೋ ಅವರನ್ನು ಅದರಲ್ಲೇ ನಡೆಯಲು ಬಿಡಲಾಗುತ್ತದೆ. ಆದರೆ ಯಾವುದಾದರೂ ವ್ಯಕ್ತಿ. ತಾನು ಆಯ್ದುಕೊಂಡ 
ಮಾರ್ಗದಲ್ಲಿ ನಡೆಯಲು ಬೇಕಾದ ಸಾಧನಾನುಕೂಲತೆಯನ್ನೂ ಪರಿಸ್ಥಿತಿಯನ್ನೂ ಅಲ್ಲಾಹನು ಒದಗಿಸದಿದ್ದರೆ ಅದರಲ್ಲಿ ಒಂದು 
ಹೆಜ್ಜೆಯನ್ನಾದರೂ ಮುಂದಿಡಲಿಕ್ಕೆ ಅವನಿಗೆ ಸಾಧ್ಯವಾಗದು ಎಂಬುದು ಒಂದು ವಾಸ್ತವಕತೆಯಾಗಿದೆ. ಇದುವೇ ಅಲ್ಲಾಹನ 
'ತೌಫೀಕ್‌(ಭಾಗ್ಯ) ಆಗಿದ್ದು ಮಾನವನ ಯಾವುದೇ ಪ್ರಯತ್ನವು ಘಫಲಕಾರಿಯಾಗುತ್ತದೋ ಇಲ್ಲವೋ ಎಂಬುದು ಇದನ್ನೇ 
ಅವಲಂಬಿಸಿದೆ. ಒಬ್ಬ ವ್ಯಕ್ತಿ ಒಳಿತಿನ ಭಾಗ್ಯವನ್ನು ಬಯಸದೆ, ತದ್ದಿರುದ್ಧವಾದ ಕೆಡುಕಿನ ಭಾಗ್ಯವನ್ನೇ ಬಯಸಿದರೆ ಅವನಿಗೆ 
ಅದೇ ಸಿಗುತ್ತದೆ. ಅವನಿಗೆ ಕೆಡುಕಿನ ಭಾಗ್ಯವು ಪ್ರಾಪ್ತ್ರವಾದಾಗ ಅವನ ಮನೋವೃತ್ತಿ ಕೂಡಾ ವಕ್ರವಾಗುತ್ತಾ ಹೋಗುತ್ತದೆ. ಅವನ 
ಪರಿಶ್ರಮಗಳೆ ಮಾರ್ಗ ಕೂಡಾ ಡೊಂಕಾಗುತ್ತಲೇ ಹೋಗುತ್ತದೆ. ಕ್ರಮೇಣ ಅವನಲ್ಲಿ ಒಳಿತುಗಳನ್ನು ಸ್ವೀಕರಿಸುವ ಅರ್ಹತೆಯೇ 
ಅಳಿದು ಹೋಗುತ್ತದೆ. "ಅವರು ವಕ್ರತೆಯನ್ನು ಆರಿಸಿಕೊಂಡಾಗ ಅಲ್ಲಾಹನೂ ಅವರ ಹೃದಯಗಳನ್ನು- ವಕ್ರಗೊಳಿಸಿ ಬಿಟ್ಟನು" 
ಎಂಬ ಮಾತಿನ ತಾತ್ಸರ್ಯ ಇದೇ ಆಗಿದೆ. ಇಂತಹ ಸ್ಥಿತಿಯಲ್ಲಿ ಸ್ವತಃ ಪಥಭ್ರಷ್ಟತೆಯನ್ನು ಅಪೇಕ್ಷಿಸುವವನನ್ನು ಬಲಾತ್ಕಾರವಾಗಿ 


ಸನ್ಮಾರ್ಗದ ಕಡೆಗೆ: ತಿರುಗಿಸುವುದು ಅಲ್ಲಾಹನ ನಿಯಮಕ್ಕೆ ವಿರುದ್ಧವಾಗಿದೆ. ಏಕೆಂದರೆ ಹೀಗೆ ಮಾಡುವುದರಿಂದ ಮಾನವನಿಗೆ: 
ಭೂಲೋಕದಲ್ಲಿ ಆಯ್ಕೆಯ ಸ್ಕಾತಂತ್ರ್ಯ ಕೊಟ್ಟು ಪರಿಕ್ಸೆಗೊಳಪಡಿಸಿದಂತಹ ಉದ್ದೇಶವೇ ವಿಫಲಬಾಗುತ್ತದೆ. "ಅಲ್ಲಾಹನು 
ಫಾಸಿಕರಿಗೆ ಮಾರ್ಗದರ್ಶನ ಮಾಡುವುದಿಲ್ಲ" ಎಂದು ಹೇಳಿದುದರ ಅರ್ಥವೂ ಇದೇ ಆಗಿದೆ. ಅಂದರೆ, ತಾವಾಗಿ یں‎ 


(ಕರ್ಮಬ್ರಷ್ಟತೆ ಮತ್ತು ಆಜ್ಞೋಲ್ಲಂಘನೆಯ ಮಾರ್ಗವನ್ನು ಆಯ್ದುಕೊಂಡವರಿಗೆ ಅಲ್ಲಾಹನು ಅನುಸರಣೆ ಮತ್ತು ವಿಧೇಯತೆಯ 
ಮಾರ್ಗದಲ್ಲಿ ನಡೆಯುವ ಅನುಗ್ರಹವನ್ನು ದಯಪಾಲಿಸುವುದಿಲ್ಲ. ' 

6. ಇದು ಬನೀ ಇಸ್ರಾಈಲರ ಇನ್ನೊ೦ದು ಅಜ್ಞೋಂಲ್ಲಂಘನೆಯ ಪ್ರಸ್ತಾಪ. ಮೊದಲಿನೆಯ ಆಅಜ್ಞೆೋಲ್ಲಂಘನೆಯನ್ನು 
ಅವರು ತಮ್ಮ ಉನ್ನತಿಯ ಕಾಲದಲ್ಲಿ ಮಾಡಿದ್ದ: ರು. ಈ ಎರಡನೆಯದನ್ನು ಅವರು ತಮ್ಮ ಉನ್ನತಿಯ ಅಂತಿಮ ಕಾಲದಲ್ಲಿ 
ಮಾಡಿದರು." ಅನಂತರ ಅವರು ಶಾಶ್ವತ ಶಾಪಕ್ಕೆ ತುತ್ತಾ; ದರು. ಇವೆರಡು ಘಟನೆಗಳನ್ನು ಪ್ರಸ್ತಾ ಪಿಸುವುದರ ಉದ್ದೇಶವು ರಸೂಲರ 

ವಿಷಯದಲ್ಲಿ ನೀವು ಬನೀ ಇಸ್ರಾಈಲರು ವರ್ತಿಸಿದಂತೆ ವರ್ತಿಸಿದರೆ ಪರಿಣಾಮವೇನಾದೀತೆಂದು ಮುಸ್ಲಿಮರಿಗೆ ಎಚ್ಚರಿಕೆ ನೀಡುವುದಾಗಿದೆ. 

7. ಈ ವಾಕ್ಕಕ್ಕೆ ಮೂರು ಅರ್ಥಗಳಿದ್ದು ಮೂರೂ ಸರಿಯಾಗಿವೆ- 1) ನಾನು ಹ. ಮೂಸಾ(ಲ) ತಂದಿದ್ದ ಧರ್ಮವನ್ನೇ | 
ತಂದಿರುತ್ತೇನೆ. ನಾನು ತೌರಾಶನ್ನು ಖಂಡಿಸುವವನಾಗಿ ಬಂದಿಲ್ಲ. ಅದನ್ನು ಸಮರ್ಥಿಸುವವನಾಗಿ ಬಂದಿದ್ದೇನೆ. ಆದುದರಿಂದ 
ನನ್ನ ದೇವ ಸಂದೇಶವಾಹಕತ್ವವನ್ನು ಒಪ್ಪಿಕೊಳ್ಳಲು ನೀವು ಹಿಂದೆ ಮುಂದೆ ನೋಡುವುದಕ್ಕೆ ಯಾವ ಯೋಗ್ಯ ಕಾರಣವೂ ಇಲ್ಲ. 

2) ನಾನು, ನನ್ನ ಆಗಮನದ ವಿಷಯದಲ್ಲಿ ತೌರಾತಿನಲ್ಲಿರುವ ಸುವಾರ್ತೆಗಳಿಗೆ ಅನುಗುಣವಾಗಿಯೇ ಇದ್ದೇನೆ. ಆದುದರಿಂದ 
ನನ್ನನ್ನು ವಿರೋಧಿಸುವ ಬದಲು ನನ್ನ ಆಗಮನವನ್ನು ಸ್ವಾಗತಿಸಿರಿ. | 

3) ಈ ವಾಕ್ಕವನ್ನು ಅನಂತರದ ವಾಕ್ಕಃ ದೊಂದಿಗೆ ಸೇರಿಸಿ ಓದಿದರೆ ಸಿಗುವ ಮೂರನೆಯ ಅರ್ಥವೇನೆಂದರೆ- ನಾನು 
ಅಲ್ಲಾಹನ ರಸೂಲರಾಗಿರುವ ಅಹ್ಮದ್‌ರ ಆಗಮನದ ಕುರಿತು ತೌರಾತ್‌ ಕೊಟ್ಟಿರುವ ಸುವಾರ್ತೆಯನ್ನು ದೃಢೀಕರಿಸುತ್ತೇನೆ ಮತ್ತು 

ನಾನು ಕೊಡಾ ಅವರ ಆಗಮನದ ಸುವಾರ್ತೆ ಕೊಡುತ್ತೇನೆ. ಈ ಮೂರನೆಯ ಅರ್ಥದ ದೃಷ್ಟಿಯಿಂದ ಹ. ಈಸಾರ(ಅ) 
ಈ ۳ دمدلقامہ‎ ಹ. ಮೂಸಾ(ಅ) ತಮ್ಮ ಜನಾಂಗವನ್ನು ಅಭಿಸಂಬೋಧಿಸುತ್ತಾ ಹೆ. ಮುಹಮ್ಮದ್‌ರ(ಸ) ವಿಷಯದಲ್ಲಿ 
ಕೊಟ್ಟ ಸುವಾರ್ತೆಯ ಕಡೆಗಿದೆ. ಅದರಲ್ಲಿ ಅವರು ಹೀಗೆ ಹೇಳಿರುತ್ತಾರೆ. 


ಕಾಂಡ-28 


934 ಕುರ್‌ಆನ್‌ ವ್ಯಾಖ್ಯಾನ 


. "ಮಹಾ ದೇವನಾದ ನಿನ್ನ ದೇವನು ನಿನ್ನ ನಡುವಿನಿಂದಲೇ ಅರ್ಥಾತ್‌- ನಿನ್ನ ಸಹೋದರರ ನಡುವಿನಿಂದಲೇ ನನ್ನದೇ 
ತರದ ಒಬ್ಬ ಪ್ರವಾದಿಯನ್ನು ಎಬ್ಬಿಸುವನು. ನೀನು ಅವನ ಮಾತನ್ನು ಕೇಳಬೇಕು. ಇದು ನೀನು, ಸಮ್ಮೇಳನದ ದಿನ- ನಾನು 
ಸಾಯಬಾರದು, ಅದಕ್ಕಾಗಿ ನಾನು ಇನ್ನೆಂದೂ ನನ್ನ ಮಹಾದೇವನ ಧ್ವನಿಯನ್ನು ಕೇಳುವ೦ತಾಗಬಾರದು ಮತ್ತು ಇಷ್ಟು ದೊಡ್ಡ 
ಅಗ್ನಿಯನ್ನು ನೋಡುವಂತಾಗಬಾರದು- ಎಂದು ಹೂರಿಬ್‌ನಲ್ಲಿ ಮಾಡಿಕೊಂಡ ಪ್ರಾರ್ಥನೆಯ ಅನುಸಾರವಾಗಿಯೇ ನಡೆಯುವುದು 
ಮತ್ತು ಮಹಾ ದೇವನು ನನ್ನೊಡನೆ ಹೀಗೆ ಹೇಳಿದನು. ಅವರು ಹೇಳುತ್ತಿರುವುದೆಲ್ಲವೂ ಸರಿ. ನಾನು ಅವರಿಗಾಗಿ ಅವರದೇ 
ಸಹೋದರರೊಳಗಿಂದ ನಿನ್ನಂತಹ ಒಬ್ಬ ಪ್ರವಾದಿಯನ್ನು ಹೊರಡಿಸುವೆನು ಮತ್ತು ನನ್ನ ವಾಣಿಯನ್ನು ಅವನ ಬಾಯಿಗೆ ಹಾಕುವೆನು 
ಮತ್ತು ನಾನು ಅಪ್ಪಣೆ ಮಾಡಿದುದನ್ನೇ ಅವನು ಅವರೊಡನೆ ಹೇಳುವನು. ನನ್ನ ಹೆಸರೆತ್ತಿ ಅವನು ಹೇಳಿದ ನನ್ನ ಮಾತುಗಳನ್ನು 
ಕೇಳದವರ ಬಗ್ಗೆ ನಾನು ಅವನೊಡನೆ ವಿಚಾರಿಸುವೆನು." (Deuteronomy ಭಾಗೆ- 18, ಸೂಕ್ತೆ, 15-19) 

ಇದು ತೌರಾಶಿನ ಸುಸ್ಪಷ್ಟ ಭವಿಷ್ಕೋಕ್ತಿಯಾಗಿದ್ದು ಪ್ರವಾದಿ ಮುಹಮ್ಮದ್‌ರ(ಸು ಹೊರತು ಬೇರಾರಿಗೂ ಇದು 
| ಅನ್ವಯಿಸುವುದಿಲ್ಲ. ಇದರಲ್ಲಿ ಹ. ಮೂಸಾ(ಲಅ) ತಮ್ಮ ಜನಾಂಗಕ್ಕೆ- "ನಾನು ನಿನಗಾಗಿ ನಿನ್ನ ಸಹೋದರರಿಂದ ಒಬ್ಬ ಪ್ರವಾದಿಯನ್ನು 
ಎಬ್ಬಿಸುವೆನು" ಎಂಬ ಅಲ್ಲಾಹನ ಮಾತನ್ನು ತಿಳಿಸುತ್ತಾರೆ. ಒಂದು ಜನಾಂಗದ 'ಸಹೋದರರು' ಎಂದರೆ, ಅದೇ ಜನಾಂಗದ 
ಯಾವುದಾದರೊಂದು ಗೋತ್ರ ಅಥವಾ ಕುಟುಂಬ ಆಗಿರಲು ಸಾಧ್ಯವಿಲ್ಲ. ಅದು ಅವರಿಗೆ ನಿಕಟವಾದ ವಂಶೀಯ ಸಂಬಂಧವುಳ್ಳ 
ಬೇರೆಯೇ ಒಂದು ಜನಾಂಗವಾಗಿರಬೇಕು. ಒಂದು ವೇಳೆ ಬನೀ ಇಸ್ರಾಈಲರ ಪೈಕಿ ಒಬ್ಬನು ಪ್ರವಾದಿಯಾಗಿ ಬರುವನೆಂದು 
ತಿಳಿಸುವ ಇಂಗಿತವಿರುತ್ತಿದ್ದರೆ- "ನಾನು ನಿಮಗಾಗಿ ನಿಮ್ಮಿಂದಲೇ ಒಬ್ಬ ಪ್ರವಾದಿಯನ್ನು ಎಬ್ಬಿಸುವೆನು” ಎಂದು ಹೇಳಲಾಗುತ್ತಿತ್ತು. 
ಆದ್ದೆರಿಂದ ಇಲ್ಲಿ ಬನೀ ಇಸ್ರಾಈಲರ ಸಹೋದರರು ಎಂಬುದರ ಅರ್ಥ- ಬನೀ ಇಸ್ಮಾಈಲರು ಎಂಬುದು ಖಚಿತ. ಬನೀ 
ಇಸ್ಮಾಈಲರು: ಹೆ. ಇಬ್ರಾಹೀಮ್‌ರ(ಅ) ಸೆಂತತಿಯಾದ್ದರಿಂದ ಅವರು ಬನೀ ಇಸ್ರಾಈಲರ ವಂಶೀಯ ಸಂಬಂಧಿಕರಾಗಿದ್ದಾರೆ. 
ಮಾತ್ರವಲ್ಲ ಈ ಭವಿಷ್ಕವಾಣಿಯು ಬನೀ ಇಸ್ರಾಈಲರಲ್ಲಿ ಬರುವ ಯಾವುದೇ ಪ್ರವಾದಿಗೆ ಅನ್ವಯವಾಗುವುದಿಲ್ಲವೆನ್ನಲು 
ಇನ್ನೊ೦ದು ಕಾರಣವೇನೆಂದರೆ- ಹರ್ರುತ್‌ ಮೂಸಾರ(ಅ) ಬಳಿಕ ಬನೀ ಇಸ್ರಾಈಲರಲ್ಲಿ ಕೇವಲ ಒಬ್ಬರಲ್ಲ. ಅನೇಕ ಪ್ರವಾದಿಗಳು 
ಬಂದಿದ್ದು ಬೈಬಲ್‌ನಲ್ಲಿ ಉದ್ದಕ್ಕೂ ಆ ಪ್ರವಾದಿಗಳ ಪ್ರಸ್ತಾಪವಿದೆ. ಈ ಭವಿಷ್ಕೋಕ್ತಿಯಲ್ಲಿ ಬರಲಿರುವ ಆ ಪ್ರವಾದಿಯು 
ಮೂಸಾರಂತೆ(ಅ) ಇರುವರು ಎಂಬ ಇನ್ನೊಂದು ವಿಷಯವನ್ನು ಹೇಳಲಾಗಿದೆ. ಅವರು ಮೂಸಾರಂತೆ(ಅ) ಒಂದು ಪ್ರತ್ಛೇಕ 
ಧರ್ಮಶಾಸ್ತ್ರ ವನ್ನು ತರಲಿರುವರೆಂಬ ಅರ್ಥದಲ್ಲಿ ಅವರು ಮೂಸಾರಂತೆ(ಅ) ಇರುವುದಾಗಿ ಹೇಳಲಾಗಿದೆಯೇ ಹೊರತು ಬೇರಾವುದೇ 
ಅರ್ಥದಲ್ಲಿ ಅಲ್ಲವೆಂಬುದು ವ್ಯಕ್ತ. ಈ ವೈಶಿಷ್ಟ್ಯವೂ ಹ. ಮುಹಮ್ಮದ್‌ರಲ್ಲಲ್ಲದೆ(ಸ) ಬೇರೆ ಯಾರಲ್ಲೂ ಕಂಡು ಬರುವುದಿಲ್ಲ. 
ಏಕೆಂದರೆ, ಪ್ರವಾದಿವರ್ಯರಿಗಿಂತ(ಸ) ಮುಂಚೆ ಬನೀ ಇಸ್ರಾಈಲರಲ್ಲಿ ಬಂದಿದ್ದ ಪ್ರವಾದಿಗಳೆಲ್ಲರೂ ಹ. ಮೂಸಾರ(ಆ) 
ಧರ್ಮಶಾಸ್ತ್ರಕ್ಕೇ ಬದ್ಧರಾಗಿದ್ದರು. ಅವರಲ್ಲಿ ಯಾರೂ ಒಂದು ಸ್ಥಾಯೀ ಶರೀಅತನ್ನು (ಧರ್ಮಶಾಸ್ತ್ರವನ್ನು) ತಂದಿರಲಿಲ್ಲ, 

ಈ ವಾದಕ್ಕೆ ಇನ್ನಷ್ಟು ಪುಷ್ಪಿಯು ಭವಿಷ್ಕೋಕ್ತಿಯ ಅನಂತರದ ವಾಕ್ಕದಿಂದ ಸಿಗುತ್ತದೆ. ಈ ವಾಕೈದಲ್ಲಿ ಹೂರಿಬ್‌ 
ಎಂದು , ಹೇಳಿರುವುದು ಮೂಸಾರಿಗೆ(ಅ) ಪ್ರಥಮ ಬಾರಿಗೆ ಧರ್ಮಶಾಸ್ತ್ರದ ಆದೇಶಗಳು ಸಿಕ್ಕಿದ ಪರ್ವತಕ್ಕೆ. ಇದರಲ್ಲಿ 
ಪ್ರಸ್ತಾಪಿಸಲಾಗಿರುವ ಬನೀ ಇಸ್ರಾಈಲರ ಪ್ರಾರ್ಥನೆಯ ಅರ್ಥ- ಇನ್ನು ಮುಂದೆ ನಮಗೆ ಯಾವುದಾದರೂ ಧರ್ಮಶಾಸ್ತ್ರವನ್ನು 
ಕೊಡುವುದಿದ್ದರೆ ಹೂರಿಬ್‌ ಪರ್ವತದ ತಪ್ಪಲಲ್ಲಿ ಧರ್ಮಶಾಸ್ತ್ರವನ್ನು ಕೊಡುವಾಗ ಸೈಷ್ಟಿಸಲಾಗಿದ್ದಂತಹ ಭಯಾನಕ ಅವಸ್ಥೆಯಲ್ಲಿ 
ಕೊಡಬಾರದು ಎಂದಾಗಿತ್ತು. ಆ ಅವಸ್ಥೆಯ ಪ್ರಸ್ತಾಪ ಕುರ್‌ಅನಿನಲ್ಲೂ ಇದೆ. ಬೈಬಲ್‌ನಲ್ಲೂ ಇದೆ.(ನೋಡಿರಿ, ಆಲ್‌ ಬಕರಃ 
ಸೂಕ್ತ: 55-56, 63, ಅಲ್‌ ಆಲ್‌ರಾಫ್‌: 155-171) ಮತ್ತು ಬೈಬಲಿನ ವಿಮೋಚನಾ ಕಾಂಡ 19:17-18) ಇದಕ್ಕೆ ಉತ್ತರವಾಗಿ 
ಹ. ಮೂಸಾ(ಲ) ಬನೀ ಇಸ್ರಾಈಲರಿಗೆ- ಅಲ್ಲಾಹನು ನಿಮ್ಮ ಈ ಪ್ರಾರ್ಥನೆಯನ್ನು ಸ್ವೀಕರಿಸಿರುವನೆಂದು ತಿಳಿಸುತ್ತಾರೆ. ಈ 
'ಏಶದೀಕರಣವನ್ನು ಗಮನಿಸಿದ ಬಳಿಕ ಈ ಭನಿಷ್ಯವಾಣಿಯು ಪ್ರವಾದಿ ಮುಹಮ್ಮದ್‌ರ(ಸ) ಹೊರತು ಬೇರಾರಿಗೂ ಅನ್ಯಯವಾಗು 
ವುದಿಲ್ಲವೆಂಬ ಬಗ್ಗೆ ಕಿಂಚಿತ್ತಾದರೂ ಸಂದೇಹಕ್ಕೆ ಎಡೆ ಉಳಿಯುತ್ತದೆಯೇ? ಹ.ಮೂಸಾರ(ಅ) ಅನಂತರ ಒಂದು ಪ್ರತೇಕ 
ಧರ್ಮಶಾಸ್ತ್ರವು ನೀಡಲ್ಪಟ್ಟದ್ದು ಪ್ರವಾದಿ ಮುಹಮ್ಮದ್‌ರಿಗ(ಸ) ಮಾತ್ರ. ಅದನ್ನು ದಯಪಾಲಿಸುವಾಗ ಹೂರಿಬ್‌ ಪರ್ವತದ 
ತಪ್ಪಲಲ್ಲಿ ಬನೀ ಇಸ್ರಾಈಲರನ್ನು ಸೇರಿಸಿದಂತೆ ಯಾವುದೇ اس‎ ಸೇರಿಸಲಾಗಿರಲಿಲ್ಲ ಮತ್ತು ಶರೀಆತ್‌ನ ಆದೇಶಗಳನ್ನು 
ಕೊಡುವ ಸಂದರ್ಭದಲ್ಲಿ ಅಲ್ಲಿ ಸೃಪ್ಟಿಸಿದ್ದಂಶಹ ಪರಿಸ್ಥಿತಿಗಳನ್ನೂ ಸೃಷ್ಟಿಸಲಾಗಿರಲಿಲ್ಲ. 

8. ಇದು ಪನಿತ್ರ ಕುರ್‌ಆನಿನ ಒಂದು ಪ್ರಮುಖ ಸೂಕ್ತವಾಗಿದ್ದು ಇದರ ಕುರಿತು ಇಸ್ಲಾಮ್‌ ವಿರೋಧಿಗಳ ಕಡೆಯಿಂದ 
ಭಾರೀ ವಿವಾದಗಳನ್ನು ಎಬ್ಬಿಸಲಾಗಿದೆ ಮತ್ತು ಆತಂತ ಲಜ್ಞಾಸ್ಸದವಾದ ವಂಚನೆಯನ್ನು ಮಾಡಲಾಗಿದೆ. ಏಕೆಂದರೆ, ಇದರಲ್ಲಿ 
ಹ: ಈಸಾ(ಅ) ಬಹಳ ಸ್ಪಷ್ಟವಾಗಿ ಪ್ರವಾದಿವರ್ಯರ(ಸ) ಹೆಸರು ಹೇಳಿ ಅವರ ಆಗಮನದ ಸುವಾರ್ತೆ ನೀಡಿದ್ದರೆಂದು ತಿಳಿಸ 
ಲಾಗಿದೆ. ಆದುದರಿಂದ ಇದರ ಕುರಿತು ವಿವರವಾಗಿ ಚರ್ಚಿಸಬೇಕಾದುದು ಅಗತ್ಯವೆನಿಸುತ್ತದೆ. 


ಕಾಂಡ-28 


935 ر*جرڑٹا .61 


۱ 1) ಇದರಲ್ಲಿ, ಪ್ರವಾದಿವರ್ಯರ(ಸ) ಹೆಸರನ್ನು ಅಹ್ಮದ್‌ ಎಂದು ತಿಳಿಸಲಾಗಿದೆ. ಅಹ್ಮದ್‌ ಎಂಬ ಪದಕ್ಕೆ ಎರಡು ’ 
ಅರ್ಥಗಳಿವೆ." ಅಲ್ಲಾಹನನ್ನು ಅತಿ ಹೆಚ್ಚಾಗಿ ಪ್ರಶಂಸಿಸುವವನು ಎಂಬುದು ಒಂದು. ಅತ್ಮಧಿಕೆ ಪ್ರಶಂಸಿಸಲ್ಪಡುವವನು ಅಥವಾ 
'ದಾಸರ ಪೈಕಿ ಅತ್ಯಧಿಕವಾಗಿ ಹೊಗಳಲ್ಪಡಲು ಅರ್ಹನು ಎಂಬುದು ಇನ್ನೊಂದು. ಇದು ಕೂಡಾ ಪ್ರವಾದಿವರ್ಯರ(ಸ) ಹೆಸರುಗಳ 
'ಪೈಕಿ ಒಂದಾಗಿತ್ತೆಂದು ಅಧಿಕೃತ ಹದೀಸ್‌ಗಳಿಂದ ತಿಳಿಯುತ್ತದೆ. ಅವರ ಹೆಸರು 'ಮುಹಮ್ಮದ್‌(ಸು' ಮಾತ್ರ ಆಗಿರದೆ 'ಅಹ್ಮದ್‌' 
'ಎಂದೂ ಆಗಿತ್ತೆಂದು: ಇತಿಹಾಸದಿಂದಲೂ ಸಾಬೀತಾಗುತ್ತದೆ. 

2೫) ಈಸಾರ(ಅ) ಆಗಮನದ ಕಾಲದಲ್ಲಿ ಬನೀ ಇಸ್ರಾಈಲರು ಮೂವರ ಆಗಮನವನ್ನು ನಿರೀಕ್ಸಿಸುತ್ತಿದ್ದಾರೆಂಬುದಕ್ಕೆ 
ಬೈಬಲಿನ ಯೋಹಾನನ ಸುವಾರ್ತೆ ಸಾಕ್ಷಿಯಾಗಿದೆ. ಆ ಪೈಕಿ ಮೊದಲನೆಯವರು ಈಸಾ(ಅ), ಎರಡನೆಯವರು ಏಲಿಯಾಹ್‌ 
(ಅರ್ಥಾತ್‌- ಹ. ಇಲ್ಯಾಸ್‌ರ(ಅ) ಪುನರಾಗಮನ) ಮತ್ತು ಮೂರನೆಯವರು ಆ ಪ್ರವಾದಿ. ಈ ಕುರಿತು ಬೈಬಲ್‌ ಹೀಗೆ ಹೇಳಿದೆ 
ಮತ್ತು ಯೋಹಾನನ [ಹ. ಯಹ್ಮಾರ(ಅ)] ಸಾಕ್ಸ್ಯವೇನೆಂದರೆ- ನೀನು ಯಾರು? ಎಂದು ವಿಚಾರಿಸಲಿಕ್ಕಾಗಿ ಜರೂಸಲೇಮ್‌ನಿಂದ 
ಯಹೂದಿಯರು, ಪುರೋಹಿತರು ಮತ್ತು ಲಾವೀಯನ್ನು ಅವನ ಬಳಿಗೆ ಕಳುಹಿಸಿದಾಗ ಅವನು ತಾನು ಮಸೀಹನಲ್ಲವೆಂದು 
ಒಪ್ಪಿಕೊಂಡನು. ಅವನು ಒಪ್ಪಿಕೊಂಡನೇ ಹೊರತು ನಿರಾಕರಿಸಲಿಲ್ಲ. ಹಾಗಾದರೆ ಮತ್ತೆ ಯಾರು? ನೀಮ ಏಲಿಯಾಹನೇ? `ಎಂದು: 
| ಅವರು ಕೇಳಿದರು. ಅವನು ಅಲ್ಲವೆಂದನು. ಹಾಗಾದರೆ ನೀನು 'ಆ ಪ್ರವಾದಿಯೆ? ಎರಿದು ಕೇಳಿದರು. ಅವನು ಅಲ್ಲವೆಂದನು. 
ಹಾಗಾದರೆ ಮತ್ತೆ ನೀಸು. ಯಾರು? ಎಂದು ಅವನೊಡನೆ ಕೇಳಿದರು... ಆಗ ಅವನು- "ನೀವು ಮಹಾದೇವನ ದಾರಿಯನ್ನು 
ಸುಗಮಗೊಳಿಸಿರಿ ಎರದು ಕಾನನದಲ್ಲಿ ಕೂಗುವವನ ಕೂಗಾಗಿದ್ದೇನೆ" ಎಂದನು. ಆಗ ಅವರು. "ನೀನು ಮಸೀಹನೂ ಅಲ್ಲ. 
ಏಲಿಯಾಹನೂ ಅಲ್ಲ, ಆ ಪ್ರವಾದಿಯೂ ಅಲ್ಲವೆಂದಾದರೆ 'ಬಾಪ್ತಿಸ್ಮಾ (ಜ್ಞಾನ ಸ್ನಾನ) ಏಕೆ ಕೊಡುತ್ತೀ?' ಎಂದು ಅವರು 
ಕೇಳಿದರು. (ಭಾಗ- 1, ಸೂಕ್ತ: 19-25) ಬನೀ ಇಸ್ರಾತಲರು ಮಸೀಹ್‌(೮) ಮತ್ತು ಇಲ್ಯಾಸರಲ್ಲದೆ(ಅ) ಇನ್ನೊಬ್ಬ ಪ್ರವಾದಿಯನ್ನೂ 
ನಿರೀಕ್ಷಿಸುತ್ತಿದ್ದರೆಂದೂ ಅವರು ಯಹಾ ಆಗಿರಲಿಲ್ಲ ವೆಂದೂ ಈ ಮಾತುಗಳಿಂದ ತಿಳಿದು. ಬರುತ್ತದೆ. 'ಆ ಪ್ರವಾದಿ'ಯ ಆಗಮನದ 
ವಿಶ್ವಾಸವು ಬನೀ ಇಸ್ರಾಈಲರಲ್ಲಿ ಎಷ್ಟು ಪ್ರಸಿದ್ಧ ಹಾಗೂ ಜನಪ್ರಿಯವಾಗಿತ್ತೆಂದರೆ- ಅವರೊಡನೆ, ಕೇವಲ 'ಆ ಪ್ರವಾದಿ" ಎಂದರೆ: 
ಸಾಕಾಗುತ್ತಿತ್ತು. 'ತೌರಾತ್‌ನಲ್ಲಿ ತಿಳಿಸಿರುವಂಶಹ ಪ್ರವಾದಿ' ಎಂದು ಹೇಳುವ ಅಗತ್ಯವೂ ಇರಲಿಲ್ಲ. - ಇಷ್ಟೇ ಅಲ್ಲದೆ ಅವರು 
ಸೂಚಿಸುತ್ತಿದ್ದ ಪ್ರವಾದಿ ಬರಲಿದ್ದಾರೆಂಬುದಂತೂ ಖಚಿತ ವಿಷಯವಾಗಿತ್ತು ಎಂದು ಕೂಡಾ ಇದರಿಂದ ವ್ಯಕ್ತವಾಗುತ್ತದೆ. 
ಏಕೆಂದರೆ, ಯಹ್ಮಾರೊಡನೆ(ಅ) ಈ ಪ್ರಶ್ನೆಗಳನ್ನು ಕೇಳಲಾದಾಗ ಅವರು ಬೇರಾವುದೇ ಪ್ರವಾದಿ ಬರಲಿಕ್ಕಿಲ್ಲವೆಂದಾಗಲಿ ನೀವು 
ಯಾವ "ಪ್ರವಾದಿಯ ಕುರಿತು ಕೇಳುತ್ತಿರುವಿರೆಂದಾಗಲಿ ಹೇಳಲಿಲ್ಲ. 

3) ಇನ್ನು ಬೈಬಲಿನ ಯೋಹಾನನ ಸುವಾರ್ತೆಯಲ್ಲಿ ನಿರಂತರವಾಗಿ 14ರಿಂದ 16ನೆಯ ಭಾಗಗಳವರೆಗೆ ಉಲ್ಲೇಖ 
ಗೊಂಡಿರುವ ಭವಿಷ್ಕೋಕ್ತಿಗಳನ್ನು ನೋಡಿರಿ. "ನಾನು ತಂದೆಯೊಡನೆ ಏನಂತಿಸಿದರೆ, ಅವನು ಅನಂತ ಕಾಲದವರೆಗೂ ನಿಮ್ಮ 
ಸಂಗಡವಿರುವ ಇನ್ನೊಬ್ಬ ಸಹಾಯಕನನ್ನು ಅರ್ಥಾತ್‌ ಸತ್ಕಾತ್ಮನನ್ನು ನಿಮಗೆ ದಯಪಾಲಿಸುವನು. ಲೋಕವು ಅದನ್ನು ಪ್ರಾಪ್ತ 
ಮಾಡಲಾರದು ಏಕೆಂದರೆ, ಲೋಕವು ಅದನ್ನು ಕಂಡದ್ದಿಲ್ಲ: ಅರಿತದ್ದಿಲ್ಲ. ನೀವು ಅವನನ್ನು ಬಲ್ಲಿರಿ. ಏಕೆಂದರೆ, ಅವನು ನಿಮ್ಮ 
ಸಂಗಡವಿರುತ್ತಾನೆ ಮತ್ತು ನಿಮ್ಮೊಳಗಿದ್ದಾನೆ." (14:16, 17) 

“ಈ ಮಾತುಗಳನ್ನು ನಾನು ನಿಮ್ಮ ಸಂಗಡವಿದ್ದು ನಿಮ್ಮೊಡನೆ ಹೇಳಿದೆನು. ಆದರೆ ಸಹಾಯಕನನ್ನು ಆರ್ಥಾತ್‌- 
ಪವಿತ್ರಾತ್ಮನನ್ನು ತಂದೆಯು ನನ್ನ ಹೆಸರಿನಿಂದ ಕಳುಹಿಸಿದಾಗ ಅವನೇ ನಿಮಗೆ ಎಲ್ಲವನ್ನೂ ಕಲಿಸುವನು ಮತ್ತು ನಾನು ನಿಮಗೆ 
ಹೇಳಿದುದನ್ನೆಲ್ಲಾ ಅವನು ನೆನಪಿಸುವನು.” (14:25-26) - 

"ಇದಾದ ಬಳಿಕ ನಾನು ನಿಮ್ಮೊಡನೆ ಬಹಳ ಮಾತುಗಳನ್ನು ಆಡಲಾರೆ. ಏಕೆಂದರೆ ಜಗತ್ತಿನ ಸರದಾರನು ಬರುತ್ತಾನೆ ಮತ್ತು 
ನನ್ನಲ್ಲಿ ಅವನದ್ದೇನೂ ಇಲ್ಲ.” (14:30) 

“ಅದರೆ, ನಾನು ನಿಮ್ಮ ಬಳಿಗೆ ತಂದೆಯ ಕಡೆಯಿಂದ ಕಳುಹಿಸುವ ಆ ಸಹಾಯಕನು ಬರುವಾಗ, ಅರ್ಥಾತ್‌- ತಂದೆಯಿಂದ 
ಹೊರಡುವ ಸತ್ಕಾತ್ಮ ಅವನು ನನ್ನ ಕುರಿತು ಸಾಕ್ಷಿ ಹೇಳುವನು.” (15:26) 

. *ಆದರೆ ನಾನು. ನಿಮ್ಮೊಡನೆ ಸತ ಹೇಳುತ್ತೇನೆ. ನನ್ನ ನಿರ್ಗಮನವು ನಿಮ್ಮ ಪಾಲಿಗೆ ಪ್ರಯೋಜನಕಾರಿಯಾಗಿದೆ. ಏಕೆಂದರೆ- 
ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರಲಾರನು. ಆದರೆ ನಾನು ಹೋದರೆ ಅವನನ್ನು ನಿಮ್ಮ ಬಳಿಗೆ 
ಕಳುಹಿಸುವೆನು.” (16:7) 

_ "ನನಗೆ ನಿಮ್ಮೊಡನೆ ಇನ್ನೂ ಅನೇಕ ವಿಷಯಗಳನ್ನು ಹೇಳಲಿಕ್ಕಿದೆ. ಆದರೆ ಈಗ ನೀವು ಅವುಗಳನ್ನು ಸಹಿಸಿಕೊಳ್ಳಲಾರಿರಿ. 
ಆದರೆ ಅವನು ಅರ್ಥಾತ್‌-ಸತ್ಕಾತ್ಮನು ಬರುವಾಗ ನಿಮಗೆ ಸಂಪೂರ್ಣ ಸತ್ಯದ ಮಾರ್ಗವನ್ನು ತೋರಿಸುವನು. ಏಕೆಂದರೆ, 


ಕಾಂಡ-28 


936 ಕುರ್‌ಆನ್‌ ವ್ಯಾಖ್ಯಾನ 


ಅವನು ತನ್ನ ಕಡೆಯಿಂದ ಹೇಳಲಾರನು. ತಾನು ಕೇಳಿದುದನ್ನು ಮಾತ್ರ ಹೇಳುವನು ಮತ್ತು ನಿಮಗೆ ಭವಿಷ್ಠದ ವಾರ್ತೆಗಳನ್ನು 
ತಿಳಿಸುವನು. ಅವನು ನನ್ನ ಘನತೆಯನ್ನು ಪ್ರಕಟಿಸುವನು. ಏಕೆಂದರೆ, ನನ್ನಿಂದಲೇ ಪಡೆದು ನಿಮಗೆ ವಾರ್ತೆ ಕೊಡುವನು. 
ತಂದೆಯಬ್ದೇನಿದೆಯೋ ಅಬೆಲ್ಲ ನನ್ನದು. ಆದುದರಿಂದ ಅವನು ನನ್ನಿಂದ ಪಡೆಯುವನು ಮತ್ತು ನಿಮಗೆ ಸುದ್ದಿ 
ಕೊಡುವನೆಂದು ನಾನು ಹೇಳಿದೆ.” (16:12-15) 

4) ಈ ವಾಕ್ಕಗಳ ಅರ್ಥವನ್ನು ನಿಷ್ಕರ್ಷಿಸಲು, ಮಸೀಹ್‌(ಅ) .ಮತ್ತು ಅವರ ಸಮಕಾಲೀನರಾದ ಫೆಲೆಸ್ತೀನಿಯರ ಸಾಮಾನ್ಮ 
ಆಡು ಭಾಷೆಯು ಸುರ್ಯಾನೀ (1೩) ಎಂದು ಕರೆಯಲ್ಪಡುತ್ತಿದ್ದ ಆರಾಮೀ ಭಾಷೆಯಾಗಿತ್ತು ಎಂಬುದನ್ನು ಮತ್ತು ಈ 
ಕಾರಣದಿಂದ ಮಸೀಹ್‌ ಅಥವಾ ಈಸಾರವರು(ಅ) ತಮ್ಮ ಶಿಷ್ಕರೊಡನೆ ಹೇಳಿದುದೆಲ್ಲವೂ ಖಂಡಿತ ಸುರ್ಯಾನೀ ಭಾಷೆಯಲ್ಲೇ 
ಇದ್ದಿರಬೇಕು - ಎಂಬುದನ್ನು ಪ್ರಥಮವಾಗಿ ತಿಳಿದಿರಬೇಕು. ಎರಡನೆಯದಾಗಿ, ಬೈಬಲ್‌ನಲ್ಲಿರುವ ನಾಲ್ಕೂ ಪುಸ್ತಕಗಳು ಹರ್ರುತ್‌ 
ಈಸಾರ(ಲ). ಅನಂತರ ಅವರ ಮತಕ್ಕೆ ಸೇರಿಕೊಂಡಿದ್ದ ಗ್ರೀಕ್‌ ಭಾಷೆ ಮಾತನಾಡುವ ಕ್ರೈಸ್ತರಿಂದ ಬರೆಯಲ್ಪಟ್ಟಿವೆ. ಅವರಿಗೆ 
ಸುರ್ಯಾನೀ ಭಾಷೆ ಮಾತನಾಡುವ ಕ್ರೈಸ್ತರಿಂದ ಈಸಾರ(ಅ) ಮಾತು ಮತ್ತು ಕೃತಿಗಳ ಬಗ್ಗೆ ತಲುಪಿದ ವಿವರಗಳು ಬಾಯ್ದೆರೆ 
ವೃತ್ತಾಂತಗಳೆ ರೂಪದಲ್ಲಿ ತಲಪಿದ್ದವೇ ಹೊರತು ಲಿಖಿತ ದಾಖಲೆಗಳ ರೂಪದಲ್ಲಿ ಅಲ್ಲ.. ಈ ಬಾಯ್ದೆರೆ ವೃತ್ತಾಂತೆಗಳನ್ನು 
ಅವರು ತಮ್ಮ اکٹ‎ ಅನುವಾದಿಸಿ ಬಾಖಲಿಸಿಕೊಂಡಿದ್ದರು.' ಈ ಪೈಕಿ ಯಾವ ಇಂಜೀಲ್‌ ಕೂಜಾ ಕ್ರಿ.ಶ. 70ಕ್ಕಿಂತ ಮುಂಚೆ 
ಬರೆಯಲ್ಪಟ್ಟಿಲ್ಲ. ಯೋಹಾನನ ಸುವಾರ್ತೆಯಂತೂ ಹ. -ಈಸಾರ(ಲ) ಒಂದು ಶತಮಾನದ ನಂತರ ಪ್ರಾಯಶಃ ಏಶಿಯಾ ಮೈನರ್‌ನ 
ಇಫ್‌ಸುಸ್‌ ನಗರದಲ್ಲಿ ಬರೆಯಲ್ಪಟ್ಟಿತು. ಮಾತ್ರವಲ್ಲ ಆರೆಂಭ ಕಾಲದಲ್ಲಿ ಬರೆಯಲಾಗಿದ್ದ ಈ ಬೈಬಲುಗಳ ಮೂಲಪ್ರಶಿಯು 
ಗ್ರೀಕ್‌ ಭಾಷೆಯಲ್ಲಿ ಸುರಕ್ಷಿತವಾಗಿಲ್ಲ. ಆದುದರಿಂದ ಮೂರು ಶತಮಾನಗಳ ನಡುವೆ ಅವುಗಳಲ್ಲಿ ಏನೆಲ್ಲ ಪರಿವರ್ತನೆಗಳಾಗಿರ 
ಬಹುದೆಂದು ಹೇಳುವಂತಿಲ್ಲ. ಕ್ರೈಸ್ತರು ತಮ್ಮ ಬೈಬಲುಗಳಲ್ಲಿ ತಮಗೆ ಇಷ್ಟ ಬಂದಂತೆ ಉದ್ದೇಶಪೂರ್ವಕ ಪರಿವರ್ತನೆಗಳನ್ನು 
ಮಾಡುವುದನ್ನು ಧರ್ಮಸಮ್ಮತವೆಂದು ಭಾವಿಸುತ್ತಾ ಬಂದಿರುವುದರಿಂದ ಈ ವಿಷಯವು ಮತಷು ತ್ರಷ್ಟು ಸಂದೇಹಾಸ್ಪದವಾಗಿ ಬಿಡುತ್ತದೆ. 
ಎನ್‌ಸೈಕ್ಲೋಪೀಡಿಯಾ ಬ್ರಿಟಾನಿಕಾ (1946ರ ಆವೃತ್ತಿ)ದಲ್ಲಿ ಬೈಬಲ್‌ ಎಂಬ ಶೀರ್ಷಿಕೆಯಲ್ಲಿರುವ ಲೇಖನದಲ್ಲಿ ಹೀಗೆ 
ಬರೆಯಲಾಗಿದೆ: “ಬೈಬಲ್‌ನಲ್ಲಿ ಇಂತಹ ವ್ಯಕ್ತ ಪರಿವರ್ತನೆಗಳನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ. ಉದಾ: ಕೆಲವು 
ಸಂಪೂರ್ಣ ವಿಷಯಗಳನ್ನೇ ಇತರ ಮೂಲಗಳಿಂದ ಗ್ರಂಥದಲ್ಲಿ ಸೇರಿಸಿಕೊಂಡಿರುವುದು. ಮೂಲಗ್ರಂಥದಲ್ಲಿ -ಸೇರಿಸಲು 
ಎಲ್ಲಿಂದಾದರೂ ವಿಷಯಗಳನ್ನು ಪಡೆದ ಕೆಲವು ಮಂದಿ ಉದ್ದೆ ಗ್ಲೇಶಪೂರ್ವಕವಾಗಿ ಈ ಪರಿವರ್ತನೆಗಳನ್ನು ಮಾಡಿದ್ದಾರೆಂಬುದು 
ಸ್ಪಷ್ಟ. ಗ್ರಂಥವನ್ನು ಉತ್ತಮಗೊಳಿಸಲು ಅಥವಾ ಹೆಚ್ಚು ಪ್ರಯೋಜನಕಾರಿಯನ್ನಾಗಿ ಮಾಡಲು ಅದರಲ್ಲಿ ಇಂತಹ ವಿಷಯಗಳನ್ನು 
ತಮ್ಮ ಕಡೆಯಿಂದ ಸೇರಿಸಿಕೊಳ್ಳುವ ಹಕ್ಕು ತಮಗಿದೆ ಎಂದು ಅವರು ಸದಾ ನಂಬಿಕೊಂಡು ಬಂದಿದ್ದಾರೆ. ಅನೇಕ ಸೇರ್ಪಡೆಗಳು 
ಎರಡನೆಯ ಶತಮಾನದಲ್ಲಿ ನಡೆದುವು, ಯಾವ ಮೂಲಗಳಿಂದ ಅವುಗಳನ್ನು ಸೇರಿಸಲಾಗಿತ್ತೆಂದು ತಿಳಿಯದು. ಪರಿಸ್ಥಿತಿ 
ಹೀಗಿರುವಾಗ -ಬೈಬಲಿನ ಸುವಾರ್ತೆಗಳಲ್ಲಿ ನಮಗೆ ಸಿಗುವ ಹೆ. ಈಸಾರ(ಅ) ಮಾತುಗಳು ಮೂಲರೂಪದಲ್ಲೇ ಉಲ್ಲೇಖಿಸಲ್ಪಟ್ಟಿವೆ 
ಮತ್ತು ಅವುಗಳಲ್ಲಿ ಪರಿವರ್ತನೆಯೇನೂ ಆಗಿಲ್ಲವೆಂದು ಖಚಿತವಾಗಿ ಹೇಳಲು ಸಾಧ್ಯವೇ ಇಲ್ಲ. ಮೂರನೆಯ ಮತ್ತು ಅತ್ಯಂತ 
| ಮುಖ್ಯ ವಿಷಯ ಯಾವುದೆಂದರೆ- ಮುಸ್ಲಿಮರ ವಿಜಯದ ಬಳಿಕವೂ ಸುಮಾರು ಮೂರು ಶತಮಾನಗಳ ವರೆಗೂ ಫೆಲೆಸ್ತೀನಿನ 
ಕ್ರೈಸ್ತ ನಿವಾಸಿಗಳ ಭಾಷೆ ಸಿರಿಯಕ್‌ ಆಗಿತ್ತು. ಸುಮಾರು ಕ್ರಿ ಕ್ರಿ.ಶ. ಒಂಭತ್ತನೆಯ ಶತಮಾನದಲ್ಲಿ ಅರಬೀ ಭಾಷೆಯು ಆ ಸ್ಥಾನವನ್ನು 
ಪಡೆಯಿತು. ಸಿರಿಯಕ್‌ ಭಾಷೆಯನ್ನಾಡುತ್ತಿದ್ದ ಈ ಫಲಸ್ಮೀನಗಳ. ಮೂಲಕ ಆರಂಭದ ಮೂರು ಶತಮಾನಗಳ ಮುಸ್ಲಿಮ್‌ 
ವಿದ್ವಾಂಸರಿಗೆ ಕ್ರೈಸ್ತ ವರದಿಗಳ ಕುರಿತು ಪ್ರಾಪ್ತವಾದ ಮಾಹಿತಿಗಳು, ಸಿರಿಯಕ್‌ನಿಂದ ಗ್ರೀಕ್‌ ಭಾಷೆಗೆ ಮತ್ತು ಗ್ರೀಕ್‌ನಿಂದ ಲ್ಯಾಟಿನ್‌ 
ಭಾಷೆಗೆ ಮತ್ತೆ. ಮತ್ತೆ ಅನುವಾದಗೊಂಡು ಯಾರಿಗೆ ತಲುಪಿದ್ದುಮೋ ಅವರ ಮಾಹಿತಿಗಳಿಗಿಂತ ಹೆಚ್ಚು ನಂಬಲರ್ಹವಾಗಿರಲೇ 
ಬೇಕು. ಏಕೆಂದರೆ ಹ. ಈಸಾ(ಅ) ಸುರ್ಯಾನಿ ಭಾಷೆಯಲ್ಲಿ ಆಡಿದ ಮೂಲ ಪದಗಳು ಈ ಮುಸ್ಲಿಮ್‌ ವಿದ್ವಾಂಸರ ಬಳಿ 
ಸುರಕ್ಷಿತವಾಗಿ ಬಾಖಲಾಗಿರಬಹುದಾದ ಸಾಧ್ಯತೆಯೇ ಹೆಚ್ಚು ಪ್ರಬಲವಾಗಿವೆ. 

5) ನಿರಾಕರಿಸಲಾಗದ ಈ ಐತಿಹಾಸಿಕ ವಾಸ ಸ್ಪವಿಕತೆಗಳನ್ನು ಮುಂದಿಟ್ಟು ನೋಡಿದರೆ ತಿಳಿಯುವುದೇನೆಂದರೆ- 
ಯೋಹಾನನ ಸುವಾರ್ತೆಯ, ಮೇಲೆ ಹೇಳಿದ ವಾಕ್ಯಗಳಲ್ಲಿ ಹ. ಈಸಾ(ಅ ತಮ್ಮ ಅನಂತರ ಬರುವವರೊಬ್ಬನ ಸುದ್ದಿ 
ಕೊಟ್ಟಿದ್ದು, ಬರಲಿರುವ ವ್ಯಕ್ತಿಯ ಬಗ್ಗೆ ಅವನು ಜಗತ್ತಿನ ಸರದಾರ(ಲೋಕನಾಯಕುನಾಗಿರುವನೆಂದೂ ಅನಂತ ಕಾಲದ 
ವರೆಗೆ ಇರುವನೆಂದೂ ಸತ್ಯದ ಸಕಲ ಮಾರ್ಗಗಳನ್ನೂ ತೋರಿಸಿ ಕೊಡುವನೆಂದೂ ಸ್ವತಃ ಅವರ ಅಂದರೆ- ಈಸಾರ(ಲ) 
ಪರವಾಗಿ' ಸಾಕ್ಲಿ ನೀಡುವನು 'ಎಂದೂ ಹೇಳಲಾಗಿದೆ. ಯೋಹಾನನ ವಾಕ್ಕಗಳಲ್ಲಿ ಪವಿತ್ರಾತ್ಮ ಮತ್ತು ಸತ್ಕಾತ್ಮ ಮೊದಲಾದ 
ಪದಗಳನ್ನು ಸೇರಿಸಿ, ಮಾತಿನ ಆಶಯವನ್ನೇ ಮರೆಮಾಚಿ ಬಿಡಲು ಸಂಪೂರ್ಣ ಪ್ರಯತ್ನ ಮಾಡಲಾಗಿದೆ. ಆದರೆ ಇಷ್ಟಾಗಿಯೂ 


ಕಾಂಡ-28 


61. ಅಸ್ಸಫ್ಟ್‌ 937 


ಈ ಎಲ್ಲಾ ವಾಕ್ಕಗಳನ್ನು ಗಮನವಿಟ್ಟು ಓದಿದರೆ, ಯಾವ ವ್ಯಕ್ತಿಯ ಆಗಮನದ ಬಗ್ಗೆ ತಿಳಿಸಲಾಗಿದೆಯೋ ಆ ವ್ಯಕ್ತಿಯು 
ಕೇವಲ ಆತ್ಮವಾಗಿರದೆ ಮನುಷ್ಯನಾಗಿರುವನೆಂದೂ ವಿಶ್ವವ್ಯಾಪ್ತಿ, ಸರ್ವಾಂಗೀಣ ಹಾಗೂ ಶಾಶ್ವತಕಾಲ ಬಾಳುವಂತಹ ಶಿಕ್ಷಣ 
ಗಳನ್ನು ನೀಡುವ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಹೀಗೆ ಹೇಳಲಾಗಿದೆಯೆಂದೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಆ ನಿರ್ದಿಷ್ಟ ವ್ಯಕ್ತಿಯ 
ಬಗ್ಗೆ ತರ್ಜುಮೆಯಲ್ಲಿ 'ಸಹಾಯಕ' ಎಂಬ ಪದ ಪ್ರಯೋಗಿಸಲಾಗಿದೆ. ಯೋಹಾನನ ಸುವಾರ್ತೆಯ ಮೂಲ ಗ್ರಂಥದಲ್ಲಿ 
ಈ ಕುರಿತು ಇದ್ದ ಗ್ರೀಕ್‌ ಪದ '"ಪರೇಕ್ಲಿಟಿಸ್‌'(P೩r೩c।etus) ಆಗಿತ್ತು ಎಂದು ಕ್ರೈಸ್ತರು ಪಟ್ಟು ' ಹಿಡಿಯುತ್ತಾರೆ. ಆದರೆ 
ಅದರ ಅರ್ಥವನ್ನು ನಿರ್ಧರಿಸುವಲ್ಲಿ ಸ್ವತಃ ಕ್ರೈಸ್ತ ವಿದ್ವಾಂಸರಿಗೇ ಸಾಕಷ್ಟು ತೊಂದರೆ ಎದುರಾಗಿದೆ. ಬೈಬಲಿನಲ್ಲಿ ಈ 
ಪದ ಪ್ರಯೋಗವಾಗಿರುವಲ್ಲೆಲ್ಲ ಅದರ ಯಾವ ಅರ್ಥವೂ ಸರಿಯಾಗಿ ಹೊಂದಿ ಕೊಳ್ಳುವುದಿಲ್ಲ. (ಸೈೆಕ್ತೋಪೀಡಿಯಾ ಆಫ್‌ 
ಬಿಬ್ಲಿಕಲ್‌ ಲಿಟ್ರೇಚರ್‌ನಲ್ಲಿ 'ವೇರೇಕ್ಲೀಟಸ್‌' ಪದವನ್ನು ನೋಡಿರಿ) ಈಗ ಅತೃಂತ ಸ್ವಾರಸೃಕರ ವಿಷಯವೇನೆಂದರೆ- ಗ್ರೀಕ್‌ 
ಭಾಷೆಯಲ್ಲೇ ನಃಸc!ytus ಎಂಬ ಇನ್ನೊಂದು ಪದವಿದೆ. ಅದರ ಅರ್ಥ ಪ್ರಶಂಸಿಸಲ್ಪಟ್ಟವ. ಈ ಪದವು ಸಂಪೂರ್ಣವಾಗಿ 
ಮುಹಮ್ಮದ್‌ ಎಂಬುದರ ಸಮಾನಾರ್ಥವಾಗಿದೆ. ಉಚ್ಚಾರದಲ್ಲಿ ಇದರ ಮತ್ತು Pೌ೩ಂಟsನ ನಡುವೆ ತುಂಬಾ 
ಹೋಲಿಕೆಯಿದೆ. ತಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ತಮಗೆ ಇಚ್ಛೆ ಬಂದಂತೆ ಮತ್ತು ಬೇಕಾದಂತೆ ನಿರಾಯಾಸವಾಗಿ ಪರಿವರ್ತನೆ 
ಮಾಡುವ ಅಭ್ಯಾಸವಿರುವ ಕ್ರೈಸ್ತರು ಯೋಹಾನನ ಸುವಾರ್ತೆಯ ಈ ಪದವು ತಮ್ಮ ವಿಶ್ವಾಸಕ್ಕೆ ವಿರುದ್ಧವಿರುವುದನ್ನು 
ಕಂಡು ಅದರ ಉಚ್ಛಾರಾಕ್ಸರಗಳನ್ನು ಬದಲಿಸಿ ಬಿಟ್ಟರಲಾರರೆಂದು ಹೇಳಲು ಸಾಧ್ಯವಿಲ್ಲ. ಇದನ್ನು ಪರೀಕ್ಸಿಸಿ ನೋಡೋಣ 
ವೆಂದರೆ. ಆರಂಭದಲ್ಲಿ ಬರೆಯಲಾಗಿದ್ದ ಯೋಹಾನನ ಸುವಾರ್ತೆ ಕೂಡಾ ಇಂದು ಎಲ್ಲೂ ಲಭ್ಯವಿಲ್ಲ. ಇರುತ್ತಿದ್ದರೆ 
ಅದರಲ್ಲಿ ಇವೆರಡರ ಪೈಕಿ ನಿಜಕ್ಕೂ ಯಾವ ಪದ ಬರೆಯಲಾಗಿದೆ ಎಂದು ನೋಡಬಹುದಿತ್ತು. 

6) ವಾಸ್ತವದಲ್ಲಿ ಯೋಹಾನನು ಗ್ರೀಕ್‌ ಭಾಷೆಯಲ್ಲಿ ಯಾವ ಪದವನ್ನು ಬರೆದಿದ್ದನೆಂಬುದರ ಆಧಾರದಲ್ಲೂ ಅಂತಿಮ 
ತೀರ್ಮಾನ ಮಾಡುವಂತಿಲ್ಲ. ಏಕೆಂದರೆ ಅದೂ ತರ್ಜುಮೆಯೇ. 'ನಾವು ಮೇಲೆ ವಿವರಿಸಿರುವಂತೆ ಹೆ. ಮಸೀಹ್‌ರ(ಆ) ಭಾಷೆ 
ಸಿರಿಯಕ್‌ ಆಗಿತ್ತು. ಆದುದರಿಂದ ಅವರು ತಮ್ಮ ಸುವಾರ್ತೆಯಲ್ಲಿ ಪ್ರಯೋಗಿಸಿದ ಪದವು ಸಿರಿಯಕ್‌ ಪದವೇ ಆಗಿರಬೇಕು. 
ಅದೃಷ್ಟವಶಾತ್‌ ಆ ಮೂಲ ಸಿರಿಯಕ್‌ ಪದವು ನಮಗೆ ಇಬ್ನ್‌ ಹಿಶಾಮರ ಸೀರತ್‌ನಲ್ಲಿ ಸಿಗುತ್ತದೆ. ಅದರೊಂದಿಗೇ ಅದರ 
ಸಮಾನಾರ್ಥ ಗ್ರೀಕ್‌ ಪದ ಯಾವುದೆಂದೂ ಅದೇ ಗ್ರಂಥದಿಂದ ತಿಳಿದು ಬರುತ್ತದೆ. ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ರನ್ನು 
ಉದ್ದೆರಿಸಿ ಇಬ್ದು ಹಿಶಾಮರು ಯುಹನ್ನಸ್‌(ಯೋಹಾನನ) ಸುವಾರ್ತೆಯಲ್ಲಿ ಭಾಗ- 15ರ ಸೂಕ್ತ 23ರಿಂದ 27 ಮತ್ತು ಭಾಗ- 
16ರ 1ನೆಯ ಸೂಕ್ತದ ಸಂಪೂರ್ಣ ತರ್ಜುಮೆಯನ್ನು ಉಲ್ಲೇಖಿಸಿದ್ದಾರೆ. ಇದರಲ್ಲಿ 'ಫಾರ್ಕಲೀತ್‌' ಎಂಬ ಗ್ರೀಕ್‌ ಪದದ ಬದಲಿಗೆ 
ಸಿರಿಯಕ್‌ ಭಾಷೆಯ 'ಮುನ್‌ಹಮನ್ನಾ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಇಬ್ಸ್‌ ಇಸ್ಲಾಕ್‌ ಅಥವಾ ಇಬ್ನ್‌ ಹಿಶಾಮರು 
ಅದನ್ನು ವಿವರಿಸುತ್ತಾ 'ಮುನ್‌ಹಮವನ್ನಾ' ಎಂಬ ಪದದ ಅರ್ಥ ಸಿರಿಯಕ್‌ ಭಾಷೆಯಲ್ಲಿ 'ಮುಹಮ್ಮದ್‌' ಎಂದೂ ಗ್ರೀಕ್‌ ಭಾಷೆಯಲ್ಲಿ 
ಬರ್‌ಕುಲೀತಸ್‌ ಎಂದೂ ಆಗುತ್ತದೆ" ಎಂದಿದ್ದಾರೆ. (ಇಬ್ನ್‌ ಹಿಶಾಮ್‌ ಭಾಗ-1, ಪುಟ: 248) 

ಐತಿಹಾಸಿಕವಾಗಿ ಒಂಭತ್ತನೆಯ ಶತಮಾನದ ವರೆಗೂ ಫೆಲೆಸ್ತೀನ್‌ ದೇಶದ ಸಾಮಾನ್ಮ ಕ್ರೈಸ್ತ ನಿವಾಸಿಗಳ ಭಾಷೆಯು 
ಸಿರಿಯಕ್‌ ಭಾಷೆಯಾಗಿತ್ತು. ಈ ಪ್ರದೇಶವು ಏಳನೆಯ ಶತಮಾನದ ಪೂರ್ವಾರ್ಧದಲ್ಲಿ ಮುಸ್ಲಿಮರ ವಶಕ್ಕೆ ಬಂದಿತ್ತು. 
ಇಬ್ನ್‌ ಇಸ್ಲಾಕ್‌ ಕ್ರಿ.ಶ. 768ರಲ್ಲೂ, ಇಬ್ನ್‌ ಹಿಶಾಮ್‌ ಕ್ರಿ.ಶ. 828ರಲ್ಲೂ ನಿಧನರಾದರು. ಇವರಿಬ್ಬರ ಕಾಲದಲ್ಲೂ 
ಫೆಲೆಸ್ತೀನ್‌ ದೇಶದ ಕ್ರೈಸ್ತ ನಿವಾಸಿಗಳ ಭಾಷೆ ಸಿರಿಯಕ್‌. ಆಗಿತ್ತೆಂದೂ, ಇವರಿಬ್ಬರಿಗೂ ತಮ್ಮ ದೇಶದ ಕ್ರೈಸ್ತ ನಾಗರಿಕ 
ರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಲು ಯಾವುದೇ ಅಡೆತಡೆ ಇರಲಿಲ್ಲವೆಂದೂ ಇದರಿಂದ ಅರ್ಥವಾಗುತ್ತದೆ. ಆ ಕಾಲದಲ್ಲಿ 
ಗ್ರೀಕ್‌ ಭಾಷೆಯನ್ನಾಡುವ ಕ್ರೈಸ್ತರೂ ಲಕ್ಷಾವಧಿ ಸಂಖ್ಯೆಯಲ್ಲಿ ಮುಸ್ಲಿಮ್‌ ಆಡಳಿತದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. 
ಆದುದರಿಂದ ಸಿರಿಯಕ್‌ ಭಾಷೆಯ. ಯಾವುದೇ ಪದಕ್ಕೆ ಗ್ರೀಕ್‌ ಭಾಷೆಯಲ್ಲಿರುವ ಸಮಾನಾರ್ಥ ಪದ ಯಾವುದೆಂದು 
ತಿಳಿದುಕೊಳ್ಳಲು ಅವರಿಗೇನೂ ಕಪ್ಪವಿರಲಿಲ್ಲ. ಇಬ್ನ್‌ ت10 عہ‎ ಉಲ್ಲೇಖಿಸಿದ ತರ್ಜುಮೆಯಲ್ಲಿ ಸಿರಿಯಕ್‌ ಪದ 
'ಮುನ್‌ಹಮನ್ನಾ' ಪ್ರಯೋಗವಾಗಿರುವಾಗ ಮತ್ತು ಇಬ್ನ್‌ ಇಸ್ಲಾಕರು ಅಥವಾ ಇಬ್ನ್‌ ಹಿಶಾಮರು ಅದನ್ನು ಅರಬಿಯಲ್ಲಿ 
ಅದರ ಸಮಾನಾರ್ಥ ಪದ 'ಮುಹಮ್ಮದ್‌' ಎಂದೂ ಗ್ರೀಕ್‌ ಭಾಷೆಯಲ್ಲಿ 'ಬರ್‌ಕುಲೀತೂಸ್‌' ಎಂದೂ ವಿವರಿಸಿರುವಾಗ, 
ಹ. ಈಸಾ(ಅ) ಪ್ರವಾದಿವರ್ಯರ(ಸ) ಹೆಸರೆತ್ತಿ ಅವರ ಆಗಮನದ ಸುವಾರ್ತೆಯನ್ನೇ ನೀಡಿದ್ದರೆಂಬ ವಿಷಯದಲ್ಲಿ ಯಾವ 
ಸಂಶಯಕ್ಕೂ ಅವಕಾಶವಿಲ್ಲ. ಇದರೊಂದಿಗೇ ಯೋಹಾನನ ಸುವಾರ್ತೆಯ ಗ್ರೀಕ್‌ ಬೈಬಲಿನಲ್ಲಿ ವಾಸ್ತವದಲ್ಲಿ Pಗclytas 
ಎಂಬ ಪದ ಪ್ರಯೋಗವಾಗಿದ್ದು,- ಅನಂತರ ಯಾವುದೋ ಕಾಲದಲ್ಲಿ ಕ್ರೈಸ್ತರು ಅದನ್ನು P೩rಂeಟs ಎಂದು ಬದಲಿಸಿರುವ 
ರೆಂದು ತಿಳಿದು, ಬರುತ್ತದೆ. 


ಕಾಂಡ-28 


938 ಕುರ್‌ಆನ್‌ ವ್ಯಾಖ್ಯಾನ 


7 ಇದಕ್ಕಿಂತಲೂ ಪ್ರಾಚೀನ ಐತಿಹಾಸಿಕ ಸಾಕ್ಟೃವು ಹ.ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರ(ರ) ಒಂದು ವರದಿಯಲ್ಲಿ 
ಸಿಗುತ್ತದೆ. ಅವರ ಪ್ರಕಾರ-ಇತಿಯೋಪಿಯಾಕ್ಕೆ ವಲಸೆಗೆ ಹೋಗಿದ್ದವರನ್ನು اھ‎ ರಾಜನು ತನ್ನ ಆಸ್ಥಾನಕ್ಕೆ ಕರೆದನು 
ಮತ್ತು ಹ. ಜಾಫರ್‌ ಬಿನ್‌ ಅಬೀ ತಾಲಿಬ್‌ರಿಂದ(ರ) ಪ್ರವಾದಿವರ್ಯರ(ಸ) ಬೋಧನೆಗಳನ್ನು ಕೇಳಿ "ನಿಮಗೂ ನೀವು ಯಾವ 
ಮಹಾನುಭಾವರ ಕಡೆಯಿಂದ ಬಂದಿರುತ್ತೀರೋ ಅವರಿಗೂ ಸ್ವಾಗತ. ಅವರು ದೇವರ ಸಂದೇಶವಾಹಕರೆಂದು ನಾನು ಸಾಕ್ಸ 
ಹೇಳುತ್ತೇನೆ. ನಾವು ಇಂಜೀಲ್‌ನಲ್ಲಿ ಕಾಣುತ್ತಿರುವ ಪ್ರಸ್ತಾಪ ಅವರದೇ ಮತ್ತು ಹ.ಈಸಾ ಬಿನ್‌ ಮರ್ಯಮ್‌(ಅ) ಸುವಾರ್ತೆ 
ನೀಡಿದುದು ಕೂಡಾ ಅವರ ಬಗ್ಗೆಯೇ ಆಗಿದೆ ಎಂದು ನಾನು ಸಾಕ್ಸ್ಯ ವಹಿಸುತ್ತೇನೆ" ಎಂದನು. (ಮುಸ್ನದ್‌ ಅಹ್ಮದ್‌) ಈ 
ಕಥೆಯು ಹದೀಸ್‌ಗಳಲ್ಲಿ ಸ್ವಯಂ ಹ.ಜಾಫರ್‌(ರ) ಮತ್ತು ಹ.ಉಮ್ಮು ಸಲ್ಮಾರಿಂದಲೂ(ರ) ಉಲ್ಲೇಖಗೊಂಡಿದೆ. ಇದರಿಂದ- 
ಈಸಾರು(ಅ) ಒಬ್ಬ ಪ್ರವಾದಿಯ ಆಗಮನದ ಬಗ್ಗೆ ಭವಿಷ್ಕೋಕ್ತಿಯನ್ನು ಹೇಳಿದ್ದಾರೆಂದು ಏಳನೆಯ ಶತಮಾನದ ಆರಂಭದಲ್ಲಿ 
ನಚ್ಚಾಶೀ ದೊರೆಗೆ ತಿಳಿದಿತ್ತು. ಮಾತ್ರವಲ್ಲ ಹ. ಮುಹಮ್ಮದ್‌ರೇ(ಸ) ಆ ಪ್ರವಾದಿಯೆಂದು ನಜ್ಞಾಶೀ ದೊರೆಯು ನಿರಾತಂಕಮಾಗಿ 
ತೀರ್ಮಾನಿಸಲು ಸಾಧ್ಯವಾಗುವಷ್ಟು ಸುಸ್ಪಷ್ಟ ಸೂಚನೆಗಳು ಆ ಪ್ರವಾದಿಯ ಬಗ್ಗೆ ಅಂದಿನ ಇಂಜೀಲ್‌ನಲ್ಲಿ ಲಭ್ಯವಿದ್ದವು 
ಎಂದು ಸಾಬೀತಾಗುತ್ತದೆ. ಆದರೆ ಹ.ಈಸಾರ(ಅ) ಈ ಸುವಾರ್ತೆಯ ಬಗ್ಗೆ ಅರಿಯಲು ನಜ್ಞಾಶಿಯ ಬಳಿ ಇದ್ದ ಜ್ಞಾನ 
ಮೂಲವು ಇದೇ ಯೋಹಾನನ ಸುವಾರ್ತೆಯಾಗಿತ್ತೋ ಅಥವಾ ಅದನ್ನು ತಿಳಿಯಲು ಬೇರಾವುದಾದರೂ ಸಾಧನವೂ ಆತನ 
ಬಳಿ ಇತ್ತೋ ಎಂಬುದು ಈ ವರದಿಯಿಂದ ತಿಳಿಯುವುದಿಲ್ಲ. 

8) ವಾಸ್ತವದಲ್ಲಿ ಕ್ರೈಸ್ತ ಇಗರ್ಜಿಯು ನಂಬಲರ್ಹ ಹಾಗೂ ಅಂಗೀಕೃತ ಬೈಬಲ್‌ಗಳೆಂದು ಸಾರಿರುವ ಬೈಬಲಿನ ನಾಲ್ಕು 
ಗ್ರಂಥಗಳು (Cಂnಂಗica॥ ಂspels) ಪ್ರವಾದಿ ಮುಹಮ್ಮದ್‌ರ(ಸ) ಕುರಿತು ಈಸಾರ(ಅ) ಭವಿಷ್ಯೋಕ್ಷಿಗಳನ್ನು ತಿಳಿಯಲು 
ಮಾತ್ರವಲ್ಲ ಸ್ಪತಃ ಈಸಾರ(ಅ) ಸ್ವಂತ ಜೀವನದ ಸ್ಥಿತಿಗತಿಗಳನ್ನು ಅರಿಯಲಿಕ್ಕೂ ಅವಲಂಬನೀಯ ಸಾಧನಗಳಲ್ಲ. ಇವುಗಳಿಗೆ 
ವ್ಯತಿರಿಕ್ತವಾಗಿ ಇಗರ್ಜಿಯು ಕಾನೂನು ಬಾಹಿರ ಹಾಗೂ ಸೆಂದೇಹಾಸ್ಪದ(ApಂಂyPha॥)ವೆಂದು ಸಾರಿರುವ ಬರ್ನಾಬಾಸ್‌ರ ಬೈಬಲ್‌ 
ಈ ವಿಷಯದಲ್ಲಿ ಹೆಚ್ಚು ನಂಬಲರ್ಹ ಮೂಲವಾಗಿದೆ. ಕ್ರೈಸ್ತರು ಆದನ್ನು ಅಡಗಿಸಿಡಲು ಭಾರೀ ಶ್ರಮಪಟ್ಟಿದ್ದಾರೆ. ಅನೇಕ 
ಶತಮಾನಗಳ ವರೆಗೂ ಅದು ಜಗತ್ತಿನಿಂದ ಕಣ್ಮರೆಯಾಗಿತ್ತು. ಹದಿನಾರನೆಯ ಶತಮಾನದಲ್ಲಿ ಅದರ ಇಟೇಲಿಯನ್‌ ತರ್ಜುಮೆಯ 
ಒಂದು ಪ್ರತಿಯು ಪೋಪ್‌ ಸಿಕ್ಸ್ಟಸ್‌(5/x(s)ನ ಗ್ರಂಥಾಲಯದಲ್ಲಿ ಕಂಡುಬರುತ್ತಿತ್ತು. ಅದನ್ನು ಓದುವ ಅನುಮತಿ ಯಾರಿಗೂ 
ಇರಲಿಲ್ಲ. ಹದಿನೆಂಟನೆಯ ಶತಮಾನದ ಆರಂಭದಲ್ಲಿ ಅದು ಜಾನ್‌ ಟೂಲೇಂಡ್‌ ಎಂಬೊಬ್ಬನ ಕೈಸೇರಿತು. ಅನಂತರ ಅದು 
ಬೇರೆ ಬೇರೆ ಜನರ ಕೈಗಳಲ್ಲಿ ತಿರುಗುತ್ತ ಕ್ರಿ.ಶ. 1738ರಲ್ಲಿ ವಿಯೆನ್ನಾದ ಇಂಪೀರಿಯಲ್‌ ಲೈಬ್ರರಿಗೆ ತಲಪಿತು. ಕ್ರಿ.ಶ. 1907ರಲ್ಲಿ 
ಆ ಗ್ರಂಥದ ಆಂಗ್ಲ ಅನುವಾದವು ಆಕ್ಸ್‌ಫೋರ್ಡಿನ ಕ್ಲೇರೆಂಡನ್‌ ಪ್ರೆಸ್‌ನಿಂದ ಪ್ರಕಟಗೊಂಡಿತು. ಆದರೆ ಬಹುಶಃ ಇದು 
ಪ್ರಕಟವಾದ ಬೆನ್ನಿಗೆ, ಈಸಾರದ್ದೆಂದು(ಅ) ಆರೋಪಿಸಲಾಗುತ್ತಿರುವ ಧರ್ಮದ ಬುಡಕ್ಕೇ ಈ ಗ್ರಂಥವು ಕೊಡಲಿಯೇಟು 
ಹಾಕುತ್ತದೆಂದು ಕ್ರೈಸ್ತ ಜಗತ್ತಿಗೆ ಮನವರಿಕೆಯಾಗಿರಬೇಕು. ಆದ್ದರಿಂದ ಒಂದು ಯೋಜಿತ ಸಂಚಿನ ಪ್ರಕಾರ ಈ ಪ್ರಕಟಿತ ಗ್ರಂಥದ 
ಎಲ್ಲ ಪ್ರತಿಗಳೂ ಕಣ್ಮರೆಗೊಳಿಸಲಾಯಿತು. ಅನಂತರ ಎಂದೂ ಅದು ಪ್ರಕಟಗೊಳ್ಳಲಿಲ್ಲ. ಅದರ ಇನ್ನೊಂದು ಪ್ರತಿಯು 
ಇಟೇಲಿಯನ್‌ ಅನುವಾದ ದಿಂದ ಸ್ಥಾನಿಶ್‌ ಭಾಷೆಗೆ ಅನುವಾದಿಸಲ್ಪಟ್ಟಿದ್ದು, ಹದಿನೆಂಟನೆಯ ಶತಮಾನದಲ್ಲಿ ಕಂಡುಬಂದಿತ್ತು. 
ಇದರ ಕುರಿತು, ಜಾರ್ಜ್‌ ಸೇಲ್‌ ತನ್ನ ಕುರ್‌ಆನಿನ ಆಂಗ್ಲ ಅನುವಾದದ ಪೀಠಿಕೆಯಲ್ಲಿ ಪ್ರಸ್ತಾಪಿಸಿರುತ್ತಾರೆ. ಆದರೆ ಅದನ್ನೂ 
ಎಲ್ಲೋ ಅಡಗಿಸಿ ಬಿಡಲಾಯಿತು. ಇಂದು ಅದರ ಸುಳಿವು ಎಲ್ಲೂ ಸಿಗುವುದಿಲ್ಲ. ನನಗೆ ಆಕ್ಸ್‌ಫೋರ್ಡ್‌ನಿಂದ ಪ್ರಕಟಗೊಂಡಿದ್ದ 
ಆಂಗ್ಲ ಅನುವಾದದ ಫೋಟೋಸ್ಟೇಟ್‌ ಪ್ರತಿಯನ್ನು ನೋಡುವ ಸಂದರ್ಭ ಸಿಕ್ಕಿತು. ನಾನು ಅದನ್ನು ಅಕ್ಟರಶಃ ಓದಿದೆ. ಇದೊಂದು 
ಬಹುದೊಡ್ಡ ಅನುಗ್ರಹವಾಗಿದ್ದು, ಕ್ರೈಸ್ತರು ಕೇವಲ ತಮ್ಮ ಪಕ್ಟಪಾತ ಮತ್ತು ಹಠಮಾರಿತನದಿಂದಾಗಿ ತಮ್ಮನ್ನು ಇದರಿಂದ 
ವಂಚಿತಗೊಳಿಸಿ ಕೊಂಡಿದ್ದಾರೆಂದು ನನ್ನ ಭಾವನೆ. ಕ್ರೈಸ್ತ ಸಾಹಿತ್ಯದಲ್ಲಿ ಈ ಬೈಬಲಿನ ಹೆಸರು ಬಂದಲ್ಲೆಲ್ಲ ಇದೊಂದು ಕೃತಕ 
ಬೈಬಲೆಂದೂ ಇದನ್ನು ಯಾರೋ ಮುಸ್ಲಿಮರು ರಚಿಸಿ ಬರ್ನಾಬಾಸರ ಹೆಸರಿನಿಂದ ಪ್ರಕಟಗೊಳಿಸಿರಬೇಕೆಂದೂ ಹೇಳಿ ತಿರಸ್ಕರಿಸ 
ಲಾಗಿದೆ. ಆದರೆ ಇದೊಂದು ಅತಿ ದೊಡ್ಡ ಸುಳ್ಳು. ಇದರೊಳಗೆ ಪ್ರವಾದಿವರ್ಯರ(ಸ) ಕುರಿತು ಅಲ್ಲಲ್ಲಿ ಬಹಳ ಸ್ಪಷ್ಟವಾದ 
ಭವಿಷ್ಕೋಕ್ತಿಗಳು ಕಂಡು ಬರುತ್ತಿರುವುದರಿಂದಾಗಿ ಮಾತ್ರ ಈ ಸುಳ್ಳನ್ನು ಹೇಳಲಾಗುತ್ತಿದೆ. ಇದು ಸುಳ್ಳೆಂಬುದಕ್ಕೆ ಇರುವ ಅತಿದೊಡ್ಡ 
ಆಧಾರವೇ ನೆಂದರೆ- ಪ್ರವಾದಿವರ್ಯರ(ಸ) ಜನನಕ್ಕಿಂತಲೂ 75 ವರ್ಷಗಳ ಮುಂಚೆ ಪೋಪ್‌ ಗಿಲಾಶಿಯಸ್‌ನ ಕಾಲದಲ್ಲಿ 
ಸಿದ್ದಗೊಳಿಸಲಾಗಿದ್ದ, ಭ್ರಷ್ಟ ವಿಶ್ವಾಸಿಗಳನ್ನು ಹೊಂದಿದ ಹಾಗೂ ದಾರಿಗೆಡಿಸುವ (ಗೇಟ) ಪುಸ್ತೆಕಗಳೆಂದು ಸಾರಿ, ಅವುಗಳನ್ನು 
ಓದಬಾರದೆಂಬ ಪೋಪರ ಧರ್ಮಾದೇಶದೊಂದಿಗೆ ಪ್ರಕಟಿಸಲಾದ ಪಟ್ಟಿಯಲ್ಲಿ ಬರ್ನಾಬಾಸರ ಬೈಬಲ್‌(Evangelium Bamabe) 
ಅನ್ನು ಕೂಡಾ ಸೇರಿಸಲಾಗಿತ್ತು. ಹೀಗಿರುವಾಗ ಆ ಕಾಲದಲ್ಲಿ ಈ ನಕಲಿ ಬೈಬಲನ್ನು ತಯಾರಿಸಲು ಯಾವ ಮುಸ್ಲಿಮನು ಇದ್ದನೆಂಬ 
ಪ್ರಶ್ನೆ ಉದ್ಭವಿಸುತ್ತದೆ. ಸಿರಿಯಾ, ಸ್ಫೈನ್‌, ಈಜಿಪ್ಟ್‌ ಮೊದಲಾದ ದೇಶಗಳಲ್ಲಿ ಆರಂಭ ಕಾಲದ ಇಗರ್ಜಿಗಳಲ್ಲಿ ದೀರ್ಪು 


ಕಾಂಡ-28 


61. ಅಸೃಫ್ಟ್‌ 939 


ಕಾಲದವರೆಗೆ ಬರ್ನಾಬಾಸ್‌ ಬೈಬಲ್‌ ರೂಢಿಯಲ್ಲಿತ್ರೆಂಬುದನ್ನೂ ಆರನೆಯ ಶತಮಾನದಲ್ಲಿ ಅದನ್ನು ನಿಷೇಧಿಸಲಾಯಿತು 
ಎಂಬುದನ್ನೂ ಸ್ವತಃ ಕೈಸ್ತ ವಿದ್ವಾಂಸರೇ ಒಪ್ಪಿಕೊಂಡಿದ್ದಾರೆ. 

9) ಬೈಬಲಿನಲ್ಲಿ ಅಧಿಕೃತವೆಂದೂ ನಂಬಲರ್ಹವೆಂದೂ ಅಂಗೀಕರಿಸಿ ಸೇರಿಸಲಾಗಿರುವ ನಾಲ್ಕು ಸುವಾರ್ತೆಗಳನ್ನು 
ಬರೆದವರ ಖೈಕಿ ಯಾರೂ ಈಸಾರ(ಲ) ಸಂಗಡಿಗರಾಗಿರಲಿಲ್ಲ. ಇದಕ್ಕೆ ತದ್ಧಿರುದ್ಧವಾಗಿ- ಬರ್ನಾಬಾಸ್‌ ಬೈಬಲ್‌ ಅನ್ನು 
ಬರೆದವನು- ತಾನು ಹ.ಮಸೀಹರ(ಅ) ಹನ್ನೆರಡು ಮಂದಿ ಶಿಷ್ಕರಲ್ಲೊಬ್ಬನೆಂದೂ ಆರಂಭದಿಂದ ಕೊನೆಯ ವರೆಗೂ ಅವರ 
ಸಂಗಡ ಇದ್ದೆನೆಂದೂ ನಾನು ಕಣ್ಣಾರೆ ಕಂಡ ಮತ್ತು ಕಿವಿಯಾರೆ ಕೇಳಿದುದನ್ನು ಈ ಗ್ರಂಥದಲ್ಲಿ ಬರೆಯುತ್ತಿರುವೆನೆಂದೂ 
ಹೇಳುತ್ತಾನೆ. ಇಷ್ಟೇ ಅಲ್ಲದೆ, ಹೆ.ಮಸೀಹ್‌(ಅ) ಭೂಲೋಕದಿಂದ ಅಗಲಿ ಹೋಗುತ್ತಿರುವಾಗ ತನ್ನೊಡನೆ- ನನ್ನ ಕುರಿತು 
ಜನರಲ್ಲಿ ಹಬ್ಬಿರುವಂತಹ ತಪ್ಪುಧಾರಣೆಗಳನ್ನು ಹೋಗಲಾಡಿಸಿ ನಿಜಸ್ಥಿಶಿಯನ್ನು ಜಗತ್ತಿನ ಮುಂದೆ ತರುವ ಹೊಣೆ ನಿನ್ನ 
ಮೇಲಿರುವುದೆಂದು ಹೇಳಿರುತ್ತಾರೆಂದು ಗ್ರಂಥದ ಕೊನೆಯಲ್ಲಿ ಬರೆದಿರುತ್ತಾನೆ. ಯಾರೇ ಆದರೂ ನಿಷ್ಟಕ್ಸವಾಗಿ ತೆರೆದ 
ಕಣ್ಮನಗಳಿಂದ ಈ ಗ್ರಂಥವನ್ನು ಓದಿ, ಹೊಸ ಒಡಂಬಡಿಕೆಯ ನಾಲ್ಕೂ ಸುವಾರ್ತೆಗಳನ್ನು ಅದರೊಂದಿಗೆ ಹೋಲಿಸಿ 
ನೋಡಿದರೆ ಇದು ಆ ನಾಲ್ಕು ಸುವಾರ್ತೆಗಳಿಗಿಂತಲೂ ಎಷ್ಟೋ ಉತ್ತಮ ಹಾಗೂ ಹೆಚ್ಚು ನಂಬಲರ್ಹವಾಗಿದೆಯೆಂದು 
ಮನಗಾಣದೆ ಇರಲಾರನು. ಈ ಬೈಬಲಿನಲ್ಲಿ ಹ.ಈಸಾರ(ಅ) ಜೀವನವೂ ಅವರ ಬೋಧನೆಗಳೂ ಒಬ್ಬ ಪ್ರವಾದಿಯ 
ಜೀವನ ಮತ್ತು ಬೋಧನೆಗಳಂತೆಯೇ ಇವೆ. ಅವರು ತಮ್ಮನ್ನು ಓರ್ವ ಪ್ರವಾದಿಯೆಂಬ ನೆಲೆಯಲ್ಲಿ ಜನರ ಮುಂದಿಡುತ್ತಾರೆ. 
ಎಲ್ಲ ಗತ ಪ್ರವಾದಿಗಳನ್ನು ಮತ್ತು ದಿವ್ಯಗ್ರಂಥಗಳನ್ನು ಸಮರ್ಥಿಸುತ್ತಾರೆ. ಸತ್ಯವನ್ನು ಅರಿಯಲು ಪ್ರವಾದಿಗಳ ಬೋಧನೆಗಳ 
ವಿನಾ ಇನ್ನಾವ ಮೂಲವೂ ಇಲ್ಲವೆಂದೂ ಪ್ರವಾದಿಗಳನ್ನು ಬಿಟ್ಟವನು ನಿಜಕ್ಕೂ ದೇವನನ್ನೇ ಬಿಡುತ್ತಾನೆಂದೂ ಸ್ಪಷ್ಟವಾಗಿ 
ಸಾರಿ ಹೇಳುತ್ತಾರೆ. ಎಲ್ಲಾ ಪ್ರವಾದಿಗಳೂ ಕೊಟ್ಟಿರುವಂತಹ ಏಕದೇವ ವಿಶ್ವಾಸ, .ಪ್ರವಾದಿತ್ವ ಮತ್ತು ಪರಲೋಕ ವಿಶ್ವಾಸದ 
ಶಿಕ್ಷಣವನ್ನೇ ಕೊಡುತ್ತಾರೆ. ನಮಾರು್‌, ಉಪವಾಸ ಮತ್ತು ರುಕಾತ್‌ಗಳ ಬೋಧನೆಯನ್ನೂ ಕೊಡುತ್ತಾರೆ. 

10) ಈ ಚರ್ಚೆಯ ಬಳಿಕ ನಾವೀಗ ಸಂಪೂರ್ಣ ಸಂತೃಪ್ಪಿಯೊಂದಿಗೆ, ಪ್ರವಾದಿ ಮುಹಮ್ಮದ್‌ರ(ಸ) ಕುರಿತು ಬರ್ನಾಬಾಸರು 
ಹೆ. ಈಸಾರಿಂದ(ಅ) ಉಲ್ಲೇಖಿಸಿರುವ ಸುವಾರ್ತೆಗಳ ಪೈಕಿ ಕೆಲವನ್ನು ಉದಾಹರಣೆಗಾಗಿ ಇಲ್ಲಿ ಪ್ರಸ್ತಾವಿಸುತ್ತಿದ್ದೇವೆ: 

"ಅಲ್ಲಾಹನು ಈ ಲೋಕಕ್ಕೆ ಕಳುಹಿಸಿದ್ದ ಒಂದು ಲಕ್ಷ ನಲ್ಪತ್ತನಾಲ್ಕು ಸಾವಿರ (1,44,000) ಪ್ರವಾದಿಗಳೆಲ್ಲರೂ 
ಅಸ್ಪಷ್ಟತೆಯೊಂದಿಗೆ ಮಾತನಾಡುತ್ತಿದ್ದರು. ಆದರೆ ನನ್ನ ಬಳಿಕ ಸಕಲ ಪ್ರವಾದಿಗಳ ಮತ್ತು ಪಾವನ ಪುರುಷರ ಪ್ರಕಾಶ 
ಆಗಮಿಸುವನು. ಅವನು ಸಕಲ ಪ್ರವಾದಿಗಳು ಹೇಳಿದ ಮಾತುಗಳ ಕತ್ತಲೆಯ ಮೇಲೆ ಬೆಳಕು ಬೀರುವನು. ಏಕೆಂದರೆ, ಅವನು 
ದೇವನ ಸಂದೇಶವಾಹಕನಾಗಿರುವನು." (ಭಾಗ- 17) 

"ನಾನು ನಿಮ್ಮೊಡನೆ ಖಚಿತವಾಗಿ ಹೇಳುತ್ತೇನೆ. ಬಂದಿದ್ದ ಪ್ರತಿಯೊಬ್ಬ "ಪ್ರವಾದಿಯು ಕೇವಲ ಒಂದು ಜನಾಂಗಕ್ಕೆ 
ಅಲ್ಲಾಹನ ಕೃಷೆಯ ಚಿಹ್ನೆಯಾಗಿ ಜನಿಸಿದ್ದನು. ಆದುದರಿಂದ ಆ ಪ್ರವಾದಿಗಳ ಮಾತುಗಳು ಅವರು ಯಾರೆಡೆಗೆ 
ಕಳುಹಿಸಲ್ಪಟ್ಟಿದ್ದರೋ ಅವರ ಹೊರತು ಬೇರೆಲ್ಲೂ ಹರಡಲಿಲ್ಲ. ಆದರೆ ದೇವನ ಸಂದೇಶವಾಹಕನು ಬರುವಾಗ, ಅಲ್ಲಾಹನು 
ತನ್ನ” ಕೈಯ ಮುದ್ರೆಯನ್ನೇ ಆತನಿಗೆ ಕೊಟ್ಟು ಬಿಟ್ಟಿರುವನೋ ಎಂಬಂತಿರುವುದು. ಎಷ್ಟೆಂದರೆ, ಅವನು ತನ್ನ ಬೋಧನೆಯನ್ನು 
ಪಡೆಯುವ ಲೋಕದ ಎಲ್ಲ ಜನಾಂಗ ಗಳಿಗೂ ಮೋಕ್ಸ ಮತ್ತು ಕೃಪೆಯನ್ನು ' ಒದಗಿಸುವನು. ಅವನು ದೇವನಿಲ್ಲದ ಜನರ 
ಮೇಲೆ ಅಧಿಕಾರ ಹೊಂದಿ ಬರುವನು. ಅವನು ವಿಗ್ರಹಾರಾಧನೆಯನ್ನು ಎಷ್ಟು ಅಳಿಸಿ ಬಿಡುವನೆಂದರೆ- ಶೈತಾನನಿಗೆ ಕಳವಳವಾಗಿ 
ಬಿಡುವುದು." ಮುಂದೆ ಶಿಷ್ಕರೊಂದಿಗೆ ಒಂದು ಸುದೀರ್ಪ ಸಂಭಾಷಣೆಯಲ್ಲಿ ಅವರು ಬನೀ ಇಸ್ಮಾಈಲರಲ್ಲಾಗುವರೆಂದು 
ಹೆ.ಈಸಾ(ಅ) ವಿಶದೀಕರಿಸಿರುತ್ತಾರೆ. (ಭಾಗ- 43) : 

"ನನ್ನ ನಿರ್ಗಮನದಿಂದ) ನಿಮ್ಮ ಮನಸ್ಸು ಕಳವಳ ಪಡಬೇಕಾಗಿಲ್ಲ... ಈಗ ನಾನು ಜಗತ್ತಿಗೆ ಮೋಕ್ಷ ತರುವಂತಹ 
ದೇವಸಂದೇಶವಾಹಕನಿಗೆ ದಾರಿ ಸುಗಮಗೊಳಿಸಲಿಕ್ಕಾಗಿ ಲೋಕಕ್ಕೆ ಬಂದಿರುತ್ತೇನೆ... ಅವನು ನಿಮ್ಮ ಕಾಲದಲ್ಲಿ ಬರಲಾರನು. 
ನಿಮ್ಮ ಸ್ವಲ್ಪ ಕಾಲದ ಅನಂತರ ಬರುವನು. ಆಗ ನನ್ನ ಇಂಜೀಲ್‌ ಎಪ್ಪರ ಮಟ್ಟಿಗೆ ವಿಕೃತಗೊಂಡಿರುವುದೆಂದರೆ- ಕಷ್ಟದಿಂದ 
30 ಮಂದಿ ಸತ್ಯವಿಶ್ವಾಸಿಗಳು ಉಳಿದಿರುವರು. ಅವನು ದೇವರಹಿತ ಜನರ ವಿರುದ್ಧ ದೊಡ್ಡ ಬಲದೊಂದಿಗೆ ಬರುವನು ಮತ್ತು 
ಭೂಮಿಯಿಂದ ವಿಗ್ರಹಾರಾಧನೆಯನ್ನು ಅಳಿಸಿ ಬಿಡುವನು. ನನಗೆ ಈ ಬಗ್ಗೆ ಸಂತೋಷವಿದೆ. ಏಕೆಂದರೆ, ಅವನ ಮೂಲಕ ನಮ್ಮ 
ದೇವನು ಪರಿಚಿತನಾಗುವನು. ಅವನೆ ಪರಿಶುದ್ಧತೆಯ ಪ್ರಚಾರವಾಗುವುದು. ನನ್ನ ಸತ್ಯತೆಯು ಜಗತ್ತಿಗೆ ತಿಳಿಯುವುದು. ನನ್ನನ್ನು 
ಮಾನವನಿಗಿಂತ ಮಿಗಿಲಾದ ಬೇರೇನೋ ಎಂದು ಹೇಳುವವರ ವಿರುದ್ಧ ಅವನು ಪ್ರತೀಕಾರ ತೀರಿಸುವನು... ಅವನು ಸಕಲ 
ಪ್ರಮಾದಿಗಳು ತಂದಿದ್ದ ಸತ್ಕಕ್ಕಿಂತಲೂ ಅಧಿಕ ಸ್ಪಷ್ಟವಾದ ಸತ್ಯದೊಂದಿಗೆ ಬರುವನು." (ಭಾಗ-72) 


5308-8 


940 ಕುರ್‌ಆನ್‌ ವ್ಯಾಖ್ಯಾನ 


ಯಸೂಲಅರು ಪುರೋಹಿತರ ಸರದಾರನೊಡನೆ 'ಹೇಳಿದರು: ಯಾರ ಬಳಿ ನನ್ನ ಜೀವವಿದೆಯೋ ಆ ಜೀವಂತ ದೇವನಾಣೆ! 
ಯಾರ ಆಗಮನವನ್ನು ಜಗತ್ತಿನ ಎಲ್ಲ ಜನಾಂಗಗಳು ನಿರೀಕ್ಲಿಸುತ್ತಲಿವೆಯೋ ಮತ್ತು "ನಿನ್ನ ಸಂತತಿಯ ಮೂಲಕ ಭೂಮಿಯ 
ಜನಾಂಗಗಳೆಲ್ಲಾ ಸಮೃದ್ಧಿಯನ್ನು ಪಡೆಯಲಿವೆ” (ಆದಿಕಾಂಡ 28: 18) ಎಂದು ಯಾರ ಬಗ್ಗೆ ದೇವನು ನಮ್ಮ ಪಿತ ಇಬ್ರಾಹೀಮರಿಗೆ 
ಮಾತು ಕೊಟ್ಟಿದ್ದನೋ ಆ ಮಸೀಹನು ನಾನಲ್ಲ. ಆದರೆ ದೇವನು ನನ್ನನ್ನು ಭೂಲೋಕದಿಂದ ಒಯ್ಯುವಾಗ, ಧರ್ಮನಿಷ್ಕರು 
ನನ್ನನ್ನು ದೇವ ಮತ್ತು ದೇವಪುತ್ರನೆಂದು ನಂಬುವಂತೆ ಶೈತಾನನು ಬಂಡಾಯವೆಬ್ಬಿಸುವನು... ಆಗೆ ಅಲ್ಲಾಹನು ಭೂಮಿಯ ಮೇಲೆ 
ಕೃಪೆ ತೋರುವನು. ಯಾರಿಗಾಗಿ ಅವನು ಜಗತ್ತಿನ ಇವೆಲ್ಲ ವಸ್ತುಗಳನ್ನು ಸೃಷ್ಟಿಸಿರುವನೋ ಆ ತನ್ನ ಸಂದೇಶವಾಹಕನನ್ನು 
ಕಳುಹಿಸುವನು. ಅವನು ದಕ್ಷಿಣದಿಂದ ಶಕ್ತಿಯೊಂದಿಗೆ ಬರುವನು ಮತ್ತು ವಿಗ್ರಹಗಳನ್ನೂ ವಿಗ್ರಹಾರಾಧಕರನ್ನೂ ನಾಶ 
ಮಾಡುವನು... ೊನೆಯವರೆಗೆ) (ಭಾಗ -96) 

"ಅಲ್ಲಾಹನ ಆ ಪ್ರವಾದಿಯ ನಂತರ ಬೇರೆ ಪ್ರವಾದಿಗಳೊ ಬರುವರೇ? ಎಂದು ಪುರೋಹಿತರ ಸರದಾರನು ಕೇಳಿದನು. 
ಆಗ ಯಸೂಲ್‌- ಅವನ ನಂತರ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸತ್ಯ ಪ್ರವಾದಿಗಳು ಬರಲಾರರು. ಆದರೆ ಅನೇಕ اوھ‎ 
ಪ್ರವಾದಿಗಳು ಬರುವರು. ಈ ಕುರಿತು ನನಗೆ ತುಂಬಾ ದುಃಖವಿದೆ. ಏಕೆಂದರೆ, ಶೈತಾನನು ಅಲ್ಲಾಹನ ನ್ಯಾಯಪೂರ್ಣ ತೀರ್ಮಾನದ 
ಕಾರಣದಿಂದ ಅವರನ್ನು ಎಬ್ಬಿಸುವನು ಮತ್ತು ಅವರು ನನ್ನ ಇಂಜೀಲ್‌ನ ಪರದೆಯಲ್ಲಿ ತಮ್ಮನ್ನು ತಾವೇ ಅಡಗಿಸುವರು ಎಂದು 
ಉತ್ತರಿಸಿದರು." (ಭಾಗ- 97 

"ಆ ಮಸೀಹ್‌ ಯಾವ ಹೆಸರಿಂದ ಕರೆಯಲ್ಪಡುವನು? ಅವನ ಆಗಮನವನ್ನು ತೋರಿಸುವ ಸಂಕೇತಗಳು ಯಾವುವು?" 
ಎಂದು ಪುರೋಹಿತ ಸರದಾರನು ಕೇಳಿದನು. ಆಗ ಯಸೂಲ್‌ ಹೀಗೆ ಉತ್ತರಿಸಿದರು. ಆ ಮಸೀಹನ ಹೆಸರು "ಪ್ರಶಂಸಾರ್ಹ" 
ಎಂದಿರುವುದು. ಏಕೆಂದರೆ, ಅಲ್ಲಾಹನು ಅವನ ಆತ್ಮವನ್ನು ಸೃಷ್ಟಿಸಿದಾಗ ಅವನಿಗೆ ಈ ಹೆಸರನ್ನು ಸ್ವತಃ ಇಟ್ಟಿದ್ದನು. ಲಲ್ಲಿ 
ಆತನನ್ನು ಅಸಾಮಾನ್ಯ ವೈಚವದೊಂದಿಗೆ ಇಡಲಾಗಿತ್ತು. ಅಲ್ಲಾಹನು, "ಮುಹಮ್ಮದ್‌, ಕಾಯುತ್ತಲಿರಿ ಏಕೆಂದರೆ, ನಿಮಗಾಗಿಯೇ 
ನಾನು ಸ್ವರ್ಗ, ಭೂಲೋಕ ಮತ್ತು ಅನೇಕ ಸೃಷ್ಟಿಗಳನ್ನು ಉಂಟು ಮಾಡುವೆನು ಮತ್ತು ಅದನ್ನು ನಿಮಗೆ ಕಾಣಿಕೆಯ ರೂಪದಲ್ಲಿ 
ಕೊಡುವೆನು. ನಿಮ್ಮನ್ನು ಹೊಗಳುವವರಿಗೆ ಸಮೃದ್ದಿ ಕೊಡಲಾಗುವುದು. ನಿಮ್ಮನ್ನು ಶಪಿಸುವವರನ್ನು ಶಪಿಸಲಾಗುವುದು. ಸಾನು 
ನಿಮ್ಮನ್ನು ಭೂಲೋಕದ ಕಡೆಗೆ ಕಳುಹಿಸುವಾಗ ನನ್ನ ಮೋಕ್ಸದಾಯಕ ಸಂದೇಶವಾಹಕನ ನೆಲೆಯಲ್ಲಿ ಕಳುಹಿಸುವೆನು. ನಿಮ್ಮ 
ಮಾತು ನಿಜವಾಗಿರುವುದು. ಹೆಚ್ಚೇಕೆ ಭೂಮಿ ಆಕಾಶಗಳು ಸರಿದು ಹೋದರೂ ನಿಮ್ಮ ಧರ್ಮವೂ ಸರಿಯಲಾರದು” ಎಂದು 
ಹೇಳಿದನು. ಆದ್ದರಿಂದ ಅವನ ಪವಿತ್ರ ನಾಮವು 'ಮುಹಮ್ಮದ್‌' ಆಗಿರುತ್ತದೆ. (ಭಾಗ- 97) 

ಬರ್ನಾಬಾಸ್‌ ಬರೆದಿರುವಂತೆ, ಒಮ್ಮೆ ಈಸಾ(ಅ) ತಮ್ಮ ಶಿಷ್ಯರ ಮುಂದೆ- ನನ್ನ ಶಿಷ್ಕರ ಪೈಕಿ ಒಬ್ಬನು (ಆತನು ಯಹೂದಾ 
ಸಕ್ರಯೂತಿ ಎಂಬುದು ಅನಂತರ ಬಹಿರಂಗವಾಯಿತು) ನನ್ನನ್ನು ಶತ್ರುಗಳಿಗೆ 30 ನಾಣ್ಕಗಳಿಗೆ ಮಾರುವನು ಎಂದು ತಿಳಿಸಿದರು. 
ಅನಂತರ ಹೀಗೆ ಹೇಳಿದರು:- 

"ಅನಂತರ ನನ್ನನ್ನು ಮಾರುವವನೇ ನನ್ನ ಹೆಸರಿಂದ ಕೊಲ್ಲಲ್ಪಡುವನೆಂಬುದು ನನಗೆ ಖಚಿತವಿದೆ. ಏಕೆಂದರೆ- ಅಲ್ಲಾಹನು 
ನನ್ನನ್ನು ಭೂಮಿಯಿಂದ ಮೇಲಕ್ಕೆತ್ತಿಕೊಳ್ಳುವನು. ಆ ದ್ರೋಹಿಯ ಮುಖವು ಯಾವ ರೀತಿಯಲ್ಲಿ ಬದಲಾಗುವುದೆಂದರೆ- 
ಪ್ರತಿಯೊಬ್ಬನೂ ಅವನು ನಾನೇ ಎಂದು ಭಾವಿಸುವನು. ಆದರೂ ಅವನು ದುರ್ಮರಣಕ್ಕೊಳಗಾದಾಗ ಒಂದು ಕಾಲದ ವರೆಗೆ 
ನನ್ನ ಅವಮಾನವೇ ಆಗುತ್ತಿರುವುದು. ಆದರೆ ದೇವನ ಪವಿತ್ರ ಪ್ರವಾದಿ ಆಗಿರುವ ಮುಹಮ್ಮದ್‌ ಬಂದಾಗ ನನ್ನ ಮೇಲಿನ 
ಕಳಂಕವು ತೊಲಗುವುದು. 'ನಾನು ಆ ಮಸೀಹನ ಸತ್ಯತೆಯನ್ನು ಒಪ್ಪಿಕೊಂಡಿರುವುದರಿಂದ ದೇವನು ಹಾಗೆ ಮಾಡುವನು. ಇದರ 
ಬಹುಮಾನವಾಗಿ ದೇವನು, ನಾನು ಜೀವಂತವಿದ್ದೇನೆ ಮತ್ತು ಆ ಅಪಮಾನಕರ ಮರಣದೊಂದಿಗೆ ನನಗಾವ ಸಂಬಂಧವೂ 
ಇಲ್ಲವೆಂದು ಜನರು ಅರಿತು ಕೊಳ್ಳುವಂತೆ ಮಾಡುವನು." (ಭಾಗ- 113) . 

"ಶಿಷ್ಕರೊಡನೆ ಹೆ. ಈಸಾ(ಅ) ಹೀಗೆ ಹೇಳಿದರು- "ನಿಶ್ಚಯವಾಗಿಯೂ ನಾನು ನಿಮ್ಮೊಡನೆ ಹೇಳುತ್ತೇನೆ. ಮೂಸಾರ 
ಗ್ರಂಥದಿಂದ ಸತ್ಯವನ್ನು ವಿರೂಪಗೊಳಿಸದಿರುತ್ತಿದ್ದರೆ ದೇವನು ನಮ್ಮ ಪಿತ 'ದಾವೂದರಿಗೆ ಇನ್ನೊಂದು ಗ್ರಂಥವನ್ನು 
ಕೊಡುತ್ತಿರಲಿಲ್ಲ. ದಾವೂದರ ಗ್ರಂಥವನ್ನು ವಿರೂಪಗೊಳಿಸಲಾಗದಿರುತ್ತಿದ್ದರೆ. ದೇವನು ನನಗೆ ಇಂಜೀಲನ್ನು ಕೊಡುತ್ತಿರಲಿಲ್ಲ. . 
ಏಕೆಂದರೆ, ಮಹಾದೇವನಾದ ನಮ್ಮ ದೇವನು ಬದಲಾಗುವವನಲ್ಲ. ಅವನು ಸಕಲ ಮಾನವರಿಗೆ ಒಂದೇ ಸಂದೇಶವನ್ನು 
ಕೊಟ್ಟಿದ್ದಾನೆ. ಆದುದರಿಂದ ಅಲ್ಲಾಹನ ಪ್ರವಾದಿಯು ದೇವರಹಿತ ಜನರು ನನ್ನ ಗ್ರಂಥವನ್ನು ಕಲುಷಿತಗೊಳಿಸಿದ ಎಲ್ಲ 
ವಿಷಯಗಳನ್ನು ಸರಿಪಡಿಸಲಿಕ್ಕಾಗಿ ಬರುವರು." (ಭಾಗ- 124). 


ಕಾಂಡ-28 


61. ಅಸ್ಸಫ್ಟ್‌ 941 


ನೌ 


من من 

sys Vis‏ لن Gb‏ ل 

sap 4 Ws SiN A ATEN EIT وَاللهُ مُت‎ 
کر لقن با ال پا‎ ಹ ಯು ರಹಿ 


ಬಂದಾಗ ಇದು ಸ್ಪಷ್ಟವಾದ ಮೋಸಗಾರಿಕೆ . ಎಂದು ಅವರು ಹೇಳಿ ಬಿಟ್ಟರು. ಒಬ್ಬನನ್ನು ಇಸ್ಲಾಮಿನೆಡೆಗೆ 
(ಅಲ್ಲಾಹನಿಗೆ ಶರಣಾಗುವಂತೆ) ಕರೆಯಲಾದಾಗ ಅವನು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿದರೆ?? 
ಅವನಿಗಿಂತ ದೊಡ್ಡೆ" ಅಕ್ರಮಿ” ಯಾರಿದ್ದಾನೆ?' ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು ಮಾರ್ಗದರ್ಶನ ಮಾಡು 
ವುದಿಲ್ಲ. ಇವರು ಅಲ್ಲಾಪನ ಜ್ಯೋತಿಯನ್ನು ತಮ್ಮ ಬಾಯಿಯಿಂದ ಊದಿ ನಂದಿಸಲಿಚ್ಛಿಸುತ್ತಾರೆ ಮತ್ತು 
ಅಲ್ಲಾಹನು ತನ್ನ ಜ್ಯೋತಿಯನ್ನು ಸಂಪೂರ್ಣವಾಗಿ ಹಬ್ಬಿಸಿಯೇ ತೀರಲು ನಿರ್ಧರಿಸಿದ್ದಾನೆ. ಇದು ಸತ್ಯನಿಷೇಧಿ 
ಗಳಿಗೆ ಎಷ್ಟೇ ಅಪ್ರಿಯವಾಗಿದ್ದರೂ ಸರಿಯೇ. ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ತನ್ನ ಸಂದೇಶ 
ವಾಹಕನನ್ನು ಕಳುಹಿಸಿರುವವನು ಅವನೇ. ಅದನ್ನು ಸಂಪೂರ್ಣ ಧರ್ಮದ ಮೇಲೆ ಪ್ರಬಲ ಗೊಳಿಸಲಿಕ್ಕಾಗಿ. 
ಬಹುದೇವ ವಿಶ್ವಾಸಿಗಳಿಗೆ ಇದು ಎಷ್ಟೇ ಅಪ್ರಿಯವಾದರೂ"” ಸರಿಯ. | 


9. ಮೂಲದಲ್ಲಿ 'ಸಿಹ್ರ್‌' ಎಂಬ ಪದ ಪ್ರಯೋಗವಾಗಿದೆ. ಇಲ್ಲಿ ಸಿಹ್ರ್‌ ಎಂಬುದು ಜಾದೂಗಾರಿಕೆ ಎಂಬ ಅರ್ಥದಲ್ಲಿ 
ಅಲ್ಲ, ಬದಲಾಗಿ ಮೋಸ ಮತ್ತು ವಂಚನೆಯೆಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. ಅರಬಿ ಭಾಷೆಯಲ್ಲಿ ಈ ಪದಕ್ಕೆ ಜಾದುವಿ 
.ನಂತೆ ಈ ಅರ್ಥವೂ ಪ್ರಸಿದ್ಧವಾಗಿದೆ. "ಒಬ್ಬನು ಇನ್ನೊಬ್ಬನ ಮೇಲೆ ಸಿಹ್ರ್‌ ಮಾಡಿದನು" ಎಂದರೆ, 'ಅವನನ್ನು, ಮೋಸ 
ಗೊಳಿಸಿದನು' ಎಂದರ್ಥ. ಮನಸ್ಸನ್ನು ಸೆಳೆಯುವ ಕಣ್ಣುಗಳನ್ನು 'ಐನುನ್‌ ಸಾಹಿರ” ಎನ್ನುತ್ತಾರೆ. ಅರ್ಥಾತ್‌- ಮೋಡಿಗೊಳಿಸುವ 
ಕಣ್ಣುಗಳು. ಮರೀಚಿಕೆಗಳೇ ತೋರಿ ಬರುತ್ತಿರುವ ನೆಲವನ್ನು 'ಅರ್‌ದುನ್‌ ಸಾಹಿರಃ' ಎನ್ನುತ್ತಾರೆ. ಬೆಳ್ಳಿಗೆ ಲೇಪ ಹಚ್ಚಿ ಬಂಗಾರ 
ದಂತೆ ಮಾಡಿದರೆ ಅದನ್ನು 'ಸುಹಿರತುಲ್‌ ಫಿಳ್ಳ' ಎನ್ನುತ್ತಾರೆ. ಸೂಕ್ತದ: ತಾತ್ಸರ್ಯವೇನೆಂದರೆ- ಹ. ಈಸಾ(ಅ) ಸುವಾರ್ತೆಕೊಟ್ಟ 
'ಆ ಪ್ರವಾದಿ'ಯು ತಾನು ಪ್ರವಾದಿಯಾಗಿರುವ ಸುಸ್ಪಷ್ಟ ಸಂಕೇತಗಳೊಂದಿಗೆ ಬಂದಾಗ ಬನೀ ಇಸ್ರಾಈಲರು ಮತ್ತು ಹೆ.ಈಸಾರ(ಲ) 
ಸಮುದಾಯ ದವರು, ಅವರ ಪ್ರವಾದಿತ್ವದ ಘೋಷಣೆಯನ್ನು ಅಷ್ಟಟ ಮೋಸವೆಂದು ಕರೆದರು. 

10. ಅರ್ಥಾತ್‌- ಅಲ್ಲಾಹನು ಕಳುಹಿಸಿದ ಪ್ರವಾದಿಯನ್ನು ಸುಳ್ಳುಗಾರನೆಂದು ಕರೆಯುವುದು ಮತ್ತು ಅವನ ಪ್ರವಾದಿಯ 
ಮೇಲೆ ಅವತೀರ್ಣಗೊಳ್ಳುತ್ತಿರುವ ವಾಣಿಯನ್ನು ಸ್ವನಿರ್ಮಿತ ವಾಣಿಯೆಂದು ಆರೋಪಿಸುವುದು. 

“ 11. ಅರ್ಥಾತ್‌: -ಒಂದನೆಯದಾಗಿ ಸತ್ಯ ಪ್ರವಾದಿಯನ್ನು ಸುಳ್ಳುಗಾರನೆಂದು ಕೆರೆಯುವುದೇ ಒಂದು ದೊಡ್ಡ ಆಅಕ್ರಮವಾಗಿದೆ. 
ಇದು ಸಾಲದೆಂಬಂತೆ ಒಬ್ಬ ವ್ಯಕ್ತಿ ಅಲ್ಲಾಹನ ಆರಾಧನೆ ಮತ್ತು ಅನುಸರಣೆಯ ಕಡೆಗೆ ಕರೆಯುತ್ತಿರುವಾಗ, ಕೇಳುವವನು ಅವನನ್ನು 
ಬಯ್ಕಲು, ಅಪಮಾನಿಸಲ್ಲು ಮತ್ತು ಅವನ ಸತ್ಯಪ್ರಚಾರದ ಪ್ರಯತ್ನವನ್ನು ಹತ್ತಿಕ್ಕಲಿಕ್ಕಾಗಿ ಸುಳ್ಳಾರೋಪ ಅಪಪ್ರಚಾರ ಮತ್ತು 
ಕುತಂತ್ರಗಳನ್ನು ಹೂಡಲು ಆರಂಭಿಸಿದರೆ ಇದಕ್ಕಿಂತ ದೊಡ್ಡ ಅನ್ಮಾಯ ಬೇರೇನಿದೆ? 

12. ಈ ಸೂಕ್ತಗಳು ಹಿ.ಶ. 3ರಲ್ಲಿ ಉಹುಬ್‌ ಯುದ್ದದ ಅನಂತರ ಅವಶೀರ್ಣಗೊಂಡವೆಂಬುದು ಗಮನದಲ್ಲಿ; ರಬೇಕು. 
ಆಗ. ಇಸ್ಲಾಮ್‌ ಮದೀನಾ ಪಟ್ಟಣಕ್ಕಷ್ಟೇ”-ಸೀಮಿತವಾಗಿತ್ತು. ಮುಸ್ಲಿಮರ ಸಂಖ್ಯೆಯು ಕೆಲವು ಸಾವಿರಗಳಿಗಿಂತ ಹೆಚ್ಚು ಇರಲಿಲ್ಲ. 
ಅಖಿಲ, ಅರಬ್‌ ದೇಶವೇ ಈ ಧರ್ಮವನ್ನು ಅಳಿಸಿ ಬಿಡಲು ಹೊರಟಿತ್ತು. ಉಹುದ್‌ ಯುದ್ದದ ಸೋಲಿನಿಂದಾಗಿ ಮುಸ್ಲಿಮರು" 
ಹೆತಾಶರಾಗಿದ್ದರು. ಸುತ್ತಮುತ್ತಲಿನ ಗೋತ್ರಗಳು ಅವರ ವಿರುದ್ದ ಧೈರ್ಯ ತಾಳಿದ್ದುವುಃ ಇಂತಹ ಪರಿಸ್ಥಿತಿಯಲ್ಲಿ- ಅಲ್ಲಾಹನ 

ಈ ಜ್ಯೋತಿಯನ್ನು ಯಾರಾದರೂ تمہ‎ ನಂದಿಸಲು ಪ್ರಯತ್ನಿಸಿದರೆ ಇದು: ನಂದಿ ಹೋಗಲಾರದು, ಅದು ಇನ್ನಷ್ಟು ಉಜ್ವಲವಾಗಿ 


ಕಾಂಡ-28 


942 ಕುರ್‌ಆನ್‌ ವ್ಯಾಖ್ಯಾನ 


HS $d‏ یکر ین پ 
JG OSS 4 2‏ اللہ بآ ped "Kis ರ‏ 
ےن پٹ مت مور لکو ڈ ಹಿ kK‏ تر 


(10-13) ಸತ್ಯವಿಶ್ವಾಸಿಗಳ ನಿಮ್ಮನ್ನು ವೇದನಾಯುಕ್ತ 00 ರಕ್ಸಿಸುವಂತಹ ಒಂದು 
ವ್ಯಾಪಾರವನ್ನು" ನಾನು ನಿಮಗೆ ತೋರಿಸಿ: ಕೊಡಲೇ? ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ 
'ವಿಶ್ವಾಸವಿರಿಸಿರಿ'5 ಮತ್ತು ನಿಮ್ಮ' ಸಂಪತ್ತುಗಳಿಂದಲೂ ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ' ಹೋರಾಡಿರಿ. 
ನೀವು ಅರಿಯುವವರಾಗಿದ್ದರೆ, ನಿಮ್ಮ ಪಾಲಿಗೆ ಇದೇ ಉತ್ತಮವಾಗಿದೆ." ಅಲ್ಲಾಹನು ನಿಮ್ಮ ಪಾಪಗಳನ್ನು 


ಅಬಿಲ ಜಗತ್ತಿನಲ್ಲಿ ವ್ಯಾಪಿಸಿಯೇ ತೀರುವುದೆಂದು ಹೇಳಲಾಗಿದೆ. ಇದೊಂದು ವ್ಯಕ್ತವಾದ ಭವಿಷ್ಠ ವಾಣಿಯಾಗಿದ್ದು ಅಕ್ಷರಶಃ 
ನಿಜವಾಯಿತು. ಇಸ್ಲಾಮಿನ ಭವಿಷ್ಯವೇನೆಂಬುದನ್ನು ಶಿಳಿಯಲು ಆಗ ಅಲ್ಲಾಹನ ಹೊರತು ಬೇರೆ ಯಾರಿಗೆ ತಾನೇ ಸಾಭ್ಯವಿತ್ತು? 
ಮಿನುಗುತ್ತಿರುವ ಈ ದೀಪವನ್ನು ನಂದಿಸಿ ಬಿಡಲಿಕ್ಕಾಗಿ ನಾಲ್ಕೂ ಕಡೆಗಳಿಂದ ಬಲವಾದ ಬಿರುಗಾಳಿ ಬೀಸುತ್ತಿದೆ ಎಂಬುದು ಮಾತ್ರ 
ಆಗ ಜನೆರಿಗೆ ಕಾಣಿಸುತ್ತಿತ್ತು ' 

13. 'ಬಹುದೇವಾರಾಧಕ(ಮುಶ್ರಿಕುರಿಗೆ"- تہ‎ ಅಲ್ಲಾಹನ ದಾಸ್ಕದೊಂದಿಗೆ ಇತರರ ಬಾಸ್ಕವನ್ನು ಸೇರಿಸುವವರು; 
ಅಲ್ಲಾಹನ ಧರ್ಮದಲ್ಲಿ ಇತರ ಧರ್ಮಗಳ ಕಲಬೆರಕೆ ಮಾಡುವವರು, ಜೀವನದ ಸರ್ವ ಸಂಪೂರ್ಣ ವ್ಯವಸ್ಥೆಯು ಒಬ್ಬ 
ದೇವನ ಅನುಸರಣೆ ಮತ್ತು ಮಾರ್ಗದರ್ಶನದ ಮೇಲೆ ನಿಂತಿರುವುದನ್ನು ಮೆಚ್ಚದವರು. ನಾವು ನಮಗಿಷ್ಟ ಬಂದ ಪ್ರಶಿಯೊಬ್ಬರ 
ಸೆ ಮಾಡುವೆವು; ಯಾವ ತತ್ವಶಾಸ್ತ್ರ ಮತ್ತು ವಿಚಾರಧಾರೆಗಳನ್ನು ಬೇಕಾದರೂ ನಮ್ಮ ವಿಶ್ವಾಸ್ಸ ನಡತೆ, ಸಂಸ್ಕೃತಿ ಮತ್ತು 
ನಾಗರಿಕತೆಯ ತಳೆಹದಿಯಾಗಿ ಮಾಡಿಕೊಳ್ಳುವೆವು ಎಂದು ಹಟ ತೊಡುವವರು. ಇಂತಹವರೆಲ್ಲ ಇದ್ದಾಗ್ಯೂ: ಅಲ್ಲಾಹನ 
ರಸೂಲರು ಅವರೊಡನೆ ಸಂಧಾನ ಮಾಡಿಕೊಳ್ಳಲಿಕ್ಕಾಗಿ " ಕಳುಹಿಸಬ್ಬಟ್ಛಿಲ್ಲ. ಅಲ್ಲಾಹನ ಕಡೆಯಿಂದ ತಾನು ತಂದಿರುವ 
ಸತ್ಯಧರ್ಮ ಮತ್ತು ಮಾರ್ಗದರ್ಶನವನ್ನು ಸಂಪೂರ್ಣ ಧರ್ಮದ ಮೇಲೆ ಅರ್ಥಾತ್‌- ಜೀವನ ವ್ಯವಸ್ಥೆಯ ಪ್ರತಿಯೊಂದು, 
ರಂಗದಲ್ಲಿ ಸ್ಥಾಪಿತಗೊಳಿಸಲಿಕ್ಕಾಗಿ ಕಳುಹಿಸಲ್ಪಟ್ಟಿದ್ದಾರೆ. ಈ ಕೆಲಸವನ್ನವರು ಮಾಡಿಯೇ ತೀರುವರು. ಸತ್ಯನಿಷೇಧಿಗಳು ಮತ್ತು 
ಬಹುದೇವಾರಾಧಕರು ಇದನ್ನು ಒಪ್ಪಲಿ, ಒಪ್ಪದೆ ಇರಲಿ ಅಥವಾ ಇದನ್ನು ತಡೆಯಲು ತಮ್ಮೆಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನು 
ತೊಡಗಿಸಿ ನೋಡಲಿ ರಸೂಲರ ಈ ಪ್ರಚಾರ ಕಾರ್ಯವಪು' ಸಂಪೂರ್ಣಗೊಂಡೇ ತೀರುವುದು. ಈ ಘೋಷಣೆಯನ್ನು ಇದಕ್ಕೆ 
ಮುಂಚೆ ಕುರ್‌ಆನಿನಲ್ಲಿ ಎರಡು ಕಡೆ ಮಾಡಲಾಗಿದೆ. ಒಂದು, ಸೂರಃ ಅತ್ತೌಬಃದ 33ನೆಯ ಸೂಕ್ತದಲ್ಲಿ. ಎರಡು, ಸೂರಃ 
ಅಲ್‌ ಘಫತಹ್‌ನ 28ನೆಯ ಸೂಕ್ತದಲ್ಲಿ. ಇಲ್ಲೀಗ ಮೂರನೆಯ ಬಾರಿ ಇದನ್ನು ಪುನರಾವರ್ತಿಸಲಾಗಿದೆ. (ಹೆಚ್ಚಿನ ವಿವರಗಳನ್ನು 
ಸೂರಃ ಅಶತೌಬಃದ 32 ಮತ್ತು ಅಲ್‌ ಫತಹ್‌ನ 51ನೆಯ ಚಿಪ್ಪಣಿಗಳಲ್ಲಿ ನೋಡಬಹುದು.) 

14. ವ್ಯಾಪಾರವೆಂದರೆ- ಲಾಭ ಪಡೆಯಲಿಕ್ಕಗಿ ಮನುಷ್ಠನು ತನ್ನ ಸಂಪತ್ತನ್ನೂ ಸಮಯವನ್ನೂ ಪರಿಶ್ರಮವನ್ನೂ 
ಬುದ್ದಿವಂತಿಕೆಯನ್ನೊ ಯೋಗ್ಯತಾರ್ಹತೆಗಳನ್ನೂ ತೊಡಗಿಸುವಂತಹ ಒಂದು ವಸ್ತು. ಇದನ್ನೇ ಪರಿಗಣಿಸಿ ಇಲ್ಲಿ ಈಮಾನ್‌ ಮತ್ತು 
ದೇವಮಾರ್ಗದಲ್ಲಿ ಮಾಡುವ ಜಿಹಾದನ್ನು ವ್ಯಾಪಾರವೆನ್ನಲಾಗಿದೆ. ತಾತ್ಸರ್ಯವೇನೆಂದರೆ- ಈ ಮಾರ್ಗದಲ್ಲಿ ನೀವು ಸರ್ವಸ್ವವನ್ನೂ 
ತೊಡಗಿಸಿದರೆ ನಿಮಗೆ ಮುಂದೆ ವಿವರಿಸಲಾಗುವ ಲಾಭಗಳು ದೊರಕುವುವು. ಇದೇ ವಿಷಯವನ್ನು ಸೂರಃ ಅತ್ತೌಬಃದ 111ನೆಯ 
ಸೂಕ್ತದಲ್ಲಿ ಬೇರೊಂದು ರೀತಿಯಲ್ಲಿ ವಿವರಿಸಲಾಗಿದೆ. (ಅತ್ತೌಬಃದ 106ನೆಯ ಟಿಪ್ಪಣಿ ನೋಡಿರಿ.) 

- 15. ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರೊಡನೆ, ಸತ್ಯವಿಶ್ವಾಸ ಸ್ವೀಕೌರ ಮಾಡಿರಿ ಎನ್ನುವುದರ ಅರ್ಥ- ನಿಷ್ಠಾವಂತ 
ಮುಸ್ಲಿಮರಾಗಿರಿ." ಕೇವಲ ಬಾಯ್ದೆರೆ ವಿಶ್ವಾಸ ಸಾಲದು. ಯಾವುದರ -ಮೇಲೆ" ವಿಶ್ವಾಸವಿರಿಸಿರುವಿರೋ ಅದಕ್ಕಾಗಿ `ಎಲ್ಲ ಬಗೆಯ 
ತ್ಯಾಗಗಳನ್ನು ನೀಡಲು ಸಿದ್ಧರಾಗಿರಿ-ಎಂದು ತನ್ನಿಂತಾನೇ ವ್ಯಕ್ತವಾಗುತ್ತದೆ. " : 

-16. ಅರ್ಥಾತ್‌- ಈ ವ್ಯಾಪಾರವು ನಿಮ್ಮ ಪಾಲಿಗೆ, ಲೌಕಿಕ ವ್ಯಾಪಾರಗಳಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ' 


ಕಾಂಡ-28 


943 ہے رجہ .61 


AALS SHE ومن‎ INES os 


IN سر دو کے ےو‎ pa 39" po HBA 
GUTH EPL AIS AM AIS 6S 


71 USGS BS i gol 
تف‎ EEE AIT EE AEA GSI 


ಕ್ಷಮಿಸುವನು ಮತ್ತು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಧಾ ನಗಳಲ್ಲಿ ನಿಮ್ಮನ್ನು 
ಪ್ರವೇಶಗೊಳಿಸುವನು. ಸದಾ ನೆಲೆಸುವಂತಹ ಸ್ವರ್ಗಗಳಲ್ಲಿ ಅತ್ಕುತ್ತಮ ಭವನಗಳನ್ನು ನಿಮಗೆ ದಯ 
ಪಾಲಿಸುವನು. ಇದೇ ಮಹಾ ಯಶಸ್ಸು!" ಮತ್ತು ನೀವು ಬಯಸುವಂತಹ ಇನ್ನೊಂದು ವಸ್ತುವನ್ನೂ ನಿಮಗೆ 
ಕೊಡುವನು. ಅಂದರೆ, ಅಲ್ಲಾಹನ ಕಡೆಯಿಂದ ಸಹಾಯ ಮತ್ತು ಶೀಘ್ರದಲ್ಲೇ ಸಿಗಲಿರುವ ವಿಜಯ. * ಸ ಸಂದೇಶ 
ವಾಹಕರೆ. ಸತ್ಯವಿಶ್ವಾಸಿಗಳಿಗೆ ಇದರ ಸುವಾರ್ತೆ ನೀಡಿರಿ. 

(14) ಸತ್ಮವಿಶ್ವಾಸಿಗಳ ಅಲ್ಲಾಹನ ಸಹಾಯಕರಾಗಿರಿ ಮರ್ಯಮರ ಪುತ್ರ ಈಸಾ ಹವಾರಿಗಳೊಡನೆ'” 
“ಅಲ್ಲಾಹನ ಕಡೆಗೆ ಕರೆ ನೀಡುವಲ್ಲಿ ನನ್ನ ಸಹಾಯಕರು ಯಾರಿದ್ದಾರೆ?" ಎಂದು ಹೇಳಿದ್ದಂತೆ. ಹವಾರಿಗಳು, 
"ಅಲ್ಲಾಹನ ಸಹಾಯಕರಾಗಿ ನಾವಿದ್ದೇವೆ" ಎಂದು ಉತ್ತರ ಕೊಟ್ಟಿದ್ದರು. ಆಗ ಬನೀ ಇಸ್ರಾಈಲರ ಒಂದು 


17. ಇವು ಈ ವ್ಯಾಪಾರದಿಂದ ಪರಲೋಕದ ಅನಂತ ಜೀವನದಲ್ಲಿ ಸಿಗುವ ಮುಖ್ಯ ಲಾಭಗಳು.1) ದೇವ ಯಾತನೆ 
ಯಿಂದ ರಕ್ಷಣೆ 2) ಪಾಪಗಳಿಗೆ ಕ್ಷಮೆ 3) ಶಾಶ್ವತ ಕೊಡುಗೆಗಳಿಂದ ಕೂಡಿದ ಸ್ವರ್ಗದಲ್ಲಿ ಪ್ರವೇಶ. 

18. ಲೌಕಿಕ ವಿಜಯವೂ ಅಲ್ಲಾಹನ ಒಂದು ದೊಡ್ಡೆ ಅನುಗ್ರಹವೇ ಆಗಿದೆಯಾದರೂ ಒಬ್ಬ ಸತ್ಮವಿಶ್ವಾಸಿಯ 
ದೃಷ್ಟಿಯಲ್ಲಿ ನಿಜವಾದ ಮಹತ್ವವಿರುವುದು ಪರಲೋಕದ ವಿಜಯಕ್ಕೇ ಹೊರತು ಈ ಲೋಕದ ವಿಜಯಕ್ಕಲ್ಲ. ಆದುದರಿಂದಲೇ 
ಭೂಲೋಕದ ಈ ಜೀವನದಲ್ಲಿ ಸಿಗುವಂತಹ ಪ್ರತಿಫಲದ ಬಗ್ಗೆ ಅನಂತರ ಪ್ರಸ್ತಾಪಿಸಲಾಗಿದೆ ಮತ್ತು ಪರಲೋಕದಲ್ಲಿ 
ಕಂಡು ಬರಲಿರುವ ಫಲಿತಾಂಶವನ್ನು ಮೊದಲು ಪ್ರಸ್ತಾಪಿಸಲಾಗಿದೆ. - 

19. -ಹ. ಈಸಾರ(ಅ) ಸಂಗಾತಿಗಳಿಗೆ ಬೈಬಲಿನಲ್ಲಿ ಸಾಧಾರಣವಾಗಿ 'ಶಿಷ್ಕರು' ಎಂಬ ಪದ ಪ್ರಯೋಗವಾಗಿದೆ. 
ಆದರೆ ಅನಂತರ -ಅವರ ಬಗ್ಗೆ .'ರಸೂಲ್‌' (ಧರ್ಮಪ್ರಚಾರಕ) ಸಿpಂಃ!ಂ ಎಂಬ ಹಾರಿಭಾಷಿಕವು ಕ್ರೈಸ್ತರಲ್ಲಿ ರೂಢಿಗೆ 
ಬಂತು. ಇದು ದೇವಸಂದೇಶವಾಹಕ ಎಂಬ ಅರ್ಥದಲ್ಲಲ್ಲ. ಹ. ಈಸಾರು(ಅ) ಅವರನ್ನು ತಮ್ಮ ಪರವಾಗಿ ಪ್ರಚಾರಕರಾಗಿ 
ನೇಮಿಸಿ ಫೆಲೆಸ್ತೀನಿನ ಸುತ್ತಮುತ್ತಲೂ ಕಳುಹಿಸುತ್ತಿದ್ದರು. ಯಹೊದಿಯರಲ್ಲಿ ಹೈಕಲ್‌ (ಮಹಾ ಆರಾಧನಾಲಯಸಗಾಗಿ 
ಚಂದಾ ಹಣ ಸಂಗ್ರಹಿಸಿ ತರಲಿಕ್ಕಾಗಿ ಕಳುಹಿಸಲ್ಪಡುತ್ತಿದ್ದವರಿಗೆ ಈ ಪದವು ಹಿಂದಿನಿಂದಲೇ ಪ್ರಯೋಗವಾಗುತ್ತಿತ್ತು. 
ಇದಕ್ಕೆ ಪ್ರತಿಯಾಗಿ ಕುರ್‌ಆನಿನ 'ಹವಾರೀ' ಎಂಬ ಪಾರಿಭಾಷಿಕವು ಇವೆರಡೂ ಕ್ರೈಸ್ತ ಪಾರಿಭಾಷಿಕಗಳಿಗಿಂತ ಉತ್ತಮ 
ವಾಗಿದೆ. ಈ ಪದದ ಮೂಲ 'ಹೌರ್‌'' ಆಗಿರುತ್ತದೆ. ಇದರ ಅರ್ಥ 'ಬಿಳುಪು. ಅಗಸನನ್ನು ಹವಾರೀ ಎನ್ನುತ್ತಾರೆ. 
ಏಕಂದರೆ. ಅವನು ಬಟ್ಟೆಗಳನ್ನು ಒಗೆದು ಬಿಳಿಯಾಗಿಸುತ್ತಾನೆ. ಶುದ್ಧ ಮತ್ತು ಬೆರಕೆ ರಹಿತ ವಸ್ತುವನ್ನೂ ಹವಾರೀ 
ಎನ್ನುತ್ತಾರೆ. ಗಾಳಿಸಿ ಉಮಿಯನ್ನು ತೆಗೆದ ಹಟ್ಟಿಗೆ مھ‎ ಎನ್ನುತ್ತಾರೆ. ಇದೇ ಅರ್ಥದಲ್ಲಿ ನಿಷ್ಕಪಟ ಗೆಳೆಯನಿಗೂ 
ಸ್ವಾರ್ಥರಹಿತ ಸಹಾಯಕನಿಗೂ ಈ ಪದ “ಪ್ರಯೋಗವಾಗುತ್ತದೆ. "ಯಾರಿಗಾದರೂ ಸಹಾಯ ಮಾಡುವುದರಲ್ಲಿ ಅತಿಶಯಿಸು 
ವವನು. ಅವನ ಹವಾರೀ ಆಗಿರುತ್ತಾನೆ”. ಎಂದು ಇಬ್ನ್‌ ಸಯ್ಕಿದಃ ಹೇಳುತ್ತಾರೆ (ಲಿಸಾನುಲ್‌ ಅರಬ್‌) 

20. ಕುರ್‌ಆನಿನಲ್ಲಿ, ಅಲ್ಲಾಹನ ದಾಸರನ್ನು. ಧರ್ಮದೆಡೆಗೆ ಅಮಂತ್ರಿಸುವವರನ್ನು ಮತ್ತು; ಅಲ್ಲಾಹನ ಧರ್ಮವನ್ನು ور جدہ‎ 
(ಸತ್ಯನಿಷೇಧದ) ವಿರುದ್ಧ ಪ್ರಬಲಗೊಳಿಸುವ ಸಲುವಾಗಿ ಹೆಣಗಾಡುವವರನ್ನು 'ಅಲ್ಲಾಹನ ಸಹಾಯಕರು' ಎಂದು .ಹೇಳಿರುವ 
"ಕೊನೆಯ ಸ್ಥಳೆ ಇದು. ಈ ಮುಂಚೆ ಇದೇ ವಿಷಯವು ಸೂರಃ ಆಲಿ ಇಮ್ರಾನ್‌: 52, ಸೂರಃ ಅಲ್‌ "ಹಜ್ಜ್‌: 40, ಸೂರಃ 
ಮುಹಮ್ಮದ್‌: 7, ಸೂರಃ ಅಲ್‌ ಹದೀದ್‌: 25 ಮತ್ತು ಸೂರಃ ಹಶ್ರ್‌ಾನ 8ನೆಯ ಸೂಕ್ತಗಳಲ್ಲಿ ಬಂದಿದೆ. ಈ' ಸೂಕ್ತಗಳ 


ಕಾಂಡ-28 


944 ಕುರ್‌ಆನ್‌ ವ್ಯಾಖ್ಯಾನ 


poy 2-7 2 ಢೇ ೬4% ಪಹಿ و‎ Wa 
ظم نیل‎ ಆ 


ವಿಭಾಗ ಸತ್ಯವಿಶ್ವಾಸವನ್ನು' ಸ್ವೀಕರಿಸಿತು ಮತ್ತು ಇನ್ನೊಂದು ವಿಭಾಗವು ನಿರಾಕರಿಸಿತು. ತರುವಾಯ ನಾವು 


2 


ಸತ್ಯವಿಶ್ವಾಸಿಗಳಿಗೆ ಅವರ ಶತ್ರುಗಳ ವಿರುದ್ಧ ಬೆಂಬಲ ಕೊಟ್ಟೆವು ಮತ್ತು ಅವರೇ ಪ್ರಬಲರಾಗಿ ಬಿಟ್ಟರು.” 


ವಿವರಣೆಯನ್ನು. ನಾವು ಸೂರಃ ಅಲಿ: ಇಮ್ರಾನ್‌: 50, ಅಲ್‌ ಹಜ್ಜ್‌: 84, ಮುಹಮ್ಮದ್‌: 12 ಮತ್ತು ಅಲ್‌ ಹದೀದ್‌ನ 47ನೆಯ 
ಟಿಪ್ಪಣಿಗಳಲ್ಲಿ ಕೊಟ್ಟಿರುತ್ತೇವೆ. ಸೂರಃ ಮುಹಮ್ಮದ್‌ನ 9ನೆಯ ಟಿಪ್ಪಣಿಯಲ್ಲೂ ಈ ವಿಷಯದ ಒಂದು ಭಾಗದ ಮೇಲೆ 
ಸ್ಪಷ್ಟವಾಗಿ ಬೆಳಕು ಬೀರಲಾಗಿದೆ. ಇಷ್ಟಾಗಿಯೂ ಅಲ್ಲಾಹನು ಸರ್ವಶಕ್ತನೂ ಸಕಲ ಸೃಷ್ಟಿಗಳಿಂದ ನಿರಪೇಕ್ಷನೂ ಯಾರ 
ಅವಲಿಂಬಿತನಲ್ಲ ದವನೂ ಆಗಿದ್ದು ಎಲ್ಲರೂ ಅವನ ಅವಲಂಬಿತರಾಗಿರುವಾಗ ಒಬ್ಬ ದಾಸನು ಅವನ ಸಹಾಯಕನಾಗುವುದು 
ಹೇಗೆ? ಎಂಬ ತೊಡಕು ಕೆಲವರನ್ನು ಕಾಡುತ್ತದೆ. ಈ ತೊಡಕನ್ನು ನಿವಾರಿಸಲಿಕ್ಕಾಗಿ ನಾವು ಇಲ್ಲಿ ಈ ಸಮಸ್ಕೆಯನ್ನು ಇನ್ನಷ್ಟು 
ಸ್ಪಷ್ಟವಾಗಿ ವಿವರಿಸುತ್ತೇವೆ. ವಾಸ್ತವದಲ್ಲಿ ಅವರನ್ನು ಅಲ್ಲಾಹನ ಸಹಾಯಕರೆಂದು ಕರೆದಿರುವುದು, ಅಲ್ಲಾಹನಿಗೆ ಯಾವುದಾದರೂ 
ಕಾರ್ಯದಲ್ಲಿ ತನ್ನ ಸೃಷ್ಟಿಗಳ ಸಹಾಯದ ಅಗತ್ಯವಿದೆ ಎಂಬ ಅರ್ಥದಲ್ಲಿ ಅಲ್ಲ. ಜೀವನದ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ 
ಸ್ವತಃ ಅಲ್ಲಾಹನೇ ಮಾನವನಿಗೆ ಸತ್ಯವಿಶ್ವಾಸ ಅಥವಾ ನಿರಾಕರಣೆ, ಅನುಸರಣೆ ಅಥವಾ ವಿದ್ರೋಹ- ಈ ಪೈಕಿ ಯಾವುದನ್ನು 
ಬೇಕಿದ್ದರೂ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡಿರುವನು. ಈ ಕ್ಷೇತ್ರದಲ್ಲಿ ಅವನು ತನ್ನ ಅಜೇಯ ಬಲವನ್ನು ಪ್ರಯೋಗಿಸಿ 
ಬಲವಂತವಾಗಿ ಅವರನ್ನು ಸತ್ಯವಿಶ್ವಾಸಿ ಹಾಗೂ ಆಜ್ಞಾಪಾಲಕೆರಾಗಿ ಮಾಡಿಲ್ಲ. ಅದರೆ' ಬದಲು ಅವರಿಗೆ ಸನ್ಮಾರ್ಗವನ್ನು 
ತೋರಿಸಲಿಕ್ಕಾಗಿ ತನ್ನ ಪ್ರವಾದಿಗಳು ಮತ್ತು ಗ್ರಂಥಗಳ ಮೂಲಕ ಬೋಧನೆ, ಶಿಕ್ಷಣ ಮತ್ತು ಉಪದೇಶಗಳನ್ನು ನೀಡುವ 
ಕ್ರಮವನ್ನು ಅನುಸರಿಸಿರುವನು. ಈ ಬೋಧನೆ ಮತ್ತು ಉಪದೇಶಗಳನ್ನು ತನ್ನ ಸ್ವಂತ ಇಚ್ಛೆಯಿಂದ ಸ್ವೀಕರಿಸಿಕೊಳ್ಳುವವನು 
ಮೂಮಿನ್‌(ವಿಶ್ವಾಸಿ) ಆಗಿರುತ್ತಾನೆ. ಕಾರ್ಯತಃ ಆಜ್ಞಾಪಾಲನೆ ಮಾಡುವವನು 'ಮುಸ್ಲಿಮ್‌', 'ಕಾನಿತ್‌'(ವಿಧೇಯ) ಮತ್ತು 
'ಅಬಿದ್‌'(ಆರಾಧಕು. ಆಗಿರುತ್ತಾನೆ. ದೇವ ಭಯವನ್ನಿರಿಸಿಕೊಂಡವನು 'ಮುತ್ತಕೀ' (ನಿಷ್ಠಾವಂತ) ಆಗಿರುತ್ತಾನೆ. ಸ್ಪರ್ಧಾತ್ಮಕವಾಗಿ 
ಸತ್ಯರ್ಮಗಳಲ್ಲಿ ಪಾಲ್ಗೊಳ್ಳುವವನು 'ಮುಹ್ಬಿನ್‌' ಆಗಿರುತ್ತಾನೆ. ಇನ್ನು ಒಬ್ಬ ವ್ಯಕ್ತಿ ಇದಕ್ಕಿಂತಲೂ ಒಂದಡಿ ಮುಂದಿಟ್ಟು ಇದೇ 
ಶಿಕ್ಷಣ ಮತ್ತು ಉಪದೇಶಗಳ ಮೂಲಕ ಜನರನ್ನು! ಸುಧಾರಿಸಲಿಕ್ಕೂ ಕುಫ್ರ್‌ ಮತ್ತು ಫಿಸ್ಕ್‌ಗಳ ಸ್ಥಾನದಲ್ಲಿ ಅಲ್ಲಾಹನ ಅನುಸರಣೆಯ 
ವ್ಯವಸ್ಥೆಯನ್ನು ಸಂಸ್ಥಾಪಿಸಲಿಕ್ಕಾಗಿ ಕೆಲಸ ಮಾಡಲಿಕ್ಕೂ ಹೊರಟರೆ, ಅಂತಹವನನ್ನು. ಅಲ್ಲಾಹನು ಪ್ರಸ್ತುತ ಸೂಕ್ತಗಳಲ್ಲಿ ಹಲವೆಡೆ 
ಸ್ಪಷ್ಟವಾಗಿ ಕರೆದಿರುವಂತೆ, ಸ್ವತ ತನ್ನ ಸಹಾಯಕನೆಂದು' ಕರೆಯುತ್ತಾನೆ. ಒಂದು ವೇಳೆ ನಿಜವಾದ ಇಂಗಿತವು ಅಲ್ಲಾಹನ ಬದಲು 
ಅಲ್ಲಾಹನ ಧರ್ಮದ ಸಹಾಯಕನೆಂದು ಕಡೆಯುವುದಾಗಿರುತ್ತಿದ್ದರೆ 'ಅಸ್ಸಾರುಲ್ಲಾಹ್‌' ಎನ್ನುವುದರ ಬದಲಿಗೆ" 'ಅನ್ಸಾರುದೀನಿಲ್ಲಾಹ್‌' 
ಎನ್ನಲಾಗುತ್ತಿತ್ತು. 'ಯನ್ಸುರೂನಲ್ಲಾಹ್‌' ಎನ್ನುವುದರ ಬದಲಿಗೆ 'ಯನ್ಸುರೂನ ದೀನಲ್ಲಾಹ್‌' ಎನ್ನಲಾಗುತ್ತಿತ್ತು. 'ಇನ್‌ತನ್‌ಸುರುಲ್ಲಾಹ್‌' 
ಎನ್ನುವುದರ ಬದಲು 'ಇನ್‌ತನ್ಸುರೂ `ದೀನಲ್ಲಾಹ್‌' ಎನ್ನಲೌಗುತ್ತಿತ್ತು. ಒಂದು ವಿಷಯವನ್ನು ಪ್ರತಿಪಾದಿಸಲು ಅಲ್ಲಾಹನು 
ನಿರಂತರ ಅನೇಕ ಸ್ಥಾನಗಳಲ್ಲಿ ಒಂದೇ ಶೈಲಿಯನ್ನು ಬಳೆಸಿಕೊಂಡಿರುವುದರಿಂದ, ಇದರ ಮುಖ್ಯ ಉದ್ದೇಶವು ಇಂತಹವರನ್ನು 
ಅಲ್ಲಾಹನ ಸಹಾಯಕರೆಂದು ಕರೆಯುವುದೇ ಆಗಿದೆ ಎಂಬುದು ಖಚಿತ. ಆದರೆ .ಈ 'ಸಹಾಯವು' ಇವರು ಅಲ್ಲಾಹನ 
ಯಾವುದಾದರೂ ಆವಶ್ಯಕತೆಗಳನ್ನು ಪೂರೈಸಿ ಕೊಡುತ್ತಾರೆಂಬ ಮತ್ತು ಅದಕ್ಕಾಗಿ ಅವ್ನರ ಸಹಾಯದ ಅಗತ್ಯ ಅವುನಿಗಿದೆಯೆಂಬ 
ಅರ್ಥದಲ್ಲಿ ಅಲ್ಲ, ಬದಲಾಗಿ ಅಲ್ಲಾಹನು ನೇರವಾಗಿ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಮಾಡುವ ಬದಲು ತನ್ನ ಪ್ರವಾದಿಗಳ 
ಮತ್ತು ತನ್ನ ಗ್ರಂಥಗಳ ಮೂಲಕ ಮಾಡಲಿಚ್ಛಿಸುವ ಕಾರ್ಯದಲ್ಲಿ ಅವರು ಪಾತ್ರ ವಹಿಸುತ್ತಾರೆ ಎಂಬ ಅರ್ಥದಲ್ಲಿದೆ. 

21. ಮಸೀಹ್‌ರನ್ನು(ಅ) ನಂಬದವರು ಯಹೂದಿಯರು: ಅವರನ್ನು ನಂಬುವವರಲ್ಲಿ ಕ್ರೈಸ್ತರೂ ಇದ್ದಾರೆ, ಮುಸ್ಲಿಮರೂ 
ಇದ್ದಾರೆ. ಅಲ್ಲಾಹನು ಇವೆರಡು ಪಂಗಡದವರಿಗೆ, ಮಸೀಹರನ್ನು ನಿರಾಕರಿಸುವವರ ಎದುರು ಪ್ರಾಬಲ್ಯ ನೀಡಿರುವನು. ಮೊದಲು 
ಹ. ಈಸಾರನ್ನು(ಅ) ನಂಬುವವರು ಅವರನ್ನು ನಿರಾಕರಿಸುವವರ ಮೇಲೆ ಪ್ರಾಬಲ್ಕ ಪಡೆದಿದ್ದಂತೆಯೇ ಈಗ ಹ. ಮುಹಮ್ಮ ದ್‌ರನ್ನೂ(ಸು) 
ನಂಬುವವರು ಅವರನ್ನು ನಿರಾಕರಿಸುವವರ ಮೇಲೆ ಪ್ರಾಬಲ್ಕ ಪಡೆಯುವರೆಂದು ಮುಸ್ಲಿಮರಿಗೆ ಭರವಸೆ ನೀಡುವುದೇ ಇದನ್ನು 
ಇಲ್ಲಿ ವಿವರಿಸಿರುವುದರ ಉಡ್ಡೇಶವಾಗಿದೆ. 


ಕಾಂಡ-28 


62. ಅಲ್‌ ಜುಮುಳಃ 945 


62. ಅಲ್‌ ಜುಮುಲಃ 


ಪರಿಚಯ 
ಹೆಸರು 

9ನೆಯ ಸೂಕ್ತದಲ್ಲಿರುವ- "ಇದಾ ನೂದಿಯ ಲಿಸ್ಸಲಾತಿ ಮಿಂಯೌಮಿಲ್‌ ಜುಮುಲಃ"(ಜುಮುಅ ನಮಾಯಿುಗಾಗಿ ಕರೆ 
ಕೊಟ್ಟಾಗ) ಎಂಬ ನುಡಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಅಧ್ಯಾಯದಲ್ಲಿ ಜುಮುಅಃ ನಮಾಮಯುನ ಕುರಿತು ಕೆಲವು ಆದೇಶ 
ಗಳನ್ನು ನೀಡಲಾಗಿದೆಯಾದರೂ 'ಜುಮುಅಃ' ಎಂಬುದೇ ಇದರಲ್ಲಿರುವ ಒಟ್ಟು ವಿಷಯಗಳ ಶಿರೋನಾಮೆಯಲ್ಲ. ಇತರ 
ಅಧ್ಯಾಯಗಳ” ಹೆಸರುಗಳಂತೆ ಈ ಹೆಸರೆ ಕೂಡಾ. ಗುರುತಿಗಾಗಿ ಮಾತ್ರ ಇದೆ. 
ಅವಶೀರ್ಣ ಕಾಲ 

ಇದರ ಪ್ರಥಮ ರುಕೂಲ್‌ ಹಿ.ಶ.' 7ರಲ್ಲಿ ಅವತೀರ್ಣಗೊಂಡಿತ್ತು. ಬಹುಶಃ ಇದು ಖೈಬರ್‌ ವಿಜಯದ ವೇಳೆ ಅಥವಾ 
ಅದರ ನಂತರ ಸಮೊಪ ಕಾಲದಲ್ಲೇ ಅವತೀರ್ಣಗೊಂಡಿರಬೇಕು. 

ಎರಡನೆಯ ರುಕೂಲ್‌ ಹಿಜ್ರತಿನ ಅನಂತರ ಸಮೂಪ ಕಾಲದಲ್ಲೇ ಅವತೀರ್ಣಗೊಂಡಿದೆ. ಏಕೆಂದರೆ ಪ್ರವಾದಿ(ಸ): ಮದೀನಾ 
ತಲಪಿದೊಡನೆ ಐದನೆಯ ದಿನ ಜುಮುಅಃ ಸಂಸ್ಥಾಪಸಿದ್ದರು ಮತ್ತು ಈ ರುಕೂಲ್‌ನ ಕೊನೆಯ ಸೂಕ್ತದಲ್ಲಿ ಸೂಚಿಸಿರುವ 
ಘಟನೆ, ಅದು ಜುಮುಲಃ ಸಂಸ್ಥಾಪನೆಗೊಂಡ ಬಳಿಕ, ಜನರಿಗೆ ಆಗಿನ್ನೂ ಧಾರ್ಮಿಕ ಸಭೆಗಳ ಶಿಷ್ಟಾಚಾರದ ವಿಷಯದಲ್ಲಿ ಪೂರ್ಣ 
ತರಬೇತಿ ಸಿಕ್ಕಿರದಂತಹ ಕಾಲದಲ್ಲಿ ಸಂಭವಿಸಿರಬೇಕೆಂದು ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯಗಳು 

ಮೇಲೆ ಹೇಳಿದಂತೆ, ಈ ಅಧ್ಯಾಯದಲ್ಲಿರುವ ಎರಡೂ ರುಕೂಲ್‌ಗಳು ಎರಡು ವಿಭಿನ್ನ ಕಾಲಗಳಲ್ಲಿ ಅವತೀರ್ಣ 
ಗೊಂಡಿದೆ. ಆದುದರಿಂದ ಅವೆರಡರ ಕೇಂದ್ರೀಯ ವಿಷಯಗಳು ಮತ್ತು ಅಭಿಸಂಬೋಧಿತರು ವಿಭಿನ್ನವಾಗಿವೆ. 

ಇಸ್ಲಾಮಿನ ಪ್ರಸಾರವನ್ನು ತಡೆಯಲಿಕ್ಕಾಗಿ ಯಹೂದಿಗಳು ಕಳೆದ ಐದಾರು ವರ್ಷಗಳಲ್ಲಿ ನಡೆಸಿದ ಪ್ರಯತ್ನಗಳೆಲ್ಲ 
ವಿಫಲವಾಗಿದ್ದ ಕಾಲದಲ್ಲಿ ಒಂದನೆಯ ರುಕೂಲ್‌ ಅವತೀರ್ಣಗೊಂಡಿತು. ಈ ಸೂಕ್ತಗಳು ಅವತೀರ್ಣಗೊಂಡ ಕಾಲದಲ್ಲಿ 
ಅವರ ಅತಿ ದೊಡ್ಡ ಕೇಂದ್ರವಾಗಿದ್ದ ಖೈಬರ್‌ ಕೂಡಾ ಯಾವುದೇ ವಿಶೇಷ ಪ್ರತಿರೋಧವಿಲ್ಲದೆ ಮುಸ್ಲಿಮರ ವಶವಾಗಿತ್ತು. 
ಈ ಕೊನೆಯ ಪರಾಜಯದ ಬಳಿಕ ಅರಬ್‌ ದೇಶದಲ್ಲಿ ಯಹೂದಿಯರ ಬಲವು ಸಂಪೂರ್ಣವಾಗಿ ಮುರಿದುಹೋಯಿತು. 
ವಾದಿಲ್‌ ہد‎ ಫದಕ್‌, ತೈಮಾ, ತಬೂಕ್‌ ಇವೆಲ್ಲವೂ ಒಂದೊಂದಾಗಿ ಶರಣಾಗುತ್ತ ಹೋದುವು. ಕೊನೆಗೆ ಅರಬ್‌ 
ದೇಶದ ಎಲ್ಲ ಯಹೂದಿಯರೂ ಇಸ್ಲಾಬೊ ರಾಷ್ಟ್ರದ ಪ್ರಜೆಗಳಾಗಿ ಬಿಟ್ಟರು. ಅಲ್ಲಾಹನು ಈ ಸಂದರ್ಭದಲ್ಲಿ ಅವರನ್ನು ಈ 
' ಅಧ್ಯಾಯದಲ್ಲಿ ಮತ್ತೊಮ್ಮೆ ಅಭಿಸಂಬೋಧಿಸಿದ್ದು, ಬಹುಶಃ ಇದು, ಕುರ್‌ಆನಿನಲ್ಲಿ ಅವರನ್ನುದ್ದೇಶಿಸಿ ಮಾಡಿರುವ ಕೊನೆಯ 
ಅಭಿಸಂಬೋಧನೆಯಾಗಿತ್ತು. ಇದರಲ್ಲಿ ಅವರನ್ನುದ್ದೇಶಿಸಿ ಮೂರು ವಿಷಯಗಳನ್ನು ಹೇಳಲಾಗಿದೆ- 

1) ಈ ಸಂದೇಶವಾಹಕರು, ನೀವು ತಿರಸ್ಕಾರದಿಂದ 'ಉಮ್ಮೊ' ಎಂದು ಹೇಳುತ್ತಿದ್ದ ಜನಾಂಗದಲ್ಲಿ ಹುಟ್ಟಿದುದರಿಂದ 
ನೀವು ಇವರನ್ನು ತಿರಸ್ಕರಿಸಿದಿರಿ. ರಸೂಲರು ನಿಮ್ಮ ಜನಾಂಗದವರೇ ಆಗಿರಬೇಕೆಂಬ ಮತ್ತು ےمھحہ'‎ (ಯಹೂದಿಯೇತರ)ಗಳೊಳ 
ಗಿಂದ ಬೇವ ಸಂದೇಶವಾಹಕರು ಬರಲು ಸಾಧ್ಯವೇ ಇಲ್ಲವೆಂಬ ಪೊಳ್ಳು ಅಹಂಭಾವ ನಿಮ್ಮಲ್ಲಿತ್ತು. ಆದರೆ, ಅಲ್ಲಾಹನು ಆ 
ಉಮ್ಮೂಗಳಲ್ಲೇ ಒಬ್ಬ ಸಂದೇಶವಾಹಕರನ್ನು ಎಬ್ಬಿಸಿದನು. ಅವರು ನಿಮ್ಮ ಕಣ್ಣ ಮುಂದೆಯೇ ಅವನ ಗ್ರಂಥವನ್ನು ಓದಿ 
.ಹೇಳುತ್ತಾರೆ. ಜನರನ್ನು ಸಂಸ್ಕರಿಸುತ್ತಾರೆ. ಎಷ್ಟು ಪಥಬ್ರಷ್ಟರಾಗಿದ್ದರೆಂದು ನಿಮಗೆ ತಿಳಿದೇ ಇರುವಂತಹ ಜನರನ್ನು ಕೂಡಾ 
ಸನ್ಮಾರ್ಗಕ್ಕೆ ತರುತ್ತಿದ್ದಾರೆ. ಇದು ಅಲ್ಲಾಹನ ಅನುಗ್ರಹವಾಗಿದ್ದು ಇದನ್ನು ಅವನು ತಾನಿಚ್ಛಿಸಿದವರಿಗೆ ನೀಡಬಲ್ಲನು. 

2) ನಿಮ್ಮನ್ನು ತೌರಾತಿನ ವಾಹಕರಾಗಿ ಮಾಡಲಾಗಿತ್ತು. ಆದರೆ, ನೀವು ಅದರ ಹೊಣೆಗಾರಿಕೆಯನ್ನು ತಿಳಿದುಕೊಳ್ಳಲೂ 
ಇಲ್ಲ ಅದನ್ನು ನೆರವೇರಿಸಲೂ ಇಲ್ಲ. ಮಾತ್ರವಲ್ಲ ನೀವು ಉದ್ದೇಶಪೂರ್ವಕವಾಗಿ ಅಲ್ಲಾಹನ ಸೂಕ್ತಗಳನ್ನು مو‎ 
ಹೇಸುವುದಿಲ್ಲ. ಇಷ್ಟಾಗಿಯೂ ನಾವೇ ಅಲ್ಲಾಹನ ಪ್ರೀತಿಗೆ ಪಾತ್ರರು ಮತ್ತು ಪ್ರವಾದಿತ್ವದ ಅನುಗ್ರಹವನ್ನು حا‎ ಹೆಸರಿಗೇ 
ಬರೆದು ಬಿಡಲಾಗಿದೆ ಎಂಬ ಪೊಳ್ಳು ಅಹಂಭಾವವನ್ನಿಟ್ಟುಕೊಂಡಿದ್ದೀರಿ. 


9460 ಕುರ್‌ಆನ್‌ ಮ್ಯಾಖ್ಯಾನ 


3) ನೀವು ನಿಜಕ್ಕೂ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಿರುತ್ತಿದ್ದರೆ ಹಾಗೂ ಅವನ ಬಳಿ ನಿಮಗಾಗಿ ಭಾರೀ ಗೌರವಾದರಗಳ 
'ಸ್ಥಾನ ಮೊಸಲಾಗಿದ್ದರೆ, ನೀವು ಮರಣಕ್ಕೆ ಇಷ್ಟು ಅಂಜುತ್ತಿರಲಿಲ್ಲ. ಅಪಮಾನಾತ್ಮಕ ಜೀವನವಾದರೂ ಸೆರಿ ಆದರೆ ಮರಣ 
ಮಾತ್ರ ಎಷ್ಟು ಮಾತ್ರಕ್ಕೂ ಬೇಡ ಎಂಬ ನಿಲುವನ್ನು" ನೀವು ಅನುಸರಿಸುತ್ತಿರಲಿಲ್ಲ. ನಿಮ್ಮ یلہد‎ ಬಗ್ಗೆ ಸ್ವತಃ ನಿಮಗೇ 
"ತಿಳಿದಿದೆ ಮತ್ತು ಇಂತಹ ಕೃತ್ಯಗಳೊಂದಿಗೆ ಸತ್ತರೆ ಇಂದು ಈ ಲೋಕದಲ್ಲಿ ಎದುರಿಸುತ್ತಿರುವುದಕ್ಕಿಂತ ಘೋರವಾದ 
:ಅಪಮಾನವನ್ನು ನಾಳೆ ಅಲ್ಲಾಹನ ಬಳಿ ಎದುರಿಸಬೇಕಾದೀತೆಂದು ನಿಮ್ಮ ಆತ್ಮಸಾಕ್ಲಿಗೆ ಚೆನ್ನಾಗಿ ಅರಿವಿದೆ ಎಂಬುದಕ್ಕೆ ನಿಮ್ಮ 
'ಈ ಅವಸ್ಥೆಯೇ ಸ್ವತಃ ಸಾಕ್ಷಿಯಾಗಿದೆ. 

ಎರಡನೆಯ ರುಕೂಲನ್ನು ಈ ಅಧ್ಯಾಯದಲ್ಲಿ ಸೇರಿಸಿರುವುದೇಕೆಂದರೆ- ಅಲ್ಲಾಹನು ಯಹೂದಿಯರ 'ಸಬ್ಬ್‌'ನ (ಶನಿವಾರದ) 
ಬದಲಿಗೆ, ಮುಸ್ಲಿಮರಿಗೆ ಜುಮುಅಃ(ಶುಕ್ರವಾರ)ವನ್ನು ದಯಪಾಲಿಸಿರುತ್ತಾನೆ. ಯಹೂದಿಯರು 'ಸಬ್ದ್‌'ನ ಬಗ್ಗೆ ಮಾಡಿದಂತ 
'ನೀವು `ಜುಮುಅಃದ ವಿಷಯದಲ್ಲಿ ಮಾಡಬೇಡಿರೆಂದು ಅಲ್ಲಾಹನು ಈ ಮೂಲಕ 'ಮುಸ್ಲಿಮರನ್ನು ಎಚ್ಛ್ಚರಿಸ ಬಯಸಿರುವನು. 
ಒಂದು ದಿನ ಜುಮುಅಃ ನಮಾರುನ ಹೊತ್ತಿನಲ್ಲೇ ಮದೀನಾಕ್ಕೆ ವ್ಯಾಪಾರಿಗಳ ಒಂದು ತಂಡ ಬಂದಿಳಿಯಿತು. ಅದರ 
ಡೋಲು ವಾದ್ಯಗಳ ಸ್ವರ ಕೇಳಿ 12 ಮಂದಿಯ ಹೊರತು ಮಿಕ್ಕೆಲ್ಲರೂ ಮಸ್ಸಿದುನ್ನಬವಿಯಿಂದ ಹೊರಟು ವ್ಯಾಪಾರಿ ತಂಡದ 
'ಕೆಡೆಗೆ ಓಡಿ ಬಿಟ್ಟರು. ಆ ವೇಳೆ ಪ್ರವಾದಿವರ್ಯರು(ಸ) ಖುತ್ಸಳಉಪನ್ಮಾಸ) ಗೈಯುತ್ತಿದ್ದರು. ಆ ಸಂದರ್ಭದಲ್ಲೇ ಈ 
ರುಕೂಲ್‌ ಅವತೀರ್ಣಗೊಂಡಿತ್ತು. ಇದರಲ್ಲಿ ಜುಮುಲಃದ ಅದಾನ್‌ ಕೇಳಿದ ತಕ್ಸಣ ಎಲ್ಲ ತರದ ಲೇವಾದೇವಿಗಳೂ ಇತರ 
'ಕಾರ್ಯ ಕಲಾಪಗಳೂ ನಿಮ್ಮ ಪಾಲಿಗೆ ಹರಾಮ್‌ ಆಗುತ್ತವೆ ಎಂದು ಸಾರಲಾಗಿದೆ. 


62. ಅಲ್‌ ಜುಮುಅಃ 947 


dS الفائیں‎ ಅದ MSCS NS ಒಡಿ 
2 23 dl 2 لوا یک‎ AN تل رو‎ ld VCE س9‎ 


62. ಅಲ್‌ ಜುಮುಲಃ 


(ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು-11 " ರುಕೊಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ :ಆದ ಅಲ್ಲಾಹನ ನಾಮದಿಂದ 
(1) ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ 
ಅಲ್ಲಾಹನನ್ನು ಜಪಿಸುತ್ತಿದೆ. ಅತ್ಯಂತ ಪರಿಶುದ್ಧನೂ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಸಾಮ್ರಾಟನು.' 
(2-4) ಉಮ್ಮೂಗಳ” (ನರಕ್ಸೆರಿಗಳ) ನಡುವೆ ಅವರಿಂದಲೇ ಒಬ್ಬ ಸಂದೇಶವಾಹಕರನ್ನು ಎಬ್ಬಿಸಿದವನು 
ಅವನೇ. ಅವರು ಆ ಜನರಿಗೆ ಅವನ ಸೂಕ್ತಗಳನ್ನು ಓದಿ ಹೇಳುತ್ತಾರೆ, ಅವರ ಜೀವನವನ್ನು ಸಂಸ್ಕರಿಸುತ್ತಾರೆ 


1. ವಿಷರಣೆಗಾಗಿ ಸೂರಃ ಅಲ್‌ ಹದೀದ್‌ನ ۱ ಮತ್ತು 2 ಹಾಗೂ ಅಲ್‌ ಹಶ್ರ್‌ನ 36,37 ಮತ್ತು 41ನೆಯ ಟಿಪ್ಪಣಿ 
ಗಳನ್ನು ನೋಡಿರಿ. ಈ ಪೀಠಿಕೆಯು ಮುಂದಿನ ವಿಷಯದೊಂದಿಗೆ ಗಾಢ ಸಂಬಂಧ ಹೊಂದಿದೆ. ಅರಬ್‌ ದೇಶದ ಯಹೂದಿಯರು 
ಪ್ರವಾದಿವರ್ಯರ(ಸ) ವ್ಯಕ್ತಿತ್ವ, ಗುಣವಿಶೇಷ ಮತ್ತು ಅಪರ ಸಾಧನೆಗಳಲ್ಲಿ ದೇವ ಸಂದೇಶವಾಹಕತ್ವದ ಸುವ್ಯಕ್ತ ನಿದರ್ಶನ 
ಗಳನ್ನು ಕಣ್ಣಾರೆ ಕಂಡಿದ್ದರಾದರೂ ತಮ್ಮ ಜನಾಂಗ ಮತ್ತು ವಂಶದ ಹೊರಗಿನ ಒಬ್ಬ ವ್ಯಕ್ತಿಯನ್ನು ಸಂದೇಶವಾಹಕ ನೆಂದು 
ಅಂಗೀಕರಿಸುವುದು ಅವರಿಗೆ ಅಪ್ರಿಯವಾಗಿತ್ತೆಂಬ ಒಂದೇ ಕಾರಣಕ್ಕಾಗಿ ಅವರನ್ನು ನಿರಾಕರಿಸುತ್ತಿದ್ದರು. ಮುಂದಿನ ಸೂಕ್ತಗಳಲ್ಲಿ 
ಅವರ ಈ ನಿಲುಮೆಯನ್ನು ಖಂಡಿಸಲಾಗಿದೆ. ಆದುದರಿಂದ ಈ ಪೀಠಿಕೆಯೊಂದಿಗೆ ಮಾತನ್ನು ಆರಂಭಿಸಲಾಗಿದೆ. ಇದರಲ್ಲಿ 
ಪ್ರಥಮವಾಗಿ ಎಶ್ಚದ ಪ್ರತಿಯೊಂದು ವಸ್ತುವೂ ಅಲ್ಲಾಹನ ತಸ್ಪೀಹ್‌ ಮಾಡುತ್ತದೆ(ಜಪಿಸುತ್ತದೆ ಎಂದು ಹೇಳಲಾಗಿದೆ. 
ಅರ್ಥಾತ್‌- ಯಹೂದಿಯರು ಯಾವ ಆಧಾರದಲ್ಲಿ ತಮ್ಮ ಜನಾಂಗೀಯ ಶ್ರೇಷ್ಠತೆಯ ಕಲ್ಪನೆಯನ್ನು ಬೆಳೆಸಿಕೊಂಡಿರುವರೋ 
ಅಂತಹ ಸಕಲ ದೋಷ ದೌರ್ಬಲ್ಯಗಳಿಂದ ಅಲ್ಲಾಹನು ಪರಿಶುದ್ಧನಾಗಿರುತ್ತಾನೆಂಬುದಕ್ಕೆ ಈ ಅಖಿಲ ವಿಶ್ವವೇ ಸಾಕ್ಟಿಯಾಗಿದೆ. 
ಅವನು ತನ್ನ ಸಕಲ ಸೃಷ್ಟಿಗಳೊಂದಿಗೆ ಏಕಪ್ರಕಾರದ ನ್ಯಾಯ, ಕೃಪೆ ಮತ್ತು ಪರಿಪಾಲಕತ್ವದ ಸಂಬಂಧವನ್ನಿಟ್ಟುಕೊಂಡಿರುತ್ತಾನೆ. 
ಯಾವುದಾದರೊಂದು ನಿರ್ದಿಷ್ಟ ವಂಶವಾಗಲಿ, ಜನಾಂಗವಾಗಲಿ ಅವನೊಂದಿಗೆ ವಿಶೇಷ ಆತ್ಮೀಯ ಸಂಬಂಧವನ್ನು ಹೊಂದಿಲ್ಲ 
ವಾದ್ದರಿಂದ ಅವರೇನು ಮಾಡಿದರೂ ಅವನ ಅನುಗ್ರಹಗಳು ಅವರ ಪಾಲಿಗೆ ಮಾಸಲಾಗಿರುತ್ತವೆಂಬ ಭ್ರಮೆ ತಪ್ಪು. ಅನಂತರ 
ಅವನು ಸಾಮ್ರಾಟನು ಎಂದು ಹೇಳಲಾಗಿದೆ. ಅಂದರೆ ಲೋಕದ ಯಾವ ಶಕ್ತಿಗೂ ಅವನ ಅಧಿಕಾರಗಳನ್ನು ಮೊಟಕುಗೊಳಿಸುವ 
ಸಾಮರ್ಥ್ಯವಿಲ್ಲ. ನೀವು ದಾಸರು ಮತ್ತ್‌ ಪ್ರಜೆಗಳು ಮಾತ್ರ. ನಿಮ್ಮ `ಸೆನ್ಮಾರ್ಗದರ್ಶನಕ್ಕಾಗಿ ಯಾರನ್ನು ಸಂದೇಶವಾಹಕರಾಗಿ 
ನೇಮಿಸಬೇಕು ಮತ್ತು ಯಾರನ್ನು ನೇಮಿಸಬಾರದೆಂದು ನೀವು ನಿರ್ಧರಿಸಲು ನಿಮಗಿರುವ ಸ್ಥಾನಮಾನ ವಾದರೂ ಏನು? ಆ 
ಬಳಿಕ, ಅವನು 'ಪರಿಶುದ್ಧ'ನೆಂದು ಹೇಳಲಾಗಿದೆ. ಅರ್ಥಾತ್‌- ಅವನ ನಿರ್ಧಾರಗಳಲ್ಲಿ ಯಾವುದೇ ತಪು ಎ ಅಥವಾ ಲೋಪದೋಷ 
ಗಳಿರಲು ಸಾಧ್ಯವೇ ಇಲ್ಲದಷ್ಟು ಪರಿಶುದ್ಧನಾಗಿರುತ್ತಾನೆ. ಕೊನೆಗೆ ಅಲ್ಲಾಹನ ಇನ್ನೂ ಎರಡು ಗುಣವಿಶೇಷಗಳನ್ನು ವಿವರಿಸಲಾಗಿದೆ. 


500-6 


948 ಕುರ್‌ಆನ್‌ ವ್ಯಾಖ್ಯಾನ 


SEAS EB OF من‎ SE 3S AIL 


ಮತ್ತು ಅವರಿಗೆ ಗ್ರಂಥ ಹಾಗೂ ಸದ್ದಿವೇಕದ ವಿಕ್ಷಣ ನೀಡುತ್ತಾರೆ. ವಸ್ತುತಃ ಇದಕ್ಕಿಂತ ಮುಂಚೆ ಅವರು 
ಸುಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಬಿದ್ದಿದ್ದರು” ಮತ್ತು (ಇವರ ಸಂದೇಶವಾಹಕತ್ವವು) ಅವರನ್ನಿನ್ನೂ ಭೇಟಿಯಾಗಿರದ 


ಮೊದಲನೆಯದಾಗಿ 'ಅವನು ಪ್ರಬಲನು, ಅರ್ಥಾತ್‌- ಯಾರೂ ಅವನೆದುರು ಹೋರಾಡಿ ಗೆಲ್ಲುವಂಶಿಲ್ಲ. ಎರಡನೆಯದಾಗಿ, 
ಅವನು ಯುಕ್ತಿಪೂರ್ಣನು, ಅರ್ಥಾತ್‌: ಅವನು ಎಲ್ಲವನ್ನೂ ಅತ್ನೆಂತ ಜಾಣ್ಮೆಯೊಂದಿಗೆ ಮಾಡುತ್ತಾನೆ. ಅವನ ಯೋಜನೆ 
ನಷ್ಟು ಪರಿಪಕ್ಕವಾಗಿರುತ್ತದೆಂದರೆ ಅದನ್ನು ಭೇದಿಸಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. 

2 ಇಲ್ಲಿ ಉಮ್ಮೊ' ಎಂಬ ಪದವನ್ನು ಯಹೂದಿಗಳ ಪಾರಿಭಾಷಿಕವೆಂಬ ನೆಲೆಯಲ್ಲಿ ಪ್ರಯೋಗಿಸಲಾಗಿದೆ. ಇದರಲ್ಲಿ ಒಂದು 
ಲಘುವಾದ ವ್ಯಂಗ್ಯ ಅಡಗಿದೆ. ಇದರ ತಾತ್ಪರ್ಯವೇನೆಂದರೆ- ಯಹೂದಿಯರು ತಿರಸ್ಕಾರದಿಂದ 'ಉಮ್ಮೂ' ಎಂದು ಹೇಳುವ ಮತ್ತು 
ತಮ್ಮ ದೃಷ್ಟಿಯಲ್ಲಿ ಹೀನರೆಂದು ಭಾವಿಸುವ ಅರಬರೊಳಗಿಂದಲೇ- ಪ್ರಬಲನೂ ಧೀಮಂತನೂ ಆದ ಅಲ್ಲಾಹನು ಒಬ್ಬ 
ರಸೂಲರನ್ನು ಎಬ್ಬಿಸಿದನು. ಅವರು ಸ್ಪತಃ ಪ್ರ ಪ್ರವಾದಿಯಾಗಿ ಎದ್ದವರಲ್ಲ. ಅವರನ್ನು ಎಬ್ಬಿಸಿದವನು ವಿಶ್ವದ ಸಾಮ್ರಾಟನು. ಅವನು 
ಅತ್ಯಂತ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವನು. ಅವನ ಶಕ್ತಿಯೆದುರು ಹೋರಾಡುವ ಮೂಲಕ ಅವರು ಸ್ಪತಃ ತಮಗೇ 
ನಷ್ಟವನ್ನುಂಟು ಮಾಡಿಕೂಳ್ಳುವರೇ ಹೊರತು ಆತನಿಗೆ ಯಾವುದೇ ಹಾನಿಯನ್ನು ಮಾಡಲಾರರು. ಪವಿತ್ರ ಕುರ್‌ಆನಿನಲ್ಲಿ ಉಮ್ಮೂ 
ಎಂಬ ಪದವು ಅನೇಕ ಕಡೆಗಳಲ್ಲಿ ಬಂದಿದ್ದು, ಎಲ್ಲ ಕಡೆಗಳಲ್ಲೂ ಅದರ ಅರ್ಥ ಒಂದೇ ಅಲ್ಲ ್ಲಿವೆಂಬುದನ್ನೂ ಬೇರೆ ಬೇರೆ 
ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಅದು ಪ್ರಯೋಗವಾಗಿಬೆಯೆಂಬುದನ್ನೂ ತಿಳಿದಿರಬೇಕು. ಇಲ್ಲಿ ಈ ಪದವನ್ನು ಶುದ್ಧ 
ಯಹೂದೀ" ಪಾರಿಭಾಷಿಕವೆಂಬ ನೆಲೆಯಲ್ಲಿ ಬಳಸಲಾಗಿದ್ದು, ಜಗತ್ತಿನ ಎಲ್ಲ ಯಹೂದಿಯೇತರರು ಎಂಬ ಅರ್ಥವನ್ನು ಇದು 
ನೀಡುತ್ತದೆ. (ಹೆಚ್ಚಿನ ವಿವರಣೆಯನ್ನು ಆಲಿ ಇವ್ರಾನಿನ 6ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

3. ಪುವಿತ್ರ ಕುರ್‌ಆನಿನಲ್ಲಿ ಪ್ರವಾದಿವರ್ಯರ(ಸ) ಈ ಗುಣ ವಿಶೇಷಗಳನ್ನು ನಾಲ್ಕು ಕಡೆಗಳಲ್ಲಿ ವಿವರಿಸಲಾಗಿದೆ: 
ಅಲ್‌ ಬಕರಃ: 129,151, ಆಲಿ ಇಮ್ರಾನ್‌: 164 ಮತ್ತು ಅಲ್‌ ಜುಮುಲಃದ ಈ ಸೂಕ್ತ. ಪ್ರತಿಯೊಂದು ಕಡೆಯಲ್ಲೂ 
ಈ ಗುಣ ವಿಶೇಷಗಳನ್ನು ವಿವರಿಸುವ, ಉದ್ದೇಶಗಳು ಬೇರೆ ಬೇರೆಯಾಗಿವೆ. ಇಲ್ಲಿ ಇದರ ಉದ್ದೇಶ- "ನಿಮ್ಮ ಕಣ್ಮುಂದೆಯೇ 
ಪ್ರವಾದಿ ಮುಹಮ್ಮದ್‌(ಸ) ಮಾಡುತ್ತಿರುವ ಕೆಲಸವು ಸ್ಪಷ್ಟವಾಗಿ ಒಬ್ಬ ಪ್ರವಾದಿಯು ಮಾಡುವ ಕೆಲಸವೇ ಆಗಿದೆ. ಅವರು 
ಅಲ್ಲಾಹನ ಸೂಕ್ತಗಳನ್ನು ಓದಿ ಹೇಳುತ್ತಾರೆ. ಆವು ನಿಜಕ್ಕೂ ಅಲ್ಲಾಹನ ವಚನಗಳಾಗಿವೆಯೆಂದು ಅವುಗಳ ಭಾಷೆ 
ವಿಷಯಗಳ್ಳು ವಿವರಣಾ ಶೈಲಿ, ಹೀಗೆ ಪ್ರತಿಯೊಂದೂ ಸಾಕ್ಸ್ಯ ಹೇಳುತ್ತಿದೆ. ಅವರು ಜನರ ಜೀವನಗಳನ್ನು ಸಂಸ್ಕರಿಸುತ್ತಿದ್ದಾರೆ. 
ನ ಉನ್ನತ. ಮಟ್ಟಿದ ಚಾರಿತ್ರ್ಯವಂತರಾಗಿ ಭಾಡುತ್ತಿದ್ದಾೆ. ಇದು ಇದಕ್ಕೆ ಮುಂಚೆ ಸಕಲ ಪ್ರವಾದಿಗಳೂ ಮಾಡುತ್ತಿದ್ದ 

ಬಸವೇ ಆದಿದೆ. ಅಲ್ಲದೆ ಅವರು ತಮ್ಮ ಮಾತು ಕೃತಿಗಳಿಂದಲೂ ತಮ್ಮ ಜೀವನದ ಆದರ್ಶದ ಮೂಲಕವೂ ಜನರಿಗೆ 
ದಿವ್ಯಗ್ರಂಥದ - ಇಂಗಿತವನ್ನು ತಿಳಿಸುತ್ತಿದ್ದಾರೆ ಮತ್ತು ಅವರಿಗೆ ಯುಕ್ತಿ ಮತ್ತು ವಿವೇಕದ ಶಿಕ್ಷಣ ಕೊಡುತ್ತಾರೆ. ಈ 
ಕೆಲಸ ವನ್ನು. ಪ್ರವಾದಿಗಳ "ಹೆ ರತು ಬೇರಾರೂ ಈ ತನಕ ಮಾದಿದ್ದಿಲ್ಲ. ಈ ಶೀಲ, ಚಾರಿತ್ರ್ಯ ಮತ್ತು ಈ ಕಾರ್ಯವೇ 
ಪ್ರವಾದಿಗಳ ಗುಣವಿಶೇಷಗಳಾಗಿದ್ದು ಇವುಗಳಿಂದಲೇ ಅವರು ಗುರುಶಿಸಲ್ಪಡುತ್ತಾರೆ. ಹೀಗಿರುತ್ತಾ pe ನಿಜಕ್ಕೂ ರಸೂಲ 
ರೆಂಬುದು ಅವರ ಸಾಧನೆಗಳಿಂದಲೇ ಬಹಿರಂಗವಾಗಿ ಸಾಬೀತಾಗುತ್ತದೋ ಅವರು ನಿಮ್ಮ ಜನಾಂಗದ ಬದಲು ನೀವು 
ಉಮ್ಮೊ ಗಳೆಂದು ಕರೆಯುವ ಇನ್ನೊಂದು ಜನಾಂಗದವರೆಂಬ ಒಂದೇ ಕಾರಣಕ್ಕಾಗಿ ನೀವು ಅವರನ್ನು ನಿರಾಕರಿಸುತ್ತಿರುವುದು 
8ٹ‎ ಹಠಮಾರಿತನ" ಎಂದ್ದು ಯಹೂದಿಯರಿಗೆ ತಿಳಿಸುವುದಾಗಿದೆ. 
1, ಯೈ ಅರ್ಥಾತ್‌- ಈ ಅರಬರು ಇಸ್ಲಾಮ್‌ ಸ್ವೀಕರಿಸುವುದಕ್ಕೆ ಮುಂಚೆ ಎಂತಹ ಸಿತಿಯಲ್ಲಿದ್ದರೆಂಬುದು ನಿಮಗೆ ತಿಳಿದಿದೆ. 
ಇನ್ಲಾಮ್ಮ್‌ ಸ یں‎ ಆನಂತರ. ಅವರೆ ಸ್ಥಿತಿ ಏನಾಗಿ ಬಿಟ್ಟಿದೆ ಎಂಬುದೂ ನಿಮ್ಮ ಮುಂದಿದೆ. ಇನ್ನೂ ಇಸ್ಲಾಮ್‌ ಸ್ವೀಕರಿಸದ್ದಿರುವ 
ಆದೇ ಜನಾಂಗಡ ಇತರ ಜನರ ಅವಸ್ಥೆ ہی‎ ನೀವು ನೋಡುತ್ತ ್ತಿರುವಿರಿ. ಒಬ್ಬ ಕುರುಡನು ಕೂಡಾ ಕಾಣಬಹುದಾದ ಈ ಸುವ್ಯಕ್ತ 
ವ ೈತ್ಕಾಸವ್ವ. ಈ ಸಾಧನೆಯು ಒಬ್ಬ ಪ್ರವಾದಿಯ ಹೊರತ್ತು ಬೇರೆ ಯಾರದ್ದೂ ಆಗಿರಲು ಸಾಧ್ಯವಿಲ್ಲವೆಂಬ. ವಿಶ್ವಾಸವನ್ನು ನಿಮ್ಮಲ್ಲಿ 
ಮೂಡಿಸಲು ಸಾಕಾಗುವುದಿಲ್ಲವೆ ವೇ? 


62. ಅಲ್‌ ಜುಮುಆಃ 949 


MOE A SAA ok Us رین‎ 

TAN MES یه‎ 

oe NEIL ES ಹಹ 2 
BEGET So Sd و7 اللہ لا یی‎ ebb 


ಇತರ ಜನರಿಗೂ ಅನ್ವಯಿಸುತ್ತದೆ. ಅಲ್ಲಾಹನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." ಇದು ಅವನ 
ಅನುಗ್ರಹ. ಇದನ್ನವನು, ತಾನಿಚ್ಛಿಸಿದವರಿಗೆ ನೀಡುತ್ತಾನೆ ಮತ್ತು ಅವನು ಮಹಾ ಅನುಗ್ರಹದಾನಿ.. 

(5) 'ತೌರಾತ್‌'ನ ವಾಹಕರಾಗಿ ನೇಮಿಸಲ್ಪಟ್ಟರೂ ಅದರ ಭಾರವನ್ನು ಹೊರದೆ. ಇದ್ದವರ' ಉದಾಹರಣೆಯು 
ಗ್ರಂಥಗಳು ಹೇರಲ್ಪಟ್ಟ; ಕತ್ತೆಯಂತಿದೆ.* ಅಲ್ಲಾಹನ ಸೂಕ್ತಗಳನ್ನು ಸುಳ್ಳಾಗಿಸಿದವರ ಉಪಮೆಯೂ ಇದಕ್ಕಿ ೦ತಲೂ 
ಕೆಟ್ಟದು” ಇಂತಹ ಅಕ್ರಮಿಗಳಿಗೆ ಅಲ್ಲಾಹನು ಮಾರ್ಗದರ್ಶನ ಮಾಡುವುದಿಲ್ಲ. 7 


5. ಅರ್ಥಾತ್‌- ಹ.ಮುಹಮ್ಮದ್‌ರ(ಸ) ಸಂದೇಶವಾಹಕತ್ವವು ಕೇವಲ "ಅರಬ್‌ ಜನಾಂಗಕ್ಕೆ ಸೀಮಿತವಾಗಿರದೆ ಈಗಿನ್ನೂ 
ಸತ್ಯವಿಶ್ವಾಸಿಗಳ ಜೊತೆ ಬಂದು ಸೇರಿಲ್ಲದ ಮತ್ತು: ಲೋಕಾಂತ್ಯೃದ ವರೆಗೆ" ಬರಲಿರುವ ಜಗತ್ತಿನಾದ್ಯಂತದ ಇತರೆಲ್ಲ ಜನಾಂಗ 
ಮತ್ತು ವಂಶಗಳಿಗಾಗಿ ಇದೆ. ಇದು, ಪ್ರವಾದಿವರ್ಯರ(ಸು) ಪ್ರವಾದಿತ್ಯವು ಅಖಲ, ಮಾನವ .ವರ್ಗದ ಕಡೆಗೆ ಮತ್ತು ಅನಂತ 
ಕಾಲದ ವರೆಗಿದೆ ಎಂಬುದನ್ನು ವಿಶದೀಕರಿಸುವ ಸೂಕ್ತಗಳ ಪೈಕಿ ಒಂದಾಗಿದೆ. ಪವಿತ್ರ ಕುರ್‌ಆನಿನ ಇತರ ಸ್ಥಾನಗಳಲ್ಲೂ ಈ 
ವಿಷಯವನ್ನು ವ್ಯಕ್ತಗೊಳಿಸಲಾಗಿದೆ: (ಹೆಚ್ಚಿನ ವಿವರಗಳನ್ನು ಸೂರಃ ಸಬಾದ 47ನೆಯ ಟಿಪ್ಪಣಿಯಲ್ಲಿ `ನೋಡಬಹುದು.) 

6. ಇಷ್ಟು ಹಿಂದುಳಿದ ಒಂದು ಉಮ್ಮ ಜನಾಂಗದಲ್ಲಿ, ಇಂತಹ ಮಹಾ ಪ್ರವಾದಿಯನ್ನು ಹುಟ್ಟಿಸಿದುದು ಅಲ್ಲಾಹನ ಮಹಿಮೆ 
ಮತ್ತು ಯುಕ್ತಿಯ ಪವಾಡವೇ ಆಗಿದೆ. ಅವರ ಶಿಕ್ಷಣ" ಮತ್ತು ಬೋಧನೆಗಳು ಅತ್ಯಂತ ಕ್ರಾಂತಿಕಾರಿಯಾಗಿದ್ದು, ಎಂತಹ ' ಶಾಶ್ವತ 
ಹಾಗೂ ಸಾರ್ವಲೌಕಿಕ ತತ್ವಗಳನ್ನು ಒಳಗೊಂಡಿದೆಯೆಂದರೆ, ಅವುಗಳ ಆಧಾರದಲ್ಲಿ ಅಖಿಲ ಮಾನವ ವರ್ಗವೇ ಒಟ್ಟುಗೂಡಿ 
ಒಂದು ಸಮುದಾಯವಾಗಬಲ್ಲುದು - ಮತ್ತು ಆ ಸಿದ್ಧಾಂತಗಳಿಂದ ಸದಾಕಾಲ” ಮಾರ್ಗದರ್ಶನ - ಪಡೆಯುತ್ತಿರಬಹುದು. ಇದು 
ಅಲ್ಲಾಹನ ಸಾಮರ್ಥ್ಯದಿಂದ ಪ್ರಕಟವಾಗಿರುವ ಒಂದು ಪವಾಡವಾಗಿದೆ. ಅಲ್ಲಾಹನೇ ತನ್ನ ಯುಕ್ತಿಯೆಂದ مود‎ ವೈ 
ದೇಶ ಮತ್ತು ಜನಾಂಗವನ್ನು ಇದಕ್ಕಾಗಿ ಆರಿಸಿಕೊಂಡಿರುವನು. ۰ 

7. ಈ ಮಾತಿಗೆ ಎರಡು ಅರ್ಥಗಳಿವೆ. ಒಂದು ಸಾಮಾನ್ಯವಾದುದು ಇನ್ನೊಂದು ನಿರ್ದಿಷ್ಟವಾದುದು- ಸಾಮಾನ್ಮ ಅರ್ಥವೇ 
تق‎ ತೌರಾಶಿನ ಶಿಕ್ಷಣದಂತೆ ನಡೆದು ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕುದ ಹೊಣೆ ಹೊತ್ತವರು ತಮ್ಮ ಹೊಣೆಗಾರಿಕೆಯನ್ನು 
ಆರಿಯಲೂ ಇಲ್ಲ, ಅದರಂತೆ ನಡೆಯಲೂ ಇಲ್ಲ. ನಿರ್ದಿಷ್ಟ 'ಅರ್ಥವು- ತೌರಾಶನ್ನು ಹೊತ್ತಿರುವವರು” ಎಂಬ ನೆಲೆಯಲ್ಲಿ 
ತೌರಾತಿನಲ್ಲಿ ಯಾರ ಆಗಮನದ ಬಗ್ಗೆ ಸುಸ್ಪಷ್ಟ ಸುವಾರ್ತೆಗಳನ್ನು ನೀಡಲಾಗಿದೆಯೋ ಆ ರಷೊಲರಿಗೆ ಎಲ್ಲೆ. ರಿಗಿಂತ” ا‎ 
ಬೆಂಬಲ ನೀಡಬೇಕಾಗಿದ್ದ ಜನರೇ ಇತರೆಲ್ಲ! ರಿಗಿಂತ, ಅಧಿಕವಾಗಿ ಆ ರಸೂಲರನ್ನು ವಿರೋಧಿಸಿದರು” ಮತ್ತು ವರು" ತೌರುತಿನ 
ಬೇಡಿಕೆಯನ್ನು ಪೂರ್ತಿಗೊಳಿಸಲಿಲ್ಲ. ' 

8. 'ಅರ್ಥಾತ್‌- ಕತ್ತೆಯ ಮೇಲೆ ಗ್ರ ಗ್ರಂಥವನ್ನು ಹೇರಿದರೆ, ಅದಕ್ಕೆ ತನ್ನ ಮೇಲೆ ಏನು ಹೊರಿಸಲ್‌ಗಿದೆಯೆಂದು' ' ق٥ع‎ 
ವುದಿಲ್ಲ. ಅದೇ ರೀತಿಯಲ್ಲಿ ಅವರು ತಮ್ಮ ಮೇಲೆ ತೌರಾತನ್ನೂ ಹೇರಿಕೊಂಡಿದ್ದಾರೆ. ಆದರೆ ' ಆ ಗ್ರಂಥವು" ಯಾಕಾಗಿ ಬಂದಿದ 
ಮತ್ತು ಅದು ಏನನ್ನು ಬಯಸುತ್ತದೆ ಎಂಬುದನ್ನೂ ಅವರು ತಿಳಿದಿಲ್ಲ. '_ 

ಅವರ ಅವನ್ನೆ ಕತ್ತೆಗಿಂತಲೂ ಹೀನವಾಗಿದೆ.  ಅದಕ್ಕಂತೂ ಬುದ್ಧಿ ಇಲ್ಲವಾದ್ದ! ರಿಂದ `ಅದು ಈಸೆಪಾಯಕ‏ 2 بجی ہو 
ವಾಗಿದೆ. ಆದರೆ ಇವರಿಗೆ ಬುದ್ದಿ ಇದೆ. ತೌರಾತನ್ನು ಓದುತ್ತಾರೆ ಮತ್ತು ಓದಿಸುತ್ತಾರೆ. ಅದರ_ ಅರ್ಥವೂ ಅವರಿಗೆ ತಿಳಿಯದೆ‏ 
ಇಲ್ಲ. ಇಷ್ಟಾಗಿಯೂ ಅವರು ಅದರ ಮಾರ್ಗದರ್ಶನವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಸುತ್ತಾರೆ. ತೌರಾತ್ತಿನ ದೃಷ್ಟಿಯಿಂದ‏ 


ೈಕ್ತಿ, 


950 1 ಕುರ್‌ಆನ್‌ ವ್ಯಾಖ್ಯಾನ 


>») - > pos ಸಿಂದ್‌ 
HL SNES EYE یلو ین‎ TET hs 
Ch Ty dh eT EC EELS Ea 
(6-8) ಇವರೊಡನೆ ಹೇಳಿರಿ- "ಯಹೂದಿಗಳಾಗಿ ಬಿಟ್ಟವರೇ,ಳ ಇತರೆಲ್ಲರನ್ನು ಬಿಟ್ಟು ನೀವು ಮಾತ್ರ 


ಅಲ್ಲಾಹನಿಗೆ ನೆಚ್ಚಿನವರೆಂಬ ದುರಭಿಮಾನ ನಿಮಗಿದ್ದರೆ! ಮತ್ತು ಅದರಲ್ಲಿ ನೀವು ಸತ್ಯವಂತರಾಗಿದ್ದರೆ 
ಮರಣವನ್ನು ಅಪೇಕ್ಸಿಸಿರಿ. ಆದರೆ ತಾವು ಮಾಡಿರುವಂತಹ ದುಷೃತ್ಯಗಳ ಕಾರಣದಿಂದಾಗಿ ಇವರು ಎಷ್ಟು 


ಸಂಪೂರ್ಣ ಸತ್ಯವೆಂದು ಸಾಬೀತಾಗಿರುವಂತಹ ಪ್ರವಾದಿಯನ್ನು ಅವರು ಬೇಕು ಬೇಕೆಂದೇ ನಿರಾಕರಿಸುತ್ತಿದ್ದಾರೆ. ಇವರು ಅಜ್ಞಾನದ 
ಅಪರಾಧಿಗಳಲ್ಲ. ಇವರಂತು, ತಿಳಿದೂ ತಿಳಿದೂ ಅಲ್ಲಾಹನ ವಚನಗಳನ್ನು ತಿರಸ್ಕರಿಸಿದ ಅಪರಾಧಿಗಳಾಗಿದ್ದಾರೆ. 

10. ಇದರಲ್ಲಿ ಅಡಗಿರುವ ಅರ್ಥವು ಗಮನಾರ್ಹವಾಗಿದೆ- ಇಲ್ಲಿ ಓ ಯಹೂದಿಗಳೇ ಎನ್ನುವ ಬದಲು "ಓ ಯಹೂದಿ 
ಗಳಾಗಿ ಬಿಟ್ಟವರೇ” ಅಥವಾ "ಯಹೊದಿತ್ವವನ್ನು ಸ್ವೀಕರಿಸಿಕೊಂಡವರೇ” ಎನ್ನಲಾಗಿದೆ. ಇದಕ್ಕೆ ಕಾರಣವೇನೆಂದರೆ- ಹ.ಮೂಸಾ(ಅ) 
ಮತ್ತು ಅವರಿಗಿಂತ ಮುಂಚೆ ಹಾಗೂ ಅನಂತರ ಬಂದ ಪ್ರವಾದಿಗಳೆಲ್ಲ ತಂದಿದ್ದ ಮೂಲಧರ್ಮವು ಇಸ್ಲಾಮ್‌ ಧರ್ಮವೇ ಆಗಿತ್ತು. 
ಆ ಪ್ರವಾದಿಗಳ ಪೈಕಿ ಯಾರೂ' ಯಹೂದಿಯಾಗಿರಲಿಲ್ಲ. ಅವರ ಕಾಲದಲ್ಲಿ ಯಹೂದಿತ್ವವು ಹುಟ್ಟಿಕೊಂಡಿರಲೂ ಇಲ್ಲ. ಈ 
ಮತವು ಈ ಹೆಸರಿಂದ ಬಹಳ ಕಾಲದ ಅನಂತರ ಸೃಷ್ಟಿಯಾಯಿತು. ಇದು ಹಯಲ್‌ಕೂಬ್‌ರ(ಅ) ನಾಲ್ಕನೆಯ ಪುತ್ರ ಯಹೂದಾರ 
ವಂಶಕ್ಕೆ ಸೇರಿದ ಕುಟುಂಬದ ಸಂಬಂಧದಿಂದ ಹುಟ್ಟಿಕೊಂಡ ಹೆಸರಾಗಿದೆ. ಈ ವಂಶದ ಪುರೋಹಿತರು ಮತ್ತು ಸನ್ಯಾಸಿಗಳು 
ನೂರಾರು ವರ್ಷಗಳ ಅವಧಿಯಲ್ಲಿ ತಮ್ಮ ತಮ್ಮ ವಿಚಾರ, ನಂಬಿಕೆ ಮತ್ತು ಒಲವುಗಳಿಗನುಸಾರವಾಗಿ ರಚಿಸಿಕೊಂಡ ವಿಶ್ವಾಸ, 
ಆಚಾರ ಮತ್ತು ಧಾರ್ಮಿಕ ರೀತಿ ರಿವಾಜುಗಳ ಹೆಸರು ಯಹೂದಿತ್ವ ಎಂದಾಗಿದೆ. ಅಲ್ಲಾಹನ ಸಂದೇಶವಾಹಕರು ತಂದಿದ್ದ ದಿವ್ಯ 
ಮಾರ್ಗದರ್ಶನದ ಸ್ವಲ್ಪಂಶ ಮಾತ್ರ ಅದರಲ್ಲಿ ಒಳಗೊಂಡಿದೆ ಮತ್ತು ಅದು ಕೂಡಾ ಸಾಕಷ್ಟು ವಿಕೃತಗೊಂಡಿದೆ. ಆದುದರಿಂದಲೇ 
ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅವರನ್ನು 'ಅಲ್ಲದೀನ ಹಾದೂ' -ಎಂದೂ ಕರೆಯಲಾಗಿದೆ. ಅಂದರೆ "ಓ ಯಹೂದಿಗಳಾಗಿ 
ಬಿಟ್ಟಿವರೇ" ಎಂದು, ಅವರಲ್ಲಿ ಎಲ್ಲರೂ ಇಸ್ರಾಈಲಿಗಳಲ್ಲ. ಯಹೂದಿತ್ವವನ್ನು ಸ್ವೀಕರಿಸಿಕೊಂಡಿದ್ದ ಇಸ್ರಾಈಲೇತರರೂ ಇದರಲ್ಲಿ 
ಸೇರಿದ್ದರು. ಪವಿತ್ರ ಕುರ್‌ಆನಿನಲ್ಲಿ ಬನೀ ಇಸ್ರಾಈಲರನ್ನು ಸಂಬೋಧಿಸಿರುವಲ್ಲೆಲ್ಲ "ಓ .ಬನೀ ಇಸ್ರಾತಈಲರೇ” ಎಂಬ ಪದ 
دای‎ ಯಹೂದೀ ಮತದವರನ್ನು ಕರೆದಲ್ಲೆಲ್ಲ 'ಅಲ್ಲದೀನ ಹಾದೂ' ಎಂಬ ಪದಗಳು ಪ್ರಯೋಗಗೊಂಡಿದೆ. 

- ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಅವರ. ಈ ವಾದದ ವಿವರಗಳನ್ನು ನೀಡಲಾಗಿದೆ. ನೋಡಿರಿ; ಸೂರಃ ಅಲ್‌ 
ಬಕರ: 80 ಮತ್ತು 111, ಆಲಿ ಇಮ್ರಾನ್‌: 24 ಮತ್ತು ಅಲ್‌ ಮಾಇದ: 18. 

12. ಈ ಮಾತನ್ನು ಮೊದಲು ಸೂರಃ ಅಲ್‌ ಬಕರಃ (ಸೂಕ್ತಗಳು 94ರಿಂದ 9೮ದಲ್ಲಿ ಹೇಳಲಾಗಿತ್ತು. ಅಸ: ಇಲ್ಲಿ 
ಪುನರಾವ ರ್ತಿಸಲಾಗಿದೆ. ಆದರೆ ಇದು ಕೇವಲ ಪುನರಾವರ್ತನೆಯಲ್ಲ. ಸೂರಃ ಅಲ್‌ ಬಕರಃದ ಸೂಕ್ತಗಳಲ್ಲಿ- ಯಹೂದಿ ಮತ್ತು 
ಮುಸ್ಲಿಮರ ನಡುವೆ ಯಾವುದೇ ಯುದ್ದ ನಡೆಯದೆ ಇದ್ದ ಕಾಲದಲ್ಲಿ ಈ ಮಾತನ್ನು ಹೇಳಲಾಗಿತ್ತು. ಈ ಅಧ್ಯಾಯದಲ್ಲಿ 
ಅವರೊಂದಿಗೆ ಅನೇಕ ಯುದ್ಧ ಗಳು ನಡೆದು ಅರಬ್‌ ದೇಶದಲ್ಲಿ. ಅವರ ಬಲವನ್ನು ಅಂತಿಮವಾಗಿ ಮತ್ತು ಸಂಪೂರ್ಣವಾಗಿ ಮುರಿದ 
ಬಳಿಕ ಈ ಮಾತನ್ನು ಪುನರಾವರ್ತಿಸಲಾಗಿದೆ. ಮೊದಲು ಸೂರಃ ಅಲ್‌ ಬಕರಃದಲ್ಲಿ ಹೇಳಿದ್ದ ಮಾತುಗಳು ಸತ್ಕವೆಂಬುದನ್ನು 
ಈ ಯುದ್ಧಗಳು ಮತ್ತು ಅವುಗಳ ಫಲಿತಾಂಶಗಳು ಎಲ್ಲರಿಗೂ ಕಾಣಿಸುವಂತೆ ಕಾರ್ಯತಃ ಸಾಬೀತು ಪಡಿಸಿದ್ದುವು. ಅರಬ್‌ ದೇಶದ 
ಯಹೂದಿಯರು ಸಂಖ್ಯೆಯಲ್ಲಾಗಲಿ ಇತರ ಬಲಗಳ ದೃಷ್ಟಿಯಿಂದಾಗಲಿ ಮುಸ್ಲಿಮರಿಗಿಂತ ಯಾವ ರೀತಿಯಲ್ಲೂ ಕಡಿಮೆ ಇರಲಿಲ್ಲ. 
ಸಾಧನಾನುಕೂಲತೆಗಳ ದೃಷ್ಟಿಯಿಂದ ಅವರು ಬಹಳ ಮುಂದಿದ್ದರು. ಇಷ್ಟಾಗಿಯೂ ಈ ಅಸಮಾನ ಘರ್ಷಣೆಯಲ್ಲಿ ಮುಸ್ಲಿಮರಿಗೆ 
ವಿಜಯವನ್ನೂ ಯಹೂದಿಯರಿಗೆ ಸೋಲನ್ನೂ ತಂದು ಕೊಟ್ಟ ಅಂಶವೇನೆಂದರೆ- ಮುಸ್ಲಿಮರು ದೇವ ಮಾರ್ಗದಲ್ಲಿ ಮಡಿಯಲು 
ಅಂಜುಪುದಂತಿರಲಿ ಹೃತ್ಪೂರ್ವಕ ಕಾತರ ಪಡುವವರಾಗಿದ್ದರು. ಪ್ರಾಣದ ಹಂಗು ತೊರೆದು ಯುದ್ಧರಂಗಕ್ಕೆ ಧುಮುಕುತ್ತಿದ್ದರು. 
ಇದಕ್ಕೆ ವ್ಯತಿರಿಕ್ತವಾಗಿ ಯಹೂದಿಯರು" ಯಾವ ಮಾರ್ಗದಲ್ಲೂ ಪ್ರಾಣಕೊಡಲು ಸಿದ್ಧರಿರಲಿಲ್ಲ. ದೇವ ಮಾರ್ಗದಲ್ಲೂ ಇಲ್ಲ 
ಜನಾಂಗ ಮಾರ್ಗದಲ್ಲೂ ಇಲ್ಲ. ತಮ್ಮ ತನು ಧನ ಮತ್ತು ಮರ್ಯಾದೆಯ ಮಾರ್ಗದಲ್ಲೂ ಇಲ್ಲ, ಅವರಿಗೆ ಹೇಗಾದರೂ 
ಬಧುಕಿರಬೇಕಿತ್ತು. ಆ ' ಬದುಕು ಯಾವ ರೂಪದ್ದಾಗಿದ್ದರೂ ಸರಿಯೇ. ಇದೇ ಮನೋವೃತ್ತಿ ಅವರನ್ನು ಹೇಡಿಗಳಾಗಿ ಮಾಡಿತ್ತು. 


ಕಾಂಡ-28 


62. ಅಲ್‌ ಜುಮುಲಃ 951 


ANOS AL OS GN کُلْ ات المَوْت‎ 
٤ 7 SN CMTS LS ASL A AS لیا‎ 
KANE AS ILE NS os GI 


ಮಾತ್ರಕ್ಕೂ ಅದನ್ನು ಅಪೇಕ್ಷಿಸಲಾರರು? ಮತ್ತು ಅಲ್ಲಾಹನು ಈ ಅಕ್ರಮಿಗಳನ್ನು "ಚೆನ್ನಾಗಿ ಬಲ್ಲನು." 
ಇವರೊಡನೆ ಹೇಳಿರಿ- "ನೀವು ಯಾವ ಮರಣದಿಂದ ಪಲಾಯನ ಮಾಡುತ್ತಿರುವಿರೋ ಅದು ನಿಮಗೆ " ಬಂದೇ 
ತೀರುವುದು. ಅನಂತರ ನೀವು ಪ್ರತ್ಯಕ್ಷ ಪರೋಕ್ಸಗಳನ್ನು ಬಲ್ಲವನಾಗಿರುವವನ ಮುಂದೆ ಹಾಜರುಗೊಳಿಸ 
ಲ್ಪಡುವಿರಿ. ನೀವು ಏನೇನು ಮಾಡುತ್ತಿದ್ದಿರೆಂಬುದನ್ನು ಅವನು ಆಗ ನಿಮಗೆ ತಿಳಿಸುವನು." 

(9-10) ಸೆತ್ಯವಿಶ್ವಾಸಿಗಳೇ, ಶುಕ್ರವಾರ ದಿನ ನಮಾಯಿಗಾಗಿ ಕರೆಯಲಾದಾಗ!* ಅಲ್ಲಾಹನ ದಿಕ್ಸ್‌ (ಸ್ಮರಣೆಯ) 


13. ಅಂದರೆ ಅವರು ಮಾಠಿನಲ್ಲಿ ಎಷ್ಟು ದೊಡ್ಡ ವಾದಗಳನ್ನು ಮುಂದಿಟ್ಟರೂ ಅಲ್ಲಾಹ್‌ ಮತ್ತು. ಅವನ 
ಧರ್ಮದ ವಿಷಯದಲ್ಲಿ ಅವರ ವ್ಯವಹಾರ ಹೇಗಿದೆ ಮತ್ತು ಪರಲೋಕದಲ್ಲಿ ಅವರಿಗೆ ಎಂತಹ ಪ್ರತಿಫಲವನ್ನು ನಿರೀಕ್ಷಿಸ 
ಬಹುದು ಎಂಬುದು ಅವರ ಆತ್ಮಸಾಕ್ಟಿಗೆ ಚೆನ್ನಾಗಿ ತಿಳಿದಿದೆ. ಆದುದರಿಂದ ಅವರ ಮನಸ್ಸು ಅಲ್ಲಾಹನ ನ್ಯಾಯಾಲಯವನ್ನು 
ಎದುರಿಸಲು ಹಿಂಜರಿಯುತ್ತದೆ. 75 

14. ಈ ಮಾಠಿನಲ್ಲಿ ಮುಖ್ಯವಾಗಿ ಮೂರು ವಿಷಯಗಳು ಗಮನಾರ್ಹವಾಗಿವೆ. ಒಂದನೆಯದಾಗಿ- ಇದರಲ್ಲಿ 02 
ಕರೆ ಕೊಡುವ ಪ್ರಸ್ತಾಪವಿದೆ. ಎರಡನೆಯದಾಗಿ- ವಿಶೇಷವಾಗಿ ಶುಕ್ರವಾರ ದಿನ ನಿರ್ವಹಿಸಲಾಗುವ- ಒಂದು ನಿರ್ದಿಷ್ಟ ನಮಾರುನ 
ಕರೆಯ ಪ್ರಸ್ತಾಪವಿದೆ. ಮೂರನೆಯದಾಗಿ- ನೀವು ನಮಾಯಿಗಾಗಿ ಕರೆ ಕೊಡಿರಿ ಮತ್ತು ಶುಕ್ರವಾರ ದಿನ ಒಂದು ವಿಶೇಷ 
ನಮಾರು್‌ ನಿರ್ವಹಿಸಿರಿ ಎಂಬ ಧಾಟಿಯಲ್ಲಿ ಈ ಎರಡು ವಿಷಯಗಳನ್ನು ಪ್ರಸ್ತಾಪಿಸಲಾಗಿಲ್ಲ. ಇದರ ಬದಲು ಮಾತಿನ ಧಾಟಿ 
ಮತ್ತು ಅದರ ಸನ್ನಿವೇಶದಿಂದ ಸ್ಪಷ್ಟವಾಗಿ ವ್ಯಕ್ತವಾಗುವಂತೆ, ನಮಾರು್‌ಗೆ ಕರೆ ನೀಡುವ, ಪದ್ಧತಿ ಮತ್ತು ಶುಕ್ರವಾರದ ಒಂದು 
ವಿಶೇಷ ನಮಾರುಖ್‌ ನಿರ್ವಹಿಸುವ ಕ್ರಮವು ಮೊದಲಿಸಿಂದಲೇ ಜಾರಿಯಲ್ಲಿತ್ತು. ಆದರೂ ಜನರು ಶುಕ್ರವಾರದ ಕರೆಯನ್ನು ಕೇಳಿ 
ನಮಾಯುಗೆ ಧಾವಿಸಲು ಉದಾಸೀನತೆ ತೋರುತ್ತಿ ದ್ದರು ಮತ್ತು ವ್ಯಾಪಾರದ ಲೇವಾದೇವಿಗಳಲ್ಲೇ ನಿರತರಾಗಿರುತ್ತಿದ್ದರು. 
ಆದುದರಿಂದ ಜನರು ಈ ಕರೆಯ ಮತ್ತು ಈ ವಿಶೇಷ ನಮಾರುನ ಮಹತ್ವವನ್ನು ಮನಗಾಣಬೇಕು ಮತ್ತು ಕಡ್ಡಾಯ ಕರ್ಮ 
ವೆಂದು ತಿಳಿದು ಅದರ ಕಡೆಗೆ ಭಾವಿಸಬೇಕು ಎಂಬ ಉದ್ದೇಶದಿಂದ ಅಲ್ಲಾಹನು ಈ ಸೂಕ್ತವನ್ನು ಅವತೀರ್ಣಗೊಳಿಸಿದನು. ಈ 
ಮೂರು ವಿಷಯಗಳನ್ನು ಗಮನಿಸಿದಾಗ ಖಚಿತವಾಗಿ. ಸಾಬೀತಾಗುವ ಒಂದು ವಾಸ್ತವಿಕತೆಯೇನೆಂದರೆ- ಅಲ್ಲಾ ಹನು ಕುರ್‌ಆನಿನಲ್ಲಿ 

ಅವತೀರ್ಣವಾಗಿಲ್ಲದ ಕೆಲವು ಆದೇಶಗಳನ್ನೂ ಪ್ರವಾದಿವರ್ಯರಿಗೆ(ಸ) ಕೊಡುತ್ತಿದ್ದನು ಮತ್ತು ಈ ಆದೇಶಗಳು ಕೂಡಾ 
ಕುರ್‌ಆನಿನಲ್ಲಿ ಅವತೀರ್ಣವಾಗಿರುವ ಆದೇಶಗಳಂತೆಯೇ ಕಡ್ಡಾಯವಾಗಿ ಅನುಸರಣಾರ್ಹವಾಗಿವೆ. ನಮಾರಿನ ಕರೆಯೆಂದರೆ, 
ಇಂದು ಲೋಕದಾದ್ಯಂತ ಐದು ಹೊತ್ತುಗಳಲ್ಲಿ ಪ್ರತಿಯೊಂದು ಮಸೀದಿಯಲ್ಲಿ ಮೊಳೆಗುವ 'ಅದಾನ್‌' ಕರೆಯೇ ಆಗಿರುತ್ತದೆ. 
ಆದರೆ ಕುರ್‌ಆನಿನಲ್ಲಿ ಎಲ್ಲೂ ಅದರ ನುಡಿಗಳು ವಿವರಿಸಲ್ಪಟ್ಟಿಲ್ಲ. ನಮಾಬುಗಾಗಿ, ಜನರಿಗೆ ಈ ರೀತಿ ಕರೆ ಕೊಡಿರೆಂದೂ 
ಎಲ್ಲೂ ಹೇಳಿಲ್ಲ: ಇದು ಪ್ರವಾದಿವರ್ಯರಿಂದ(ಸ) ನಿಶ್ಚಯಿಸಲ್ಪಟ್ಟ ಕ್ರಮವಾಗಿದೆ. ಪವಿತ್ರ 'ಕುರ್‌ಆನಿನಲ್ಲಿ ಎರಡು ಕಡೆಗಳಲ್ಲಿ, 
ಇದಕ್ಕೆ ಅನುಮೋದನೆಯನ್ನು ಮಾತ್ರ ನೀಡಲಾಗಿದೆ. ಒಂದು ಈ ಸೂಕ್ತದಲ್ಲಿ, ಇನ್ನೊಂದು ಸೂರಃ ಅಲ್‌ 'ಮಾಣದೇದ 58ನೆಯ 
ಸೂಕ್ತದಲ್ಲಿ. ಇದೇ ರೀತಿಯಲ್ಲಿ ಇಂದು ಅಖಿಲ ಲೋಕದ ಮುಸ್ಲಿಮರು ಮಾಡುತ್ತಿರುವ ಜುಮುಅಃ(ಶುಕ್ರವಾರದ) ಸಮಾರುಖ್‌ನ 
ಆಜ್ಜೆಯೂ ಕುರ್‌ಆನಿನಲ್ಲಿ ಎಲ್ಲೂ ಇಲ್ಲ. ಅದರ ಸಮಯವನ್ನಾಗಲಿ ಕ್ರಮವನ್ನಾಗಲಿ ಕುರ್‌ಆನಿನಲ್ಲಿ ಶಿಳಿಸಲಾಗಿಲ್ಲ. ಈ 
ಕ್ರಮವೂ ಪ್ರವಾದಿವರ್ಯರು(ಸೆ) ಜಾರಿಗೊಳಿಸಿದುದಾಗಿದೆ. ಕುರ್‌ಆನಿನ ಈ ಸೂಕ್ತವು ಅದರ ಮಹತ್ವವನ್ನೂ ಅದು ಎಷ್ಟರ 
ಮಟ್ಟಿಗೆ ಕಡ್ಡಾಯವಾಗಿದೆ ಎಂಬುದನ್ನೂ ತಿಳಿಸಲಿಕ್ಕಾಗಿ ಅವಶೀರ್ಣಗೊಂಡಿದೆ. ಇಷ್ಟು ಸುಸ್ಪಷ್ಟವಾದ ಆಧಾರ ಪ್ರಮಾಣವಿದ್ದಾಗ್ಯೂ 
ಕೇವಲ ಕುರ್‌ಆನಿನಲ್ಲಿ ವಿವರಿಸಲಾಗಿರುವ ಆದೇಶಗಳು ಧರ್ಮಶಾಸ್ತ್ರದ ಆದೇಶಗಳೆಂದು ಹೇಳುವವರು ನಿಜವಾಗಿ 6 
ಸುನ್ನತ್‌ನ(ಪ್ರವಾದಿ ಚರ್ಯೆಯ) ಧಿಕ್ಕಾರಿಗಳು ಮಾತ್ರವಾಗಿರದೆ, ಕುರ್‌ಆನಿನ ' ಧಿಕ್ಕಾರಿಗಳೂ ಆಗಿರುತ್ತಾರೆ. 


ಕಾಂಡ-28 


952 ಕುರ್‌ಆನ್‌. ವ್ಯಾಖ್ಯಾನ 


SMG ESE ELD eB گنز یٹنا دا‎ SE EE 
BB SHORE لملک‎ RS و ادڈٹروا اللہ‎ SE EE 


ಕಡೆಗೆ ಧಾವಿಸಿರಿ ಮತ್ತು ಕ್ರ ಕ್ರಯ-ವಿಕ್ರಯಗಳನ್ನು ಬಿಟ್ಟುಬಿಡಿರಿ.!5 ನೀವು ಅರಿತವರಾಗಿದ್ದರೆ ಇದು ನಿಮಗೆ 
ಅತ್ಯುತ್ತಮವಾಗಿದೆ. ನಮಾರು್‌ ಮುಗಿದ ಬಳಿಕ ಭೂಮಿಯ ಮೇಲೆ ಚದುರಿ ಬಿಡಿರಿ ಮತ್ತು ಅಲ್ಲಾಹನ 
ಅನುಗ್ರ ಹವನ್ನರಸಿರಿ.' ಅಲ್ಲಾಹನನ್ನು ಅತ ಧಿಕ ಸ ಸರಿಸುತ್ತ 6 17 ನಿಮಗೆ ಯಶಸ್ಸು ಪ್ರಾಪ್ತ ವಾಗಲೂಬಹುದು; سب‎ 


ಜುಮುಅಃ ಎಂಬುದು ಒಂದು ಇಸ್ಲಾಮೊ ಪಾರಿಭಾಷಿಕ ಪದವಾಗಿದೆ. ಅಜ್ಞಾನ ಕಾಲದಲ್ಲಿ ಅರಬರು ಆ ದಿನವನ್ನು 'ಯೌಮುಲ್‌ 
ಅರೂಬಳ' ಎನ್ನುತ್ತಿದ್ದರು. ಇಸ್ಲಾಮಿನಲ್ಲಿ ಆ ದಿನವನ್ನು ಮುಸ್ಲಿಮರ ಸಮ್ಮೇಳನ ದಿನವೆಂದು ಸಾರಿದಾಗ ಅದರ ಹೆಸರು ಜುಮುಲಃ 
ಎಂದಿಡಲಾಯಿತು. ಇಸ್ಲಾಮಿಗಿಂತ ಮುಂಚಿ ವಾರದ ಒಂದು ದಿನವನ್ನು ದೇವಾರಾಧನೆಗೆ ಮೂಸಲಾಗಿರಿಸುವ ಮತ್ತು ಅದನ್ನು 
ಸಮುದಾಯದ ಲಾಂಛನವೆಂದು ಭಾವಿಸುವ ರೂಢಿಯು ಗ್ರಂಥದವರಲ್ಲಿತ್ತು. ಯಹೂದಿಯರಲ್ಲಿ ಈ ಉದ್ದೇಶಕ್ಕಾಗಿ ಸಬ್ಹ್‌ನ 
ದಿನ(ಶನಿವಾರುವನ್ನು. ನಿಶ್ಚಯಿಸಲಾಗಿತ್ತು. ಕ್ರೈಸ್ತರು ತಮ್ಮನ್ನು ಯಹೂದಿಯರಿಂದ ಬೇರ್ಪಡಿಸಿಕೊಳ್ಳಲಿಕ್ಕಾಗಿ ತಮ್ಮ ಸಮುದಾಯದ 
ಲಾಂಛನವನ್ನಾಗಿ ಅದಿತ್ಯವಾರವನ್ನು ನಿಶ್ಚಯಿಸಿಕೊಂಡರು. .ಇಸ್ಲಾಮ್‌, ತನ್ನ ಸಮುದಾಯವನ್ನು ಈ ಎರಡೂ ಸಮುದಾಯಗಳಿಂದ 
ಪ್ರತ್ಯೇಕಿಸಿ ಗುರುತಿಸಲಿಕ್ಕಾಗಿ ಆ ಎರಡೂ ದಿನಗಳನ್ನು 'ಬಿಟ್ಟು ಶುಕ್ರವಾರ ದಿನವನ್ನು ಸಾಮೂಹಿಕ ಆರಾಧನೆಗಾಗಿ ಆಯ್ದುಕೊಂಡಿತು. 

15 ಈ ಅಜ್ಞೆಯಲ್ಲಿ 'ದಿಕ್ರ್‌' ಎಂದರೆ 'ಖುತ್ಸು(ಉಪನ್ಮಾಸು ಎಂದರ್ಥ: ಏಕೆಂದರೆ ಅದಾನ್‌ ಕರೆಯ ಬೆನ್ನಿಗೇ 
ಪ್ರವಾದಿವರ್ಯರು(ಸೆ) ಮಾಡುತ್ತಿದ್ದ" ಕೆಲಸ دص‎ ಆಗಿತ್ತೇ -ಹೊರತು ನಮಾರು್‌ "ಆಗಿರಲಿಲ್ಲ, ನಮಾರುನ್ನು ಯಾವಾಗಲೂ 
|: ಖುತ್ನಾದ ಅನಂತರವೇ ಮಾಡುತ್ತಿದ್ದರು. ಇಲ್ಲಿ ದಿಕ್ರ್‌ ಎಂದರೆ ಖುತ್ಸಾ ಆಗಿರಬೇಕು ಅಥವಾ ಖುತ್ಸಾ ಮತ್ತು ನಮಾರುಖ್‌ ಇವೆರಡೂ 
ಆಗಿರಬೇಕೆಂಬ 'ಕುರಿತು ವ್ಯಾಖ್ಯಾನಕಾರರ ನಡುವೆ: ಒಮ್ಮತವಿದೆ. ارد‎ 'ದಿಕ್ರುಲ್ಲಾಹ್‌'(ಬೇವಸ್ಮರಣೆ) ಎಂಬ ಪದ 
ಪ್ರಯೋಗವಾಗಿರುವುದರಿಂದ ಅದರಲ್ಲಿ ಅಲ್ಲಾಹನ ಸ್ಮರಣೆಗೆ ಸಂಬಂಧಿಸಿದ ವಿಷಯಗಳು ಇರಬೇಕೆಂದು ತನ್ನಿಂತಾನೇ ವೃಕ್ತ 
ವಾಗುತ್ತಿದೆ. ಆದುದರಿಂದಲೇ ಖುತ್ಸಾದಲ್ಲಿ ಅತ್ಯಾಚಾರಿ ಆಡಳಿತಗಾರರ ಪ್ರಶಂಸೆ ಅಥವಾ ಅವರ ಹೆಸರೆತ್ತುವುದು, ಅವರಿಗಾಗಿ 

ಪ್ರಾರ್ಥಿಸುವುದು ಇವೆಲ್ಲ ದಿಕ್ರುಲ್ಲಾಹ್‌ದೊಂದಿಗೆ ಯಾವ ಸಂಬಂಧವನ್ನೂ ಹೊಂದಿಲ್ಲ, ಇದು 'ದಿಕ್ರುಶ್ಯೈತಾನ್‌'(ಶೈತಾನನ ಸ್ಮರಣೆ) 
ಆಗಿದೆಯೆಂದು ರುಮಖ್‌ಶರೀ ಅವರು ಕಶ್ಕಾಫ್‌ನಲ್ಲಿ ಬರೆದಿರುತ್ತಾರೆ. "ಅಲ್ಲಾಹನ ದಿಕ್ರ್‌ನ ಕಡೆಗೆ ಧಾವಿಸಿರಿ" ಎಂದರೆ ಓಡುತ್ತಾ 
ಹೋಗಬೇಕೆಂದು ike ಇದರ ಅರ್ಥ, ಆದಷ್ಟು ಬೇಗನೆ ಅಲ್ಲಿಗೆ ತಲಪಲು ಪ್ರಯತ್ನಿಸಿರಿ ಎಂದಾಗಿರುತ್ತದೆ. ವ್ಯಾ ಖ್ಯಾನಕಾರರು 
"ಕೂಡಾ ಇದನ್ನು 'ಸನ್ನದ್ಧತೆ' ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಅವರ ದೃಷ್ಟಿಯಲ್ಲಿ 'ಸಈ' ಎಂದರೆ ಒಬ್ಬನು ಅದಾನ್‌ 
ಕೆರೆಯ ಸ್ವರವನ್ನು ಕೇಳಿದ ಕೂಡಲೇ ಮಸೀದಿಯನ್ನು ತಲಪುವ ಚಿಂತೆಯಲ್ಲಿ ತೊಡಗುವುದಾಗಿದೆ. ಇಷ್ಟೇ ಅಲ್ಲ, ಹದೀಸ್‌ನಲ್ಲಿ 
'ಓಡುತ್ತ ನಮಾಯಿಗೆ ಬರುವುದನ್ನು ಸ್ಪಷ್ಟವಾಗಿ ವಿರೋಧಿಸಲಾಗಿದೆ. "ಕ್ರಯ ವಿಕ್ರಯಗಳೆನ್ನು ಬಿಟ್ಟುಬಿಡಿರಿ" ಎಂಬುದರ ಅರ್ಥ- 
ಕೇವಲ ಲೇವಾದೇವಿಗಳನ್ನು ಬಿಟ್ಟುಬಿಡಬೇಕೆಂದಲ್ಲ. ನಮಾರುಗೆ' ಹೋಗುವ ಚಿಂತೆ ಮತ್ತು ಅದರ ಸಿದ್ಧತೆಯ ಹೊರತು ಇತರೆಲ್ಲ 
ಚಟುವಟಿಕೆಗಳನ್ನು ಬಿಟ್ಟು ಬಿಡಬೇಕೆಂದು ಇದರ ಅರ್ಥವಾಗಿದೆ. 'ಬೈಲ್‌'(ಕ್ರಿಯ " 'ವಿಕ್ರಯು)ಗಳ ವಿಷಯವನ್ನು ಪ್ರತ್ನೇಕವಾಗಿ 
ಪ್ರಸ್ತಾಪಿಸಿರುವುದೇಕಿಂದರೆ ವಿಶೇಷವಾಗಿ, ಶುಕ್ರವಾರ ದಿನ ಅಲ್ಲಿ ವ್ಯಾಪಾರದ ದಿನವಾಗಿತ್ತು. ಆದರೆ" ನಿಷೇಧವು ವಾಪಾರಕ್ಕೆ ಮಾತ್ರ 
ಸೀಮಿತವಲ್ಲ. ಇತರ ಎಲ್ಲ ಚಟುವಟಿಕೆಗಳೂ ಇದರಲ್ಲಿ ಸೇರುತ್ತವೆ. ಅಲ್ಲಾಹನು ಇದನ್ನೂ ಸ್ಥ ಸ್ಪಷ್ಟವಾಗಿ ನಿಷೇಧಿಸಿರುವುದರಿಂದ 
ಜುಮುಅಃದ _ಅದಾನ್‌ ಕರೆಯ ಅನಂತರ ವ್ಯಾಪಾರ, "ಮತ್ತಿತರ ಎಲ್ಲ. ಕಾರ್ಯಗಳು ಹರಾಮ್‌(ನಿಷಿದ್ದ ر‎ ಆಗಿವೆ ಎಂಬ ಕುರಿತು 
ಇನ್ಲಾಮೊ ಕರ್ಮಶಾಸ್ತ್ರಜ್ಞರ ಒಮ್ಮತವಿದೆ. ಈ ಆಜ್ಞೆಯು ಜುಮಾ ನಮಾರಖ್‌ ಕಡ್ಡಾ ್ಲಿಯವೆಂಬುದನ್ನು ಖಚಿತವಾಗಿ ಸಾಬೀತು 
ಪಡಿಸುತ್ತದೆ. ಆದರೆ. ಪ್ರವಾದಿವರ್ಯರು(ಸ) ಸ್ತ್ರೀಯರು, ಮಕ್ಕಳು, ಗುಲಾಮರು, "ರೋಗಿಗಳು ಮತ್ತು ಪ್ರಯಾಣಿಕರಿಗೆ ಈ 
| ಕರ್ತವ್ಯದಿಂದ" ವಿನಾಯಿತಿ ನೀಡಿದ್ದಾರೆ. 
16. ಜುಮಾ ನಮಾಮಿನ ಅನಂತರ ಭೂಮಿಯ ಮೇಲೆ ಹಬ್ಬಿ ಬಿಡಬೇಕಾದುದೂ ಉಪಜೀವನವನ್ನರಸೆಲಿಕ್ಕಾಗಿ ಓಡಾಟ 
| ನಡೆಸಬೇಕಾದುದೂ ಅತಿ ಅಗತ್ಯವೆಂದು ಇದರ ಅರ್ಥವಲ್ಲ. . ಈ ಆದೇಶವು ಅನುಮಶಿಸುವ ಅರ್ಥದಲ್ಲಿದೆ. ಜುಮುಲಃದ 


ಕಾಂಡ-28 


62. ಅಲ್‌ ಜುಮುಅಃ 953 


BE el SUE ISS JENS AEG 


۲ p : 
ىَّ‎ GME WG الو‎ 


(11) ಅವರು ವ್ಯಾಪಾರ ಮತ್ತು ಮನರಂಜನೆ ನಡೆಯುತ್ತಿರುವುದನ್ನು ಕಂಡೊಡನೆ ಅದರೆಡೆಗೆ ಧಾವಿಸಿ 
ಹೋದರು ಮತ್ತು ನಿಮ್ಮನ್ನು ನಿಂತಲ್ಲೇ ಬಿಟ್ಟುಬಿಟ್ಟರು. ಇವರೊಡನೆ ಹೇಳಿರಿ; ಅಲ್ಲಾಹನ ಬಳಿ ಏನಿದೆಯೋ 
ಅದು ವ್ಯಾಪಾರ ಮತ್ತು: ಮನರಂಜನೆಗಿಂತ ಉತ್ತಮವಾಗಿದೆ ಮತ್ತು ಅಲ್ಲಾಹನು ಅತ್ಕುತ್ತಮ ಅನ್ನದಾತನಾಗಿದ್ದಾನೆ.* 


ಅದಾನ್‌ ಕೇಳಿದೊಡನೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಡಬೇಕೆಂಬ ಅಪ್ಪಣೆ ಕೊಡಲಾಗಿತ್ತು. ಆದುದರಿಂದ ನಮಾರುಖ್‌ 
ಮುಗಿದ ಬಳಿಕ ನಿಮಗೆ ಚದರಿ ಹೋಗಲು ಮತ್ತು ನಿಮಗೆ ಬೇಕಾದ ವ್ಯಾಪಾರದ ವಹಿವಾಟುಗಳಲ್ಲಿ ತೊಡಗಿ ಬಿಡಲು 
ಅನುಮತಿಯಿದೆ ಎಂದು ಹೇಳಲಾಗಿದೆ. ಇದು- ಇಪ್ರಾಮಿನ ಸ್ಥಿತಿಯಲ್ಲಿ ಬೇಟೆಯಾಡುವುದು ನಿಷಿದ್ಧವೆಂದು ಹೇಳಿದ ಬಳಿಕ- "ವ 
ಇದಾ ಹಲಲ್‌ತುಮ್‌ ಫಸ್ತಾದೂ" "ನೀವು ಇಹ್ರಾಮ್‌ ಬಿಚ್ಚಿದ ಮೇಲೆ ಬೇಟೆಯಾಡಿರಿ” (ಅಲ್‌ ಮಾಇದಃ 20) ಎಂದು 
ಹೇಳಿದಂತೆಯೇ ಇದೆ. ಇದರ ಅರ್ಥ- ಇಹ್ರಾಮ್‌ ಬಿಚ್ಚಿದೊಡನೆ ಬೇಟೆಯಾಡಲೇ ಬೇಕೆಂದಲ್ಲ. ಅನಂತರ ನಿಮಗೆ ಬೇಟೆಯಾಡುವ 
ವಿಷಯದಲ್ಲಿ ನಿರ್ಬಂಧವೇನೂ ಇಲ್ಲವೆಂದೂ ಇನ್ನು ಬೇಕಾದರೆ ಬೇಟೆಯಾಡಬಹುದೆಂದೂ ಇದರ ಅರ್ಥ. ಆದುದರಿಂದ ಈ 
ಸೂಕ್ತವನ್ನು ಆಧಾರವಾಗಿಟ್ಟು, ಕುರ್‌ಆನಿನ ಪ್ರಕಾರ ಇಸ್ಲಾಮಿನಲ್ಲಿ ಶುಕ್ರವಾರ ರಜೆ ಎಂಬುದಿಲ್ಲ ಎಂದು ವಾದಿಸುವವರು ತಪ್ಪಿ 
ಬಿದ್ದಿದ್ದಾರೆ. ವಾರಕ್ಕೆ ಒಂದು ದಿನವನ್ನು ಸಾರ್ವಜನಿಕರ ರಜೆಯನ್ನಾಗಿ ನಿಶ್ಚಯಿಸುವುದು ನಾಗರಿಕ ಆವಶ್ಯಕತೆಯಾಗಿಬಿಟ್ಟರೆ, 
ಸ್ವಾಭಾವಿಕವಾಗಿ ಯಹೂದಿಯರು ಶನಿವಾರವನ್ನೂ ಕ್ರೈಸ್ತರು ಆದಿತ್ಯವಾರವನ್ನೂ ಆಯ್ದುಕೊಳ್ಳುವಂತೆಯೇ ಮುಸ್ಲಿಮರು ಈ 
ಉದ್ದೇಶಕ್ಕಾಗಿ ಶುಕ್ರವಾರವನ್ನೇ ಆಯ್ದುಕೊಳ್ಳುವರು. 

17. ಅರ್ಥಾತ್‌- ನೀವು ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಮಗ್ಗರಾಗಿರುವಾಗಲೂ ಅಲ್ಲಾಹನನ್ನು ಮರೆತುಬಿಡಬೇಡಿ. 
ಎಲ್ಲ ಅವಸ್ಥೆಗಳಲ್ಲೂ ಅಲ್ಲಾಹನನ್ನು ಜ್ಞಾಪಿಸಿರಿ ಮತ್ತು ಅವನನ್ನು ಜಪಿಸುತ್ತಲಿರಿ. (ವಿವರಣೆಯನ್ನು ಸೂರಃ ಅಹ್‌ರುಾಬ್‌ನ 
63ನೆಯ ಟಿಪ್ಪಣಿಯಲ್ಲಿ ನೋಡಬಹುದು.) 

18. ಇಂತಹ ಸಂದರ್ಭದಲ್ಲಿ ಪ್ರಾಯಶಃ ಅಥವಾ ಹೀಗೂ ಆಗಬಹುದು ಎಂಬ ಪದ ಪ್ರಯೋಗಿಸುವುದರ ಅರ್ಥವು 
ಅಲ್ಲಾಹನಿಗೇನಾದರೂ ಸಂಶಯವುಂಟಾಗಿದೆ ಎಂದಲ್ಲ. ಇದೊಂದು ರಾಜ ಠೀವಿಯ ವಾಗ್ವೈಖಿರಿಯಾಗಿದೆ. ಇದು, ಓರ್ವ ಕರುಣಾಳು 
ಯಜಮಾನನು ತನ್ನ ಸೇವಕನೊಡನೆ- ನೀನು ಈ ಕೆಲಸ ಮಾಡಿದರೆ ನಿನಗೆ ಭಡ್ತಿ ಸಿಗಲೂ ಬಹುದು ಎಂದು ಹೇಳುವಂತಿದೆ. 
ಇದರಲ್ಲಿ ಲಘುವಾದ ವಾಗ್ದಾನ ಅಡಗಿದೆ. ಇದರ ಆಸೆಯಿಂದ ಸೇವಕನು ಮನಸ್ಸಿಟ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಾನೆ. 

19. ಮೇಲಿನ ಸೂಕ್ತದಲ್ಲಿ ಜುಮುಆಅಃದ ಆಜ್ಞೆಗಳನ್ನು ಕೊಡಲು ಕಾರಣವಾಗಿದ್ದ ಆ ಘಟನೆ ಹೀಗಿದೆ; ಸಿರಿಯಾದಿಂದ ಒಂದು 
ವ್ಯಾಪಾರಿ ತಂಡವು ಮದೀನಾದಲ್ಲಿ ಜುಮಾ ನಮಾರುನ ಸಮಯದಲ್ಲೇ ಬಂದಿಳಿಯಿತು. ಅವರು ಡೋಲು ನಗಾರಿಗಳನ್ನು ಬಾರಿಸುವ 
ಮೂಲಕ, ತಾವು ಬಂದ ಸುದ್ದಿಯನ್ನು ಊರವರಿಗೆ ತಿಳಿಸಕೊಡಗಿದರು. ಆಗ ಪ್ರವಾದಿವರ್ಯರು(ಸ) ಜುಮಾದ ಖುತ್ಸ(ಉಪನ್ಯಾಸ) 
ನೀಡುತ್ತಿದ್ದರು. ಡೋಲು ನಗಾರಿಗಳ ಶಬ್ದ ಕೇಳಿ ಜನರು ತಳಮಳಗೊಂಡರು. 12 ಮಂದಿಯ ಹೊರತು ಮಿಕ್ಕಲ್ಲರೂ ಆ ವ್ಯಾಪಾರಿ 
ತಂಡವು ಠಿಕಾಣಿ ಹೂಡಿದ್ದ ಬಕೀಲ್‌ ಎಂಬ ಸ್ಥಳದ ಕಡೆಗೆ ಓಡಿದರು. ಇಂತಹ ಪರಿಸ್ಥಿತಿಯ ಉದ್ಭವಕ್ಕೆ ಇದ್ದ ನಿಜವಾದ 
ಕಾರಣವೇನೆಂದರೆ- ಅದು ಮದೀನಾ ಜೀವನದ ಆರಂಭ ಕಾಲವಾಗಿತ್ತು. ಆಗ ಒಂದೆಡೆ ಸಹಾಬಿಗಳ(ರ) ಸಾಮೂಹಿತ ತರಬೇತಿಯ 
ಕಾರ್ಯವು ಆರಂಭದ ಹಂತದಲ್ಲಿತ್ತು. ಇನ್ನೊಂದೆಡೆ ಮಕ್ಕಾದ ಸತ್ಮನಿಷೇಧಿಗಳು ತಮ್ಮ ಪ್ರಭಾವವನ್ನು ಬೀರಿ ಮದೀನಾ ವಾಸಿಗಳ 
ಮೇಲೆ ಆರ್ಥಿಕ ದಿಗ್ಗಂಧನವನ್ನೂ ಹೇರಿದ್ದರು. ಇದರಿಂದಾಗಿ ಮದೀನಾದಲ್ಲಿ ಜೀವನಾವಶ್ಯಕ ವಸ್ತುಗಳ ಅಭಾವವುಂಟಾಗಿ ಬಿಟ್ಟಿತು. 
ಹಸನ್‌ ಬಸರೀಯವರ(ರ) ಹೇಳಿಕೆಯಂತೆ, ಅಂದು ಮದೀನಾದಲ್ಲಿ ಜನರು ಉಪವಾಸ ಬಿದ್ದಿದ್ದರು ಮತ್ತು ಬೆಲೆಗಳು ತೀವ್ರವಾಗಿ 
ಏರಿದ್ದುವು, دہ‎ ಜರೀರ್‌) ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಪಾರಿಗಳ ತಂಡವೊಂದು ಬಂದಾಗ ಜನರು, ನಮಾರು್‌ 
ಮುಗಿಯುವಷ್ಟರಲ್ಲಿ ಅವಶ್ಮಕ ವಸ್ತುಗಳೆಲ್ಲ ಮುಗಿದು ಹೋಗಬಹುಬೆಂದು ಹೆದರಿ ಆ ಕಡೆ ಓಡಿದರು. ಇದು ತರಬೇತಿಯ ಕೊರತೆ 
ಮತ್ತು ಪರಿಸ್ಥಿತಿಯ ಒತ್ತಡದಿಂದಾಗಿ ಆಗ ಹಠಾತ್ತನೆ ಸಂಭವಿಸಿ ಹೋದ ಒಂದು ತಪ್ಪು ಮತ್ತು ದೌರ್ಬಲ್ಯವಾಗಿತ್ತು. 


ಕಾಂಡ-28 


954 ಕುರ್‌ಆನ್‌ ವ್ಯಾಖ್ಯಾನ 


20. ಸಹಾಬಿಗಳಿಂದ(ರ) ಸಂಭವಿಸಿದ್ದ ತಪ್ಪಿನ ಸ್ವರೂಪವೇನೆಂಬುದನ್ನು ಈ ನುಡಿಯು ತಿಳಿಸುತ್ತದೆ. ಒಂದು ಬೇಳೆ 
ಅದು ಈಮಾನಿನ ದೌರ್ಬಲ್ಯವಾಗಿರುತ್ತಿದ್ದರೆ ಮತ್ತು ಉದ್ದೇಶಪೂರ್ವಕವಾಗಿ ಪರಲೋಕಕ್ಕಿಂತ ಹೆಚ್ಚಾಗಿ ಈ ಲೋಕಕ್ಕೆ 
ಪ್ರಾಶಸ್ತ್ಯ ನೀಡುವ ಮನೋಭಾವವಾಗಿರುತ್ತಿದ್ದರೆ, ಈ ಕುರಿತು ಅಲ್ಲಾಹನ ಕೋಪ ಮತ್ತು ಎಚ್ಚರಿಕೆಯ ರೀತಿಯೇ ಬೇರೆ 
ಯಾಗಿರುತ್ತಿತ್ತು. ಆದರೆ ಅಲ್ಲಿ ಅಂತಹ 'ದೋಷವೇನೂ ಇರಲಿಲ್ಲ. ತರಬೇತಿ ಕೊರತೆಯೇ ಪ್ರಸ್ತುತ ಘಟನೆಗೆ ಕಾರಣವಾಗಿತ್ತು. 
ಆದುದರಿಂದ ಚೋಧನಾತ್ಮಕ `ಶೈಲಿಯಲ್ಲಿ ಮೊದಲು ಜುಮು೮ಃದ ಶಿಷ್ಟಾಚಾರಗಳನ್ನು .ಹೇಳಿ, ಅನಂತರ ತರಬೇತಿಯ 
ಕೊಡುವ ಶೈಲಿಯಲ್ಲಿ ತಪ್ಪನ್ನು ತೋರಿಸಿ ಕೊಟ್ಟು, ಜುಮುಲಃದ ಖುತ್ಸಾವನ್ನು ಆಲಿಸಿದ್ದಕ್ಕೆ ಮತ್ತು ನಮಾರು್‌ ನಿರ್ವಹಿಸಿದ್ದಕ್ಕೆ 
ಅಲ್ಲಾಹನ ಬಳಿ ನಿಮಗೆ ಸಿಗಲಿರುವ ಪ್ರತಿಫಲವು ಈ ಲೋಕದ ವ್ಯಾಪಾರ ವಹಿವಾಟು ಮತ್ತು ಮನರಂಜನೆಗಳಿಗಿಂತ 
ಶ್ರೇಷ್ಠವಾಗಿದೆ ಎಂದು ಬೋಧಿಸಲಾಗಿದೆ. - 

21. ಅರ್ಥಾತ್‌. ಈ ಲೋಕದಲ್ಲಿ ಜೀವನಾಧಾರ ಒದಗಿಸುವ ಮಾಧ್ಯಮಗಳಾಗಿರುವ, ಅನ್ನದಾತರಂತೆ ಕಾಣುವ ಎಲ್ಲರಿಗಿಂತ 
ಉತ್ತಮ ಅನ್ನದಾತನು ಅಲ್ಲಾಹನೇ ಆಗಿರುತ್ತಾನೆ. 


ಕಾಂಡ-28 


63. ಅಲ್‌ ಮುನಾಫಿಕೂನ್‌ 955 


63. ಅಲ್‌ ಮುನಾಫಿಕೂನ್‌ 


ಪರಿಚಯ 


ಪ್ರಥಮ ಸೂಕ್ತದಲ್ಲಿರುವ "ಇದಾ ಜಾಅಕಲ್‌ ಮುನಾಫಿಕೂನ್‌” ಎಂಬ ಮಾತಿನಿಂದ ಈ ಹೆಸರನ್ನು ಆಯ್ದುಕೊಳ್ಳಲಾಗಿದೆ. 
ಈ ಅಧ್ಯಾಯದಲ್ಲಿ 'ಮುನಾಫಿಕೀನ್‌ (ಕಪಟವಿಶ್ವಾಸಿ)ಗಳ ಕಾರ್ಯ ನೀತಿ ಶಿಯನ್ನು ವಿಮರ್ಶಿಸಿರುವುದರಿಂದ ಇದು ಈ ಅಧ್ಯಾಯದ 
ಹೆಸರು ಮಾತ್ರವಲ್ಲ ಇದರಲ್ಲಿರುವ ವಿಷಯದ ಶೀರ್ಷಿಕೆಯೂ ಆಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯವು ಹಿ.ಶ. 6ರಲ್ಲಿ ನಡೆದ ಬನೂ ಮುಸ್ತಲಿಕ್‌ ಯುದ್ಧದಿಂದ ಪ್ರವಾದಿವರ್ಯರು(ಸ) ಮರಳುತ್ತಿರುವಾಗ 
ಪ್ರಯಾಣ ಮಧ್ಯದಲ್ಲೇ ಅಥವಾ ಅವರು ಮದೀನಾ ಪಟ್ಟಣವನ್ನು ತಲಪಿದ ಕೂಡಲೇ ಅವಶೀರ್ಣಗೊಂಡಿರಬೇಕು. 
ಐತಿಹಾಸಿಕ 'ಹಿನ್ನೆಲೆ 

ಈ ಅಧ್ಯಾಯದ ಅವಶೀರ್ಣದ ಹಿನ್ನೆಲೆಯಲ್ಲಿರುವ ನಿರ್ದಿಷ್ಟ ಘಟನೆಯನ್ನು ಪ್ರಸ್ತಾಪಿಸುವುದಕ್ಕೆ ಮುಂಚೆ, ಮದೀನಾದ 
ಕಪಟವಿಶ್ವಾಸಿಗಳ ಇತಿಹಾಸದ ಮೇಲೆ ಒಮ್ಮೆ ದೃಷ್ಟಿ ಹಾಯಿಸುವುದು ಅಗತ್ಯ. ಏಕೆಂದರೆ- ಆ ಸಂದರ್ಭದಲ್ಲಿ ನಡೆದ ಘಟನೆ 
ಕೇವಲ ಒಂದು ಆಕಸ್ಮಿಕ ಘಟನೆಯಾಗಿರಲಿಲ್ಲ. ಇದರ ಹಿಂದೆ, ಘಟನೆಗಳ ಒಂದು ಸಂಪೂರ್ಣ ಸರಣಿಯೇ ಇದ್ದು ಕೊನೆಗೆ 
ಪರಿಸ್ಥಿತಿ ಈ ಮಟ್ಟಕ್ಕೆ ತಲಪಿತ್ತು. 

ಪ್ರವಾದಿವರ್ಯರು(ಸ) ಮದೀನಾಕ್ಕೆ ತಲಪುವುದಕ್ಕೆ ಮುಂಚೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಪರಸ್ಪರರ 
ಅಂತಃಕಲಹಗಳಿಂದ ರೋಸಿ ಹೋಗಿ, ಖರ್ರುಜ್‌ ಗೋತ್ರದ ಮುಖಂಡ ಅಬ್ದುಲ್ಲಾ ಬಿನ್‌ ಉಬೈ ಬಿನ್‌ ಸಲೂಲ್‌ ಎಂಬವನ 
ನಾಯಕತ್ಯವನ್ನು' ಬಹುತೇಕ ಸ್ಟೀಕರಿಸಿಕೊಳ್ಳುವ ಹಂತವನ್ನು ತಲುಪಿದ್ದರು. ಅವನನ್ನು ತಮ್ಮ ಅರಸನನ್ನಾಗಿ ಮಾಡಿಕೊಂಡು, 
ಅಧಿಕೃತವಾಗಿ ಅವನ ಕಿರೀಟಧಾರಣಾ ಸಮಾರಂಭವನ್ನು ನಡೆಸಲಿಕ್ಕಾಗಿ ಕಿರೀಟಿವನ್ನೂ ತಯಾರಿಸಿ ಇಟ್ಟಿದ್ದರು. 

ಈ ಸಂದರ್ಭದಲ್ಲೇ ಮದೀನಾದಲ್ಲಿ ಇಸ್ಲಾಮಿನ ಪ್ರಚಾರ ಪ್ರಾರಂಭವಾಗಿ ಉಭಯ ಗೋತ್ರಗಳ ಪ್ರಭಾವಶಾಲಿ ವೃಕ್ತಿಗಳು 
'ಮುಸ್ಲಿಮರಾಗತೊಡಗಿದರು. ۱ 

ಪ್ರವಾದಿವರ್ಯರು(ಸ) ಮದೀನಾ ತಲಪಿದಾಗ ಅನ್ಸಾರರ ಪ್ರತಿಯೊಂದು ಮನೆತನದಲ್ಲೂ ಇಸ್ಲಾಮ್‌ ಎಷ್ಟರ ಮಟ್ಟಿಗೆ 
ಹೆಬ್ಬಿತ್ತೆಂದರೆ- ಅಬ್ದುಲ್ಲಾ ಬಿನ್‌ ಉಬೈೆ ಅಸಹಾಯಕನಾಗಿ ಬಿಟ್ಟನು. ತನ್ನ ನಾಯಕತ್ವವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಸ್ವತಃ 
ಮುಸ್ಲಿಮನಾಗುವ ಹೊರತು ಅವನಿಗೆ ಬೇರಾವ ದಾರಿಯೂ ತೋಚಲಿಲ್ಲ. ನಿಜವಾಗಿ ಅಬ್ದುಲ್ಲಾ ಬಿನ್‌ ಉಬ್ಛೆಗೆ, ತನ್ನ 

ಸುತನವನ್ನೇ ಪ್ರವಾದಿವರ್ಯರು(ಸ) ಕಿತ್ತು: ಕೊಂಡರೆಂಬ ರೋಷನಿತ್ತು. ಅವನ ಕಾಪಟ್ಕ ಮತ್ತು ಅರಸುತನ ತಪ್ಪಿ 
ಮ ಅವನಿಗಿದ್ದ ವ್ಯಥೆಯ ಪರಿಣಾಮಗಳು ಅನೇಕ ವರ್ಷಗಳ ವರೆಗೆ ಗೋಚರಿಸುತ್ತಲಿದ್ದುವು. 

ಬದ್‌ ಯುದ್ಧದ ನಂತರ ಬನೂ ಕೈನುಕಾಲ್‌ ಗೋತ್ರದವರು ಸ್ಪಷ್ಟವಾಗಿ ಒಪ್ಪಂದದ ಉಲ್ಲ لیت‎ ಮಾಡಿದಾಗ ಅವರ 
ಅಪ್ರಚೋದಿತ ಬಂಡಾಯಕ್ಕಾಗಿ: ಪ್ರವಾದಿವರ್ಯರು(ಸ) ಅವರ ಮೇಲೆ ಧಾಳಿ ಮಾಡಿದರು. ಆಗ" ಇವನು ಆ ಗೋತ್ರದವರ 
ಬೆಂಬಲಕ್ಕಿಳಿದನು. (ಇಬ್ಲ್‌ ಹಿಶಾಮ್‌, ಭಾಗ- 3, ಪುಟ: 51-52) » 

ಉಹುದ್‌ ಯುದ್ಧದ ವೇಳೆ ಅವನು ಸುಸ್ಪಷ್ಟವಾದ ದ್ರೋಹವೆಸಗಿದನು, ಯುದ್ದ ಆರಂಭವಾಗುತ್ತದೆನ್ನುವಾಗಲೇ ಅವನು 
ತನ್ನ ಮುನ್ನೂರು ಮಂದಿ ಸಂಗಾತಿಗಳನ್ನು ಕರೆದುಕೊಂಡು ಯುದ್ಧ ರಂಗದಿಂದ ಹಿಂದಿರುಗಿ ಬಿಟ್ಟನು. ಎಂತಹ ಸಂದಿಗ್ದ 
ಪರಿಸ್ಥಿತಿಯಲ್ಲಿ ಅವನು ಈ ದ್ರೋಹ ಬಗೆದನೆಂಬುದನ್ನು ಊಡಹಿಸಿರಿ, ಕುರೈಶರು ಮೂರು ಸಾವಿರ ಯೋಧರೊಂದಿಗೆ ದಂಡೆತ್ತಿ 
ಬಂದಿದ್ದರು. ಅವರನ್ನು ಎದುರಿಸಲಿಕ್ಕಾಗಿ ಪ್ರವಾದಿವರ್ಯರು(ಸ) ತಮ್ಮಲ್ಲಿದ್ದ ಕೇವಲ ಒಂದು ಸಾವಿರ ಮಂದಿಯನ್ನು ಮಾತ್ರ 
ತಂದಿದ್ದರು. ಈ ಒಂದು' ಸಾವಿರದಿಂದಲೂ” ಮುನ್ನೂರು" ಮಂದಿಯನ್ನು ಈ ಮುನಾಫಿಕನು ಕಿತ್ತು ಕೊಂಡೊಯ್ದನು. 
ಪ್ರವಾದಿವರ್ಯರು(ಸ) ಬರಿಯ ಏಳ್ನೊರು ಮಂದಿಯನ್ನು ಕಟ್ಟಿಕೊಂಡು ಮೂರು ಸಾವಿರ ಮಂದಿಯನ್ನು ಎದುರಿಸಬೇಕಾಗಿತ್ತು. 3 
— 


:56 ಕುರ್‌ಆನ್‌ ವ್ಯಾಖ್ಯಾನ 


ಹಿ.ಶ. 4ರಲ್ಲಿ ಬನೀ ನೆಯೀರ್‌ ಯುದ್ಧ ನಡೆಯಿತು. ಆಗ ಅವನೂ ಅವನ ಸಂಗಾತಿಗಳೂ ಇನ್ನಷ್ಟು ಬಹಿರಂಗವಾಗಿ ಇಸ್ಲಾಮಿನ 
ವಿರುದ್ಧ ಇಸ್ಲಾಮೊ ವಿರೋಧಿಗಳಿಗೆ ಸಹಾಯ ಮಾಡಿದರು. ಅವನೂ ಅವನ ಸಂಗಡಿಗ ಮುನಾಫಿಕರೂ ಬನೂ ಮುಸ್ತಲಿಕ್‌ ಯುದ್ಧದಲ್ಲಿ 
ಭಾಗವಹಿಸಿದ ಹಿನ್ನೆಲೆ ಹೀಗಿತ್ತು. ಈ ಸಂದರ್ಭದಲ್ಲಿ ಅವರು ಏಕಕಾಲದಲ್ಲಿ ನಡೆಸಿದ ಎರಡು ಪಿತೂರಿಗಳು ಮುಸಿ ಮರ 
ಸಂಘಟಿತ ಶಕ್ತಿಯನ್ನು ಸಂಪೂರ್ಣ ಒಡೆದು ಹಾಕುವಂತಹದ್ದಾ ಗಿದ್ದುವು. ಆದರೆ, ಪವಿತ್ರ ಕುರ್‌ಆನಿನ ಶಿಕ್ಷಣ ಮತ್ತು ಪ್ರವಾದಿ 
ವರ್ಯರ(ಸ) ಸಶ್ಸಹವಾಸದ ಮೂಲಕ ಸತ್ಯ್ಮವಿಶ್ವಾಸಿಗಳಿಗೆ ದೊರೆಶಿದ್ದ ಅತ್ಕುತ್ತಮ ತರಬೇತಿಯಿಂದಾಗಿ ಈ ಎರಡೂ ಗಂಡಾಂತರ 
ಗಳನ್ನು ಸಕಾಲದಲ್ಲಿ ಹತ್ತಿಕ್ಕಲಾಯಿತು ಮತ್ತು ಈ ಕಪಟವಿಶ್ಚಾಸಿಗಳು ಸ್ವತಃ ಅವಮಾನಿತರಾಗಬೇಕಾಗಿ ಬಂತು, ಅವೆರಡರ 
ಪೈಕಿ ಒಂದು ಪಿತೂರಿಯನ್ನು ಸೂರಃ ಅನ್ನೂರ್‌ನಲ್ಲಿ ಪ್ರಸ್ತಾಪಿಸಲಾಗಿತ್ತು. ಇನ್ನೊಂದನ್ನು ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿದೆ. 

ಈ ಘಟನೆಯ ಸಂಕ್ಷಿಪ್ತ ವಿವರವು ಹೀಗಿದೆ. ಬನೂ ಮುಸ್ತಲಿಕರನ್ನು ಸೋಲಿಸಿದ ಬಳಿಕ ಇಸ್ಲಾಮೊ ಸೇನೆಯು ಅದೇ 
ಊರಲ್ಲಿ ತಂಗಿತ್ತು. ಅದು 'ಮುರೈಸೀಲ್‌' ಎಂಬ ಬಾವಿಯ ಬಳಿ ಬೀಡು ಬಿಟ್ಟಿತು. ಹಠಾತ್ತನೆ ನೀರಿಗಾಗಿ ಇಬ್ಬರು ವ್ಯಕ್ತಿಗಳೊಳಗೆ 
ಜಗಳವುಂಟಾಯಿತು. ಆ ಪೈಕಿ ಒಬ್ಬರ ಹೆಸರು ಜಿಹ್‌ಜಾಹ್‌ ಬಿನ್‌ ಮಸ್‌ಊದ್‌ ಗಿಫಾರೀ ಎಂದಾಗಿತ್ತು. ಅವರು ಹ. 
ಉಮರ್‌ರ(ರ) ಸೇವಕರಾಗಿದ್ದು ಅವರ ಕುದುರೆಯನ್ನು ನೋಡಿಕೊಳ್ಳುವ ಕೆಲಸ ನಿರ್ವಹಿಸುತ್ತಿದ್ದರು. ಇನ್ನೊಬ್ಬರ ಹೆಸರು 'ಸಿನಾನ್‌ 
ಬಿನ್‌ ವಬರಲ್‌ ಜುಹನೀ' ಆಗಿದ್ದು ಅವರು ಖರ್ರ್ರುಜ್‌ ಗೋತ್ರದ ಮಿತ್ರಗೋತ್ರದವರಾಗಿದ್ದರು. ಜಗಳವು ಕಹಿ ಮಾತುಗಳ 
ವಿನಿಮಯದ ಹಂತವನ್ನು ದಾಟಿ ಹೊಯ್‌ಕೈಯ ಹಂತಕ್ಕೆ ತಲುಪಿತು. ಜಿಹ್‌ಜಾಹ್‌ರು ಸಿನಾನರನ್ನು ತುಳಿದರು. ಪ್ರಾಚೀನ 
ಯಮನೀ ರೂಢಿಯಂತೆ ತುಳಿತವನ್ನು ಅನ್ಸಾರರು ಅತಂತ ಅಪಮಾನಕರವೆಂದು ತಿಳಿಯುತ್ತಿದ್ದರು. ಸಿನಾನ್‌ ಅನ್ಸಾರರನ್ನು 
ಸಹಾಯಕ್ಕಾಗಿ ಕರೆದರು. ಜಿಹ್‌ಜಾಹ್‌ ಮುಹಾಜಿರರನ್ನು ಕೂಗಿದರು. ಇಬ್ಸ್‌ ಉಚ್ಛೆ ಈ ಜಗಳದ ಸುದ್ದಿ ಕೇಳಿದೊಡನೆ ಔಸ್‌ 
ಮತ್ತು ಖರ್ರುಜ್‌ ಗೋತ್ರದವರನ್ನು ಪ್ರಚೋದಿಸುತ್ತಾ- ” ಬನ್ನಿರಿ ಓಡಿ ಬನ್ನಿರಿ, ನಿಮ್ಮ ಮಿತ್ರ ಗೋತ್ರದವನಿಗೆ ಸಹಾಯ ಮಾಡಿರಿ" 
ಎಂದು ಕೂಗ ತೊಡಗಿದನು. ಅತ್ತ ಕಡೆಯಿಂದ ಕೆಲವು ಮುಹಾಜಿರರೂ ಬಂದು ಬಿಟ್ಟರು. ಆಗ ತಾನೇ ಯಾವ ಸ್ಥಳದಲ್ಲಿ 
ಮುಹಾಜಿರ್‌ ಮತ್ತು ಅನ್ಸಾರ್‌ಗಳು ಸಂಯುಕ್ತವಾಗಿ ಶತ್ರು ಸೇನೆಗಳ ವಿರುದ್ಧ ಹೋರಾಡಿ ಶತ್ರುವನ್ನು ಸೋಲಿಸಿ ಅವರ ಪ್ರದೇಶದಲ್ಲೇ 
ಇನ್ನೂ ಉಳಿದಿದ್ದರೋ ಅದೇ ಸ್ಥಳದಲ್ಲಿ ಇವರು ಈಗ ಪರಸ್ಪರರ ವಿರುದ್ಧ ಯುದ್ಧ ಸಾರಿ ಬಿಡುವರೋ' ಎಂಬ ಪರಿಸ್ಥಿತಿ 
ನಿರ್ಮೌಣವಾಯಿತು. ಆದರೆ ಈ ಸದ್ದು ಗದ್ದಲ ಕೇಳಿ ಪ್ರವಾದಿವರ್ಯರು(ಸ) ಹೊರಟು ಬಂದು, "ಈ ಅಜ್ಞಾನ ಕಾಲದ 
ಕೂಗೆಂತಹದು? ನೀವೆಲ್ಲಿ! ಈ ಅಜ್ಞಾನ ಕಾಲದ ಕೂಗೆಲ್ಲಿ! ಇದನ್ನು ಬಿಟ್ಟು ಬಿಡಿರಿ. ಇದು ಅತ್ಯಂತ ಹೊಲಸು" ಎಂದರು. ಇದನ್ನು 
ಕೇಳಿದೊಡನೆ ಇತ್ತೆಂಡದ ಸಜ್ಜನರು ಮುಂದೆ ಬಂದು ಅಲ್ಲೇ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಂಡರು. ಸಿನಾನ್‌ 
ಜಿಹ್‌ಜಾಹ್‌ರನ್ನು ಕ್ಷಮಿಸಿ ರಾಜಿ ಮಾಡಿಕೊಂಡರು." 

ಇದಾದ ಬಳಿಕ ತಮ್ಮ ಹೃದಯಗಳಲ್ಲಿ ಕಾಪಟ್ಕವನ್ನಿಟ್ಟುಕೊಂಡಿದ್ದವರೆಲ್ಲರೂ ಅಬ್ದುಲ್ಲಾ ಬಿನ್‌ ಉಬೈಯ ಬಳಿ ಸೇರಿ- 
"ಈ ತನಕವಂತೂ ನಾವು ನಿಮ್ಮಿಂದಲೇ ಎಲ್ಲ; ವನ್ನೂ ನಿರೀಕ್ಷಿಸುತ್ತಿದ್ದೆವು. ನೀವು ಪ್ರತಿರೋಧಿಸುತ್ತಿದ್ದಿರಿ. ಆದರೆ ಈಗ ನೀವು 
ನಮ್ಮ ವಿರುದ್ಧ ಈ ಶಿರುಕರ ಸಹಾಯಕರಾಗಿ ಬಿಟ್ಟಿದ್ದೀರಿ” ಎಂದರು. )دہ‎ ಉಬೈ 'ಮೊದಲೇ ಉರಿಯುತ್ತಿದ್ದನು. ಈ ಮಾತು 
ಅವನನ್ನು ಇನ್ನಷ್ಟು ರೊಟ್ಟಿಗೆಬ್ಬಿಸಿತು. ಅವನು, "ಇದೆಲ್ಲ ನಿಮ್ಮ ಸ್ವಂತ ಕರ್ಮಫಲ. ನೀವು ಇವರಿಗೆ ನಿಮ್ಮ ನಾಡಿನಲ್ಲಿ ಸ್ಥಳ 
ಕೊಟ್ಟಿರಿ ಅವರೊಳೆಗೆ `ನಿಮ್ಮ ಸಂಪತ್ತನ್ನು ಹಂಚಿದಿರಿ. ಈಗ ಇವರು ಚೆನ್ನಾಗಿ ಸೊಕ್ಕಿ ನಮಗೇ ಪ್ರತಿಸ್ಪರ್ಧಿಗಳಾಗಿ ಬಿಟ್ಟಿದ್ದಾರೆ. 
ನಮ್ಮ ಮತ್ತು ಈ ಕುರೈಶ್‌ ತಿರುಕರ (ಪ್ರವಾದಿವರ್ಯರ ಸಂಗಾತಿಗಳ) ಉದಾಹರಣೆ, ನಮ್ಮನ್ನು ಹರಿದು ತಿನ್ನಲಿಕ್ಕಾಗಿ ನಾವೇ 
5 pa ನಾಯಿಯನ್ನು ಚೆನ್ನಾಗಿ ಉಣಿಸಿ ಕೊಬ್ಬಿಸಿದಂತಿದೆ. ನೀವು ಇವರಿಗೆ" ಬೆಂಬಲ ಹಿಂದೆಗೆದುಕೊಂಡರೆ ಇವರು ಗಂಟುಮೂಟೆ 

ಟ್ಟುವುದು ಖಚಿತ. .ದೇವನಾಣೆ! ಮದೀನಾಕ್ಕೆ ತಲಪಿದಾಗ ನಮ್ಮ ಪೈಕಿ مت وش‎ ನಿಂದ್ಯನನ್ನು ಹೊರಕ್ಕೆ ಅಟ್ಟಿ 
ಬಿಡುವನು" ಎಂದನು. 

- ಪ್ರವಾದಿವರ್ಯರಿಗೆಸು ಇದು ತಿಳಿದು ಬಂದಾಗ, ಸ್ವಲ್ಪವೂ ತಡ ಮಾಡದೆ, . ಕೊಡಲೇ ಪ್ರಯಾಣ ಹೊರಡಬೇಕೆಂದು 
ಅಪ್ಪಣೆ ಕೊಟ್ಟರು. ನಿಜವಾಗಿ ಪ್ರವಾದಿವರ್ಯರ(ಸ) ಎಂದಿನ: ರೂಢಿಯ ಪ್ರಕಾರ ಅದು “ಪ್ರಯಾಣಕ್ಕೆ ಹೊರಡುವ 
ಸಮಯವಾಗಿರಲಿಲ್ಲ. ನಿರಂತರವಾಗಿ. 30 ತಾಸುಗಳ ವರೆಗೂ ನಡೆಯುತ್ತಲೇ ಇದ್ದು ಎಲ್ಲರೂ ಬಳಲಿ: ಬೆಂಡಾಗಿ: ಹೋದರು. 
ಕೊನೆಗೆ ಒಂದೆಡೆ ತಂಗುವಂತೆ ಪ್ರವಾದಿಸು ಆದೇಶಿಸಿದರು. ಅಲ್ಲಿ ಜನರು ನೆಲಕ್ಕೊರಗಿದೊಡನೆ ನಿದ್ದೆ ಹೋಗಿ - -ಬಿಟ್ಟರು. 
ಮುರೈಸೀಲ್‌ನ ಬಾವಿಯ ಬಳಿ ನಡೆದ ಘಟನೆಯ ದುಷ್ಠ ಸ್ಫಭಾವವು ಜನರ ಮನ ಮಸ್ತಿಷ್ಯಗಳಿಂದ ಮಾಸಿ ಹೋಗಲೆಂದು 
ಪ್ರವಾದಿವರ್ಯರು(ಸ) ಹೀಗೆ ಮಾಡಿದ್ದರು. : کی‎ 


63. ಆಲ್‌ ಮುನಾಫಿಕೂನ್‌ 957 


ಆದರೆ ಈ ವಿಷಯ ಕ್ರಮೇಣ ಪ್ರಚಾರವಾಗುತ್ತಾ ಎಲ್ಲ ಅನ್ಸಾರರ ಕಿವಿಗಳಿಗೂ ಬಿತ್ತು. ಅವರೆಲ್ಲರೂ ಅಬ್ದುಲ್ಲಾ ಬಿನ್‌ 
ಉಬೈಯ ವಿರುದ್ಧ ಕೆರಳಿದರು. ಜನರೆಲ್ಲ ಇಬ್ನ್‌ 'ಉಚ್ಛೆಯ ಬಳಿಗೆ ಹೋಗಿ ಪ್ರವಾದಿವರ್ಯರೊಡನೆಸ) ಕ್ಲಮೆ ಕೇಳಲು 
ಹೇಳಿದರು. ಆದರೆ ಅವನು ಕೋಪದಿಂದ ಕಿಡಿ ಕಿಡಿಯಾಗಿ- "ನೀವು ಅವರ ಮೇಲೆ ವಿಶ್ವಾಸವಿರಿಸಿರಿ ಎಂದು ಹೇಳಿದಿರಿ. ನಾನು 
ವಿಶ್ವಾಸ ತಾಳಿದೆ. ನನ್ನ ಸಂಪತ್ತಿ; ನಿಂದ ರುಕಾತ್‌ ಕೊಡಬೇಕೆಂದಿರಿ. ಅದನ್ನೂ ಕೊಟ್ಟೆ. ಇನ್ನು ಮುಹಮ್ಮದ್‌ರಿಗೆ(ಸ) 
ಸಾಷ್ಟಾಂಗವೆರಗುವುದೊಂದು ಉಳಿದಿದೆ...." ಎಂದನು. ಈ ಮಾತುಗಳಿಂದ ಅನ್ಸಾರ್‌ ಸತ್ಮವಿಶ್ವಾಸಿಗಳಿಗೆ ವನ ಮೇಲೆ ಕೋಪ 
ಇನ್ನಷ್ಟು ಹೆಚ್ಚಿತು. ಎಲ್ಲ ಕಡೆಗಳಿಂದಲೂ .ಅವನ ಮೇಲೆ ಛೀಮಾರಿ ಬಿತ್ತು. ಈ ಯಾತ್ರಾತಂಡವು ಮದೀನಾ ಪಟ್ಟಣವನ್ನು 
ಪ್ರವೇಶಿಸತೊಡಗಿದಾಗ ಅಬ್ದುಲ್ಲಾ(ರ) ಎಂಬ ಹೆಸರನ್ನೇ ಹೊಂದಿದ್ದ ಅಬ್ದುಲ್ಲಾ ಬಿನ್‌ ಉಬೈಯ ಪುತ್ರ ಖಡ್ಗ ಓಡಿದು ತಂದೆಯ 
ಮುಂದೆ ನಿಂತು "ಮದೀನಾಕ್ಕೆ ತಲುಪಿದ್ಧಾಗೆ ಮಾರ್ಯಾದಸ್ತನು ನಿಂದ್ಮನನ್ನು ಹೊರಕ್ಕಟ್ಟುವನೆಂದಿದ್ದೀರಿ. ಮರ್ಯಾದಸ್ತ ನೀವೋ 
ಅಥವಾ ಅಲ್ಲಾಹ್‌ 'ಮತ್ತು ಅವನೆ ರಸೂಲರೋ ಎಂಬುದು ಈಗ ನಿಮಗೆ ತಿಳಿದು ಬರುವುದು. ಆಲ್ಲಾಹನಾಣೆ! 
ಪ್ರವಾದಿವರ್ಯರು(ಸ) ಅನುಮತಿ ಕೊಡದೆ ನೀವು ಮದೀನಾಮೊಳಗೆ ಪ್ರವೇಶಿಸಲಾರಿರಿ” ಎಂದರು. ಇದನ್ನು ಕೇಳಿ ಅಬ್ದುಲ್ಲಾ 
ಬಿನ್‌ ಉಬೆ "ಓ ಖರ್ರ್ರುಜ್‌ನವರೇ, ಇಲ್ಲಿ ನೋಡಿರಿ, ನನ್ನ ಮಗನೇ ನನ್ನನ್ನು ಮದೀನಾಯೊಳೆಕ್ಕೆ ಪ್ರವೇಶಿಸದಂತೆ ತಡೆಯು 
ತ್ತಿದ್ದಾನೆ" ಎಂದು ಆರ್ಭಟಸತೊಡಗಿದನು. ಜನರು ಈ' ಸುದ್ದಿಯನ್ನು” ಪ್ರವಾದಿವರ್ಯರಿಗೆ(ಸ) ಮುಟ್ಟಿಸಿದರು. ಆಗ 
ಪ್ರವಾದಿವರ್ಯರು(ಸು)- "ತನ್ನ ತಂದೆಯನ್ನು ಮನೆಗೆ" ಬರಲಿಕ್ಕೆ ಬಿಡುವಂತೆ" ಅಬ್ದುಲ್ಲಾರೊಡನೆ ಹೇಳಿರಿ" ಎಂದರು. ಆಗ 
ಅಬ್ದುಲ್ಲಾ- "ಅವರ ಅಪ್ಪಣೆ ಇದ್ದರೆ, ನೀವು ಪ್ರವೆಶಿಸಬಹುದು" ಎಂದರು. | 

ಇದು, ಈ ಅಧ್ಯಾಯ ಅವತೀರ್ಣಗೊಂಡಾಗಿನ ಪರಿಸ್ಥಿತಿ. ಬಹುಶಃ ಇದು ಪ್ರವಾದಿವರ್ಯರು(ಸ) ಮದೀನಾಕ್ಕೆ ಮರಳಿದ 
ಬಳಿಕವೇ ಅವತೀರ್ಣಗೊಂಡಿದೆ. 


ಕಾಂಡ-28: 


958 ಕುರ್‌ಆನ್‌ ವ್ಯಾಖ್ಯಾನ 


IL SA i ಹ ا ا‎ SASK 13 
i EIST Gah SL A3 A 
FA EL OS SE الو ھت سا ما‎ SE EAS 


63. ಅಲ್‌ ಮುನಾಫಿಕೂನ್‌ 


(ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು-11 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಸಂದೇಶವಾಹಕರೇ, ಕಪಟವಿಶ್ವಾಸಿಗಳು ನಿಮ್ಮ ಬಳಿಗೆ ಬಂದಾಗ, "ತಾವು ಖಂಡಿತ ಅಲ್ಲಾಹನ 
ಸಂದೇಶವಾಪಕರೆಂದು ನಾವು ಸಾಕ್ಸ್ಯವಹಿಸುತ್ತೇವೆ" ಎಂದು ಹೇಳುತ್ತಾರೆ. ನೀವು ಖಂಡಿತವಾಗಿಯೂ ಅಲ್ಲಾಹನ 
ಸಂದೇಶವಾಹಕರೆಂದು ಅಲ್ಲಾಹನಿಗೆ ತಿಳಿದಿದೆ. ಆದರೆ ಈ ಕಪಟವಿಶ್ವಾಸಿಗಳು ಮಹಾ ಸುಳ್ಳುಗಾರರೆಂದು 
ಅಲ್ಲಾಹ್‌ ಸಾಕ್ಟ್ಯವಹಿಸುತ್ತಾನೆ.! ಇವರು ತಮ್ಮ ಪ್ರತಿಜ್ಞೆಗಳನ್ನು ಗುರಾಣಿಗಳಾಗಿ ಮಾಡಿಕೊಂಡಿದ್ದಾರೆ. ಈ 


ರೀತಿಯಲ್ಲಿ ಇವರು ಸ್ವತಃ ಅಲ್ಲಾಹನ ಮಾರ್ಗದಿಂದ ತಡೆದು ನಿಲ್ಲುತ್ತಾರೆ ಮತ್ತು ಇತರರನ್ನೂ ತಡೆಯುತ್ತಾರೆ.? 


وقف لاتھ 


1. ಅರ್ಥಾತ್‌- ಅವರು ಬಾಯಿಯಿಂದ ಹೇಳುವ ಮಾತಂತು ಸತ್ಯವಾಗಿದೆ. ಆದರೆ, ಅವರು ಬಾಯಿಯಿಂದ ಹೇಳುತ್ತಿರುವ 
ಮಾತು ಅವರ ಸ್ವಂತ ವಿಶ್ವಾಸವೇನೂ ಅಲ್ಲ. ಆದ್ದರಿಂದ ನೀವು ರಸೂಲರೆಂದು ಸಾಕ್ಷಿ ಹೇಳುತ್ತೇವೆಂದು ಅವರು ಹೇಳುತ್ತಿರುವ 
ಮಾತು ಸುಳ್ಳಾಗಿದೆ. 

2. ಅರ್ಥಾತ್‌- ತಾವು ಮುಸ್ಲಿಮರು ಮತ್ತು ಸತ್ಮವಿಶ್ವಾಸಿಗಳು ಎಂಬುದನ್ನು ನಂಬಿಸಲಿಕ್ಕಾಗಿ ಅವರು ಹಾಕುತ್ತಿರುವ 
ಆಅಣೆಗಳನ್ನು ಅವರು ಗುರಾಣಿಯಾಗಿ ಉಪಯೋಗಿಸಿಕೊಂಡು ಆ ಮೂಲಕ, ಮುಸ್ಲಿಮರ ಕ್ರೋಧದಿಂದ ತಪ್ಪಿಸಿಕೊಳ್ಳಲು ಮತ್ತು 
ವೃಕ್ತ ಶತ್ರುಗಳೊಂದಿಗೆ ವರ್ತಿಸುವಂತೆ ಮುಸ್ಲಿಮರು ತಮ್ಮೊಂದಿಗೆ ವರ್ತಿಸದಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಈ ಪ್ರತಿಜ್ಞೆ 
ಅಥವಾ ಆಣೆಗಳೆಂದರೆ, ಅವರು ಸಾಮಾನ್ಯವಾಗಿ ತಾವು ಸತ್ಯವಿಶ್ವಾಸಿಗಳೆಂದು ನಂಬಿಸಲಿಕ್ಕಾಗಿ ಹಾಕುತ್ತಿದ್ದ ಆಣೆಗಳೂ 
ಆಗಿರಬಹುದು ಅಥವಾ ತಮ್ಮ ಯಾವುದಾದರೂ ಕಾಪಟ್ಕದ ಕೃತ್ಯವು ಕಂಡು ಹಿಡಿಯಲ್ಪಟ್ಟಾಗ, ಆ ಕೃತ್ಯ ತಮ್ಮಿಂದ ಸಂಭವಿಸಿದ್ದು 
ತಮ್ಮ ಕಾಪಟ್ಕದ ಕಾರಣದಿಂದಲ್ಲ ಎಂದು ನಂಬಿಸಲು ಅವರು ಹಾಕುತ್ತಿದ್ದ ಆಣೆಗಳೂ ಆಗಿರಬಹುದು ಅಥವಾ ರುದ್‌ ಬಿನ್‌ 
ಅರ್ಕಮರು(ರ) ಕೊಟ್ಟ ಸುದ್ದಿಯನ್ನು ಸುಳ್ಳಾಗಿಸಲಿಕ್ಕಾಗಿ ಅಬ್ದುಲ್ಲಾ ಬಿನ್‌ ಉಬೈ ಹಾಕಿದ ಆಣೆಗಳೂ ಆಗಿರಬಹುದು. ಈ ಎಲ್ಲ 
ಸಾಧ್ಯತೆಗಳೊಂದಿಗೆ ಅಲ್ಲಾಹನು "ನೀವು ಅಲ್ಲಾಹನ ಸಂದೇಶವಾಹಕರೆಂದು ನಾವು ಸಾಕ್ಸ್ಮ ಹೇಳುತ್ತೇವೆ” ಎಂಬ ಅವರ ಮಾತನ್ನು 
ಆಣೆ ಅಥವಾ ಪ್ರತಿಜ್ಞೆಯೆಂದು ಕರೆದಿರಬಹುದೆಂಬ ಇನ್ನೊಂದು ಸಾಧ್ಯತೆಯೂ ಇಡದೆ. 

3. 'ಸದ್ದ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ ಅಕರ್ಮಕವೂ ಆಗಿದೆ ಸಕರ್ಮಕವೂ ಆಗಿದೆ. ಆದುದರಿಂದ 'ಸದ್ದೂ 
ಅನ್‌ ಸಬೀಲಿಲ್ಲಾಹ್‌' ಎಂದರೆ ಅಲ್ಲಾಹನ ಮಾರ್ಗದಿಂದ ತಮ್ಮನ್ನು ತಾವೇ ತಡೆದು ಕೊಂಡಿರುತ್ತಾರೆಂದು ಆಗುತ್ತದೆ. ಆ ಮಾರ್ಗ 
ದಿಂದ ಇತರರನ್ನು ತಡೆಯುತ್ತಾರೆಂದೂ ಆಗುತ್ತದೆ. ಆದುದರಿಂದ ನಾವು ತರ್ಜುಮೆಯಲ್ಲಿ ಎರಡನ್ನೂ ಉಲ್ಲೇಖಿಸಿರುತ್ತೇವೆ. 


0 


ಕಾಂಡ-28 


63. ಅಲ್‌ ಮುನಾಫಿಕೂನ್‌ 959 


PA 220 پنکھوں‎ Es وی کو سس ا‎ 55 
ಸ NA) ಹಿಮ 2 ار‎ FAB 


ECE 97 ES 2೨ Ki) > pe 


ಇವರು ಮಾಡುತ್ತಿರುವ ಕೃತ್ಯಗಳು ಎಷ್ಟು ಕೆಟ್ಟವು! ಇವರು ಸತ್ಯದ ಮೇಲೆ ವಿಶ್ವಾಸವಿರಿಸಿ ಆ ಬಳಿಕ 
ನಿರಾಕರಿಸಿದ್ದರಿಂದ ಹೀಗೆಲ್ಲ ಆಯಿತು. ಆದುದರಿಂದ ಇವರ ಹೃದಯಗಳಿಗೆ ಮುದ್ರೆ ಹಾಕಿ ಬಿಡಲಾಯಿತು. 
ಇನ್ನು ಇವರು ಏನನ್ನೂ ಗ್ರಹಿಸುವುದಿಲ್ಲ.* 

(4) ಇವರನ್ನು ನೋಡಿದರೆ ನಿಮಗೆ ಇವರ ಶರೀರವು ಬಹಳ ವೈಭವಪೂರ್ಣವಾಗಿ ಕಾಣಿಸುವುದು. ಇವರು 
ಮಾತನಾಡಿದರೆ ನೀವು ಇವರ ಮಾತನ್ನು ಕೇಳುತ್ತಲೇ ಇದ್ದು ಬಿಡುವಿರಿ. ಆದರೆ ವಾಸ್ತವದಲ್ಲಿ ಇವರು ಗೋಡೆಗೆ 
ಒರಗಿಸಿಡಲ್ಪಟ್ಟಿರುವ ಮರದ ಕೊರಡುಗಳಂತಿದ್ದಾರೆ." ಇವರು ಪ್ರತಿಯಂದು ಉಚ್ಚ ಸ್ವರವನ್ನು ತಮ್ಮ 


ಒಂದನೆಯ ಅರ್ಥದ ಪ್ರಕಾರ ಇದರೆ ತಾತ್ಸರ್ಯವು- ಆವರು ತಮ್ಮ ಈ ಆಣೆಗಳ ಮೂಲಕ ಮುಸ್ಲಿಮರ ನಡುವೆ ತಮ್ಮ ಸ್ಥಾನವನ್ನು 
ಭದ್ರಪಡಿಸಿಕೊಂಡ ಬಳಿಕ, ತಮಗಾಗಿ ಈಮಾನಿನ ಬೇಡಿಕೆಗಳನ್ನು ಪೂರೈಸದೆ ಇರಲಿಕ್ಕಾಗಿ ಹಾಗೂ ಅಲ್ಲಾಹ್‌ ಮತ್ತು ರಸೂಲರ 
ಅನುಸರಣೆಯಿಂದ ಜಾರಿಕೊಳ್ಳಲಿಕ್ಯಾಗಿ ದಾರಿ ಸುಗಮಗೊಳಿಸಿಕೊಳ್ಳುತ್ತಾರೆ ಎಂದಾಗುತ್ತದೆ. ಎರಡನೆಯ ಅರ್ಥ ಪ್ರಕಾರ ಇದರ 
ತಾತ್ಸರ್ಯವು- ತಮ್ಮ ಸುಳ್ಳು ಆಣೆಗಳ ಮರೆಯಲ್ಲಿ ಅವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ಮುಸ್ಲಿಮೇತರರು ಇಸ್ಲಾಮಿನ 
ಬಗ್ಗೆ ಕೆಟ್ಟ ಅಭಿಪ್ರಾಯ ತಾಳುವಂತೆ ಮಾಡಲು ಮತ್ತು ಮುಗ್ಗ ಮುಸ್ಲಿಮರ ಮನಸ್ಸುಗಳಲ್ಲಿ ಅಪನಂಬಿಕೆ ಹಾಗೂ ಸಂಶಯದ 
ಬೀಜಗಳನ್ನು ಬಿತ್ತಲು- ಮುಸ್ಲಿಮನಂತೆ ನಟಿಸುವ ಕಪಟನಿಶ್ವಾಸಿಯು ಮಾತ್ರ ಬಿಳೆಸಬಹುದಾದಂತಹ ಅಸ್ವ್ರಗಳನ್ನು ಬಳಸುತ್ತಾರೆ. 

4. ಈ ಸೂಕ್ತದಲ್ಲಿ ಸತ್ಯವಿಶ್ವಾಸ ಸ್ವೀಕರಿಸುವುದು ಎಂಬುದರ ಅರ್ಥ, ತಾನು ಸತ್ಯವನ್ನು ಸ್ಟೀಕರಿಸಿದ್ದೇನೆಂದು ಘೋಷಿಸಿ 
ಮುಸ್ಲಿಮರೊಂದಿಗೆ ಸೇರಿಕೊಳ್ಳುವುದು ಎಂದಾಗಿದೆ ಮತ್ತು ನಿರಾಕರಿಸುವುದು ಎಂಬುದರ ಅರ್ಥ- ಮನಃಪೂರ್ವಕವಾಗಿ 
ಸತ್ಯವನ್ನು ಸ್ವೀಕರಿಸದೆ ಇರುವುದು ಹಾಗೂ ಸತ್ಯವಿಶ್ವಾಸದ ಪೊಳ್ಳು ಘೋಷಣೆಗೆ ಮುಂಚೆ ತಾವು ಯಾವೆ ಸತ್ಮನಿಷೇಧದಲ್ಲಿ 
ಇದ್ದರೋ ಅದರಲ್ಲೇ ಮುಂದುವರಿಯುವುದು ಎಂದಾಗಿದೆ. ತಾತ್ಸರ್ಯವೇನೆಂದರೆ- ಅವರು ಚೆನ್ನಾಗಿ ಯೋಚಿಸಿ ನೇರ ಹಾಗೂ 
ಪ್ರಾಮಾಣಿಕವಾಗಿ ಸತ್ಯವಿಶ್ವಾಸ ಸ್ವೀಕರಿಸುವ ಅಥವಾ ಸ್ಪಷ್ಟವಾಗಿ ಸತ್ಯನಿಷೇಧದ ಮಾರ್ಗದಲ್ಲಿ ನಡೆಯುವ ಬದಲು ಈ ಕಪಟ 
ನೀಶಿಯನ್ನು ಅನುಸರಿಸುವ ನಿರ್ಧಾರ ಕೈಗೊಂಡಾಗ ಅಲ್ಲಾಹನ ಕಡೆಯಿಂದ ಅವರ ಹೃದಯಗಳಿಗೆ ಮುದ್ರೆ ಬಿತ್ತು ಮತ್ತು 
ಓರ್ವ ಪ್ರಾಮಾಣಿಕ, ನಿಷ್ಠಪಟ ಹಾಗೂ ಸಭ್ಯ ಮನುಷ್ಕನಂತಹ ಧೋರಣೆಯನ್ನು ಕೈಗೊಳ್ಳುವ ಭಾಗ್ಯವನ್ನು ಅವರಿಂದ ಕಿತ್ತು 
ಕೊಳ್ಳಲಾಯಿತು. ಇದು, ಅಲ್ಲಾಹನು ಯಾರದಾದರೂ ಹೃದಯಕ್ಕೆ ಮುದ್ರೆಯೊತ್ತಿ ಬಿಡುವುದರ ಅರ್ಥವೇನೆಲಬುದನ್ನು ಬಹಳೆ 
ಸ್ಪಷ್ಟವಾಗಿ ತಿಳಿಸುವಂತಹ ಸೂಕ್ತಗಳ ಪೈಕಿ ಒಂದಾಗಿದೆ. ಈ ಕಪಟವಿಶ್ಚಾಸಿಗಳ ಸ್ಥಿತಿಯು ಹೀಗಾಗಿ ಬಿಡಲು ಕಾರಣ- 
ಅಲ್ಲಾಹನು ಅವರ ಹೃದಯಗಳಿಗೆ ಮುದ್ರೆಯೊತ್ತಿ ಬಿಟ್ಟ ಕಾರಣ ಸತ್ಕವಿಶ್ವಾಸವು ಅವರ ಹೃದಯಗಳಿಗೆ ಇಳಿಯಲು 
ಸಾಧ್ಯವಾಗಲಿಲ್ಲ ಮತ್ತು ಅವರು ಕಪಟಿಗಳಾಗಿಯೇ ಇರಲು ನಿರ್ಬಂಧಿತರಾದರು ಎಂಬುದಲ್ಲ. ವಾಸ್ತವದಲ್ಲಿ ಅವರು ತಾವು 
ಸತ್ಮವಿಶ್ಯಾಸಿಗಳೆಂದು ಘೋಷಿಸಿಕೊಂಡ ಬಳಿಕವೂ ಸತ್ಯನಿಷೇಧ ನೀತಿಯಲ್ಲೇ ಸ್ಟಿರವಾಗಿ ನಿಲ್ಲಲು ನಿರ್ಧರಿಸಿದಾಗ ಅಪರ 
ಹೃದಯಗಳ ಮೇಲೆ ಈ ಮುದ್ರೆಯನ್ನೊತ್ತಲಾಯಿತು. ಆಗ ಮಾತ್ರವೇ ಅವರಿಂದ ಪ್ರಾಮಾಣಿಕ ಸತ್ಕವಿಶ್ವಾಸದ ಭಾಗ್ಯವನ್ನು 
ಕಿತ್ತುಕೊಳ್ಳಲಾಯಿತು ಮತ್ತು ಅವರು ಸ್ವತಃ ಆಯ್ದುಕೊಂಡ ಕಾಪಟ್ಕದಲ್ಲೇ ಇರುವ ಭಾಗ್ಯವನ್ನು ಅವರಿಗೆ ಕೊಡಲಾಯಿತು. 

5. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ವರದಿ ಮಾಡಿರುವಂತೆ, ಅಬ್ದುಲ್ಲಾ 'ಬಿನ್‌ ಉಬೆ ಆಜಾನುಬಾಹುವೂ 
ದೃಢಕಾಯನೂ ಸುಂದರನೂ ವಾಕ್ಟೆತುರನೂ ಆಗಿದ್ದನು. ಅವನ ಅನೇಕ ಸಂಗಾತಿಗಳೂ ಹೀಗೆಯೇ ಇದ್ದೆರು. ಇವರೆಲ್ಲರೂ 
ಮದೀನಾದ ಪ್ರಮುಖರಾಗಿದ್ದರು. ಪ್ರವಾದಿವರ್ಯರ(ಸೆ) ಸಭೆಗೆ ಬಂದರೆ ಗೋಡೆಗಳಿಗೆ ಒರಗಿ ಕುಳಿತುಕೊಳ್ಳುತ್ತಿದ್ದರು ಮತ್ತು 
ಬಹಳ ಅಲಂಕಾರಿಕವಾಗಿ ಮಾತನಾಡುತ್ತಿದ್ದರು. ۰ 

6 ಅರ್ಥಾತ್‌- ಗೋಡೆಗಳಿಗೆ ಒರಗಿ ಕೂತುಕೊಳ್ಳುವ ಇವರು ಮನುಷ್ಕರಲ್ಲ ಮರದ ಕೊರಡುಗಳಾಗಿರುತ್ತಾರೆ. ಅವರನ್ನು 
ಮರಕ್ಕೆ ಹೋಲಿಸುವ ಮೂಲಕ ಮಾನವರಲ್ಲಿರಬೇಕಾದ ಮುಖ್ಯ ಸತ್ವವಾಗಿರುವ ನೈಶಿಕತೆಯು ಇವರಲ್ಲಿ ಇಲ್ಲವಾಗಿದ್ದು ಇವರು 


ಕಾಂಡ-೦8 


960 مر ئن‎ ವ್ಯಾಖ್ಯಾನ 


ch‏ کم حم رو Mg ESS‏ کرش AE‏ 2 الا ی رود و مم کے 
bf ke‏ 5 یمتخفر J‏ ہے ply ng nn‏ 
ಲಿ 3 ಸಸಿ 9 4 JR PRT‏ 
ಕಂಸ”‏ 27 سرسی op‏ ہے 337 و دے > 2 
NESTA SLI SL NEE 3‏ 
ವಿರುದ್ಧವೆಂದು ಭಾವಿಸುತ್ತಾರೆ. ಇವರು ಅಪ್ಪಟ ಶತ್ರುಗಳು? ಇವರ ಬಗ್ಗೆ “ಎಚ್ಚ; 000 ಇವರ ಮೇಲೆ‏ 
ಅಲ್ಲಾಹನ ' ಶಾಪವಿದೆ." ಇವರು ಎಲ್ಲಿ “ಅಲೆದಾಡಿಸಲ್ಪಡುತ್ತಿದ್ದಾರೆ?!‏ 
ಅಲ್ಲಾಹನ ಸಂದೇಶವಾಹಕರು ನಿಮಗಾಗಿ ಕ್ಷಮಾಯಾಚನೆ ಮಾಡುವಂತಾಗಲ್ಳು ನೀವು ಬನ್ನಿರಿ‏ )5-6( 


ಎಂದು ಅವರೊಡನೆ ಹೇಳಲಾದಾಗ ಅವರು ತಲೆ ಕೊಡವಿಕೊಳ್ಳುತ್ತಾರೆ 'ಮತ್ತು ಅವರು ಬಹಳ ಅಹಂಕಾರ 
ದಿಂದ ಬಾರದಿರುವುದನ್ನು ನೀವು ಕಾಣುತ್ತೀರಿ. ಸಂದೇಶವಾಹಕರೇ, ನೀವು ಅವರಿಗಾಗಿ ಕ್ಷಮಾಯಾಚನೆ 


ಬರಡಾಗಿದ್ದಾರೆಂದು ತಿಳಿಸಲಾಗಿದೆ. ಅನಂತರ ಅವರನ್ನು ಗೋಡೆಗೆ ನಾಟಲ್ಬಟ್ಟ ಕೊರಡುಗಳಿಗೆ ಹೋಲಿಸುವ ಮೂಲಕ- ಅವರು 
ಯಾವ ಕೆಲಸಕ್ಕೂ ಬಾರದವರೆಂದು ತಿಳಿಸಲಾಗಿದೆ. ಏಕೆಂದರೆ ಮರವೂ ಚಪ್ಪರ, ಬಾಗಿಲು ಅಥವಾ ಪೀಠಶೋಪಕರಣಗಳಲ್ಲಿ 
ಬಳಸಲ್ಪಟ್ಟರೆ ಅದರಿಂದೇನಾದರೂ ಪ್ರಯೋಜನವಿದೆ. ಗೋಡೆಗೆ ಒರಗಿಸಿಟ್ಟಿ ಕೊರಡಿನ ರೂಪದಲ್ಲಿರುವ ಮರದಿಂದ ಯಾವ 
ಪ್ರಯೋಜನವೂ ಇಲ್ಲ. ۰ 

7. ಅರ್ಥಾತ್‌. ತಾವು ತೋರಿಕೆಯ ಈಮಾನಸ'-ತೆರೆಮರೆಯಲ್ಲಿ ಕಪಟ ನಾಟಕವಾಡುತ್ತಿದ್ದೇವೆಂದು ಅವರಿಗೆ ಚೆನ್ನಾಗಿ 


ತಿಳಿದಿತ್ತು. ಆದುದರಿಂದ ತಮ್ಮ ಅಪರಾಧಗಳ ಗುಟ್ಟು ಯಾವಾಗ ರಟ್ಟಾಗಿ ಬಿಡುತ್ತದೋ ಎಂಬ ಭಯವು ಅವರನ್ನು ಸದಾ 
ಕಾಡುತ್ತಿತ್ತು. ಊರಲ್ಲೆಲ್ಲಾದರೂ ದೊಡ್ಡ ಶಬ್ದ ಬಂದರೆ ಅಥವಾ ಗುಲ್ಲೆದ್ದರೆ ಅವರು ಹೆದರಿ ಬಿಡುತ್ತಿದ್ದರು ಮತ್ತು ತಮಗೆ 
ದುರ್ಗತಿ ಬಂತೆಂದು ಭಾವಿಸುತ್ತಿದ್ದರು. 

8. ಅಂದರೆ: ಬಹಿರಂಗ ಶತ್ರುಗಳಿಗಿಂತ ಈ ಅಡಗಿದ ಶತ್ರುಗಳು ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. 

ಅರ್ಥಾತ್‌- ಅವರ کہ‎ ರೂಪದಿಂದ ಮೋಸ ಹೋಗಬೇಡಿರಿ. ಅವರು ಯಾವ ಸಂದರ್ಭದಲ್ಲೂ ದ್ರೋಹ ಬಗೆಯ 
ಬಲ್ಲರೆಂಬುದನ್ನು ಮರೆಯಬೇಡಿರಿ. i 

10. ಇದು ಶಾಪವಲ್ಲ. ಬದಲಾಗಿ ಅಲ್ಲಾಹನ ಕಡೆಯಿಂದ, ಅವರು ಶಿಕ್ಸೆಗೆ ಅರ್ಹರಾಗಿ ಬಿಟ್ಟಿದ್ದಾರೆ, ಅವರಿಗೆ رون‎ ಸಿಕ್ಕಿಯೇ 
ತೀರುವುದು ಎಂಬ ತೀರ್ಪಿನ ಘೋಷಣೆಯಾಗಿದೆ. ಅಲ್ಲಾಹನು ಈ ಪದಗಳನ್ನು ಶಬ್ದಾರ್ಥದ ಬದಲು, ಅರಬೀ ನುಡಿಗಟ್ಟಿನಂತೆ 
ಖಂಡನೆ, ಧಿಕ್ಕಾರ ಮತ್ತು ಛೀಮಾರಿಯ ರೂಪದಲ್ಲಿ ಪ್ರಯೋಗಿಸಿರುವ ಸಾಧ್ಯತೆಯೂ ಇದೆ. 

11. ಅವರನ್ನು ಈಮಾನಿನಿಂದ ಕಾಪಟ್ಯದ ಕಡೆಗೆ ತಿರುಗಿಸುವವನು ಯಾರೆಂದು ತಿಳಿಸಲಾಗಿಲ್ಲ. ಅದು ಯಾರೆಂದು 
ನಿರ್ದಿಷ್ಟವಾಗಿ ತಿಳಿಸದೆ ಇರುವುದರಿಂದ ತನ್ನಿಂತಾನೇ ವ್ಯಕ್ತವಾಗುವ ಅರ್ಥವೇನೆಂದರೆ. ಅವರ ಈ ವಿಪರೀತ ವರ್ತನೆಗೆ 
ಕೇವಲ ಒಂದಲ್ಲ. ಅನೇಕ ಪ್ರೇರಕಗಳಿವೆ. ಶೈಶಾನನಿದ್ದಾನೆ, ದುಷ್ಟ ಮಿತ್ರರಿದ್ದಾರೆ, ಸ್ವತಃ ಅವರ ಸ್ವಾರ್ಥಗಳಿವೆ, ಕೆಲವರಿಗೆ 
ಪತ್ನಿಯೂ. ಇನ್ನು ಕೆಲವರಿಗೆ ಮಕ್ಕಳೂ ಬೇರೆ ಕೆಲವರಿಗೆ ತಮ್ಮ ಬಳಗದ ದುಷ್ಟರೂ ಪ್ರೇರಕರಾಗಿರಲು ಸಾಧ್ಯವಿದೆ. 
ಕೆಲವರನ್ನು ಅವರ ಮತ್ಸರ, ದ್ವೇಷ ಮತ್ತು ಅಹಂಭಾವವು ಈ ದಾರಿಗೆ ಅಟ್ಟಿದೆ. 

12. ಅರ್ಥಾತ್‌- ಅವರು ಕ್ಷಮಾ ಯಾಚನೆಗಾಗಿ ಪ್ರವಾದಿವರ್ಯರ(ಸು) ಬಳಿಗೆ. ಬರದೆ ಇರುವುದು ಮಾತ್ರವಲ್ಲ. ಈ ಮಾತನ್ನು 
ಕೇಳಿ ಮದ ಮತ್ತು ಅಹಂಕಾರದಿಂದ ತಲೆಯನ್ನೂ ಕೊಡವಿ ಕೊಳ್ಳುತ್ತಾರೆ. ಪ್ರವಾದಿವರ್ಯರ(ಸ) ಬಳಿಗೆ ಬರುವುದನ್ನೂ ಕ್ಷಮೆ 
ಕೇಳುವುದನ್ನೂ "ಅವರು ತಮ್ಮ ಪಾಲಿಗೆ ಅಪಮಾನವೆಂದು. ತಿಳಿದು ಕುಳಿತಲ್ಲಿಂದೆ ಕದಲುವುದಿಲ್ಲ. ಇದು ಅವರು 
ಸತ್ಯವಿಶ್ನಾಸಿಗಳಲ್ಲವೆಂಬುದರ ' ಸ್ಪಷ್ಟ ಲಕ್ಷಣವಾಗಿದೆ. - 


ಕಾಂಡ-28 


63. ಅಲ್‌ ಮುನಾಪಿಕೂನ್‌ 961 


ಯಯ سج‎ [SW Pes: دی لق ا‎ EVI 


وس ہر Kid‏ 


1 سے یا‎ ۳١ 
NSN SE 
پ2‎ pe ث یت ہے‎ LY ے‫ او‎ 
ای الم‎ ವಟ SS او‎ 
5 سا ویک نے کر ا ے‎ Li چرم‎ 
ಹ I) "007 ಈಖ 
AE ٢ 2 پر‎ FAY رھ‎ 7 
ITS; /)290 72 
ಮಾಡಿದರೂ ಮಾಡದಿದ್ದ ರೂ ಅವರ ಮಟ್ಟಿಗೆ ಒಂದೇ ಆಗಿದೆ. ಅಲ್ಲಾಹನು ಅವರನ್ನು . ಎಂದಿಗೂ: 
ಕ್ಷಮಿಸಲಾರನು. ಅಲ್ಲಾಹನು ج‎ ಫಾಸಿಕರಿಗೆಕರ್ಮಬ್ರಷ್ಟರಿಗೆ ಖಂಡಿತ ಸನ್ಮಾರ್ಗ ನೀಡುವುದಿಲ್ಲ. 14 
(7-8) ಸಂದೇಶವಾಹಕರ ಸೆಂಗಾತಿಗಳಿಗಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಿ ಬಿಡಿರಿ; ಇವರು ಚದರಿ 
ಹೋಗಲಿ- ಎಂದು ಹೇಳುವವರು ಇವರೇ, ವಸ್ತುತಃ ಭೂಮಿ-ಆಕಾಶಗಳ ಭಂಡಾರಗಳ್ಲ ಒಡೆತನ ಅಲ್ಲಾಹನ 
ಕೈಯಲ್ಲಿದೆ. ಆದರೆ ಈ ಕಪಟವಿಶ್ವಾಸಿಗಳು ಗ್ರಹಿಸುವುದಿಲ್ಲ. ನಾವು ಮದೀನಾಕ್ಕೆ ಹಿಂದಿರುಗಿದಾಗ 
ಗೌರವಾನ್ವಿತನು ನಿಂದೃನನ್ನು ಅಲ್ಲಿಂದ ಹೊರಕ್ಕಟ್ಟಿ ಬಿಡುವನೆಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿ 


ಗೌರವವಂತೂ ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಸತ್ಕವಿಶ್ವಾಸಿಗಳಿಗಾಗಿಯೇ ಇದೆ. ಆದರೆ 
ಈ ಕಪಟವಿಶ್ವಾಸಿಗಳು ತಿಳಿಯುವುದಿಲ್ಲ. : 


13. ಈ ಮಾತನ್ನು ಈ ಅಧಾಯ ಅವಶೀರ್ಣಗೊಂಡ ಮೂರು ವರ್ಷಗಳ ನಂತರ ಅವತೀರ್ಣಗೊಂಡ ಸೂರಃ 
ಅತ್ತೌಬಃದಲ್ಲಿ ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟು ಹೇಳೆಲಾಗಿದೆ.(ಸೂರಃ ಅತ್ತೌಬದ 80 ಮತ್ತು 84ನೆಯ ಸೂಕ್ತಗಳನ್ನು ನೋಡಿರಿ) 

14. ಈ ಸೂಕ್ತದಲ್ಲಿ ಎರಡು ವಿಷಯಗಳು ವಿವರಿಸಲ್ಪಟ್ಟಿವೆ- 1) ಕ್ಷಮಾ ಪ್ರಾರ್ಥನೆಯ ಸನ್ಮಾರ್ಗ ಹೊಂದಿದವರ 
ಪರವಾಗಿ ಮಾತ್ರ ಫಲಕಾರಿಯಾಗಿರುತ್ತದೆ. ಸನ್ಮಾರ್ಗದಿಂದ ವಿಮುಖನಾದವನ ಮತ್ತು ವಿಧೇಯತೆಯ ಬದಲಿಗೆ ಕರ್ಮಭ್ರಷ್ಟತೆ 
ಮತ್ತು ಆಜ್ಞೋಲ್ಲಂಘನೆಯ ಮಾರ್ಗ ಹಿಡಿದವನ ಪರವಾಗಿ ಸಾಮಾನ್ಯ ಮನುಷ್ಯನಂತಿರಲಿ, ಸಾಕ್ಷಾತ್‌ ದೇವ ಸಂದೇಶ 
ವಾಹಕರೇ(ಸ) ಕ್ಷಮಾ ಪ್ರಾರ್ಥನೆ ಮಾಡಿದರೂ ಅಂತಹವನನ್ನು ಕ್ಷಮಿಸಲಾಗದು. 2) ತನ್ನ ಮಾರ್ಗದರ್ಶನವನ್ನು 
ಅಷೇಕ್ಲಿಸದ೦ತಹವರಿಗೆ ಸನ್ಮಾರ್ಗ ಪ್ರದಾನ ಮಾಡುವುದು ಅಲ್ಲಾಹನ ರೂಢಿಯಲ್ಲ. | ” 

15. ಹ. ರುದ್‌ ಬಿನ್‌ ಅರ್ಕಮ್‌(ರ) ಹೀಗೆ ಹೇಳುತ್ತಾರೆ- ನಾನು ಅಬ್ದುಲ್ಲಾ ಬಿನ್‌ اہ‎ ಹೇಳಿದ ಈ ಮಾತುಗಳನ್ನು 
ಪ್ರವಾದಿವರ್ಯರಿಗೆ(ಸ) ತಿಳಿಸಿದೆವು. ಆಗ ಅವನು ಬಂದು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದನು ಮತ್ತು ಅಣಿಯನ್ನೂ 


.| ಹಾಕಿದನು. ಆಗ ಅನ್ಸಾರಿ ಹಿರಿಯರು ಮತ್ತು ಸ್ವತಃ ನನ್ನ ಚಿಕ್ಕಪ್ಪ ನನಗೆ ಛೀಮಾರಿ ಹಾಕಿದರು. ನನಗಂತೂ ಪ್ರವಾದಿ 


ವರ್ಯರು(ಸ) ಸಹ ನನ್ನನ್ನೂ ಸುಳ್ಳುಗಾರನೆಂದೂ ಅಬ್ದುಲ್ಲಾ ಬಿನ್‌ ಉಬೈೆಯನ್ನು ಸತ್ಯವಾದಿಯೆಂದೂ ಭಾವಿಸಿ ಬಿಟ್ಟಿರುವ 
ರೆಂದು ಅನಿಸತೊಡಗಿತು. ನನಗೆ ಇದರಿಂದ ಜೀವಮಾನದಲ್ಲಿ ಎಂದೂ ಆಗದಷ್ಟು ದುಃಖವಾಯಿತು. ನಾನು ಅತಂತ 
ಜಖಿತನಾಗಿ ನನ್ನ ಸ್ಥಾನದಲ್ಲಿ ಕುಳಿತು ಬಿಟ್ಟೆ ಅನಂತರ ಈ ಸೂಕ್ತ ಅವತೀರ್ಣಗೊಂಡಾಗ ಪ್ರವಾದಿವರ್ಯರು(ಸ) ನನ್ನನ್ನು' 
ಕರೆದು ನಗುತ್ತಾ ನನ್ನ ಕಿವಿಯನ್ನು ಹಿಡಿದು, ಈ ಹುಡುಗನ ಕಿವಿ ಸತ್ಯವಾದಿಯಾಗಿತ್ತು. ಅಲ್ಲಾಹನು ಸ್ವತಃ ಇದನ್ನು 
ದೃಢೀಕರಿಸಿರುವನು ಎಂದರು.” (ಇಬ್ಲು ಜರೀರ್‌- ಇದನ್ನು ಹೋಲುವ ವರದಿ ತಿರ್ಮಿದಿಯಲ್ಲೂ ಇದೆ) 5 

16. ಅರ್ಥಾತ್‌- ಗೌರವವು ಅಲ್ಲಾಹನಿಗೇ ಮೂಸಲಾಗಿದೆ. ರಸೂಲರಿಗೆ ಅದು ದೇವ ಸಂದೇಶವಾಹಕತ್ವದೆ ಕಾರಣದಿಂದ 
ಪ್ರಾಪ್ತವಾಗುತ್ತದೆ ಮತ್ತು ಸತ್ಮವಿಶ್ವಾಸಿಗಳಿಗೆ ಅದು ಅವರ ಸತ್ಯವಿಶ್ವಾಸದ ಕಾರಣದಿಂದ. ಇನ್ನುಳಿದ ಸತ್ಯ್ಮನಿಷೇಧಿಗಳಿಗೂ.। 


"| ಕರ್ಮಬ್ರಷ್ನರಿಗೂ ಕಪಟವಿಶ್ಚಾಸಿಗಳಿಗೂ ಸೈಜ ಗೌರವದಲ್ಲಿ ಯಾವ ಪಾಲೂ ಇರುವುದಿಲ್ಲ. 


5008-8 


962 ಕುರ್‌ಆನ್‌ ವ್ಯಾಖ್ಯಾನ 


PP cs 2 اص تم‎ 
CEST HL SUH ಪ್ರಿತಿ £ 
ಹಗ್‌ فی‎ pe 2 
4 5 534 ft PO : 
ود‎ ٠ pe ے ےا سس ]رح ےو سے‎ 
ELE po BI 2 
|: اکر وی‎ ನಿಮ್ಮ ಸೆಂಪತ್ತು ಮತ್ತು ನಿಮ್ಮ ಸಂತಾನಗಳು "ನಿಮ್ಮನ್ನು ಅಲ್ಲಾಹನ 
1].ಸ್ಮರಣೆಯಿಂದ ಅಲಕ್ಸ್ಯಗೊಳಿಸದಿರಲಿ. ೫ ಹೀಗೆ ಮಾಡುವವರೇ ನಷ್ಟ ಅನುಭವಿಸುವವರು. ನಿಮ್ಮ ಪೈಕಿ 
:] ಯಾರದಾಧರೂ ಮರಣದ ಸಮಯ ಬಂದಿದ್ದು ಆಗ ಅವನು- "ನನ್ನ ಪ್ರಭೂ ನೀನು ನನಗೆ ಇನ್ನೂ | 
'| ಸ್ವಲ್ಪ ಹೆಚ್ಚು ಕಾಲಾವಧಿ ನೀಡಿರುವುದಿಲ್ಲವೇಕೆ? .ಹಾಗೆ ನೀಡಿದ್ದರೆ ನಾನು ದಾನ-ಧರ್ಮ ಮಾಡುತ್ತಿದ್ದೆ 
ಮತ್ತು ಸಜ್ಜನರ ಸಾಲಿಗೆ ಸೇರುತ್ತಿದ್ದೆ"- ಎಂದು ಹೇಳುವುದಕ್ಕೆ ಮುಂಚೆ ನಾವು ನಿಮಗೆ ದಯಪಾಲಿಸಿರುವ 
ಸಂಪತ್ತಿನಿಂದ ಖರ್ಚು ಮಾಡಿರಿ. ವಾಸ್ತವದಲ್ಲಿ ಒಬ್ಬನ . ಕರ್ಮಾವಧಿಯು ಪೂರ್ಣಗೊಳ್ಳುವ ಸಮಯ 


ಬಂದು. ಬಿಟ್ಟರೆ ಅಲ್ಲಾಹನು ಯಾರಿಗೂ ಇನ್ನಷ್ಟು ಕಾಲಾವಧಿಯನ್ನು ಕೊಡುವುದಿಲ್ಲ. ನೀವು ಮಾಡುತ್ತಿರು 
ವುದೆಲ್ಲ; ವನ್ನು ಅಲ್ಲಾಹನು ತಿಳಿದವನಾಗಿದ್ದಾನೆ. 


17. ಇದೀಗ ಇಸ್ಲಾಮಿನ ಪರಿಧಿಯೊಳಗಿರುವ ಸಕಲ ಜನರನ್ನು- ಅವರು ನೈಜ ಸತ್ಕವಿಶ್ವಾಸಿಗಳಾಗಿರಬಹುದು, 'ಬಾಯ್ದೆರೆ 
ಈಮಾನಿನ ಕರಾರು ಮಾಡಿದವರಿರಬಹುದು ಸಾರ್ವತ್ರಿಕವಾಗಿ ' ಅಭಿಸಂಬೋಧಿಸಿ ಉಪದೇಶಿಸಲಾಗುತ್ತಿದೆ. 

18. ಸಂಪತ್ತು ಮತ್ತು ಸಂತಾನದ ವಿಷಯವನ್ನು ವಿಶೇಷವಾಗಿ ಪ್ರಸ್ತಾಪಸಿರುವುದೇಕೆಂದರೆ- ಮಾನವನು ಹೆಚ್ಚಾಗಿ 
ಇವುಗಳ ಹಿತಕ್ಕಾಗಿಯೇ ಈಮಾನಿನ ಬೇಡಿಕೆಗಳಿಂದ ವಿಮುಖನಾಗಿ ಕಾಪಟ್ಕ, ವಿಶ್ವಾಸ ದೌರ್ಬಲ್ಯ ಕರ್ಮಭ್ರಪ್ಪತೆ ಮತ್ತು 
ಆಜ್ಞೋಲ್ಲಂಘನೆ ಗಳಲ್ಲಿ ಸಿಕ್ಕಿ ಬೀಳುತ್ತಾನೆ. ಅನ್ಮಥಾ ವಾಸ್ತವದಲ್ಲಿ ಮಾನವನನ್ನು ಅಲ್ಲಾಹನ ಸ್ಮರಣೆಯಿಂದ ವಿಮುಖ 
ಗೊಳಿಸುವ ಪ್ರತಿಯೊಂದು ವಸ್ತುವನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. ಬೇವಸ್ಮರಣೆಯಿಂದ ವಿಮುಖತೆಯೇ ಎಲ್ಲ ಕೆಡುಕುಗಳ 
ಮೂಲವಾಗಿದೆ. ತಾನು ಸೈತಂತ್ರನಲ್ಲ, , ತಾನು ದೇವದಾಸನು, ಅಲ್ಲಾಹನು ತನ್ನ ಎಲ್ಲ ಕರ್ಮಗಳನ್ನೂ ಬಲ್ಲವನಾಗಿದ್ದಾನೆ. 
ಒಂದಲ್ಲೊಂದು ದಿನ ಅವನ ಮುಂದೆ ಹೋಗಿ ತನ್ನ ಕರ್ಮಗಳ ವಿಚಾರಣೆಯನ್ನೆದುರಿಸಲಿಕ್ಕಿದೆ ಎಂಬುದು ಮನುಷ್ಯನಿಗೆ ಸದಾ 
ನೆನಪಿದ್ದರೆ, ಅವನು. ಎಂದಿಗೂ ಪಥಬ್ರಷ್ಟತೆ ಮತ್ತು ಕರ್ಮಬ್ರಷ್ಟತೆಗೊಳಗಾಗಲಾರ. ಇನ್ನು ಎಂದಾದರೂ ಮಾನವ ಸಹಜ 
ದೌರ್ಬಲ್ಕಗಳ ಕಾರಣ ಅವನ. ಕಾಲು ಜಾರಿ ಬಿಟ್ಟಿರೂ ಅವನು ತನಗೆ ಅರಿವಾದೊಡನೆ ತನ್ನನ್ನು ಸುಧಾರಿಸಿಕೊಳ್ಳುವನು. 


ಕಾಂಡ-28 


64. ಅತ್ತಗಾಬುನ್‌ 963 


64. ಅತ್ತಗಾಬುನ್‌ 


ಪರಿಚಯ 


ಇದರ ಹೆಸರನ್ನು 9ನೆಯ ಸೂಕ್ತದಲ್ಲಿರುವ "ದಾಲಿಕ ಯೌಮುತ್ತಗಾಬುನ್‌' ಎಂಬ ನುಡಿಯಿಂದ ಆಯ್ದು ಕೊಳ್ಳಲಾಗಿದೆ. 1 
ಅಂದರೆ ಇದು- 'ತಗಾಬುನ್‌' ಎಂಬ ಪದ ಬಂದಿರುವಂತಹ ಅಧ್ಯಾಯ. 
ಅವತೀರ್ಣ ಕಾಲ 

ಇದರ ಸ್ವಲ್ಪ ಭಾಗ ಮಕ್ಕಾದಲ್ಲೂ ಸ್ವಲ್ಪ ಭಾಗ ಮದೀನಾದಲ್ಲೂ ಅವತೀರ್ಣಗೊಂಡಿತೆಂದು ಮುಕಾತಿಲ್‌ ಮತ್ತು ಕಲ್‌ಬೀ - 
ಹೇಳುತ್ತಾರೆ. ಆದರೆ ಅಧಿಕಾಂಶ pp ಸಂಪೂರ್ಣ ಅಧ್ಯಾಯ “ಮದೀನಾದಲ್ಲಿ ಅವಶೀರ್ಣಗೊಂಡಿತ್ತೆಂದು ' 
ಹೇಳುತ್ತಾರೆ. ಆದರೂ ವಿಷಯ ಮತ್ತು ಶೈಲಿಯಿಂದ- ಬಹುಶಃ - ಇದು, ಮದೀನಾದ “ಪ್ರಾರಂಭ: ಕಾಲ ಘಟ್ಟದಲ್ಲಿ " 
ಅವತೀರ್ಣಗೊಂಡಿರಬೇಕೆಂದು ಭಾಸವಾಗುತ್ತದೆ. ಆದುದರಿಂದ ಇದರಲ್ಲಿ "ಮಕ್ಕಾದ ಅಧ್ಯಾಯಗಳ ہس 8ء‎ 
ಮದೀನಾದ ಅಧ್ಯಾಯಗಳ ಕೆಲವು ವೈಶಿಪ್ಟ್ಯಗಳೂ ಕಂಡು ಬರುತ್ತವೆ. 1 
ಚರ್ಚಾ ವಿಷಯಗಳು 


ವಿಶ್ವಾಸ ಮತ್ತು ಅನುಸರಣೆಯನ್ನು ಸ್ವೀಕರಿಸಿಕೊಳ್ಳಬೇಕೆಂಬ ಹಾಗೂ ۸۳0 ರೂಢಿಯ ಬೋಧನೆಯೇ 
ಈ ಅಧ್ಯಾಯದ ಮುಖ್ಯ ವಿಷಯವಾಗಿಜೆ. ಇದರ ಕ್ರಮವು ಹೀಗಿದೆ: 

ಆರಂಭದ ನಾಲ್ಕು ಸೂಕ್ತಗಳಲ್ಲಿ ಅಭಿಸಂಬೋಧಿತರು ಸಕಲ ಮಾನವರು. -ತರುವಾಯ 5ರಿಂದ" 10ನೆಯ ಸೂಕ್ತದ 
-ವರೆಗೆ ಕುರ್‌ಆನಿನ اق دہ‎ ಸ್ವೀಕರಿಸದೆ ಇರುವವರನ್ನು ಅಭಿಸಂಬೋಧಿಸಲಾಗಿದೆ. ಅನಂತರ J: ಕೊನೆಯ ಸೂಕ್ತದ 


ವರೆಗೆ ಮಾತಿನ ಗುರಿಯು ಈ ಆಹ್ವಾನವನ್ನು ಸ್ವೀಕರಿಸಿಕೊಂಡವರ ಕಡೆಗಿದೆ. ಸ 

ಸಕಲ ಮಾನವ ಕೋಟಿಯನ್ನು ಅಭಿಸಂಬೋಧಿಸಿ ಈ ನಾಲ್ಕು ಮೂಲ ವಾಸ್ತ ii ಕಲವು ಸಂಕಪ್ಪ ನುಡಿಗಳಲ್ಲಿ 
ಹೇಳಿ ತಿಳಿಸಲಾಗಿದೆ. 

1. Hi ಸರ್ವಾಧಿಕಾರ ಸಂಪನ್ನ ದೇವನು ಈ ವಿಶ್ವದ ಸೃಷ್ಟಿಕರ್ತ, ಒಡೆಯ ಮತ್ತು ಪರಿಪಾಲಕನಾಗಿದ್ದು ಈ ವಿಶ್ವದ. 
ಪ್ರತಿಯೊಂದು ವಸ್ತುವೂ ಆತನು ಪರಿಪೂರ್ಣ ಹಾಗೂ ದೋಷರಹಿತನೆಂಬುದಕ್ಕೆ :ಸಾಕ್ಷಿಯಾಗಿದೆ. K 

2. ಈ ವಿಶ್ವವು ಉದ್ದೇಶರಹಿತವಾಗಲಿ, ಯುಕ್ತಿರಹಿತವಾಗಲಿ ಅಲ್ಲ. ಇದರ ಸೃಷ್ಟಿಕರ್ತನು ಇದನ್ನು ಸಾದ್ಯ و‎ ಸತ್ಯವಾಗಿ 
ಸೃಷ್ಟಿಸಿರುವನು. ಇದೊಂದು ನಿರರ್ಥಕವಾಗಿಯೇ ಆರಂಭಗೊಂಡು ನಿರರ್ಥಕವಾಗಿಯೇ ಕೊನೆಗೊಳ್ಳುವಂತಹ ವ್ಯರ್ಥವಾದ 
ಲೀಲೆಯೆಂಬ ತಪ್ಪುಧಾರಣೆಯಲ್ಲಿರಬೇಡಿರಿ. 

3. ನಿಮ್ಮನ್ನು ದೇವನು ಅತ್ಯುತ್ತಮ ರೂಪದೊಂದಿಗೆ ಸೃಷ್ಟಿಸಿರುವುದು ಮತ್ತು ನಿಮಗೆ ಸತ್ಯವನ್ನು ಸ್ವೀಕರಿಸುವ ಅಥವಾ" 
ನಿರಾಕರಿಸುವ ಅಧಿಕಾರವನ್ನು ನೀಡಿರುವುದು ಒಂದು ಅರ್ಥಹೀನವಾದ ವೃರ್ಥಕ್ರಿಯೆ ಅಲ್ಲ. ವಾಸ್ತವದಲ್ಲಿ ಈ ಮೂಲಕ: 
ಅಲ್ಲಾಹನು, ನಿಮಗೆ ನೀಡಲಾಗಿರುವ ಈ ಕರ್ಮ ಸ್ವಾತಂತ್ರ್ಯವನ್ನು ನೀವು ಯಾವ ರೀತಿ ಬಳಸಿಕೊಳ್ಳುತ್ತಿ ರೆಂಬುದನ್ನು - 
ನೋಡುತ್ತಿದ್ದಾನೆ. 

4. ನೀವು ಹೊಣೆರಹಿತರಾಗಲಿ, ಜವಾಬ್ದಾರಿಕೆ ಇಲ್ಲದವರಾಗಲಿ ಅಲ್ಲ. ಕೊನೆಗೊಮ್ಮೆ ನೀವು ನಿಮ್ಮ ಸೃಷ್ಟಿಕರ್ತನ ಬಳಿಗೆ 
ಮರಳಿ ಹೋಗಲಿಕ್ಕಿದೆ. ಅವನು ನಿಮ್ಮ ಹೃದಯಾಂತರಾಳದಲ್ಲಿ ಹುದುಗಿರುವ ಭಾವನೆಗಳನ್ನೂ ಬಲ್ಲವನು. 

ಇದಾದ ಬಳಿಕ, ಮಾತು ಸತ್ಯನಿಷೇಧ ನೀತಿಯನ್ನು ಕೈಗೊಂಡವರ ಕಡೆಗೆ ತಿರುಗುತ್ತದೆ. ವಿನಾಶಗೊಂ೦ಡ ಗತ ಜನಾಂಗಗಳ, 
ಇತಿಹಾಸದ ಕಡೆಗೆ ಅವರ ಗಮನ ಸೆಳೆದು ಆ ಜನಾಂಗಗಳ ವಿನಾಶಕ್ಕೆ ಕೇವಲ ಎರಡು ಕಾರಣಗಳಿದ್ದುವೆಂದು ಶಿಳಿಸಲಾಗಿದೆ- .( 

1) ಅಲ್ಲಾಹನು ಅವರ ಮಾರ್ಗದರ್ಶನಕ್ಕಾಗಿ ಕಳುಹಿಸಿದ್ದ ಸಂದೇಶವಾಹಕರ ಮಾತನ್ನು ಸ್ವೀಕರಿಸಲು ಅವರು. 
ನಿರಾಕರಿಸಿದರು. % 


964 ಕುರ್‌ಆನ್‌ ವ್ಯಾಖ್ಯಾನ 


2) ಅವರು ಪರಲೋಕ ವಿಶ್ವಾಸವನ್ನು ನಿರಾಕರಿಸಿದರು ಮತ್ತು ಏನಿದ್ದರೂ ಅದೆಲ್ಲವೂ ಈ ಲೋಕದ ಜೀವನಕ್ಕೆ ಮಾತ್ರ 
ಸೀಮಿತ ಎಂದು ಭಾವಿಸಿಕೊಂಡರು. 

ಮಾನವ ಇತಿಹಾಸದ ಈ ಎರಡು ಪಾಠದಾಯಕ ವಾಸ್ತವಿಕತೆಗಳನ್ನು ವಿವರಿಸಿ: ಸತ್ಯನಿಷೇಧಿಗಳಿಗೆ ಅವರು ಜಾಗೃತರಾಗ 
ಬೇಕೆಂದೂ ಗತ ಜನಾಂಗಗಳು ಕಂಡಂತಹ ಗತಿಗೆ ತಾವು ತುತ್ತಾಗಬಾರದೆಂದಿದ್ದರೆ ಅಲ್ಲಾಹನ ಮೇಲೂ ಅವನ ಸಂದೇಶವಾಹಕರ 
ಮೇಲೂ ಪವಿತ್ರ ಕುರ್‌ಆನಿನ ರೂಪದಲ್ಲಿ ಅವನು ಅವಶೀರ್ಣಗೊಳಿಸಿರುವ 'ಮಾರ್ಗದರ್ಶಕ ಜ್ಯೋತಿಯ ಮೇಲೂ 
ವಿಶ್ಯಾಸವಿರಿಸಬೇಕೆರಿದೂ ಕರೆ ನೀಡಲಾಗಿದೆ. ಮಾತ್ರವಲ್ಲ ಪ್ರಾಚೀನರೂ ಅರ್ವಾಚೀನರೂ ಎಲ್ಲರೂ ಒಂದೇ ಸ್ಥಳದಲ್ಲಿ 
ಸೇರಿಸಲ್ಪಡುವ ಮತ್ತು ನಿಮ್ಮ ಪೈಕಿ ಪ್ರತಿಯೊಬ್ಬನ ವಂಚನೆಯು ಎಲ್ಲರ ಮುಂದೆ ಬಯಲಾಗುವ ದಿನವೊಂದು ಬರಲಿದೆ 
ಯೆಂದೂ ಆ ಬಳಿಕೆ ವಿಶ್ವಾಸ ಮತ್ತು ಕರ್ಮದ ಆಧಾರದಲ್ಲಿ ಸಕಲ ಮಾನವರ ಭವಿಷ್ಯವನ್ನು ಶಾಶ್ವತವಾಗಿ ನಿರ್ಧರಿಸಿ ಬಿಡಲಾಗು 
ವುದೆಂದೂ ಎಚ್ಚರಿಕೆ ನೀಡಲಾಗಿದೆ. 

ಇದಾದ ಬಳಿಕ, ಸತ್ಮವಿಶ್ವಾಸ ಮಾರ್ಗವನ್ನು ಅನುಸರಿಸುವವರನ್ನು ಉದ್ದೇಶಿಸಿ ಕೆಲವು ಪ್ರಮುಖ ಆದೇಶಗಳನ್ನು ‘ 
ನೀಡಲಾಗಿದೆ. - 

ಕಾರ್ಪಣ್ಯಗಳಿಲ್ಲವೂ ಅಲ್ಲಾಹನ ಅನುಜ್ಞೆಯಿಂದಲೇ ಬರುತ್ತವೆ. ಇಂತಹ‏ راہ ಭೂಲೋಕದಲ್ಲಿ ಬರುಪ‏ "را 
ಪರಿಸ್ಥಿತಿಗಳಲ್ಲೂ ಸತ್ಯದ ಮಾರ್ಗದಲ್ಲೇ ಸ್ಲಿರವಾಗಿರುವವನ ಮನಸ್ಸಿಗೆ ಅಲ್ಲಾಹನು ಮಾರ್ಗದರ್ಶನ ನೀಡುತ್ತಾನೆ. ಭಯ ಅಥವಾ‏ 
ಕಳವಳೆಕ್ಕೂಳಗಾಗಿ ಮನುಷೃ್ಕನು ಸತ್ಯದ ಮಾರ್ಗದಿಂದ ದೂರ ಸರಿದು ಬಿಟ್ಟಿರೆ ಅವನ ಹೃದಯವು ಅಲ್ಲಾಹನ ಮಾರ್ಗದರ್ಶನ‏ 
ದಿಂದ ವಂಚಿತವಾಗಿ ಬಿಡುತ್ತದೆ.‏ 

2) ಕೇವಲ ಸತ್ಯವಿಶ್ವಾಸ ಸ್ವೀಕರಿಸುವುದು ಮಾತ್ರ ಸತ್ಯವಿಶ್ವಾಸಿಯ ಕೆಲಸವಲ್ಲ. ಸತ್ಯ ಸ್ವೀಕಾರದ ಬಳಿಕ ಅವನು ಕಾರ್ಯತಃ 
ಅಲ್ಲಾಹ್‌ ಮತ್ತು. ಅವನ, ರಸೂಲರ ಆಜ್ಞಾಪಾಲನೆ ಮಾಡಬೇಕು. 

3) ಸತ್ಯವಿಶ್ವಾಸಿಯ ಭರವಸೆಯು ತನ್ನ ಬಾಹುಬಲ. ಅಥವಾ ಜಗತ್ತಿನ ಬೇರಾವುದೇ ಶಕ್ತಿಯ ಮೇಲೆ ಸೆಲೆಸಿರಬಾರದು. 
ಅವನ. ಭರವಸೆಯು ಕೇವಲ ಅಲ್ಲಾಹನ ಮೇಲೆ ಇರಬೇಕು. 


4 ಸತ್ಕವಿಶ್ವಾಸಿಯ ಪಾಲಿಗೆ ಅವನ ಸಂಪತ್ತು ಮತ್ತು ಸಂತತಿಗಳು ಒಂದು ದೊಡ್ಡ ಸತ್ವ ಪರೀಕ್ಸಿಯಾಗಿದೆ. ಏಕೆಂದರೆ 
ಹೆಚ್ಚಾಗಿ ಅವುಗಳ ಮೇಲಿನ ಮೋಹವೇ ಮಾನವನನ್ನು ಈಮಾನ್‌ ಮತ್ತು ಅನುಸರಣಾ ಮಾರ್ಗದಿಂದ ದೂರ ಸರಿಸಲು 
ಕಾರಣವಾಗುತ್ತದೆ. ಆದುದರಿಂದ ಸತ್ಯವಿಶ್ವಾಸಿಗಳು ಇವುಗಳ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು. 

5) ಪ್ರತಿಯೊಬ್ಬ ಮನುಷ್ಯನು ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಮಾತ್ರ ಹೊಣೆಗಾರನಾಗಿರುತ್ತಾನೆ. ಯಾರೂ ತನ್ನ 
ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಮಾಡಬೇಕೆಂದು ಅಲ್ಲಾಹನು ಅಪೇಕ್ಲಿಸುವುದಿಲ್ಲ. ಆದರೆ ಸತ್ಕವಿಶ್ವಾಸಿಯು ತನ್ನ ಶಕ್ಟ್ಯಾನುಸಾರ 
ದೇವಭಯವಿರಿಸಿಕೊ೦ಡು ಜೀವನ ಸಾಗಿಸಬೇಕು ಮತ್ತು ಈ ವಿಷಯದಲ್ಲಿ ಏನೂ ಲೋಪ ಮಾಡಬಾರದು. 


ا کی 
و 
Lit gy G ES WO MA‏ ئ7 225 تو 2 
5K ATE KG KE Gj 26S ಗ‏ 


64. ಅತ್ತಗಾಬುನ್‌ 


.: (ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು-18 ¢ ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವೂ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವೂ 
ಅಲ್ಲಾಹನನ್ನು ಜಪಿಸುತ್ತಿದೆ.' ಪ್ರಭುತ್ವವು ಅವನಿಗೆ ಸೇರಿದೆ? ಪ್ರಶಂಸೆಗಳು ಅವನಿಗೇ ಆಗಿದೆ? ಮತ್ತು ಅವನು 
ಎಲ್ಲ ಕಾರ್ಯಗಳಿಗೂ ಸಮರ್ಥನಾಗಿದ್ದಾನೆ." ಅವನೇ ನಿಮ್ಮನ್ನು ಸೃಷ್ಟಿಸಿದನು. ಇನ್ನು ನಿಮ್ಮ ಪೈಕಿ ಒಬ್ಬನು 


ಸತ್ಯನಿಷೇಧಿಯಾಗಿದ್ದಾನೆ, ಇನ್ನೊಬ್ಬನು ಸತ್ಯವಿಶ್ವಾಸಿಯಾಗಿದ್ದಾನೆ.5 ಅಲ್ಲಾಹ್‌ ನೀವು ಮಾಡುತ್ತಿರುವುದೆಲ್ಲವನ್ನೂ 


1. ವಿವರಣೆಯನ್ನು ಅಲ್‌ ಹದೀದ್‌ ಅಧ್ಯಾಯದ 1ನೆಯ ಟಿಪ್ಪಣಿಯಲ್ಲಿ ನೋಡಿರಿ. ಮುಂದಿನ ವಿಷಯವನ್ನು 
ಗಮನಿಸಿದರೆ, ಅಧ್ಯಾಯವನ್ನು ಈ ಮಾತಿನೊಂದಿಗೆ ಆರಂಭಿಸುವುದೇಕೆ ಎಂಬುದು ತಾನಾಗಿ ಮನವರಿಕೆಯಾಗುತ್ತದೆ: ಈ 
ಪೀಠಿಕೆಯ ತಾತ್ಸರ್ಯವೇನೆಂದರೆ- ನೀವು ಬುದ್ಧಿಹೀನ ಕುರುಡರಲ್ಲವೆಂದಾದರೆ, ಭೂಮಿಯಿಂದ ಆಕಾಶದ ಚರಮ ಸೀಮೆಗಳ 
ವರೆಗೆ ನೀವೆಲ್ಲಿ ದೃಷ್ಟಿ ಹಾಯಿಸಿದರೂ ಒಂದು ಸೂಕ್ಷ್ಮ ಅಣುವಿನಿಂದ ಬೃಹತ್‌ ಆಕಾಶ ಗಂಗೆಗಳವರೆಗೂ ಪ್ರತಿಯೊಂದು 
ವಸ್ತುವೂ ದೇವನ ಅಸ್ತಿತ್ವಕ್ಕೆ ಮಾತ್ರವಲ್ಲ, ಅವರ ದೇವನು ಸಕಲ ದೋಷ ದೌರ್ಬಲ್ಕ ಮತ್ತು ತಪ್ಪುಗಳಿಂದ ವಿರಹಿತನೆಂಬುದಕ್ಕೆ |, 
ಸಾಕ್ಲಿಯಾಗಿರುವುದನ್ನು ಸ್ವತಃ ಅರಿತುಕೊಳ್ಳುವ. ಅಂತಹ ದೇವನು ಇಲ್ಲು ದಿರುತ್ತಿದ್ದರೆ ಇಷ್ಟೊಂದು ಪರಿಪೂರ್ಣವಾದ, |, 
ಯುಕ್ತಿಪೂರ್ಣ ವೃವಸ್ಥೆಯು ಆಸ್ತಿತ್ವಕ್ಕೆ ಬರುವುದೇ ಸಾಧ್ಯವಿರಲಿಲ್ಲ. ಇನ್ನು ಅದು ಅನಾದಿಯಿಂದ ಅನಂತದವುರೆಗೆ ಇಷ್ಟು 
ಕರಾರುವಾಕ್ಕಾಗಿ ನಡೆಯುವುದ ನ್ನಂತೂ ಊಹಿಸಲಿಕ್ಕೂ ಸಾಧ್ಯವಿಲ್ಲ. j 

2. ಅರ್ಥಾತ್‌- ಅಖಿಲ ವಿಶ್ವವು ಕೇವಲ ಅವನೊಬ್ಬನ ಸಾಮ್ರಾಜ್ಯ. ಅವನು ಇದನ್ನು ಉಂಟು ಮಾಡಿ, ಅದಕ್ಕೆ ಒಮ್ಮೆ 
ಚಲನೆ ಕೊಟ್ಟು ಅನಂತರ ಹಾಗೆಯೇ ಬಿಟ್ಟಿಲ್ಲ. ಅವನು ಪ್ರತಿಕ್ಷಣವೂ ಇದರ ಮೇಲೆ ಕಾರ್ಯತಃ ಆಡಳಿತ ನಡೆಸುತ್ತಿದ್ದಾನೆ. 
ಈ ಸಾಮ್ರಾಜ್ಯದ ಅಡಳಿತದಲ್ಲಿ ಬೇರಾರಿಗೂ ಖಂಡಿತ ಯಾವುದೇ ಪಾತ್ರ ಇಲ್ಲ. ''!۲ح‎ 

3. ಬೇರೆ ಮಾಠಿನಲ್ಲಿ ಹೇಳುವುದಾದರೆ- ಅವನೊಬ್ಬನೇ ಪ್ರಶಂಸೆಗೆ ಅರ್ಹನು. ಬೇರೆ ಯಾರಲ್ಲಾದರೂ ಪ್ರ ಪ್ರಶಂಸಾರ್ಹ 
ಗುಣವೇನಾದರೂ ಕಂಡು ಬರುತ್ತಿದ್ದರೆ ಅದು ಅವನ ದಾನವಾಗಿರುತ್ತದೆ. 'ಹಮ್ಮ್‌'(ಪ್ರಶಂಸೆ ಎಂಬುದನ್ನು 'ಶುಕ್ಸ್‌' (ಕೃತಜ್ಞತೆ) |" 
ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ, ನಿಜವಾಗಿ ಕೃತಜ್ಞತೆಗೆ ಕೂಡಾ ಅವನೇ ಅರ್ಹನಾಗಿರುತ್ತಾನೆ. ಏಕೆಂದರೆ, ಎಲ್ಲ ಅನುಗ್ರಹ 
ಗಳನ್ನು ಉಂಟು ಮಾಡಿದವನು ಅವನೇ. . 

4. ಅರ್ಥಾತ್‌- ಅವನು ಸರ್ವಶಕ್ತನು. ತಾನಿಚ್ಛಿಸಿದ್ದನ್ನು ಮಾಡಬಲ್ಲನು. ಯಾವ ಶಕ್ತಿಯೂ ಅವನ ಸಾಮರ್ಥ್ಯವನ್ನು 
ಮೊಟಕುಗೊಳಿಸಲಾರದು. } 

5. ಇದಕ್ಕೆ ನಾಲ್ಕು ಅರ್ಥಗಳಿವೆ ಮತ್ತು ಅವೆಲ್ಲವೂ ಸರಿಯೇ ಆಗಿದೆ- 


ಕಾಂಡ-28 


966 ಕುರ್‌ಆನ್‌ ವ್ಯಾಖ್ಯಾನ 


20 وک‎ ಸಿ او سا ںوہ وف سی‎ 
EES AN EIS oA Fs [AY 
سے‎ Je ہے‎ AOA ضور‎ 
الاتض یرتا ون‎ RST ید‎ 
ವೀಕ್ಷಿಸುತ್ತಿದ್ದಾನೆ." ಅವನು ಭೂಮಿ-ಆಕಾಶಗಳನ್ನು ಸತ್ಕಪೂರ್ಣವಾಗಿ ಸೃಷ್ಟಿಸಿರುವನು ಮತ್ತು ನಿಮಗೆ ರೂಪ 
ಕೊಟ್ಟನು, ಅತ್ಕುತ್ತಮ ಸ್ವರೂಪ ಕೊಟ್ಟನು, ಕೊನೆಗೆ ನಿಮಗೆ ಅವನ ಕಡೆಗೇ ಮರಳಲಿಕ್ಕಿದೆ' ಭೂಮ- 


1) ಅವನೇ ನಿಮ್ಮ ಸೃಷ್ಟಿಕರ್ತ. ಆದರೆ ಗಿಮ್ಮಲ್ಲಿ ಕೆಲವರು ಅವನು ಸೃಷ್ಟಿಕರ್ತನೆಂಬುದನ್ನು ನಿರಾಕರಿಸುತ್ತಾರೆ, ಮತ್ತೆ 
ಕೆಲವರು ಈ ವಾಸ್ತವಿಕತೆಯನ್ನು ಒಪ್ಪಿ; ಸೊಳ್ಳುತ್ತಾರೆ. ಮೊದಲ ಹಾಗೂ ಎರಡನೆಯ ನುಡಿಯನ್ನು ಸೇರಿಸಿ ಓದಿದಾಗ ಈ ಅರ್ಥವು 
ವ್ಯಕ್ತವಾಗುತ್ತದೆ. 

2) ನೀವು ಸತ್ಯವನ್ನು ನಿರಾಕರಿಸಲಿಚ್ಛಿಸಿದರೆ ನಿರಾಕರಿಸಲು ಮತ್ತು ಸ್ವೀಕರಿಸಲಿಚ್ಛಿಸಿದರೆ ಸ್ವೀಕರಿಸಲು ಸಾಧ್ಯವಾಗುವ 
ರೀಶಿಯಲ್ಲಿ ನಿಮ್ಮನ್ನು ಸೃಷ್ಟಿಸಿದವನು ಅವನೇ. ಆದ್ದರಿಂದ “ಈಮಾನ್‌(ಸತ್ಯವಿಶ್ವಾಸು ಮತ್ತು ಕುಫ್‌(ನಿರಾಕರಣೆ) ಇವೆರಡರ 
ಹೊಣೆಗಾರರೂ ನೀವೇ. ಈ ಅರ್ಥವನ್ನು "ಅಲ್ಲಾಹ್‌ ನೀವು ಮಾಡುತ್ತಿರುವುದೆಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ" ಎಂಬ ಅನಂತರದ 
ಮಾತು ಸಮರ್ಥಿಸುತ್ತದೆ. 

3) ಅವನು ನಿಮ್ಮನ್ನು ಉತ್ತಮ ಪ್ರಕೃತಿಯಲ್ಲಿ ಸೃಪ್ಟಿಸಿದ್ದನು. ನೀವೆಲ್ಲರೂ ಸತ್ಯವಿಶ್ವಾಸ ಮಾರ್ಗವನ್ನೇ ಸ್ವೀಕರಿಸಿಕೊಳ್ಳ 
"ಬೇಕೆಂಬುದು ಅದರ ಬೇಡಿಕೆಯಾಗಿತ್ತು. ಆದರೆ, ಈ ಪ್ರಕೃತಿಯಲ್ಲಿ ಹುಟ್ಟಿದ ಬಳಿಕ ನಿಮ್ಮ ಪೈಕಿ ಕೆಲವರು ತಮ್ಮ ಪ್ರಕೃತಿ ಮತ್ತು 
ಮೂಲ ಸ್ವಭಾವಕ್ಕೆ ವಿರುದ್ಧವಾಗಿದ್ದ ಸತ್ಮನಿಷೇಧದ ಮಾರ್ಗವನ್ನು ಅನುಸರಿಸಿದರು. ಇನ್ನು ಕೆಲವರು ತನ್ನು ಪ್ರಕೃತಿಗೆ 
ಅನುಗುಣವಾಗಿದ್ದ ಈಮಾನಿನ ಮಾರ್ಗ ಹಿಡಿದರು. ಈ ಸೂಕ್ತವನ್ನು ಸೂರಃ ಅರ್ರೂಮ್‌ನ 30ನೆಯ ಸೂಕ್ತದೊಂದಿಗೆ ಸೇರಿಸಿ 
ಓದಿದರೆ ಚೆನ್ನಾಗಿ ಅರ್ಥವಾಗುತ್ತದೆ. (ವಿವರಣೆಯನ್ನು ಸೂರಃ ಅರ್ರೂಮ್‌ನ 42ರಿಂದ 47ರ ವರೆಗಿನ ಟಿಪ್ಪಣಿಗಳಲ್ಲಿ ನೋಡ 
ಬಹುದು) ಇಲ್ಲಿ ಪ್ರಸ್ತಾಪಿಸಲರ್ಹವಾದ ಒಂದು" ವಿಷಯವೇನೆಂದರೆ- ಒಂದೂವರೆ ಸಾವಿರ ವರ್ಷಗಳಿಂದೀಚೆಗೆ ಕ್ರೈಸ್ತರು ತಮ್ಮ 
ಮೂಲ ವಿಶ್ವಾಸವಾಗಿ ಮಾಡಿಕೊಂಡಿರುವ, 'ಮಾನವ ಜನ್ಮತಃ ಪಾಪಿ' ಎಂಬ ಕಲ್ಪ ಸೆಯನ್ನು ಯಾವುದೇ ದಿವ್ಯ ಗ್ರಂಥವು ಎಂದೂ 
ಸಾರಿರಲಿಲ್ಲ. ಬೈಬಲಿನಲ್ಲಿ ಇದಕ್ಕೆ ಆಧಾರವೇ ಇಲ್ಲವೆಂದು ಸ್ವತಃ ಕ್ರೈಸ್ತ ವಿದ್ವಾಂಸರೇ ಇಂದು ಹೇಳಲಾರಂಭಿಸಿದ್ದಾರೆ. 

4) ಅಲ್ಲಾಹನೇ ನಿಮ್ಮನ್ನು ನಾಸ್ತಿಯಿರಿದ ಅಸ್ತಿತ್ವಕ್ಕೆ ತಂದಿದ್ದಾನೆ. ನೀವು ಸರಿಯಾಗಿ ಮತ್ತು ಪ್ರಾಮಾಣಿಕವಾಗಿ ಚಿಂತಿಸಿ 
ನೋಡುತ್ತಿದ್ದರೆ, ಜಗತ್ತಿನ ಇತರ ಎಲ್ಲ ತರದ ಅನುಗ್ರಹಗಳಿಂದ ಪ್ರಯೋಜನ ಪಡೆಯಲು ಕಾರಣವಾದ ನಮ್ಮ ಅಸ್ತಿತ್ವವೇ 
ದೇವನ, ನ ಅನುಗ್ರಹವಾಗಿದೆ ಎಂಬುದು ನಿಮಗೆ ಮನವರಿಕೆಯಾಗುತ್ತಿತ್ತು. ಆಗ ನಿಮ್ಮಲ್ಲಿ ಒಬ್ಬನೂ ತನ್ನ ಸೃಷ್ಟಿಕರ್ತನಿಗೆದುರಾಗಿ 
ನ ಮತ್ತು ಬಂಡಾಯ ನೀತಿಯನ್ನು ಅನುಸರಿಸುತ್ತಿರಲಿಲ್ಲ ಆದರೆ ನಿಮ್ಮಲ್ಲಿ ಕೆಲವರು ಚಿಂತನೆ ನಡೆಸಲೇ ಇಲ್ಲ ಅಥವಾ 
Fake ವಿಧಾನದಿಂದ ಚಿಂತನೆ ನಡೆಸಿ 'ಕುಫ್ರ್‌'ನ ಮಾರ್ಗವನ್ನು ಹಿಡಿದರು ಮತ್ತು ಕೆಲವರು ಸರಿಯಾದ ಚಿಂತನೆಯ 
ಬೇಡಿಕೆಯ ಪ್ರಕಾರ ಈಮಾನಿನ ಮಾರ್ಗವನ್ನೇ ಹಿಡಿದರು. , 

7 6. ಈ ಮಾತಿನಲ್ಲಿ نوہ‎ ಸುವುದು' ಎಂಬುದರ ಅರ್ಥ ಕೇವಲ ನೋಡುವುದು ಎಂದಲ್ಲ. ನಿಮ್ಮ ಕರ್ಮಗಳಿಗನುಸಾರ 
ವಾಗಿಯೇ ನಿಮಗೆ ಸ ಸತ್ಸಲವನ್ನೋ ಶಿಕ್ಸೆಯನ್ನೋ ಕೊಡಲಾಗುವುದು ಎಂಬ ಅರ್ಥವು ಇದರಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

7. ಈ ಸೂಕ್ತದಲ್ಲಿ ಮೂರು 'ಕೆಷಯಗಳನ್ನು ಅನುಕ್ರಮವಾಗಿ ವಿವರಿಸಲಾಗಿದ್ದು ಅವುಗಳ ನಡುವೆ ಗಾಢವಾದ ಒಂದು 
ತಾರ್ಕಿಕ ಸಂಬಂಧವಿದೆ. 

"ಮೊದಲನೆಯದಾಗಿ "ಅಲ್ಲಾಹನು ಈ ವಿಶ್ವ ವನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿದನು"” ಎನ್ನಲಾಗಿದೆ. ವಿಶ್ವದ ಸೃಷ್ಟಿಯನ್ನು 
: ಸತ್ಯಃ ಪೂರ್ಣವೆಂದು ಹೇಳಿರುವುದರ ತಾತ್ಚರ್ಯವೇನೆಂದಿರೆ- ಇದು ಒಬ್ಬ ಯುಕ್ತಿಪೂರ್ಣ ಸೃಷ್ಟಿಕರ್ತನ ಅತ್ಯಂತ ಗಂಭೀರವಾದ 
ಕೆಲಸವಾಗಿದೆ. ಇಲ್ಲಿರುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ನಿರ್ದಿಷ್ಟ ಉದ್ದೇಶವಿದೆ ಮತ್ತು ಅದರಲ್ಲಿ ಆ ಉದ್ದೇಶವು 
“ಎಷ್ಟು ಎದ್ದು ಕಾಣುತ್ತದೆಂದರೆ, ಯಾರಾದರೊಬ್ಬ ವಿವೇಕವಂತ ಮನುಷ್ಯನು ಯಾವುದೇ ವಸ್ತುವಿನ ಸ್ವರೂಪವನ್ನು ಸರಿಯಾಗಿ [ 
ಅರ್ಥ ಮಾಡಿಕೊಂಡರೆ, ಇಂತಹ ವಸ್ತುವನ್ನು ಉಂಟು ಮಾಡುವುದರ ಸರಿಯಾದ ಹಾಗೂ ಯುಕ್ತಿಪೂರ್ಣ ಉದ್ದೇಶ 


ಕಾಂಡ-28 


64. -ಅತ್ತಗಾಬುನ್‌ - 967 


GE GIES KL To نٹ پنات‎ MSGS 


ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತು ವಿನ ಜ್ಞಾನ' ಅವನಿಗಿದೆ. ನೀವು. ಅಡಗಿಸಿಡುವುದೆನ್ನೂ . ಪ್ರಕಟಗೊಳಿಸು 
ವುದನ್ನೂ ಅವನು ಬಲ್ಲನು ಮತ್ತು ಅಲ್ಲಾಹನು ಅಂತರಾಳದ ಸ್ಥಿತಿಯನ್ನೂ ಅರಿತಿರುತ್ತಾನೆ. ' 


'ಏನಾಗಿರುತ್ತದೆಂದು ತಿಳಿದುಕೊಳ್ಳಲು ಅವನಿಗೆ ಕಷ್ಟವಾಗದು. (ಹೆಚ್ಚಿನ ವಿವರಣೆಯನ್ನು ಅಧ್ಯಾಯ ಅಲ್‌, ಅನ್‌ಆಮ್‌: 46, 
ಯೂನುಸ್‌: 11, ಇಬ್ರಾಹೀಮ್‌- 26, وت‎ 6 ಅಲ್‌ ಅಂಬಿಯಾ: 15-16, ಅಲ್‌ ಮೂಮಿನೂನ್‌: 102, ಅಲ್‌ 
ಅಂಕಬೂತ್‌; 75. ಅರ್ರೂಮ್‌: 6 ಅದ್ದುಖಾನ್‌: 34 ಮತ್ತು ಅಲ್‌ ಜಾಸಿಯಃದ 28ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ.) 
ಎರಡನೆಯದಾಗಿ- ಈ ವಿಶ್ವದಲ್ಲಿ ಅಲ್ಲಾಹನು ಮಾನವನನ್ನು ಅತ್ಯುತ್ತಮ ಸ್ವರೂಪದಲ್ಲಿ ಸೃಷ್ಟಿಸಿರುವನೆಂದು ಹೇಳಲಾಗಿದೆ. 
ರೂಪವೆಂದರೆ- مہ‎ ಮುಖ ಮಾತ್ರವಲ್ಲ, ನಿಜವಾಗಿ ಈ ಮೂಲಕ' ಅವನ ಸಂಪೂರ್ಣ ಶಾರೀರಿಕ ರಚನೆಯನ್ನು 
ಉದ್ದೇಶಿಸಲಾಗಿದೆ. ಈ ಲೋಕದಲ್ಲಿ ಕಾರ್ಯವೆಸಗಲಿಕ್ಕಾಗಿ ಮಾನವನಿಗೆ ನೀಡಲಾಗಿರುವ ಶಕ್ತಿ ಮತ್ತು ಸಾಮರ್ಥ್ಯಗಳೂ ಇದರ'|' 
"ಅರ್ಥದ ವ್ಯಾಪ್ತಿಯೊಳಗೆ ಬರುತ್ತದೆ. ಈ ಎರಡು ನೆಲೆಗಳಲ್ಲೂ ಮಾನವನನ್ನು ಭೂಮಿಯ ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಟ 
ನನ್ನಾಗಿ ಮಾಡಲಾಗಿದೆ. ಆದುದರಿಂದಲೇ ಭೂಮಿಯಲ್ಲಿ ಮತ್ತು ಅದರ ಸುತ್ತಮುತ್ತ, ಲಿನಲ್ಲಿ ಕಂಡು ಬರುತ್ತಿರುವ ಸಕಲ, 
ವಸ್ತುಗಳ ಮೇಲೆ ಅಧಿಕಾರ ಚೆಲಾಯಿಸಲು ಅವನಿಗೆ ಸಾಧ್ಯವಾಯಿತು. (ಹೆಚ್ಚಿನ ವಿವರಣೆಗಳನ್ನು ಸೂರಃ ಅಲ್‌ ಮೂಮಿನ್‌ನ |: 
'9।ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

ಮೇಲೆ ಹೇಳಲಾದ ಎರಡು ವಿಷಯಗಳ ತರ್ಕಬದ್ಧ ಪರಿಣಾಮಗಳಿಂದ ವೃಕ್ತವಾಗುವ ಮೂರನೆಯ 'ಏಷಯವನ್ನು. ಸೂಕ್ತದ "ا‎ 
ಮೂರನೆಯ ನುಡಿಯಲ್ಲಿ ತಿಳಿಸಲಾಗಿದ್ದು, "ಕೊನೆಗೆ ನಿಮಗೆ ಅವನ ಕಡೆಗೇ ' ಮರಳಬೇಕಾಗಿದೆ”" ಎನ್ನಲಾಗಿದೆ. ಇಷ್ಟು' ಯುಕ್ತಿ 
ಪೂರ್ಣವೂ ಉದ್ದೇಶಪೂರ್ವಕವೂ ಆಗಿರುವ ವಿಶ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಸಂಪನ್ನ ಜೀವಿಯೊಬ್ಬನನ್ನು ಸೃಷ್ಟಿಸಿರುವಾಗ, 
ಆತನನ್ನು ಲಗಾಮಿಲ್ಲದ ಕುದುರೆಯಂತೆ ಜವಾಬ್ದಾರಿ ರಹಿತವಾಗಿ ಹೀಗೆಯೇ ಬಿಟ್ಟು ಬಿಡಬೇಕೆಂಬುದು' ಖಂಡಿತವಾಗಿಯೂ 
ಯುಕ್ತಿಯ ಬೇಡಿಕೆಯಲ್ಲ. ಈ ಜೀವಿಯು ತನಗೆ ಇಷ್ಟೆಲ್ಲಾ ಅಧಿಕಾರಗಳನ್ನು ಕೊಟ್ಟು ತನ್ನ ಸೃಷ್ಟಿಯಲ್ಲಿ ಇಂತಹ ಸ್ಥಾನಮಾನ 
ಗಳನ್ನು ದಯಪಾಲಿಸಿದ ಶಕ್ತಿಯ ಮುಂದೆ ಉತ್ತರದಾಯಿಯಾಗಿರಬೇಕು ಎಂಬುದೇ ವಾಸ್ತವದಲ್ಲಿ ಯುಕ್ತಿಯ ಅನಿವಾರ್ಯ |, 
ಬೇಡಿಕೆಯಾಗಿದೆ. ಈ ಸೂಕ್ತದಲ್ಲಿ 'ಮರಳುವುದು' ಎಂದರೆ- ಕೇವಲ ಮರಳುವುದಲ್ಲ. ಬದಲಾಗಿ,” ಉತ್ತರ ಕೊಡಲಿಕ್ಕಾಗಿ |' 
ಮರಳುವುದಾಗಿದೆ. ಈ ಮರಳುವಿಕೆಯು ಇದೇ" ಜೀವನದಲ್ಲಿ ನಡೆಯುವ ಬದಲು ಮರಣಾನಂತರದ ಇನ್ನೊಂದು' ಜೀವನದಲ್ಲಿ |' 
ನಡೆಯುವುದೆಂದು ಅನಂತರದ ಸೂಕ್ತದಲ್ಲಿ ವಿಶದೀಕರಿಸಲಾಗಿದೆ. ಏಕೆಂದರೆ, ಉತ್ತರದಾಯಿತೃದ ಈ ಕ್ರಿಯೆಯು ಜೀವನದಲ್ಲಿ 
ಪರಿಪೂರ್ಣವಾಗಿ ನೆರವೇರಲು ಸಾಧ್ಯವೇ ಇಲ್ಲ. ಇದು ಅಖಿಲ ಮಾನವ ವರ್ಗದ ಜೀವನ ವೃತ್ತಾಂತಗಳೆಲ್ಲ ಮುಗಿದ ಮೇಲೆ |' 
ಮತ್ತು ಆದಿಯಿಂದ ಅಂತ್ಮದ ವರೆಗಿನ ಸಕಲ ಮಾನವರೂ ಏಕಕಾಲದಲ್ಲಿ ಉತ್ತರ" ನೀಡಲಿಕ್ಕಾಗಿ' ಒಂದು ಗೂಡುವ ಸಮಯದಲ್ಲಿ 
ಮಾತ್ರ ಸಾಧ್ಯ. (ಹೆಚ್ಚಿನ ವಿವರಗಳನ್ನು ಅಧ್ಯಾಯ. ಅಲ್‌ರಾಫ್‌: 30, ಯೊನುಸ್‌: 10-11, ಹೂದ್‌: 105, ಅನ್ನಮ್ಮ್‌: 27, 
ಅನ್ನಹ್ಹ್‌: 35, 'ಅಲ್‌ ಹಜ್ಜ್‌: 9, ಅರ್ರೂಮ್‌': 5-6, ಸ್ಫಾದ್‌: 29-30, ಅಲ್‌ ಮೂಮಿನ್‌; 80 ಮತ್ತು ಅಲ್‌ ಜಾಸಿಯದ್ದ 27ರಂದ 
29ರ ವರೆಗಿನ ಟಿಪ್ಪಣಿಗಳಲ್ಲಿ ನೋಡಿರಿ) 

8. ಇದನ್ನು "ನೀವು' ಅಡಗಿ ಮಾಡುವುದನ್ನೂ ಬಹಿರಂಗವಾಗಿ ಮಾಡುವುದನ್ನೂ". Mt ಎರದೂ " ಆಫುಮದಿಸಬಹುದು. 

9. ಅರ್ಥಾತ್‌- ಅವನು ಜನರ ಅರಿವಿಗೆ 'ಬರುವರಿತಹ ಕರ್ಮಗಳನ್ನು ಮಾತ್ರ یں‎ ಎಲ್ಲರಿಂದಲೂ ಅಡಗಿರುವ و‎ 
ಕರ್ಮಗಳನ್ನೂ ತಿಳಿದಿರುತ್ತಾನೆ. ' ಇಷ್ಟೇ ಅಲ್ಲ, ಅವನು ಕರ್ಮಗಳ ಕೇವಲ. ಬಾಹ್ಮರೂಪವನ್ನು ನೋಡುವುದಲ್ಲ ' ಮಾನವನ 
ಪ್ರತಿಯೊಂದು ಕರ್ಮದ ಹಿಂದೆ ಯಾವ ಇರಾದೆ 'ಮತ್ತು ಯಾವ ಉದ್ದೇಶ ಕಾರ್ಯವಸಗುತ್ತಿದೆ ماج‎ ಅವನು ಆ ಕರ್ಮವನ್ನು 
ಯಾವ ಸೆಂಕಲ್ಪ ಮತ್ತು ಭಾವನೆಯೊಂದಿಗೆ ಮಾಡಿರುತ್ತಾನೆಂಬುದನ್ನೂ ಬಲ್ಲವನಾಗಿರುತ್ತಾನೆ. ಈ ವಾಸ್ತವಿಕತೆಯ ಬಗ್ಗೆ ಚಿಂತನೆ 
ನಡೆಸಿದರೆ, ನ್ಯಾಯ ದಾನವು ಪರಲೋಕದಲ್ಲಿ ಮಾತ್ರ ಸಾಧ್ಯ ಮತ್ತು ಅಲ್ಲಾಹನ ನ್ಯಾಯಾಲಯದಲ್ಲಿ ಮಾತ್ರ ಸರಿಯಾದ ನ್ಯಾಯ |' 
ಸಿಗಲು ಸಾಧ್ಯವಿದೆ ಎಂಬುದು ಅರ್ಥವಾದೀತು. ಈ ದೃಷ್ಟಿಯಿಂದ ನೋಡಿದರೆ ಈ ಸೂಕ್ತವು "ಅವನು ಭೂಮಿ ಆಕಾಶಗಳನ್ನು 

ಸತ್ಯಪೂರ್ಣವಾಗಿ ಸೃಷ್ಟಿಸಿದ್ದಾನೆ" ಎಂಬ ಮಾತಿನೊಂದಿಗೆ ಗಾಢವಾದ ತಾರ್ಕಿಕ ಸಂಬಂಧ ಹೊಂದಿದೆ. ಅವನು ಈ ಜಗತ್ತನ್ನು 


ಕಾಂಡ-28 


968 7 ಕುರ್‌ಆನ್‌ ವ್ಯಾಖ್ಯಾನ 


ಷಿ وبا یق ولب‎ ಗ 
ST SGA 0 
ರವರ ಶಿ 


(5-6) ಇದಕ್ಕೆ ಮುಂಚೆ ಸತ್ಯವನ್ನು ಧಿಕ್ಕರಿಸಿದ ಹಾಗೂ ಕೊನೆಗೆ ತಮ್ಮ ದುಷ್ಕೃತ್ಯಗಳ ಫಲವನ್ನು 
ಸವಿದವರ ವೃತ್ತಾಂತವು ನಿಮಗೆ ತಲಪಿಲ್ಲವೇ? ಮುಂದೆ ಅವರಿಗಾಗಿ ವೇದನಾಯುಕ್ತ ಯಾತನೆ ಇದೆ. ಅವರು 
ಇಂತಹ ದುರ್ಗತಿಗೆ ಅರ್ಹರೆನಿಸಿದ್ದೇಕೆಂದರೆ, ಅವರ ಬಳಿಗೆ ಸಂದೇಶವಾಹಕರು ಸುಸ್ಪಷ್ಟ ಆಧಾರ ಪ್ರಮಾಣ 
ಗಳೊಂದಿಗೆ ಹಾಗೂ ನಿದರ್ಶನಗಳೊಂದಿಗೆ ಬರುತ್ತಲೇ ಇದ್ದರು." .-ಆದರೆ ಅವರು, "ಮಾನವರು ನಮಗೆ 
'ಸನ್ಮಾರ್ಗದರ್ಶನ ನೀಡುವರೇ?" ಎಂದರು.” `ಹೀಗೆ ಅವರು ಸತ್ಯವನ್ನು ಧಿಕ್ಕರಿಸಿದರು ಮತ್ತು ಮುಖ 
ತಿರುಗಿಸಿಕೊಂಡರು. ಆಗ ಅಲ್ಲಾಹನೂ ಅವರ ಬಗ್ಗೆ ನಿರ್ಲಕ್ಸ ತಾಳಿದನು. ಅಲ್ಲಾಹನಂತು ನಿರಪೇಕ್ಸನೂ 
ಸ್ವಯಂ ಸ್ತುತೃರ್ಹನೂ ಆಗಿರುತ್ತಾನೆ. 


ಸತ್ಯಪೂರ್ಣವಾಗಿ “ಸೃಷ್ಟಿಸಿದ್ದರೆ ಇದರಲ್ಲಿ ಸರಿಯಾದ ' ಮತ್ತು ' ಪರಿಪೂರ್ಣ ನ್ಯಾಯ" ಇರಲೇಬೇಕು." ನ್ಯಾಯ ಸ್ಥಾಪಕನಿಗೆ, 
ಮನುಷ್ಯನಂತಹ ಹೊಣೆಗಾರ ಜಿಳವಿಯ ಪ್ರತಿಯೊಂದು ಕರ್ಮ ಮಾತ್ರವಲ್ಲ. ಎಂತಹ ಸಂಕಲ್ಪದೊಂದಿಗೆ ಆ ಕರ್ಮವನ್ನು 
ಮಾಡಲಾಗಿದೆ ಎಂಬುದು ಕೂಡಾ ವ್ಯಕ್ತವಾಗಿ ತಿಳಿದಿದ್ದರೆ ಮಾತ್ರ ಅಂತಹ ನ್ಯಾಯವು ಸ್ಥಾಪಿತವಾಗಬಲ್ಲುದು. ವಿಶ್ವದ ಸೃಷ್ಟಿಕರ್ತನ 
ಹೊರತು" ಇಂತಹ ನ್ಯಾಯವನ್ನು ನೀಡತಕ್ಕವರು ಬೇರಾರೂ ಇರಲು ಸಾಧ್ಯವಿಲ್ಲವೆಂಬುದು ಖಚಿತ. 

"10, ಅರ್ಥಾತ್‌- ಭೂಲೋಕದಲ್ಲಿ ಅವರು ತಮ್ಮ ಕರ್ಮಗಳಿಗೆ ಅನುಭೆವಿಸಿದ ಶಿಕ್ಷೆಯು ಆ ಕರ್ಮಗಳ ನೈಜ ಶಿಕ್ಷೆಯಾಗಲಿ, 
ಸಂಪೂರ್ಣ ಶಿಕ್ಸೆಯಾಗಲಿ ಆಗಿರಲಿಲ್ಲ. ನೈಜ ಹಾಗೂ ಸಂಪೂರ್ಣ ಶಿಕ್ಸೆ ಕ್ಲೆಯನ್ನು ಮುಂದೆ, ಅವರು ಪರಲೋಕದಲ್ಲಿ 
ಅನುಭವಿಸಲಿಕ್ಕಿದೆ. ಆದರೆ ಭೂಲೋಕದಲ್ಲಿ “ಅವರ ಮೇಲೆ ಎರಗಿದ ಯಾತನೆಯಿಂದ- ತಮ್ಮ ಪ್ರಭುವಿನ ವಿರುದ್ಧ ಧಿಕ್ಕಾರದ 
ನೀತಿಯನ್ನು ಅನುಸರಿಸಿದ ಜನಾಂಗಗಳು 'ಯಾವ ರೀತಿ ಅವನತಿ ಹೊಂದುತ್ತಾ ಹೋದವು ಮತ್ತು Gd ಎಂತಹ 
“ದುರ್ಗತಿಗೆ ತುತ್ತಾದವು ಎಂಬ ಪಾಠವನ್ನು ಜನರು ಕಲಿಯಲು ಸಾಧ್ಯವಿದೆ. (ಹೆಚ್ಚಿನ ವಿವರಗಳನ್ನು ಅಧ್ಯಾಯ ಅಲ್‌ ಅಲ್‌ರಾಫ್‌ನ 
5-6 ಮತ್ತು ಹೊದ್‌ನ 105ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) 

ಅರ್ಥಾತ್‌- ಮೊದಲನೆಯದಾಗಿ ಅವರು, ತಾವು ಅಲ್ಲಾಹನ ಕಡೆಯಿಂದ ನೇಮಕಗೊಂಡು ಬಂದವರೆಂಬುದಕ್ಕೆ‏ رر 
ಬೇಕಾದ ಸುವ್ಯಕ್ತ ನಿದರ್ಶನಗಳನ್ನು ತೆಗೆದುಕೊಂಡು ಬಂದಿದ್ದರು. ಎರಡನೆಯಬಾಗಿ- ಅವರು ಪ್ರತಿಯೊಂದು ` ಮಾತನ್ನೂ‏ 
ಸಮರ್ಪಕವಾದ ಆಧಾರ ಪ್ರಮಾಣಗಳೊಂದಿಗೆ ಮುಂದಿಡುತ್ತಿದ್ದರು. ಮೂರನೆಯದಾಗಿ- ಅವರ ಬೋಧನೆಯಲ್ಲಿ ಅಸ್ಪಷ್ಟತೆ‏ 
ಇರಲಿಲ್ಲ. ಸತ್ಯ ಯಾವುದು ಮತ್ತು ಮಿಥ್ಮ ಯಾವುದು ಎಂಬುದನ್ನು ಅವರು ಬಹಳ ಸ್ಪಷ್ಟವಾಗಿ ತಿಳಿಸುತ್ತಿದ್ದರು.‏ 

“12. ಅವರ ವಿನಾಶಕ್ಕೆ ಪ್ರಪ್ರಥಮ ಮತ್ತು ಮೂಲಕಾರಣ'ಇದೇ ಆಗಿತ್ತು. ಸೃಷ್ಟಿಕರ್ತನು ಮಾನವಕುಲದ ಮಾರ್ಗದರ್ಶನಕ್ಕಾಗಿ 
'ಪ್ರವಾದಿಗಳನ್ನು ಕಳುಹಿಸುವಾಗ, ಜನರು ಅವರ ಸತ್ಯವಂತಿಕೆಯ ಬಗ್ಗೆ ಸಂಶಯ ತಾಳಲು ಯಾವುದೇ" ಆಧಾರ ಇರಬಾರದೆಂಬ 
ಉದ್ದೇಶದಿಂದ ಅವರನ್ನು ಸುವ್ಯಕ್ತ ನಿದರ್ಶನಗಳೊಂದಿಗೆ ಕಳುಹಿಸಿದನು. ಆದರೆ ಅವರು ಮಾನವನು ಪ್ರವಾದಿಯಾಗಬಲ್ಲ; ನೆಂಬ 
"ವಿಷಯವನ್ನೇ ನಂಬಲು ನಿರಾಕರಿಸಿದರು. ಅನಂತರ ಅವರಿಗೆ ಮಾರ್ಗದರ್ಶನ ಪಡೆಯುವ ಬೇರಾವ ದಾರಿಯೂ ಉಳಿಯಲಿಲ್ಲ, 
(ಹೆಚ್ಚಿನ ವಿವರಣೆಗಳನ್ನು ಅಧ್ಯಾಯ ಯಾಸೀನ್‌ನ 11ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

13. ಅರ್ಥಾತ್‌: ಅವರು ಅಲ್ಲಾಹನು' ಕಳುಹಿಸಿದ ಮಾರ್ಗದರ್ಶನದ ಬಗ್ಗೆ ನಿರಪೇಕ್ಷತೆಯನ್ನು ಪ್ರದರ್ಶಿಸಿದಾಗ, ಅವರು 
ಯಾವ ಹೊಂಡಕ್ಕೆ ಬೀಳುತ್ತಾರೆಂಬ ಬಗ್ಗೆ ಅಲ್ಲಾಹನು ಕೂಡಾ ನಿಶ್ಚಿಂತನಾದನು. ಅಲ್ಲಾಹನ ಯಾವ ಅಗತ್ಯ ವೂ” ಅವರನ್ನು 
ಅವಲಂಬಿಸಿರಲಿಲ್ಲ, ಅವರು' ನಂಬಿದರೆ ಮಾತ್ರ ಅವನು ದೇವನಾಗಿ ಉಳಿಯುತ್ತಾನೆ. ಅನ್ಮ್ನಥಾ ದೇವತ್ಸದ ಪಟ್ಟವು ಅವನಿಂದ 


ಕಾಂಡ-28 


64. ಅತ್ತಗಾಬುನ್‌ 969 


گڑوس ےہ نے ٦ Ale pad‏ کسر کا ”> 1 
اع ಹಡಧಿ‏ 5 7 ۵7ہ ,54 
sbi Gl PFA‏ لے یما تعملون ಎ‏ سکع سے ಹಿ‏ 


(7) ಮರಣಾನಂತರ ಎಷ್ಟು ' ಮಾತ್ರಕ್ಕೂ ನಾವು ಪುನಃ ಎಬ್ಬಿಸಲ್ಪಡಲಾರೆವೆಂದು ಸತ್ಮನಿಷೇಧಿಗಳು ಬಹಳ 
ಧೈರ್ಯದಿಂದ ಸಾರಿದ್ದಾರೆ." ಅವರೊಡನೆ: ಹೇಳಿರಿ- "ಹಾಗಲ್ಲ, ನನ್ನ ಪ್ರಭುವಿನಾಣೆ, ನೀವು ಖಂಡಿತವಾಗಿಯೂ 
ಎಬ್ಬಿಸಲ್ಪಡುವಿರಿ. ತರುವಾಯ ನೀವು (ಭೂಲೋಕದಲ್ಲಿ) ಏನೇನು ಮಾಡಿರುವಿರೆಂಬುದನ್ನು ನಿಮಗೆ ಖಂಡಿತ 
ತೋರಿಸಿ ಕೊಡಲಾಗುವುದು" ಮತ್ತು ಹೀಗೆ ಮಾಡುವುದು ಅಲ್ಲಾಹನ ಮಟ್ಟಿಗೆ ಬಹಳ ಸುಲಭವಾಗಿದೆ." 

(8-10) ಆದುದರಿಂದ ಅಲ್ಲಾಹನ ಮೇಲೂ ಅವನ ಸಂದೇಶವಾಹಕರ ಮೇಲೂ ನಾವು ಅವತೀರ್ಣ 
ಗೊಳಿಸಿರುವ ಪ್ರಕಾಶದ ಮೇಲೂ ವಿಶ್ವಾಸವಿರಿಸಿರಿ ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುತ್ತಾನೆ. 


ಕಿತ್ತು ಹೋಗುತ್ತದೆ ಎಂಬ ಪರಿಸ್ಥಿತಿಯೇನೂ .ಇರಲಿಲ್ಲ. ಅವನಂತೂ ಅವರ ಒಳಿತಿಗಾಗಿ ಅವರಿಗೆ .ನೇರಮಾರ್ಗ ತೋರಿಸ 
ಬಯಸಿದ್ದನು. ಅವರು ಅವನಿಂದ ವಿಮುಖರಾಗಿ ಬಿಟ್ಟಾಗ ಅವನು ಕೂಡಾ ಅವರನ್ನು ಉಪೇಕ್ಸಿಸಿ ಬಿಟ್ಟನು. 

14. ಅರ್ಥಾತ್‌- ಎಲ್ಲ ಕಾಲದ ಸತ್ಕನಿಷೇಧಿಗಳು ಒಳಗಾಗಿದ್ದಂತಹ ಮತ್ತು ಅಂತಿಮವಾಗಿ ಅವರ ವಿನಾಶಕ್ಕೆ 
ಕಾರಣವಾದಂತಹ ಎರಡನೆಯ ಮೂಲಭೂತ ತಪ್ಪು ಇದಾಗಿತ್ತು. ಮರಣಾನಂತರ ಬೇರೆ ಜೀವನವೇನೂ ಇಲ್ಲ ಎಂಬುದನ್ನು 
ತಿಳಿಯಲು ಪರಲೋಕ ನಿಷೇಧಿಗಳ ಬಳಿ ಹಿಂದೆಯೂ ಯಾವುದೇ ಸಾಧನ ಇರಲಿಲ್ಲ. ಇಂದೂ ಇಲ್ಲ, ಮುಂದೆಯೂ ಇರಲು 
ಸಾಧ್ಯವಿಲ್ಲ. ಆದರೂ ಈ ತಿಳಿಗೇಡಿಗಳು. ಬಹಳ ಜೋರಾಗಿ ಈ ವಾದವನ್ನು ಮಂಡಿಸುತ್ತಲೇ ಬಂದಿದ್ದಾರೆ. 

15. ಹೀಗೆ ಆಗಿಯೇ ತೀರುವುದೆಂದು ನಿಮ್ಮ ಪ್ರಭುವಿನ ಆಣೆ ಹಾಕಿ ಜನರೊಡನೆ ಹೇಳಿರಿ: ಎಂದು ಅಲ್ಲಾಹನು 


ಪ್ರವಾದಿವರ್ಯರಿಗೆ(ಸು ಹೇಳುತ್ತಿರುವುದು ಸೂರಃ ಯೂನುಸ್‌ನ 53 ಮತ್ತು ಸೂರಃ ಸಬಾದ 3ನೆಯ ಸೂಕ್ತದ ಅನಂತರ, 
ಇದು ಮೂರನೆಯ ಸಂದರ್ಭವಾಗಿದೆ. ಒಬ್ಬ ಪರಲೋಕ ನಿಷೇಧಿಗೆ ಪರಲೋಕ ಬರಲಿದೆ ಎಂಬ ವಾರ್ತೆಯನ್ನು ಆಣೆ 
ಹಾಕಿ ಹೇಳುವುದರಲ್ಲೂ ಆಣೆ ಹಾಕದೆ ಹೇಳುವುದರಲ್ಲೂ ಇರುವ ವ್ಯತ್ಯಾಸವಾದರೂ ಏನು? ಅವನು ಅದನ್ನು ನಂಬದಿರುವಾಗ 
ನೀವು ಆಣೆ ಹಾಕಿ ಹೇಳಿದರೆ ಅವನು ನಂಬುವುದು ಹೇಗೆ? ಎಂಬ ಪ್ರಶ್ನೆಯುಂಟಾಗುತ್ತದೆ. ಇದಕ್ಕೆ ಉತ್ತರವೇನೆಂದರೆ- 
ಪ್ರವಾದಿವರ್ಯರ(ಸ) ಅಭಿಸಂಬೋಧಿತರು, ಪ್ರವಾದಿವರ್ಯರು(ಸ) ತಮ್ಮ ಜೀವಮಾನದಲ್ಲೆಂದೂ ಸುಳ್ಳು ಹೇಳಿದವರಲ್ಲ 
ವೆಂಬುದನ್ನು ಸ್ವತಃ ತಮ್ಮ ಅನುಭವದಿಂದ ತಿಳಿದವರಾಗಿದ್ದರು. ಆದುದರಿಂದ ಅವರು ಬಾಯಿಯಿಂದ ಏನನ್ನೇ ಹೇಳಿದರೂ 
ಎಂತಹ ಮಿಥ್ಯಾರೋಪಗಳನ್ನು ಹೊರಿಸಿದರೂ ಇಂತಹ ಸತ್ಕಸಂಧ ಮನುಷ್ಯನು ತನಗೆ ಸತ್ಮವೆಂದು ತಿಳಿದಿಲ್ಲದ ಮತ್ತು 
ವಿಶ್ವಾಸವಿಲ್ಲದ ವಿಷಯವೊಂದನ್ನು ಅಲ್ಲಾಹನ ಆಣೆ ಹಾಕಿ ಹೇಳಬಲ್ಲನೆಂದು ಅವರು ತಮ್ಮ ಮನಸ್ಸಿನೊಳಗೆ ಕೂಡಾ 
ಊಹಿಸಲು ಸಾಧ್ಯವಿರಲಿಲ್ಲ. | 

16. ಮಾನವರನ್ನು ಮರಣಾನಂತರ ಪುನಃ ಎಬ್ಬಿಸುವ ಉದ್ದೇಶವು ಇದೇ ಆಗಿದೆ. ಹೀಗೆ ಮಾಡುವ ಅಗತ್ಯವೇನಿದೆ ಎಂಬ 
ಪ್ರಶ್ನೆಯ ಉತ್ತರವೂ ಇದರಲ್ಲೇ ಅಡಗಿದೆ. (ವಿವರಣೆಯನ್ನು 7ನೆಯ ಟಿಪ್ಪಣಿಯಲ್ಲಿ ನೋಡಿಕೊಳ್ಳಬಹುದು) 

17. ಇದು ಪರಲೋಕವು ಸಂಭವನೀಯವೆಂಬುದಕ್ಕೆ ಆಧಾರವಾಗಿರುತ್ತದೆ. ಯಾವ ಅಲ್ಲಾಹನಿಗೆ ಇಷ್ಟು ದೊಡ್ಡ ವಿಶ್ವ 
ವೃವಸ್ಥೆಯನ್ನು ಸೃಷ್ಟಿಸಲು ಕಷ್ಟವಾಗಲಿಲ್ಲವೋ ಅವನಿಗೆ, ಮಾನವನನ್ನು ಪುನಃ ಸೃಷ್ಟಿಸಿ ತನ್ನ ಮುಂದೆ ಹಾಜರುಪಡಿಸಿ ಅವನ 
ವಿಚಾರಣೆ ನಡೆಸಲು ಕಷ್ಟವಾಗಿ ಬಿಡುವುದು ಹೇಗೆ? 

18. ಅಲ್ಲಾಹನು ಅವಶೀರ್ಣಗೊಳಿಸಿದ ಪ್ರಕಾಶವೆಂದರೆ ಕುರ್‌ಆನ್‌ ಎಂದು ವಿಷಯಾನುಬಂಧವು ಸತಃ ತಿಳಿಸುತ್ತದೆ. 
ಪ್ರಕಾಶವು ಸ್ವಯಂ ಎಲ್ಲರಿಗೆ ಕಾಣುವಂತಿದ್ದು, ಕತ್ತಲೆಯಲ್ಲಿ ಅಡಗಿದ್ದ ಇತರ ವಸ್ತುಗಳು ಕೂಡಾ ಕಾಣಿಸುವಂತೆ ಮಾಡುತ್ತದೆ. 
ಹಾಗೆಯೇ ಪವಿತ್ರ ಕುರ್‌ಆನ್‌ ಒಂದು ದೀಪದಂತಿದ್ದು, ತಾನು ಸತ್ಕವೆಂಬುದಕ್ಕೆ ತಾನೇ ಸುವ್ಯಕ್ತ ಸಾಕ್ಷಿಯಾಗಿದೆ. ಅದು ವಸ್ತುತಃ 
ಬೆಳಗಿರುವುದು ಮಾತ್ರವಲ್ಲ, ಅದರ ಬೆಳಕಿನಲ್ಲಿ ಮಾನವನು-ತನ್ನ ಜ್ಞಾನ ಮತ್ತು ಬುದ್ದಿಯ ಮೂಲಗಳಿಂದ ಪರ್ಯಾಪ್ತವಾಗಿ 
ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ. ಸಮಸ್ಯೆಗಳನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಿದೆ. 


ಕಾಂಡ-28 


970 ಕುರ್‌ಆನ್‌ ವ್ಯಾಖ್ಯಾನ 


KYLA ಹಿ bE ہے کرو من‎ 22 25% 4 FNC a) 


'ಸಮ್ಮೇಳನದ ದಿನ ಅವನು ನಿಮ್ಮೆಲ್ಲರನ್ನು ಒಟ್ಟುಗೂಡಿಸುವಾಗ ನಿಮಗೆ ಇದರ تا‎ ಅಂವಾಗುವೆದು.! ಅದು 
ಪರಸ್ಸರರೆದುರು ಜನರ ಸೋಲು-ಗೆಲುವುಗಳ ದಿನವಾಗಿರುವುದು. ಅಲ್ಲಾಹನ ಮೇಲೆ ವಿಶ್ವಾಸವರಿಸಿ 


19. ಸಮ್ಮೇಳನದ ದಿನವೆಂದರೆ- ಪುನರುತ್ಥಾನ ದಿನ. ಎಲ್ಲರನ್ನೂ ಒಟ್ಟುಗೂಡಿಸುವುದೆಂದರೆ- ಲೋಕಾದಿಕಾಲದಿಂದ 
ಲೋಕಾಂತ್ಯದವರೆಗೆ ಜನಿಸಿದ ಸಕಲ ಮಾನವರನ್ನು ಏಕಕಾಲದಲ್ಲಿ ಹುಟ್ಟಿಸಿ ಒಟ್ಟುಗೂಡಿಸುವುದು. ಈ ವಿಷಯವನ್ನು 
ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಉದಾ: ಸೂರಃ ಹೂದ್‌ನ 103 ಮತ್ತು ಸೂರಃ ಆಲ್‌ 
ವಾಕಿಅದ 50ನೆಯ ಸೂಕ್ತಗಳು. 

20. ಮೂಲದಲ್ಲಿ 'ಯೌಮುತ್ತಗಾಬುನ್‌' ಎಂಬ ಪದ ಪ್ರಯೋಗವಾಗಿದೆ. 'ತಗಾಬುನ್‌' ಎಂದರೆ, ಕೆಲವರು ಕೆಲವರೊಂದಿಗೆ 
ಗಬನ್‌(ವಂಚನೆ) ನ ವ್ಯವಹಾರ ಮಾಡುವುದು ಅಥವಾ ಒಬ್ಬನು ಇನ್ನೊಬ್ಬನಿಗೆ ನಷ್ಟ ಮಾಡುವುದು ಮತ್ತು; ಎರಡನೆಯವರು 
'ಅವನ ಕೈಯಿಂದ ನಷ್ಟ ಅನುಭವಿಸುವುದು ಅಥವಾ ಒಬ್ಬನ ಪಾಲು ಇನ್ನೊಬ್ಬನಿಗೆ ಸಿಗುವುದು ಮತ್ತು ಅವನು ತನ್ನ ಪಾಲಿನಿಂದ 
ವಂಚಿತನಾಗುವುದು. ಅಥವಾ ವ್ಯಾಪಾರದಲ್ಲಿ ಒಂದು ಪಂಗಡವು ನಷ್ಟಕ್ಕೊಳಗಾಗುವುದು ಮತ್ತು ಇನ್ನೊಂದು ಪಂಗಡ ಲಾಭ 
ಗಳಿಸುವುದು. ಅಥವಾ ಕೆಲವರು ಬೇರೆ ಕೆಲವರಿಗೆ ಹೋಲಿಸಿದಾಗ ಎಚ್ಚರಗೇಡಿಗಳು ಅಥವಾ ದುರ್ಬಲ ಅಭಿಪ್ರಾಯದವರೆಂದು 
ಸಾಬೀತಾಗುವುದು ಎಂದು ಅರ್ಥ. ಈಗ, ಈ ಸೂಕ್ತದಲ್ಲಿ ಪುನರುತ್ನಾನದ ಕುರಿತು 'ದಾಲಿಕ ಯೌಮುತ್ತಗಾಬುನ್‌' (ಆದು 
ತೆಗಾಬುನ್‌ನ ದಿನವಾಗಿರುವುದು) ಎಂದು ಹೇಳಿರುವುದನ್ನು ಗಮನಿಸಿರಿ. ಈ ಪದಗಳಿಂದ ತನ್ನಿಂತಾನೇ ವೈಕ್ಷವಾಗುವುದೇನೆಂದರೆ, 
ಭೂಲೋಕದಲ್ಲಿ ರಾತ್ರಿ ಹಗಲು ತಗಾಬುನ್‌ ಆಗುತ್ತಲೇ ಇರುತ್ತದೆ. ಆದರೆ ಈ ತಗಾಬುನ್‌ ಕೇವಲ ತೋರಿಕೆ ಮತ್ತು ಕಣ್ಣು 
ಕಟ್ಟಿನದ್ದಾಗಿದೆಯೇ ಹೊರತು ನೈಜ ಹಾಗೂ ವಾಸ್ತವಿಕವಾದುದಲ್ಲ. ನೈಜ ತೆಗಾಬುನ್‌ ಪುನರುತ್ನಾನ ದಿನ ಸಂಭವಿಸುವುದು. 
ನಿಜವಾಗಿಯೂ ನಷ್ಟ ಅನುಭವಿಸಿದವರು ಯಾರು ಮತ್ತು ಲಾಭ ಗಳಿಸಿದವರು ಯಾರು, ನಿಜವಾಗಿ ಯಾರ ಪಾಲು ಯಾರಿಗೆ 
ಸಿಕ್ಕಿತು ಮತ್ತು ಯಾರು ತಮ್ಮ ಹಾಲಿನಿಂದ ವಂಚಿತರಾದರು, ನಿಜವಾಗಿಯೂ ವಂಚಿತನಾದವನು ಯಾರು ಮತ್ತು ತಾನು ಚತುರ |, 
ನೆಂದು ಸಾಬೀತುಪಡಿಸಿದವನು ಯಾರು, ನಿಜವಾಗಿಯೂ ತನ್ನ ಸಂಪೂರ್ಣ ಜೀವನ ಬಂಡವಾಳವನ್ನು ನಷ್ಟದ ವ್ಯವಹಾರದಲ್ಲಿ 
ತೊಡಗಿಸಿ ಎಲ್ಲವನ್ನೂ: ಕಳೆಕೊಂಡು ದಿವಾಳಿಯಾದವನು ಯಾರು ಮತ್ತು ತನ್ನ ಶಕ್ತಿ ಸಾಮರ್ಥ್ಯಗಳನ್ನೂ ಯೋಗ್ಯಾರ್ಹತೆಗಳನ್ನೂ 
ಶ್ರಮವನ್ನೂ ಹಣವನ್ನೂ ಸಮಯವನ್ನೂ ಲಾಭದ ವ್ಯವಹಾರದಲ್ಲಿ ತೊಡಗಿಸುವ ಮೂಲಕ ಇಹಲೋಕದ ವಾಸ್ತವಿಕತೆಯನ್ನು 
ಅರ್ಥಮಾಡಿಕೊಳ್ಳುವ ವಿಷಯದಲ್ಲಿ ಮೋಸ ಹೋಗದೆ ಇರುತ್ತಿದ್ದರೆ ಮೊದಲನೆಯವನು ಕೂಡಾ ಗಳಿಸಬಹುಬಾಗಿದ್ದ-ಲಾಭಗಳನ್ನು 
ಗಿಟ್ಟಿಸಿಕೊಂಡವನು ಯಾರು ಎಂಬುದು ಅಲ್ಲಿಗೆ ಹೋದ ಬಳಿಕವಷ್ಟೇ ತಿಳಿಯುವುದು. ಕೆಲವು ಮಂದಿ ವ್ಯಾಖ್ಮಾನಕಾರರು ಇದರ 
ಅರ್ಥವನ್ನು ಹೀಗೆ ಹೇಳಿಬ್ದಾರೆ- ಅಂದು ಭೂಲೋಕದಲ್ಲಿ ಸ್ವರ್ಗದವರು ಮಾಡಿದಂತಹ ಕರ್ಮಗಳನ್ನು ನರಕೆದವರು ಮಾಡು 
ತ್ರಿದ್ದರೆ ಅವರಿಗೆ ಸಿಗಬಹುದಾಗಿದ್ದ ಪಾಲನ್ನು ಸ್ವರ್ಗದವರು ಗಿಟ್ಟಿಸಿಕೊಳ್ಳುವರು ಮತ್ತು ಭೂಲೋಕದಲ್ಲಿ ನರಕದವರು 
ಮಾಡಿದಂತಹ ಕರ್ಮಗಳನ್ನು ಸ್ವರ್ಗದವರು ಮಾಡುತ್ತಿದ್ದರೆ, ಅವರಿಗೆ ಸಿಗಬಹುದಾಗಿದ್ದ ಪಾಲನ್ನು ನರಕೆದವರು ಬಾಚಿಕೊಳ್ಳುವರು. 
ಕೆಲವು ಹದೀಸ್‌ಗಳಿಂದಲೂ ಇದಕ್ಕೆ ಸಮರ್ಥನೆ ಸಿಗುತ್ತದೆ. (ಬುಖಾರಿ-ಕಿತಾಬುದ್ರಿಕಾಕ್‌ ನೋಡಿರಿ) 

ಅಂದು ಮರ್ದಿತರು ತಮ್ಮ ಮೇಲಾದ ಅಕ್ರಮಗಳಿಂದ ಪ್ರತಿಫಲದ ರೂಪದಲ್ಲಿ ಅಷ್ಟೇ ಪ್ರಮಾಣದ ಪುಣ್ಯ ಫಲಗಳನ್ನು 
ಅಕ್ರಮಿಯಿಂದ ದೋಚಿಕೊಳ್ಳುವರು. ಅಥವಾ ಮರ್ದಿತನ ಮೇಲಾದ ಮರ್ದನಕ್ಕೆ ಸರಿದೂಗುವಷ್ಟು, ಪಾಪಗಳನ್ನು ಮರ್ದಿತನ 
ಪಾಲಿನಿಂದ, ತೆಗೆದು ಮರ್ದಕನ ಮೇಲೆ ಹೊರಿಸಲಾಗುವುದು ಎಂದು ಇನ್ನು ಕೆಲವು ಮಂದಿ ವ್ಯಾಖ್ಯಾನಕಾರರು ಹೇಳುತ್ತಾರೆ. 
ಈ ವಿಷಯವೂ ಅನೇಕ ಹದೀಸ್‌ಗಳಲ್ಲಿ ಪ್ರವಾದಿವರ್ಯರಿಂದ(ಸು) ಉಲ್ಲೇಖಗೊಂಡಿದೆ. (ಬುಖಾರಿ-ಕಿತಾಬುರ್ರಿಕಾಕ್‌) 

' ಇತರ ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ತಗಾಬುನ್‌ - ಎಂಬ ಪದವನ್ನು ಸಾಮಾನ್ಯವಾಗಿ ವ್ಯಾಪಾರದ ವಿಷಯದಲ್ಲಿ 
ಬಳಸಲಾಗುತ್ತದೆ ಮತ್ತು ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ ಸತ್ಯವಿಶ್ವಾಸಿಗಳು ಮತ್ತು ಸತ್ಮನಿಷೇಧಿಗಳು ತಮ್ಮ ಇಹಜೀವನದಲ್ಲಿ 
ಅನುಸರಿಸಿದ ಧೋರಣೆಯನ್ನು ವ್ಯಾಪಾರಕ್ಕೆ ಹೋಲಿಸಲಾಗಿದೆ. ಸತ್ಯವಿಶ್ವಾಸಿಯು ಅಜ್ಞೋಲ್ಲಂಘನೆಯ ಮಾರ್ಗವನ್ನು ಬಿಟ್ಟು 
ಅಜ್ಞಾಪಾಲನೆಯ ಮಾರ್ಗವನ್ನು ಸ್ವೀಕರಿಸಿಕೊ೦ಡರೆ ಮತ್ತು ತನ್ನ ತನು ಧನ ಪರಿಶ್ರಮಗಳನ್ನೆಲ್ಲ ಅಲ್ಲಾಹನ ಮಾರ್ಗದಲ್ಲಿ 
ತೊಡಗಿಸಿದರೆ, ಆ ಮೂಲಕ ಅವನು ನಷ್ಟದ ವ್ಯಾಪಾರವನ್ನು ಬಿಟ್ಟು ಅಂತಿಮವಾಗಿ ಲಾಭದಾಯಕವಾದ ವ್ಯಾಪಾರದಲ್ಲಿ ತನ್ನ 


ಕಾಂಡ-28 


64. ಅತ್ತಗಾಬುನ್‌ 971 


Nie 2 


py ದು fo گنی‎ 50 34) as 


1 


7 
الا باڈن نو7‎ Ks bE GG & 
1 
ಸತ್ಯರ್ಮವೆಸಗುವವನ?' ಪಾಪಗಳನ್ನು ಅಲ್ಲಾಹ್‌ ಉದುರಿಸಿ ಬಿಡುವನು ಮತ್ತು ಅವನನ್ನು ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಗೊಳಿಸುವನು. ಇವರು ಅವುಗಳಲ್ಲಿ 
ಸದಾಕಾಲ ವಾಸಿಸುವರು. ಇದೇ ಮಹಾ ಯಶಸ್ಸು. ಸತ್ಮನಿಷೇಧಿಗಳು ಮತ್ತು ನಮ್ಮ ಸೂಕ್ತಗಳನ್ನು ಧಿಕ್ಕರಿಸಿ 
ದವರು* ನರಕವಾಸಿಗಳಾಗಿರುವರು. ಅದರಲ್ಲಿ ಅವರು ಸದಾಕಾಲ ವಾಸಿಸುವರು ಮತ್ತು ಅದು ಅತ್ಯಂತ 
ನಿಕೃಷ್ಟ ವಾಸಸ್ಥಾನವಾಗಿದೆ. 


22 


ಭಂಡವಾಳವನ್ನು ತೊಡಗಿಸಿದನೆಂದು ಅರ್ಥ. ಒಬ್ಬ ಸತ್ಯನಿಷೇಧಿಯು ಆಜ್ಞಾಪಾಲನೆಯ ಮಾರ್ಗವನ್ನು ಬಿಟ್ಟು ದೇವಾಜ್ಞೋಲ್ಲಂಘನೆಯ 
ಮತ್ತು ಬಂಡಾಯದ ಮಾರ್ಗದಲ್ಲಿ ತನ್ನ ಸರ್ವಸ್ವನನ್ನೂ ತೊಡಗಿಸಿದರೆ, ಅವನು ಸನ್ಮಾರ್ಗದ ಬದಲು ಪಥಭ್ರಷ್ಟತೆಯನ್ನು 
ಖರೀದಿಸಿರುವ 'ಮತ್ತು ಅಂತಿಮವಾಗಿ ನಷ್ಟ ಅನುಭವಿಸಲಿರುವ ವ್ಯಾಪಾರಿಯೆಂದು ಅರ್ಥ. ಇಬ್ಬರ ಲಾಭ ಮತ್ತು ನಷ್ಟ 
ಪುನರುತ್ತಾನದಂದು ಪ್ರಕಟವಾಗುವೆದು. ಈ ವಿಷಯವು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲ್ಪಟ್ಟಿದೆ. ಉದಾ: ನೋಡಿರಿ, 
ಅಧ್ಯಾಯ ಅಲ್‌ ಬಕೆರ: ಸೂಕ್ತ-16, 175, 207 ಆಲಿ ಇಮ್ರಾನ್‌: 77,177, :مھت‎ 14. ಅತ್ತೌಬಃ 111, ಅನ್ನಮ್ಮ್‌: 95, 
ಫಾತಿರ್‌: 29 ಮತ್ತು ಅಸ್ಸಪ್ಸ್‌: 10. 

ತಗಾಬುನ್‌ನ ಇನ್ನೊ೦ದು ರೂಪವೇನೆಂದರೆ- ಭೂಲೋಕದಲ್ಲಿ ಜನರು ಕುಫ್ರ್‌, ಫಿಸ್ಕ್‌(ಕರ್ಮಬ್ರಷ್ಟತೆ, ಅಕ್ರಮ 
ಮತ್ತು ಪಾಪಕಾರ್ಯಗಳಲ್ಲಿ ಪರಸ್ಪರ ಹಾಯಾಗಿ ಸಹಕರಿಸುತ್ತಿರುತ್ತಾರೆ ಮತ್ತು ತಮ್ಮೊಳಗೆ ಗಾಢ ಸ್ನೇಹ ಹಾಗೂ ಪ್ರೇಮವಿದೆ 
ಎಂದು “ಭಾವಿಸುತ್ತಾರೆ. ಆದರೆ, ಇವರು ಪರಲೋಕವನ್ನು ತಲುಪುವಾಗ ನಾವೆಲ್ಲರೂ ಬಹುದೊಡ್ಡ ಮೊಸಕ್ಕೊಳಗಾದೆ 
ವೆಂಬ ವಿಷಯವು ಹಠಾತ್ತನೆ ಅವರಿಗೆ ಬಯಲಾಗುವುದು. ಆಗ ಎಲ್ಲರೂ ಒಬ್ಬರನ್ನೊಬ್ಬರು ಬೈಯುವರು ಹಾಗೂ 
ಶಪಿಸುವರು. ಪ್ರತಿಯೊಬ್ಬನೂ ತನ್ನ ದುಷ್ಕರ್ಮಗಳ ಹೊಣೆಗಾರಿಕೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ಇನ್ನೊಬ್ಬನ ಮೇಲೆ 
ಹೊರಿಸಿ ಅವನಿಗೆ ಸಾಧ್ಯವಿದ್ದಷ್ಟು ಹೆಚ್ಚು ಕಠಿಣ ಶಿಕ್ಲೆ ಕೊಡಿಸಬೇಕೆಂದು ಬಯಸುವನು. ಈ ವಿಷಯವೂ ಪವಿತ್ರ 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲ್ಪಟ್ಟಿದೆ. ಕೆಲವು ಉದಾಹರಣೆಗಳನ್ನೂ ಕೆಳೆಗಿನ ಸೂಕ್ತಗಳಲ್ಲಿ ಕಾಣಬಹುದು. 

ಅಧ್ಯಾಯ ಅಲ್‌ ಬಕರ: 167, ಅಲ್‌ಅಲ್‌ರಾಫ್‌: 37ರಿಂದ 39, ಇಬ್ರಾಹೀಮ್‌: 21-22, ಅಲ್‌ ಮೂಮಿನೂನ್‌: 101, 
ಅಂಕಬೂತ್‌: 12-13,25, ಲುಕ್ಕಾನ್‌: 33, ಅಲ್‌ ಅಹ್‌ರುಾಬ್‌: 67,68, ಸಬಾ: 31-33, ಫಾತಿರ್‌: 18, ಅಸ್ಸಾಪ್ಸಾತ್‌: 27- 
33, ಸ್ವಾದ್‌: 59-61 ಹಾಮೊಮ್‌ ಅಸ್ಸಜ್ಞಃ 29, ಅರು್ಲುಖ್‌ರುಫ್‌: 67, ಅದ್ದುಖಾನ್‌: 41, ಅಲ್‌ ಮಆರಿಜ್‌: 10-14 ಮತ್ತು 
ಅಬಸದ 34ರಿಂದ 37ನೆಯ ಸೂಕ್ತಗಳು. : 

21. ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದೆಂದರೆ- ಸ್ಪತಃ ಅಲ್ಲಾಹನು ತನ್ನ ಸಂದೇಶವಾಹಕರ ಮತ್ತು ತನ್ನ ಗ್ರಂಥದ 
ಮೂಲಕ ಯಾವ ರೀತಿಯಲ್ಲಿ ವಿಶ್ವಾಸವಿರಿಸಬೇಕೆಂದು ಹೇಳಿರುವನೋ ಹಾಗೆಯೇ ವಿಶ್ವಾಸವಿರಿಸುವುದು. ಈ ಸತ್ಮವಿಶ್ವಾಸದೆಲ್ಲಿ 
ದೇವಸಂದೇಶವಾಹಕರ ಮೇಲೆ ಮತ್ತು ದಿವ್ಮ ಗ್ರಂಥಗಳ ಮೇಲೆ ವಿಶ್ವಾಸ ತನ್ನಿಂದ ತಾನೇ ಸೇರಿಕೊಂಡಿದೆ. ಅದೇ ರೀತಿಯಲ್ಲಿ 
ಸತ್ಯರ್ಮವೆಂದರೆ- ಅಲ್ಲಾಹನು ಕಳುಹಿಸಿದ ಕಾನೂನಿಗನುಸಾರವಿರುವ ಸತ್ಯರ್ಮಗಳು. 

22. ಈ ಪದಗಳು 'ಕುಫ್ರ್‌'ನ ಅರ್ಥವನ್ನು ಸ್ವಯಂ ಸ್ಪಷ್ಟೀಕರಿಸುತ್ತವೆ. ಅಲ್ಲಾಹನ ಸೂಕ್ತಗಳನ್ನು تہ‎ ಸೂಕ್ತಗಳೆಂದು 
ನಂಬದಿರುವುದು. ಆ ಸೂಕ್ತಗಳಲ್ಲಿರುವ ವಾಸ್ತವಿಕತೆಗಳನ್ನು ಒಪ್ಪದಿರುವುದು, ಅವುಗಳಲ್ಲಿರುವ ಆಜ್ಞೆಗಳನ್ನು ಅನುಸರಿಸಲು 
ನಿರಾಕರಿಸುವುದು. ಇದೇ ಕುಫ್ರ್‌. ಇದರ ಪರಿಣಾಮಗಳನ್ನು ಮುಂದೆ ವಿವರಿಸಲಾಗಿದೆ. 


ಕಾಂಡ-28 


972 ಕುರ್‌ಆನ್‌ ವ್ಯಾಖ್ಯಾನ 


ATA TAS ھت‎ ET مز خھ‎ 2 

سن BE‏ پا ANSE ye‏ ٹیہ AMELIA‏ دَاَطِيِدا 
ಎಂದೂ ಯಾವ” ಸಂಕಷ್ಟವೂ ಅಲ್ಲಾಹನ ಅನುಜ್ಞೆಯಿಂದಲ್ಲದೆ ಬರುವುದಿಲ್ಲ. ಅಲ್ಲಾಹನ‏ )11-13( 
ಮೇಲೆ ವಿಶ್ವಾಸವಿರಿಸಿದವನ ಹೃದಯಕ್ಕೆ ಅಲ್ಲಾಹನು ಮಾರ್ಗದರ್ಶನ ನೀಡುತ್ತಾನೆ. ಅಲ್ಲಾಹನಿಗೆ ಸಕಲ‏ 


"23. ಈಗ ಮಾತಿನ ದಿಕ್ಕು ಸತ್ಯವಿಶ್ವಾಸಿಗಳ ಕಡೆಗಿದೆ. ಈ ಸೂಕ್ತವು ಅವಶೀರ್ಣಗೊಂಡ ಕಾಲವು ಮುಸ್ಲಿಮರ ಪಾಲಿಗೆ 
ತೀವ್ರ ಸಂಕಷ್ಟದ ಕಾಲವಾಗಿತ್ತಂಬ ವಿಷಯ ಈ ವಾಕ್ಕಗಳನ್ನು ಓದುವಾಗ ಗಮನದಲ್ಲಿರಬೇಕು. 

24. ಈ ವಿಷಯವು ಸೂರಃ ಅಲ್‌ ಹದೀದ್‌ನ 22-23ನೆಯ ಸೂಕ್ತದಲ್ಲಿ ಬಂದಿದ್ದು, ಅಲ್ಲಿ 39-42ರ ವರೆಗಿನ 
ಟಿಪ್ಪಣಿಗಳಲ್ಲಿ ಅದನ್ನು ವಿವರಿಸಲಾಗಿದೆ. ಕಷ್ಟಗಳು ತಾವಾಗಿ ಬರುವುದೂ ಅಲ್ಲ, ಜಗತ್ತಿನ ಯಾವ ಶಕ್ತಿಗೂ ತನ್ನಿಚ್ಛೆಯಿಂದ 
ಯಾರ ಮೇಲಾದರೂ ಕಷ್ಟಗಳನ್ನೆರಗಿಸುವ ಸಾಮರ್ಥ್ಯವೂ ಇಲ್ಲವೆಂಬುದನ್ನು ಮುಸ್ಲಿಮರಿಗೆ ಮನವರಿಕೆ ಮಾಡಿ ಕೊಡುವುದೇ 
ಇದರ ಮುಖ್ಯ ಉದ್ದೇಶವಾಗಿದೆ. ಯಾರ ಮೇಲಾದರೂ ಕಷ್ಟಗಳನ್ನು ಎರಗಿಸುವುದು ಅಥವಾ ಎರಗಿಸದಿರುವುದು 
ಸಂಪೂರ್ಣವಾಗಿ ಅಲ್ಲಾಹನ ಅಪ್ಪಣೆಯನ್ನು ಅವಲಂಬಿಸಿದೆ. ಅವನ ಅಪ್ಪಣೆಯು ಖಂಡಿತವಾಗಿಯೂ ಯಾವುದಾದರೂ 
ಔಚಿತೃಕ್ಕನುಸಾರವಾಗಿಯೇ ಇರುತ್ತದೆ. ಈ ಔಚಿತ್ಯ ಏನೆಂಬುದು ಮಾನವನಿಗೆ ತಿಳಿದಿರುವುದೂ ಇಲ್ಲ. ಅದನ್ನು ಪೂರ್ಣವಾಗಿ 
ಗ್ರಹಿಸಿಕೊಳ್ಳಲಿಕ್ಕೂ ಅವನಿಗೆ ಸಾಧ್ಯವಿಲ್ಲ. 

25. ಅರ್ಥಾತ್‌- ಕಷ್ಟ ಕಾರ್ಪಣ್ಮಗಳ ಜಂಗುಳಿಯಲ್ಲಿ ಮಾನವನನ್ನು ನೇರಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಿಸಬಲ್ಲ ಹಾಗೂ 


ಎ اہ‎ 


ಅತ್ಕೆಂತ ಕಠಿಣ ಸ್ಥಿತಿಯಲ್ಲೂ ಅವನ ಹೆಜ್ಜೆಗಳು ಕಂಪಿಸದಂತೆ ಮಾಡುವ ವಸ್ತು ಅಲ್ಲಾಹನ ಮೇಲಿನ ವಿಶ್ವಾಸ ಮಾತ್ರವಾಗಿದೆ. 
ಹೃದಯದಲ್ಲಿ ಈಮಾನ್‌ ಇಲ್ಲದವನು ವಿಪತ್ತುಗಳನ್ನು ಆಕಸ್ಮಿಕ ಘಟನೆಗಳೆಂದು ತಿಳಿಯುತ್ತಾನೆ. ಅವುಗಳನ್ನು ತರುವುದರಲ್ಲೂ 
ತಡೆಯುವುದರಲ್ಲೂ ಲೌಕಿಕ ಶಕ್ತಿಗಳ ಪಾತ್ರವೇ ನಿರ್ಣಾಯಕವೆಂದು ಭಾವಿಸುತ್ತಾನೆ. ಅವುಗಳನ್ನು ಜನರು ಸಾಮಾನ್ಯವಾಗಿ ತಮಗೆ 
جات‎ ನಷ್ಟಗಳನ್ನುಂಟು ಮಾಡಲು ಶಕ್ತರೆಂಬ ಮೂಢನಂಬಿಕೆಯನ್ನಿಟ್ಟುಕೊಂಡಿರುವ ಕಾಲ್ಪನಿಕ ಶಕ್ತಿಗಳ ಕೆಲಸವೆಂದು ನಂಬುತ್ತಾನೆ. 
ಅಥವಾ ಅಲ್ಲಾಹನು ಸರ್ವಶಕ್ತನು ಎಂದು ನಂಬಿದರೂ ಸರಿಯಾದ ವಿಶ್ವಾಸದೊಂದಿಗೆ ನಂಬುವುದಿಲ್ಲ. ಇಂತಹ ನಾನಾ 
ರೂಪಗಳಲ್ಲಿ ಮನುಷ್ಯನು ತನ್ನ ಅಲ್ಪತನವನ್ನು ಪ್ರದರ್ಶಿಸುತ್ತಾನೆ. ಅವನು ಒಂದು ನಿರ್ದಿಷ್ಟ ಮಟ್ಟದ ವರೆಗೆ ಕಷ್ಟಗಳನ್ನು 
ಸಹಿಸಿಕೊಳ್ಳುತ್ತಾನೆ. ಆದರೆ ಅನಂತರ ಮೊಣಕಾಲೂರಿ ಬಿಡುತ್ತಾನೆ. ಸಿಕ್ಕ ಸಿಕ್ಕ ಕ್ಷೇತ್ರಗಳ ಮುಂದೆ ಶಿರ ಬಾಗುತ್ತಾನೆ. ಯಾನ 
ಅಪಮಾನವನ್ನೂ ಸಹಿಸುತ್ತಾನೆ. ಅತ್ಯಂತ ಕೀಳುಮಟ್ಟದ ಕಾರ್ಯಗಳನ್ನು ಮಾಡುತ್ತಾನೆ. ಎಲ್ಲ ತರದ ತಪ್ಪು ಕೆಲಸಗಳನ್ನು 
ಮಾಡಲು ಸಿದ್ಧನಾಗುತ್ತಾನೆ. ದೇವನನ್ನು ಬಯ್ಕಲಿಕ್ಕೂ ಹಿಂಜರಿಯುವುದಿಲ್ಲ. ಕೊನೆಗೆ, ಆತ್ಮಹತೆಯನ್ನೂ ಮಾಡಿಕೊಳ್ಳುತ್ತಾನೆ. 
ಇದಕ್ಕೆ ವ್ಯತಿರಿಕ್ತವಾಗಿ: ಎಲ್ಲವೂ ಅಲ್ಲಾಹನ ಕೈಯಲ್ಲಿದೆ. ಅವನೇ ವಿಶ್ವದ ಒಡೆಯ ಮತ್ತು ಪಾಲಕ, ಅವನ ಅಪ್ಪಣೆಯಿಂದಲೇ 
ಕಷ್ಟಗಳು ಬರುತ್ತವೆ. ಅವನ ಅಪ್ಪಣೆಯಿಂದ ಮಾತ್ರ ಅವು ದೂರ ಸರಿಯಬಲ್ಲವು- ಎಂಬುದನ್ನು ಹೃತ್ಪೂರ್ವಕವಾಗಿ ನಂಬುವನನ 
ಹೃದಯಕ್ಕೆ ಅಲ್ಲಾಹನು ಸಹನೆ, ಸಮರ್ಪಣಾಭಾವ ಮತ್ತು ದೇವವಿಧಿಯೆದುರು ಸಂತೋಷದಿಂದ ಶಿರಬಾಗುವ ಭಾಗೃವನ್ನು 
ಕರುಣಿಸುತ್ತಾನೆ. ಅವನಿಗೆ ದೃಢ ನಿರ್ಧಾರ ಮತ್ತು ಧೈರ್ಯದಿಂದ ಎಲ್ಲ ತರದ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿಯನ್ನೂ ಪ್ರದಾನ 
ಮಾಡಿ ಸುತ್ತಲೂ ಅಂಧಕಾರವೇ ಅಂಧಕಾರ ಕವಿದಿದ್ದರೂ ಅವನ ಮುಂದೆ ಅಲ್ಲಾಹನ ಅನುಗ್ರಹದ ಕಿರಣವು ಬೆಳಗುತ್ತಲೇ 
ಇರುವಂತೆ ಮಾಡುತ್ತದೆ. ಎಷ್ಟು ದೊಡ್ಡ ವಿಪತ್ತು ಕೂಡಾ ಅವನನ್ನು ನೇರ ಮಾರ್ಗದಿಂದ ಸರಿಸಿ ಬಿಡುವಷ್ಟು, ಮಿಥ್ಮದ ಮುಂದೆ 
ತಲೆ ಬಾಗಿಸುವಷ್ಟು ಅಥವಾ ಅಲ್ಲಾಹನ ಹೊರತು ಬೇರೆಲ್ಲಾದರೂ ತನ್ನ ಕಷ್ಟಗಳಿಗೆ ಪರಿಹಾರ ಹುಡುಕಲು ಹೋಗುವಷ್ಟು 
ಅಂಜುಬುರುಕನಾಗಿ ಮಾಡಲು ಬಿಡುವುದಿಲ್ಲ. ಹೀಗೆ ಪ್ರತಿಯೊಂದು ಕಷ್ಟವೂ ಅವನ ಪಾಲಿಗೆ ಇನ್ನಷ್ಟು ಹೆಚ್ಚು ಒಳಿತುಗಳ 
ದ್ವಾರವನ್ನು ತೆರೆಯುತ್ತದೆ. ಯಾವ ಕಷ್ಟವೂ ಅವನಿಗೆ ಕಷ್ಟವೆಂದು ತೋರದೆ ಪರಿಣಾಮದ ದೃಷ್ಟಿಯಿಂದ ಸಂಪೂರ್ಣ ಕೃಷೆಯಾಗಿ 
ಮಾರ್ಪಡುತ್ತದೆ. ಏಕೆಂದರೆ, ಅವನು ಅದರಲ್ಲಿ ಸಿಕ್ಕಿ ಬಿದ್ದಿರಲಿ ಅಥವಾ ಕ್ಷೇಮದಿಂದ ಪಾರಾಗಲಿ- ಎರಡು ಸ್ಥಿತಿಗಳಲ್ಲೂ ಅವನು 
ತನ್ನ ಪ್ರಭುವಿನಿಂದ ಕೊಡಲಾದ ಪರೀಕ್ಸೆಯಲ್ಲಿ ಉತ್ತೀರ್ಣನಾಗಿಯೇ ಹೊರಬರುತ್ತಾನೆ. ಇದನ್ನೇ ಒಂದು ಹದೀಸ್‌ನಲ್ಲಿ 
ಪ್ರವಾದಿವರ್ಯರು(ಸ) ಹೀಗೆ ಹೇಳಿರುತ್ತಾರೆ- "ಸತ್ಯವಿಶ್ವಾಸಿಯ ಸೆಂಗತಿಯಂತೂ ಬಹಳ ವಿಚಿತ್ರವಾಗಿದೆ. ಅಲ್ಲಾಹನು ಅವನ 
ವಿಷಯದಲ್ಲಿ ಯಾವ ತೀರ್ಮಾನ ಮಾಡಿದರೂ ಅದು ಅವನ ಪಾಲಿಗೆ ಹಿತಕರವಾಗಿಯೇ ತೀರುತ್ತದೆ. ಕಷ್ಟ ಬಂದರೆ ತಾಳ್ಮೆ 
ವಹಿಸುತ್ತಾನೆ ಮತ್ತು ಇದು ಅವನಿಗೆ ಹಿತಕರವಾಗುತ್ತದೆ. ಸುಖ ಜೀವನ ಪ್ರಾಪ್ತವಾದರೆ ಕೃತಜ್ಞತೆ ತೋರುತ್ತಾನೆ. ಇದೂ ಅವನಿಗೆ 
ಹಿತಕರವಾಗುತ್ತದೆ. ಇದು ಒಬ್ಬ ಸತ್ಕವಿಶ್ವಾಸಿಯ ಹೊರತು ಇನ್ನಾರಿಗೂ ಲಭಿಸುವುದಿಲ್ಲ." (ಬುಖಾರಿ, ಮುಸ್ಲಿಮ್‌) 


ಕಾಂಡ-28 


64. ಅತ್ತಗಾಬುನ್‌ 973 


ے 


AANA سس سا ادوس عم ار کر حو‎ LTE sce, 

الیل فان 5 J US‏ وت اَل اع شال AV‏ 

سس را ہ7 سرک ೫ ಕ್ಲಿ‏ کے ہے ۔ہستں ٘ی ಲ್‌‏ مم 

$s KEES وی ای الو امنوا ای بی‎ BAST 4! Ha 

سے سرد سم سے وھ رھپ ೨‏ ک وو pA ನದ‏ 21 را ಸಿರ‏ 

pers اللہ‎ 00 SE 3 فاحل روش و ان تعفوا و نصفخوا‎ KE 

یس KAT Chap‏ حصرق ص رو AEE‏ رو سے 

A SEALE dds ؤنته‎ Nis NA eb 
ವಿಷಯಗಳ ಜ್ಞಾನವಿದೆ. ಅಲ್ಲಾಹನ ಅನುಸರಣೆ ಮಾಡಿರಿ ಮತ್ತು ಸಂದೇಶವಾಹಕರ ಅನುಸರಣೆ ಮಾಡಿರಿ. 
ಆದರೆ, ನೀವು ಅನುಸರಣೆಯಿಂದ ವಿಮುಖರಾದರೆ, ನಮ್ಮ ಸಂದೇಶವಾಹಕರ ಮೇಲೆ ಸುಸ್ಪಷ್ಟವಾಗಿ ಸತ್ಯವನ್ನು 
ತಲಪಿಸುವ ಹೊರತು ಇನ್ನಾವ ಹೊಣೆಯೂ ಇಲ್ಲ.” ಅಲ್ಲಾಹ್‌-ಅವನ ಹೊರತು ಇನ್ನಾವ ಆರಾಧ್ಮನೂ ಇಲ್ಲ, 

ಆದುದರಿಂದ ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆಯಿಡಬೇಕು.* 

(14-18) ಸತ್ಯವಿಶ್ವಾಸಿಗಳೇ, ನಿಮ್ಮ ಪತ್ನಿಯರಲ್ಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ಕೆಲವರು ನಿಮ್ಮ 
ಶತ್ರುಗಳಿದ್ದಾರೆ. ಅವರ ಬಗ್ಗೆ ಜಾಗರೂಕರಾಗಿರಿ ಮತ್ತು ನೀವು ಕ್ಲಮಿಸಿದರೆ, ಕಡೆಗಣಿಸಿದರೆ ಹಾಗೂ ಮನ್ನಿಸಿದರೆ 
ಅಲ್ಲಾಹನು ಮಹಾಕ್ಟಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಿಮ್ಮ ಸಂಪತ್ತು ಮತ್ತು ಸಂತತಿಗಳು 


26. ಈ ವಾಕ್ಸರಣಿಯಲ್ಲಿ ಈ ಆದೇಶಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿಬೆ- 1) ಯಾರು ನಿಜಕ್ಕೂ ಸತ್ಕವಿಶ್ವಾಸವನ್ನು 
ಹೊಂದಿರುತ್ತಾನೆ ಮತ್ತು ಯಾವ ಮಟ್ಟದ ವಿಶ್ವಾಸ ಹೊಂದಿರುತ್ತಾನೆಂಬುದು ಅಲ್ಲಾಹನಿಗೆ ತಿಳಿದಿದೆ. ಆದುದರಿಂದ ಅವನು 
ತನ್ನ ಜ್ಞಾನದ ಆಧಾರದಲ್ಲಿ ಈಮಾನ್‌ ಇರುವ ಹೃದಯಕ್ಕೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಯಾರಲ್ಲಿ ಯಾವ ಮಟ್ಟದ 
ಈಮಾನ್‌ ಇದೆಯೋ ಅದೇ ಮಟ್ಟದ ಮಾರ್ಗದರ್ಶನವನ್ನು ಅವನಿಗೆ ನೀಡುತ್ತಾನೆ. 2) ಅಲ್ಲಾಹನು ತನ್ನ ಸತ್ಯವಿಶ್ವಾಸಿ ದಾಸರ 
ಸ್ಥಿತಿಯ ಕುರಿತು ಅಜ್ಜನಾಗಿಲ್ಲ. ಅವನು ಅವರಿಗೆ ಈಮಾನಿನ ಕರೆಕೊಟ್ಟು ಈಮಾನಿನೊಂದಿಗೆ ಅತಿ ಕಷ್ಟಕರವಾದ ಲೌಕಿಕ 
ಪರೀಕ್ಷಿಗಳಿಗೆ ಗುರಿಪಡಿಸಿ, ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಟ್ಟಿಲ್ಲ. ಯಾವ ಸತ್ಮವಿಶ್ಚಾಸಿಯ ಮೇಲೆ ಏನು ಗತಿಸುಪ್ತಿದೆ 
ಎಂಬುದನ್ನೂ ಎಂತೆಂತಹ ಪರಿಸ್ಥಿತಿಗಳಲ್ಲಿ ಅವರು ಈಮಾನಿನ ಬೇಡಿಕೆಗಳನ್ನು ಯಾವ ರೀತಿ ಈಡೇರಿಸುತ್ತಿದ್ದಾರೆ ಎಂಬುದನ್ನೂ 
ಅವನು ಬಲ್ಲನು. ಆದುದರಿಂದ ನಿಮ್ಮ ಮೇಲೆ ಅಲ್ಲಾಹನ ಅನುಜ್ಞೆಯಿಂದ ಯಾವ ಸಂಕಷ್ಟ ಬಂದೆರಗಿದರೂ ಅದರ ಹಿಂದೆ 
ಭಾರೀ ದೊಡ್ಡ ಔಚಿತ್ಯವೊಂದು ಅಡಗಿದೆಯೆಂಬುದು ಅಲ್ಲಾಹನ ಜ್ಞಾನದಲ್ಲಿರುತ್ತದೆ ಮತ್ತು ಅದರೊಳಗೆ ಯಾವುದೋ ಒಂದು 
ದೊಡ್ಡ ಹಿತ ಅಡಗಿರುತ್ತದೆ ಎಂಬುದನ್ನು ನೆನಪಿಡಿರಿ. ಏಕೆಂದರೆ, ಅಲ್ಲಾಹನು ಸತ್ಯವಿಶ್ವಾಸಿ ದಾಸರ ಹಿತಚಿಂತಕನಾಗಿದ್ದಾನೆ. 
ವಿನಾಕಾರಣ ಅವನು ಅವರನ್ನು ಸಂಕಷ್ಟಗಳಿಗೆ ಗುರಿಪಡಿಸಲಿಚ್ಛಿಸುವುದಿಲ್ಲ, 

27. ವಾಕ್ಸರಣಿಯ ದೃಷ್ಟಿಯಿಂದ ಈ ಆದೇಶದ ತಾತ್ಸರ್ಯವೇನೆಂದರೆ- ಅನುಕೂಲ ಪರಿಸ್ಥಿತಿಗಳಲ್ಲೂ ಪ್ರತಿಕೂಲ 
ಅವಸ್ಥೆಗಳಲ್ಲೂ ಅಲ್ಲಾಹ್‌ ಮತ್ತು ಅವನ ರಸೂಲರ ಅನುಸರಣೆಯಲ್ಲಿ ಸ್ಲಿರವಾಗಿರಿ. ಆದರೆ, ನೀವು ನಿರಂತರ ಸಂಕಷ್ಟಗಳಿಂದ 
ಹೆದರಿ ಅನುಸರಣೆಯ ಮಾರ್ಗದಿಂದ ವಿಮುಖರಾದರೆ ನಿಮಗೇ ನಷ್ಟವುಂಟು ಮಾಡಿಕೊಳ್ಳುವಿರಿ. ನಿಮಗೆ ಸನ್ಮಾರ್ಗವನ್ನು ಸರಿಯಾಗಿ 
ತೋರಿಸಿ ಕೊಡುವುದು ಮಾತ್ರ ನಮ್ಮ ರಸೂಲರ ಕರ್ತವ್ಯವಾಗಿತ್ತು. ಅದನ್ನು ರಸೂಲರು(ಸು) ನೆರವೇರಿಸಿದ್ದಾರೆ. 

28. ದೇವತ್ವದ ಸಕಲ ಅಧಿಕಾರಗಳೂ ಅಲ್ಲಾಹನೊಬ್ಬನೆ ಕೈಯಲ್ಲೇ ಇದೆ. ನಿಮ್ಮ ಅದೃಷ್ಟವನ್ನು ರೂಪಿಸುವ ಅಥವಾ 
ಕೆಡಿಸುವ ಅಲ್ಪ ಮಾತ್ರ ಅಧಿಕಾರವೂ ಬೇರೆ ಯಾರಿಗೂ ಇಲ್ಲ. ಸುದಿನಗಳು ಅವನು ಕಳುಹಿಸಿದರೆ ಮಾತ್ರ ಬರಬಲ್ಲುವು, ದುರ್ದಿನಗಳು 
ಅವನು ನಿವಾರಿಸುವುದರಿಂದ ಮಾತ್ರ ನಿವಾರಣೆಯಾಗಬಲ್ಲವು. ಆದುದರಿಂದ ನಿಷ್ಕಳಂಕ ಹೃದಯದಿಂದ ಏಕಮಾತ್ರನಾದ ಅಲ್ಲಾ; ಹನನ್ನು 
ನಂಬುವವನಿಗೆ ಅಲ್ಲಾಹನ ಮೇಲೆ ಭರವಸೆಯನ್ನಿಟ್ಟು, ಏನಿದ್ದರೂ ಅಲ್ಲಾಹನು ತೋರಿಸಿದ ಮಾರ್ಗದಲ್ಲೇ ಹಿತವಿದೆ ಎಂಬ 
ವಿಶ್ವಾಸದೊಂದಿಗೆ ಈ ಲೋಕದಲ್ಲಿ ಒಬ್ಬ ಸತ್ಯವಿಶ್ವಾಸಿಯೆಂಬ ನೆಲೆಯಲ್ಲಿ ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಲಿರುವ ಹೊರತು 
ಬೇರಾವ ದಾರಿಯೂ ಇಲ್ಲ. ಈ ಮಾರ್ಗದಲ್ಲಿ ಯಶಸ್ಸು ಸಿಗುವುದಿದ್ದರೂ ಅಲ್ಲಾಹನ ಸಹಾಯ ಮತ್ತು ಅನುಗ್ರಹದಿಂದ ಮಾತ್ರ 
ಸಿಗುವುದು. ಸಹಾಯ ಮಾಡತಕ್ಕಂತಹ ಬೇರಾವ ಶಕ್ತಿಯೂ ಇಲ್ಲ. ಈ ಮಾರ್ಗದಲ್ಲಿ ಸಂಕಷ್ಟಗಳು, ಅಪಾಯಗಳು ಮತ್ತು 

ನಾಶನಷ್ಟಗಳು ಎದುರಾದರೆ, ಅವುಗಳಿಂದಲೂ ಅವನೇ ಪಾರುಗೊಳಿಸುವನೇ ಹೊರತು ಬೇರಾರೂ ಪಾರುಗೊಳಿಸಲಾರರು, 
' 29. ಅರ್ಥಾತ್‌- ಲೌಕಿಕ ಸಂಬಂಧಗಳ ದೃಷ್ಟಿಯಿಂದ ಇವರು ನಿಮಗೆ ಇತರೆಲ್ಲರಿಗಿಂತ ಹೆಚ್ಚು ಆಪ್ತರಾಗಿರುತ್ತಾರಾದರೂ 
| ಢರ್ಮದ ದೃಷ್ಟಿಯಿಂದ ಇವರು ನಿಮ್ಮ "ಶತ್ರುಗಳು. ಈ ಶತ್ರುತ್ವವು ಅವರು ನಿಮ್ಮನ್ನು ಪುಣ್ಯಗಳಿಂದ 'ತಡೆಯುತ್ತಾರೆ ಮತ್ತು 


ಕಾಂಡ-28 


974 ಕುರ್‌ಆನ್‌ ವ್ಯಾಖ್ಯಾನ 


PO, 29 (೬ % دو‎ (25 PAS 
7 ದೆ ومن‎ WE وا‎ AEN 


3೫ 2913 ಈ 5 الله‎ ಪಿಸ ಪರಿ HERE A disk 4 


ہے 


۲ ۱ 
3 لک ا Ct SE‏ ات ہمت ಹ‏ 


ಒಂದು ಪರೀಕ್ಸೆಯಾಗಿದೆ. ಅತ್ಕುನ್ನತ ಪ್ರತಿಫಲವಂತು ಅಲ್ಲಾಹನ ಬಳಿಯಲ್ಲೇ ಇದೆ.* ಆದುದರಿಂದ ನಮ್ಮಿ ۳ 

ಸಾಧ್ಯವಿರುವಷ್ಟು ಅಲ್ಲಾಹನನ್ನು ಭಯಪಡುತ್ತಲಿರಿ* ಮತ್ತು ಆಲಿಸಿರಿ ಹಾಗೂ ಆಜ್ಞಾಪಾಲನೆ ಮಾಡಿರಿ ಮತ್ತು 
ಸಂಪತ್ತನ್ನು ಖರ್ಚು ಮಾಡಿರಿ ಇದು ನಿಮಗೇ ಹಿತಕರವಾಗಿದೆ. ತಮ್ಮ ಮನಸ್ಸಿನ `ಸಂಕುಚಿತತೆಯಿಂದ 
ಸುರಕ್ಷಿ ತರಾಗಿರುವವರು ಮಾತ್ರ ಯಶಸ್ವಿಗಳು. ನೀವು ಅಲ್ಲಾಹನಿಗೆ ಉತ್ತಮ ಸಾಲ ನೀಡಿದರೆ ಅವನು ನಿಮಗೆ 
ಎಷ್ಟೋ ಪಟ್ಟು ವರ್ಧಿಸಿ ಕೊಡುವನು ಮತ್ತು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಅಲ್ಲಾಹನು ಮಹಾ 
ಗುಣಗ್ರಾ ಹಿಯೂ ಸಹನಶೀಲನೂ ಆಗಿರುತ್ತಾನೆ. ವ್ಯಕ್ತ-ಅವ್ಯಕ್ತಗಳೆಲ್ಲವನ್ನೂ' ಅರಿತಿರುವವನೂ ಪ್ರಬಲನೂ' 
ಯುಕ್ತಿ ಕ್ರಿಪೂರ್ಣನೂ ಆಗಿರುತ್ತಾನೆ. 


ಪಾಪಗಳೆಡೆಗೆ ಸೆಳೆಯುತ್ತಾರೆ ಎಂಬ ಕಾರಣದಿಂದಿರಬಹುದು. ಅವರು ನಿಮ್ಮನ್ನು ಈಮಾನಿನಿಂದ ತಡೆದು ಕುಫ್ರ್‌ನ ಕಡೆಗೆ ಎಳೆಯು 
| ತ್ಲಾರೆಂಬಿ ನೆಲೆಯಲ್ಲಿರಬಹುದು ಅಥವಾ ಅವರ ಸಹಾನುಭೂತಿಗಳು ಸತ್ಮನಿಷೇಧಿಗಳ ಕಚೆಗಿವೆ ಎಂಬ ಅಧಾರದಲ್ಲಿರಬಹುದು. 
ಏನಿದ್ದರೂ ಇದು, ನೀವು ಬಹಳ ಜಾಗರೂಕರಾಗಿರಬೇಕಾದ ವಿಷಯ. ಅವರ ಪ್ರೀತಿಗೊಳಗಾಗಿ ಪಾರಲೌಕಿಕ ಭವಿಷ್ಯವನ್ನು ಕೆಡಿಸಿ 
ಕೊಳ್ಳಬಾರದು. ಆದರೆ ಇದರ ಅರ್ಥ- ನೀವು ಅವರನ್ನು ಶತ್ರುಗಳೆಂದು ಬಗೆದು ಅವರೊಂದಿಗೆ ಕಠಿಣತೆಯಿಂದ ವರ್ತಿಸ 
ಬೇಕೆರಿದಲ್ಲ - ನಿಜವಾಗಿ, ಅವರನ್ನು ಸರಿದಾರಿಗೆ ತರಲು ನಿಮ್ಮಿಂದ ಸಾಧ್ಯವಾಗದೆ ಹೋದರೆ ಕನಿಷ್ಠಪಕ್ನ ನಿಮ್ಮನ್ನು ನೀವು ಕೆಡುಕ 


ನಿಂದ ರಕ್ಷಿಸಿಕೊಳ್ಳಬೇಕು ಎಂಬುದೇ ಇದರ ಇಂಗಿತವಾಗಿದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ; ಅಧ್ಯಾಯ ಅತ್ತೌಬಃ ಸೂಕ್ತಗಳು 
23, -24, ಅಲ್‌ ಮುಜಾದಿಲ: ಟಿಪ್ಪಣಿ-37, ಅಲ್‌ ಮುಮ್ರಹಿನಃ 1ರಿಂದ 3 ಮತ್ತು ಅಲ್‌ ಮುನಾಫಿಕೂನ್‌: 18) 

30. ವಿವರಣೆಯನ್ನು ಅಲ್‌ ಅನ್‌ಫಾಲ್‌ನ 23ನೆಯ ಟಿಪ್ಪಣಿಯಲ್ಲಿ ನೋಡಿರಿ. ಈ ಸಂದರ್ಭದಲ್ಲಿ ಪ್ರವಾದಿವರ್ಯರ(ಸು 
ಈ ಆದೇಶ ದೃಷ್ಟಿಯಲ್ಲಿರಬೇಕು- "ಯಾರನ್ನು ಕೊಂದರೆ ನಿನಗೆ ವಿಜಯ ಪ್ರಾಪ್ರವಾಗುವುದೋ ಮತ್ತು ಯಾರು ನಿನ್ನನ್ನು ಕೊಂದರೆ 
ನಿನಗೆ ಸ್ವರ್ಗ ಸಿಗುವುದೋ ಅವನು ನಿನ್ನ ನಿಜವಾದ ಶತ್ರು ಅಲ್ಲ. ನಿನ್ನ ನೈಜ ಶತ್ರು ನಿನ್ನ ವೀರ್ಯದಿಂದ ಜನಿಸಿದ ನಿನ್ನ 
ಮಗುವೇ ಆಗಿರಬಹುದು ಮತ್ತು ನಿನ್ನ ಅತಿ ದೊಡ್ಡ ಶತ್ರು ನೀನು ಒಡೆಯನಾಗಿರುವ ನಿನ್ನ ಸೆಂಪತ್ತಾಗಿರಬಹುದು." 

31. ಪವಿತ್ರ ಕುರ್‌ಆನಿನಲ್ಲಿ ಒಂದು ಕಡೆ( دہ‎ ಇಮ್ರಾನ್‌: 102) "ಅಲ್ಲಾಹನನ್ನು ಭಯಪಡಬೇಕಾದ ರೀತಿಯಲ್ಲಿ ಅವನನ್ನು 
ಭಯಪಡಿರಿ" ಎಂದಿದೆ. ಇನ್ನೊಂದು ಕಡೆ, "ಅಲ್ಲಾಹನು ಯಾವ ಜೀವಿಗೂ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ತೊಂದರೆ 
ಕೊಡುವುದಿಲ್ಲ” (ಅಲ್‌ಬಕರಃ- 286) ಎಂದಿದೆ. ಇಲ್ಲಿ ನಿಮಗೆ ಸಾಧ್ಯವಿರುವಷ್ಟು ಅಲ್ಲಾಹನನ್ನು ಭಯಪಡಿರಿ" ಎನ್ನಲಾಗಿದೆ. ಈ 
ಮೂರು ಸೂಕ್ತಗಳನ್ನು ಸೇರಿಸಿ ಗಮನಿಸಿದರೆ, 'ತಿಳಿಯುವುದೇನೆಂದರೆ- 'ಪ್ರಥಮ ಸೂಕ್ತವು ಪ್ರತಿಯೊಬ್ಬ ಸತ್ಕವಿಶ್ವಾಸಿಯು ಯಾವ 
ಮಟ್ಟವನ್ನು ತಲುಪಲು ಪ್ರಯತ್ನಿಸಬೇಕೆಂಬುದನ್ನು ನಮಗೆ ತಿಳಿಸುತ್ತದೆ. ಎರಡನೆಯ ಸೂಕ್ತದಲ್ಲಿ ಅಲ್ಲಾಹನ ಧರ್ಮದಲ್ಲಿ 
ಪ್ರತಿಯೊಬ್ಬನಿಗೂ ಅವನ ಸಾಮರ್ಥ್ಯಕ್ಕನುಸಾರವಾದ ಹೊಣೆಗಾರಿಕೆ ಮಾತ್ರ ಇದೆಯೆಂಬ ತತ್ವವನ್ನು ನಮಗೆ ತಿಳಿಸಲಾಗಿದೆ. ಇನ್ನು 
ಈ ಸೂಕ್ತವು ಪ್ರತಿಯೊಬ್ಬ ಸತ್ಕವಿಶ್ವಾಸಿಗೆ ನೀಡುವ ಆದೇಶವೇನೆಂದರೆ, ಅನನು ತಕ್ಟಾದ ಮಾರ್ಗದಲ್ಲಿ ನಡೆಯಲು ತನ್ನಿಂದ 
ಸಾಧ್ಯವಿದ್ದಷ್ಟು ಪ್ರಯತ್ನ ಮಾಡಬೇಕು. ಈ ವಿಷಯದಲ್ಲಿ ಯಾವುದೇ ಕುಂದುಕೊರತೆ ಮಾಡಬಾರದು. ಒಂದು ವೇಳೆ ಅವನು 
ಈ "ವಿಷಯದಲ್ಲಿ ಆಲಸ್ಮ ತೋರಿಸಿದರೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲಾರನು. ಇನ್ನು ಯಾವುದಾದರೂ ವಿಷಯವು ಅವನ 
ಸಾಮರ್ಥ್ಯವನ್ನು ಮೂರಿದ್ದ: (ರೆ, ಅಂತಹ ವಿಷಯದಲ್ಲಿ ಅವನೊಡನೆ ವಚಾರಿಸಲಾಗದು.(ಯಾವ ವಿಷಯವು ಯಾರ ಸಾಮರ್ಥ್ಯಕ್ಕೆ 
ವೂರಿದ್ದಾಗಿತ್ತು ಎಂಬುದನ್ನು ಅಲ್ಲಾಹನೇ ಚೆನ್ನಾಗಿ ತೀರ್ಮಾನಿಸಬಲ್ಲನು) 

32. ವಿವರಣೆಯನ್ನು ಅಧ್ಯಾಯ 'ಆಲ್‌ ಹಶ್ರ್‌ನ 19ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 

33." ವಿವರಣೆಗೆ ನೋಡಿರಿ ಅಧಾಯ ಅಲ್‌ ಬಕರ: خسف‎ 267, ಅಲ್‌' ಮಾಣದ: ಟಿ-33 ಮತ್ತು ಅಲ್‌ ಹದೀದ್‌: 
ಟಿ- 16. 

34. ವಿವರಣೆಗೆ ನೋಡಿರಿ, ಅಧ್ಯಾಯ ಫಾತಿರ್‌: ಟಿಪ್ಪಣಿ -52, 59, ಅಶ್ಕೂರಾ: ಟಿ-42. 


ಕಾಂಡ-28 


65. ಅಶ್ವಲಾಕ್‌ 975 


ಹೆಸರು 

'ಅತ್ತಲಾಕ್‌' ಎಂಬುದು ಈ ಅಧ್ಯಾಯದ ಹೆಸರು ಮಾತ್ರವಲ್ಲ ಇದರಲ್ಲಿರುವ ವಿಷೆಯದ ಶೀರ್ಷಿಕೆಯೂ ಆಗಿದೆ. ಇದರಲ್ಲಿ 
ತಲಾಕಿನ ವಿಧಿಗಳನ್ನೇ ವಿವರಿಸಲಾಗಿದೆ. - 
ಅವತೀರ್ಣ ಕಾಲ 

ಹೆರ್ರುತ್‌ ಇಬ್ನ್‌ ಮಸ್‌ಊದ್‌(ರ) ಸ್ಪಷ್ಟಪಡಿಸಿರುವಂತೆ ಹಾಗೂ ಈ ಅಧ್ಯಾಯದಲ್ಲಿರುವ ವಿಷಯಗಳ ಆಂತರಿಕ 
ಸಾಕ್ಸ್ಯದಿಂದ ವ್ಯಕ್ತವಾಗುವಂತೆ, ಪ್ರಥಮ ಬಾರಿಗೆ ತಲಾಕ್‌ನ ನಿಯಮಗಳನ್ನು ವಿವರಿಸಿದ್ದ ಅಧ್ಯಾಯ ಅಲ್‌ ಬಕರಃದ ಸೂಕ್ತಗಳ 
ಬಳಿಕ ಈ ಅಧ್ಯಾಯವು ಅವತೀರ್ಣವಾಗಿದೆ. ಜನರು ಅಧ್ಯಾಯ ಆಲ್‌ ಬಕರಃದಲ್ಲಿರುವ ಆದೇಶಗಳನ್ನು ಅರ್ಥ ಮಾಡಿ 
ಕೊಳ್ಳುವಲ್ಲಿ ತಪ್ಪಿ ಬೀಳಲಾರಂಭಿಸಿದಾಗ ಮತ್ತು ಕಾರ್ಯತಃ ತಪ್ಪುಗಳನ್ನು ಮಾಡತೊಡಗಿದಾಗ ಅಲ್ಲಾಹನು ಅವರ ಸುಧಾರಣೆಗಾಗಿ 
ಈ ಆದೇಶಗಳನ್ನು ಅವತೀರ್ಣಗೊಳಿಸಿದನು. 
ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಬಂದಿರುವ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ತಲಾಕ್‌ ಮತ್ತು ಇದ್ದತ್‌ಗಳ ಕುರಿತು ಪವಿತ್ರ 
ಕುರ್‌ಆನಿನಲ್ಲಿ ಇದಕ್ಕೆ ಮುಂಚೆ ಅಧಾಯ ಅಲ್‌ ಬಕರಃ 228-230,234 ಮತ್ತು ಸೂರಃ ಅಹ್‌ರುಾಬ್‌ನ 49ನೆಯ ಸೂಕ್ತಗಳಲ್ಲಿ 
ಬಂದಿರುವ ಆದೇಶಗಳನ್ನು ನೆನಪಿಸಿಕೊಳ್ಳುವುದು ಆವಶ್ಯಕವಾಗಿದೆ. 

ಪ್ರಸ್ತುತ ಸೂಕ್ತಗಳಲ್ಲಿ ನಿಶ್ವ್ಚಯಿಸಲ್ಪಟ್ಟಿದ್ದ ನಿಯಮಗಳು ಹೀಗಿವೆ: 

1 ಪುರುಷನು ತನ್ನ ಪತ್ನಿಗೆ ಹೆಚ್ಚೆಂದರೆ ಮೂರು ತಲಾಕ್‌ಗಳನ್ನು ಕೊಡಬಲ್ಲನು. 

2) ಒಂದು ಅಥವಾ ಎರಡು ತಲಾಕ್‌ಗಳನ್ನು ಮಾತ್ರ ಕೊಟ್ಟಿದ್ದರೆ, ಇದ್ದತ್‌ನ ಅವಧಿ ಮುಗಿಯುವುದರೊಳಗೆ ತನ್ನ 
ನಿರ್ಧಾರವನ್ನು ಬದಲಿಸಿಕೊಳ್ಳಲು ಪುರುಷನಿಗೆ ಹಕ್ಕಿರುತ್ತದೆ. ಇದ್ದತ್‌ನ ಅವಧಿ ಕಳೆದು ಹೋದ ಬಳಿಕ ಆ ದಂಪತಿಗಳು ಪುನಃ 
ನಿಕಾಹ್‌ ಮಾಡಿಕೊಳ್ಳಲಿಚ್ಛಿಸಿದರೆ, ಅದಕ್ಕೆ ಅವಕಾಶವಿದೆ. ಇದಕ್ಕಾಗಿ 'ತಜ್ಲೀಲ್‌'ನ ಶರತ್ತೇನೂ ಇಲ್ಲ. ಆದರೆ ಗಂಡನು ಮೂರು 
ತಲಾಕ್‌ಗಳನ್ನು ಕೊಟ್ಟು ಬಿಟ್ಟರೆ, ಇದ್ದತ್‌ನ ಅವಧಿಯೊಳಗೆ ಸಂಬಂಧ ಪುನಃಸ್ನಾಪಿಸುವ ಹಕ್ಕು ನಷ್ಟವಾಗುತ್ತದೆ. ಆ ಬಳಿಕ 
ಆ ಸ್ತ್ರೀಯು ಇನ್ನೊಬ್ಬ ಪುರುಷನನ್ನು ವಿವಾಹವಾಗಿ ಆತನು ಕೂಡಾ ತನ್ನ ಸ್ವಂತ ಇಚ್ಛೆಯಿಂದ ತಲಾಕ್‌ ಕೊಟ್ಟು ಬಿಡುವ 
ತನಕ ಮೊದಲನೆಯ ಪಠಶಿಯು ಆಕೆಯನ್ನು ಪುನಃ ವಿವಾಹ ಮಾಡಿಕೊಳ್ಳುವಂತಿಲ್ಲ. 

ಸಂಭೋಗಕ್ಕೊಳಗಾದ ಸ್ತ್ರೀಯ ಇದ್ದತ್‌ ಅವಧಿಯು, ತಲಾಕಿನ ಬಳಿಕ ಮೂರು ಸಲ ಮುಟ್ಟಾಗುವ ವರೆಗಿರುವುದು.‏ رد 
ಒಂದು ಅಥವಾ ಎರಡು ತಲಾಕ್‌ಗಳನ್ನು ಮಾತ್ರ ನೀಡಲಾಗಿದ್ದರೆ, ಈ ಇದ್ದತ್‌ನ ಅವಧಿಯಲ್ಲಿ ಸ್ತ್ರೀಯು ಇನ್ನೂ ಆ ಪತಿ‏ 
ವಿವಾಹ ಬಂಧನದಲ್ಲೇ ಇದ್ದಾಳೆ ಮತ್ತು ಇದ್ದತ್‌ನ ಅವಧಿ ಮುಗಿಯುವ ಮೊದಲು ಆತನಿಗೆ ಸಂಬಂಧ ಪುನಃ ಸ್ಥಾಪಿಸುವ‏ 
ಹಕ್ಕಿದೆ ಎಂದು ಅರ್ಥ. ಆದರೆ ಪುರುಷನು ಮೂರು ತಲಾಕ್‌ಗಳನ್ನು ಕೊಟ್ಟು ಬಿಟ್ಟಿದ್ದರೆ ಈ ಇದ್ದತ್‌ ಇರುವುದು, ಇದು‏ 
ಮುಗಿಯುವ ಮುನ್ನ ಸ್ತ್ರೀಯು ಬೇರಾವುದೇ ಪುರುಷನನ್ನು ವಿವಾಹವಾಗಬಾರದು ಎಂಬ ಕಾರಣಕ್ಕಾಗಿಯೇ ಹೊರತು ತಲಾಕ್‌‏ 
ನೀಡಿದ ಪತಿಯು ಸಂಬಂಧ ಪುನಃ ಸ್ಥಾಪಿಸುವ ಅವಕಾಶ ನೀಡುವುದಕ್ಕಾಗಿ ಅಲ್ಲ.‏ 

4) ಸಂಭೋಗಕ್ಕೆ ಒಳಗಾಗದೆ ಇರುವ ಮತ್ತು ಸ್ಪರ್ಶಿಸುವುದಕ್ಕೆ ಮುಂಚೆಯೇ ತಲಾಕ್‌ ನೀಡಲಾದ ಸ್ತ್ರೀಗೆ ಯಾವುದೇ 
ಇದ್ದತ್‌ ಇಲ್ಲ. ಅವಳು, ಇಷ್ಟಪಟ್ಟರೆ, ತಲಾಕ್‌ ಸಿಕ್ಕಿದ ಬಳಿಕ ತಕ್ಸಣವೇ ಬೇರೆ ನಿಕಾಹ್‌ ಮಾಡಿಕೊಳ್ಳಬಹುದು. 

5) ಯಾರ ಪತಿಯು ತೀರಿಕೊಂಡಿರುವನೋ ಆ ಸ್ತ್ರೀಯ ಇದ್ದತಿಷ ಅವಧಿ ನಾಲ್ಕು ತಿಂಗಳು ಹತ್ತು ದಿನಗಳು. 

ಸೂರಃ ತಲಾಕ್‌ ಅವಕೀರ್ಣಗೊಂಡಿರುವುದು ಈ ಪೈಕಿ ಯಾವುದೇ ನಿಯಮವನ್ನು ರದ್ದುಗೊಳಿಸಲಿಕ್ಕಾಗಲಿ, ತಿದ್ದುಪಡಿ 
ಮಾಡಲಿಕ್ಕಾಗಲಿ ಅಲ್ಲ ಎಂಬುದನ್ನು ಚೆನ್ನಾಗಿ ಅರಿತಿರಬೇಕು. ಇದು ಮುಖ್ಯವಾಗಿ ಎರಡು ಉದ್ದೇಶಗಳಿಗಾಗಿ ಅವತೀರ್ಣವಾಗಿದೆ- 


976 ಕುರ್‌ಆನ್‌ ವ್ಯಾಖ್ಯಾನ 


1 ಪುರುಷನಿಗೆ ನೀಡಲಾಗಿರುವ ತಲಾಕ್‌ ನೀಡುವ ಹಕ್ಕನ್ನು, ಅಗಲಿಕೆಯ ಸಾಧ್ಯತೆಯನ್ನು ಗರಿಷ್ಠ ಮಟ್ಟಿಗೆ ನಿವಾರಿಸು 
ವಂತೆ, ಯುಕ್ತಿಪೂರ್ಣವಾಗಿ ಉಪಯೋಗಿಸುವ ವಿಧಾನವನ್ನು ತೋರಿಸಿ ಕೊಡುವುದು, ಏಕೆಂದರೆ ದೇವ ಧರ್ಮದಲ್ಲಿ ತಲಾಕ್‌ನ 
ಅವಕಾಶವನ್ನಿಟ್ಟಿರುವುದು ಅನಿವಾರ್ಯ ಅವಶ್ಯಕತೆಗಾಗಿ ಮಾತ್ರ. ಸ್ತ್ರೀ ಪುರುಷರ ನಡುವೆ ಒಮ್ಮೆ ಸ್ಥಾಪಿತವಾದ ದಾಂಪತ್ಯ 
ಸಂಬಂಧವು ಮತ್ತೆಂದಾದರೂ ಮುರಿದು ಬೀಳುವುದನ್ನು ಅಲ್ಲಾಹನು ಸ್ವಲ್ಪವೂ ಮೆಚ್ಚುವುದಿಲ್ಲ. ಅವನಿಗೆ ಅದು ಅತ್ಯಂತ 
ಅಪ್ರಿಯವಾಗಿದೆ. "ಅಲ್ಲಾಹನು ಅನುಮತಿಸಿರುವ ವಿಷಯಗಳ ಪೈಕಿ ಅವನಿಗೆ ತಲಾಕ್‌ನಷ್ಟು ಅಪ್ರಿಯವಾದ ವಸ್ತು ಬೇರೆ ಇಲ್ಲ” 
ಎಂದು ಪ್ರವಾದಿವರ್ಯರು(ಸ) ಹೇಳಿರುವರು. (ಅಬೂ ದಾವೂದ್‌) 

2) ಸೂರಃ ಅಲ್‌ ಬಕರಃದಲ್ಲಿ ನೀಡಲಾದ ನಿಯಮಗಳ ಬಳಿಕ ಇನ್ನೂ ಪರಿಹಾರವಾಗದೆ ಉಳಿದಿದ್ದ ಸಮಸ್ಯೆಗಳಿಗೆ ಪರಿಹಾರ 
ನೀಡಿ ಇಸ್ಲಾಮಿನ ಕೌಟುಂಬಿಕ ಕಾನೂನಿನ ಈ ವಿಭಾಗವನ್ನು ಸಂಪೂರ್ಣಗೊಳಿಸುವುದು. 


65. ಅತ್ತಲಾಕ್‌ ۱ ۱ ہجو‎ 


a 
3 7ر سی او‎ 


ಯ 
SET by SIS IE AE 


4 4M ಇಯ 


کت سو SEL NS 5A‏ الا ان با تا 

pe She Gy و ا‎ So. Sb 5k 

ಸತ‏ تق ಪ್ರಿಯ‏ بت 2 زاط۴ا بی 5 ہس 
کوں وت 


5 ہم 


(ಅವತೀರ್ಣ-ಮದೀನಾದಲ್ಲಿ) 
ಸೂಕ್ತಗಳು-12 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


(1) ಸಂದೇಶವಾಹಕರೆ, ನೀವು ಸ್ತ್ರೀಯರಿಗೆ ತಲಾಕ್‌ ಕೊಡುವಾಗ ಅವರಿಗೆ ಅವರ ಇದ್ದತ್‌ಗಾಗಿ 
ತಲಾಕ್‌ ಕೊಡಿರಿ.' ಮತ್ತು ಇದ್ದತಿನ ಕಾಲಾವಧಿಯನ್ನು ಸರಿಯಾಗಿ ಎಣಿಸಿರಿ* ಮತ್ತು ನಿಮ್ಮ ಪ್ರಭುವಾದ 
ಅಲ್ಲಾಹನನ್ನು ಭಯಪದಿರಿ. (ಇದ್ದತಿನ ಕಾಲಾವಧಿಯಲ್ಲಿ) ಅವರು ಸ್ಪಷ್ಟವಾದ ಅಶ್ಲೀಲ ಕಾರ್ಯವೆಸಗದಿರುವಾಗ" 
ನೀವು ಅವರನ್ನು ಅವರ ಮನೆಗಳಿಂದ ಹೊರ ಹಾಕಬಾರದು ಮತ್ತು ಅವರಾಗಿಯೂ ಹೊರಟು ಹೋಗ 
ಬಾರದು.* ಅಲ್ಲಾಹನು ನಿಶ್ನಯಿಸಿದ ಮೇರೆಗಳಿವು, ಅಲ್ಲಾಹನ ಮೇರೆಗಳನ್ನು ಮೊರುವವನು ತನ್ನ ಮೇಲೆ 
ತಾನೇ ಅಕ್ರಮವೆಸಗುವನು. ಪ್ರಾಯಶಃ ಇದಾದ ಬಳಿಕೆ ಅಲ್ಲಾಹನು (ಹೊಂದಾಣಿಕೆಯ) ಯಾವುದಾದರೂ 
ದಾರಿಯನ್ನು ಉಂಟು ಮಾಡಲೂಬಹುದು- ನಿಮಗೆ ಅರಿಯದು. 


1. ಇದ್ದತ್‌ಗಾಗಿ ತಲಾಕ್‌ ಕೊಡುವುದಕ್ಕೆ ಎರಡು ಅರ್ಥಗಳಿದ್ದು ಇಲ್ಲಿ ಈ ಎರಡೂ ಅರ್ಥಗಳನ್ನು ಉದ್ದೇಶಿಸಲಾಗಿದೆ- 

1 ಇದ್ದತನ್ನು ಆರಂಭಿಸಲಿಕ್ಕಾಗಿ ತಲಾಕ್‌ ಕೊಡಿರಿ ಅಥವಾ ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಆರ್ತವದ ಅವಸ್ಥೆಯಲ್ಲಿ 
ತೆಲಾಕ್‌ ಕೊಡಬೇಡಿರಿ. ಅದರ ಬದಲು, ಅವರು ಇದ್ದತ್‌ ಆರಂಭಿಸಲು ಸಾಧ್ಯವಾಗುವ ಹೊತ್ತಿನಲ್ಲಿ ತಲಾಕ್‌ ಕೊಡಿರಿ. 
ಸಂಭೋಗಕ್ಕೂಳಗಾದ ಹಾಗೂ ಯತುಸ್ರಾವ ಆಗುವ ಸ್ತ್ರೀಯ ಪಾಲಿಗೆ ಇದ್ದತ್‌ನ ಅವಧಿಯು ಮೂರು ಸಲ ಯತುಸ್ರಾವ 
ಆಗುವುಬಾಗಿದೆ ಎಂದು ಸೂರಃ ಅಲ್‌ ಬಕರಃದ 228ನೆಯ ಸೂಕ್ತದಲ್ಲಿ ಹೇಳಲಾಗಿದೆ. ಈ ಆದೇಶವನ್ನು ದೃಷ್ಟಿಯಲ್ಲಿಟ್ಟು 
ನೋಡಿದರೆ, ಇದ್ದತನ್ನೂ ಆರಂಭಿಸಲಿಕ್ಕಾಗಿ ತಲಾಕ್‌ ಕೊಡುವಾಗ, ಸ್ತ್ರೀಯು ಆರ್ತವದ ಸ್ಥಿತಿಯಲ್ಲಿರುವಾಗ ತಲಾಕ್‌ ಕೊಡಬಾರ 
ದೆಂಬುದು ವ್ಯಕ್ತವಾಗುತ್ತದೆ. ಏಕೆಂದರೆ ಅವಳೆ ಇದ್ದತ್‌ ಅವಧಿಯು, ಯಾವ ಆರ್ತವ ಕಾಲದಲ್ಲಿ ಅವಳಿಗೆ ತಲಾಕ್‌ 
ಕೊಡಲಾಗಿದೆಯೋ ಅದರಿಂದ ಆರಂಭವಾಗಲು ಸಾಧ್ಯವಿಲ್ಲ. ಈ ಸ್ಥಿತಿಯಲ್ಲಿ ತಲಾಕ್‌ ಕೊಡುವುದರ ಅರ್ಥ- ಅಲ್ಲಾಹನ ಅಪ್ಪಣೆಗೆ 
ವಿರುದ್ಧ ಸ್ತ್ರೀಯ ಇದ್ದತ್‌ ಮೂರು ಆರ್ತವಗಳ ಬದಲಿಗೆ ನಾಲ್ಕು ಆರ್ತವಗಳಾಗುವಂತೆ ಮಾಡುವುದು ಎಂದಾಗುತ್ತದೆ. ಅಲ್ಲದೆ, 
ಯಾವ ಮುದ್ದಿಯ ಅವಧಿಯಲ್ಲಿ ಪತಿಯು ಪ್ರೀಯ ಜೊತೆ ಸಂಭೋಗ ನಡೆಸಿರುವನೋ ಆ ಶುದ್ದಿಯ ಅವಧಿಯಲ್ಲಿ ಆತನು 
ಆಕೆಗೆ ತಲಾಕ್‌ ನೀಡಬಾರದು ಎಂಬುದು ಕೂಡಾ ಈ ಆದೇಶದ ಬೇಡಿಕೆಯಾಗಿದೆ. ಏಕೆಂದರೆ, ಈ ಸ್ಥಿತಿಯಲ್ಲಿ ತಲಾಕ್‌ ಕೊಡುವಾಗ 


62 ಸಂಭೋಗದ "ಪರಿಣಾಮವಾಗಿ ಗರ್ಭಧಾರಣೆಯಾಗಿದೆಯೋ ಇಲ್ಲವೋ ಎಂಬುದು ಪತಿ ಮತ್ತು ಪಶ್ಲಿ ಇಬ್ಬರ ಪೈಕಿ ಯಾರಿಗೂ 


ಕಾಂಡ-28 


98 ಕುರ್‌ಆನ್‌ ವ್ಯಾಖ್ಯಾನ 


“ತಿಳಿದಿರುವುದಿಲ್ಲ. ಅವಳ ಇದ್ದತ್‌ನ ಆರಂಭವನ್ನು ಮುಂದಿನ ಮೂರು ಖುತುಸ್ರಾವಗಳ ಆಧಾರದಲ್ಲಾಗಲೀ ಆಕೆ ಗರ್ಭಿಣಿ 
ಯಾಗಿರುವಳು ಎಂಬ ಆಧಾರದಲ್ಲಾಗಲೀ ನಿಶ್ಚಯಿಸಲು ಸಾಧ್ಯವಿಲ್ಲ. ಆದುದರಿಂದ ಈ ಆಜ್ಞೆಯ ಪ್ರಕಾರ ಎರಡು ವಿಷಯಗಳು 
ಅವಶ್ಯಕವಾಗುತ್ತವೆ. ಮೊದಲನೆಯದಾಗಿ- ಆರ್ತವದಲ್ಲಿರುವಾಗ ತಲಾಕ್‌ ಕೊಡಬಾರದು. ಎರಡನೆಯದಾಗಿ- ತಲಾಕನ್ನು ಯಾವ 
ಶುದ್ಧಿಯ ಅವಧಿಯಲ್ಲಿ ಸಂಭೋಗ ನಡೆಸಿಲ್ಲವೋ ಆ ಶುದ್ಧಿಯ ಅವಧಿಯಲ್ಲಿ ನೀಡಬೇಕು ಅಥವಾ ಸ್ತ್ರೀಯು ಗರ್ಭಿಣಿಯೆಂದು 
ಖಚಿತವಾಗಿ ತಿಳಿದಿರುವ 7 ತಿಯಲ್ಲಿ ನೀಡಬೇಕು. 2) ಇದ್ದತ್‌ಗಾಗಿ ತಲಾಕ್‌ ಕೊಡುವುದರ ಇನ್ನೊಂದು ಅರ್ಥವೇನೆಂದರೆ- ಇದ್ದತ್‌ನ 
ಅವಧಿಯೊಳಗೆ ಸಂಬಂಧ ಪುನಃ ಸ್ಥಾಪಿಸುವ ಅವಕಾಶವನ್ನು ಇಟ್ಟುಕೊಂಡು ತಲಾಕ್‌ ಕೊಡಿರಿ. ಸಂಬಂಧ ಪುನಃ ಸ್ಥಾಪಿಸುವ 
ಅವಕಾಶವೇ ಇಲ್ಲ ವಾಗುವ ರೀತಿಯಲ್ಲಿ ತಲಾಕ್‌ ಕೊಡಬೇಡಿರಿ. ಹದೀಸ್‌ಗಳಲ್ಲಿ ಈ ಆಜ್ಞೆಯ ಕುರಿತು ಸಿಗುವ ವಿವರಣೆಗಳ 
ಪ್ರಕಾರ ತಲಾಕಿನ ಕ್ರಮ ಹೇಗೆಂದರೆ ಅರ್ತವ ಕಾಲದಲ್ಲಿ ತಲಾಕ್‌ ಕೊಡಬಾರದು, ಪತಿಯು ಸಂಭೋಗ ನಡೆಸಿರದಂತಹ ಶುದ್ಧಿಯ 
ಅವಧಿಯಲ್ಲಿ ತಲಾಕ್‌ ಕೊಡಬೇಕು ಅಥವಾ ಸ್ತ್ರೀಯು ಗರ್ಭಿಣಿಯಾಗಿದ್ದಾಳೆಂಬುದು ತಿಳಿದಿರುವ ಸ್ಥಿತಿಯಲ್ಲಿ ತಲಾಕ್‌ ಕೊಡಬೇಕು, 
ಒಂದೇ ಸಲಕ್ಕೆ ಮೂರು ತಲಾಕ್‌ಗಳನ್ನು ಕೊಟ್ಟು ಬಿಡಬಾರದು. ಈ ದೇವಾಜ್ಞೆಯನ್ನು ಪಾಲಿಸಿದರೆ ಯಾರು ಕೂಡಾ ತಲಾಕ್‌ 
ಕೊಟ್ಟಿ ಮೇಲೆ ಪಶ್ಚಾತ್ತಾಪಪಡಬೇಕಾದ ಅಗತ್ಯವುಂಟಾಗಲಾರದು. 

2. ಅಂದರೆ ತಲಾಕಿನಂತಹ ಒಂದು ಪ್ರಮುಖ ಘಟನೆ ಸಂಭವಿಸಿದ ಬಳಿಕ, ತಲಾಕ್‌ ಕೊಟ್ಟದ್ದು ಯಾವಾಗ, ಯಾವಾಗಿನಿಂದ 
'ಇದ್ದೆತ್‌ ಆರಂಭವಾಗುತ್ತದೆ ಮತ್ತು ಯಾವಾಗ ಮುಗಿಯಲಿದೆ ಎಂಬುದನ್ನು ಕೊಡಾ ನೆನಪಿಟ್ಟುಕೊಳ್ಳೆದಷ್ಟು ತಲಾಕನ್ನು ತಮಾಷೆ 
ಎಂದು ಪರಿಗಣಿಸಬೇಡಿ. ತಲಾಕ್‌ ಎಂಬುದು ಸ್ತ್ರೀ ಪುರುಷ ಮತ್ತು ಅವರ ಮಕ್ಕಳು ಹಾಗೂ ಕುಟುಂಬದವರಿಗೆಲ್ಲಾ ಅನೇಕ 
ಕಾನೂನು ಪರ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಒಂದು ಸಂಕೀರ್ಣ ವಿಚಾರವಾಗಿದೆ. ಆದುದರಿಂದ ತಲಾಕ್‌ ಕೊಟ್ಟಾಗ ಅದರ 
'ಸಮಯ ಮತ್ತು ದಿನಾಂಕವನ್ನು ನೆನಪಿಡಬೇಕು. ಯಾವ ಅವಸ್ಥೆಯಲ್ಲಿ ಸ್ತ್ರೀಗೆ ತಲಾಕ್‌ ಕೊಡಲಾಗಿತ್ತೆಂಬುದೂ ನೆನಪಿರಬೇಕು. 

3. ಕರ್ಮಶಾಸ್ತ್ರಜ್ಞರು ಇದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಹ.ಹಸನ್‌ ಬಸರೀ(ರ) ಮುಂತಾದವರ ಪ್ರಕಾರ ಇದರ 
ಅರ್ಥ ವ್ಯಭಿಚಾರವೆಂದಾಗಿದೆ. ಹ.ಇಬ್ನ್‌ ಅಬ್ಬಾಸ್‌ರ(ರ) ಪ್ರಕಾರ ಇದರ ಅರ್ಥ ನಾಲಿಗೆಯ ದುರುಪಯೋಗವೆಂಬಾಗಿದೆ. ಅಂದರೆ 
ಸ್ತ್ರೀಯು ತಲಾಕ್‌ನ ಅನಂತರವೂ ತನ್ನ ಸ್ವಭಾವವನ್ನು ಸುಧಾರಿಸಿಕೊಳ್ಳದೆ ಇರುವುದು ಮತ್ತು ಇದ್ದತ್‌ನ ಕಾಲಾವಧಿಯಲ್ಲಿ ಪಠಿ 
ಮತ್ತವನ ಕುಟುಂಬದವರೊಡನೆ ಜಗಳಾಡುತ್ತಲೂ ಬೈದಾಡುತ್ತಲೂ ಇರುವುದು. ಕತಾದಃರು ಇದರ ಅರ್ಥ- ಪಶ್ನಿಯು ಪತಿಯ 
ಆಜ್ಞೋಲ್ಲಂಘನೆ ಮಾಡುವುದು ಎಂದು ಹೆಳಿದ್ದಾರೆ. ಅಬ್ದುಲ್ಲಾ ಬಿನ್‌ ಉಮರ್‌(ರ) ಸುದ್ದೀ ಇಬ್ದುಸ್ಸಾಣಬ್‌ ಮತ್ತು 
ಇಬ್ರಾಹೀಮ್‌ ನಖಿಈಯವಧ(ರ) ಪ್ರಕಾರ ಇದರ ಅರ್ಥ ಪತ್ನಿಯು ಮನೆ ಬಿಟ್ಟು ಹೋಗುವುದು ಎಂದಾಗಿದೆ. ಈ ನಾಲ್ಕು 
ಹೇಳಿಕೆಗಳ ಪೈಕಿ ಮೊದಲಿನ್ನ ಮೂರು ಹೇಳಿಕೆಗಳ ಪ್ರಕಾರ 'ಹೊರತು' ಎಂಬುದರ ಸಂಬಂಧವು "ಅವರನ್ನು ಮನೆಗಳಿಂದ ಹೊರ 
ಹಾಕಬಾರದು” ಪೆನಿಬ-ಆದೇನಿದೊಂದಿಗಿದೆ ಮತ್ತು ಈ ಮಾತಿನ ಅರ್ಥ- ಅವರು ದುರಾಚಾರ, ನಾಲಿಗೆಯ ದುರುಪಯೋಗ ಅಥವಾ 
ಪತಿಯ ಆಜ್ಞೋಲ್ಲಂಘನೆಯಲ್ಲಿ ತೊಡಗಿದ ಅವರನ್ನು ಮನೆಯಿಂದ ಹೊರ ಹಾಕುವುದು ಧರ್ಮಸಮ್ಮ ತವೆನಿಸುವುದು- 
ಎಂದಾಗುತ್ತದೆ. ನಾಲ್ಕನೆಯ ಹೇಳಿಕೆಯ ಪ್ರಕಾರ ಇದರ ಸಂಬಂಧವು 'ಅವರಾಗಿ ಹೊರಡಲೂಬಾರದು' ಎಂಬ ನುಡಿಯೊಂದಿಗೆ 
ಇದೆ ಮತ್ತು ಈ ನುಡಿಯ ಅರ್ಥವು- ಒಂದು ವೇಳೆ ಅವರು ಸತಃ ಹೊರಟು ಹೋದರೆ ಸ್ಪಷ್ಟವಾದ ದುಷ್ಕತ್ಯವನ್ನೆಸಗಿ 
ದಂತಾಗುವುದು- ಎಂಬಾಗುತ್ತದೆ. 

4. ಅರ್ಥಾತ್‌- ಪತಿಯು ಕೋಪಗೊಂಡು ಪತ್ನಿಯನ್ನು ಮನೆಯಿಂದ ಹೊರ ಹಾಕಬಾರದು. ಪತ್ನಿಯು ಕೆರಳಿ ತಾನಾಗಿ ಮನೆ 
ಬಿಟ್ಟು ಹೋಗಲೂಬಾರದು, ಇದ್ದತ್‌ ಮುಗಿಯುವ ವರೆಗೂ ಮನೆ ಅವಳದೇ ಆಗಿರುತ್ತದೆ. ಪರಸ್ಪರರೊಳಗೆ ಸಂಧಾನದ ಅವಕಾಶ 
ವೇನಾದರೂ ಹುಟ್ಟಿಕೊಂಡರೆ ಅದರಿಂದ ಪ್ರಯೋಜನ ಪಡೆಯಲು ಸಾಧ್ಯವಾಗಲಿಕ್ಕಾಗಿ ಇಬ್ಬರೂ ಅದೇ ಮನೆಯಲ್ಲಿರಬೇಕು. 
ಇಬ್ಬರೂ ಒಂದೇ ಮನೆಯಲ್ಲಿದ್ದರೆ ಮೂರು ತಿಂಗಳ ವರೆಗಿನ ಅಥವಾ ಮೂರು ಆರ್ತವದ ವರೆಗಿನ ಅಥವಾ ಗರ್ಭಿಣಿಯಾಗಿದ್ದರೆ 
ಪ್ರಸವದ ವರೆಗಿನ ಕಾಲಾವಧಿಯಲ್ಲಿ ಇಂತಹ ಅನೇಕ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ರಜಈ (ಸಂಬಂಧ ಪುನಃ ಸ್ಥಾಪಿಸಲು 
ಅವಕಾಶವಿರುವ) ತಲಾಕ್‌ ಪಡೆದವಳ ಇದ್ದತಿನ ಕಾಲಾವಧಿಯಲ್ಲಿ ವಸತಿ ಮತ್ತು ಜೀವನ ವೆಚ್ಚವನ್ನು ಪಡೆಯುವ ಹಕ್ಕಿದೆ ಎಂಬ 
ವಿಷಯದಲ್ಲಿ ಕರ್ಮಶಾಸ್ತ್ರಜ್ಞರೆಲ್ಲರೂ ಸಹಮತ ಹೊಂದಿದ್ದಾರೆ. 

5. ಆರ್ತವದ ವೇಳೆ ತಲಾಕ್‌ ಕೊಡುವುದರಿಂದ ಅಥವಾ ಏಕಕಾಲದಲ್ಲಿ ಮೂರು ತಲಾಕ್‌ಗಳನ್ನು ಹೇಳಿ ಬಿಡುವುದರಿಂದ 
ತಲಾಕೇ ಆಗುವುದಿಲ್ಲವೆಂದು ಹೇಳುವವರ ಮಾತನ್ನು ಇವೆರಡು ನುಡಿಗಳು ಖಂಡಿಸುತ್ತವೆ. ಏಕಕಾಲದಲ್ಲಿ ಕೊಡುವ ಮೂರು 
ತಲಾಕ್‌ಗಳು ಕೇವಲ ಒಂದು ರಜಕ(ಸಂಬಂಧ ಪುನಃ" ಸ್ಥಾಪಿಸಲು ಅವಕಾಶವಿರುವ) ತಲಾಕ್‌ ಎಂದು ಪರಿಗಣಿಸಲ್ಪಡುತ್ತ; ದೆನ್ನು 
ವವರ ಅಭಿಪ್ರಾಯವೂ ತಪ್ಪೆಂದು ಇವು ಸಾಬೀತುಪಡಿಸುತ್ತವೆ. ಒಂದು ವೇಳೆ ಬಿದ್‌ಈ(ನವೀನಾಚಾರದ) ತಲಾಕ್‌ ಸಂಭವಿಸುವುದೇ 
ಇಲ್ಲವೆಂಬಾದರೆ ಅಥವಾ ಮೂರು ತಲಾಕ್‌ಗಳು ಒಂದೇ ರಜಈ(ಸಂಬಂಧ ಪುನಃ ಸ್ಥಾಪಿಸಲು ಅವಕಾಶವಿರುವ) ತಲಾಕ್‌ ಎಂದು 
ಪರಿಗಣಿಸಲ್ಪಡುತ್ತದೆ ಎಂದಾದರೆ, ಅಲ್ಲಾಹನ ಮೇರೆಗಳನ್ನು ಅರ್ಥಾತ್‌- ಪ್ರವಾದಿವರ್ಯರು(ಸು ತೋರಿಸಿಕೊಟ್ಟಿರುವ ವಿಧಾನವನ್ನು 
ಉಲ್ಲಂಘಿಸುವವನು ತನ್ನ ಮೇಲೆ ತಾನೇ 'ಅಕ್ರಮವೆಸಗುವನು ಮತ್ತು ಪ್ರಾಯಶಃ ಇದಾದ ಬಳಿಕ ಅಲ್ಲಾಹನು ಹೊಂದಾಣಿಕೆಯ 
ಯಾವುದಾದರೂ ದಾರಿಯನ್ನು" ಸೃಷ್ಟಿಸಲೂಬಹುದು ಎಂದು ಹೇಳುವ ಅಗತ್ಯವೇ ಏನಿತ್ತು? ಪ್ರವಾದಿಚರ್ಯೆಗೆ ವಿರುದ್ಧವಾದ 


ಕಾಂಡ-28 


65. ಅತ್ತಲಾಕ್‌ 979 


” سم و DAT‏ بک ہے 7 ಗ‏ رم ہے 
Bags!3 ಘಲ್‌ 3! ತ್‌‏ 435 عدل ASE 5X‏ 


2 سو ری‎ 0 p) 
ಹ الاخوۂ ومن بی‎ ds من کان لو‎ 13s $4 


(2-3) ಅನಂತರ ಅವರು ತಮ್ಮ(ಇದ್ದ ತಿನ)" ಕಾಲಾವಧಿಯ ಕೊನೆಯನ್ನು ತಲುಪಿದಾಗ ಅವರನ್ನು ಉತ್ತಮ 
ರೀತಿಯಿಂದ (ನಿಮ್ಮ ವಿವಾಹದಲ್ಲಿ) ತಡೆದಿರಿಸಿಕೊಳ್ಳಿರಿ. ಇಲ್ಲವೆ ಉತ್ತಮ ರೀತಿಯಿಂದ ಅವರಿಂದ ಬೇರ್ಪಡಿರ್‌ 
ಮತ್ತು ನಿಮ್ಮ ಪೈಕಿ ನ್ಯಾಯಶೀಲರಾದ "ಇಬ್ಬರನ್ನು ಸಾಕ್ಷಿಗಳಾಗಿ ಮಾಡಿಕೊಳ್ಳಿರಿ? 'ಮತ್ತು (ಸಾಕ್ಷಿಗಳಾಗುವವರೇ) 
| ಸಾಕ್ಕ್ಯವನ್ನು ಸರಿಯಾದ ರೀತಿಯಲ್ಲಿ ಅಲ್ಲಾಹನಿಗಾಗಿಯೇ ನೀಡಿರಿ. ನಿಮಗೆ ಉಪದೇಶಿಸಲಾಗುತ್ತಿರುವ ವಿಷಯಗಳಿವು. 

ಅಲ್ಲಾಹನ' ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವ ಪ್ರತಿಯೊಬ್ಬನಿಗೆ.8 ಅಲ್ಲಾಹನನ್ನು ಭಯಪಡುತ್ತ 


ವಿಧಾನದಿಂದ ತಲಾಕ್‌ ನೀಡುವುದರಿಂದ ಆ ಬಳಿಕ ಪಶ್ನಾತ್ತಾಪಪಡಬೇಕಾದಂತಹ ನಷ್ಟವೇನಾದರೂ ಸಂಭವಿಸುವುದಾದರೆ ಮತ್ತು 
ಮೂರು ತಲಾಕ್‌ಗಳನ್ನು ಏಕಕಾಲದಲ್ಲಿ ಕೊಟ್ಟು ಬಿಡುವುದರಿಂದ ಸಂಬಂಧ ಪುನಃ ಸ್ಥಾಪಿ ಸಲು ಇರುವ ಅವಳಕಾಶಗಳೆಲ್ಲ ವು ಇಲ್ಲವಾಗಿ 
ಬಿಡುವುದಾದರೆ ಮಾತ್ರ ಈ ಎರಡು ಮಾತುಗಳೂ ಅರ್ಥಪೂರ್ಣವಾಗಬಲ್ಲವು. ಅನ್ಯಥಾ ತಲಾಕ್‌: ಆಗುವುದೇ ಇಲ್ಲ ವೆಂದಾದರೆ 
ಇದರಿಂದ ಸ್ವತಃ ತನ್ನ ಮೇಲೆ ಅಕ್ರಮವೆಂದು ಪರಿಗಣಿಸಲ್ಪಡುವಂತಹ ಅಲ್ಲಾಹನ ಮೇರೆಗಳೆ ಉಲ್ಲಂಘನೆ ನಜೆಯುವುದೇ 
ಇಲ್ಲವೆಂಬುದು ವ್ಯಕ್ತ. ಏನಿದ್ದರೂ ಯಾವ ತಲಾಕ್‌ ರಜಈ(ಸಂಬಂಧ ಪುನಃ ಸ್ಥಾಪಿಸಲು ಅವಕಾಶವಿರುವ) ತಲಾಕ್‌ ಆಗಿರುತ್ತದೋ 
ಅದರ ನಂತರ ಖಂಡಿತವಾಗಿಯೂ ಹೊಂದಾಣಿಕೆಗೆ ಅವಕಾಶವಿದ್ದೇ ಇರುತ್ತದೆ. 'ಹೀಗಿರುವಾಗ "ಇದಾದ ಬಳಿಕ ಅಲ್ಲಾಹನು 
ಹೊಂದಾಣಿಕೆಯ ಯಾವುದಾದರೂ ರೂಪವನ್ನು ಉಂಟು ಮಾಡಲೂಬಹುದು" ಎಂದು ಹೇಳುವ ಅಗತ್ಯವೇ ಉಳಿಯುವುದಿಲ್ಲ. 

6. ಅರ್ಥಾತ್‌- ಒಂದು ಅಥವಾ ಎರಡು ತಲಾಕ್‌ಗಳನ್ನು ` ಕೊಟ್ಟರೆ, ಇದ್ದತ್‌ ಮುಗಿಯುವುದಕ ಮುಂಚಿತವಾಗಿಯೇ 
ಪತ್ನಿಯನ್ನು ತನ್ನ ವಿವಾಹ ಬಂಧನದಲ್ಲೇ ಇರಿಸಿಕೊಳ್ಳಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಿಕೊಳ್ಳಿರಿ. ಇಟ್ಟುಕೊಳ್ಳುವುದಿದ್ದರೆ, 
ನಿಭಾಯಿಸುವ ಉಡ್ಡೆ ಶದಿಂದ ಇಟ್ಟುಕೊಳ್ಳಿರಿ. ಅವಳನ್ನು ಸತಾಯಿಸುವ ಉದ್ದೆ: 83 رھ‎ ಸಂಬಂಧೆ ಪುನಃ ಸ್ಥಾಪಿಸಿ ಆ ಬಳಿಕ 
ತಲಾಕ್‌ ಕೊಟ್ಟು ಅವಳ ಇದ್ದತ್‌ನ ಅವಧಿಯನ್ನು ದೀರ್ಪುಗೊಳಿಸುತ್ತಾ ಹೋಗಬೇಡಿರಿ. ಇನ್ನು ಬೀಳ್ಕೊಡುವುದಿದ್ದ ರೈ ಸಭ್ಯರಂತೆ 
ಯಾವ ಜಗಳವೂ: ಇಲ್ಲದೆ ಬೀಳ್ಕೊಡಿರಿ. ಮಹರ್‌ ಅಥವಾ ಅದರ ಅಂಶವೇನಾದರೂ ಪಾವತಿಯಾಗದೆ ಉಳಿದಿದ್ದರೆ ಆದನ್ನು 
ಕೊಡಿರಿ ಮತ್ತು ಅಧ್ಯಾಯ ಅಲ್‌ ಬಕರಃದ 241ನೆಯ ಸೂಕ್ತದಲ್ಲಿ ಹೇಳಿರುವಂತೆ ನಿಮ್ಮ ಶಕ್ತಾ, ಃನುಸಾರ, ವಿಚ್ಛೇದನ ಧನದ 
ರೂಪದಲ್ಲಿ ಏನಾದರೂ ಕೊಡಿರಿ. (ಇನ್ನಷ್ಟು ವಿವೆರಣೆಗೆ ನೋಡಿರಿ. ಅಧ್ಯಾಯ ಅಲ್‌ ಅಹ್‌ರುಾಬ್‌: ಟಿಪ್ಪಣಿ-86) ۱ 

7. ತಲಾಕಿಗೂ ಸಂಬಂಧ ಪುನಃ ಸ್ಥಾಪನೆಗೂ ಸಾಕ್ಸಿಗಳನ್ನು رجہ‎ ಯಿಸಿಕೊಳ್ಳೆಬೇಕೆಂಬುದು ಇದರ ಅರ್ಥ ಎಂದು ಇಬ್ದು 
ಅಬ್ಬಾಸ್‌(ರ) ಹೇಳುತ್ತಾರೆ. دم‎ ಜರೀರ್‌) ತಲಾಕಿಗೂ' ಸಂಬಂದ ಪುನಃ ಸ್ಥಾಪನೆಗೂ ವಿಚ್ಛೇದನಕ್ಕೂ ಸಾಕ್ಸಿ ಗಳನ್ನು ನಿಶ್ಚಯಿಸಿ 
ಕೊಳ್ಳಬೇಕೆಂಬುದು ಈ ಕಾರ್ಯಗಳ. ಸಿಂಧುತ್ಪ್ಛಕ್ಕೆ ಇರುವ ಶಠತ್ತಲ್ಲವೆಂದೂ ಸಾಕ್ಸಿಗಳಿಲ್ಲದಿದ್ದರೆ ತಲಾಕ್‌, ಸಂಬಂಧ ಪುನಃ 
ಸ್ಥಾಪನೆ ಮತ್ತು ವಿಚ್ಛೇದನ ಸಿಂಧುವಾಗುವುಡೇ' ಇಲ್ಲವೆಂಬ . ಅಭಿಪ್ರಾಯ ಸರಿಯಲ್ಲವೆಂದೂ ನಾಲ್ಕರು ಕರ್ಮಶಾಸ್ತ್ರಜ್ಞರು 
ಏಕಾಭಿಪ್ರಾಯ ಹೊಂದಿದ್ದಾರೆ. ಅವರ ಪ್ರಕಾರ ಉಭಯ ಪಕ್ಷಗಳ ಪೈಕಿ ಯಾರೂ 'ಅನಂತರ ಯಾವುದೇ ಘಟನೆಯನ್ನು 
ನಿರಾಕರಿಸಲು ಸಾಧ್ಯವಾಗದಂತೆ, ವಿವಾದವುಂಚಾದಲ್ಲಿ ಅದನ್ನು ಸಲುವಾಗಿ ಬಗೆಹರಿಸಲು ಸಾಧ್ಯವಾಗುವಂತೆ ಮತ್ತು ಸಂಶಯಗಳಿಗೆ 
ಅವಕಾಶವಿಲ್ಲದಾಗುವಂತೆ ಮುಂಜಾಗ್ರತಾ ಕ್ರಮವಾಗಿ 'ಈ ಆದೇಶವನ್ನು ನೀಡಲಾಗಿದೆ. 

8. ಮೇಲಿನ ಆದೇಶಗಳು. ಉಪಡೇಶಗಳೆಂಬ ನೆಲೆಯಲ್ಲಿ ಷೆಯೇ ಹೊರತು ಕಾನೂನಿನ ನೆಲೆಯಲ್ಲಿ ಅಲ್ಲ ಎಂಬುದನ್ನು 
ಸ್ವತಃ ಈ ಪದಗಳೇ ತಿಳಿಸುತ್ತಿವೆ. ಒಬ್ಬನು ಮೇಲೆ ತೋರಿಸಿದ ಕ್ರಮಕ್ಕೆ ವಿರುದ್ಧವಾಗಿ ತಲಾಕ್‌ ಕೊಟ್ಟು ಬಿಟ್ಟರೆ, ಇದ್ದತಿನ 
ಲೆಕ್ಕವನ್ನು ಸರಿಯಾಗಿ ಇಟ್ಟುಕೊಳ್ಳದಿದ್ದರೆ, ವಿನಾ ಕಾರಣವಾಗಿ ಪತ್ನಿಯನ್ನು ಮನೆಯಿಂದ ಅಟ್ಟಿ ಬಿಟ್ಟರೆ, ಇದ್ದತ್‌ ಮುಗೆಯು 
ವುದಕ್ಕೆ ಮುಂಚೆ ಕೇವಲ ಸತಾಯಿಸುಪುದಕ್ಕಾಗಿ ಸಂಬಂಧ ಪುನಃ ಸ್ಥಾಪಿಸಿದರೆ, ಜಗಳ ಮಾಡಿ ಬೀಳ್ಳೊಟ್ಟರೆ ಮತ್ತು ತಲಾಕ್‌, 
ಸಂಬಂಧ ಪುನಃ ಸ್ಥಾಪನೆ, ವಿಚ್ಛೇದನ ಮುರಿತಾದ ಯಾವ ವಿಷಯದಲ್ಲೂ وھ‎ ಗಳನ್ನು ನಿಶ್ಚಯಿಸದಿದ್ದರೆ ಅದರಿಂದ ' ತಲಾಕ್‌, 
ಸಂಬಂಧ ಪುನಃ ಸ್ಥಾಪನೆ, ವಿಚ್ಛೇದನದ ವಿಷಯದಲ್ಲಿ ಕಾನೂನುಪರ ಪೆರಿಣಾಮಗಳಲ್ಲಿ ವೃತ್ಕಾಸವೇನೂ ಉಂಟಾಗುವುದಿಲ್ಲ. 
ಆದರೂ ಒಬ್ಬ ವ್ಯಕ್ತಿಯು, ಅಲ್ಲಾಹನ ಬೋಧನೆಗೆ ವಿರುದ್ಧವಾಗಿ ವರ್ತಿಸಿದರೆ ಅದು, ' ಅವನ” ಮನದಲ್ಲಿ ಅಲ್ಲಾಹ್‌ . ಮತ್ತು 
ಪರಲೋಕೆದ ಮೇಲೆ ಸರಿಯಾದ .ವಿಶ್ಚಾಸ ಇಲ್ಲ ದಿರುವುದರಿಂದಲೇ ಅವನು ಒಬ್ಬ ನೈಜ 'ಸತ್ಯವಿಶ್ವಾಸಿಗೆ ಭೂಷಣವಲ್ಲದ 
ರೀತಿಯಲ್ಲಿ ವರ್ತಿಸುತ್ತಿದ್ದಾನೆಂಬುದಕ್ಕೆ ಸಾಕ್ಟಿಯಾಗುವುದು. : : 


ಕಾಂಡ-28 


980 , ಕುರ್‌ಆನ್‌ ವ್ಯಾಖ್ಯಾನ 


سے سس نچ“ ص٭ھ | 


BME TESS bE. J 

We AE‏ لی IEE‏ ٹن 
ಮ HEE OPS KD SAG 5 Ho‏ 
METS EE IE YS SSG‏ 


ಕಾರ್ಯವೆಸಗುವವನಿಗೆ "ಅಲ್ಲಾಹನು ಸಂಕಷ್ಟಗಳಿಂದ ಪಾರಾಗುವ ಯಾವುಬಾದರೂ ದಾರಿಯನ್ನು ತೆರೆಯುವನು” 
ಮತ್ತು ಅವನು ಊಹಿಸಿಯೂ ಇರದಂತಹ ಕಡೆಗಳಿಂದ ಅವನಿಗೆ ಜೀವನಾಧಾರ ನೀಡುವನು. ಅಲ್ಲಾಹನ 
ಮೇಲೆ ಭರವಸೆ ಇಡುವವನ ಪಾಲಿಗೆ ಅವನೇ ಸಾಕು. ಅಲ್ಲಾಹನು ತೆನ್ನ ಕಾರ್ಯವನ್ನು ಪೂರ್ತಿಗೊಳಿಸಿಯೇ 
ತೀರುತ್ತಾನೆ.'! ಅಲ್ಲಾಹನು ಪ್ರತಿಯೊಂದು ವಸ್ತುವಿಗೂ ಒಂದು ವಿಧಿಯನ್ನು ನಿಶ್ನಯಿಸಿಟ್ಟಿರುತ್ತಾನೆ. 

(4-5) ನಿಮ್ಮ ಸ್ತ್ರೀಯರ ಪೈಕಿ ಖುತುಸ್ರಾವದ ಬಗ್ಗೆ ನಿರಾಶರಾದವೆರ ಕುರಿತು ನಿಮಗೇನಾದರೂ ಸಂಶಯ 
ಬಂದರೆ, ಅವರ ಇದ್ದತಿನ ಅವಧಿಯು ಮೂರು ತಿಂಗಳಾಗಿದೆ. ಇನ್ನೂ ಯತುಮತಿಯರಾಗದವರಿಗೂ ಇದೇ 
ನಿಯಮವಿದೆಔ ಮತ್ತು ಗರ್ಭಿಣಿಯರ ಇದ್ದತಿನ ಅವಧಿಯು ಅವರ ಪ್ರಸವದ ವರೆಗಿದೆ.* ಅಲ್ಲಾಹನು, ತನ್ನನ್ನು 


9. ಇಲ್ಲಿ ಅಲ್ಲಾಹನನ್ನು ಭಯಪಡುತ್ತ ಕಾರ್ಯವೆಸಗುವುದೆಂದರೆ- ತಲಾಕ್‌, ಇದ್ದತ್‌, ರುಜೂಲ್‌ ಅಥವಾ ವಿಚ್ಛೇದನಕ್ಕೆ 
ಸಂಬಂಧಿಸಿದ ವಿಷಯಗಳಲ್ಲಿ ಕುರ್‌ಆನ್‌ ಮತ್ತು ಸುನ್ನತ್‌(ಪ್ರವಾದಿಚರ್ಯೆ)ಗಳಲ್ಲಿ ಕೊಟ್ಟಿರುವ ಆದೇಶಗಳಿಗನುಸಾರವಾಗಿ ನಡೆದುಕೊಳ್ಳು 
ವುದೆಂದು ಅರ್ಥ ಎಂಬುದು ವಾಕ್ಟರಣಿಯಿಂದಲೇ ವ್ಯಕ್ತವಾಗುತ್ತದೆ. ಈ ರೀತಿಯಲ್ಲಿ 'ತಕ್ಕಾ(ದೇವಭಯ)ದೊಂದಿಗೆ ವರ್ತಿಸುವವನಿಗೆ 
ನಾವು ಯಾವುದಾದರೊಂದು 'ಮುಖ್‌ರಜ್‌'(ಅರ್ಥಾತ್‌- ಕಷ್ಟಗಳಿಂದ ಹೊರ ಬರುವ ದಾರಿ)ಯನ್ನು ತೋರಿಸುವೆವೆಂದು ಅಲ್ಲಾಹನು 
ಹೇಳುತ್ತಿದ್ದಾನೆ. ಈ ವಿಷಯಗಳಲ್ಲಿ ದೇವಭಯದೊಂದಿಗೆ ವರ್ತಿಸದವನು ತನ್ನ ಪಾಲಿಗೆ ಪೇಚುಗಳನ್ನೂ ಕಷ್ಟಗಳನ್ನೂ ಸೃಷ್ಟಿಸಿ 
ಕೊಳ್ಳುವನು ಮತ್ತು ಅವುಗಳಿಂದ ಹೊರಬರಲು ಅವನಿಗೆ ದಾರಿಯೇ ಸಿಗಲಾರದೆಂದು ಇದರಿಂದ ತಾನಾಗಿ ತಿಳಿದು ಬರುತ್ತದೆ. 

10. ತಾತ್ಸರ್ಯವೇನೆಂದರೆ- ಇದ್ದತಿನ ಕಾಲದಲ್ಲಿ ತಲಾಕ್‌ ಕೊಟ್ಟ ಪತ್ನಿಯನ್ನು ಮನೆಯಲ್ಲಿರಿಸಿಕೊಳ್ಳುವುದು, ಅವಳ 
ಖರ್ಚನ್ನು ವಹಿಸುವುದು, ಅವಳನ್ನು ಬೀಳ್ಕೊಡುಬಾಗ ಅವಳಿಗೆ. ಮಹರ್‌ ಅಥವಾ 'ತಲಾಕಿನ ಮುತ್‌ಆಃ(ವಿಚ್ಛೇದನ ಧನ) ಕೊಟ್ಟು 
ಬೀಳ್ಕೊಡುವುದು ಇವೆಲ್ಲ ಪಕಿಯ ಮೇಲೆ ಆರ್ಥಿಕ ಭಾರಗಳಾಗಿವೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಅಲ್ಲಾ. ಹನನ್ನು 
ಭಯಪಡುವವನು ಇವುಗಳನ್ನೆಲ್ಲ ಸಹಿಸಿಕೊಳ್ಳಬೇಕಾಗುತ್ತದೆ. ನೀವು ಅವನ ಆದೇಶದಂತೆ ಸಂಪತ್ತನ್ನೂ ಖರ್ಚು ಮಾಡಿದರೆ, ' ನೀವು 
ಊಹಿಸಿಯೂ ಇಲ್ಲದಂತಹ ಕಡೆಗಳಿಂದ ಅಲ್ಲಾಹನು ನಿಮಗೆ 'ರಿರ್ಬ್‌' (ಜೀವನಾಧಾರ) ಕೊಡುವನು. 

11. ಅರ್ಥಾತ್‌- ಅಲ್ಲಾಹನ ಆಜ್ಞೆಯು ಜಾರಿಗೊಳ್ಳುವುದನ್ನು ತಡೆಯಬಲ್ಲ ಶಕ್ತಿ ಯಾವುದೂ ಇಲ್ಲ. 

12. ಇದು, ಹತುಸ್ರಾವವಾಗುವುದು ಸಂಪೂರ್ಣವಾಗಿ ನಿಂತು ಹೋದ ಮತ್ತು ಪ್ರಾಯಾಧಿಕ್ಕ ಕಾರಣದಿಂದ 'ನಿರಾಶೆಯ' 
“ವಯಸ್ಸನ್ನು ತಲುಪಿರುವಂತಹೆ ಸ್ತ್ರೀಯರ ಬಗೆಗಿರುವ ಆದೇಶವಾಗಿದೆ. ಇಂತಹವರ ಇದ್ದತ್‌ನ ಅವಧಿಯ ಗಣನೆಯು ಅವರಿಗೆ 
ತಲಾಕ್‌ ನೀಡಲಾದ ದಿನದಿಂದ ಆರಂಭವಾಗುತ್ತದೆ. ಮೂರು ಶಿಂಗಳುಗಳೆಂದರೆ ಮೂರು ಚಾಂದ್ರಮಾನ ಮಾಸಗಳು. 

"13. ಹುತುಸ್ರಾವವಾಗದೆ ಇರುವುದಕ್ಕೆ ಎಳೆಯ ವಯಸ್ಸು ಕಾರಣವಾಗಿರಲಿ ಅಥವಾ ಕೆಲವು. ಮಹಿಳೆಯರಿಗೆ ವಿಳಂಬವಾಗಿ 
ಖಯತುಸ್ರಾವ ಆರಂಭವಾಗುತ್ತದೆಂಬುದು ಕಾರಣವಾಗಿರಲಿ, ಅಥವಾ ಅಪರೂಪವಾಗಿ ಕೆಲವು ಮಹಿಳೆಯರಿಗೆ ಆಗುವಂತೆ, ಜೀವನ 
ದಾದ್ಯಂತ ಯತುಸ್ರಾವವೇ ಆಗದಿರುವಂತಹ'" ಪ್ರಸಂಗವಿರಲಿ ಅದೇನೇ ಇದ್ದರೂ ಇಂತಹ ಮಹಿಳೆಯರ ಇದ್ದತ್‌ನ ಅವಧಿಯು 
'ಬಿರಾಶೆಯ ವಯಸ್ಸಿನ' ಸ್ತ್ರೀಯ ಇದ್ದತ್‌ ಅವಧಿಯಷ್ಟೇ ಅಂದರೆ, ತಲಾಕ್‌ನ .ದಿನದಿಂದ ಮೂರು ತಿಂಗಳು ಆಗಿರುವುದು. ಇಲ್ಲಿ 
ಗಮನಿಸಬೇಕಾದ ವಿಷಯವೆಂದರೆ- ಪವಿತ್ರ ಕುರ್‌ಆನಿನ ಸ್ಪಷ್ಟೀಕರಣ ಪ್ರಕಾರ ಇದ್ದತ್‌ನ ಪ್ರಶ್ನೆ ಉದ್ಭವಿಸುವುದು ಪತಿಯ ಜೊತೆ 
ಲೈಂಗಿಕ ಸಂಬಂಧ ಬೆಳೆಸಿದ ಸ್ತ್ರೀಯ ವಿಷಯದಲ್ಲಿ ಮಾತ್ರ. ಏಕೆಂದರೆ ಲೈಂಗಿಕ ಸಂಬಂಧ ಬೆಳೆಯುವ "ಮುನ್ನ ತಲಾಕ್‌ ನೀಡಿದ್ದರೆ, 


ಕಾಂಡ-28 


65. ಅತ್ತಲಾಕ್‌ 981" 


MESA 
ಈ 2 ۲ سی‎ ۶ re 
KE KE لات‎ bonis شس ہے مو کس‎ 


ಭಯಪಡುವವನ ವ್ಯವಹಾರದಲ್ಲಿ ಅನುಕೂಲತೆಯನ್ನು ಒದಗಿಸುತ್ತಾನೆ. ಇದು" ಅಲ್ಲಾಹನು' ನಿಮ್ಮ ಕಡೆಗೆ 
ಅವತೀರ್ಣಗೊಳಿಸಿರುವ ಅವನ' ಅಪ್ಪಣೆಯಾಗಿದೆ. ಅಲ್ಲಾಹನು ತನ್ನನ್ನು ಭಯಪಡುವವನ ದೋಷಗಳನ್ನು 
ಅವನಿಂದ ಹೋಗಲಾಡಿಸುವನು ಮತ್ತು ಅವನಿಗೆ ದೊಡ್ಡ ಪ್ರತಿಫಲವನ್ನೂ ಕೊಡುವನು.” 

(6-7) (ಇದ್ದತ್‌ನ ಅವಧಿಯಲ್ಲಿ) ಅವರನ್ನು, ನೀವಿರುವ ಸ್ಥಳದಲ್ಲೇ ನಿಮ್ಮ ಸೌಲಭ್ಯಕ್ಕನುಸಾರವಾಗಿ 
ವಾಸಗೊಳಿಸಿರಿ- ಮತ್ತು ಅವರಿಗೆ ಬೇಸರವುಂಟು ಮಾಡಲಿಕ್ಕಾಗಿ ಅವರನ್ನು ಸತಾಯಿಸಬೇಡಿರಿ; ಅವರು: 


ಅಲ್ಲಿ ಇದ್ದತ್‌ನ ಅಗತ್ಕವೇ ಇಲ್ಲ. (ಅಲ್‌ ಅಹ್‌ರುಖಾಬ್‌: 49) ಆದುದರಿಂದ ಹತುಸ್ರಾವವಾಗಲು ಆರಂಭವಾಗದಿರುವಂತಹ 
ಹುಡುಗಿಯ ಇದ್ದತ್‌ನ ಬಗ್ಗೆ ಇಲ್ಲಿರುವ ಪ್ರಸ್ತಾಪವು, ಅಂತಹ ವಯಸ್ಸಿನಲ್ಲಿ ವಿವಾಹ' ಮಾಡಿಸುವುದು ಮಾತ್ರವಲ್ಲ ಪತಿಯು 
ಆಕೆಯ ಜೊತೆ ಲೈಂಗಿಕ ಸರಬಂಧ ಬೆಳೆಸುವುದು ಕೂಡಾ ಧರ್ಮಸಮ್ಮತವಾಗಿದೆ ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. 

14. ತಲಾಕ್‌ ಪಡೆದ ಗರ್ಭಿಣಿಯ ಇದ್ದತ್‌ ಹೆರಿಗೆಯ ವರೆಗೆ ಎಂಬುದರ ಕುರಿತು ಎಲ್ಲ ವಿದ್ವಾಂಸರ ಸಹಮಶವಿದೆ. ಆದರೆ, 
ಗರ್ಭಿಣಿಯಾಗಿರುವಾಗ ಪತಿ ಮರಣ ಹೊಂದಿದ ಸ್ತ್ರೀಯ ವಿಷಯದಲ್ಲೂ ಇದೇ ನಿಯಮ ಅನ್ವ್ಯಯವಾಗುತ್ತದೆಯೇ ಎಂಬ ವಿಷಯದಲ್ಲಿ 
ಭಿನ್ನಾಭಿಪ್ರಾಯ ತಲೆದೋರಿದೆ. ಈ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನೆಂದರೆ ಅಧ್ಯಾಯ ಅಲ್‌ ಬಕರಃದ 234ನೆಯ ಸೂಕ್ತದಲ್ಲಿ ಪತಿ 
ಮರಣ ಹೊಂದಿದ ಸ್ತ್ರೀಯ ಇದ್ದತ್‌ ನಾಲ್ಕು ತಿಂಗಳು ಹತ್ತು ದಿನಗಳೆಂದು ಹೇಳಲಾಗಿದೆ. ಅಲ್ಲಿ ಈ ಆದೇಶವು ಎಲ್ಲ ವಿಧವೆಯರಿಗೂ 
ಅನ್ವಯಿಸುವುದೋ ಅಥವಾ ಗರ್ಭಿಣಿಯರಲ್ಲದವರಿಗೆ ಮಾತ್ರವೋ ಎಂಬುದರ ವಿಶದೀಕರಣವಿಲ್ಲ. ಹರ್ರುತ್‌ ಅಲೀ(ರ) ಮತ್ತು 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರವರು(ರು ಇವೆರಡೂ ಸೂಕ್ತಗಳನ್ನು ಸೇರಿಸಿ ಅವುಗಳ ಆಧಾರದಲ್ಲಿ- ತಲಾಕ್‌ ಪಡೆದ ಗರ್ಭಿಣಿಯ 
ಇದ್ದತ್‌ ಪ್ರಸವದ ವರೆಗೆ ಮಾತ್ರ ಇರುವುದು. ಆದರೆ ವಿಧವೆಯಾದ ಗರ್ಭಿಣಿ ಸ್ತ್ರೀಯ ಇದ್ದತ್‌ ಆಖಿರುಲ್‌ ಅಜಲೈನ್‌' ವರೆಗೆ 
ಅಂದರೆ ತಲಾಕ್‌ ಪಡೆದವಳ ಇದ್ದತ್‌ ಮತ್ತು ಗರ್ಭಿಣಿಯ ಇದ್ದತ್‌ಗಳೆ ಪೈಕಿ ಯಾವುದು ಹೆಚ್ಚು ದೀರ್ಫುವಾಗಿರುವುದೋ ಅದುವೇ 
ಆಗಿರುವುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹರ್ರುತ್‌ ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರವರು(ರ)- ಅಧ್ಯಾಯ ”دوہ‎ ಈ 
ಸೂಕ್ತವು ಸೂರಃ ಅಲ್‌ ಬಕರಃದ ಸೂಕ್ತದ ಅನಂತರ ಅವಶೀರ್ಣಗೊಂಡಿದೆ. ಆದುದರಿಂದ ಅನಂತರದ ಆಜ್ಞೆಯು ಮೊದಲಿನ 
ಸೊಕ್ತದ ಆಜ್ಞೆಯನ್ನು ಗರ್ಭಿಣಿಯಲ್ಲದ ಸ್ರೀಗೆ ಮಾತ್ರ ಸೀಮಿತಗೊಳಿಸಿದೆ ಮತ್ತು ವಿಚ್ಛೇದಿತೆಯಿರಲಿ, ವಿಧವೆಯಿರಲಿ ಪ್ರತಿಯೊಬ್ಬ 
ಗರ್ಭಿಣಿ ಸ್ತ್ರೀಯ ಇದ್ದತ್‌ ಅವಧಿಯನ್ನು ಪ್ರಸವದವರೆಗೆ ಎಂದು ನಿಶ್ಚಯಿಸಿ ಬಿಟ್ಟಿದೆ ಎಂದು ಹೇಳಿರುವರು. ಈ ಅಭಿಪ್ರಾಯ 
ಪ್ರಕಾರ ಪತಿಯು ಮರಣ ಹೊಂದಿದ ಬೆನ್ನಿಗೇ ಪ್ರಸವವಾಗಲಿ ಅಥವಾ ಅದಕ್ಕೆ ನಾಲ್ಕು "ತಿಂಗಳು ಹತ್ತು ದಿನಗಳಿಗಿಂತ ಹೆಚ್ಚು ಕಾಲ 
100, ಮಗುವಿನ ಜನನವಾದೊಡನೆ ಅವಳು ಇದ್ದತ್‌ನಿಂದ ಮುಕ್ತಳಾಗುತ್ತಾಳೆ. ಕರ್ಮಶಾಸ್ತ್ರದ ನಾಲ್ವರು ಇಮಾಮರು ಮತ್ತು 
ಇತರ ಹಿರಿಯ ಕರ್ಮಶಾಸ್ತ್ರಜ್ಞರು ಇದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. . 

} 15. ಇದು ಮಾನವ ಜೀವನದ ಎಲ್ಲ ಪರಿಸ್ಥಿತಿಗಳಿಗೂ ಅನ್ವಯವಾಗುವ ಒಂದು ಸಾಮಾನ್ಮ ಉಪದೇಶವಾಗಿದೆ. ಆಧರಸ. 
ನಿರ್ದಿಷ್ಟವಾದ ಈ ವಿಷಯಾನುಬಂಧದಲ್ಲಿ ಈ ಮಾತನ್ನು ಹೇಳಿರುವುದರ ಉದ್ದೇಶವು- ಮೇಲೆ ವಿವರಿಸಲಾಗಿರುವ ಆಜ್ಞೆಗಳ ಪ್ರಕಾರ 
ತಲಾಕ್‌ ಕೊಟ್ಟ ಸ್ತ್ರೀಯ ವಸತಿ ಅವಳ ವೆಚ್ಚ ಮೊದಲಾದವುಗಳ ಎಷ್ಟು ದೊಡ್ಡ ಹೊಣೆ ನಿಮ್ಮ" ಮೇಲೆ ಬೀಳುವುದಿದ್ದರೂ 
ಅಲ್ಲಾಹನನ್ನು ಭಯಪಡುತ್ತ ಈ ಆಜ್ಞೆಗಳನ್ನು ಪಾಲಿಸಿರಿ. ಅಲ್ಲಾಹನು ತನ್ನ ಅನುಗ್ರಹದಿಂದ. ಈ ಭಾರವನ್ನು "ಹಗುರಗೊಳಿಸುವನು, 
ನಿಮ್ಮ ಪಾಪಗಳನ್ನು ಕ್ಟಮಿಸುವನು ಮತ್ತು ನಿಮಗೆ ಭಾರೀ ಪ್ರತಿಫಲ ನೀಡುವನು ಎಂದು ಮುಸ್ಲಿಮರನ್ನು ಎಚ್ಚರಿಸುವುದಾಗಿದೆ.. 

16. ರಜಈ(ಸಂಬಂಧ ಪುನಃ ಸ್ಥಾಪಿಸಲು ಅವಕಾಶವಿರುವ) ತಲಾಕ್‌ ಕೊಡಲಾಗಿದ್ದರೆ- ಅವಳ ವಸತಿಯ ಮತ್ತು ಜೀವನ 

ವೆಚ್ಚದ ಹೊಣೆ ಪತಿಯ ಮೇಲಿರುತ್ತದೆ ಎಂಬ ವಿಷಯದಲ್ಲಿ ಎಲ್ಲ ಕರ್ಮಶಾಸ್ತ್ರಜ್ನರ ಒಮ್ಮತವಿದೆ. ಸ್ತ್ರೀಯು ಗರ್ಭಿಣಿಯಾಗಿದ್ದರೆ 


ಕಾಂಡ-28 


ಕುರ್‌ಆನ್‌ ವ್ಯಾಖ್ಯಾನ‏ ۱ 82و 


pS 2h کم‎ pe وسر‎ ಯಿ 
pS شی‎ PEN کان ارح‎ EE 


ಯ ರೆ ಅವರ ಪ್ರಸವ ಕಾಲದ ವರೆಗೂ ಅವರಿಗಾಗಿ ಖರ್ಚು ಮಾಡುತ್ತಲಿರಿ.'' ಅನಂತರ ಅವರು 
ನಿಮಗೋಸ್ಕರ (ಶಿಶುವಿಗೆ) ಸ್ತನಪಾನ ಮಾಡಿಸಿದರೆ, ಅವರಿಗೆ ಅವರ ಸಂಭಾವನೆ ಕೊಡಿರಿ ಮತ್ತು (ಸಂಭಾವನೆಯ 


ಆಕೆಗೆ ನೀಡಲಾದ ತಲಾಕ್‌, ರಜಈ ಆಗಿರಲೆ ಅಥವಾ ಅಂತಿಮವಾಗಿ ಬೇರ್ಪಡಿಸಿ ಬಿಡುವಂತಹದಾಗಿರಲಿ ಅವಳ ಪ್ರಸವದ 
ವರೆಗೆ ವಸತಿ ಮತ್ತು ಜೀವನ ವೆಚ್ಚ ನೀಡುವ ಹೊಣೆ ಪತಿಯ ಮೇಲಿದೆ ಎಂಬ ಬಗ್ಗೆಯೂ ಒಮ್ಮತವಿದೆ. ಭಿನ್ನಾಭಿಪ್ರಾಯ 
ಉಂಟಾಗಿರುವುದು- "ಅಂತಿಮವಾಗಿ ಬೇರ್ಪಡಿಸುವಂತಹ ತಲಾಕ್‌ ನೀಡಲ್ಪಟ್ಟ" ಗರ್ಭಿಣಿಯಲ್ಲದ ಸ್ತ್ರೀಯು ವಸತಿ ಮತ್ತು 
ಜೀವನ ವೆಚ್ಚ ಇವೆರಡಕ್ಕೂ ಹಕ್ಕುದಾರಳೋ? ಅಥವಾ ವಸತಿಗೆ ಮಾತ್ರ ಹಕ್ಕುಳ್ಳವಳೋ? ಅಥವಾ ಆಕೆಗೆ ಇವೆರಡರ ಪೈಕಿ 
ಯಾವುದಕ್ಕೂ ಹಕ್ಕಿಲ್ಲವೋ- ಎಂಬ ವಿಷಯದಲ್ಲಿ. ಒಂದು ವಿಭಾಗವು- ಅವಳು ವಸತಿ ಮತ್ತು ಜೀವನ ವೆಚ್ಚ ಇವೆರಡನ್ನೂ [' 
ಪಡೆಯಲು ಹಕ್ಕುದಾರಳಾಗುತ್ತಾಳೆನ್ನುತ್ತದೆ. ಈ ಅಭಿಪ್ರಾಯವು- ಹ.ಉಮರ್‌(ರ), ಹೆ.ಅಬ್ದುಲ್ಲಾ ಟಿನ್‌ ಮಸ್‌ಊದ್‌(ರು,' 
ಹ.ಅಲೀ ಬಿನ್‌ ಹುಸೈನ್‌[ಇಮಾಮ್‌ ರುನುಲ್‌ ಅಬಿದೀನ್‌.ರೆ)], ಕಾರೀ ಶುರೈಹ್‌ ಮತ್ತು ಇಬ್ರಾಹೀಮ್‌ ನಖ ಇವರದ್ದಾ ಗಿದೆ. 
ಇದನ್ನೇ ಹನಫೀಗಳು ಸ್ವೀಕರಿಸಿದ್ದಾರೆ. ۱ 

. ಇನ್ನೊಂದು ವಿಭಾಗವು ಅಂತಿಮವಾಗಿ ಬೇರ್ಪಡಿಸುವಂತಹ ತಲಾಕನ್ನು ಪಡೆದವಳಿಗೆ ಇದ್ದತಿನ ಕಾಲದಲ್ಲಿ ವಸಶಿ ಪಡೆಯುವ 
ಹಕ್ಕಿದೆ. ಆದರೆ ಜೀವನ ವೆಚ್ಚ ಪಡೆಯುವ ಹಕ್ಕಿಲ್ಲವೆನ್ನುತ್ತೆದೆ. ಇದು- ಸಈದ್‌ ಬಿನ್‌ ಮುಸಯ್ಕಿಬ್‌, ಸುಲೈಮಾನ್‌ ಬಿನ್‌ 
ಯಸಾರ್‌, ಅತಾ, ಶಅಬೀ' ಔರಾಕ سرت‎ ಮತ್ತು ಅಬೂ ಉಬೈದಾರ(ರ) ಅಭಿಪ್ರಾಯವಾಗಿದೆ. ಇಮಾಮ್‌ ಶಾಫಿಕಈ(ರ) 
ಮತ್ತು ಇಮಾಮ್‌ ಮಾಲಿಕ್‌ರವರೂ(ರ) ಇದನ್ನು ಸ್ಟೀಕರಿಸಿದ್ದಾರೆ. 
ಮೂರನೆಯ ವಿಭಾಗವು- ಅಂಶಿಮನಾಗಿ ಬೇರ್ಪಡಿಸುವಂತಹ ತಲಾಕನ್ನು ಪಡೆದನಳಿಗೆ ವಸತಿ ಪಡೆಯುವ ಹೆಕ್ಕೂ ಇಲ್ಲ 
ಜೀವನ ہت‎ ಪಡೆಯುವ ಹಕ್ಕೂ' ಇಲ್ಲವೆನ್ನುತ್ತದೆ. ಇದು, ಹಸನ್‌ ಬಸರೀ, ಹಮ್ಮಾದ್‌ ಬಿನ್‌, ಅಬೀ ಲೈಲಾ, ಅಮರ್‌ ಬಿನ್‌ 
ದೀನಾರ್‌, ತಾವೂಸ್‌, ಇಸ್‌ಹಾಕ್‌ ಬಿನ್‌ ರಾಹವಯ್ಮ ಮತ್ತು ಅಬೂ ಸೌರ್‌ರದ್ದಾಗಿದೆ(ರು. ಇಬ್ಲ್‌ ಜರೀರ್‌ರು ಹ.ಇಬ್ಸ್‌ 
ಅಬ್ಬಾಸ್‌ರವರ(ರ) ಅಭಿಪ್ರಾಯವೂ ಇದೇ ಆಗಿತ್ತೆಂದು ಹೇಳಿದ್ದಾರೆ." ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ) ಮತ್ತು; 
ಇಮಾಮಿಯ್ಯಾಗಳು ಇದೇ ನಿಲುವನ್ನು ಅಂಗೀಕರಿಸಿದ್ದಾರೆ. ಶಾಫಿಕಗಳ ಅಭಿಪ್ರಾಯವೂ ಇದೇ ಆಗಿದೆಯೆಂದು ಮುಗ್ನಿಲ್‌ 
ಮುಹ್ತಾಜ್‌ನಲ್ಲಿ ಹೇಳಲಾಗಿದೆ. | 

17. ತಲಾಕ್‌ ಪಡೆದವಳು, ಅವಳು ಸಂಬಂಧ ಪುನಃ ಸ್ಥಾಪಿಸಲು ಅವಕಾಶವಿರುವ ತಲಾಕ್‌ ಪಡೆದಿರಲಿ ಅಥವಾ ಅಂತಿಮವಾಗಿ 
ಬೇರ್ಪಡಿಸುವ ತಲಾಕ್‌ ಪಡೆದಿರಲಿ ಗರ್ಭಿಣಿಯಾಗಿದ್ದರೆ, ಅವಳ ವಸತಿ ಮತ್ತು ಅವಳ ಜೀವನ ವೆಚ್ಚದ ಹೊಣೆ ಪತಿಯ 
ಮೇಲಿರುವುದು ಎಂಬ ಬಗ್ಗೆ ಸರ್ವಾನುಮತವಿದೆ. ಆದರೆ ಓರ್ವ ಗರ್ಭಿಣಿಯ ಪತಿ ಸತ್ತಿದ್ದರೆ ಆತನು ತಲಾಕ್‌ ಕೊಟ್ಟ ಬಳಿಕ 
ಸತ್ತಿರಲಿ- ಅಥವೌ ಯಾವುದೇ. ತಲಾಕ್‌ ನೀಡದೆ, ಪತ್ನಿಯು ಗರ್ಭಿಣಿಯಾಗಿರುವಾಗ ಸತ್ತಿರಲಿ, ಆಕೆಯ ವಿಷಯದಲ್ಲಿ 
ಭಿನ್ನಾಭಿಪ್ರಾಯವಿದೆ. ಈ ಕುರಿತು ಕರ್ಮಶಾಸ್ತ್ರಜರ ವಿಚಾರಗಳು ಹೀಗಿವೆ: 

1) ಪತಿಯು ಬಿಟ್ಟಗಲಿದ "ಸಂಪೂರ್ಣ ಸೊತ್ತಿನಿಂದ ಅವಳ ಜೀವನ ವೆಚ್ಚವನ್ನು ಕೊಡಬೇಕಾದುದು ವಾಜಿಬ್‌(ಕಡ್ಡಾಯ) 
ಎಂದು ಹೆ.ಅಲೀ(ರ), ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಮೊದಲಾದವರು ಅಭಿಪ್ರಾಯಪಡುತ್ತಾರೆ. 

2) ಹ.ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ)ು ಒಂದು ಹೇಳಿಕೆ ಪ್ರಕಾರ ಮೃತನು ಸಂಪತ್ತನ್ನು ಬಿಟ್ಟಿದ್ದರೆ ಅವಳ ಹೊಟ್ಟೆಯಲ್ಲಿ; ರುವ 
ಮಗುವಿನ ಪಾಲಿನಿಂದ ಅವಳಿಗಾಗಿ ಖರ್ಚು ಮಾಡಬೇಕು. ಅವನು ವಾರೀಸು ಸೊತ್ತನ್ನೇನೂ ಬಿಟ್ಟಿಗಲದಿದ್ದರೆ, ಮೃತನ 
ವಾರೀಸುದಾರರು ಅವಳಿಗೆ ಖರ್ಚು ಮಾಡಬೇಕು, ಏಕೆಂದರೆ "ಇಂತಹದೇ ಬಾಧ್ಯತೆ ಅವನ ವಾರಸುದಾರರ ಮೇಲೂ ಇದೆ” 

| (ಅಲ್‌ ಬಕರಃ 233) ಎಂದು ಅಲ್ಲಾಹನು ಹೇಳಿರುವನು. 

3) ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ(ರು, ಅಬ್ದುಲ್ಲಾ ಬಿನ್‌ ರುುಬೈರ್‌(ರ), ಹೆ.ಹೆಸನ್‌ ಬಸರೀ(ರ) ಮೊದಲಾದವರ 
ಅಭಿಪ್ರಾಯದಂತೆ -ಮೃತ ಪತಿಯ ಸಂಪತ್ತಿನಲ್ಲಿ ಅವಳಿಗೆ ಜೀವನ ವೆಚ್ಚವೇನೂ ಕೊಡಲಿಕ್ಕಿಲ್ಲ. ಅಂದರೆ ಅವಳು ಪತಿಯ ಸೊತ್ತಿನಿಂದ 
ತನಗೆ ದೊರೆತ ವಾರೀಸು ಹಕ್ಕಿನ ಪಾಲಿನಿಂದ ತನ್ನ ಖರ್ಚನ್ನು ಪೂರೈಸಬಹುದು. ಆದರೆ ಇತರೆಲ್ಲ" ವಾರಸುದಾರರ ಮೇಲೆ ಭಾರ 
ಬೀಳುವ ರೀತಿಯಲ್ಲಿ ಅವಳ ಖರ್ಚಿನ ಹೊಣೆಯು ಪತಿಯ ಒಟ್ಟು ಸೊತ್ತಿನ ಮೇಲೆ ಬೀಳುವುದಿಲ್ಲ. 


506-8: 


65. ಅತ್ತಲಾಕ್‌ 983 


DISH SEA TET SSE 
C5 aR ال2“ 7ا‎ AAG, 5 4 سر ومن ڈیر کڑے ے‎ 
ES 15 SSE SES نر‎ OSE الا‎ & 


[f4 


ವಿಷಯವನ್ನು) ಪರಸ್ಪರ ಮಾತುಕತೆಯ ಮೂಲಕ ಉತ್ತಮ ರೀತಿಯಲ್ಲಿ ಶತೀರ್ಮಾನಿಸಿಕೊಳ್ಳಿರಿ. ಆದರೆ ನೀವು 
(ಸಂಭಾವನೆ ನಿಶ್ಚಯಿನುವ ವಿಷಯದಲ್ಲಿ) ಪರಸ್ಪರರಿಗೆ ತೊಂದರೆ ಕೊಟ್ಟರೆ ಶಿಶುವಿಗೆ ಬೇರೊಬ್ಬ ಸ್ತ್ರೀಯ 
ಸ್ವನಪಾನ ಮಾಡಿಸಲಿ.” ಸ್ಲಿತಿವಂತನು ತನ್ನ ಸ್ಥಿತಿಗನುಸಾರ ಜೀವನಾಂಶ ನೀಡಬೇಕು. ಕಡಿಮೆ ಜೀವನಾಧಾರ 
ನೀಡಲ್ಪಟ್ಟಿರುವವನು, ಅಲ್ಲಾಹನು ಆತನಿಗೆ ನೀಡಿರುವುದರಿಂದಲೇ ಖರ್ಚು ಮಾಡಲಿ. ಅಲ್ಲಾಹನು ಯಾರಿಗೆ 
ಎಷ್ಟು ಕೊಟ್ಟಿರುತ್ತಾನೋ ಅದಕ್ಕಿಂತ ಹೆಚ್ಚಿನ ತ್ರಾಸ ಅವನಿಗೆ ಕೊಡುವುದಿಲ್ಲ. ಅಲ್ಲಾ; ಹನು ಬಡತನದ ಬಳಿಕ 
ಸಂಪನ್ನತೆಯನ್ನು ನೀಡಲೂಬಹುದು. 


4) ಇಮಾಮ್‌ ಅಬೂ ಹನೀಫಾ(ರು, ಇಮಾಮ್‌ ಅಬೂ ಯೂಸುಫ್‌(ರ್ರ, ಇಮಾಮ್‌ ಮುಹಮ್ಮದ್‌(ರ) ಮತ್ತು 
ಇಮಾಮ್‌ ರುಫರ್‌ರವರ(ರ) ಹೇಳಿಕೆಯಂತೆ- ಮೃತನ 'ಸೊತ್ತಿನಲ್ಲಿ ಅವಳಿಗೆ ವಸತಿಯ ಹಕ್ಕೂ ಇಲ್ಲ, ಜೀವನ ವೆಚ್ಚದ ಹಕ್ಕೂ 
ಇಲ್ಲ. ಏಕೆಂದರೆ ಮರಣಾನಂತರ ಮೃತನಿಗೆ ಸೊತ್ತೇ ಇರುವುದಿಲ್ಲ. ಆ. ಸೊತ್ತು ವಾರೀಸುದಾರರದ್ದಾಗುತ್ತದೆ. ಅದರ ಸೊತ್ತಿ 
ನಿಂದ ಗರ್ಭಿಣಿ ವಿಧವೆಯ ಜೀವನ ವೆಚ್ಚ ವಾಜಿಬ್‌ ಆಗಲು ಹೇಗೆ ಸಾಧ್ಯ? (ಹಿದಾಯಸ ಜಸ್ಸಾಸ್‌) ಇದೇ ಅಭಿಪ್ರಾಯ ಇಮಾಮ್‌ 
ಅಹ್ಮದ್‌ ಬಿನ್‌ ಹಂಬಲ್‌ರದ್ದಾಗಿದೆ(ರ). (ಅಲ್‌ ಇನ್ಸಾಫ್‌) 

5) ಇಮಾಮ್‌ ಶಾಫಿಶಈಯವರ(ರ) ಪ್ರಕಾರ- ಅವಳಿಗೆ ಜೀವನ ವೆಚ್ಚವಿಲ್ಲ. ಆದರೆ ವಸತಿಯ ಹಕ್ಕಿದೆ. (ಮುಗ್‌ನಿಲ್‌ 
ಮುಹ್ತಾಜ್‌) ಇಮಾಮ್‌ ಮಾಲಿಕರ ಅಭಿಪ್ರಾಯವೂ ಇದೇ ಆಗಿದೆ. (ಹಾಶಿಯತುದ್ದುಸೂಕೇ) 

18. ಈ ಆದೇಶದಿಂದ ಪ್ರಮುಖವಾದ ಅನೇಕ ವಿಷಯಗಳು .ತಿಳಿದು ಬರುತ್ತವೆ. ಒಂದನೆಯದಾಗಿ- ಸ್ತ್ರೀಯು ತನ್ನ 
ಮೊಲೆಹಾಲಿನ ಒಡತಿಯಾಗಿದ್ದಾಳೆ. ಅನ್ಯಥಾ ಅವಳಿಗೆ ಅದರ ಸಂಭಾವನೆ ಪಡೆಯಲು ಹಕ್ಕಿರುತ್ತಿರಲಿಲ್ಲ. ಎರಡನೆಯದಾಗಿ. 
ಅವಳ ಹೆರಿಗೆಯಾದ ತಕ್ಷಣ ಅವಳು ತನ್ನ ಗತ ಪಶಿಯ ವಿವಾಹ ಬಂಧನದಿಂದ ಮುಕ್ತಳಾಗುವುದರಿಂದ ಆಗ ಮಗುವಿಗೆ 
ಮೊಲೆ ಹಾಲುಣಿಸಲು ಕಾನೂನು ಪ್ರಕಾರ ಅವಳು ನಿರ್ಬಂಧಿತಳಲ್ಲ. ಮಗುವಿನ ತಂದೆಯು ಅವಳಿಂದ ಹಾಲು ಕುಡಿಸಬೇಕೆಂದು 
ಅಪೇಕ್ಷಿ ಸಿದರೆ ಮತ್ತು ಅವಳು ಕೂಜಾ ಅದಕ್ಕೆ ಒಪ್ಪಿಗೆ ನೀಡಿದರೆ ಅವಳು ಆ ಮಗುವಿಗೆ ಮೊಲೆ ಹಾಲುಣಿಸುವಳು. ಈ 
ಕೆಲಸಕ್ಕೆ ಸಂಭಾವನೆ ಪಡೆಯುವ ಹಕ್ಕು ಆಕೆಗೆ ಇರುವುದು. ಮೂರನೆಯದಾಗಿ- ಕಾನೂನು ಪ್ರಕಾರ ಪಠತಿ ಕೂಡಾ ಮಗುವಿಗೆ 
ಅದರ ತಾಯಿಯಿಂದಲೇ ಮೊಲೆ ಹಾಲುಣಿಸಲು ನಿರ್ಬಂಧಿತನಲ್ಲ. ನಾಲ್ಕನೆಯದಾಗಿ- ಮಗುವಿನ ಜೀವನ ವೆಚ್ಚ ತಂದೆಯ 
ಹೊಣೆ. ಐದನೆಯದಾಗಿ- ಶಿಶುವಿಗೆ ಮೊಲೆ ಹಾಲುಣಿಸುವ ಪ್ರಥಮ ಹಕ್ಕುದಾರಳು ತಾಯಿ, ತೊಯಿಯು ಆದಕ್ಕೆ ಒಪ್ಪದಿದ್ದರೆ 
ಅಥವಾ ತಂದೆಯ ಶಕ್ತಿಗೆ ಮೊರಿದಷ್ಟು ಸಂಭಾವನೆಯನ್ನು ಅವಳು ಕೇಳಿದರೆ, ಬೇರೆ ಸ್ತೀಯಗಿದ ಮೊಲೆ ಹಾಲುಣಿಸುವ ಕೆಲಸ 
ಮಾಡಿಸಬಹುದು. ಇದರಿಂದಲೇ ವ್ಯಕ್ತವಾಗುವ ಆರನೆಯ ನಿಯಮವೇನೆಂದರೆ- ಇನ್ನೊಬ್ಬ ಸ್ತ್ರೀಗೂ ಶಿಶುವಿನ ತಾಯಿ ಕೇಳಿದಷ್ಟೇ 
ಸಂಭಾವನೆ ಕೊಡಬೇಕೆಂದಾದರೆ ತಾಯಿಯ ಹಕ್ಕಿಗೆ ಹೆಚ್ಚಿನ ಪ್ರಾಶಸ್ಮ್ಯವಿದೆ. . : 

19. ಇದರಲ್ಲಿ ತಾಯಿ ಮತ್ತು ತಂದೆ ಇಬ್ಬರಿಗೂ ಎಚ್ಚರಿಕೆ ನೀಡುವ ಒಂದು ಅಂಶವಿದೆ. ಇಲ್ಲಿ ಮಾತಿನ ಧಾಟಿಯಿಂದ 
ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ- ಅಂತಿಮವಾಗಿ ತಲಾಕ್‌ಗೆ ಕಾರಣವಾದಂತಹ ಹಳೆಯ ವೈಮನಸ್ಯಗಳ ಆಧಾರದಲ್ಲಿ ಇಬ್ಬರೂ 
ಸೇರಿ ಶಿಶುವಿಗೆ ಹಾಲುಣಿಸುವ ವಿಷಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರದಿದ್ದರೆ ಇದು ಅಲ್ಲಾಹನಿಗೆ 
ಅಪ್ರಿಯವೌಗಿದೆ. ಇಲ್ಲಿ ಸ್ವೀಗೆ- ನೀನು ಹೆಚ್ಚಿನ ಸಂಭಾವನೆಗೆ ಆಗ್ರಹಪಡಿಸಿ ಪುರುಷನನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನಿಸಿದರೆ 
ಶಿಶುವಿನ ಪೋಷಣೆಯ ಕಾರ್ಯವು ನಿನ್ನೊಬ್ಬಳನ್ನೇ ಅವಲಂಬಿಸಿಕೊಂಡಿರುವುದಿಲ್ಲ. ಬೇರೊಬ್ಬ ಸ್ತ್ರೀಯು ಆ ಕಾರ್ಯವನ್ನು 
ಮಾಡುವಳು ಎಂದು ಎಚ್ಚರಿಕೆ ನೀಡಲಾಗಿದೆ. ಇದರ ಜೊತೆಗೆ' ಪುರುಷನಿಗೆ ಕೊಡಾ- ನೀನು ಸ್ತ್ರೀಯ ಮಾತೃವಾತ್ಸಲ್ಕದ ದುರ್ಲಾಭ 
ಪಡೆದು ಅವಳನ್ನು ಸತಾಯಿಸಿದರೆ, ಅದು ಸಭ್ಯ ಜನರ ಲಕ್ಷಣವಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲಾಗಿದೆ. ಬಹುತೇಕ ಇದೇ 
ಬಗೆಯ ವಿಷಯವು ಸೂರಃ ಅಲ್‌: ಬಕರಃದ 133ನೆಯ ಸೂಕ್ತದಲ್ಲಿ ಇನ್ನಷ್ಟು ವಿವರವಾಗಿ ಬಂದಿದೆ. 


ಕಾಂಡ-28 


pe ےو سجھ سے رو رہہ پر کہ بے ہے‎ 
NSS WSN ابا‎ EGS ھن ام ررٹھا و یریلہ‎ 
2 ۱ pd ٤ 1 سس‎ A Ve سرمرحط کہ سر ] سے ہر سر سے لی نو‎ 
کھت رع ابا كيا ٹوا‎ aE GTA 065 kl بل‎ 
7 کا کے وس ھ لے وص د۷ط و۶‎ 7A 
ERS Kd SRT AS A 
ಹಿ ۲٢ض اس ویو سے سے‎ ಆಶಿ ಡಿ ve) 0 ا‎ ಕ 
sD Oo یلوا الضلخت‎ 2 EA AN AE SF لیت اللہ‎ Sle 
یر مر جو وم سے م۸ و ہا طعدھ‎ 
& GH Usk lo ws dl bE ومن‎ AY 
K pe 2 کے“ ص سر‎ BCT ےہ رر مل ہے ور‎ 
Gd یا ابا کن سح ال کک رڑگا بد الہ‎ SHSM GES 
(8-11) معکفاہ‎ ನಾಡುಗಳು ತಮ್ಮ ಪ್ರಭು ಮತ್ತು ಅವನ ಸಂದೇಶವಾಹಕರ ಆಜ್ಞೋಲ್ಲಂಘನೆ 
ಮಾಡಿದವು. ಆಗ ನಾವು ಅವರನ್ನು ಉಗ್ರ ವಿಚಾರಣೆಗೆ ಒಳಪಡಿಸಿದೆವು ಮತ್ತು ಅವರನ್ನು ಉಗ್ರವಾಗಿ ಶಿಕ್ಲಿಸಿದೆವು. 
ಅವರು ತಮ್ಮ ಕರ್ಮದ ಸವಿಯನ್ನುಂಡರು ಮತ್ತು ಅವರ ಅಂತಿಮ ಗತಿಯು ನಷ್ಟವೇ ಆಗಿತ್ತು. "ಅಲ್ಲಾಹನು 
(ಪರಲೋಕದಲ್ಲಿ) ಅವರಿಗಾಗಿ ಘೋರ ಯಾತನೆಯನ್ನು . ಸಿದ್ಧಪಡಿಸಿಟ್ಟದ್ದಾನೆ. ಆದುದರಿಂದ ಸತ್ಯವಿಶ್ವಾಸಿ 
ಗಳಾಗಿರುವ ಬುದ್ದಿಜೀವಿಗಳ ಅಲ್ಲಾಹನನ್ನು ಭಯಪದಡಿರಿ. ಅಲ್ಲಾಹನು ನಿಮ್ಮ ಕಡೆಗೆ ಒಂದು ಉಪದೇಶವನ್ನು 
ಅವಶೀರ್ಣಗೊಳಿಸಿರುತ್ತಾನೆ. ಸತ್ಯವಿಶ್ವಾಸಿಗಳನ್ನೂ ಸತ್ಸರ್ಮವೆಸಗುವವರನ್ನೂ ಅಂಧಕಾರಗಳಿಂದ ಹೊರತೆಗೆದು 
ಪ್ರಕಾಶದೆಡೆಗೆ ಒಯ್ಕಲಿಕ್ಕಾಗಿ"' ನಿಮಗೆ ಅಲ್ಲಾಹನ ಸುಸ್ಸಷ್ಟ ಮಾರ್ಗದರ್ಶನವನ್ನು ನೀಡುತ್ತಿರುವ ಒಬ್ಬ: 
ಸಂದೇಶವಾಹಕ. ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ ಹಾಗೂ ಸತ್ಕರ್ಮ ಮಾಡುವ ವ್ಯಕ್ತಿಯನ್ನು ಅಲ್ಲಾಹನು 


ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಇವರು ಅದರಲ್ಲಿ 
ಸದಾಕಾಲ ವಾಸಿಸುವರು. ಇಂತಹವನಿಗೆ ಅಲ್ಲಾಹನು ಅತುತ್ತಮ ಜೀವನಾಧಾರವನ್ನು ಇಟ್ಟಿರುವನು. 


20. ಇದೀಗ ಮುಸ್ಲಿಮರಿಗೆ ಎಚ್ಚರಿಕೆ ನೀಡುತ್ತಾ ಅವರು, ಅಲ್ಲಾಹನ ರಸೂಲರ ಮತ್ತು ಅವನ ಗ್ರಂಥದ ಮೂಲಕ 
ತಮಗೆ ನೀಡಲಾಗಿರುವ ಆದೇಶಗಳನ್ನು' ಉಲ್ಲಂಘಿಸಿದರೆ ಈ ಲೋಕದಲ್ಲೂ ಪರಲೋಕದಲ್ಲೂ ಎಂತಹ ದುರ್ಗತಿಗೆ ಒಳಗಾಗುವರು 
ಮತ್ತು ಅನುಸರಣೆಯ ಮಾರ್ಗದಲ್ಲಿ ನಡೆದರೆ ಎಂತಹ ಸೆತ್ಸಲ ಪಡೆಯಲಿರುವರು ಎಂಬುದನ್ನು ತಿಳಿಸಲಾಗಿದೆ. 

21. ಅರ್ಥಾತ್‌- ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ “ಒಯ್ಯಲಿಕ್ಕಾಗಿ. ಒಬ್ಬ ವ್ಯಕ್ತಿ ತಲಾಕ್‌, ಇದ್ದತ್‌ ಮತ್ತು 
ಜೀವನ ವೆಚ್ಚದ ಕುರಿತು ಜಗತ್ತಿನ ಇತರೆಲ್ಲ ಪ್ರಾಚೀನ ಹಾಗೂ ಆಧುನಿಕ ಕೌಟುಂಬಿಕ ಕಾನೂನುಗಳ- ಅಧ್ಯಯನ ನಡೆಸಿದರೆ 
ಆಗ ಆತನಿಗೆ ಈ ಮಾತಿನ ಮಹತ್ವವು ಚೆನ್ನಾಗಿ ತಿಳಿದು ಬರುವುದು. ಆಗಾಗ ಬದಲಾಯಿಸಿದರೂ ದಿನಂಪ್ರತಿ ಹೊಸ ಹೊಸ 
ಶಾಸನಗಳನ್ನು ರಚಿಸಿದರೂ ಇಂದಿನ ವರೆಗೆ ಯಾವುದೇ ಜನಾಂಗಕ್ಕೆ- ಒಂದೂವರೆ ಸಹಸ್ರ ವರ್ಷಗಳ ಹಿಂದೆ ಈ ಗ್ರಂಥ ಮತ್ತು 
ಇದನ್ನು ತಂದಿದ್ದ ಪ್ರವಾದಿಯು ಮುಂದಿಟ್ಟ, ಇಷ್ಟು ಸಮರ್ಪಕ, ಸ್ವಾಭಾವಿಕ ಹಾಗೂ ಸಮಾಜದ ಪಾಲಿಗೆ ಹಿತಕರವಾದ ಒಂದು 
ಕಾನೂನನ್ನು ಪಡೆಯಲು ಸಾಧ್ಯವಾಗಿಲ್ಲ ಎಂಬುದು ಇಂತಹ ತುಲನಾತ್ಮಕ ಅಧ್ಯಯನದಿಂದ ಸ್ಪಷ್ಟವಾಗುವುದು. 

22. . ವ್ಯಾಖ್ಮಾನಕಾರರಲ್ಲಿ ಕೆಲವರು, ಉಪದೇಶವೆಂದರೆ ಕುರ್‌ಆನ್‌ ಎಂದೂ ಸಂದೇಶವಾಹಕರೆಂದರೆ ಪ್ರವಾದಿ 
ಮುಹಮ್ಮದ್‌ರೆಂದೂ(ಸ) ಹೇಳಿದ್ದಾರೆ. ಇನ್ನೂ ಕೆಲವರು ಉಪದೇಶವೆಂದರೆ ಸ್ವತಃ ಪ್ರವಾದಿವರ್ಯರಾಗಿದ್ದಾರೆ(ಸು. ಅರ್ಥಾತ್‌- 
ಪ್ರವಾದಿವರ್ಯರ(ಸ) ವ್ಯಕ್ತಿತ್ವವೇ ಸಾಕ್ಷಾತ್‌ ಉಪದೇಶವಾಗಿದೆ ಎಂದಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಎರಡನೆಯ ವ್ಯಾಖ್ಯಾನವೇ 
ಸರಿಯಾದುದು. ۰ : 


ಕಾಂಡ-28 


65. ಅತ್ತೆಲಾಕ್‌ 985 


EN NEEL سرپ زم التس‎ A FE 
۲ 
BEE KLIS MISTS شیھ‎ ESAS § 


ia 
(12) ಸೆಪ್ತಗಗನಗಳನ್ನು ಮತ್ತು ಅವುಗಳಂತೆಯೇ ಭೂಮಿಯ ವಿಧದಿಂದಲೂ ಸೃಷ್ಟಿಸಿದವನು ಅಲ್ಲಾಹನೇ 
ಆಗಿದ್ದಾನೆ. ಅವುಗಳ ನಡುವೆ ಆದೇಶಗಳು ಇಳಿಯುತ್ತಲೇ ಇರುತ್ತವೆ. ಅಲ್ಲಾ ಹನು ಎಲ್ಲದಕ್ಕೂ ಸಾಮರ್ಥ್ಯ 
ವುಳ್ಳವನು ಮತ್ತು ಅಲ್ಲಾಹನ ಜ್ಞಾನವು ಎಲ್ಲ ವಿಷಯಗಳಿಗೂ ವ್ಯಾಪಿಸಿಕೊಂಡಿದೆ ಎಂಬುದನ್ನು ನೀವು ತಿಳಿದು 
ಕೊಳ್ಳುವಂತಾಗಲು (ನಿಮಗಿದನ್ನು ತಿಳಿಸಲಾಗುತ್ತಿದೆ). 


23. 'ಅವುಗಳಂತೆಯೇ' ಎಂಬುದರ ಅರ್ಥ- ಎಷ್ಟು ಆಕಾಶಗಳನ್ನು ಉಂಟು ಮಾಡಿರುವನೋ ಆಷ್ಟೇ ಭೂಮಿಗಳನ್ನೂ ಉಂಟು 
ಮಾಡಿರುವನು ಎಂದಲ್ಲ. ನಿಜವಾಗಿ ಇದರ ಅರ್ಥ- ಅವನು ಅನೇಕ ಆಕಾಶಗಳನ್ನು ಮಾಡಿರುವಂತೆಯೇ ಅನೇಕ ಭೂಮಿಗಳನ್ನೂ 
ಸೃಷ್ಟಿಸಿರುವನು ಎಂದಾಗಿದೆ. 'ಭೂಮಿಯ ವಿಧದಿಂದ' ಎಂಬುದರ ತಾತ್ಪರ್ಯವು ಮಾನವರು ವಾಸಿಸುತ್ತಿರುವ ಈ ಭೂಮಿಯು 
ತನ್ನೊಳಗಿರುವ ಸಕಲ ವಸ್ತು ಮತ್ತು ಜೀವಿಗಳಿಗೆ ಹಾಸು ಮತ್ತು ತೊಟ್ಟಿಲು ಆಗಿರುವಂತೆಯೇ ಅಲ್ಲಾಹನು ವಿಶ್ವದಲ್ಲಿ ಇನ್ನೂ 
ಎಷ್ಟೋ ಭೂಮಿಗಳನ್ನು ಸೃಷ್ಟಿಸಿದ್ದು ಅವು ತಮ್ಮಲ್ಲಿರುವ ಎಲ್ಲ ಅಸ್ತಿತ್ವಗಳ ಪಾಲಿಗೆ ಹಾಸೂ ತೊಟ್ಟಲೂ ಆಗಿರುತ್ತದೆ- ಎಂದಾಗಿದೆ. 
ಸಜೀವಿಗಳು ಈ ಭೂಮಿಯಲ್ಲಿ ಮಾತ್ರವಲ್ಲ ಬಾನ ಲೋಕದಲ್ಲಿಯೂ ಇವೆ ಎಂಬ ಸೂಚನೆಯನ್ನು ಪವಿತ್ರ ಕುರ್‌ಆನಿನ ಕೆಲವು 
ಕಡೆಗಳಲ್ಲಿ ಕೊಡಲಾಗಿದೆ. (ಉದಾ: ಸೂರಃ ಅಶ್ಯ್ಕೊರಾದ 29ನೆಯ ಸೂಕ್ತ 50ನೆಯ ಟಿಪ್ಪಣಿಯನ್ನು ನೋಡಿರಿ) ಬೇರೆ ಮಾತಿನಲ್ಲಿ 
ಹೇಳುವುದಾದರೆ- ಆಕಾಶದಲ್ಲಿ ಕಾಣಿಸುವ ಅಸಂಖ್ಯ ಗ್ರಹ ನಕ್ಸಿತ್ರಾದಿಗಳೆಲ್ಲಾ ತೀರಾ ಪಾಳು ಬಿದ್ದಿರುವ ಪ್ರದೇಶಗಳೇನೂ ಅಲ್ಲ. 
ಅವುಗಳಲ್ಲೂ ಅನೇಕ ಭಾಗಗಳು ಈ ಲೋಕದಂತೆಯೇ ಸಮೃದ್ಧವಾಗಿವೆ. ಪ್ರಾಚೀನ ಕಾಲದ ವ್ಯಾಖ್ಯಾನಕಾರರ ಪೈಕಿ ಆ ಕಾಲದಲ್ಲೇ 
ಈ ವಾಸ್ತವಿಕತೆಯನ್ನು ವಿವರಿಸಿದವರು ಹರ್ರುತ್‌ ಇಬ್ದು ಅಬ್ಬಾಸ್‌(ರ) ಮಾತ್ರ. ಆಗ ವಿಶ್ವದಲ್ಲಿ ಈ ಭೂಮಿಯಲ್ಲಲ್ಲ ದೆ ಬೇರೆ 
ಕಡೆಯೂ ಬುದ್ಧಿಶಕ್ತಿಯುಳ್ಳ ಜೀವಿಗಳಿದ್ದಾರೆಂದು ಊಹಿಸಲಿಕ್ಕೂ ಯಾರೂ ತಯಾರಿರಲಿಲ್ಲ. ಇಬ್ನ್‌ ಜರೀರ್‌, ಇಬ್ನ್‌ ಅಬೀ 
ಹಾತಿಮ್‌ ಮತ್ತು ಹಾಕಿಮ್‌ ಹಾಗೂ ಶಅಬುಲ್‌ ಈಮಾನ್‌ ಮತ್ತು ಕಿತಾಬುಲ್‌ ಅಸ್ಮಾಲ್‌ ವಸ್ಸಿಫಾತ್‌ನಲ್ಲಿ ಬೈಹಕೀ ಅವರು, 
ಅಬುದ್ದುಹಾರ ಮೂಲಕ ಕೆಲವು ಪದಗಳ ಭಿನ್ನತೆಯೊಂದಿಗೆ ಇಬ್ನ್‌ ಅಬ್ಬಾಸ್‌ರ(ರು ವ್ಯಾಖ್ಯಾನವನ್ನು ಹೀಗೆ ಉದ್ದ ರಿಸಿದ್ದಾರೆ- 
“ಅವುಗಳ ಪೈಕಿ ಪ್ರತಿಯೊಂದು ಭೂಮಿಯಲ್ಲೂ ನಿಮ್ಮ ಪ್ರವಾದಿಯಂತಹ ಪ್ರವಾದಿಗಳಿದ್ದಾರೆ ಮತ್ತು ನಿಮ್ಮ ಅದಮರಂತಹ ಆದಮರು 
ಇದ್ದಾರೆ, ನಿಮ್ಮ ನೂಹರಂತಹ ನೂಹ್‌, ನಿಮ್ಮ ಇಬ್ರಾಹೀಮರಂತಹ ಇಬ್ರಾಹೀಮ್‌ ನಿಮ್ಮ ಈಸಾರಂತಹ ಈಸಾ ಇದ್ದಾರೆ." 
ಈ ವರದಿಯನ್ನು ಕೆಲವರು ಸರಿಯೆಂದು ಸಮರ್ಥಿಸಿದ್ದಾರೆ ಮತ್ತೆ ಕೆಲವರು ತಳ್ಳಿ ಹಾಕಿದ್ದಾರೆ. ವಾಸ್ತವದಲ್ಲಿ ಜನರು ಇದನ್ನು 
ಬುದ್ಧಿಗೆ ಎಟಿಕದ ವಿಚಾರವೆಂದು ಭಾವಿಸಿದ್ದೇ ಇದನ್ನು ತಳ್ಳಿ ಹಾಕುವುದಕ್ಕೆ ಕಾರಣವಾಗಿದೆ. ಅನ್ಮಥಾ ಇದರಲ್ಲಿ ಬುದ್ಧಿಗೆ ಮೊರಿದ 
ವಿಷಯವೇನೂ ಇಲ್ಲ. ಅಂತೆಯೇ ಅಲ್ಲಾಮಾ ಆಲೂಸೀ ತಮ್ಮ ವ್ಯಾಖ್ಯಾನದಲ್ಲಿ ಈ ಕುರಿತು ಚರ್ಚಿಸುತ್ತ ಹೀಗೆ ಬರೆದಿದ್ದಾರೆ- 
"ಇದನ್ನು ನಿಜವೆಂದು ನಂಬುವುದರಿಂದ, ಬುದ್ಧಿಶಕ್ತಿಯಾಗಲಿ ಧರ್ಮಶಾಸ್ತವಾಗಲಿ ತಡೆಯುವುದಿಲ್ಲ. ಸೂಕ್ತದ ತಾತ್ಸರ್ಯವೇ 
ನೆಂದರೆ, ಪ್ರತಿಯೊಂದು ಭೂಮಿಯಲ್ಲೂ ನಮ್ಮ ಭೂಮಿಯಲ್ಲಿ ಆದಮ್‌(ಅ) ಎಂಬ ಮೂಲದ ಆದಮರ ಸಂತತಿ (ಮಾನವರು) 
ಇರುವಂತೆಯೇ-ಒಂದು ಮೂಲವಿರುವಂತಹ ಸೃಷ್ಟಿಗಳಿದ್ದಾರೆ. ನಮ್ಮಲ್ಲಿ ಹರ್ರುತ್‌ ನೂಹ್‌(ಅ) ಮತ್ತು ಇಬ್ರಾಹೀಮರು(ಅ) ಇತರ 
ಜನರಿಗಿಂತ ಪ್ರೇಷ್ಠರಾಗಿರುವಂತೆಯೇ ಪ್ರತಿಯೊಂದು ಭೂಮಿಯಲ್ಲೂ ಇತರರಿಗಿಂತ ಶ್ರೇಷ್ಠರಾದ ಕೆಲವರು ಇರುತ್ತಾರೆ." 
ಇತ್ತೀಚೆಗೆ ಖಗೋಳದ ' ಅನ್ವೇಷಣೆ ನಡೆಸಿದ ಅಮೇರಿಕದ 'ರಾನ್ನ್‌ ಕಾರ್ಪೊರೇಷನ್‌'(Rand Corporationyರವರ 
ಲೆಕ್ಕಾಚಾರದಂತೆ- ಈ ಭೂಮಿಯು ಯಾವ ಆಕಾಶ ಗಂಗೆಯಲ್ಲಿದೆಯೋ ಅದೊಂದರಲ್ಲೇ ನಮ್ಮೆ ಭೂಮಿಯೊಂದಿಗೆ ಬಹಳಷ್ಟು 
ಹೋಲುವಂತಹ ಏಿಶೇಷತೆಗಳಿರುವ ಸುಮಾರು مہ‎ ಕೋಟಿ ಗ್ರಹಗಳಿವೆ. ಅವುಗಳೊಳಗೆ ಸಜೀವಿಗಳು ವಾಸಿಸುತ್ತಿರುವ ಸಾಧ್ಯತೆ 
ಇದೆ. (ಇಕಾನಮಿಸ್ಟ್‌, ಲಂಡನ್‌ ದಿನಾಂಕ 26, ಜುಲೈ 1969) 


520-8 


66. ಅತ್ತಹ್‌ರೀಮ್‌ ' 986 


66. ಅತ್ತಹ್‌ರೀಮ್‌ 


ಪರಿಚಯ ' 
ಹೆಸರು 

ಪ್ರಥಮ ಸೂಕ್ತದಲ್ಲಿರುವ 'ಲಿಮ سرع‎ . ಎಂಬುದರಿಂದ ಈ ಅಧ್ಯಾಯದ ಹೆಸರನ್ನು ಆರಿಸಿಕೊಳ್ಳಲಾಗಿದೆ. ಈ 
ಹೆಸರು, ಇದು 'ತ್ರೀಮ್‌'ನ ಘಟನೆಯು ಪ್ರಸ್ತಾಪಿಸಲ್ಪಟ್ಟಿರುವ ಅಧ್ಯಾಯ ಎಂಬ ಅರ್ಥದಲ್ಲಿದೆ. 
ಅವತೀರ್ಣ ಕಾಲ 

ಇದರಲ್ಲಿ ಪ್ರಸ್ತಾಪಿಸಲಾಗಿರುವ 'ತಪ್ರೀಮ್‌'ನ ಘಟನೆಯ ಕುರಿತು ಹದೀಸ್‌ ವರದಿಗಳಲ್ಲಿ, ಅಂದು ಪ್ರವಾದಿವರ್ಯರ(ಸ) 
ವಿವಾಹದಲ್ಲಿದ್ದ ಇಬ್ಬರು ಮಹಿಳೆಯರ ಪ್ರಸ್ತಾಪದಿದೆ. ಒಬ್ಬರು ಹೆ.ಸಫಿಯಾ, ಇನ್ನೊಬ್ಬರು ಮಾರಿಯ! ಕಿಬ್‌ತಿಯ್ಯಾ(ರ). 
ಇವರಿಬ್ಬರೂ ಹಿ.ಶ. 7ರಲ್ಲಿ ಪ್ರವಾದಿರ್ಯರನ್ನು(ಸು) , ವಿವಾಹವಾಗಿದ್ದರು. ಇದರಿಂದ ಈ ಅಧ್ಯಾಯ ಹಿ.ಶ. 7 ಮತ್ತು 8ರ 
ನಡುವೆ ಯಾವುದೋ ಹಂತದಲ್ಲಿ ಅವಶೀರ್ಣವಾಗಿತೆ ںہ‎ ಸ್ಪಷ್ಟವಾಗುತ್ತದೆ. : 

ಚರ್ಚ ವಿಷಯಗಳು. ۱ 

- ಇದರಲ್ಲಿ ಪ್ರವಾದಿವರ್ಯರ(ಸು ಪತ್ನಿಯರಿಗೆ ಸಂಬಂಧಿಸಿದ ಕೆಲವು ಘಟನೆಗಳನ್ನು: ಸೂಚಿಸುತ್ತಾ ಕೆಲವು ಪ್ರಮುಖ 
ಸಮಸ್ಯೆಗಳ ಮೇಲೆ ಬೆಳಕು ಬೀರಲಾಗಿದೆ. .جج‎ 

1. ಹಲಾಲ್‌ ಮತ್ತು ಹರಾಮ್‌(ವರ್ಜ್ಯ ಅವಜ, ۴(8 ಮೇರೆಗಳನ್ನು ನಿಶ್ಚಯಿಸಿ ಕೊಡುವ ಅಧಿಕಾರಗಳು ಸಂಪೂರ್ಣವಾಗಿ. 
ಅಲ್ಲಾಹನ ಕೈಯಲ್ಲಿವೆ. ಅಲ್ಲಾಹನು ಧರ್ಮಸಮ ತಗೊಳಿಸಿರುವ ಒಂದು ವಸ್ತುವನ್ನು ನಿಷಿದ್ಧ ಗೊಳಿಸುವೆ ಅಧಿಕಾರವು ' 
"ಜನಸಾಮಾನ್ಯ ನಿಗಂತಿರಲಿ, ಸಾಕ್ಷಾತ್‌ ಸಂದೇಶವಾಹಕರಿಗೂ ಇಲ್ಲ. 

2. ಮಾನವ ಸಮಾಜದಲ್ಲಿ ಪ್ರವಾದಿಯ ಸ್ಥಾನವು ಅತ್ಯಂತ ಸೂಕ್ಷ್ಮ ಸಂವೇದಿ ಸ್ಫರೂಪದ್ದಾಗಿರುತ್ತದೆ. ಸಾಮಾನ್ಯ ಮನುಷ್ಯನ 
ಜೀವನದಲ್ಲಿ ಸಂಭವಿಸುವ ಏನೂ ಮಹತ್ವವಿಲ್ಲದ ತೀರಾ ಸಣ್ಣ ವಿಷಯಗಳು ಕೂಡಾ ಪ್ರವಾದಿಯ ಜೀವನದಲ್ಲಿ ಸಂಭವಿಸಿ 
ಬಿಟ್ಟರೆ, ಅದು ಕಾನೂನಿನ ಸ್ಥಾನ ಪಡೆಯುತ್ತದೆ. ಆದುದರಿಂದ ಪ್ರವಾದಿಗಳ ಯಾವುದೇ ಸಣ್ಣ ಹೆಜ್ಜೆ ಕೂಡಾ ಅಲ್ಲಾಹನ ಇಂಗಿತಕ್ಕೆ 
ವಿರುದ್ಧವಾಗಿರಬಾರದೆಂದು ಅವರ ಮೇಲೆ ಅಲ್ಲಾಹನ ಕೆಡೆಯಿಂದ, ಕಟ್ಟು ನಿಟ್ಟಾಜ ಮೇಲ್ನೋಟವಿಡಲಾಗುತ್ತದೆ. ಇಸ್ಲಾಮಿನ 
ಕಾನೂನು ಮತ್ತು ನಿಯಮಗಳು ಸರಿಯಾದ ರೂಪದಲ್ಲಿ ಮಾತ್ರ ಜನತೆಗೆ ತಲುಪುವಂತಾಗಬೆಕು . ಎಂಬುದೇ ಇದರ 
ಉದ್ದೇಶವಾಗಿದೆ. - 

3. ಇಲ್ಲಿ ಒಂದು ಸಣ್ಣ ವಿಷಯಕ್ಕಾಗಿ ಪ್ರವಾದಿವರ್ಯರನ್ನು(ಸು) ಆಕ್ಷೇಪಿಸಲಾಗಿದ್ದು,. ಆ. ವಿಷಯವನ್ನು ಸರಿಪಡಿಸಿರುವುದು 
ಮಾತ್ರವಲ್ಲ, ಅದನ್ನು ದಾಖಲೆಗೂ ತರಲಾಗಿದೆ. ಇದರಿಂದ ನಮಗೆ ಖಚಿತವಾಗಿ ಮತ್ತು ತೃಪ್ತಿದಾಯಕವಾಗಿ ತಿಳಿಯುವುದೇ 
ನೆಂದರೆ, ಇಂದು ನಮಗೆ ಪ್ರವಾದಿವರ್ಯರ(ಸು ಪವಿತ್ರ ಜೀವನದಲ್ಲಿ ಸಿಗುವಂತಹ: 'ಅಲ್ಲಾಹನು- ಅಡನ್ನು ವಿಮರ್ಶಿಸಿದ ಅಥವಾ 
ಸರಿಪಡಿಸಿದಂತಹ ದಾಖಲೆ ಇಲ್ಲದ ಪ್ರತಿಯೊಂದು ಕರ್ಮ, ಕೃತ್ಯ, ಆದೇಶ ಮತ್ತು ಮಾರ್ಗದರ್ಶನವು :ಸಾದ್ಯಂತ ಸತ್ಯವಾಗಿದೆ 
ಮತ್ತು ಸಂಪೂರ್ಣವಾಗಿ ಅಲ್ಲಾಹನ ಇಚ್ಛೆಗೆ, ಅನುಗುಣವಾಗಿದೆ. 

4. ಇಲ್ಲಿ ಅಲ್ಲಾಹನು ಒಂದು ಸಣ್ಣ ವಿಷಯಕ್ಕಾಗಿ ತನ್ನ ಸಂದೇಶವಾಹಕರನ್ನು ات‎ ್ಲೀಪಿಸಿದ್ದಾನೆ ಮತ್ತು ಪ್ರವಾದಿ 
ಪತ್ನಿಯರಿಗೆ. ಅವರ ಕೆಲವು ತಪ್ಪುಗಳ ಬಗ್ಗೆ ಗಂಭೀರ ಎಚ್ಚರಿಕೆ ನೀಡಿದ್ದಾನೆ. . ಇಷ್ಟು ಮಾತ್ರವಲ್ಲ, ಈ ವಚ್ಚ ಶ್ನರಿಕೆಯನ್ನು ತನ್ನ 
'ಗಂಥವಾಗಿರುವೆ ಪೆವಿತ್ರ ಕುರ್‌ಆನಿನಲ್ಲಿ ಶಾಶ್ವತವಾಗಿ -ದಾಖಲಿಸಿಯೂ ಬಿಟ್ಟಿದ್ದಾನೆ. ಇದರ ಔಟಚಿತ್ಯವೇನೆಂದರೆ ಈ ಮೂಲಕ 
ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆ ಅವರು ತಮ್ಮ ಹಿರಿಯರು ಹಾಗೂ ಮಹಾನುಭಾವರಿಗೆ ತೋರಬೇಕಾದ ಗೌರವದ ಮಿತಿ- 
ಮೇರೆಗಳನ್ನು ತಿಳಿಸಬಯಸುತ್ತಾನೆ. ಪ್ರವಾದಿಯು ಪ್ರವಾದಿಯೇ ಆಗಿದ್ದು . ಅವರಿಂದ ಯಾವ ಲೋಪದೋಷವೂ ಸಂಭವಿಸಲೇ 
ಬಾರದೆನ್ನಲು ಅವರು ದೇವನೇನೂ ಅಲ್ಲ. ಪ್ರವಾದಿಯನ್ನು ಗೌರವಿಸಬೇಕಾದುದು ಅವರಿರದ ಪ್ರಮಾದವುಂಟಾಗಲು ಸಾಧ್ಯವೇ 
ಇಲ್ಲವೆಂಬ ನಲೆಯಲ್ಲಿ ಅಲ್ಲ. ಬದಲಾಗಿ, ಅವರು ದೇವೇಚ್ಛಯ ಪರಿಪೂರ್ಣ ಪ್ರತಿನಿಧಿಯಾಗಿದ್ದು ಅವರ ಅತ್ಯಂತ ಸಣ್ಣ 
ಪ್ರಮಾದವನ್ನು ಕೂಡಾ ಅಲ್ಲಾಹನು ಸರಿಪಡಿಸದೆ ಬಿಟ್ಟಿಲ್ಲವೆಂಬ ನೆಲೆಯಲ್ಲಾಗಿದೆ. ಇದೇ -ರೀತಿ ಸಹಾಜಿಗಳಾಗಲಿ, ಪ್ರವಾದಿ 


987 K ಕುರ್‌ಆನ್‌ ವ್ಯಾಖ್ಯಾನ 


ಪತ್ನಿಯರಾಗಲಿ, ಇವರೆಲ್ಲರೂ ಮನುಷ್ಯರಾಗಿದ್ದರು. ದೇವಚರರಾಗಲಿ ಅತಿ ಮಾನವರಾಗಲಿ ಆಗಿರಲಿಲ್ಲ. ಅವರಿಂದ ಲೋಪ 
ದೋಷಗಳು ಸಂಭವಿಸಲು ಸಾಧ್ಯವಿತ್ತು. ಅವರಿಗೆ ಪ್ರಾಪ್ರವಾಗಿದ್ದಂತಹ ಉನ್ನತ ಸ್ಥಾನಕ್ಕೆ- ಅಲ್ಲಾಹನ ಮಾರ್ಗದರ್ಶನ ಮತ್ತು 
ಪ್ರವಾದಿ ವರ್ಯರ(ಸ) ತರಬೇಶಿಯು ಅವರನ್ನು ಮಾನವತೆಯ ಅತ್ಯುತ್ತಮ ಮಾದರಿಯಾಗಿ ಮಾರ್ಪಡಿಸಿತ್ತೆ ೦ಬುದೇ ಕಾರಣ 
ವಾಗಿತ್ತು. ಅವರಿಗೆ ಸಲ್ಲುವ ಯಾವುದೇ ಗೌರವವು ಈ ನೆಲೆಯಲ್ಲಾಗಿದೆಯೇ ಹೊರತು, ಅವರೆಲ್ಲ ದೋಷಾತೀತ ಜೀವಿ 
ಗಳಾಗಿದ್ದರು ಎಂಬ ನೆಲೆಯಲ್ಲಿ ಅಲ್ಲ. ಆದ್ದರಿಂದಲೇ ಪ್ರವಾದಿವರ್ಯರ(ಸ) ಜೀವನಾವಧಿಯಲ್ಲಿ ಸಹಾಬಿಗಳು ಅಥವಾ ಪ್ರವಾದಿ 
ಪಶ್ನಿಯರಿಂದ ಮಾನವೀಯ ದೌರ್ಬಲ್ಕದ ಕಾರಣ ಯಾವುದಾದರೂ ಪ್ರಮಾದ ಸಂಭವಿಸಿಬಾಗಲೆಲ್ಲಾ ಅವರನ್ನು ತರಾಟೆಗೆ 
ತೆಗೆದುಕೊಳ್ಳ ಲಾಯಿತು. ಅವರ ಕೆಲವು ತಪ್ಪುಗಳನ್ನು ಪ್ರವಾದಿವರ್ಯರೇ(ಸ) ಸರಿಪಡಿಸಿದ್ದು ಅವುಗಳ ಪ್ರಸ್ತಾಪವು ಹದೀಸ್‌ 
ಗಳಲ್ಲಿ ಹಲವು ಕಡೆ ಬಂದಿದೆ. ಮತ್ತೆ ಕೆಲವು ತಪ್ಪುಗಳನ್ನು ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಪ್ರಸ್ತಾಪಿಸಿ, ತಾನೇ ಅವರ 
ಸುಧಾರಣೆ ಮಾಡಿದನು. ಮುಸ್ಲಿಮರು' ಎಂದೂ ತಮ್ಮ ಮಹಾನುಭಾವರ ಬಗ್ಗೆ ಉಪೇಕ್ಷಿತ ಕಲ್ಪನೆಗಳನ್ನು ಬೆಳೆಸಿಕೊಳ್ಳಬಾರ 
ದೆಂಬುದೇ ಇದರ ಉದ್ದೇಶವಾಗಿದೆ. 

5. ಅಲ್ಲಾಹನ ಧರ್ಮವು ನಿಷ್ಪಕ್ಟಪಾತಿಯಾಗಿದೆ. ಇದರಲ್ಲಿ ಪ್ರತಿಯೊಬ್ಬನಿಗೂ ಅವನು ತನ್ನ. ಸತ್ಯವಿಶ್ವಾಸ ಮತ್ತು 
ಸದಾಚಾರದ ದೃಷ್ಟಿಯಿಂದ ಯಾವ ಗೌರವಕ್ಕೆ ಅರ್ಹನಾಗಿರುವನೋ ಅಷ್ಟು ಗೌರವ ಮಾತ್ರ ಸಲ್ಲುತ್ತದೆ. ಈ ಕುರಿತು ವಿಶೇಷವಾಗಿ 
ಪ್ರವಾದಿ 'ಪಶ್ನಿಯರ ಮುಂದೆ ಮೂರು ತರದ ಮಹಿಳೆಯರ ಉದಾಹರಣೆಯನ್ನಿಡಲಾಗಿದೆ. ಮೊದಲನೆಯ ಉದಾಹರಣೆಯು 
ಹರು್ರತ್‌ ನೂಹ್‌(ಆ) ಮತ್ತು ಹ.ಲೂತ್‌ರ(ಅ) ಸತ್ಯನಿಷೇಧಿ ಪಶ್ನಿಯರದ್ದಾಗಿದೆ. ಅವರು ಪ್ರವಾದಿಗಳೆ ಪತ್ನಿಯರೆಂಬುದು 
ಅವರಿಗೆ ಸ್ವಲ್ಪವೂ ಪ್ರಯೋಜನಕಾರಿಯಾಗಲಿಲ್ಲ. .ಎರಡನೆಯ ಉದಾಹರಣೆಯು, ಫಿರ್‌ಔನನ ಪತ್ನಿಯದ್ದಾಗಿದೆ. ಅವರು 
ಸತ್ಯವಿಶ್ವಾಸ ಸ್ವೀಕರಿಸಿದ್ದರಿಂದ ಅವರ' ಪಶಿಯು ಅತ್ಕಂತ ಕಠೋರ ಸತ್ಕನಿಷೇಧಿಯಾಗಿದ್ದರೂ ಅವರಿಗೆ ಅದರಿಂದೇನೂ 
ನಷ್ಟವಾಗಲಿಲ್ಲ. ಮೂರನೆಯ ಉದಾಹರಣೆಯು 'ಹ.ಮರ್ಯಮ್‌ರದ್ದಾಗಿದೆ(ಅ). ಅವರಿಗೆ ಅಷ್ಟು ಉನ್ನತ ಸ್ಥಾನಮಾನ 
 ಪ್ರಾಪ್ತವಾಗಲು ಕಾರಣವೇನೆಂದರೆ, ಅಲ್ಲಾಹನು ಅವರನ್ನು ಭಾರೀ ಕಠಿಣ ಸತ್ಯಪರೀಕ್ಲೆಯೊಂದಕ್ಕೆ مسوم‎ ನಿರ್ಧರಿಸಿದಾಗ 
ಅವರು ಅದನ್ನು ಶಿರಸಾ ವಹಿಸಿದ್ದರು. 
| 'ಈ ವಿಷಯಗಳು ಮಾತ್ರವಲ್ಲ ಈ ಅಧ್ಯಾಯದ 3ನೆಯ ಸೂಕ್ತದಲ್ಲಿ ಇನ್ನೊಂದು ಪ್ರಮುಖ ವಿಷಯವೂ ನಮಗೆ ತಿಳಿದು 
“ಬರುತ್ತದೆ. ಅದೇನೆಂದರೆ- ಪ್ರವಾದಿವರ್ಯರ(ಸ) ಬಳಿಗೆ ಅಲ್ಲಾಹನ ಕಡೆಯಿಂದ ಕುರ್‌ಆನಿನಲ್ಲಿ ಉಲ್ಲೇಖವಾಗಿರುವ "ಜ್ಞಾನವು 
ಮಾತ್ರ ಬರುತ್ತಿದ್ದುದಲ್ಲ. ಅವರಿಗೆ ದಿವೃವಾಣಿಯ ಮೂಲಕ, ಕುರ್‌ಆನಿನಲ್ಲಿ ಉಲ್ಲೇಖಿಸಲ್ಪಡದಂತಹ ಇತರ ವಿಷಯಗಳ 
ಜ್ಞಾನವನ್ನೂ ನೀಡಲಾಗುತ್ತಿತ್ತು. . 


66. ಅತ್ತಹ್‌ರೀಮ್‌ - 988.” 


py مھ‎ 00 ಜು 
ASKS ASK AES Kd SS ಹಿ ಸ 


| سے‎ (ಅವತೀರ್ಣ-ಮದೀನಾದಲ್ಲಿ) 4 
نماد ا ما اد کے خروم‎ 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. - 
(1:3) ಸಂದೇಶವಾಹಕರೇ, ಅಲ್ಲಾಹನು: ನಿಮಗೆ 'ಹಲಾಲ್‌(ಧರ್ಮಸಮ್ಮತುಗೊಳಿಸಿರುವ ವಸ್ತುವನ್ನು |' 
ನೀವೇಕೆ. 'ಹರಾಮ್‌(ನಿಪಿದ್ಧ)ಗೊಳಿಸುತ್ತೀರಿ?', ನೀವು `ನಿಮ್ಮ ಪತ್ನಿಯರ ಮೆಚ್ಚುಗೆಯನ್ನು ಬಯಸುತ್ತೀರಿ (ಎಂಬ 
ಕಾರಣದಿಂದಲೇ?) ಅಲ್ಲಾಹನು ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅಲ್ಲಾಹನು ನಿಮಗೆ ನೀವು. 


‘1, ನಿಜವಾಗಿ . ಇದು ಪ್ರಶ್ನೆಯಲ್ಲ, 'ಅಪ್ರಿಯತೆಯ ಪ್ರಕಟನೆಯಾಗಿದೆ. 223 ಈ ಕೆಲಸವನ್ನೇಕೆ ಮಾಡಿದಿರಿ? ಎಂದು 
ಪ್ರವಾದಿವರ್ಯರನ್ನು(ಸ) ಪ್ರಶ್ನಿಸುವುದು ಇದರ ಉದ್ದೇಶವಲ್ಲ. ವಾಸ್ತವದಲ್ಲಿ ತಮ್ಮಿಂದ ಸಂಭವಿಸಿರುವ- ಅಲ್ಲಾಹನು ಹಲಾಲ್‌ 
ಮಾಡಿರುವಂತಹ ವಸ್ತುವನ್ನು ತಾವು ತಮ್ಮ ಮೇಲೆ ಹರಾಮ್‌ ಮಾಡಿಕೊಂಡ 'ಕಾರ್ಯವು ಅಲ್ಲಾಹನಿಗೆ ಅಪ್ರಿಯವಾಗಿದೆ ಎಂದು 
ಅವರಿಗೆ ತಿಳಿಯಪಡಿಸುವುದೇ ಇದರ ಇಂಗಿತವಾಗಿದೆ. ಪ್ರವಾದಿವರ್ಯರು(ಸ) ಆ ವಸ್ತುವನ್ನು ನಂಬಿಕೆಯ ದೃಷ್ಟಿಯಿಂದ 
ಹರಾಮ್‌ ಎಂದು ಭಾವಿಸಿರಲಿಲ್ಲ ಮತ್ತು ಧರ್ಮಶಾಸ್ತ್ರದಲ್ಲಿ ಅದು ಹರಾಮ್‌ ಆಗಿದೆ ಎಂದು ಘೋಷಿಸಿರಲೂ ಇಲ್ಲ. ಕೇವಲ 
ತೆಮ್ಮ ಮಟ್ಟಿಗೆ ಅದರ ಸೇವನೆಯನ್ನು ಹರಾಮ್‌ಗೊಳಿಸಿಕೊಂಡಿದ್ದರು. ಆದರೆ ಅವರ ನೆಲೆಯು ಒಬ್ಬ ಸಾಮಾನ್ಮ ವ್ಯಕ್ತಿಯ 
ದ್ಲಾಗಿರಲಿಲ್ಲ. ಒಬ್ಬ ದೇವ ಸಂದೇಶವಾಹಕನ ನೆಲೆಯಾಗಿತ್ತು. ಅವರು ತಮ್ಮ ಮೇಲೆ ಒಂದು ವಸ್ತುವನ್ನು ಹರಾಮ್‌ ಮಾಡಿ 
'ಕೊಳ್ಳುವುದರಿಂದ ಸಮುದಾಯವೂ ಆ ವಸ್ತುವನ್ನು ಹರಾಮ್‌ ಅಥವಾ ಕನಿಷ್ಠಪಕ್ಷ 'ಮಕ್ರೂಹ್‌'(ಅಪ್ರಿಯ) ಎಂದು ಭಾವಿಸಿ 
ಕೊಳ್ಳುವ ಅಪಾಯವಿತ್ತು. ಆದುದರಿಂದ ಅಲ್ಲಾಹನು ಅವರ ಈ ಕಾರ್ಯವನ್ನು ಆಕ್ಸೀಪಿಸಿದನು ಮತ್ತು ಅವರಿಗೆ ಈ 
ತಟ್ರೀಮ್‌(ನಿಷೇಧ) ಅನ್ನು ತೊರೆಯಲು ಅಪ್ಪಣೆ ಕೊಟ್ಟನು. ಇದರಿಂದ ಪ್ರವಾದಿವರ್ಯರಿಗೆ(ಸು ಕೂಡಾ ಯಾವುದಾದರೊಂದು 
ವಸ್ತುವನ್ನು ಸ್ಪತಃ ಹಲಾಲ್‌ ಅಥವಾ ಹರಾಮ್‌ಗೊಳಿಸುವ ಅಧಿಕಾರವಿರಲಿಲ್ಲವೆಂದು ತಿಳಿದು ಬರುತ್ತದೆ. 

2. ಪ್ರವಾದಿವರ್ಯರು(ಸ) ತಟ್ರೀಮ್‌ನ(ನಿಷಿದ್ಧಗೊಳಿಸುವು ಈ ಕಾರ್ಯವನ್ನು ತಮ್ಮ ಸ್ವಂತ ಅಪೇಕ್ಸೆಯಿಂದ 
ಮಾಡಿರಲಿಲ್ಲವೆಂದೂ ಅವರ ಪತ್ನಿಯರು ಅವರು ಹಾಗೆ ಮಾಡಬೆಕೆಂದು ಇಚ್ಛಿಪಟ್ಟಿದ್ದರೆದೂ ಅವರನ್ನು ಸಂತೋಷ 
ಪಡಿಸಲಿಕ್ಕಾಗಿ ಅವರು ಒಂದು ಹಲಾಲ್‌ ವಸ್ತುವನ್ನು ತಮ್ಮ ಮೇಲೆ ಹರಾಮ್‌ ಮಾಡಿಕೊಂಡಿದ್ದರೆಂದೂ ಇದರಿಂದ 
ತಿಳಿಯುತ್ತದೆ. ತ್ರೀಮ್‌ನ ಈ ಕಾರ್ಯವನ್ನು ಆಕ್ಲೇಪಿಸುವುದರ ಜೊತೆಗೇ ಅದರ ಹಿಂದಿದ್ದ ಕಾರಣವನ್ನು ವಿಶೇಷವಾಗಿ - 
ಪ್ರಸ್ತಾಪಿಸಿರುವುದರಿಂದ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ. ಈ ಸೂಕ್ತಗಳ ಉದ್ದೇಶವು 'ಒಂದು ಹಲಾಲ್‌ ವಸ್ತುವನ್ನು 
ತಮ್ಮ ಮೇಲೆ ನಿಷೇಧಿಸಿಕೊಂಡ, ಬಗ್ಗೆ ಪ್ರವಾದಿವರ್ಯರನ್ನು(ಸ) ಆಕ್ಲೇಪಿಸುವುದು ಮಾತ್ರ ಆಗಿರಲಿಲ್ಲ. ಅದರ ಜೊತೆಗೆ. 
ಪ್ರವಾದಿವರ್ಯರ(ಸ) ಪತ್ನಿಯರು ತಾವು ಪ್ರವಾದಿ ಪತ್ನಿಯರೆಂಬ ನೆಲೆಯಲ್ಲಿ ತಮ್ಮ ಮೇಲಿದ್ದ ಗುರುತರವಾದ ಹೊಣೆಗಾರಿಕೆಯ 
ಮಹತ್ವವನ್ನು ಅರಿಯದೆ, , ಧರ್ಮಸಮ್ಮತ ವಸ್ತುವೊಂದು ನಿಷಿದ್ಧವಾಗಿ ಬಿಡುವ ಅಪಾಯ ಹುಟ್ಟಿಕೊಳ್ಳುವುದಕ್ಕೆ 


ಕಾಂಡ-28 


989 ಕುರ್‌ಆನ್‌ ವ್ಯಾಖ್ಯಾನ 


po‏ گ۶ 5 رص 

CEES spl 05S J SMES 50 AN 
سس ۔ کک رج ”> 7س‎ ಲ್‌ ಶ್‌ 

UA Es و‎ 4೩4 له عائء عڑی‎ Sl پ4 و‎ ak 

ಹಾಕಿದ ಆಣೆಗಳ ಪಾಲನೆಯಿಂದ ಮುಕ್ತರಾಗುವ ಕ್ರಮವನ್ನು ನಿಶ್ವಯಿಸಿರುತ್ತಾನೆ." ಅಲ್ಲಾಹನು ನಿಮ್ಮ 
ಸೆಂರಕ್ಷಕನು ಮತ್ತು ಅವನೇ ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. (ಮತ್ತು ಈ ವಿಷಯವೂ 
ಗಮನಾರ್ಹವಾಗಿದೆ) ಪ್ರವಾದಿಯು ತಮ್ಮ ಓರ್ವ ಪತ್ನಿಯೊಡನೆ ಒಂದು ಮಾತನ್ನು ರಹಸ್ಯವಾಗಿ ಹೇಳಿದ್ದರು. 
ತರುವಾಯ ಆ ಪತ್ನಿಯು (ಇನ್ನೊಬ್ಬರಿಗೆ. ಈ ರಹೆಸ್ಕವನ್ನು ಬಯಲುಗೊಳಿಸಿ ಬಿಟ್ಟಾಗ ಮತ್ತು ಅಲ್ಲಾ ಹನು 
ಪ್ರವಾದಿಗೆ ಈ (ರಹಸ್ಯವನ್ನು ಬಯಲುಗೊಳಿಸಿದ) ಸುದ್ದಿಯನ್ನು ತಿಳಿಸಿದಾಗ, ಅವರು ಅದರ ಸ್ವಲ್ಪಾಂಶವನ್ನು 
(ಆ ಪತ್ನಿಗೆ) “ತಿಳಿಸಿದರು ಮತ್ತು ಸ್ವಲ್ಪಾಂಶವನ್ನು ಕಡೆಗಣಿಸಿದರು. ತರುವಾಯ ಪ್ರವಾದಿಯವರು ಅವರಿಗೆ ಆ 


ಕಾರಣವಾಗುವಂತಹ ಕಾರ್ಯವೊಂದನ್ನು ಪ್ರವಾದಿವರ್ಯರಿಂದ(ಸು ಮಾಡಿಸಿದ್ದರ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡುವುದು 
ಕೂಡಾ ಇದರ ಉದ್ದೇಶವಾಗಿತ್ತು. ಪ್ರವಾದಿಸು ತಮ್ಮ ಮೇಲೆ ನಿಷೇಧಿಸಿಕೊಂಡ ಆ ವಸ್ತು ಯಾವುದೆಂಬುದನ್ನು ಪವಿತ್ರ 
ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿಲ್ಲವಾದರೂ ಅದು ಜೇನನ್ನು ನಿಷೇಧಿಸಿಕೊಂಡ ಘಟನೆಯಾಗಿತ್ತೆಂದು ಅಧಿಕೃತ ಹದೀಸ್‌ 
ಗಳಿಂದ ತಿಳಿದು ಬರುತ್ತದೆ. ಇದರ ಸಾರಾಂಶ ಹೀಗಿದೆ:- 

ಪ್ರವಾದಿವರ್ಯರು(ಸು) ಸಾಮಾನ್ಯವಾಗಿ ನಿತ್ಯವೂ ಅಸರ್‌ ನಮಾಯುನ ಅನಂತರ ತಮ್ಮ ಎಲ್ಲ ಪತ್ನಿಯರ ಭೇಟಿಗೆ 
ಹೋಗುತ್ತಿದ್ದರು. ಒಂದು ಸಂದರ್ಭದಲ್ಲಿ ಅವರು ಹ.ರ್ಳುನಬ್‌ ಬಿಂತಿ ಜಹಶ್‌ರ(ರ) ಮನೆಯಲ್ಲಿ ಸ್ವಲ್ಪ ಲ್ಪ ಹೆಚ್ಚು ಹೊತ್ತು ಕುಳಿತು 
ಕೊಂಡಿದ್ದರು. ಏಕೆಂದರೆ ಎಲ್ಲಿಂದಲೋ ಅವರ ಬಳಿಗೆ ಜೇನು ಬಂದಿತ್ತು. ಪ್ರವಾದಿವರ್ಯರಿಗೆ(ಸ) ಸಿಹಿ ವಸ್ತು ಬಹಳ 
ಪ್ರಿಯವಾಗಿತ್ತು. ಆದುದರಿಂದ ಅವರು ಅಲ್ಲಿ ಜೇನಿನ ಪಾನಕವನ್ನು ಕುಡಿಯುತ್ತಿದ್ದರು. ಇದರಿಂದಾಗಿ ಬೇರೆ ಕೆಲವು ಪತ್ನಿಯರಿಗೆ 
ಅಸೂಯೆಯುಂಟಾಯಿತು. ಅವರೆಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಜೇನಿನ ಬಗ್ಗೆ ಎಂತಹ ಅಸಹ್ಯವನ್ನು ಉಂಟು ಮಾಡಿದರೆಂದರೆ, 
ಅವರು ಅದನ್ನು ಸೇವಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಬಿಟ್ಟರು. 

3. ಅರ್ಥಾತ್‌- ಅವರ ಈ ತ್ರೀಮ್‌(ನಿಷೇಧಿಸಿಕೊಳ್ಳುವು ಕಾರ್ಯವು ಅವರ ಅತ್ಯಂತ ಮಹತ್ವದ ಜವಾಬ್ದಾರಿಕೆಯ ಸ್ಥಾನದ 
ದೃಷ್ಟಿಯಿಂದ ಸರಿಯಾದುದಾಗಿರಲಿಲ್ಲ. ಆದರೂ ಅದು ವಿಚಾರಣಾರ್ಹವಾದ ಪಾಪಕೃತ್ಯವೂ ಆಗಿರಲಿಲ್ಲ. ಆದುದರಿಂದ ಅಲ್ಲಾಹನು 
ಕೇವಲ ಅದನ್ನು دہ‎ ತಪ್ಪನ್ನು ಸರಿಪಡಿಸಿ ಬಿಟ್ಟಿನು ಮತ್ತು ಅವರ ಈ ಪ್ರಮಾದವನ್ನು ಕ್ಷಮಿಸಿಬಿಟ್ಟನು. 

4. ತಾತ್ಸರ್ಯವೇನೆಂದರೆ- ಅಲ್ಲಾಹನು ಸೂರಃ ಅಲ್‌ ಮಾಇದಃದ 89ನೆಯ ಸೂಕ್ತದಲ್ಲಿ ಪರಿಹಾರ ನೀಡಿ, ಪ್ರತಿಜ್ಞೆಗಳ 
ನಿರ್ಬಂಧದಿಂದ ಹೊರಬರುವ ಕ್ರಮವನ್ನು ನಿಶ್ಚಯಿಸಿದ್ದು, ಅದನ್ನು ಅನುಸರಿಸುತ್ತಾ ತಾವ, ಒಂದು ಹಲಾಲ್‌ ವಸ್ತುವನ್ನು ತಮ್ಮ 
ಮೇಲೆ ನಿಷೇಧಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಮುರಿಯಲು ಅವಕಾಶ ಮಾಡಿಕೊಟ್ಟನು. 

5. ಅರ್ಥಾತ್‌- ಅಲ್ಲಾಹನು ನಿಮ್ಮ ಯಜಮಾನನು ಮತ್ತು ನಿಮ್ಮ ವ್ಯವಹಾರಗಳ ಮೇಲ್ವಿಚಾರಕನು. ನಿಮ್ಮ ಹಿತ 
ಯಾವುದರಲ್ಲಿದೆ ಎಂಬುದನ್ನು ಅವನು ಚೆನ್ನಾಗಿ ಬಲ್ಲನು. ಅವನು ಕೊಡುವ ಪ್ರಕಿಯೊಂದು ಆಜ್ಞೆಯೂ ಸಾದ್ಯಂತ 
ಯುಕ್ತಿಪೂರ್ಣವಾಗಿರುತ್ತದೆ. ಮೊದಲನೆಯ ನುಡಿಯ ಉದ್ದೇಶ- ಅಲ್ಲಾಹನು ನಿಶ್ಚಯಿಸಿರುವ ಕ್ರಮಗಳಲ್ಲಿ ಬದಲಾವಣೆ 
ಮಾಡುವ ಅಧಿಕಾರ ನಿಮ್ಮ ಪೈಕಿ ಯಾರಿಗೂ ಇಲ್ಲ. ನಿಮ್ಮ ಎಲ್ಲ ವ್ಯವಹಾರಗಳನ್ನು ಅಲ್ಲಾಹನಿಗೆ ಒಪ್ಪಿಸ್ಸಿ ಅವನ 
ಆಜ್ಞಾಪಾಲನೆ ಮಾಡುತ್ತಿರುವುದೇ ನಿಮ್ಮ ಪಾಲಿಗೆ ಸರಿಯಾದ ನಿಲುವಾಗಿದೆ- ಎಂದು ತಿಳಿಸುವುದಾಗಿದೆ. ಎರಡನೆಯ ನುಡಿಯ 
ಮೂಲಕ ಮನವರಿಕೆ ಮಾಡಿಸಿರುವ ವಾಸ್ತವಿಕತೆಯೇನೆಂದರೆ- ಅಲ್ಲಾಹನು ನಿಶ್ಚಯಿಸಿರುವ ಎಲ್ಲ ವಿಧಾನ ಮತ್ತು ನಿಯಮಗಳು 
ಜ್ಞಾನ ಮತ್ತು ಯುಕ್ತಿಯನ್ನು ಆಧರಿಸಿವೆ. ಅವನು ಏನನ್ನಾದರೂ ಹಲಾಲ್‌ ಮಾಡಿದ್ದರೆ ಅದು ಜ್ಞಾನ ಮತ್ತು ಯುಕ್ತಿಯ 
1 ಆಧಾರದಲ್ಲಿ. ಅವನು ಯಾವುದನ್ನಾದರೂ ಹರಾಮ್‌ಗೊಳಿಸಿದ್ದರೆ ಅದೂ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲಿ. ಆದುದರಿಂದ 
ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವವರು ತಮಗೆ ನೀಡಲಾಗಿರುವ ಅಜ್ಜೆಗಳನ್ನು ಅನುಸರಿಸುವುದರಲ್ಲೇ ತಮ್ಮ ಹಿತವಿದೆ 
ಎಂದು ತಿಳಿಯಬೇಕು. 


ಕಾಂಡ-28 


ಅತ್ತಹ್‌ರೀಮ್‌ 990‏ مت 


ದ 
سو‎ 
2 فا اڈ موا‎ a SS ಯೆಹೆ زی لو کک کت‎ 
ಲಔ EA ذٰلِكَ‎ AS EI ALS نل‎ 


(ರಹಸ್ಕವನ್ನು ಬಯಲುಗೊಳಿಸಿದ) ಸುದ್ದಿಯನ್ನು ತಿಳಿಸಿದಾಗ ಅವರು, “ನಿಮಗೆ ಈ ಸುದ್ದಿ ಕೊಟ್ಟವರಾರು?" 
ಎಂದು ಕೇಳಿದರು. ಪ್ರವಾದಿಯವರು, "ನನಗೆ ಸರ್ವಜ್ಜನೂ ವಿವರಪೂರ್ಣನೂ ' ಆಗಿರುವವನು ಸುದ್ದಿ 
ತಿಳಿಸಿದನು” ಎಂದರು." 

(4-5) ನೀವಿಬ್ಬರೂ ಅಲ್ಲಾಹನೊಡನೆ ಪಶ್ಚಾತ್ತಾಪಪಡುತ್ತೀರಾದರೆ (ಇದು ನಿಮ್ಮ ಹಾಲಿಗೆ ಉತ್ತೆಮ 
ವಾಗಿದೆ. ಏಕೆಂದರೆ, ನಿಮ್ಮ ಹೃದಯಗಳು ನೇರಮಾರ್ಗದಿಂದ ಸರಿದು ಹೋಗಿವೆ” ಮತ್ತು ನೀವು ಪ್ರವಾದಿಯ 
ವಿರುದ್ಧ ಗುಂಪುಗಾರಿಕೆ ನಡೆಸಿದರೆ ಅಲ್ಲಾಹನು ಅವರ ಸಂರಕ್ಷಕನಾಗಿದ್ದಾನೆ ಮತ್ತು ಅವನ ನಂತರ 
ಜಿಬ್ರೀಲರು, ಎಲ್ಲ ಸಜ್ಜನ ಸತ್ಯವಿಶ್ವಾಸಿಗಳು ಮತ್ತು ಎಲ್ಲ ದೇವಚರರು ಅವರ ಸಂಗಾತಿಗಳೂ ಸಹಾಯಕರೂ 


HERE GEIS IEG CE 4 LE 


6. ಪ್ರವಾದಿವರ್ಯರು(ಸ) ತಮ್ಮ ಓರ್ವ ಪತ್ನಿಗೆ ರಹಸ್ಕವಾಗಿ ಹೇಳಿದ ಮತ್ತು ಆ ಪತ್ನಿಯು ಇನ್ನೊಬ್ಬ ಪತ್ನಿಗೆ ತಿಳಿಸಿದ 
ಆ ವಿಷಯ ಏನಾಗಿತ್ತೆಂಬುದು ಯಾವ ವರದಿಯಿಂದಲೂ ಖಚಿತವಾಗಿ ತಿಳಿಯುವುದಿಲ್ಲ. ಆದರೆ. ನಮ್ಮ ದೃಷ್ಟಿಯಲ್ಲಿ 
ಮೊದಲನೆಯದಾಗಿ, ಆ ಕುರಿತು ಅನ್ವೇಷಣೆಯಲ್ಲಿ ತೊಡಗುವುದು ಸರಿಯಲ್ಲ. ಎರಡನೆಯದಾಗಿ: ಯಾವ, ಉದ್ದೇಶಕ್ಕಾಗಿ ಈ 
ಸೂಕ್ತ ಅವತೀರ್ಣಗೊಂಡಿದೆಯೋ ಅದರ ದೃಷ್ಟಿಯಿಂದ ಅದಕ್ಕೇನೂ ಮಹತ್ವವೂ ಇಲ್ಲ. ಅನ್ಮಥಾ ಸ್ವತಃ ಅಲ್ಲಾಹನೇ ಅದನ್ನು 
ತಿಳಿಸಿ ಬಿಡುತ್ತಿದ್ದನು. ಪವಿತ್ರ ಕುರ್‌ಆನಿನಲ್ಲಿ ಈ ಪ್ರಕರಣವನ್ನು ಪ್ರಸ್ತಾಪಿಸುವುದರ ನಿಜವಾದ ಉದ್ದೆ ಶ್ಲೇಶವೃ- ಪ್ರವಾದಿ ಪತ್ನಿಯರ 
ಪೈಕಿ ಒಬ್ಬರು ತಮ್ಮ ಮಹಾನುಭಾವ ಪತಿಯು ತಮ್ಮೊಂದಿಗೆ ರಹಸ್ಯವಾಗಿ ಹೇಳಿದ್ದ ಮಾತನ್ನು ರಹಸ್ಯವಾಗಿಡದೆ ಬಯಲುಗೊಳಿಸಿದ 
ಬಗ್ಗೆ ಅವರನ್ನು ಎಚ್ಚರಿಸುವುದಾಗಿದೆ. ಈ ವಿಷಯಕ್ಕೆ ಇಷ್ಟು ಮಹತ್ವ; ವನ್ನು ಕೊಡಲು ಕಾರಣವೇನೆಂದರೆ- ಆ ಸ್ತ್ರೀಯು ಸಾಮಾನ್ಮ 
ವ್ಯಕ್ತಿಯ ಪತ್ನಿಯಾಗಿರದೆ, ಅಲ್ಲಾಹನು ಅತ್ಯಂತ ಮಹತ್ವದ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಯುಕ್ತ ಗೊಳಿಸಿದ್ದ, ಮತ್ತು 
ಸತ್ಮನಿಷೇಧಿಗಳ, ಬಹು ಹುದೇವಾರಾಧಕರ ಹಾಗೂ ಕಪಟಿಗಳ ವಿರುದ್ಧ ಯಾವಾಗಲೂ ಒಂದು ನಿರಂತರ ಹೋರಾಟ ಮಾಡುತ್ತಲೇ 
ಇರಬೇಕಾಗಿದ್ದ ಓರ್ವ ಮಹಾನ್‌ ಪ್ರವಾದಿಯ ಪತ್ನಿಯಾಗಿದ್ದರು. ಇಂತಹವರ ಮನೆಯಲ್ಲಿ ರಹಸ್ಯಗಳು ರಹಸ್ಯವಾಗಿ ಉಳಿಯ 
ದಿದ್ದರೆ ಮತ್ತು ಸಮಯಕ್ಕೆ ಮುಂಚೆ ಬಯಲಾಗಿ ಬಿಟ್ಟರೆ ಆ ವ್ಯಕ್ತಿಯು ಮಾಡ ಹೊರಟಿದ್ದ ಮಹಾನ್‌ ಕಾರ್ಯಕ್ಕೆ 
ಹಾನಿಯಾಗಬಹುದಾದಂತಹ ಆನೇಕ ಕಾರ್ಯಗಳು ನಡೆಯುತ್ತಿದ್ದುವು, ಆದುದರಿಂದ ಅವರ ಮನೆಯಾಕೆಯಿಂದ ಪ್ರಥಮ ಬಾರಿಗೆ 
ಇಂತಹ ದೌರ್ಬಲ್ಯ ಸಂಭವಿಸಿದಾಗ, ಅದನ್ನು ತಕ್ಷಣವೇ ತರಾಟೆಗೆ ತೆಗೆದುಕೊಳ್ಳಲಾಯಿತು ಮತ್ತು ಖಾಸಗಿಯಾಗಿ ಏನಾದರೂ 
ಹೇಳುವ ಬದಲು, ಪ್ರವಾದಿ ಪತ್ನಿಯರಿಗೆ ಮಾತ್ರವಲ್ಲ ಮುಸ್ಲಿಮ್‌ ಸಮಾಜದ ಎಲ್ಲ ಹೊಣೆಗಾರ ವ್ಯಕ್ತಿಗಳ ಪತ್ನಿಯರಿಗೆ 
ರಹಸ್ಯಗಳನ್ನು ಪಾಲಿಸುವ ತರಬೇತಿ ನೀಡಲಿಕ್ಕಾಗಿ ಪವಿತ್ರ ಕುರ್‌ಅನಿನಲ್ಲೇ ಅದನ್ನು ವಿಮರ್ಶಿಸಲಾಯಿತು. 

7. ಮೂಲದಲ್ಲಿ 'ಫಕದ್‌ ಸೆಗತ್‌ ಕುಲೂಬುಕುಮಾ' ಎಂಬ ಪದಗಳಿವೆ. ಅರಬಿ ಭಾಷೆಯಲ್ಲಿ 'ಸಗೂ' ಪದವನ್ನು ತಿರುಚಿ 
ಹೋಗುವುದು ಮತ್ತು ವಕ್ರವಾಗುವುದು ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. 

8. ಮೂಲದಲ್ಲಿ 'ವ ಇನ್‌ ತರೂಾಹರಾ ಅಲೈೆಹಿ' ಎಂಬ ಪದಗಳಿವೆ. 'ತರಾಹುರ್‌' ಎಂದರೆ ಸ್ಪರ್ಧೆಯಲ್ಲಿ ಪರಸ್ಪರ 
ಸಹಕರಿಸುವುದು ಅಥವಾ "ಯಾರದಾದರೂ ವಿರುದ್ಧ ಒಟ್ಟಾಗುವುದು" ಎಂದಾಗಿದೆ. ಈ ಸೂಕ್ತದಲ್ಲಿ ಅಭಿಸಂಬೋದಧನೆಯು 
ಸ್ಪಷ್ಟವಾಗಿ ಇಬ್ಬರು ಸ್ತ್ರೀಯರ ಕಡೆಗಿದೆ.. ಆ ಸ್ತ್ರೀಯರು ಪ್ರವಾದಿ ಪತ್ನಿಯರೆಂಬುದು ವಿಷಯಾನುಬಂಧದಿಂದ ತಿಳಿಯುತ್ತದೆ. 
ಹ.ಉಮರ್‌ರ(ರ) ವರದಿ ಪ್ರಕಾರ ಅವರು ಹ.ಆಯಿಶಾ(ರ) ಮ ತು ಬ್ರಿ ಹ.ಹಫ್ಸಾ(ರು ಆಗಿದ್ದರು. "ನೇರಮಾರ್ಗದಿಂದ ಸರಿದು 
ಹೋಗಿವೆ” ಎಂದು ಹೇಳಿರುವುದೇಕೆಂದರೆ ಈ ಇಬ್ಬರು ಪತ್ನಿಯರು ಪ್ರವಾದಿವರ್ಯರೊಂದಿಗೇಸು) ಹೆಚ್ಚು ಸಲಿಗೆಯಿಂದ ವರ್ತಿಸಲು 
ತೊಡಗಿದ್ದರು. ಇದನ್ನು ಅಲ್ಲಾಹನು ಮೆಚ್ಚಲಿಲ್ಲ ಮತ್ತು ಅವರಿಗೆ ಎಚ್ಚರಿಕೆ ನೀಡಿದನು. 


ಕಾಂಡ-28 


991 ಕುರ್‌ಆನ್‌ ವ್ಯಾಖ್ಯಾನ 


ಸದ ತ ಆ ಮಿತ್ರ ಹ ಳಿದಗಸುಡಿದ تق‎ 


ಆಗಿರುವರೆಂಬುದು ನಿಮಗೆ ತಿಳಿದಿರಲಿ ಪ್ರವಾದಿಯು. ನಿಮಗೆಲ್ಲರಿಗೂ ತಲಾಕ್‌ ನೀಡಿದರೆ ಅಲ್ಲಾಹನು ಅವರಿಗೆ 
ನಿಮ್ಮ ಬದಲಿಗೆ ನಿಮಗಿಂತ ಉತ್ತಮರೂ್‌ ನೈಜ ಮುಸ್ಲಿಮರೂ ಸತ್ಯವಿಶ್ವಾಸವುಳ್ಳವರೂ'' ವಿಧೇಯರೂ” 


9. ತಾತ್ಸರ್ಯವೇನೆಂದರೆ- ಪ್ರವಾದಿವರ್ಯರಿಗೆದುರಾಗಿಸ) ಗುಂಪುಗಾರಿಕೆ ನಡೆಸುವ ಮೂಲಕ ನೀವು ಸ್ವತಃ ನಿಮಗೇ 
ನಷ್ಟವನ್ನುಂಟು ಮಾಡಿಕೊಳ್ಳುವಿರಿ. ಏಕೆಂದರೆ ಅಲ್ಲಾಹನು ಯಾರ ರಕ್ಸಕನಾಗಿರುವನೋ ಮತ್ತು ಜಿಬ್ರೀಲ್‌, ದೇವಚರರು ಹಾಗೂ 
ಎಲ್ಲ ಸಜ್ಜನ ಸತ್ಕವಿಶ್ವಾಸಿಗಳು ಯಾರ ಬೆಂಬಲಕ್ಕಿರುವರೋ ಅಂತಹ ನ್ಮಗೆ ಎದುರಾಗಿ ಗುಂಪುಗಾರಿಕೆ ನಡೆಸಿ ಯಾರೂ 
ಯಶಸ್ವಿಯಾಗಲಾರರು. 

10. ಇದರಿಂದ ತಿಳಿಯುವುದೇನೆಂದರೆ ತಪ್ಪು ಕೇವಲ, ಹ. ಆಯಿಶಾ(ರ)' ಮತ್ತು ಹ.ಹಪ್ಪಾರದ್ದಾಗಿರಲಿಲ್ಲ(ರ). ಇತರ 
ಪತ್ನಿಯರೂ(ರ) ಸ್ವಲ್ಪ ಮಟ್ಟಿಗೆ ತಪ್ಪಿತಸ್ಯರಾಗಿದ್ದರು. ಆದ್ದರಿಂದ ಅವರಿಬ್ಬರ ಬಳಿಕ, ಈ ಸೂಕ್ತದಲ್ಲಿ ಇತರ ಪತ್ನಿಯರಿಗೂ 
ಎಚ್ಚರಿಕೆ ನೀಡಲಾಗಿದೆ. ಹದೀಸ್‌ಗಳಿಂದ ತಿಳಿಯುವಂತೆ, ಆ ದಿನಗಳಲ್ಲಿ ಪ್ರವಾದಿ(ಸ) ತಮ್ಮ ಪತ್ನಿಯರ ಬಗ್ಗೆ ಎಷ್ಟು ಬೇಸರ 
ಗೊಂಡಿದ್ದರೆಂದರೆ, ಒಂದು ತಿಂಗಳವರೆಗೂ ಅವರಿಂದ ದೂರವಿದ್ದರು ಮತ್ತು ಪ್ರವಾದಿವರ್ಯರು(ಸ) ಅವರಿಗೆಲ್ಲ ತಲಾಕ್‌ 
ಕೊಟ್ಟು ಬಿಟ್ಟರೆಂಬ ವದಂತಿ ಸಹಾಬಿಗಳ(ರ) ನಡುವೆ ಹಬ್ಬಿತು. ಈ ಘಟನೆಯ ಕುರಿತು ಹದೀಸ್‌ಗಳಲ್ಲಿ ಸಿಗುವ ವಿವರಗಳಿಂದ- 
ಅಂದು ಪ್ರವಾದಿವರ್ಯರ(ಸ) ಕೌಟುಂಬಿಕ ಜೀವನದಲ್ಲಿ ಸ್ವತಃ ಅಲ್ಲಾಹನೇ ಮಧ್ಯ ಪ್ರವೇಶಿಸಿ ಪ್ರವಾದಿ ಪತ್ನಿಯರ ವರ್ತನೆಯನ್ನು 
ಸರಿಪಡಿಸಬೇಕಾದಂತಹ ಯಾವ ಪರಿಸ್ಥಿತಿ ನಿರ್ಮಾಣವಾಗಿತ್ತೆಂದು ಊಹಿಸಲು ಸಾಧ್ಯವಾಗುತ್ತದೆ. ಈ ಪ್ರವಾದಿ ಪತ್ನಿಯರು 
ಸಮಾಜದ ಅತ್ಕುತ್ತಮ ಸ್ರ್ರೀಯರಾಗಿದ್ದರು. ಆದರೂ ಮಾನವ ವರ್ಗದವರೇ ಆಗಿದ್ದರಷ್ಟೆ. ಆದುದರಿಂದ ಮಾನವ ಸಹಜ 
ದೌರ್ಬಲ್ಯಗಳಿಂದ ಮುಕ್ತರಾಗಿರಲಿಲ್ಲ. ಕೆಲವೊಮ್ಮೆ ಅವರಿಗೆ ನಿರಂತರದ ದಾರಿದ್ರ್ಯದ ಬದುಕು ಅಸಹನೀಯವೆಂದು ತೋರಿ 
ಅವರು ತಾಳ್ಮೆಗೆಟ್ಟು ಪ್ರವಾದಿವರ್ಯರಿಂದ(ಸ) ಹೆಚ್ಚಿನ ಜೀವನ ವೆಚ್ಚಕ್ಕಾಗಿ ಆಗ್ರಹಿಸುತ್ತಿದ್ದರು. ಈ ಕುರಿತು ಅಲ್ಲಾಹನು 
ಸೂರಃ ಅಹ್‌ರಾಬ್‌ನ 28 ಮತ್ತು 29ನೆಯ 'ಸೂಕ್ತಗಳನ್ನು ಅವತೀರ್ಣಗೊಳಿಸಿ ಅವರಿಗೆ ಎಚ್ಚರಿಕೆ ಕೊಟ್ಟನು. (ಇದರ 
ವಿವರಗಳನ್ನು ಸೂರಃ ಅಹ್‌ರಖಾಬ್‌ನ 41ನೆಯ ಟಿಪ್ಪಣಿಯಲ್ಲಿ ನೋಡಬಹುದು) ಮತ್ತೆ ಕೆಲವೊಮ್ಮೆ ಅವರ ۓ‎ ಸಹಜ 
ಸ್ವೈಭಾವದಿಂದಾಗಿಯೂ ಕೆಲವು ದೌರ್ಬಲ್ಯಗಳು "ಅವರಿಂದ ಸಂಭವಿಸಿ ಹೋಗುತ್ತಿದ್ದವು. ಮನುಷ್ಠ ಸಮಾಜದಲ್ಲಿ ಇಂತಹ 
ಘಟನೆಗಳು ಅಪರೂಪವಲ್ಲವಾದರೂ ಅವು, ಅಲ್ಲಾಹನು ಅವರಿಗೆ ಯಾವ ಕುಟುಂಬದಲ್ಲಿರುವ ಸೌಭಾಗ್ಯವನ್ನು ಕರುಣಿಸಿದ್ದನೋ 
ಆ ಕುಟುಂಬದ ಮಹಾನತೆ ಮತ್ತು ಅದರ ಮೇಲೆ ಇದ್ದ ಹೊಣೆಗಾರಿಕೆಗಳಿಗೆ ಭೂಷಣವಾದುದಾಗಿರಲಿಲ್ಲ. ಇವುಗಳಿಂದಾಗಿ 
ಪ್ರವಾದಿವರ್ಯರ(ಸು ಗೃಹ' ಜೀವನದಲ್ಲಿ ವಿರಸಗಳುಂಟಾಗಿ ಅದರ ಪ್ರಭಾವವು ಅಲ್ಲಾಹನು ಅವರಿಂದ ಮಾಡಿಸುತ್ತಿದ್ದ 
ಮಹತ್ಕಾರ್ಯದ ಮೇಲೆ ಬೀಳುವ ಸಂಭವವಿದೆಯೆಂದು ತೋರಿದಾಗ ಪವಿತ್ರ ಕುರ್‌ಆನಿನಲ್ಲಿ ಈ ಸೂಕ್ತವನ್ನು ಅವತೀರ್ಣ 
ಗೊಳಿಸಿ ಅವರ ಸುಧಾರಣೆ ಮಾಡಲಾಯಿತು. ಈ ಸೂಕ್ತದ ಪ್ರಥಮ ನುಡಿಯನ್ನು ಕೇಳಿಯೇ ಪ್ರವಾದಿ ಪತ್ನಿಯರ ಮನಗಳು 

] ಕಂಪಿಸಿ ಬಿಟ್ಟಿರಬಹುದು. ಈ ಘಟನೆಯ ಅನಂತರವಂತೂ ಅಲ್ಲಾಹನು ವಿಮರ್ಶಿಸಬೇಕಾದಂತಹ ಯಾವುದೇ ಕೃತ್ಯವು 
ಅವರಿಂದ ಸಂಭವಿಸಿರಲು ಸಾಧ್ಯವೇ ಇಲ್ಲ. ಆದುದರಿಂದಲೇ ಪವಿತ್ರ ಕುರ್‌ಆನಿನಲ್ಲಿ ಈ ಮಹಾನ್‌ ಮಹಿಳೆಯರನ್ನು 
ವಿರರ್ಶಿಸಿರುವ ಎರಡು ಸನ್ನಿವೇಶಗಳು ಮಾತ್ರ ಸಿಗುತ್ತವೆ. ಒಂದು, ಸೂರಃ ಅಹ್‌ರಾಬ್‌ನಲ್ಲಿ ಇನ್ನೊಂದು ಈ ಅಧ್ಯಾಯದಲ್ಲಿ. 

11. ಮುಸ್ಲಿಮ್‌ ಮತ್ತು ಮೂಮಿನ್‌ ಎಂಬ ಪದಗಳನ್ನು ಜೊತೆ ಜೊತೆಯಾಗಿ ಬಳಸಿದಾಗ, ಮುಸ್ಲಿಮ್‌ ಎಂಬುದರ 
ಅರ್ಥ- ಕಾರ್ಯತಃ ದೇವಾಜ್ಞೆಗಳನ್ನು. ಪಾಲಿಸುವವನು ಎಂದೂ ಮೂಮಿನ್‌ ಎಂದರೆ ಪ್ರಾಮಾಣಿಕ ಮನಸ್ಸಿನೊಂದಿಗೆ ಸತ್ಯದ ಮೇಲೆ 
فصو‎ ಇಟ್ಟವನೆಂದೂ ಅಗುತ್ತದೆ. ಅದುದರಿಂದ ಅತ್ಯುತ್ತಮ ಮುಸ್ಲಿಮ್‌ ಪಶ್ನಿಯರ ಪ್ರಪ್ರಥಮ ವೈಶಿಷ್ಟ್ಯವೇನೆಂದರೆ ಅವರು, 
ನಿಷ್ಕಳಂಕ ಮನಸ್ಸಿನಿಂದ, ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಅವನ ಧರ್ಮದ ಮೇಲೆ ವಿಶ್ವಾಸವಿರಿಸುತ್ತಾರೆ ಹಾಗೂ 
ತಮ್ಮ ಗುಣ, ಚಾರಿತ್ರ, ಸ್ವಭಾವ, ಅಭ್ಯಾಸ ಮತ್ತು ವರ್ತನೆಗಳಲ್ಲಿ ಅಲ್ಲಾಹನ ಧರ್ಮವನ್ನು ಪಾಲಿಸುವವರಾಗಿರುತ್ತಾರೆ. 

12. ಇದಕ್ಕೆ ಎರಡು ಅರ್ಥಗಳಿವೆ. ಎರಡೂ ಇಲ್ಲಿ ಅನ್ವಯವಾಗುತ್ತವೆ- 1 ಅಲ್ಲಾಹ್‌ ಮತ್ತು ಅವನ ರಸೂಲರ 
'ಆಜ್ಞಾಪಾಲನೆ ಮಾಡುವವಳು 2) ತನ್ನ ಪತಿಗೆ ವಿಧೇಯಳಾಗಿರುವವಳು. 


ಕಾಂಡ-28 


66. ಅತ್ತಹ್‌ರೀಮ್‌ 992 
FUKING SN NETS oS sl خیب‎ 
لا يَحْصَوْنَ‎ os Be KL GE LS GENS PE 

KOs! وس‎ BIT سے رن سم ,سے‎ ಬೆಡ್‌ ಗ ہے‎ 
CNNSI SNELL G5 WIC 


ತೌಬಾ ಮಾಡುವವರೂ” ಆರಾಧನಾಶೀಲೆಯರೂ"* ಉಪವಾಸ ಆಚರಿಸುವವರೂ" ಆದ- ಹಿಂದೆ ವಿವಾಹವಾಗಿದ್ದ 
ಅಥವಾ ಕುಮಾರಿಯಾಗಿರುವ ಪತ್ನಿಯರನ್ನು ದಯಪಾಲಿಸಬಹುದು. 

(6-7) ಸತ್ಯವಿಶ್ವಾಸಿಗಳೇ ಮಾನವರೂ ಶಿಲೆಗಳೂ ಇಂಧನವಾಗಲಿರುವ ಅಗ್ನಿಯಿಂದ ನಿಮ್ಮನ್ನೂ 
ನಿಮ್ಮ ಕುಟುಂಬದವರನ್ನೂ ರಕ್ಷಿಸಿಕೊಳ್ಳಿರಿ.! ಅದರ ಮೇಲೆ ಅತ್ಯಂತ ಕಠೋರ ಮತ್ತು ಉಗ್ರರಾದ 
ದೇವಚರರು ನಿಯುಕ್ತರಾಗುವರು. ಅವರೆಂದೂ ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುವುದಿಲ್ಲ ಮತ್ತು 
ಅವರಿಗೆ ನೀಡಲಾಗುವ ಪ್ರತಿಯೊಂದು ಅಪ್ಪಣೆಯನ್ನೂ ಪಾಲಿಸುತ್ತಾರೆ." (ಆಗ ಹೇಳಲಾಗುವುದು) 


13. ತಾಯಿಬ್‌ ಎಂಬ ಪದವನ್ನು ಒಬ್ಬ ವ್ಯಕ್ತಿಯ ಗುಣವಾಚಕದ ರೂಪದಲ್ಲಿ ಬಳಸಿದರೆ ಅದರ ಅರ್ಥ- ಸದಾ 
ಅಲ್ಲಾಹನೊಡನೆ ತನ್ನ ಅಪರಾಧಗಳಿಗಾಗಿ ಕ್ಷಮೆ ಕೇಳುತ್ತಿರುವವನು, ತನ್ನ ದೌರ್ಬಲ್ಕ ಮತ್ತು ಲೋಪದೋಷಗಳ ಅರಿವಿರುವವನು 
ಹಾಗೂ ಆ ಬಗ್ಗೆ ಲಜ್ಜೆ ಮತ್ತು ನಾಚಿಕೆ ಪಡುತ್ತಿರುವವನು ಎಂದಾಗುತ್ತದೆ. 

14. ಓರ್ವ ಸ್ತ್ರೀಯನ್ನು ಅತ್ಯುತ್ತಮ ಪತ್ನಿಯಾಗಿ ಮಾಡುವ ವಿಷಯದಲ್ಲಿ ಆಕೆಯ ಆರಾಧನಾಶೀಲಿತೆಗೆ ಬಹಳ ಮಹತ್ವದ 
ಪಾತ್ರವಿದೆ. ಆರಾಧನಾಶೀಲಳಾಗಿರುವುದರಿಂದ, ಅವಳು ಅಲ್ಲಾಹನ ಮೇರೆಗಳನ್ನು ಪಾಲಿಸುತ್ತಾಳೆ. ಹಕ್ಕುದಾರರ ಹಕ್ಕನ್ನೂ ಆರಿತು 
ಅವುಗಳ ಸಂದಾಯ ಮಾಡುತ್ತಾಳೆ. 

15. ಮೂಲದಲ್ಲಿ 'ಸಾಣಹಾತ್‌' ಎಂಬ ಪದ ಪ್ರಯೋಗಗೊಂಡಿದೆ. ಅಸಂಖ್ಯಾತ ಸಹಾಬಿಗಳು(ರು ಮತ್ತು ಅನೇಕ 
ತಾಬಈಗಳು(ರ)- ಇದರ ಅರ್ಥ ಸ್ವಾಯಿಮಾಶ್‌(ಉಪವಾಸ ಆಚರಿಸುವವರು) ಆಗಿದೆ ಎಂದು ಹೇಳಿದ್ದಾರೆ. ಉಪವಾಸಕ್ಕೆ 
'ಸಯಾಹತ್‌' ಎಂಬ ಪದವನ್ನು ಪ್ರಯೋಗಿಸುವುದರ ಔಚಿತ್ಮವೇನೆಂದರೆ- ಹಿಂದಿನ ಕಾಲದಲ್ಲಿ 'ಸಯಾಹತ್‌' ಅನ್ನು ಸಾಮಾನ್ಯವಾಗಿ 
ಸನ್ಯಾಸಿಗಳು ಮತ್ತು ವೈರಾಗಿಗಳೇ ಮಾಡುತ್ತಿದ್ದರು. ಅವರು ತಮ್ಮ ಜೊತೆಗೆ ಆಹಾರ ಮತ್ತಿತರ ವಸ್ತುಗಳನ್ನೇನೂ ಒಯ್ಯುತ್ತಿರಲಿಲ್ಲ. 
ಅವರಿಗೆ ಎಲ್ಲಾದರೂ ಊಟ ಸಿಗುವ ವರೆಗೂ ಹಸಿದಿರಬೇಕಾಗಿ ಬರುತ್ತಿತ್ತು. ಇದೇ ಆಧಾರದಲ್ಲಿ ಉಪವಾಸ ವೃತವೂ ಒಂದು 
ಬಗೆಯ ವೈರಾಗ್ಯವಾಗಿದ್ದು, ಇಫ್ತಾರ್‌ನ ಸಮಯ ಬರುವ ವರೆಗೂ ಉಪವಾಸಿಗನು ಹಸಿದೇ ಇರುತ್ತಾನೆ. ಇಲ್ಲಿ ಅಲ್ಲಾಹನು, 
ಪ್ರವಾದಿ ಪತ್ನಿಯರನ್ನುದ್ದೇಶಿಸಿ, ಪ್ರವಾದಿವರ್ಯರು(ಸ) ನಿಮಗೆ ವಿಚ್ಛೇದನೆ ನೀಡಿದರೆ ಅಲ್ಲಾಹನು ಅವರಿಗೆ ನಿಮ್ಮ ಬದಲು 
ಇಂತಿಂತಹ ಗುಣ ವಿಶೇಷಗಳುಳ್ಳ ಪತ್ನಿಯರನ್ನು ದಯಖಾಲಿಸುವನು ಎಂದು ಹೇಳಿರುವುದರ ಅರ್ಥ- ಪ್ರವಾದಿ ಪತ್ನಿಯರಲ್ಲಿ ಈ 
ಗುಣ ವಿಶೇಷಗಳು ಇರಲಿಲ್ಲವೆಂದಲ್ಲ. ನಿಜವಾಗಿ ಇದರ ಅರ್ಥ- ನಿಮ್ಮ ಯಾವ ತಪ್ಪು ವರ್ತನೆಗಳಿಂದ ಪ್ರವಾದಿ 
ವರ್ಯರಿಗೆ(ಸ) ಕಿರುಕುಳವಾಗುತ್ತದೋ ಅವುಗಳನ್ನು ಬಿಟ್ಟು ಅವುಗಳ ಬದಲು ಈ ಗುಣಗಳನ್ನು ನಿಮ್ಮೊಳಗೆ ಗರಿಷ್ಠ 
ಪ್ರಮಾಣದಲ್ಲಿ ಬೆಳೆಸಿ ಕೊಳ್ಳುವ ಕಡೆಗೇ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿರಿ ಎಂದಾಗಿದೆ. | 

16. ಈ ಸೂಕ್ತದಿಂದ ತಿಳಿಯುವುದೇನೆಂದರೆ, ಒಬ್ಬ ವ್ಯಕ್ತಿಯ ಹೊಣೆಗಾರಿಕೆಯು ಕೇವಲ ತನ್ನನ್ನು ದೇವನ ಶಿಕ್ಸೆಯಿಂದ 
ರಕ್ತಿಸಿಕೊಳ್ಳುವುದಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಪ್ರಕೃತಿಯು ಯಾವ ಕುಟುಂಬದ ನೇತೃತ್ವದ ಹೊಣೆಗಾರಿಕೆಯನ್ನು ತನ್ನ 
ಮೇಲೆ ಹೊರಿಸಿದೆಯೋ ತನಗೆ ಸಾಧ್ಯವಿರುವಷ್ಟು ಮಟ್ಟಿಗೆ ಆ ಕುಟುಂಬದ ವ್ಯಕ್ತಿಗಳನ್ನು ಅಲ್ಲಾಹನ ಮೆಚ್ಚುಗೆಯ ದಾಸರಾಗಿ 
ಮಾಡು ವಂತಹ ಶಿಕ್ಷಣ ತರಬೇತಿಗಳನ್ನು ಅವರಿಗೆ ನೀಡಬೇಕಾದುದು ಮತ್ತು ಅವರು ನರಕದ ಹಾದಿ ಹಿಡಿದಿದ್ದರೆ 
ಸಾಧ್ಯವಿರುವಷ್ಟು ಮಟ್ಟಿಗೆ ಅದರಿಂದ ಅವರನ್ನು ತಡೆಯಲು ಪ್ರಯತ್ನಿಸಬೇಕಾದುದು "ಕೂಡಾ ಅವನ ಕರ್ತವ್ಯವಾಗಿದೆ. ಶಿಲೆಗಳು 
ನರಕದ ಇಂಧನಗಳಾಗುವುವು ಎಂಬ ಮಾತಿನಲ್ಲಿ ಶಲೆ ಎಂದು ಕಲ್ಲಿದ್ದಲಿಗೆ ಹೇಳಿರಬಹುದು. ಇವು ಗಂಧಕದ ಶಿಪೆಗಳಾಗಿರುವುವು 
ಎಂದು ಹ.ಇಬ್ಸ್‌ ಅಬ್ಬಾಸ್‌(ರ), ಮುಜಾಹಿದ್‌(ರು, ಇಮಾಮ್‌ ಮುಹಮ್ಮದ್‌ ಬಾಕರ್‌(ರ) ಮತ್ತು ಸುದ್ದೀ ಹೇಳುತ್ತಾರೆ. 

17. ಅರ್ಥಾತ್‌- ಒಬ್ಬ ಅಪರಾಧಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕೆಂದು ಅವರಿಗೆ ಆದೇಶಿಸಲಾಗುವುದೋ ಅದನ್ನೇ ಅವರು 
ಚಾಚೊ ತಪ್ಪದೆ ಜಾರಿಗೊಳಿಸಿ ಬಿಡುವರು. ಸ್ವಲ್ಪವೂ ಕರುಣೆ ತೊರಲಾರರು. 


ಕಾಂಡ-28 


993 ಕುರ್‌ಆನ್‌" ವ್ಯಾಖ್ಯಾನ 


[| 

CAG &‏ ما کت OI CHGS‏ امٹوا 

ee: EF IES لی‎ pO 4 
GEKA EA Gols GNM ER 2H تھا الاتھ‎ 


ೈನಿಷೇಧಿಗಳೇ, ಇಂದು ನೆಪಗಳನ್ನೊಡ್ಡ ಬೇಡಿರಿ; ನಿಮಗೆ ನೀವು, ಮಾಡುತ್ತಿದ್ದ ಕರ್ಮಗಳಿಗೆ ತಕ್ಕುದಾದ‏ پ1 
ಪ್ರತಿಫಲವನ್ನೇ ನೀಡಲಾಗುತ್ತಿದೆ."'*‏ 

(8) ಸತ ವಿಶ್ವಾಸಿಗಳ ಆಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡಿರಿ: ನಿಷ್ಕಳಂಕವಾದ ಪಶ್ಚಾತ್ತಾಪ,” ನಿಮ್ಮ 
ಪ್ರಭು ನಿಮ್ಮ ದೋಷಗಳನ್ನು ಅಳಿಸಬಹುದು ಮತ್ತು ನಿಮ್ಮನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ 
ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸಲೂಬಹುದು.* ಅದು 5ನ ಹನು ತನ್ನ ಪ್ರವಾದಿಯನ್ನಾಗಲಿ, ಅವರೊಂದಿಗೆ 
ವಿಶ್ವಾಸವಿರಿಸಿದ ಜನರನ್ನಾಗಲಿ ಅವಮಾನಗೊಳಿಸದಂತಹ ದಿನವಾಗಿರುವುದು.? ಅವರ ಜ್ಯೋತಿಯು ಅವರ 


18. ಈ ಎರಡೂ ಸೂಕ್ತಗಳ ಧಾಟಿಯಲ್ಲಿ ಮುಸ್ಲಿಮರಿಗೆ ಒಂದು ಗಂಭೀರ ಎಚ್ಚರಿಕೆ ಅಡಗಿದೆ. ಮೊದಲನೆಯ ಸೂಕ್ತದಲ್ಲಿ 
ಮುಸ್ಲಿಮರನ್ನು ಕರೆದು, ಸ್ವತಃ ನಿಮ್ಮನ್ನೂ ನಿಮ್ಮ ಕುಟುಂಬದವರನ್ನೂ ಆ ಭಯಾನಕ ಯಾತನೆಯಿಂದ ' ರಕ್ಟಿಸಿಕೊಳ್ಳಿರೆಂದು 
ಹೇಳಲಾಯಿತು. ಎರಡನೆಯ ಸೂಕ್ತದಲ್ಲಿ- ನರಕದಲ್ಲಿ ಶಿಕ್ಸೆ ಕೊಡುತ್ತಿರುವಾಗ ಸತ ನಿಷೇಧಿಗಳೊಡನೆ ಹೀಗೆ ಹೇಳಲಾಗುವುದೆಂದು 
ತಿಳಿಸಲಾಗಿದೆ. ಮುಸ್ಲಿಮರು ತಮಗೆ ಪರಲೋಕದಲ್ಲಿ ಸತ್ಯನಿಷೇಧಿಗಳಂತಹ ಗತಿ ಒದಗಲು ಕಾರಣವಾಗುವಂತಹ ವರ್ತನೆಗಳಿಂದ 

| ಈ ಲೋಕದಲ್ಲಿ ದೂರವಿರಬೇಕು ಎಂಬ ಪಾಠವು ಇದರಿಂದ ತಾನಾಗಿಯೇ ವ್ಯಕ್ತವಾಗುತ್ತದೆ. 

19. ಮೂಲದಲ್ಲಿ 'ತೌಬತನ್‌ ನಸೂಹಾ' ಎಂಬ ಪದಗಳು ಪ್ರಯೋಗಗೊಂಡಿವೆ. 'ತೌಬಳ'(ಪಶ್ಚಾತ್ತಾಪ)ವನ್ನು 'ನಸೂಹ್‌' 
(ನಿಷ್ಕಳಂಕ) ಎಂದು ಕರೆದಿರುವುದರ ಶಬ್ದಕೋಶಾರ್ಥವು, ಒಬ್ಬ ವ್ಯಕ್ತಿ ಆಡಂಬರವಾಗಲಿ ಕಾಪಟ್ಕವಾಗಲಿ ಲವಲೇಶವೂ ಇಲ್ಲ 
ದಂತಹ ಶುದ್ಧ ತೌಬಾ ಮಾಡುವುದು ಎಂದಾಗುತ್ತದೆ. ಅಥವಾ ಮನುಷ್ಯನು. ಸೃತಃ ತನ್ನ ಹಿತಚಿಂತಕನಾಗುವುದು ಮತ್ತು ಪಾಪ 
ಕಾರ್ಯಗಳಿಂದ ಪಶ್ಚಾತ್ತಾಪಪಟ್ಟು ತನ್ನನ್ನು ದುಷ್ಪರಿಣಾಮದಿಂದ ರಕ್ಷಿಸಿಕೊಳ್ಳುವುದು, ಪಾಪ ಕರ್ಮದಿಂದಾಗಿ ಅವನ ಧರ್ಮದಲ್ಲಿ 
ಬಿದ್ದ ಬಿರುಕನ್ನು , ತೌಬಃ(ಪಶ್ಚಾತ್ತಾಪುದಿಂದ ತುಂಬುವುದು . ಅಥವಾ ಪಶ್ಚಾತ್ತಾಪಪಟ್ಟು ಇತರರಿಗೊಂದು ಮಾದರಿ ಮತ್ತು 
ಉಪದೇಶವಾಗುವ ರೀತಿಯಲ್ಲಿ ತನ್ನ ಬದುಕನ್ನು .ಸುಧಾರಿಸಿಕೊಳ್ಳುವುದು ಎಂದಾಗುತ್ತದೆ. ಇನ್ನು ಇದರ. ಧರ್ಮಶಾಸ್ತ್ರ ಪರ ಅರ್ಥದ 
ಬಗ್ಗೆ ಹೇಳುವುದಾದರೆ ಪ್ರವಾದಿವರ್ಯರು(ಸ)" ಹೇಳಿರುವಂತೆ," 'ತೌಬತುನ್ನಸೂಹ್‌' ಎಂಬುದರ ಅರ್ಥ- ನಿಮ್ಮಿಂದೇನಾದರೂ 
ಪಾಪಕೃತ್ಯ ಸಂಭವಿಸಿ ಬಿಟ್ಟರೆ ಆ ಬಗ್ಗೆ ನಾಚಿಕೆಪುಡಬೇಕು, ಆ ಬಳಿಕ ಲಜ್ಜೆಯೊಂದಿಗೆ'ಅಲ್ಲಾಹನೊಡನೆ ಕೃ; 023 ಮಾಡಬೇಕು 

ಮತ್ತು ಮುರದೆಂದೂ ಆ ಕೆಲಸ: ವನ್ನು ಮಾಡದಿರಬೇಕು. (ಇಬ್ನ್‌ ಅಬೀ ಹಾತಿಮ್‌) 

20, ಈ ಸೂಕ್ತದ ಪದಗಳು' ಬಹಳ ಗಮನಾರ್ಹವಾಗಿದೆ. ತೌಬಃ ಮಾಡಿಕೊಂಡರೆ' ಖಂಡಿತವಾಗಿಯೂ ನಿಮ್ಮ: ನ್ನು ಕಮಿಸಿ 
ಬಿಡಲಾಗುವುದು ” 'ಮತ್ತು ಖಂಡಿತವಾಗಿಯೂ ನಿಮ್ಮ ನ್ನು ಸ್ವರ್ಗಕ್ಕೆ ಸೇರಿಸಲಾಗುವುದು ಎಂದು ಹೇಳಿಲ್ಲ. ,ಅದರ' ಬದಲು, ನೀವು 
ನಿಷ್ಕಳಂಕ "ಮನಸ್ಸಿನಿಂದ 'ತೌಬಃ ಮಾಡಿದರೆ ಅಲ್ಲಾಹನು' ನಿಮ್ಮೊಂದಿಗೆ ಹೀಗೆ ವೃ್ಯವಹರಿಸಲಳ ಬಹುದು ಎಂಬ ನಿರೀಕ್ಷೆ ಯನ್ನು 
ಹುಟ್ಟಿಸಲಾಗಿದೆ, ಇದರ' ಅರ್ಥ ವೇನೆಂದರೆ- ಪಾಪಿಯ ತೌಬ್ಯವನ್ನು ಸ್ವೀಕರಿಸು ವುದು ಮತ್ತು ಅವನಿಗೆ ಶಿಕ್ಷೆ ಕೊಡುವ ಬದಲು, 
ಸ್ಫರ್ಗವನ್ನು ದಯಫಾಲಿಸುವುದು. ಅಲ್ಲಾಹನ ಮೇಲೆ دہ‎ ಯವೇನೂ ಅಲ್ಲ. ಕ್ಷಮಾದಾನ ಮಾಡಿ ಅದರ ಮೇಲೆ ಪುರಸ್ಕಾರವನ್ನೂ 
ಕೊಡುವುದು ಅವನ ಮಹಾ ಔದಾರ್ಯ, ಮತ್ತು ಅನುಗ್ರಹವಾಗಿದೆ. ದಾಸನು, ತನಗೆ ಕ್ಷ ಕ್ಲಮೆ ಸಿಗುವುದೆಂಬ ನಿರೀಕ್ಷ ಯನ್ನು ಖಂಡಿತ 
ಇಟ್ಟುಕೊಳ್ಳಬೇಕು. ಆದರೆ ತೌಬಾದಿಂದ ಕೃಮೆ: ಸಿಕ್ಕಿಯೇ ತೀರುವುದೆಂಬ ಧೈರ್ಯದಿಂದ ಪಾಪಕೃತ್ಯವನ್ನೆಸಗಬಾರದು, : 

;. 21. ಅರ್ಥಾತ್‌- ಅವನು ಅವರ: ಸತ್ಕರ್ಮಗಳ ಫೆಲವನ್ನು ವೃರ್ಥಗೊಳಿಸಲಾರನು. "ಇವರು "ದೇವಾರಾಧನೆಯನ್ನು ಮಾಡಿದರೂ 
ಇವರಿಗೆ ಯಾವ. ಲಾಭ ಸಿಕ್ಕಿತು?” ಎಂದು. ಹೇಳಲು ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳಿಗೆ ಖಂಡಿತ ಅವಕಾಶ ನೀಡಲಾರನು. 
ಅವಮಾನವು ವಿದ್ರೋಹಿಗಳ ಮತ್ತು ಆಜ್ಜೋಲ್ಲಂಘಕರ ಪಾಲಿಗೆ ಬರುವುದೇ ವಿನಾ ಪ್ರಾಮಾಣಿಕರ ಮತ್ತು ಆಜ್ಞಾಪಾಲಕರ ಹಾಲಿಗಲ್ಲ, 


ಕಾಂಡ-28 


66. ಅತ್ತಹ್‌ರೀಮ್‌ 994 


UES SAE SK LI NG 
ಯ $5 Ju we کی‎ 1:7 


ات 


کے اہ تھے 


a‏ ین 


ನೆ حر‎ ನು اح سے کر‎ ವ 2 
7 Cid Re SIL KSEE الو‎ Ge Ls G5 ಸ 


ಮುಂದಿನಿಂದಲೂ ಅವರ' ಬಲಬದಿಯಲ್ಲೂ ಚಲಿಸುತ್ತಿರುವುದು 'ಮತ್ತು ಅವರು, "ನಮ್ಮ ನಮ್ಮ 
ಜ್ಯೋತಿಯನ್ನು 'ನಮಗಾಗಿ ಪರಿಪೂರ್ಣಗೊಳಿಸಿಬಿಡು ಮತ್ತು ನಮ್ಮನ್ನು ಕ್ಷಮಿಸು, ನೀನು ಸಕಲ ವಿಷಯಗಳ 
' ಸಾಮರ್ಥ್ಯವಿರುವವನಾಗಿರುತ್ತಿ" ಎಂದು ಹೇಳುತ್ತಿರುವರು.* 
(9) ಸಂದೇಶವಾಹಕರೇ, ಸತ್ಯನಿಷೇಧಿಗಳೊಂದಿಗೂ ಕಪಟವಿಶ್ವಾಸಿಗಳೊಂದಿಗೂ ಸಮರ ಹೂಡಿರಿ ಮತ್ತು 
ಅವರೊಡನೆ ಕಠಿಣವಾಗಿ ವರ್ತಿಸಿರಿ. ನರಕವೇ ಅವರ ನಿವಾಸವಾಗಿದೆ ಮತ್ತು ಅದು ಅತ್ಯಂತ ಕೆಟ್ಟ ನೆಲೆಯಾಗಿದೆ. 
"(10-12)" ಅಲ್ಲಾಹನು ಸತ್ಕನಿಷೇಧಿಗಳ ವಿಷಯದಲ್ಲಿ ' 'ನೂಹ್‌ ಮತ್ತು ಲೂತ್‌ರ ಪಶ್ಲಿಯರನ್ನು 
ಉದಾಹರಣೆಯಾಗಿ ಮುಂದಿಡುತ್ತಾನೆ. ಅವರು ನಮ್ಮ ಇಬ್ಬರು ಸೆ ಸಜ್ಜನ ದಾಸರ ದಾಂಪತ್ಯ ಬಂಧನದಲ್ಲಿದ್ದರು. 


ಆದರೆ, ಅವರು ತಮ್ಮ ಆ ಪತಿಯರನ್ನು ವಂಚಿಸಿದರು” ಮತ್ತು ಅವರು (ಪತಿಯಂದಿರು) ಅಲ್ಲಾಹನೆದುರು 


"22. ಈ ಸೂಕ್ತವನ್ನು ಸೂರಃ ಅಲ್‌ ಹದೀದ್‌ನ 12-13ನೆಯ ಸೂಕ್ತಗಳೊಂದಿಗೆ ಸೇರಿಸಿ ಓದಿದಾಗ ಸ್ಪಷ್ಟವಾಗುವುದೇನೆಂದರೆ 
ಜ್ಯೋತಿಯು ಸತ್ಯವಿಶ್ವಾಸಿಗಳೆ “ಮುಂದೆ ಓಡುತ್ತಿರುವ ಈ ಪರಿಸ್ಥಿತಿಯು ಅವರು ಪುನರುತ್ನಾನ ಮೈದಾನದಿಂದ ಸ್ಪರ್ಗದ ಕಡೆಗೆ 
ಹೋಗುತ್ತಿರುವಾಗ ಉಂಟಾಗುವುದು. ಅಲ್ಲಿ ಎಲ್ಲೆಲ್ಲೂ ಗಾಢಾಂಧಕಾರ ಕವಿದಿರುವುದು. ನರಕವಾಸಿಗಳೆಂದು ತೀರ್ಪು ಹೊಂದಿದವ 
ರೆಲ್ಲರೂ ಆ ಕಾರ್ಗತ್ತಲೆಯಲ್ಲಿ 'ಎಡವುತ್ತಲೂ 'ತಡವುತ್ತಲೂ “ಇರುವರು: ಆಂದು ಪ್ರಕಾಶವು" ಕೇವಲ ಸತ್ಮವಿಶ್ವಾಸಿಗಳ ಜೊತೆಗಿ 
ರುವುದು ಮತ್ತು ಅವರು ಅದರ ನೆರವಿನಿಂದ ತಮ್ಮ ದಾರಿಯಲ್ಲಿ ಮುನ್ನಡೆಯುವರು. ಈ ಸಂದಿಗ್ಗ 'ಕಾಲಘಟ್ಟದಲ್ಲಿ ಕಾರ್ಗತ್ತಲೆಯಲ್ಲಿ 
ಅಲೆದಾಡುತ್ತಿರುವವರ ಗೋಳಾಟ ಚೀತ್ಕಾರಗಳನ್ನು ಕೇಳಿ. ಸತ್ಯವಿಶ್ವಾಸಿಗಳಿಗೆ ಭಯವಾಗತೊಡಗುವುದು. ಅವರು ತಮ್ಮ ತಪ್ಪು 
ಗಳನ್ನೆಲ್ಲಾ ನೆನಪಿಸಿಕೊಂಡು, ನಮ್ಮ ಜ್ಯೋತಿಯೂ ನಮ್ಮಿಂದ ಕೀಳಲ್ಪಡುವುದೋ “ಮತ್ತು ನಾವು ಕೂಡಾ ಈ ಹತಭಾಗ್ಯ ರಂತೆ 
ಎಡವುತ್ತಾ ಮುಗ್ಗರಿಸುತ್ತಾ ಇರಬೇಕಾದೀತೋ ಎಂದು ಹೆದರತೊಡಗುವರು. ಆದ್ದರಿಂದಲೇ ಅವರು, "ಓ ನಮ್ಮ ಪ್ರಭೂ ನಮ್ಮ 
ಅಪರಾಧಗಳನ್ನು ಕ್ಷಮಿಸು, ನಮ್ಮ. ಜ್ಯೋತಿಯನ್ನು ಸ್ಪರ್ಗಕ್ಕೆ-ತಲಪ್ಪವ ವರೆಗೂ ಉಳಿಸು" ಎಂದು ಪ್ರಾಥಿನಸುವರು. ಇಬ್ದು -ಜರೀರ್‌ 
ಅವರು ಹ.ಅಬ್ದುಲ್ಲಾ ಬಿನ್‌ 'ಅಬ್ಬಾಸ್‌ರ(ರ) ಒಂದು, ಹೇಳಿಕೆಯನ್ನು ಹೀಗೆ کے‎ ರಿಸಿದ್ದಾರೆ- 'ರಬ್ಬನಾ' ಅತ್‌ಮಿಮ್‌ಲನಾ, ನೂರನಾ' 
"ಎಂಬುದರ ಅರ್ಥವು- "*ಅವರು' 'ಅಲ್ಲಾಹನೊಡನೆ ತಾವು ಸಿರಾತ್‌ ಸೇತುವೆಯನ್ನು و20‎ ತವಾಗಿ ದಾಟುವ ವರೆಗೂ ತಮ್ಮ مت‎ (ತಿಯು 
ನಂದಿ ಹೋಗದಂತೆ 'ಉಳೆಸೆಂದು ಪ್ರಾರ್ಥಿಸುವರು ಎಂದಾಗಿದೆ. 8 2 ಹಸನ್‌ ಬಸರೀ(ರ), ಮುಜಾಹಿದ್‌(ರ) ಮತ್ತು. ಳಹ್ನಾ اح‎ 
' ವ್ಯಾಖ್ಯಾನವೂ ಸ ಸುಮಾರು ಹೀಗೆಯೇ- ಇದೆ. ಅವರ ಹೇಳಿಕೆಯನ್ನು ಇಬ್ದು ಕಸೀರ್‌(ರ) ಹೀಗೆ ಉದ್ದರಿಸಿದ್ದಾರೆ- "ಕಪಟವಿಶ್ವಾಸಿಗಳು 
'ಜ್ಕೊ ಯಿಂದ ವಂಚತರಾಗಿರುವುದನ್ನು 'ಕೆಂಡು ಸೆತ್ಯವಿಶ್ವಾಸಿಗಳು 'ತಮ್ಮ ಪರವಾಗಿ ಅಲ್ಲಾ: ಹನೊಡನೆ ಹೀಗೆ وجوم‎ 7 
(ಹೆಚ್ಚನ ವಿವರಗಳನ್ನು ಸೂರಃ ಅಲ್‌ “ಹದೀದ್‌ನ 17ನೆಯ. ಟಿಪ್ಪಣಿಯಲ್ಲಿ: ನೋಡಬಹುದು)”: ನ್ಯ 

23. ವಿವರಣೆಯನ್ನು ಸೂರಃ 'ಅತ್ತೌಬದ 82ನೆಯ ಟಿಪ್ಪಣಿಯಲ್ಲಿ: ನೋಡಿರಿ. Tp NYE 
٠ 24: ಇಲ್ಲಿ 'ವಂಟನೆಯೆಂಬುದು, ಅವರು ಶಿನೈತಿಕ' ಕೃತ್ಯವನ್ನೆಸಗಿದ್ದರೆಂಬ ಅರ್ಥದಲ್ಲಲ್ಲ. ಇದರ ಅರ್ಥ-'ಅವರು دوہ‎ 
ಮಾರ್ಗದಲ್ಲಿ ನೂಹ್‌(ಅ) ಮತ್ತು ಲೂತ್‌ರ(ಅ) ಜೊತೆ ಸಹಕರಿಸುವ ಬದಲು, ಅವರ ವಿರುದ್ಧ ಶತ್ರುಗಳ ಜೊತೆ ಸಹಕರಿಸುತ್ತಿದ್ದರು 
ಎಂದಾಗಿದೆ.” . : : تس‎ 4 ಇ ಸ کاو‎ 77 ۰ 


ಕಾಂಡ-28 


995 ಕುರ್‌ಆನ್‌ ವ್ಯಾಖ್ಯಾನ 


ہر مر ہے ME‏ > یوسعگ BA‏ سم ہے 
ಸ್ರಿ! os [ee Ki INE ಬಲ್‌‏ 


ಬಿಟ 455 ದಿ ಹಹ I 
ಹ SE 


ಟ್ರಧಿಸೆ ರಿದ A یما موک‎ 5 
pe 
ಅಪಿರಿಗೆ ಯಾವ" ಪ್ರಯೋಜನವನ್ನೂ; ಒದಗಿಸದಾದರು:' ಇಬ್ಬರೊಡನೆಯೂ, "ಹೋಗಿರಿ: ಅಗ್ನೆಯಲ್ಲಿ ಬೀಳು 
ವವರ ದಕ ನೀವೂ ಬೀಳಿರಿ” ಎಂದು ಹೇಳಲಾಯುತು. ಸತ್ಯವಿಶ್ವಾಸಿಗಳ ವಿಷಯದಲ್ಲಿ " ಅಲ್ಲಾಹನು 
ಫಿರ್‌ಔನನ ಪತ್ನಿಯ, ಉದಾಹರಣೆಯನ್ನು ಮುಂದಿಡುತ್ತಾನೆ. ಅವರು, "ನನ್ನ ಪ್ರಭೂ," ನನಗಾಗಿ ನ್ನ. 
کس‎ ೦ದು ಭವನವನ್ನು ನಿರ್ಮಿಸಿಕೊಡು' ಮತ್ತು ನನ್ನನ್ನು ಫಿರ್‌ಔನನಿಂದಲೂ- 'ಅವನ . ಕರ್ಮ 
ಗಳಿಂದಲೂ” ರಕ್ಲಿಸು೫ : ಮತ್ತು' ಅಕ್ರಮಿ ಜನಾಂಗದಿಂದ ನನ್ನನ್ನು; .ಪಾರುಗೊಳಿಸು" ಎಂದು: .ಪ್ರಾರ್ಥಿಸಿದ 
ಸಂದರ್ಭ- ಮತ್ತು ಅವನು ಇಮ್ರಾನನ ಪುತ್ರಿ ಮರ್ಯಮರ” ಉದಾಹರಣೆಯನ್ನೂ ಮುಂದಿಡುತ್ತಾನೆ; ಅವರು 
"| ತಮ್ಮ ಮಾನವನ್ನು ಕಾಪಾಡಿಕೊರಿಡಿದ್ದರು. ೫ ತರುವಾಯ" ನಾವು ಅವರೊಳಗೆ ನಮ್ಮ ' ಕಡೆಯಿಂದ ಆತ್ಮವನ್ನು 
ಊದಿದೆವುಸ ಮತ್ತು' "ಅವರು " 'ತಮ್ಮ ಪ್ರಭುವಿನ: ಆದೇಶಗಳನ್ನೂ. ' ಅವನೆ 'ಗ್ರಲಿಥಗಳನ್ನೂ ದೃಢೀಕರಿಸಿದ್ದರು 
ಮತ್ತು ಅವೆರು ಅಜ್ಞಾಪಾಲಕರಲ್ಲಾಗಿದ್ದರು.? | ری ات‎ 
25. ಅರ್ಥಾತ್‌- ಫಿಶ್‌ಔನಿನು "ಮಾಡುತ್ತಿರುವ ದುಪ್ಕರ್ಮಗಳ 'ದುಷ್ಪರಿಣಾಮಗಳಲ್ಲಿ 'ನನ್ನನ್ನು: ಭಾಗಿಯಾಗಿ ಮಾಡಬೇಡ. 
26. ಹ.ಮರ್ಯಮರ(ಅ) ತಂದೆಯ ಹೆಸರು ಇಮ್ರಾನ್‌ ಎಂದಾಗಿರಬಹುದು ಅಥವಾ ಅವರು; ಇಮ್ರಾನ ಮನೆತನದವ 
ರಾದುದರಿಂದ ಇಮ್ರಾನನ' ہت‎ ಅವರನ್ನು میں‎ 2 - R 
27. ಇದು- ಅವರ ಗರ್ಭದಿಂದ" ಹೆ. ಈಸಾರ(ಅ) ಜನನವಾದುದು, "ಪಾಪ" ಕಾರ್ಯದ ಫಲಜಿಗಿತ್ತೆಂಬ - ಯಹೊದಿಯರ 
ಮಿಥ್ಕಾರೋಪದ ಖಂಡನೆಯಾಗಿದೆ. ಸೊರ; ات‎ 156ನೆಯ” ಸೂಕ್ತದಲ್ಲಿ; ಈ ಅಕ್ರಮಿಗಳ ಮಿಥ್ಯಾ ಹೋಪವನ್ನು; ಘೋರ 
ಸುಳ್ಳಾರೋಪವೆಂದು `ಸಾರಲಾಗಿದೆ. (ವಿವರಣೆಯನ್ನು” ಸೂರಃ ಅನ್ನಿಸಾದ' '190ನೆಯ- ಟಿಪ್ಪಣಿಯಲ್ಲಿ 'ನೋಡಬಹುದು.)-" 
28. ಅರ್ಥಾತ್‌- ಯಾವುದೇ Ri ಅವರ "ಸಂಪರ್ಕ ಏಪಣಡದೆಯ ನಾ: ನಮ್ಮ ಕಡೆಯಿಂದ" ಒಂದು 
“ಜೀವವನ್ನು ಔರ ಗರ್ಭದೊಳಗೆ دہ‎ ಬಿಟ್ಟೆವು. "(ವಿವರಣೆಯನ್ನು مد‎ ಹನ್ನೆಸಾದ' 190ನೆಯ ಟಪ್ಪಔೆಗಳಲ್ಲಿ ನೋಡಬಹುದು.) 
29, ಈ ಮೂರು ತರದ ಮಹಿ be ಉದಾಹರಣೆಯಾಗಿ 'ಮುಂದಿಟ್ಟಿರುವುದರ ಉದ್ದೇಶವೇನೆಂಬುದನ್ನು ನೌವು' ಈ 
راوتا‎ ್ಯಾಮುದ وو‎ ಕೊಟ್ಟಿಡಿವರಿಂದ "ಇ ಅದೆನ್ನು ری تہ اکور‎ 


ಗಾ J REN 


996 p ಕುರ್‌ಆನ್‌ ವ್ಯಾಖ್ಯಾನ 


ಹೆಸರು 

a ಸೂಕ್ಷ ದಲ್ಲಿ ರುವ '“ತ್ರಬಾರಕಲ್ಲ ದೀ ಬಿಯದಿಹಿಲ್‌, ಮುಲ್ಕ್‌ ” ಎಂಬ ನುಡಿಯ 'ಅಲ್‌ ಮುಲ್ಮ್‌' ಎಂಬ ಪದವನ್ನು 
ಈ 'ಅಧ್ಯಾಯದ, ಹೆಸರೆಂದು. ಸಾರಲಾಗಿದೆ. y 8 
ಅವಶೀರ್ಣ' ಕಾಲ 3 | 

ಇದರಲ್ಲಿರುವ ವಿಷಯಗಳಿಂದಲೂ ವಿವರಣಾ ಶೈಲಿಗಳಿಂದಲೂ ಇದು ಮಕ್ಕಾ ವಾಸದ ಆರಂಭ ಘಟ್ಟದಲ್ಲಿ ಅವತೀರ್ಣ 
- ಗೊಂಡೆ ಅಧ್ಯಾ ಯಗಳ ಪೈಕಿ ಒಂದೆಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. 
ಚರ್ಟಾ' ವಿಷಯಗಳು 3 

ಇದರಲ್ಲಿ ಇಸ್ಲಾಮಿನ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಲಾಗಿದೆ. ಅದರೊಂದಿಗೇ ಅತಂತ 'ಪರಿಣಾಮಕಾರೇ 
ರೀತಿಯಲ್ಲಿ, )مت‎ ಯಲ್ಲಿ ಬಿದ್ದು 'ಕೊಂಡಿದ್ದ ಜನರನ್ನು: ಚಾಗೃತಗೊಳಿಸಲಾಗಿದೆ. 

ಆರಂಭದ ಐದು ಸೂಕ್ತಗಳಲ್ಲಿ ಮಾನವನಿಗೆ- ಅವನು ವಾಸಿಸುತ್ತಿರುವ ಈ ವಿಶ್ವವು ಒಂದು ಅತ್ಯಂತ ಸುಸಂಘಟಿತ ಹಾಗೂ 
ಸುಸ್ಥಿರ ಸಾಮ್ರಾಜ್ಯ್ಕವಾಗಿದ್ದು- ಅಲ್ಲಾಹನೇ ಇದನ್ನು ಶೂನ್ಯದಿಂದ . ಅಸ್ತಿತ್ವಕ್ಕೆ ತಂದಿರುವನು ಮತ್ತು ಇದರ ಯೋಜನೆ, 
ವೃವಸ್ಥಾಪನೆ 'ಮತ್ತು.. ಆಡಳಿತದ ಸಕಲ ಅಧಿಕಾರಗಳೂ ಸಂಪೂರ್ಣವಾಗ್ಗಿ ಅವನ ಕೈಯಲ್ಲೇ ಇವೆ. ಎಂಬುದನ್ನು. ನೆನಪಿಸಲಾಗಿದೆ. 
ಮಾತ್ರವಲ್ಲ ಅವನಿಗೆ- ಅತ್ಯ ೦ತ ಯುಕ್ತಿಪೂರ್ಣವಾದ ಈ ವ್ಯವಸ್ಥೆಯಲ್ಲಿ ಅವನನ್ನು ಪರೀಕ್ಷಾರ್ಥವಾಗಿ ಸೃಷ್ಟಿಸಲಾಗಿದೆಯೇ 
'ಹೊರತು ಉದ್ದೇಶರಹಿತವಾಗಿ ಸೃಷ್ಟಿಸಲಾಗಿಲ್ಲ ಮತ್ತು ಅವನು ತನ್ನ ಸತ್ಕರ್ಮಗಳ ಮೂಲಕ رڈ‎ ಈ ಪರೀಕ್ಷೆಯಲ್ಲಿ 
ಯಶಸ್ವಿಯಾಗಬಲ್ಲನು ಎಂದು ತಿಳಿಸಲಾಗಿದೆ, 

. 6ರಿಂದ 11ರವರೆಗಿನ ಸೂಕ್ತ ್ರಗಳಲ್ಲಿ ಪರಲೋಕದಲ್ಲಿ. ಪ್ರಕಟವಾಗಲಿರುವ. ಸತ್ಯನಿಷೇಧ : ನೀತಿಯ ಭಯಾನಕ ಪರಿಣಾಮ 

ಗಳನ್ನು. ವಿವರಿಸಲಾಗಿದೆ... : 

12ರಿಂದ 14ರ ವರೆಗಿನ ಸೂಕ್ಷಿಗಳಲ್ಲಿ ಮನವರಿಕೆ ಮಾಡಿಸಾಗಿರುವ' 'ವಾಸ್ತವಿಕತೆಯೇನಂದರೆ, ಸೃಷ್ಟಿಕರ್ತನು ತನ್ನ 
ಸೃಷ್ಟಿಗಳ ಬಗ್ಗೆ ಜೋಧರಹಿತನಾಗಿರಲು ಸಾಧ್ಯವಿಲ್ಲ. ಅವನು ನಿಮ್ಮ ಸಕಲ ವ್ಯಕ್ತ-ಅವ್ಯಕ್ತ ಕೃತ್ಯಗಳನ್ನು ಮಾತ್ರವಲ್ಲ ನಿಮ್ಮ 
ಮನದಲ್ಲಿರುವ ವಿಚಾರಗಳನ್ನು ಕೂಡಾ ಬಲ್ಲನು. ಅದುದರಿಂದ. ಮಾನವನು ಅಗ್ಗೋಚರನಾಗಿರುವ ಆ ದೇವನ ವಿಚಾರಣೆಗೆ 
ಭಯಪಟ್ಟು ಕೆಡುಕುಗಳಿಂದ ದೂರವಿರುವುದೇ. ನೈತಿಕತೆಯ . ಸರಿಯಾದ ತಳಹದಿಯಾಗಿದೆ. ಹೀಗೆ. ہت ںہ‎ .ಖಂಡಿತ್ತ 
ವಾಗಿಯೂ ಪರಲೋಕದಲ್ಲಿ ಮೋಕ್ಷ ಹಾಗೂ ಮಹಾನ್‌. .ಪ್ರತಿಫಲಕ್ಕೆ ಅರ್ಹರಾಗುವ್ನರು. 
7ے‎ 15ರಂದ 23ರ ;ವರೆನಿನ ಸೂಕ್ತಗಳಲ್ಲಿ ಮಾನವನು ಲೋಕದ ಸಾಮಾನ್ಮ ನಿಯಮಗಳೆಂದು ಭಾವಿಸಿ ಗೆಮನಾರ್ಹವೆಂದು 
ಪರಿಗಣಿಸದ...ವ್ಯಕ್ತ | ಹಾಗೂ ಅವ್ಯಕ್ತ 'ವಾಸ್ತವಿಕತೆಗಳಿಡೆಗೆ ಮುತ್ತೆ .ಮತ್ತೆ ಗಮನ ಸೆಳೆದು, ಅವುಗಳ ಬಗ್ಗೆ ಚಿಂತನೆ ನಡೆಸುವಂತೆ 
ಕೆರೆ ನೀಡಲಾಗಿದೆ. ನಿಮಗೆ ವಾಸ್ತವಿಕತೆಯನ್ನು ತಿಳಿಸಲು. ಇಷ್ಟೆಲ್ಲ ವಸ್ತುಗಳು 'ಲಭ್ಯವಿರುವಾಗಲ್ಲೂ ನೀವು. ಕೇವಲ, ಪ್ರಾಣಿಗಳು 
ನೋಡುವಂತೆ' ಅವುಗಳನ್ನು . ನೋಡುತ್ತೀರಿ. ಮಾನವರೆಂಬ ನೆಲೆಯಲ್ಲಿ ನಿಮಗೆ ಅಲ್ಲಾಹನು ದಯಪಾಲಿಸಿರುವ ವಿಶಿಷ್ಟವಾದ 
ವೀಕ್ಷೆಣ, ಶ್ರವಣ ಹಾಗೂ ಆಲೋಚನಾ, ಶಕ್ತಿಗಳಿಂದ ನೀವು ಪ್ರಯೋಜನ ಪಡೆಯುವುದಿಲ್ಲ. ಆದುದರಿಂಡ ನಿಮಗೆ ಸನ್ಮಾರ್ಗವು 
ಗೋಚರಿಸುತ್ತಿಲ್ಲವೆಂದು ಜನರನ್ನು ಖಂಡಿಸಲಾಗಿದೆ. 

24ರಿಂದ 27ರ ವರೆಗಿನ ಸೂಕ್ತಗಳಲ್ಲಿ- ಅಂತಿಮವಾಗಿ ನೀವೆಲ್ಲರೂ ನಿಮ್ಮ ಪ್ರಭುವಿನ ಮುಂದೆ ಹಾಜರಾಗಬೇಕಾಗಿದೆ. 
ನೀವು ಕೇಳುವ ಪ್ರಕಾರ' ಅದು ಬರಲಿರುವ ಕಾಲ ಮತ್ತು ದಿನಾಂಕವನ್ನು ತಿಳಿಸುವುದು ಪ್ರವಾದಿಗಳ ಕೆಲಸವಲ್ಲ. ಅಂತಹ 
ಸಮಯವೊಂದು ಬರಲಿದೆಯೆಂದು ಮುಂದಾಗಿ ಎಚ್ಚರಿಸಿ ಬಿಡುವುದು ಮಾತ್ರ ಅವರ ಕೆಲಸವಾಗಿದೆ. 

28 ಮತ್ತು 29ನೆಯ ಸೂಕ್ತಗಳಲ್ಲಿ- ಸತ್ಯನಿಷೇಧಿಗಳು, ಪ್ರವಾದಿ ಮತ್ತವರ ಸಂಗಡಿಗರ ವರುದ್ದೆ ಆಡುತ್ತಿದ್ದ ಮಾತು 
ಗಳಿಗೆ ಉತ್ತರ ನೀಡಲಾಗಿದೆ. ಅವರು. ಪ್ರವಾದಿವರ್ಯರನ್ನು(ಸ) ಮೂದಲಿಸುತ್ತಿದ್ದರು ಹಾಗೂ ಅವರ ಮತ್ತು ಸತ್ಯವಿಶ್ವಾಸಿಗಳ 


67. ಅಲ್‌ ಮುಲ್ಕ್‌. 


ವಿನಾಶಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಇದಕ್ಕುತ್ತರವಾಗಿ ಅವರೊಡನೆ- ನಿಮ್ಮನ್ನು ಸನ್ಮಾರ್ಗದ ಕೆಡೆಗೆ ಕರೆ ನೀಡುವವರು ಸಾಯಲಿ 
ಅಥವಾ ಅಲ್ಲಾಹನು ಅವರ ಮೇಲೆ ಕೃಷೆ ತೋರಲಿ- ಇದರಿಂದ ನಿಮ್ಮ ಅದೃಷ್ಟ ಬದಲಾಗುವುದಾದರೂ ಹೇಗೆ? ನೀವು ನಿಮ್ಮ 
: ಚಿಂತೆ ಮಾಡಿರಿ, ನೀವು ಸತ್ಯವಿಶ್ವಾಸಿಗಳನ್ನು  ಪಥಬ್ರಷ್ಟರೆನ್ನುತಿ "ದಿ. ನಿಜಕ್ಕೂ ಪಥಚ್ರಷ್ಟರು عو‎ ವಿಷಯವು ಪ್ರಕಟ 
ವಾಗುವಂತಹ ಕಾಲವೊಂದು" ಬರಲಿದೆ. ಎನ್ನಲಾಗಿದೆ. : : : 

ಕೊನೆಗೆ ಜನರ ಮುಂದೆ- ಅರಬ್‌ ಮರುಭೂಮಿಯಲ್ಲಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ನಿಮ್ಮ. ಜೀವನವು ಎಲ್ಲಾದರೂ 
ಭೂಮಿಯಿಂಧ -.ಚಮ್ಮುವ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿಕೊಂಡಿದೆ ಹೀಗಿರುವಾಗ ಈ ನೀರು ಭೂಮಿಯಲ್ಲಿ ಇಂಗಿ 
ಮಾಯವಾದರೆ ಅಲ್ಲಾ: ಹನ "ಹೊರತು ಬೇರೆ ಯಾರು ತಾನೇ ಇದನ್ನು ನಿಮಗೆ ಮರಳಿ ತಂದು ಕೊಡಬಲ್ಲ; ರು? ಎಂಬ ಒಂದು 
ಪ್ರಶ್ನೆಯನ್ನಿಡಲಾಗಿದೆ. 


998- ಕುರ್‌ಆನ್‌ ವ್ಯಾಖ್ಯಾನ 


FE ಸೆ 3೫ 2 | 


سا 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ಷಗಳು-30 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) *ಅವನು ಅತ್ಯಂತ ಮಂಗಲಮಯನು.' ಅವನ ಕೈಯಲ್ಲಿ (ವಿಶ್ವದ) ಪ್ರಭುತ್ವವಿದೆ ಮತ್ತು ಅವನು 
ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ.* ನಿಮ್ಮನ್ನು ಪರೀಕ್ಲಿಸಿ ನಿಮ್ಮ ಪೈಕಿ ಯಾರು 
ಸತ್ಯರ್ಮವೆಸಗುವವನೆಂದು ನೋಡಲಿಕ್ಕಾಗಿ ಅವನು ಜೀವನವನ್ನೂ ಮರಣವನ್ನೂ ಆಅವಿಷ್ಕರಿಸಿದನು.* ಅವನು 


1. ಅರ್ಥಾತ್‌- ಅವನು ತನ್ನ ವೃಕ್ತಿತ್ವದಲ್ಲೂ ಗುಣವಿಶೇಷಗಳಲ್ಲೂ ಕಾರ್ಯಗಳಲ್ಲೂ ತನ್ನ ಹೊರತು ಇತರ ಎಲ್ಲರಿ 
'ಗಿಂತಲೂ ಉನ್ನತವಾಗಿರುತ್ತಾನೆ. ಅಸಂಖ್ಯ ಒಳಿತುಗಳ ಅನುಗ್ರಹವನ್ನು ಅವನೇ ನೀಡುತ್ತಿದ್ದಾನೆ. ಅನನ ಮಹಿಮೆಗಳು 
'ಅನಂತವಾಗಿವೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ; ಸೂರಃ ಅಲ್‌ ಅಲ್‌ರಾಫ್‌: ಟಿಪ್ಪಣಿ-43, ಅಲ್‌ ಮೂಮಿನೂನ್‌: ಟಿ-14 ಮತ್ತು 
ಅಲ್‌ ಫುರ್ಕಾನ್‌;: ಟ-1) 

2. 'ಅಲ್‌ ಮುಲ್ಮ್‌' ಎಂಬ ಪದವನ್ನು ಸ್ವತಂತ್ರವಾಗಿ ಪ್ರಯೋಗಿಸಿರುವುದರಿಂದ ಅದನ್ನು ಯಾವುದಾದರೂ ಪರಿಮಿತ 
ಅರ್ಥದಲ್ಲಿ ತೆಗೆದುಕೊಳ್ಳುವಂತಿಲ್ಲ. ಆದ್ದರಿಂದ ಇದರ ಅರ್ಥ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರುವ ಸಕಲ ವಸ್ತುಗಳ ಮೇಲಿನ ಸಾರ್ವ 
ಭೌಮ ಅಧಿಕಾರವೆಂದೇ ಶಿಳಿಯಬೇಕಾಗುವುದು, 

3. ಅರ್ಥಾತ್‌- ಅವನು ತಾನಿಚ್ಛಿಸಿದ್ದನ್ನು ಮಾಡಬಲ್ಲನು. ಯಾವ ವಸ್ತುವೂ ಅವನನ್ನು ಅಸಹಾಯಕವಾಗಿ ಮಾಡಲಾರದು. 
'ಅವನು ಇಚ್ಛಿಸಿದರೆ ಮಾಡಲಾಗದ ಯಾವ ಕಾರ್ಯವೂ ಇಲ್ಲ. i 

4. ಅರ್ಥಾತ್‌- ಅವನು ಈ ಜಗತ್ತಿನಲ್ಲಿ ಮಾನವನ ಜೀವನ ಮರಣಗಳ ಈ ಸರಣಿಯನ್ನು ಆರಂಭಿಸಿರುವುದು 
ಅವನನ್ನು ಪರೀಕ್ಸೆಗೊಳಪಡಿಸಲಿಕ್ಕಾಗಿ ಮತ್ತು ಮಾನವರ ಪೈಕಿ ಯಾರ ಕರ್ಮವು ಹೆಚ್ಚು ಉತ್ತಮವಾಗಿದೆಯೆಂದು ನೋಡಲಿಕ್ಕಾಗಿ. 
ಈ ಸಂಕ್ಷಿಪ್ತ ನುಡಿಯಲ್ಲಿ ಅನೇಕ ವಾಸ್ತವಿಕತೆಗಳನ್ನು ಸೂಚಿಸಲಾಗಿದೆ- 1) ಮರಣ ಮತ್ತು ಜೀವನಗಳು ಅವನ ಕಡೆಯಿಂದಲೇ 
'ಇವೆ. ಜೀವನ ಕೊಡಬಲ್ಲವರು ಅಥವಾ ಮರಣ ನೀಡಬಲ್ಲವರು ಅವನ ಹೊರತು ಬೇರಾರೂ ಇಲ್ಲ. 2) ಮಾನವನ 
ಜೀವನವಾಗಲಿ ಮರಣ ವಾಗಲಿ ಉದ್ದೇಶರಹಿತವಾದುದಲ್ಲ. ಸೃಷ್ಟಿಕರ್ತನು ಅವನನ್ನು ಇಲ್ಲಿ ಪರೀಕ್ಷಾರ್ಥವಾಗಿ ಸೃಷ್ಟಿಸಿರುತ್ತಾನೆ. 
"ಜೀವಮಾನವು ಅವನ ಪಾಲಿಗೆ ಪರೀಕ್ಷಾವಧಿಯಾಗಿದೆ. ಅವರ ಪರೀಕ್ಷಾವಧಿಯು ಮುಗಿಯುವುದನ್ನು ಮರಣವೆನ್ನುತ್ತಾರೆ. 
3) ಇದೇ ಪರೀಕ್ಸೆಯ ಉದ್ದೇಶದಿಂದ ಸೃಷ್ಟಿಕರ್ತನು ಪ್ರತಿಯೊಬ್ಬನಿಗೆ ಕರ್ಮಮಾಡುವ ಅವಕಾಶ ನೀಡುವ ಮೂಲಕ 
'ಭೂಲೋಕದಲ್ಲಿ ಕಾರ್ಯವೆಸಗಿ ತನ್ನೊಳಗಿನ ಒಳಿತು ಆಥವಾ ಕೆಡುಕನ್ನು ಪ್ರಕಟಿಪಡಿಸಲು ಸಾಧ್ಯವಾಗುವಂತೆ ಮಾಡಿರುತ್ತಾನೆ. 4) 
ನಿಜವಾಗಿ, ಯಾರ ಕರ್ಮವು ಉತ್ತಮವಾಗಿದೆ ಮತ್ತು ಯಾರ ಕರ್ಮವು ಕೆಟ್ಟದಾಗಿದೆ ಎಂಬುದನ್ನು ಸೃಷ್ಟಿಕರ್ತನೇ 
ತೀರ್ಮಾನಿಸಲಿದ್ದಾನೆ. 5) ಪ್ರತಿಯೊಬ್ಬನಿಗೂ ಅವನ ಕರ್ಮಕ್ಕನುಸಾರವಾದ ಪ್ರತಿಫಲವನ್ನು ನೀಡಲಾಗುವುದು. ಏಕೆಂದರೆ 
'ಪಲಿಶಾಂಶವೆಯಬುದು ಇಲ್ಲದಿದ್ದರೆ ಪರೀಕ್ಷೆಯೇ ಅರ್ಥಹೀನವಾಗಿ ಬಿಡುತ್ತದೆ. 


ಸಲ್ಲಿ ۰ 29ನೆಯ ಕಾಂಡ 27 


87. -ಅಲ್‌ ಮುಲ್ಕ್‌ 999, 


سمش ಅವ‏ شرب ہش 
es BR‏ و سے ھا bi‏ 

LENS RARE BIE لیک‎ 

BS SoA NE AES ACE UG 


ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ. ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತ ಗಗನೆಗಳನ್ನು ಉಂಟು | 
ಮಾಡಿದನು." ದಯಾಮಯನ ಸೃಷ್ಟಿಯಲ್ಲಿ ನೀವು ಯಾವುದೇ ಅಸಾಂಗತ್ಯವನ್ನು ಕಾಣಲಾರಿರಿ.” ಇನ್ನೊಮ್ಮೆ 
ನೋಡಿರಿ, ನಿಮಗೆಲ್ಲಾದರೂ ನ್ಯೂನತೆ ಕಾಣಿಸುತ್ತಿದೆಯೇ? ಪುನಃ ಪುನಃ ದೃಷ್ಟಿ ಹಾಯಿಸಿರಿ. ನಿಮ್ಮ ھی‎ 
ಸೋತು ಹತಾಶವಾಗಿ ಮರಳಿ ಬರುವುದು. - - 

(5) ನಾವು ನಿಮ್ಮ ಸಮೊಪದ ಆಕಾಶವನ್ನು” ಉಜ್ವಲ ದೀಷಗಳಿಂದ ಅಲಂಕರಿಸಿದ್ದೇವೆ? ಮತ್ತು 
ಅವುಗಳನ್ನು ಶೈತಾನರನ್ನು ಹೊಡೆದಟ್ಟುವ ಸಾಧನವಾಗಿ ಮಾಡಿದ್ದೆ €ವೆ. ನಾವು ಈ ಶೈತಾನರಿಗಾಗಿ ಧಗಧಗಿಸುವ 
ಅಗ್ನಿಯನ್ನು ۔‎ 8 ಪಡಿಸಿಟ್ಟಿರುತ್ತೇವೆ. 


5. ಇದಕ್ಕೆ ಎರಡು ಅರ್ಥಗಳಿವೆ ಮತ್ತು ಎರಡನ್ನೂ ಇಲ್ಲಿ ಇ 1 ಅವನು ಅತ್ಯಂತ ಶಕ್ತಿಶಾಲಿಯಾಗಿದ್ದು 
ಎಲ್ಲರ ಮೇಲೆ ನಿಯೆಂತ್ರ ತ್ರಣವುಳ್ಳವನಾಗಿದ್ದರೂ ತೆನ್ನ ಸೃಷ್ಟಿಗಳ ಪಾಲಿಗೆ 3ت‎ ೦ತ ಕರುಣಾಳುವೂ ಕ್ಲಮಾದಾನಿಯೂ ಆಗಿರುತ್ತಾನೆ. 
ಅಕ್ರಮಿಯಾಗಲಿ ಕಠೋರಸಾಗಲಿ ಆಗಿಲ್ಲ. 2) ದುಷ: ಲ ا‎ ಅವನ ಶಿಕ್ಷೆಯಿಂದ ಪಾರಾಗಲಾರರು. ಆದರೆ ಯಾರಾದರೂ 
ಪಶ್ಚಾತ್ತಾಪಪಟ್ಟು ಪಾಪ ಕಾರ್ಯಗಳಿಂದ ದೂರ ಸರಿದರೆ ಮತ್ತು ಕ್ಷಮಾಯಾಚನೆ ಮಾಡಿದರೆ ಅವನಿಗೆ ಕ್ಷಮಾಧಾನ ಮಾಡಲಾಗುವುದು. 

6. ಎಪರಣೆಗ್‌ಗಿ, ಸೂರಃ ' ಆಲ್‌ ಬಕರಃ: 34, ಅರ್ರಲ್‌ದ್‌: 2 ಅಲ್‌ نید‎ ಅಲ್‌ 'ಹಜ್ಜ್‌-113, 
ಆಲ್‌ ಮೂಮಿನೂನ್‌: 15, ಅಸ್ಸಾಫ್ಟಾತ್‌: 5 ಮತ್ತು ಅಲ್‌ ಮೂಮಿನ್‌ನ 9೦ನೆಯ ಟಿಪ್ಪಣಿಗಳನ್ನು ನೋಡಿರಿ. 

7. ಮೂಲದಲ್ಲಿ "ತೆಫಾವುತ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಅರ್ಥವು ಅಸಮತೋಲನ, ಒಂದು ವಸ್ತುವು 
ಇನ್ನೊಂದು ವಸ್ತುವಿಗೆ ಸರಿಸಾಟಿಯಾಗದಿರುವುದು ಅಥವಾ ಹೊಂದಿಕೆ ಇಲ್ಲ ದಿರುವುದು ಎಂದಾಗಿದೆ. ಆದುದರಿಂದ ಇದರ 
ر22‎ ರ್ಯವೇನೆಂದರೆ- ಅಖಿಲ ವಿಶ್ವದಲ್ಲಿ ನೀವು ಎಲ್ಲೂ ಅಶಿಸ್ತನ್ನಾಗಲಿ, ಕ್ರಮಹೀನತೆಯನ್ನಾಗಲಿ, ಅಸಾಂಗತ್ಗ ೈವನ್ನಾಃ ಗಲಿ ಕಾಣಲಾರಿರಿ. 
ಇದರ ಸಕಲ ಆಂಗಭಾಗಗ್ಗಳೊ ಪರಸ್ಪರ ಬಿಗಿಯಲ್ಪಟ್ಟಿ! ದ್ದು ಅವುಗಳಲ್ಲಿ ರಸನ: ಸಮತೋಲನ ಕಂಡುಬರುತ್ತ ದೆ. 

8. ಮೂಲದಲ್ಲಿ 'ಫುತೂರ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ಅರ್ಥ- ಬಿರುಕು, ರಂದ್ರ, ಒಡಕು ಅಥವಾ ಮುರಿದಿರು 
ವುದು ಎಂದಾಗಿದೆ. ತಾತ್ತರ್ಯವೇನೆಂದರೆ, ಅಖಿಲ ವಿಶ್ವದ ಬಿಗಿತವು ಎಷ್ಟು ಬಲವಾಗಿದೆ ಮತ್ತು ಭೂಮಿಯ ಪ್ರತಿಯೊಂದು 
ಕಣದಿಂದ ಬೃಹತ್‌ ಆಕಾಶ ಗಂಗೆಗಳ ವರೆಗಿನ ಪ್ರತಿಯೊಂದು ವಸ್ತುವೂ ಎಷ್ಟು ಪರಿಪಕ್ವ: ವಾಗಿ ಪರಸ್ಪರ ಸಂಯೋಜಿಸಲ್ಪಟ್ಟಿದೆ 
ಯೆಂದರೆ, ۰ `ವೃವಸ್ಥೆಯ ಈ ನಿರಂತರತೆಯು ಎಲ್ಲೂ ಕೊನೆಗೊಳ್ಳುವುದಿಲ್ಲ. ನೀವೆಷ್ಟು ಹುಡುಕಿದರೂ ನಿಮಗೆ ಈ ವ್ಯವಸ್ಥೆಯಲ್ಲಿ 
ಯಾವುದೇ ಬಿರುಕು ಕಾಣ ಸಿಗಲಾರದು. (ಹೆಟ್ಟಿನ ವವರಗಳನ್ನು ಸೂರಃ ಕಾಫ್‌ನ 8ನೆಯ ಟಿಪ್ಪಣಿಯಲ್ಲಿ ನೋಡಿಕೊಳ್ಳಿ ಬಹುದು. ) 

9: ಸಮೊಪದ ಆಕಾಶವೆಂದರೆ- ಯಾವುದರ ಗ್ರಹ-ನಕ್ಷೆ ಕ್ಷತ್ರಗಳನ್ನು ದೂರದರ್ಶಕದ ಸಹಾಯವಿಲ್ಲದೆ ಬರಿಗಣ್ಣಿನಿಂದ ನೋಡಲು 
ಸಾಧ್ಯವಿದೆಯೋ ಆ ಆಕಾಶ. ಅವುೆಗಳಾಚೆಗಿರುವ ಮತ್ತು ನೋಡಲು ಉಪಕರಣಗಳ ಅಗತ್ಯ; ವಿರುವ ಆಕಾಶಗಳು- ದೊರದ 
ಆಕಾಶಗಳಾಗಿವೆ.. ಉಪಕರಣಗಳಿಂದಲೂ ನೋಡಲು ಸಾಧ್ಯವಿಲ್ಲದ + ಆಕಾಶಗಳು- ಅವುಗಳಿಗಿಂತಲೂ ದೂರದ ಆಕಾಶಗಳಾಗಿವೆ. 

"10. ಮೂಲದಲ್ಲಿ 'ಮಸಾಬೀಹ್‌' ಎಂಬ ಪದವು ಸರ್ವ ನಾಮದ ರೂಪದಲ್ಲಿ ಪ್ರಯೋಗಗೊಂಡಿದೆ. ಇದರಿಂದ وہ‎ | 
ಅತೃಂತ ವೈಭವಪೂರ್ಣವಾದ ದೀಪಗಳೆಂಬ ಅರ್ಥ ತೆನ್ನಿಂತಾನೇ- ಹುಟ್ಟಿಕೊಳ್ಳುತ್ತದೆ. ಸೂಕ್ತದ ತಾತ್ಸರ್ಯವೇನೆಂದರೆ- ಈ 
ವಿಶ್ವಃ ವನ್ನು ನಾವು ಅಂಧಕಾರಮಯವಾಗಿಯೂ' ಕಾಂತಿಹೀನವಾಗಿಯೂ ಮಾಡಲಿಲ್ಲ. ಇದನ್ನು ನಕ್ಷ 31800 ಬಹು ಅಂದವಾಗಿ 
ಅಲಂಕರಿಸಿದ್ದೇವೆ. ರಾತ್ರಿಯ ಅಂಧಕಾರದಲ್ಲಿ ಅವುಗಳ ಅಂದಚೆಂದ ಮತ್ತು ಮನುಗುವಕೆಯನ್ನು- ಕಂಡವನು ಬೆರೆಗಾಗುತ್ತಾನೆ. 

11. ಈ ನಕ್ಸತ್ರಗಳನ್ನೇ ಶೈತಾನರ ಮೇಲೆ ಎಸೆಯಲಾಗುತ್ತದೆಂದು ಇದರ ಅರ್ಥವಲ್ಲ. "ಉಲ್ಯಾಪಾತಗಳು ಶೈತಾನರನ್ನು | 
ಹೊಡೆದು ಬೀಳಿಸಲಿಕ್ಕಾಗಿ ಮಾತ್ರ ಬೀಳುತ್ತಿವೆಯೆಂದೂ ಅಲ್ಲ. ನಿಜವಾಗಿ ಇದರ ಅರ್ಥವೇನೆಂದರೆ, ارد ول‎ ಹೊರಟು 


ಕಾಂಡ-29 


1000 ಕುರ್‌ಆನ್‌ ವ್ಯಾಖ್ಯಾನ 


7 سج بت ا یھت ا ان لف 


٠‏ اکا Wy‏ پت ابق 7 تل 
ESE ಸ pp ಗ ಈಟಿ‏ مم و 


(6-11) ತಮ್ಮ ಪ್ರಭುವನ್ನು ನಿಷೇಧಿಸಿದವರಿಗಾಗಿ” ನರಕ 'ಯಾತನೆ ಇದೆ- ಮತ್ತು ಅದು ಅತ್ಯಂತ ಕೆಟ್ಟ 
ವಾಸಸ್ಥಾನ. ಅವರು ಅದಕ್ಕೆ ಎಸೆಯಲ್ಪಡುವಾಗ ಅದರ ಭಯಾನಕ ಆರ್ಭಟವನ್ನು ಕೇಳುವರು ಮತ್ತು ಅದು 
ಕುದಿಯುತ್ತಿರುವುದು. ಕ್ರೋಧಾವೇಶದಿಂದ ಸಿಡಿಯುವಂತಿರುವುದು. ಪ್ರತಿ ಬಾರಿಯೂ ಯಾವುದಾದರೂ 
ಸಮೂಹವನ್ನು ಅದರೊಳಗೆ ಹಾಕಲಾದಾಗ, ಅದರ ಕಾರ್ಯಕರ್ತರು ಅವರೊಡನೆ,- “ನಿಮ್ಮ ಬಳಿಗೆ ಎಚ್ಚರಿಕೆ 
ಕೊಡುವವನಾರೂ ಬಂದಿರಲಿಲ್ಲವೇ?" ಎಂದು ಕೇಳುವರು." ಆಗ ಅವರು- "ಹೌದು, ಎಚ್ಚರಿಕೆ ಕೊಡುವವ | 
ರೊಬ್ಬರು ಬಂದಿದ್ದರು. ಆದರೆ ನಾವು ಅವರನ್ನು ಸುಳ್ಳಾಗಿಸಿದೆವು ಮತ್ತು ಅಲ್ಲಾಹನು ಏನನ್ನೂ ಅವತೀರ್ಣ 
| ಗೊಳಿಸಿಲ್ಲ, ನೀವು ದೊಡ್ಡ ಪಥಭ್ರಷ್ಟತೆಯಲ್ಲಿ ಬಿದ್ದುಕೊಂಡಿರುವಿರಿ ಎಂದು 'ಹೇಳಿದೆವು'- ಎಂದುತ್ತರಿಸುವರು!" 


ಅಂತರಿಕ್ಷದಲ್ಲಿ ಅತ್ಯಂತ ವೇಗವಾಗಿ ಸಂಚರಿಸುತ್ತಿರುವ ಮತ್ತು ಸದಾ ಭೂಮಿಯ ಮೇಲೂ ಸುರಿಯುತ್ತಲಿರುವ ಅಸಂಖ್ಯಾತ 
ಉಲ್ಯಾಪಾತಗಳು ಭೂಮಿಯ ಶೈತಾನರು ಬಾನಲೋಕವನ್ನು ಪ್ರವೇಶಿಸುವ ನಿಟ್ಟಿನಲ್ಲಿ ತಡೆಗಳಾಗಿವೆ. ಒಂದು ವೇಳೆ ಅವರು ಮೇಲೆ 
ಹೋಗಲು ಪ್ರಯತ್ನ ಮಾಡಿದರೂ ಈ ಉಲ್ಯಾಪಾತಗಳು ಅವರನ್ನು ಹೊಡೆದಟ್ಟುತ್ತವೆ. ಇದನ್ನು ಇಲ್ಲಿ" ಹೇಳಬೇಕಾಗಿ 
ಬಂದುದೇಕೆಂದರೆ- ಶೈತಾನರ ಮೂಲಕ ಮಂತ್ರವಾದಿಗಳಿಗೆ ಅದೃಶ್ಯ ವಾರ್ತೆಗಳು ಸಿಗುತ್ತವೆ ಎಂದೂ ತನ್ಮೂಲಕ ಅವರು ಜನರ 
ಅದೃಷ್ಟಗಳನ್ನು ಸರಿಯಾಗಿ ತಿಳಿಸಬಲ್ಲರೆಂದೂ ಅರಬರು ನಂಬುತ್ತಿದ್ದರು ಮತ್ತು ಸ್ವತಃ ಮಂತ್ರವಾದಿ ಶಕುನಿಗರೂ ಹಾಗೆಯೇ 
ಹೇಳಿಕೊಳ್ಳುತ್ತಿದ್ದರು. ಆದುದರಿಂದ, ಶೈತಾನರು ಬಾನಲೋಕಕ್ಕೆ ಹೋಗುವ ಮತ್ತು ಅಲ್ಲಿಂದ ಅದೃಶ್ಯ ವಾರ್ತೆಗಳನ್ನು ತರುವ 
ಸಾಧ್ಯ ೈತೆಯೇ ಇಲ್ಲವೆಂಬುದನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. (ವಿವರಣೆಯನ್ನು ಸೂರಃ" ಅಲ್‌ ಹಿಜ್ರ್‌ನ 9ರಿಂದ 
12ರ ವರೆಗಿನ ಮತ್ತು ویج‎ 6-7ನೆಯ ಟಿಪ್ಪಣಿಗಳಲ್ಲಿ. ನೋಡಬಹುದು) 5 

12. ' قد‎ ಮಾನವರಿರಲಿ, ಶೈತಾನರಿರಲಿ, ತಮ್ಮ ಪ್ರಭುವನ್ನು ನಿರಾಕರಿಸಿದವರಿಗೆ ಇದೇ 7 (ಪ್ರಭುವನ್ನು 
ನಿರಾಕರಿಸುವುದರ ಅರ್ಥದ ವಿವರಣೆಯನ್ನು ಸೂರಃ ಅಲ್‌ ಬಕರ 161, ಅನ್ನಿಸಾ: 178, ಅಲ್‌ ಕಹಫ್‌:.39 ಮತ್ತು ಅಲ್‌ 
ಮೂಮಿನ್‌ನ 3ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು.) 
| 13. ಇದರ ಅರ್ಥ- ಅದು ಸ್ವತಃ ನರಕದ್ದೇ ಧ್ವನಿಯಾಗಿರುವುದು, ಎಂದೂ ಆಗುತ್ತದೆ ಮತ್ತು ಇದು ನರಕದಿಂದ 
ಹೊರಡುವ, ಅವರಿಗಿಂತ ಮುಂಚೆ ಅಲ್ಲಿಗೆ ಬಿದ್ದವರ ರೋದನ ಮತ್ತು ಚೀತ್ಕಾರದ ಧ್ವನಿಯಾಗಿರುವುದು ಎಂದೂ ಅಗುತ್ತದೆ. ' 
ಈ ಎರಡನೆಯ ಅರ್ಥಕ್ಕೆ ಸೂರಃ ಹೂದ್‌ನ. 106ನೆಯ ಸೂಕ್ತೆದಿಂದಲೂ ಒಂದನೆಯ ಅರ್ಥಕ್ಕೆ ಸೂರಃ ಅಲ್‌ ಫುರ್ಕಾನ್‌ನ 
: 12ನೇ ಸೂಕ್ತದಿಂದಲೂ ಸಮರ್ಥ ಸಿಗುತ್ತದೆ. ಈ ಆಧಾರದಲ್ಲಿ ಆ ಗುಲ್ಲುಗದ್ದ ಲವು ಸ್ವತಃ ನರಕದ್ದೂ ಆಗಿರುವುದು ಮತ್ತು 
| ನರಕವಾಸಿಗಳದ್ದೂ ಆಗಿರಬಹುದೆಂಬ ಅಭಿಪ್ರಾಯ ಸರಿಯೆನಿಸುತ್ತದೆ. 

14. ವಾಸ್ತವದಲ್ಲಿ ಇದೊಂದು ಪ್ರಶ್ನೆಯಾಗಿರಲಾರದು. ಅವರನ್ನು ನರಕಕ್ಕೆ ತಳ್ಳುವ ಮೂಲಕ “ಅವರ ۔‎ ಮೇಲೆ ಯಾವದೇ 
ಅನ್ಯಾಯವೆಸಗಲಾಗುತ್ತಿಲ್ಲವೆಂಬುದನ್ನು ಅವರೇ ಒಪ್ಪಿಕೊಳ್ಳುವಂತೆ ಮಾಡು ುಪುದೇ ಇದರ ಉದ್ದೇಶವಾಗಿರುವುದು. ಆದ್ದರಿಂದ 
ನರಕದ ಕಾರ್ಯಕರ್ತರು- ಅಲ್ಲಾಹನು ಅವರನ್ನು ಅಜ್ಞಾನದಲ್ಲಿಡದೆ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿದ್ದನು ಮತ್ತು: 
ಸತ್ಯವೇನು, ಸನ್ಮಾರ್ಗ ಯಾವುದು, ಎಂಬುದನ್ನೆಲ್ಲಾ .ತಿಳಿಸಿಬಿಟ್ಟಿದ್ದನು. ಆದರೆ" ಅವರು ಪ್ರವಾದಿಗಳ ಮಾತನ್ನು ಕೇಳಿರಲಿಲ್ಲ. 
' ಆದುದರಿಂದ € ಅವರಿಗೆ ನೀಡಲಾಗುತ್ತಿರುವ ارت‎ ಆವರು ٤ ಅರ್ಹರೇ ಆಗಿದ್ದಾರೆ- ಎಂಬುದನ್ನು ಸ್ವತಃ ಅವರ ಬಾಯಿಯಿಂದಲೇ 
ಹೇಳಿಸಬಯಸುವರು. ۹ 

15. ಅರ್ಫಾತ್‌- ನೀವೂ ಪಥಭ್ರಷ್ಟರಾಗಿದ್ದೀರಿ. ನಿಮ್ಮ ಮೇಲೆ ವಿಶ್ವಾಸವಿರಿಸಿದದರೂ ಪಥಬ್ರಷ್ಟತೆಯಲ್ಲಿ ಬಿದ್ದಿದ್ದಾರೆ. 


ಕಾಂಡ-29 


67. ಅಲ್‌ ಮುಲ್ಕ್‌ 1001 


> ےھ ما اقآ ٣ۃ‏ پ اك ترما یتح مسا ل 2۹ 
ಸೆ 4‏ 


_ 


EN کیئردرق‎ 
PAE EA) sk 4 EIA و اڑا‎ 


ಮತ್ತು ಅವರು, "ಅಯ್ಯೋ! .ನಾವು ಕೇಳಿರುತ್ತಿದ್ದರೆ ಮತ್ತು ಗ್ರಹಿಸಿರುತ್ತಿದ್ದರೆ!5. "ಇಂದು ಧಗಧಗಿಸುವ ಈ 


ಅಗ್ನಿ ಯಾತನೆಯನ್ನು ಅನುಭವಿಸುವವರಲ್ಲಿ ಸೇರುತ್ತಿರಲಿಲ್ಲ" ಎನ್ನುವರು. ಈ ರೀತಿಯಲ್ಲಿ ಅವರು ತಮ್ಮ 
ಅಪರಾಧವನ್ನು ತಾವೇ ಒಪ್ಪಿಕೊಳ್ಳುವರು.- ಈ ನರಕವಾಸಿಗಳಿಗೆ ಶಾಪವಿದೆ. ۰ ' 

(12-14) ಕಣ್ಣಾರೆ 'ಕಾಣದೆ ತಮ್ಮ ಪ್ರಭುವನ್ನು ಭಯಪಡುವವರಿಗಾಗಿ* ಖಂಡಿತವಾಗಿಯೂ 7 ಮತ್ತು 
ದೊಡ್ಡ ಪ್ರತಿಫಲವಿದೆ.* ನೀವು ಮೆಲುದನಿಯಿಂದ ಮಾತನಾಡಿದರೂ ಏರಿದ ಧ್ವನಿಯಲ್ಲಿ ಮಾತನಾಡಿದರೂ 
(ಅಲ್ಲಾಹನ ಮಟ್ಟಿಗೆ ಅದೆಲ್ಲವೂ ಸಮಾನವಾಗಿದೆ) ಅವನಂತು ಹೃದ್ಗತಗಳನ್ನು ಸಹ ಬಲ್ಲವನಾಗಿರುತ್ತಾನೆ.* 


16. ಅರ್ಥಾತ್‌- ನಾವು ಸತ್ಕಾನ್ವೇಷಿಗಳಾಗಿ' ಪ್ರವಾದಿಗಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದರೆ ಅಥವಾ ಬುದ್ಧಿಶಕ್ತಿಯನ್ನು 
ಪಯೋಗಿಸಿ ಅದನ್ನು ಗ್ರಹಿಸಿಕೊಳ್ಳಲು .ಪ್ರಯತ್ನಿಸುತ್ತಿದ್ದರೆ ಚೆನ್ನಾಗಿತ್ತು. ಇಲ್ಲಿ 'ಕೇಳುವುದು' ಎಂಬುದನ್ನು ' ಗೃಹಿಸಿಕೊಳ್ಳು ವುದು" 
ಎಂಬುದಕ್ಕಿಂತ ಮೊದಲು ಪ್ರಸ್ತಾಪಿಸಲಾಗಿದೆ. ಇದಕ್ಕೆ ಕಾರಣವೇನೆಂದರೆ- ಮೊದಲು ಪ್ರವಾದಿಯ ಶಿಕ್ಷ ಣವನ್ನು ಗಮನವಿಟ್ಟು 
ಆಲಿಸಬೇಕಾದುದೂ -(ಅಥವಾ ಓದಬೇಕಾದುದೊ) ಸನ್ಮಾರ್ಗ ಪ್ರಾಪ್ತಿಗಿರುವ ಪ್ರಥಮ ಶರತ್ತಾಃ ಗಿದೆ. ಅದರ ಬಗ್ಗೆ. ಚಿಂತನೆ ನಡೆಸಿ 
ವಾಸ್ತವಿಕತೆಯನ್ನು ಗ್ರಹಿಸಲು ಪ್ರಯತ್ನಿಸುವ ಕ್ರಿಯೆಗೆ ಇರುವ ಸ್ಥಾನ ಅನಂತರದ್ದು. ಪ್ರವಾದಿಯ ಮಾರ್ಗದರ್ಶನವಿಲ್ಲದೆ | 
ಮನುಷ್ಯನು ತನ್ನ ಸ್ವಂತ ಬುದ್ದಿ ಶಕ್ತಿಯನ್ನು ತನ್ನಿಚ್ಛೆಯಂತೆ ಉಪಯೋಗಿಸಿಕೊಂಡು ನೇರವಾಗಿ ಸನ್ಮಾರ್ಗವನ್ನು'ತಲಪಲು ಸಾಧ್ಯವಿಲ್ಲ. 

17. ಇಲ್ಲಿ 'ಅಪರಾಧ' ಎಂಬ ಪದವು" ಏಕವಚನದಲ್ಲಿ ಪ್ರಯೋಗಗೊಂಡಿದೆ. ಇದರೆ ಅರ್ಥವೇನೆಂದರೆ- ಸಂದೇಶವಾಹಕರಿನ್ನು: 
ತಿರಸ್ಕರಿಸಿದ್ದು ಮತ್ತು ಅವರನ್ನು ಅನುಸರಿಸಲು ನಿರಾಕರಿಸಿದ್ದೇ ಅವರನ್ನು ನರಕಕ್ಕೆ ಅರ್ಹರನ್ನಾಗಿ ಮಾಡಿದ ಪ್ರಮುಖ ಅಪರಾಧ |' 
ವಾಗಿರುವುದು. ಇತರ ಪಾಪಗಳೆಲ್ಲವೂ ಅದರ ಶಾಖೆಗಳು ಮಾತ್ರ. 

" 18 ಇದುವೇ ಧರ್ಮದಲ್ಲಿ ನೈತಿಕತೆಯ ಮೂಲವಾಗಿದೆ. ಒಬ್ಬನು ಒಂದು :ದುಷ್ಟತ್ಯದಿಂದ ದೂರವಿರೆವುದು- ಅದು [' 
ಕೆಟ್ಟದೆಂಬ ತನ್ನ ವೈಯಕ್ತಿಕ ಅಭಿಪ್ರಾಯದ ಕಾರಣದಿಂದ, ಸಮಾಜವು ಅದನ್ನು: ಕೆಟ್ಟದೆನ್ನುತ್ತದೆ ಎಂಬ ಕಾರಣದಿಂದ, ಅದನ್ನೆ | 
ಸೆಗಿದರೆ ಇಹಲೋಕದಲ್ಲಿ ಏನಾದರೂ ನಷ್ಟವುಂಟಾದೀತೆಂಬ ಕಾರಣದಿಂದ ಅಥವಾ ಯಾವುದಾದರೂ ಲೌಕಿಕ ಶಕ್ತಿಯ ಶಿಕ್ಷೆಯ 
ಭಯದಿಂದ 'ಆಗಿದ್ದರೆ- ಇದು ನೈತಿಕತೆಯ وہہ‎ ದುರ್ಬಲ ಬುನಾದಿಯಾಗಿದೆ. ಇವುಗಳ ಪೈಕಿ -ಯಾವುದೂ ಮಾನವನನ್ನು " 
| ನಿಜಾರ್ಥದಲ್ಲಿ ಒಬ್ಬ ಸುಶೀಲ ಮತ್ತು ಸಚ್ಚರಿತ ವ್ಯಕ್ತಿಯನ್ನಾಗಿ ಮಾಡಲಾರದು. ಆದುದರಿಂದಲೇ ಸತ್ಯಧರ್ಮವು-- ಯಾರು [' 
ಎಲ್ಲ ಸ್ಥಿತಿಗಳಲ್ಲೂ ಮನುಷ್ಯನನ್ನು ವೀಕ್ಷಿಸುತ್ತಲಿರುವನೋ ಯಾರ ಹಿಡಿತದಿಂದ ತಪ್ಪಿಸಿಕೊರೆಡು .ಮನುಷ್ಕ್ಠಮ ಎಲ್ಲಿಗೂ" 
ಓಡಿಹೋಗಲು. ಸಾಧ್ಯ, ್ಯೈವಿಲ್ಲವೋ ಮತ್ತು ಯಾರು ಒಳೆತು- ಕೆಡುಕುಗಳ ಬಗ್ಗೆ ಒಂದು ಸರ್ವಾಂಗೀಣವಾದ, ವಿಶ್ವ ಹುಟ್ಟದ - 
| ಶಾಶ್ವತ ಮಾನದಂಡವನ್ನು ಮಾನವನಿಗೆ ನೀಡಿರುವನೋ ಆ ಅಗೋಚರ ದೇವನ ಭಯದಿಂದ مت‎ 'ದೂರವಿರಬೇಕೆಂಬ 
ಬುನಾದಿಯ' ಮೇಲೆ ನೈತಿಕತೆಯ ಸಂಪೂರ್ಣ - ಕಟ್ಟಡವನ್ನು ಕಟ್ಟಿ ಬೆಳೆಸಿದೆ. - : 

ಅಲ್ಲಾಹನನ್ನು- ಪರೋಕ್ಷವಾಗಿ ಭಯಪಡುವುದರಿಂದ' ಉಂಟಾಗಿಯೇ ಸರಿದ ಅಂಡು ಪರಿಣಾಮಗಳಿವೆ-‏ تو9 
ಮಾನವನ ಸಹಜ ದೌರ್ಬಲ್ಯ ಗಳ ಇಾನಣದಂಮಿಗ ಮಾನವನಿಂದ ಸಂಭವಿಸಿ ಹೋಗಿರಬಹುದಾದ ಎಲ್ಲ ತಪ್ಪುಗಳು ಕ್ಷಮಿಸ |‏ )1 
ಲ್ಪಡುವುವು. ಆದರೆ ಆ 'ತೆಪು ಗಳಿಗೆ 'ದೇವನ ಬಗೆಗಿನ - ನಿರ್ಬೀತಿಯು ಕಾರಣವಾಗಿರಬಾರದು. 2) ಈ ವಿಶ್ವಾಸದೊಂದಿಗೆ‏ ' 
ಮಾನವನು ಮಾಡುವ ಪ್ರತಿಯೊಂದು ಸತ್ಯರ್ಮಕ್ಕೂ ಹೆಚ್ಚಿನ ಪ್ರತಿಫಲ ಸಿಗುವುದು.‏ 

20. ಈ- ಮಾತನ್ನು ಸತ್ಯವಿಶ್ವಾಸಿ ಅಥವಾ ಸತ £ಧಿಕ್ಕಾರಿಯೆಂಬ ವೈತ್ಯಾಸವಿಲ್ಲದೆ ಸಕಲ- ಮಾನವರನ್ನು ಅಭಿಸಂಬೋಧಿಸಿ 
' ಹೇಳಲಾಗಿದೆ. ಇದರಲ್ಲಿ ಸತ್ಯವಿಶ್ವಾಸಿಗೆ ಅವನು ತನ್ನ ಅಂತರಂಗವಾಗಲಿ ಬಹರಂಗವಾಗಲಿ ಯಾವುದೂ ಅಲ್ಲಾಹನಿಂದ | 
ಮರೆಯಾಗಿಲ್ಲ ಎಂಬ ಪ್ರಜ್ಞೆಯನ್ನು ತನ್ನಲ್ಲಿ ಸದಾ ಜೀವಂತವಾಗಿಟ್ಟುಕೊಳ್ಳಬೇಕೆಂಬ ಬೋಧನೆ ಇದೆ. ಇನ್ನು ಸತ್ಯನಿಷೇಧಿಗೆ- ಅವನು 
ಅಲ್ಲಾಹನಿಂದ ನಿರ್ಭೀತನಾಗಿ ಏನೆಲ್ಲ ಮಾಡಿದರೂ ಅವನ ಯಾವ ಕೃತ್ಯವೂ ಅಲ್ಲಾಹನ ಹಿಡಿತದಿಂದ ತಪ್ಪಿ ಹೋಗಲಾರದು 
ಎಂಬ ಎಚ್ಚರಿಕೆಯಿದೆ. - : 


ಕಾಂಡ-29 


1002 : ಕುರ್‌ಆನ್‌ ವ್ಯಾಖ್ಯಾನ 


BE IS NTS Gol Ll 455k 
See 20-20 
SPIER اذا ہی 5 از لین‎ ) SANK 5 ان‎ 
ಘೆ ಅಹಹ್‌ ಹೇ pe 


| ಸೃಷ್ಟಿಸಿ ದವನು ಅರಿಯದಿರುವನೇ?"' `ವಸ್ತುತಃ ಅವನು ಅತ್ಯಂತ ಸೂಕ್ಸಜ್ಞನೂ” ವಿವರಪೂರ್ಣನೂ ಆಗಿರುತ್ತಾನೆ. 

(15-23) ನಿಮಗೌಗಿ ಭೂಮಿಯನ್ನು” ಅಧೀನಗೊಳಿಸಿದವನು ಅವನೇ: ಅದರ ಎದೆಯ ಮೇಲೆ ನಡೆದಾಡಿರಿ 
ಮತ್ತು -ಅಿಲ್ಲಾಹನ ಅನ್ನವನ್ನು ಉಣ್ಣಿರಿ.೨' ನಿಮಗೆ ಪುನಃ “ಜೀವಂತರಾಗಿ ಅವನ ಬಳಿಗೇ ಹೋಗಲಿಕ್ಕಿದೆ.* | 
| ಆಕಾಶದಲ್ಲಿರುವವನು ನಿಮ್ಮನ್ನು ನೆಲದಲ್ಲಿ ಹುಗಿದು ಬಿಡುವ ಹಾಗೂ ಈ ಭೂಮಿಯು ಹಠಾತ್ತನೆ 
ನಡುಗಲಾರಂಭಿಸುವ ಕುರಿತು ನೀವು ನಿರ್ಭೀತರಾಗಿರುವಿರಾ? ಆಕಾಶದಲ್ಲಿ ್ಲಿರುವಾತನು ನಿಮ್ಮ ಮೇಲೆ ಕಲ್ಲಿನ 
ಮಳೆ ಸುರಿಸುವಂತಹೆ ಗಾಳಿಯನ್ನು -ಬೀಸಿ ಬಿಡುವ ಕುರಿತು ನೀವು ನಿರ್ಭೀತರಾಗಿರುವಿರಾ?* ನನ್ನ ಎಚ್ಚರಿಕೆ 


: 21,-ಇದನ್ನು "ಅವನು ತನ್ನ ಸೃಷ್ಟಿಯನ್ನೇ ಅರಿಯದಿರುವನೇ?” ಎಂದೂ ಆನುವಾದಿಸಬಹುದು. ಏನಿದ್ದರೂ ಅದರ ಅರ್ಥ 
| ಒಂದೇ. . ಇದು ಮೇಲಿನ ಸೂಕ್ತದಲ್ಲಿ ಹೇಳಿರುವ ಮಾತಿಗೆ ಆಧಾರವಾಗಿದೆ. ಅರ್ಥಾತ್‌- ಸೃಷ್ಟಿಕರ್ತನ ತನ್ನ ಸೃಷ್ಟಿಯನ್ನು 
ಅರಿಯದಿರುವುದಾದರೂ ಹೇಗೆ? ಮನುಷ್ಯನ ಶರೀರ ಮತ್ತು ಮನಮಸ್ಸಿಷ್ಕಗೆಳ - ಪ್ರತಿಯೊಂದು ತಂತುವೂ ಅವನಿಂದಲೇ 
| ರಚಿಸಲ್ಪಟ್ಟಿರುವಾಗ, , ಮನುಷ್ಯನ ಯಾವುದಾದರೂ. ಕೃತ್ಯವು ಅವನಿಂದ ಮರೆಯಾಗಲು ಹೇಗೆ ಸಾಧ್ಮ? 
2 ಮೂಲದಲ್ಲಿ ಲತೀಫ್‌. ಎಂಬ, ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಪರೋಕ್ಸ ರೀತಿಯಲ್ಲಿ - ಕಾರ್ಯವೆಸಗು 
ವವನು ಮತ್ತು ಗುಪ್ತ `ವಾಸ್ತವಿಕತೆಗಳನ್ನು ಬಲ್ಲವನು ಎಂದಾಗುತ್ತದೆ. 
- 23. ಅರ್ಥಾತ್‌; ಭೂಮಿಯು ತನ್ನಿಂತಾನೇ ನಿಮ್ಮ ಅಧೀನಕ್ಕೆ ಬಂದುದಲ್ಲ. ನೀವು ಉಣ್ಣುತ್ತಿರುವ ಅಹಾರವೂ' ಇಲ್ಲಿ 
: ತಾನಾಗಿಯೇ ಹುಟ್ಟಿಕೊಂಡದ್ದಲ್ಲ. "ಇದೆಲ್ಲ ಅಲ್ಲಾಹನ ಯುಕ್ತಿ: ಮತ್ತು ಮಹಿಮೆಯ -ಪವಾಡವಾಗಿದೆ. ನಿಮಗೆ ಪ್ರಜ್ಞೆ ಇದ್ದರೆ, 
ಸ್ವಲ್ಪ ಬುದ್ಧಿಯನ್ನುಪಯೋಗಿಸಿ ನೋಡಿರಿ. ات‎ ಈ ಭೂಮಿಯನ್ನು ನಿಮ್ಮ ಬದುಕಿಗೆ ಸುಯೋಜ್ಯವಾಗಿ ಮಾಡುವಲ್ಲಿ ಮತ್ತು 
: ಅದರಲ್ಲಿ ಜೀವನಾಧಾರದ ಅಪ್ಪಾರ یہ اچب‎ ಸಂಗ್ರಹಿಸಿಡುವುದರಲ್ಲಿ ಎಷ್ಟೆಲ್ಲ "ಯುಕ್ತಿ" ಅಡಗಿದೆ ಎಂಬುದು ನಿಮಗೇ ತಿಳಿದು 
; ಬರುವುದು. (ವಿವರಣೆಗೆ. ನೋಡಿರಿ: - ಸೂರಃ ಅನ್ನಮ್ಮ್‌: ಟಿಪ್ಪಣಿ-73,74. ಮತ್ತು 81; ಯಾಸೀನ್‌: 29-32, ಅಲ್‌ ಮೂಮಿನ್‌:- 
' 90-91, ಅರುಖ್ಲು. ಖ್‌ರುಫ್‌:-7,- ಅಲ್‌ -ಜಾಸಿಯಾ: 7 ಮತ್ತು ಕಾಫ್‌: 18) K 

24... ಅರ್ಥಾತ್‌. ನೀವು ಈ ಭೂಮಿಯಲ್ಲಿ ಸಂಚರಿಸುತ್ತಲೂ ದೇವದತ್ತವಾದ ಆಹಾರವನ್ನು ಸೇವಿಸುತ್ತಲೂ ಇರುವಾಗ | 
ಕೊನೆಗೊಂದು ದಿನ ಅಲ್ಲಾಹನ .ಮುಂದೆ ಹಾಜರಾಗಲಿಕ್ಕಿದೆ ಎಂಬ ವಿಷಯವನ್ನು ಮರೆತು ಬಿಡಬೇಡಿರಿ. . . 

25. ಇದರ ಅರ್ಥ- ಅಲ್ಲಾಹನು, ಆಕಾಶದಲ್ಲಿ: ವಾಸಿಸುತ್ತಾನೆ ಎಂದಲ್ಲ. ಮಾನವನು ಅಲ್ಲಾಹನಿಗೆ ಮೊರೆ ಹೋಗುವಾಗ. 
: ಸ್ವಾಭಾವಿಕವಾಗಿಯೇ ಆಕಾಶದ ಕಡೆ. ನೋಡುತ್ತಾನೆ. ಪ್ರಾರ್ಥಿಸುವಾಗ, ಆಕಾಶದ ಕಡೆ ಕೈಯೆತ್ತುತ್ತಾನೆ. ಯಾವುದಾದರೂ | 
۰ ಗಂಡಾಂತರಕ್ಕೊಳಗಾಗಿ ಯಾವ ಆಸರೆಯೂ “ಇಲ್ಲದಿರುವಾಗ, ಆಕಾಶದ: ಕಡೆಗೆ. ಮುಖವೆತ್ತಿ ಅಲ್ಲಾಹನಲ್ಲಿ ಮೊರೆಯಿಡುತ್ತಾನೆ. 
ಯಾವುದಾದರೂ. ಆಕಸ್ಮಿಕ ವಿಪತ್ತು ಬಂದೆರಗಿದರೆ; ಇದು ಮೇಲಿಂದ ಎರಗಿತೆನ್ನುತ್ತಾನೆ. "ಅಸಾಮಾನ್ಯ ರೀತಿಯಿಂದ ಲಭಿಸುವ ۱ 
ವಸ್ತುವಿನ ಹಿರಿತು ಇದು ಮೇಲಿಂದ ಬಂದುದೆಂದು ಹೇಳುತ್ತಾನೆ. ಅಲ್ಲಾಹನು ಕಳುಹಿಸಿದ ಗ್ರಂಥಗಳನ್ನೂ ' ಆಕಾಶ. ಗ್ರಂಥ | 
ಗಳೆಂದು ಹೇಳುತ್ತಾನೆ. ಈ ಎಲ್ಲ ಅಂಶಗಳಿಂದ ವ್ಯಕ್ತವಾಗುವುದೇನೆಂದರೆ ದೇವನ ಕಲ್ಪನೆ ಮೂಡಿದಾಗಲೆಲ್ಲಾ ಮನುಷ್ಠನ 
ಗಮನವು ಭೂಮಿಯ ಬದಲು ಆಕಾಶದೆಡೆಗೆ ಹರಿಯುವುದು - ಮನುಷ್ಕನ ಪ್ರಕೃತಿಯ ಒಂದಂಗವಾಗಿದೆ. ಇದನ್ನೇ ಗಮನಿಸಿ 
ಇಲ್ಲಿ ಅಲ್ಲಾಹನ ಕುರಿತು 'ಮಂಫಿಸ್ಸಮಾಲ್‌'(ಆಕಾಶದಲ್ಲಿರುವವನು) ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿವೆ. 

26. ಈ ಭೂಮಿಯಲ್ಲಿ ನಿಮ್ಮ ಉಳಿವು ಮತ್ತು ಕ್ಷೇಮವು ಸದಾ ಅಲ್ಲಾಹನ ಅನುಗ್ರಹವನ್ನು ಆಶ್ರಯಿಸಿದೆ. ಅನ್ಮಥಾ 
ಯಾವ ಹೊತ್ತಿಗೂ ಒಂದು ಭೂಕಂಪ ಬಂದು, ತಾಯಿಯ ಮಡಿಲಂತಿರುವ ಇದೇ ಭೂಮಿಯು ನಿಮ್ಮ ಪಾಲಿಗೆ ಗೋರಿಯ 


ಕಾಂಡ-29 : 


67. ಅಲ್‌ ಮುಲ್ಕ್‌ 1003 


5 SETS Ii 

ಟಸ್‌ BOD AGEL 
ಜ್ರ dS PES NS 95» 2 46d 
فی تو‎ Wo AT 2 وو‎ ಜ್ರ 
Pe SESSA EES FP مکنا‎ SIN 


ಹೇಗಿರುತ್ತ ದೆಂಬುದು ಆಗ ನಿಮಗೆ ತಿಳಿದು ಬರುವುದು. ` ಇವರಿಗಿಂತ ಮುಂಚೆ ಗತಿಸಿ ಹೋದವರು 
ಸುಳ್ಳಾಗಿಸಿದ್ದರು. ನನ್ನ ಹಿಡಿತವು ಎಷ್ಟು ಬಿಗಿಯಾಗಿತ್ತೆಂಬುದನ್ನು ನೋಡಿಕೊಳ್ಳಿರಿ. ಇವರು ತಮ್ಮ ಮೇಲೆ 
ಹಾರಾಡುತ್ತಿರುವ ಪಕ್ಷಿಗಳು ರೆಕ್ಕೆ ಬಿಚ್ಚುವುದನ್ನೂ ಮಡಚಿಕೊಳ್ಳುವುದನ್ನೂ ನೋಡುತ್ತಿಲ್ಲವೇ?' ಪರಮ 
ದಯಾಮಯನ ಹೊರತು ಅವುಗಳನ್ನು ಆಧರಿಸಿಕೊಂಡಿರುವವರು ಬೇರಾರೂ ಇಲ್ಲ. ಅವನೇ ಪ್ರತಿಯೊಂದು 
ವಸ್ತುವಿನ ವೀಕ್ಷ ಕನಾಗಿದ್ದಾನೆ.* ಪರಮ ದಯಾಮಯನ ವಿರುದ್ಧ ನಿಮಗೆ ಸಹಾಯ ಮಾಡಬಲ್ಲ. ೦ತಹ 
رم‎ ವಾದರೂ" ನಿಮ್ಮ ಬಳಿ ಯಾವುದಿದೆ?! ವಾಸ್ತ: ವದಲ್ಲಿ ಈ ಸತ್ಯ ನಿಷೇಧಿಗಳು ಮೋಸಕ್ಕೊ ಳಗಾಗಿದ್ದಾರೆ. 
ಅಥವಾ ಪರಮ: ದಯಾಮಯನು' ತನ್ನ ಜೀವನಾಧಾರಗಳನ್ನು ತಡೆ ಹಿಡಿದರೆ, ನಿಮಗೆ ಜೀವನಾಧಾರ 
ನೀಡಬಲ್ಲವನು ಯಾರಿದ್ದಾ: ನೆಂದು" ಹೇಳಿರಿ. ವಾಸ್ತವದಲ್ಲಿ ಇವರು ವಿದ್ರೋಹದಲ್ಲಿಯೂ ಸತ್ಯ ದಿಂದ 
ನುಣುಚಿಕೊಳ್ಳುವುದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ. ۔‎ ಅಧೋಮುಖಿಯಾಗಿ ನಡೆಯುತ್ತಿ. ರುವವನು*. ಹೆಚ್ಚು 


ಎಖ್ರಿ 


لانیم 


ಹೊಂಡವಾಗಿ ಬಿಡಬಹು ದು ಅಥವಾ ಒಂದು ಚೆಂಡಮಾರುತ ಬೀಸಿ ನಿಮ್ಮ ನಾಡುಗಳೆನ್ನೆಲ್ಲಾ ನೆಲಸಮ ಮಾಡಬಹುದು ಎಂಬುದನ್ನು 
ಮನವರಿಕೆ ಮಾಡಿಸುವುದೇ ಇದರ ಉದ್ದೆ: €ಶವಾಗಿದೆ. ۰ 

27. ಎಚ್ಚರಿಕೆ ಎಂದರೆ-. ನೀವು ಸತ್ಕನಿಷೇದವನ್ನೂ ಬಹುದೇವ' ವಿಶ್ವಾಸವನ್ನೂ ತೊರೆಯದಿದ್ದಿ ಅಲ್ಲಾ; ಹನ ಯಾತನೆಗೆ 
ಗುರಿಯಾಗುವಿರಿ ಎಂದು ಹೆ.ಮುಹಮ್ಮದ್‌(ಸ) ಮತ್ತು ಕುರ್‌ಆನಿನ ಮೂಲಕ ಮಕ್ಕಾದ ಸತ್ಮನಿಷೇಧಿಗಳಿಗೆ ಕೊಡಲಾಗುತ್ತಿದ್ದ ಎಚ್ಚರಿಕೆ. 

28. ತಮ್ಮಲ್ಲಿಗೆ -ಬಂದಿದ್ದ ಇನ ತಿರಸ್ಕರಿಸುವ ಮೂಲಕ ಈ ಹಿಂದೆ ಗ, ٤ 
ಕಡೆಗೆ ಸೂಚನೆ. 

29. ಅರ್ಥಾತ್‌- ಗಾಳಿಯಲ್ಲಿ. ಹಾರುವ" ಪ್ರತಿಯೊಂದು ಪಕ್ಲಿಯೂ ಅಲ್ಲಾಹನ ರಕ್ಟಣೆಯಲ್ಲಿ ಹಾರಾಡುತ್ತಿದೆ. اروا‎ 
ಹಾರಾಡಲು ಅನುಕೂಲವಾದಂತಹ ರಟನೆಯನ್ನು ದಯಪಾಲಿಸಿದವನು ಅವನೇ. ಪ್ರತಿಯೊಂದು ಪಕ್ಸಿಗೆ ಹಾರಾಡಲು ಕಲಿಸಿದವನೂ 
ಅವನೇ. ಗಾಳಿಯನ್ನು ಅದಕ್ಕಿಂತಲೂ ಭಾರವಿರುವ ದೊಡ್ಡ ಗಾತ್ರದ ವಸ್ತುಗಳು ಅದರಲ್ಲಿ ಹಾರಾಡಲು ಸಾಧ್ಯವಾಗುವಂತಹ 
ನಿಯಮಗಳಿಗೆ ಬದ್ಗವಾಗಿ ಮಾಡಿರುವವನು ಅವನೇ. ಪ್ರತಿಯೊಂದು ಹಾರಾಡುವ ವಸ್ತುವನ್ನು ವಾತಾವರಣದಲ್ಲಿ ಆಧರಿಸಿಕೊಂಡಿರು | 
ವವನೂ ಅವನೇ. ಅವನು ತನ್ನ ರಕ್ಷಣೆಯನ್ನು ಹಿಂದೆಗೆದುಕೊಂಡರೆ " بت و داد‎ ಅವು ನೆಲಕ್ಕೆ ಉರುಳುವುವು. 

30. ಅರ್ಥಾತ್‌- ಪಕ್ಟಿಗಳು ಮಾತ್ರವಲ್ಲ; ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವೂ ಅಲ್ಲಾಹನ 'ರಕ್ಷಣೆಯಿಂದಲೇ ಇವೆ. | 

' "ನಮ್ಮ ಸೈನ್ಯವಾಗಿಕೊಂಡು ನಿಮ್ಮ, ರಕ್ಷಣೆ ಮಾಡುವವನು ರಹ್ಮಾನನ 'ಹೊರತು ಬೇರಾರು?” ಎಂದೂ ಇದನ್ನು 
کر مت‎ ನಾವು ಮೇಲೆ ನೀಡಿರುವ ಅನುವಾದವು ಮುಂದಿನ ನುಡಿಗೆ ಸರಿಹೊಂದುತ್ತದೆ. 'ಇನ್ನೊಂದು ಅನುವಾದವು 
ಹಿಂದಿನ ವಾಕ್ಸರಣಿಗೆ ಸರಿಹೊಂದುತ್ತದೆ. 

. 32. ಅರ್ಥಾತ್‌- ಪ್ರಾಣಿಗಳಂತೆ ಮುಖ ತಗ್ಗಿಸಿಕೊಂಡು ಯಾರೋ 'ಅಟ್ಟಿದೆ ದಾರಿಯಲ್ಲಿ ಹೋಗುತ್ತಿರುವರು. 


1004 ಕುರ್‌ಆನ್‌ ಮ್ಯಾಖ್ಯಾನ 


ಡ್‌, رو یب عو سے‎ 
ون‎ ASM 5 SAKINA 
yy pS 3 ای‎ 
$6 باج‎ WYSE GMA ےد كُلْ‎ 
ಟ್‌, رگد‎ ALAS Lay ہے محصسوور,+رو‎ ಕ್ಷಿ 
4 SAN Sods AE A مب‎ 
وک وس ےو‎ AL IE 4 A೩9೫ اتا‎ 
SUS INL UB bh AL نر‎ CIT 
ಸನ್ಮಾರ್ಗ ಪಡೆಯುವನೋ ' ಅಥವಾ: ತಲೆಯೆತ್ತಿ ನೇರವಾಗಿ ಒಂದು “ಸಮತಟ್ಟಾದ ಮಾರ್ಗದಲ್ಲಿ ನಡೆಯು 
ವವನೋ ಎಂದು ಯೋಚಿಸಿರಿ. ನಿಮ್ಮನ್ನು ಸೃಷ್ಟಿಸಿದವನು, ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು 
ಮತ್ತು -ಚಂತಿಸುವ ಮನಸ್ಸುಗಳನ್ನು ನೀಡಿದವನು ಅಲ್ಲಾಹನೇ. ಆದರೆ, ನೀವು ಅತ್ಯಲ್ಪವೇ ಕೃತಜ್ಞತೆ 
ಸಲ್ಲಿಸುತ್ತೀರಿ-ಎಂದು ಇವರೊಡನೆ ಹೇಳಿರಿ.3. 
(24-27) ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿದವನು ಅಲ್ಲಾಹನೇ ಮತ್ತು ಅವನ ಕಡೆಗೇ ನೀವು 
ಒಟ್ಟುಗೂಢಿಸಲ್ಪಡುವಿರೆಂದು ಇವರೊಡನೆ ಹೇಳಿರಿ.3, ನೀವು ಸತ್ಯವಂತರಾಗಿದ್ದರೆ, ಈ ವಾಗ್ದಾನವು, ಪೂರ್ತಿ 


ಗೊಳ್ಳುವುದು ಯಾವಾಗ ಎಂದು ಇವರು ಕೇಳುತ್ತಾರೆ.3. "ಅದರ ಜ್ಞಾನ ಅಲ್ಲಾಹನಿಗಿದೆ, ನಾನಂತು ಕೇವಲ 
ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿಡ್ದೇನ' ಎಂದು ಹೇಳಿರಿ. 3 ಮುಂದೆ ಅದು, ಸಮೊಪವಾಗಿರುವುದನ್ನು' ಇವರು 


33. .ಅರ್ಥಾತ್‌- ಅಲ್ಲಾಹನಂತು ನಿಮ್ಮ ನ್ನು ಮನುನ್ಯರಾಗಿ ಮಾಡಿದ್ದನು. ಪ್ರಾಣಿಗ್ಗಳಾಗಿ ಮಾಡಿರಲಿಲ್ಲ. ಭೂಮಿಯಲ್ಲಿ 
| ಉದ್ಭವಿಸುವ ಪ್ರತಿಯೊಂದು ಭ್ರಷ್ಟ ಹಾದಿಯಲ್ಲಿ ಕಣ್ಮುಚ್ಚಿ ನಡೆದು ಬಿಡುವುದು ಮತ್ತು ನೀವು ನಡೆಯುವ ದಾರಿಯು ಸರಿಯೋ- 
ತಪ್ಪೋ ಎಂದೂ ಯೋಚಿಸದೆ" ಇರುವುದು ನಮಗೆ ಭೂಷಣವಾದ ' ಕೆಲಸವಲ್ಲ. ಅಲ್ಲಾಹನು ನಿಮಗೆ ಜ್ಞಾನವನ್ನೂ ಬುದ್ಧಿ ್ಲಿಯನ್ನೂ 
ಶ್ರವಣ” ಶಕ್ತಿಯನ್ನೂ 'ನೀಡಿದ್ದುದು' ನೀವು ಸತ್ಯವನ್ನು ಅರಿಯಬೇಕೆಂಬ ಉದ್ದೇಶದಿಂದ. ನೀವು" ಅವುಗಳಿಂದ ಬೇರೆ ಎಲ್ಲ ಕೆಲಸ 
2ئ]‎ ಮಾಡಿಸಿಕೊಳ್ಳುತ್ತೀರಿ.” ಅದರೆ 'ಯಾವುದಕ್ಕಾಗಿ' ಅವುಗಳು 'ನೀಡಲ್ಪಟ್ಟಿದ್ದುವೊೋ ಆ ಒಂದು ಕೆಲಸವನ್ನು ಮಾತ್ರ ಅವು 
ಗಳಿಂದ 'ಮಾಡಿಸುಪುದಿಲ್ಲ. "ಹೆಟ್ಟಿನ' ವಿವರಗಳನ್ನು ಸೂರಃ رت‎ 72-73, ಆಲ್‌ ಮೂಮಿನೂನ್‌ : 74, 4,75, 1. ಅಸ್ಸಜ್ಞಃ17, 18 
ಮತ್ತು ಅಲ್‌ ಅಹ್‌ಕಾಫ್‌ನ 31ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು.) 
"34. ಅರ್ಥಾತ್‌. "ಮರಣಾನಂತರ ಪುನಃ ಜೀವಂತಗೊಳಿಸಿ, ಭೂಮಿಯ ಮೂಲೆ ಮೂಲೆಗಳಿಂದ ಸರಲ್ಲಡುನರಿ' ಮತ್ತು 
ಆಲ್ಲಾಹನ "ಮುಂದೆ ಹಾಜಿರುಗೊಳಿಸಲ್ಪಡುವಿರಿ.. 
” 35.. ಈ ಪ್ರಶ್ನೆಯನ್ನು ಅವರು ಫುನರುತ್ನಾನ:ಸಂಭವಿಸುವ' ಸಮಯ ಮತ್ತು مت‎ ತಿಳಿಯುವ lank 
ಕೇಳಿದ್ದಾಗಿರಲಿಲ್ಲ. ಒಂದು ವೇಳೆ ಅದು ಸಂಭವಿಸಲಿರುವ ವರ್ಷ, ತಿಂಗಳು, ದಿನ ಮತ್ತು ಸಮಯವನ್ನು ತಿಳಿಸಿದರೆ ಅದನ್ನು' 
ಒಪ್ಪಿಕೊಳ್ಳುತ್ತೇವೆಂಬ ಇರಾದೆಯೂ ಅವರಿಗಿರಲಿಲ್ಲ. ವಾಸ್ತವದಲ್ಲಿ ಅವರು ಅದರ "ಆಗಮನ 'ಅಸಂಭವನೀಯವೆಂದೂ ಅದು 
: ಬುದ್ಧಿಗೆ ನಿಲುಕದ. ವಿಷಯವೆಂದೂ ಭಾವಿಸಿಕೊಂಡಿದ್ದರು.. ಅದನ್ನು ಸುಳ್ಳಾಗಿಸಲು ' ಅವರಿಗೊಂದು ನೆಪಬೇಕೆಂಬ ಉದ್ದೇಶದಿಂದ 
ಮಾತ್ರ ಈ ಪ್ರಶ್ನೆಯನ್ನೆತ್ತಿದ್ದರು. ಇಲ್ಲಿ ಒಂದು ವಿಷಯವನ್ನು-ಸರಿಯಾಗಿ ತಿಳಿದಿರಬೇಕು. :ಅದೇನೆಂದರೆ ಒಬ್ಬ ವ್ಯಕ್ತಿ, ಪುನರುತ್ನಾನವನ್ನು 
ಒಪ್ಪಿಕೊಳ್ಳುವುದಿದ್ದರೆ- ಬೌದ್ದಿಕ ಸಾಕ್ಸ್ಯಾಧಾರಗಳ ಆಧಾರದಲ್ಲಿ, ಒಪ್ಪಿಕೊಳ್ಳಬೇಕು. ಪವಿತ್ರ ಕುರ್‌ಆನಿನಲ್ಲಿ ಅಂತಹ ಸಾಕ್ಸ್ಯಾಧಾರೆಗಳನ್ನು 
ಅಲ್ಲಲ್ಲಿ ಬಹಳ ವಿವರವಾಗಿ ನೀಡಲಾಗಿದೆ. ಇನ್ನು ಅದರ ತಾರೀಕನ್ನು ಕೇಳುವ ವಿಚಾರ, ಪುನರುತ್ನಾನದ ಚರ್ಚೆಯಲ್ಲಿ ಇಂತಹ 
: ಪ್ರಶ್ನೆಯನ್ನು ಒಬ್ಬ ತಿಳಿಗೇಡಿ ಮಾತ್ರ رو اھ‎ ನು. ಏಕೆಂದರೆ ಒಂದು ವೇಳೆ ಅದನ್ನು ತಿಳಿಸಿದ್ದರೂ ಅದರಿಂದ ಯಾರಿಗೂ ಯಾವುದೇ 
. |: ಪ್ರೆಯೋಜನ್ನ, ಆಗಲಿಕ್ಕಿಲ್ಲ. ಅದನ್ನು ನಂಬದವನು- "ನೀವು ಹೇಳುವಂದು ಅದು: ನಿಜಕ್ಕೂ ಬಂದು ಬಿಟ್ಟರೆ ಆಗ ನಾನು ನಂಬುವೆನು. 
' ಅದು ಆ ದಿನವೇ ಖಂಡಿತ ಬರುವುದೆಂದು ನಾನು ಈಗಲೇ ನಂಬುವುದು ಹೇಗೆ?" ನಿನ್ನುವನು. (ಇನ್ನಷ್ಟು ವಿವರಣೆಯನ್ನು ಸೂರಃ 
' ಲುಕ್ಕಾನ್‌ನ 63, ಅಹ್‌ರಾಬ್‌ನ 116, ಸಬಾದ 5, 48 ಮತ್ತು ಯಾಸೀನ್‌ನ 45ನೆಯ ಟಿಪ್ಪಣಿಗಳನ್ನು ನೋಡಬಹುದು.) 
36. ಅರ್ಥಾತ್‌- ಅದು ಖಂಡಿತವಾಗಿ ಬರಲಿದೆ ಎಂಬುದು ನನಗೆ ಗೊತ್ತಿದೆ. ಜನರಿಗೆ ಅದರ ಆಗಮನದ ಬಗ್ಗೆ ಎಚ್ಚರಿಕೆ 
ನೀಡಲು ಈ ತಿಳುವಳಿಕೆಯೇ ಸಾಕಾಗುತ್ತದೆ. ಇನ್ನು ಅದು 'ಯಾವಾಗ ಬರಲಿದೆ ವಂಬ” ಪ್ರಶ್ನೆ. ಇದನ್ನು ಬಲ್ಲ. ವನು ಅಲ್ಲಾ; ಹನು 


ಕಾಂಡ-29 


67. ಅಲ್‌ ಮುಲ್ಕ್‌ 1005 


ELST SEE 4 ಗ ds 05‏ الله و 
ಸವ ಸ EN‏ مِن ದ BEM olds‏ 
ಮ‏ تی کلل ಸಯ‏ 

LE 2 مت‎ ಪಿ 


ನಿರಾಕರಣೆ . ಮಾಡಿದ್ದ. ಎಲ್ಲ, ಜನರ ಮುಖಗಳು ವಿಕಾರಗೊಳ್ಳು ವವು" ಮತ್ತು ಆಗ `ಅವರೊಡಸೆ,‏ دہ 
"ನೀವು ಆಗ್ರ ಹಿಸುತ್ತಿದ್ದ ವಸ್ತು ಇದುವೇ ಆಗಿದೆ" ಎಂದು ಹೇಳಲಾಗುವುದು. |‏ 

(28-30) ಅಲ್ಲಾಹನು ನನ್ನನ್ನೂ ನನ್ನ ಸಂಗಾತಿಗಳನ್ನೂ ನಾಶಗೊಳಿಸಲಿ ಅಥವಾ ನಮ್ಮ .ಮೇಲೆ ಕೃಪೆ 
ತೋರಲಿ- ಸತ್ಕನಿಷೇಧಿಗಳನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿ, ಸುವವರಾರು ಎಂಬಕುರಿತು ನೀವೆಂದಾದರೂ 
ಯೋಚಿಸಿದ್ದೀರಾ? ಎಂದು: ಇವರೊಡನೆ “ಕೇಳಿರಿ. ಅವನು ಮಹಾ ' ಕರುಣಾನಿಧಿ, ನಾವು ಅವನ ಮೇಲೆಯೇ 
ವಿಶ್ವಾಸವಿರಿಸಿದ್ದೇವೆ ಮತ್ತು .ಅವನ' تماق‎ ಭರವಸೆಯನ್ನಿರಿಸದ್ದೇವೆ. 3 ಸುವೃಕ್ತವಾದ ಪಥಭ್ರಷ್ಟ; ತೆಯಲ್ಲಿ 
ಬಿದ್ದಿರುವವನು ' 'ಯಾರೆರದು ಸದ್ಮದಲ್ಲೇ ನಮೆಗೆ ತಿಳಿದು ಬರುವುದು ಎಂದು ಇವರೊಡನೆ ಹೇಳಿರಿ. ನಿಮ್ಮ 
ಬಾವಿಗಳ ನೀರು. ನೆಲದೊಳಕ್ಕೆ ಇಂಗಿ ಹೋದರೆ, ಆ ನೀರಿನ ಹರಿಯುವ "ಚಿಲುಮೆಗಳನ್ನು ನಿಮಗೆ ಪುನಃ: 
| ಹೊರತಂದು" ಕೊಡುವವರು: ಯಾರೆಂದು ನೀವು ಯೋಚಿಸಿದ್ದೀರಾ? ಎಂದು, ಇವರೊಡನೆ ಕೇಳಿರಿ. 


ಮಾತ್ರ. `ಇದು ನನಗೆ ತಿಳಿದಿಲ್ಲ ಎಚ್ಚರಿಕೆ ಕೊಡಲಿಕ್ಕಾಗಿ ಅದನ್ನು ಶಿಂಯಬೇಕಾದ ಅಗತ್ಯವೂ ಇಲ್ಲ. ಇದನ್ನು طف‎ 

ಉದಾಹರಣೆಯಿಂದ ಚೆನ್ನಾಗಿ ತಿಳಿದುಕೊಳ್ಳ: ಬಹುದು. “ಅಡೇನೆಂದರೆ. ಯಾರು ಯಾವಾಗ 'ಸಾಯುವನೆಂಬುದು ಅಲ್ಲಾಹನ ಹೊರತು' 

ಮತ್ತಾರಿಗೂ ಳಿದಿಲ್ಲ. ಆದರೆ ಪ್ರತಿಯೊಬ್ಬನೂ ಒಂದಲ್ಲೊಂದು ದಿನ ಸಾಯಲಿಕ್ಕಿದೆ' ಎಂಬುದು ಎಲ್ಲ! ರಿಗೂ ಗೊತ್ತಿದೆ. ಒಬ್ಬ; 

ಅಜಾಗರೂಕ ಮಿತ್ರ; ನೊಡನೆ ನೀನು ಸಾಯುವುದಕ್ಕೆ ಮುಂಚೆಯೇ ನಿನ್ನ ಹಿತರಕ್ಷಣೆ ಮಾಡಿಕೋ ಎಂದು "ಹೇಳಲು تقد‎ 
| ವೆಂಬ ತಿಳುವಳಿಕೆ "ಸಾಕಾಗುತ್ತದೆ. ಅವನು ಯಾವ 'ಔನ' ಸಾಯುವನೆಂದು "ತಿಳಿದಿರುವ ಅಗತ್ಯ ವಿಲ್ಲ. % 

37. 'ಆರ್ಥಾತ್‌- ಅವರ ಪರಿಸ್ಥಿ ತಿಯು' ನೇಣುಗೆಂಬಕ್ಕೆ' ಒಯ್ಯಲ್ಪಡುವ' "ಅಪರಾಧಿಯಂತೆಯೇ: ಆಗಿರುವುದು. 

38. - ಪವಿತ್ರ ಮಕ್ಕಾ ಪಟ್ಟಣದಲ್ಲಿ: ಪ್ರವಾದಿವರ್ಯರ(ಸ) ಸತ್ಯಪ್ರಚಾರ: 'ಕಾರ್ಯವು ಆರಂಭವಾದಾಗ ಮತ್ತು ಕುರೈಶ್‌ 
| ಗೋತ್ರದ ವಿವಿಧ ಕುಟುಂಬಗಳಿಗೆ ಸೇರಿದ ವ್ಯಕ್ತಿಗಳು ಇಸ್ಲಾಮ್‌ ಧರ್ಮವನ್ನು ಸ್ವೀಕರಿಸಲರಿಭಿಸಿದಾಗ, --ಎರೋಧಿಗಳು ; 
| ಮನೆಮನೆಯಲ್ಲಿ 'ಪ್ರವಾದಿವರ್ಯರನ್ನೂ (ಸ) ಅವರ: ಸೆಂಗಾತಿಗಳನ್ನೂ. ಶಪಿಸತೊಡಗಿದರು. ಅವರ ವಿನಾಶಕ್ಕಾಗಿ ಮಾಟ`ಮಂತ್ರ ಗಳನ್ನು" 
"| ಮಾಡತೊಡಗಿದರು.- ಅವರನ್ನು. ವಧಿಸಿ ಬಿಡಲಿಕ್ಕುಗಿಯೂ ಯೋಜನೆಗಳು ಸಿದ್ದವಾಗತೊಡಗಿದವು.":ಈಕುರಿತು ಅವರೊಡನೆ- ನಾವು ' 
.| ನಾಶವಾದರೆ' ಅಥವಾ ಅಲ್ಲಾಹನ ಅನುಗ್ರಹದಿಂದ .-ಬದುಕಿ:.ಉಳಿದರೆ- ಇದರಿಂದ. ನಿಮಗೇನು. ಲಾಭ? ನೀವು ಸ್ವತಃ ನಿಮ್ಮ ನ್ನು 
| ದೇವಯಾತನೆಯಿಂದ ಹೇಗೆ.-ರಕ್ಷಿಸಿಕೊಳ್ಳುವುದೆಂದು, `ನಿಮ್ಮ -ಬಗ್ಗೆಯೇ ಚಿಂತಿಸಿರಿ- -ಎಂದು-:ಹೇಳಲು ಆದೇಶಿಸಲಾಗಿದೆ. 
|". ..39, ಅರ್ಥಾತ್‌. .ನಾವು-ಅಲ್ಲಾಹನ;. ಮೇಲೆ, ವಿಶ್ವಾಸವರಿಸಿದ್ದೇವೆ. ನೀವು- ಅವನನ್ನು ನಿರಾಕರಿಸುತ್ತೀರಿ.--ನಮಗೆ, ಅಲ್ಲಾಹನ ! 

ಮೇಲೆ ಭರವಸೆಯಿದೆ. ನಿಮಗೆ, ಭರವಸೆಯಿರುವುದು ನಿಮ್ಮ ಜನಬಲ್ಕ- ಸಾಧನಾನ್ನುಕೂಲತೆಗ್ಗಳು- “ಮತ್ತು. ದೇವೇತರ .ಆರಾಧ್ಯರ ا‎ 

| ಮೇಲೆ. ಆದುದರಿಂದ ಅಲ್ಲಾಹನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದವರು ನಾವೇ ಹೊರತು ನೀವಲ್ಲ. 
| 40. ಅರ್ಥಾತ್‌- ಈ -ಚಿಲುಮೆಗಳನ್ನು ಪುನಃ ಹರಿಯುವಂತೆ ಮಾಡಲು ಅಲ್ಲಾಹನ ಹೊರತು ಇನ್ನಾರಿಗಾದರೂ ; 
| ಸಾಧ್ಯವಿದೆಯೇ? ಇಲ್ಲ ವೆಂದಾದರೆ ಮತ್ತು ಇಲ್ಲವೆಂದು ನಿಮಗೆ ಗೊತ್ತಿರುವಾಗ- ಆರಾಧನೆಗೆ ಅಲ್ಲಾಹನು ಅರ್ಹನೋ ಅಥವಾ ' 
| ಅವುಗಳನ್ನು ಹರಿಸಲು ಅಸ; ಸಮರ್ಥರಾದ ನಿಮ್ಮ -ಆರಾಧ್ಯರೋ? ಅನಂತರ ಏಕದೇವನನ್ನು ನಂಬುವವರು ಪಥಭ್ರಷ್ಟರೋ ಅಥವಾ, 
ಬಹುದೇವವಿಶ್ವಾಸಿಗಳು ಪಥಬ್ರಷ್ಟರೋ ಎಂದು ನೀವು ಸ್ವತಃ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿನೋಡಿ. 1 


1006 ಕುರ್‌ಆನ್‌ ವ್ಯಾಖ್ಯಾನ 


68. ಅಲ್‌ ಕಲಮ್‌ 


ಪರಿಚಯ 


ಹೆಸರು . سس‎ 7 ۱ p \ 7 
ಈ ಅಧ್ಯಾಯಕ್ಕೆ ಸೂರಃ 'ನೂನ್‌' ಎಂದೂ ست'‎ ಕಲಮ್‌' ಎಂದೂ ಹೆಸರಿದೆ. ಇವೆರಡೂ ಪದಗಳು ಅಧ್ಯಾಯದ 
ಆರಂಭದಲ್ಲೇ ಇವೆ. : ನ 0 3 
ಅವತೀರ್ಣ ಕಾಲ : 
ಇದು ಮಕ್ಕಾ ಪಟ್ಟಣದ ಆರಂಭಕಾಲ ಘಟ್ಟದಲ್ಲಿ, 'ಪ್ರವಾದಿವರ್ಯರ(ಸ) ವಿರುದ್ಧ ಪ್ರತಿಭಟನೆಯು ಬಹಳ ಉಗ್ರ 
ಸ್ವರೂಪ ತಾಳಿದ್ದ ಕಾಲದಲ್ಲಿ ಅವತೀರ್ಣಗೊಂಡಿತ್ತು. 4 2 
ಚರ್ಚಾ ವಿಷಯಗಳು . 
ಇದರಲ್ಲಿ; ಮೂರು' ವಿಷಯಗಳು ವಿವರಿಸಲ್ಪಟ್ಟಿವೆ- .॥) ವಿರೋಧಿಗಳ ಆಕ್ಲೇಪಗಳಿಗೆ ಉತ್ತರ. .2)" ಅವರಿಗೆ 'ಎಚ್ಚರಿಕೆ ' 
ಮತ್ತು: ಉಪದೇಶ 3) ಪ್ರವಾದಿವರ್ಯರಿಗ(ಸ) ತಾಳ್ಮೆ ಹಾಗೂ ಸ್ಥೈರ್ಯಗಳ ಬೋಧನೆ. .._ 
ಉಪನ್ಮಾಸದ ಆರಂಭದಲ್ಲಿ ಪ್ರವಾದಿವರ್ಯರೊಡನೆ(ಸ) ಹೀಗೆ. ಹೇಳಲಾಗಿದೆ. ಈ . ಸತ್ಯ ನಿಷೇಧಿಗಳು ನಿಮ್ಮನ್ನು 
ಹುಚ್ಚನೆನ್ನುತ್ತಾರೆ. ವಸ್ತುತಃ ನೀವು ಅವರ ಮುಂದಿಡುತ್ತಿರುವ ಗ್ರಂಥ ಮತ್ತು ನಿಮ್ಮ ಅತ್ತು نا‎ ಮಟ್ಟದ ಚಾರಿತ್ರ್ಯವೇ ಅವರ 
ಈ ಸುಳ್ಳನ್ನು ಖಂಡಿಸುವುದಕ್ಕೆ ಪರ್ಯಾಪ್ತವಿದೆ. ಹುಚ್ಚನಾರು, ಧೀಮಂತನಾರು ಎಂಬುದು ಎಲ್ಲರಿಗೂ `ಗೋಚರಿಸುವಂತಹ 
"ಕಾಲ ಸದ್ಮ ವೇ ಬರಲಿದೆ. ಆದುದರಿಂದ ನಿಮ್ಮ ವಿರುದ್ಧ ಎಬ್ಬಿಸಲಾಗುತ್ತಿರುವ 'ವಿರೋಧದ'" ಬಿರುಗಾಳಿಗೆ. 72 ಮಣಿಯಟೇಡಿ. 
ಅನಳಿತರ فو‎ ಸಾಮಾನ್ಯರ ಕಣ್ಣೆರೆಸಲಿಕ್ಕಾಗಿ ಹೆಸರೆತ್ತದೆಯೇ ವಿರೋಧಿಗಳ ಪೈಕಿ ಒಬ್ಬ ಪ್ರಮುಖ- ವ್ಯಕ್ತಿಯ ಟಾರಿತ್ರ್ಯವನ್ನು 
ಮುಂದಿಡಲಾಗಿದೆ. ಪ್ರವಾದಿವರ್ಯರು(ಸ) ಎಂತಹ ನಿಷ್ಕಳಂಕ ಚಾರಿತ್ರ್ಯವಂತರು ಮತ್ತು ಮಕ್ಕಾದಲ್ಲಿ ಅವರನ್ನು ۔‎ ವಿರೋದಧಿಸು' 
ಪುದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಕುರೈಶ್‌ ಸರದಾರರ ಸಾಲಿನಲ್ಲಿ ಎಂತೆಂತಹ ಚಾರಿತ್ರ್ಯದ fii ಎಂಬುದನ್ನು ಜನರು 
ied ಇದರ ಉದ್ದೇಶವಾಗಿದೆ. 
ಬಳಿಕೆ 17ರಿಂದ 33ರ ವರೆಗಿನ ಸೂಕ್ತಗಳಲ್ಲಿ ಅಲ್ಲಾಹನ - ಅನುಗ್ರಹಗಳನ್ನು ಪಡೆದ 'ಬಳಿಕವೂ ಅವನಿ ಗೆ جودن‎ 
-- ಮತ್ತು ತಮ್ಮ ناد‎ .ಅತ್ಯುತ್ತಮನಾಗಿದ್ದ ವ್ಯಕ್ತಿಯ ಉಪದೇಶವನ್ನು: ಸಕಾಲದಲ್ಲಿ ಸ್ವೀಕರಿಸದೆ ಕೊನೆಗೆ ಆ ಭವ್ಮ 1 
ಕೊಡುಗೆಯಸ್ನೇ ಕಳೆದುಕೊಂಡ ಒಂದು: ತೋಟದವರ ಉದಾಹರಣೆಯನ್ನು ಮುಂದಿಡಲಾಗಿದೆ. ಈ. ಉದಾಹರಣೆಯ ಮು: 
ಮಕ್ಕಾದ ಜನರಿಗೆ - ಹ ಮಾತುಗಳನ್ನು سو‎ ನೀವೂ ಇದೇ ರೀತಿ: ನಾಶಮಾಗುವಿರಿ ಎಂಬಿ 
ಎಚ್ಛೆರಿಕೆಯನ್ನು ನೀಡಲಾಗಿದೆ. : - 4 2 یی‎ 
' ತರುವಾಯ, 34ರಿಂದ" 47ರ. ವರೆಗಿನ ಸೂಕ್ತಗಳಲ್ಲಿ ಭತರ ಸತ ೈನಿಷೇಧಿಗಳನ್ನು ಎಚ್ಚ ರಿಸಲಾಗಿದೆ. 'ಈ ಷಃ ಸಲಪಡೆ 
ನೇರವಾಗಿ ಅವರನ್ನೇ - ಅಭಿಸಂಚೋಧಿಸಲಾಗಿದೆ. ” ಮತ್ತೆ ಕೆಲವೆಡೆ" ಮೇಲ್ನೋಟಕ್ಕೆ ಪುನ ಅಧಿಸಂಬೋಧಿ ' 
ಸಿದ್ದರೂ ವಾಸ್ತವದಲ್ಲಿ ಆ “ಮೂಲಕ. . 7 67۰ `ಎಚ್ಚೆರಿಕೆ. ನೀಡಲಾಗಿದೆ, : جو‎ “1. 
ಕೊನೆಯಲ್ಲಿ- ಅಲ್ಲಾಹನ ತೀರ್ಮಾನ ಬರುವವರೆಗೂ ಧರ್ಮಪ ಸ್ರಡಾರದ ಮಾರ್ಗದಲ್ಲಿ, ಎದುರಾಗುವ ೬ ಎಲ್ಲ ಸಂಕೆಷ್ಠ ಗಳನ್ನು } 
ತಾಳ್ಮೆಯಿಂದ" ವಿದುರಿಸಿರಿ: "ಮತ್ತು ಯೂನುಸಾರನ್ನು(ಅ)- ಕಠಿಣ ಸತ್ವಪರೀಕ್ಷೆ ್ಲೈಗೊಳಿಪಡಿಸಲಿ" ಕಾರಣನಾದಂತಹ ಅನಹನೆಯಿಂದ ; 


* ದೂರವಿರಿ” ಎಂದು ಪ್ರ ನರನು: `ಅಡೇಶಿಸ ಸಲಾಗಿದೆ اف‎ ES ಫಿ 


68. ಅಲ್‌ ಕಲಮ್‌ 1007 


نٗ وَالْعَلؤ و ما َطرون ಮಿಶಿಲನ ಮ್ರ) ಸ್ಕಿ‏ 2 
لاجرا HE‏ مل خی ص2 ) 


68. ಅಲ್‌ ಕಲಮ್‌ 


4 (ಅವತೀರ್ಣ-ಮಕ್ಕಾದಲ್ಲಿ) ۰ ۱ 
ಸೂಕ್ತಗಳು-52 ہی ۴ ا‎ ಈ ಷ್ಠ - ರುಕೂಆ್‌ಗಳು-2 

ಪರಮ ದಯಾಮಯನೂ ಕರುಣಾನಿಧಿಯೂ ಆದ್ಧ ಅಲ್ಲಾಹನ ನಾಮದಿಂದ : 

(1-16) .ನೂನ್‌- ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ-!' ನಿಮ್ಮ ಪ್ರಭುವಿನ 

ಅನುಗ್ರಹದಿಂದ ನೀವು ಹುಚ್ಚರಲ್ಲ? ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗ: 

ದಂತಹ ಸತ್ಸಲವಿದೆ.* ಮತ್ತು ہج‎ ಯವಾಗಿಯೂ ನೀವು ಚಾರಿತೃದ ಅತ್ಕುನ್ನತ ಮಟ್ಟದಲ್ಲಿದ್ದೀರಿ.* ನಿಮ್ಮ 


1. ಕಲಮ್‌(ಲೇಖನಿ) ಎಂದರೆ 'ದಿಕ್ರ್‌' ಅರ್ಥಾತ್‌. ಕುರ್‌ಆನನ್ನು ಬರೆಯಲಾಗುತ್ತಿದ್ದ ಲೇಖನಿ ಎಂದು ವ್ಯಾಖ್ಕಾನಕಾರ ' 
ಇಮಾಮರೆನಿಸುವ ಮುಜಾಹಿದ್‌ ಹೇಳುತ್ತಾರೆ. ಇನ್ನು ಬರೆಯಲ್ಪಡುತ್ತಿದ್ದ ವಸ್ತುನೆಂದರೆ, ಪವಿತ್ರ ಕುರ್‌ಆನ್‌ ಎಂದು ಇದರಿಂದ 
ತಾನಾಗಿಯೇ ತಿಳಿದು ಬರುತ್ತದೆ. ” کی‎ | ٠ 
2. ಲೇಖನಿ ಮತ್ತು ಗ್ರಂಥದ ಆಣೆ ಹಾಕಿರುವುದು ಇದೇ ವಿಷಯದ ಬಗ್ಗೆ, ತಾತ್ವರ್ಯವೇನೆಂದರೆ- ದಿವ್ಯವಾಣಿಯ ಲೇಖಕರ 
ಕೈಯಿಂದ ಬರೆಯಲ್ಪಡುತ್ತಿರುವ ಈ ಕುರ್‌ಆನ್‌ ಪ್ರವಾದಿವರ್ಯರು(ಸ' ಹುಚ್ಚ ರೆಂಬ ಸತ್ಯ ನಿಷೇಧಿಗಳ ಆರೋಪ ಸುಳ್ಳೆನ್ನುವುದಕ್ಕೆ 
| ಸ್ವತಃ ಪರ್ಯಾಪ್ತ ಪುರಾವೆಯಾಗಿದೆ. ನ ಇಂತಹ ಉನ್ನತ ಮಟ್ಟದ ವಿಷಯಗಳಿರುವ, ಆತ್ಮಃ وہ‎ ಸುಲಲಿತ 
ಶೈಲಿಯ ವಾಣಿಯನ್ನು ಮುಂದಿಟ್ಟಿರುವುದು ಅವರ ಮೇಲೆ ಅಲ್ಲಾಹನ ಅನುಗ್ರ 'ಹವಿದೆ ಎಂಬುದರ ದ್ಯೊ ಆತಕವಾಗಿದೆ. ಹೀಗಿರುವಾಗ | 
ಇದನ್ನು ಅವರು ಹುಚ್ಚ ರೆನ್ನು ವುದಕ್ಕೆ ce ಹೇಳುವುದು ತೀರಾ' ಅಸಂಬದ್ಧ ಮಾತಾಗಿದೆ. ಇಲ್ಲಿ ಮೇಲ್ಲೋಟಕ್ಕೆ 
ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಲಾಗಿದ್ದರೂ ಇದರ ನಿಜವಾದ ಉದ್ದೆ. €ಶ-`ಸತ್ಯನಿಷೇಧಿಗಳಿಗೆ. ಅವರ ಮಿಥ್ಯಾ ರೋಪದ 
ಉತ್ತರ ನೀಡುವುದು ಮತ್ತು ಯಾವ ಕುರ್‌ಆನಿನ ಕಾರಣ ನೀವು .ಅದನ್ನು ಮುಂದಿಡುತ್ತಿರುವ ವ್ಯಕ್ತಿಯನ್ನು ಹುಚ್ಚನೆಂದು ' 
| ಕರೆಯುತ್ತಿರುವಿರೋ ಸ್ವತಃ ಆ ಕುರ್‌ಆನ್‌ ನಿಮ್ಮ ಆರೋಪ ಸುಳ್ಳೆಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರೊಡನೆ ಹೇಳುವು 
| ದಾಗಿಡೆ ಎಂಬುದು ಗಮನದಲ್ಲಿ ರಬೇಕು._ (ಹೆಚ್ಚಿನ ವಿವರಣೆಗೆ ನೋಡಿರಿ: ಸೂರಃ. ಅತ್ತೂರ್‌: ಟಿಪ್ಪಣಿ 22) x 
3. ಅರ್ಥಾತ್‌- ನೀವು ಜನತೆಗೆ ಸನ್ಮಾ ಗ£ದರ್ಶನ. ಮಾಡಲಿಕ್ಕಾಗಿ ಪಡುತ್ತಿರುವ ಪ್ರಯತ್ನದ ಫಲವಾಗಿ ನಿಮಗೆ' ಇಂತಹ, 
ಮನನೋಯಿಸುವಂಶಹ 'ಮಾತುಗ್ಗಳನ್ನು. ಕೇಳಬೇಕಾಗಿ ಬರುತ್ತದೆ. ಆದರೂ ےمج‎ ಈ ح-‎ ವನ್ನು ಸೆರವೇರಿಸುತ್ತ ಲೇ ಇರುತ್ತೀರಿ. ' 

| ಇದಕ್ಕಾಗಿ ನಿಮಗೆ ಅಪಾರ ಮತ್ತು' ಅನಂತ ಪುಣ್ಯಫಲ ಸಿಗಲಿದೆ. | ا‎ ನ 
74 ಈ ಸ್ಥಾನದಲ್ಲಿ ಈ ಮಾತು ಎರಡು ಅರ್ಥಗಳನ್ನು ಕೊಡುತ್ತದೆ. 1) ನೀವು ಚಾರಿತ್ರ್ಯದ ಅತ್ಯುನ್ನತ ಸ್ಥನೆದಲ್ಪಿದ್ದೀರಿ 
1 ಆದುದರಿಂದಲೇ ಜನತೆಗೆ ಸನ್ಮಾರ್ಗ ತೋರಿಸುವ ಕಾರ್ಯದಲ್ಲಿ ಈ ಕಷ್ಟಗಳನ್ನೆಲ್ಲಾ ಸಹಿಸುತ್ತಿದ್ದೀರಿ. ಅನ್ಮಥಾ ಒಬ್ಬ ದುರ್ಬಲ 
ಚಾರಿತ್ರ್ಯವೃಳ್ಳಿವನಿಂದ .ಈ ಕಾರ್ಯವು ಸಾಧ್ಯವಾಗಲಾರದು. 2). ಸತ್ಮನಿಷೇಧಿಗಳು ನಿಮ್ಮ ಮೇಲೆ ಹೊರಿಸುತ್ತಿರುವ ಹುಚ್ಚನೆಂಬ 
ಆರೂ ಅಪ್ಪಟ ಸುಳ್ಳು ಎಂಬುದಕ್ಕೆ و‎ ಕುರ್‌ಆನ್‌ ಮ ಮಾತ್ರವಲ್ಲ ನಿಮ್ಮ ಉನ್ನತ ಮಟ್ಟದ ಚಾರಿತ್ರ್ಯ್ಯವೂ ಸಾಕ್ಲಿಯಾಗಿರುತ್ತದೆ. 

ಕಾಂಡ-29 


1008 ಕುರ್‌ಆನ್‌ ವ್ಯಾಖ್ಯಾನ 


ಸ ರ 


92 بین 


Wo ಗ ರ್‌ I مان نا‎ 6: We & ಸು 


ے٢‎ 


0 ۸ سے ! ۶ سس کا گی‎ 
ور‎ BES JL OF WES ಸ 
ಪೈಕಿ ಯಾರು سے مت‎ ಸದ್ಯದಲ್ಲೇ ನೀವೂ ನೋಡಿಕೊಳ್ಳುವಿರಿ ಮತ್ತು ಅವರೂ' 
ಕಂಡುಕೊಳ್ಳುವರು. ನಿಮ್ಮ ಪ್ರಭುವು ಅವನ ಮಾರ್ಗದಿಂದ ಭ್ರಷ್ಟರಾದವರು ಯಾರೆಂಬುದನ್ನೂ ಚೆನ್ನಾಗಿ 
ಅರಿತಿರುತ್ತಾನೆ ಮತ್ತು ಸನ್ಮಾರ್ಗದಲ್ಲಿರುವವನನ್ನೂ ಬಲ್ಲವನಾಗಿದ್ದಾನೆ. ಆಡುದರಿಂದ ನೀವು ಈ ಸುಳ್ಳಾಗಿಸು' 
ವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ, ನೀವು ಸ್ವಲ್ಪ ಮಣಿದರೆ ತಾವೂ ಮಣಿಯುವೆವೆಂದು 
ಇವರು ಇಚ್ಛಿಸುತ್ತಾರೆ. ಅತ್ಮಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ- (ಅವನು) 
| ಮೂದಲಿಸುತ್ತಾನೆ, .ಚಾಡಿ ಹೇಳುತ್ತಾ ತಿರುಗುತ್ತಾನೆ, ಸತ್ಕಾರ್ಯಗಳನ್ನು. ಮಾಡದಂತೆ ತಡೆಯುತ್ತಾನೆ? ಅಕ್ರಮ- 
ಅತಿರೇಕಗಳಲ್ಲಿ ಮಿತಿಮೊರುವವನಾಗಿದ್ದಾನೆ, ಮಹಾ ದುಷ್ಕರ್ಮಿಯಾಗಿದ್ದಾನೆ. . ಪೀಡಕನಾಗಿದ್ದಾನೆ* ಮತ್ತು 
| ಇದೆಲ್ಲದರ ಜೊತೆಗೆ ಕುಲಗೆಟ್ಟಿವನೂ? ಆಗಿದ್ದಾನೆ. ಅವನು ಬಹಳಷ್ಟು ಸಂಪತ್ತು ಮತ್ತು ಸಂತಾನವುಳ್ಳವನೆಂಬ' 


ಚಾರಿತ್ಯ್ಯದ ಉನ್ನತಿ ಮತ್ತು ಹುಚ್ಚು ಇವೆರಡೂ ಏಕಕಾಲದಲ್ಲಿ ಒಬ್ಬ ವೃಕ್ತಿಯಲ್ಲಿ ಇರಲು ಸಾಧ್ಯವೇ ಇಲ್ಲ. ಪ್ರವಾದಿವರ್ಯರ(ಸ) 
۰ "0" ಹೇಗಿದ್ದುವೆಂಬುದನ್ನು ತಿಳಿಯದವರಾರೂ ಮಕ್ಕಾದಲ್ಲಿರಲಿಲ್ಲ. ಆದುದರಿಂದ ಇಷ್ಟೊಂದು ಉನ್ನತ ಮಟ್ಟದ, 
| ವ್ಯಕ್ತಿಯನ್ನು ಹುಚ್ಚನೆನ್ನುವವರು ಎಂತಹ ದುಷ್ಟರು ಮತ್ತು ನಾಚಿಕೆ ಗೆಟ್ಟವರೆಂದು, ಜ್ಞನರ್ದು ತಿಳಿಯುವಂತಾಗಲು ಅವರ 
ಇಚ್ಛಾರಿತ್ಯ್ಯಗಳ ಕಡೆಗಿರುವ ಈ ಸೂಚನೆಯೇ ಸಾಕಾಗುತ್ತಿತ್ತು. 
|. 5. ಅರ್ಥಾತ್‌- ನೀವು مد‎ ಪ್ರಚಾರ ಕಾರ್ಯದಲ್ಲಿ ಸ್ವಲ್ಪ ಸಡಿಲಾದರೆ ಅವರೂ ತಮ್ಮ ವಿರೋಧವನ್ನು ತುಸು 
ಸ್ಥಗಿತಗೊಳಿಸಬಹುದು ಅಥವಾ ನೀವು ಇವರ ಪಥಭ್ರಪ್ಟತೆಯ ವಿಷಯದಲ್ಲಿ ಸ್ವಲ್ಪ ರಿಯಾಯಿತಿ ತೋರಿಸಿ ನಿಮ್ಮ ಧರ್ಮದಲ್ಲಿ ' 
| ಸ್ವಲ ತಿದ್ದುಪಡಿಯನ್ನು ಮಾಡಲು ಸಿಡ್ದರಾದರೆ ಇವರು ನಿಮ್ಮೊಡನೆ ರಾಜಿಮಾಡಿಕೊಳ್ಳಲು ತಯಾರಿದ್ದಾರೆ. 
| 6. ಮೂಲದಲ್ಲಿ 'ಮಹೀನ್‌' ಎಂಬೆ ಪದ್ದ ಪ್ರಯೋಗಗೊಂಡಿದೆ. ಇದನ್ನು ನೀಚ, ಅಲ್ಪ ಮತ್ತು ಕೀಳ್ತರದ ಮನುಷ್ಯನಿಗೆ. 
2 ಹೇಳಲಾಗುತ್ತ ದೆ. ನಿಜವಾಗಿ, ಬಹಳಷ್ಟು ಆಣೆ ಹಾಕುವವನು ಖಂಡಿತ ಇದೇ ಮಟ್ಟದ ಮನುಷ್ಯನಾಗೆರುತ್ತಾನೆ. ಜನರು ಅವನು 
ಸುಳ್ಳುಗಾರನೆಂದು ಪರಿಗಣಿಸು ات‎ ರೆಂಬುದು' ಅವನಿಗೆ ತಿಳಿದಿರುವುದರಿಂದ ಮತ್ತು ಆಣೆ ಹಾಕದಿದ್ದರೆ ಜನರು 'ತನ್ನ ಮಾತನ್ನು 
ನಂಬಲಾರರೆಂಬ ಪ್ರಜ್ಞೆ ಅವನಿಗಿರುವುದರಿಂದಲೇ ' ಅವನು ಮಾತುಮಾತಿಗೆ ಆಣೆ ಹಾಕುತ್ತಾನೆ. ಇದರಿಂದಾಗಿ ಅವನು ಸ್ವತಃ ತನ್ನ 
ದೃಷ್ಟಿಯಲ್ಲೂ و‎ ನಾಗುತ್ತಾನೆ ಮತ್ತು ಸಮಾಜದಲ್ಲೂ "ಅವನಿಗೆ ಬೆಲೆಯಿರುವುದಿಲ್ಲ. 
7 ಮೂಲದಲ್ಲಿ 'ಮನ್ನಾಣಲ್ಲಿ ್ಲಿಲ್‌ಖೈರಿ" ಎಂಬ ಪದಗಳು ಪ್ರಯೋಗಗೊಂಡಿವೆ. ಅರಬಿ ಭಾಷೆಯಲ್ಲಿ 'ಬೈರ್‌' ಎಂದು 'ಸಂಪತ್ರಿಗೂ 
| ಹೇಳುತ್ತಾರೆ, ಒಳಿತಿಗೆ ಹೇಳುತ್ತಾರೆ. ಅದನ್ನು ಸಂಪತ್ತಿನ ಅರ್ಥದಲ್ಲಿ ತೆಗೆದುಕೊಂಡರೆ- ಅವನು ಮಹಾ ಜಿಪುಣ, ಕಡುಲೋಚಭ್ಬಿ, |' 
] ಚಿಕ್ಕಾಸನ್ನೂ 'ಕೊಡದವನು ಎಂದು" `ಅರ್ಥವಾಗುತ್ತೆದೆ. ಖೈರ್‌ನ್ನು "ಒಳಿತಿನ 'ಅರ್ಥದಲ್ಲಿ ತೆಗೆದುಕೊಂಡರೆ, ಅವನು ಪ್ರತಿಯೊಂದು | 
1 ಬೆಳ್ಳಿಯ ಕಾರ್ಯಕ್ಕೆ'ತಡೆ ಹಾಕುತ್ತಾನೆ ಮೆತ್ತು ಜನರನ್ನು کہ‎ ್ಲಮಿನಿಂದ ತಡೆಯುವ ಕಾರ್ಯದಲ್ಲಿ ನಿರತನಾಗಿದ್ದ ನೆಂದು ಅರ್ಥವಾಗುತ್ತದೆ. , 
8. ಮೂಲದಲ್ಲಿ 'ಉತುಲ್‌' ಎಂಬ ಪದ ಪ್ರಯೋಗಗೊಂಡಿದೆ. ಒಳ್ಳೆಯ ದೈಢಕಾಯನಾದ ಮತ್ತು" ಚೆನ್ನಾಗಿ ತಿಂದುಂಡು! 
| ದಷ್ಟುಪುಷ್ಟವಾಗೆರಿವ. 'ಮತ್ತು ಅದರೊಂದಿಗೆ ಒರಟು ಸ್ವಭಾವದವನೂ ಜಗಳಗಂಟನೂ ಕ್ರೂರಿಯೂ تس‎ ಈ ಪದ! 
ಪ್ರಯೋಗವಾಗುತ್ತದೆ. تی یں‎ 
و‎ ಮೂಲದಲ್ಲಿ: 'ರುನೀಮ್‌' ಎಂಬ ಪದ ಪ್ರಯೋಗಗೊಂಡಿದೆ.' ಅರಬ್‌ "ಸಾಹಿತ್ಯದಲ್ಲಿ ಈ ಪದೆವನ್ನು “ನಜವಾಗಿ ಒಂದು ا‎ 
ಕುಟುಂಬದ ಸದಸ್ಕನಲ್ಲದಿದ್ದೆರೂ ಅದರಲ್ಲಿ ಸೇರಿಕೊಂಡಿರುವ ಅಕ್ರಮ ಸಂತಾನದ, ಬಗ್ಗೆ ಬಳಸಲಾಗುತ್ತದೆ. ದುಷ್ಪತನಕ್ಕಾಗಿ 


ಕಾಂಡ-29 


68. ಅಲ್‌ ಕಲಮ್‌ 1009 


EL LL WK ELA عل‎ LEAR LI IE 


A Cal‏ 3 ہہت 
EE TED TN To‏ 
J‏ 45 ٣تت‏ 

ME SLRS KE SNES تَا کیل اع لا‎ 


ನೆಲೆಯಲ್ಲಿ ಹೀಗಾಗಿದ್ದಾ ನೆ. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ, "ಇವೆಲ್ಲ ಗತಕಾಲದ |. 
ಕಟ್ಟುಕತೆಗಳು" ಎಂದು ಹೇಳುತ್ತಾನೆ. ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆ ಎಳೆಯಲಿದ್ದೇವೆ."' 

(17-33) ನಾವು ಒಂದು ತೋಟದ ಮಾಲಕರನ್ನು- -ಪರೀಕ್ಸೆಗೆ ಗುರಿಪಡಿಸಿದ್ದಂತೆಯೇ ಇವರನ್ನು 
(ಮಕ್ಕಾ ವಾಸಿಗಳನ್ನು) ಪರೀಕ್ಷೆಗೊಳಪಡಿಸಿರುತ್ತೇವೆ.? "ಖಂಡಿತವಾಗಿಯೂ ನಸುಕಿನಲ್ಲಿ ನಾವು ನಮ್ಮ 
ತೋಟದ ಫಲಗಳನ್ನು ಕೊಯ್ಕುವೆವು" ಎಂದು ಆಣೆ .ಹಾಕುವಾಗ ಅವರು ಯಾವುದೇ ವಿನಾಯಿತಿ |" 
“ಮಾಡಿರಲಿಲ್ಲ.!! ಇರುಳಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ: 
ವಿಪತ್ತೊಂದು ಎರಗಿತು ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಳೆಯಂತಾಗಿ - ಬಿಟ್ಟಿತು. ಮುಂಜಾನೆ 
ಅವರು- "ಫಲಗಳನ್ನು ಕೊಯ ಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ ಕಡೆಗೆ ಹೊರಡಿರಿ" ಎಂದು 
ಪರಸ್ಪರರನ್ನು ಕೂಗಿದರು. ಹೀಗೆ ಅವರು ಹೊರಟರು ಮತ್ತು ಇಂದು ಬಡವನಾರೂ ನಿಮ್ಮ ತೋಟದೊಳಗೆ 


ಪ್ರಸಿದ್ಧನಾಗಿರುವ ವ್ಯಕ್ತಿಗೆ ಈ ಪದವನ್ನು ಪ್ರಯೋಗಿಸಲಾಗುತ್ತದೆಂದು ಸಈದ್‌ ಬಿನ್‌ ಜುಬೈರ್‌ ಮತ್ತು ಶುಅಬೀ ಹೇಳುತ್ತಾರೆ. 
ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಿರುವಂತಹ ಈ ಗುಣಗಳು ಯಾವ ವೃಕ್ತಿಯದ್ದೆಂದು ಕುರ್‌ಆನ್‌ ಹೆಸರಿಸುವುದಿಲ್ಲ. ಆದುದರಿಂದ 
ಆ ವ್ಯಕ್ತಿ ತನ್ನ ಈ ಗುಣಗಳಿಗಾಗಿ ಮಕ್ಕಾದಲ್ಲಿ ಎಷ್ಟು ಪ್ರಸಿದ್ಧನಾಗಿದ್ದ; ನೆಂದರೆ ಅವನ ಹೆಸರು ಹೇಳದೆ ಕೇವಲ ಈ ಗುಣಗಳನ್ನು 
.ಹೇಳಿಬಿಟ್ಟರೆ, ಇವು ಯಾರ ಗುಣಗಳು ಎಂಬುದು ಜನರಿಗೆ ತಿಳಿದು ಬಿಡುತ್ತಿತ್ತು ಎಂದು ವ್ಯಕ್ತವಾಗುತ್ತದೆ. 

10. ಈ ಮಾತಿನ ಸಂಬಂಧವು ಮೇಲಿನ ವಾಕ್ಸರಣಿಯೊಂದಿಗೂ ಇರಬಹುದು ಅಥವಾ ಅನಂತರದ ನುಡಿಯೊಂದಿಗೂ 
ಇರಬಹುದು. ಮೊದಲನೆಯ ಸಾಧ್ಯತೆಯ ಪ್ರಕಾರ ಇದರ ಅರ್ಥ- ಅವನೊಬ್ಬ ಐಶ್ವರ್ಯವಂತನೂ ಹೆಚ್ಚು ಸಂಖ್ಯೆಯಲ್ಲಿ ಪುತ್ರ 
'ಸಂತಾನ ಹೊಂದಿದವನೂ ಆಗಿರುತ್ತಾನೆಂದ ಮಾತ್ರಕ್ಕೆ ಅವನ ಒತ್ತಡಕ್ಕೆ ಮಣಿಯಬೇಡಿರಿ ಎಂದಾಗುತ್ತದೆ. ಎರಡನೆಯ ಸಾಧ್ಯತೆಯ 
ಪ್ರಕಾರ- ಹೆಚ್ಚು ಸಂಪತ್ತು ಸಂತಾನಗಳಿರುವ ಕಾರಣದಿಂದಾಗಿ ಅವನು ಅಹಂಕಾರಿಯಾಗಿ ಬಿಟ್ಟಿದ್ದಾನೆ. ನಮ್ಮ ಸೂಕ್ತಗಳನ್ನು ಅವನಿಗೆ 
ಓದಿ ಹೇಳಿದಾಗ, ಇದೆಲ್ಲ ಗತಕಾಲದ ಕಟ್ಟುಕತೆಗಳೆಂದು ಹೇಳುತ್ತಾನೆ ಎಂದು ಅರ್ಥವಾಗುತ್ತದೆ. | 

11. ಅವನು ತನ್ನನ್ನು, ದೊಡ್ಡ ಮೂಗಿನವನೆಂದು ಭಾವಿಸಿಕೊಳ್ಳುತ್ತಿದ್ದನು. ಆದುದರಿಂದ ಅವನ ಮೂಗನ್ನು ಸೊಂಡಿಲು 
ಎನ್ನಲಾಗಿದೆ. ಸೊಂಡಿಲಿಗೆ ಬರೆ ಎಳೆಯುವುದೆಂದರೆ ಅಪಮಾನಗೊಳಿಸುವುದು. ಅರ್ಥಾತ್‌- ನಾವು ಅವನನ್ನು ಈ ಲೋಕದಲ್ಲೂ 
ಪರಲೋಕದಲ್ಲೂ ಯಾವ ರೀತಿಯಲ್ಲಿ ಅವಮಾನಗೊಳಿಸಿ ಬಿಡುವೆವೆಂದರೆ ಅದು ಅನಂತ ಕಾಲದವರೆಗೂ ಅವನ ಬೆನ್ನು ಬಿಡಲಾರದು. 

12. ಈ ಸ್ಥಾನದಲ್ಲಿ ಸೂರಃ ಅಲ್‌ .ಕಹಫ್‌ನ 5ನೆಯ ರುಕೂಲ್‌ ಸಹ ಗಮನದಲ್ಲಿರುವುದು ಒಳ್ಳೆಯದು. ಅಲ್ಲಿ ಈ| . 
ರೀತಿ ಪಾಠ ಕಲಿಸಲಿಕ್ಕಾಗಿ ಎರಡು ತೋಟದವರ ಉದಾಹರಣೆಯನ್ನು ಕೊಡಲಾಗಿದೆ. | 

13. ಅರ್ಥಾತ್‌- ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಅಧಿಕಾರದ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇತ್ತೆಂದರೆ, 
ನಾವು ನಾಳೆ ಖಂಡಿತವಾಗಿಯೂ ನಮ್ಮ ತೋಟದ ಹಣ್ಣುಗಳನ್ನು ಕೊಯ್ಯುವೆವೆಂದು ನಿರಾತಂಕವಾಗಿ ಆಣೆಹಾಕಿ ಹೇಳಿಬಿಟ್ಟರು. 
"ಅಲ್ಲಾಹನು ಇಚ್ಛಿಸಿದರೆ" ನಾವು ಈ ಕೆಲಸ ಮಾಡುವೆವು ಎಂದು ಹೇಳುವ ಅಗತ್ತ ೈವನ್ನೂ ಅವರು ಮನಗಾಣವಿಲ್ಲ. 

- 14. ಬಹುಶಃ ತೋಟದಲ್ಲಿ ಮರಗಳ ನಡುವೆ ಹೊಲವೂ ಇದ್ದಿರಬಹುದು. "ಆದುದರಿಂದ ಹೊಲ `ಎಂಬ ಪದ 
ಪ್ರಯೋಗವಾಗಿದೆ. ۱ 


ಕಾಂಡ-29 


1010 ಕುರ್‌ಆನ್‌ ಮ್ಯಾಖ್ಯಾನ 


6 8 PE KE SESS SHE CL BAGS 
ಡಿಸಿ ಆಕ ہی سس شس7‎ 
یت کا کا یز کی‎ ಭಯದ 8 ನಖ ಸಖ 

ASL Ae SHY ال‎ es ۳ 72 مات‎ ۰ 
wk ಹಿ ಸಿ ಪಂದ PEI الاِضرة‎ ಹ 


ಬಾರದಂತೆ ನೋಡಿಕೊಳ್ಳಬೇಕೆಂದು ಅವರು ಪರಸ್ಸರರೊಡನೆ 'ಏಸು ಗುಟ್ಟುತ್ತಲಿದ್ದರು. ಏನೂ J ۱ 
08. ನಿರ್ಧರಿಸಿಕೊಂಡು, (ಫಲ ಕೊಯ್ಮಲು) ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಗುಬಗೆಯಿಂದ 
ಅಲ್ಲಿಗೆ ಹೋದರು. ಆದರೆ ತೋಟವನ್ನು ಕಂಡಾಗ, ۰ "ನಾವು ದಾರಿ ತಪ್ಪಿದ್ದೇವೆ ಅಲ್ಲ, ನಿಜವಾಗಿ ನಾವು 
ವಂಚಿತರಾಗಿ ಬಿಟ್ಟಿದ್ದೇವೆ" ಎಂದು ಹೇಳತೊಡಗಿದರು." ಅವರ ಪೈಕಿ ಉತ್ತಮನಾಗಿದ್ದವನು, "ನೀವು 
ಅಲ್ಲಾಹನನ್ನು ಸ್ತುಶಿಸುವುದಿಲ್ಲವೇಕೆ ಎಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೇ?" ಎಂದನು.” ಆಗ 
ಆವರು, "ನಮ್ಮ . ಪ್ರಭು ಪರಮ ಪಾವನನು, ನಿಜಕ್ಕೂ ನಾವು ಅಕ್ರಮಿ ಗಳಾಗಿದ್ದೆವು' ಎಂದರು. 
ತರುವಾಯ ಅವರಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನನ್ನು ತೆಗಳತೊಡಗಿದರು.' ಕೊನೆಗೆ ಅವರು, "ಅಯ್ಯೋ 


ನಮ್ಮ ಪಾಡು! ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು ನಮ್ಮ ಪ್ರಭು ಇದಕ್ಕೆ ಬದಲಾಗಿ 
ಇದಕ್ಕಿಂತಲೂ: ಉತ್ತಮ ತೋಟ ದಯಪಾಲಿಸಲೂ ಬಹುದು. ನಾವು ನಮ್ಮ ಪ್ರಭುವಿನ ಕಡೆಗೆ 
'ಮರಳುತ್ತೇವೆ" ಎಂದರು. ಯಾತನೆಯು ಹೀಗಿರುತ್ತದೆ ಮತ್ತು ಪರಲೋಕದ 'ಯಾತನೆಯಂತು 
ಇದಕ್ಕಿಂತಲೂ ದೊಡ್ಡದಾಗಿದೆ. ಇದನ್ನು ಇವರು ತಿಳಿದಿರುತ್ತಿದ್ದರೆ! h 


15. ಮೂಲದಲ್ಲಿ 'ಅಲಾ ಹರ್‌ದಿನ್‌' ಎಂಬ ಪದಗಳಿವೆ. 'ಹರ್ದ್‌' ಎಂದು ಅರಬೀ ಭಾಷೆಯಲ್ಲಿ ತಡೆಯುವುದಕ್ಕೆ ಮತ್ತು 
ಕೊಡದಿರುವುದಕ್ಕೆ ಹೇಳಲಾಗುತ್ತದೆ. ಸಂಕಲ್ಪ ಮತ್ತು `ನಿರ್ಧಾರಿತ ತೀರ್ಮಾನಕ್ಕೂ ಈ ಪದ ಪ್ರಯೋಗವಾಗುತ್ತದೆ. ಇದು 
ಶೀಘ್ರವೆಂಬ ಅರ್ಥದಲ್ಲೂ ಬರುತ್ತದೆ. ಆದುದರಿಂದ ನಾವು ಅನುವಾದದಲ್ಲಿ ಈ ಮೂರು ಅರ್ಥಗಳನ್ನು ಗಮನದಲ್ಲಿಟ್ಟಿದ್ದೇವೆ. 

16. ಅರ್ಥಾತ್‌- ಮೊದಲು ಅವರಿಗೆ ತಮ್ಮ ತೋಟವನ್ನು ಕಂಡು ಅದು ತಮ್ಮ ತೋಟವೆಂದು ' ನಂಬಲಿಕ್ಕೆ ಆಗಲಿಲ್ಲ. 
'ನಾವು ದಾರಿ ತಪ್ಪಿ ಬೇರೆಲ್ಲಿಗೋ ಬಂದಿದ್ದೇವೆಂದು ಭಾವಿಸಿದರು. ಅನಂತರ ಚೆನ್ನಾಗಿ ಗಮನಿಸಿ ನೋಡಿದಾಗ ಅದು ತಮ್ಮದೇ 
ತೋಟವೆಂದು ಅರಿತು ತಮ್ಮ ದೌರ್ಭಾಗ್ಯದ ಬಗ್ಗೆ ರೋದಿಸತೊಡಗಿದರು. : 

17. ಇದರ ತಾತ್ಸರ್ಯವೇನೆಂದರೆ- ನಾಳೆ ನಾವು ತಮ್ಮ ತೋಟದ ಫಲಗಳನ್ನು ಖಂಡಿತವಾಗಿಯೂ ಕೊಯ್ಯುವೆವು ಎಂದು 
"ಆಣೆ ಹಾಕಿ ಹೇಳಿದಾಗ, ಆ ವ್ಯಕ್ತಿಯು ಅವರನ್ನು ಎಚ್ಚರಿಸುತ್ತ- ನೀವೇಕೆ ಅಲ್ಲಾಹನನ್ನು ಸ್ಮರಿಸುವುದಿಲ್ಲ? ಮೇಲೊಬ್ಬ ಪಾಲಕ 
ಪ್ರಭು ಇದ್ದಾನೆಂಬುದನ್ನು ಏಕೆ ಮರೆತುಬಿಟ್ಟಿರಿ? ಎಂದು ಹೇಳಿದ್ದನು.' ಆದರೆ ಅವರು ಅವನನ್ನು ಗಣನೆಗೇ ತೆಗೆದುಕೊಳ್ಳಲಿಲ್ಲ. 
ಅವರು ಬಡವರಿಗೇನೂ ಕೊಡಲಾರೆವೆಂಬ ನಿರ್ಧಾರ ಮಾಡುತ್ತಿದ್ದಾಗಲೂ ಅವನು ಅವರೊಡನೆ ಅಲ್ಲಾಹನನ್ನು ಸ್ಮರಿಸಿರಿ, ಕೆಟ್ಟ 
ಸಂಕಲ್ಪವನ್ನು ಇಟ್ಟುಕೊಳ್ಳಬೇಡಿರಿ ಎಂದು ಉಪದೇಶಿಸಿದ್ದನು. ಆದರೆ ಅವರು ತಮ್ಮ ಮಾಶಿಗೇ ಅಂಟಿಕೊಂಡರು. 

18. ಅರ್ಥಾತ್‌- ಪ್ರತಿಯೊಬ್ಬನು ಇನ್ನೊಬ್ಬನ ಮೇಲೆ ಆರೋಪ ಹೊರಿಸುತ್ತ- ನಿನ್ನ ದುರ್ಬೋಧನೆಯಿಂದ ನಾವು 
ಅಲ್ಲಾಹನನ್ನು ಮರೆತೆವು ಮತ್ತು ಕೆಟ್ಟ ಸಂಕಲ್ಪ ಮಾಡಿಕೊಂಡೆವು ಎಂದು ಹೇಳತೊಡಗಿದರು. 


ಕಾಂಡ-29 


ا 
ಅಲ್‌ ಕಲಮ್‌ | 1011‏ .68 
| 


ES CAE لالح‎ OT 


EE A KES 3 RSE 45 
Ped 


ES A RAS OI ای‎ 
EG SE Yeh IIE 5 


ಬಿಲ 


(34-41) ಖಂಡಿತವಾಗಿಯೂ” ದೇವಭಯವುಳ್ಳವರಿಗಾಗಿ ಆವರ ಪ್ರಭುವಿನ ಬಳಿ ಅನುಗ್ರಹಗಳು 
ತುಂಬಿರುವ ಸ್ವರ್ಗೋದ್ಯಾನಗಳಿವೆ. ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ' ಮಾಡಿ ಬಿಡಬೇಕೇ? 
ನಿಮಗೇನಾಗಿದೆ? ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ?” ನೀವು ಏನನ್ನು ಮೆಚ್ಚುತ್ತೀರೋ 
ಅದುವೇ ನಿಮಗಲ್ಲಿ ಖಂಡಿತ ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ* ನಿಮ್ಮ 
ಬಳಿಯಿದೆಯೇ? ಅಥವಾ ನೀವೇನು ಅಪ್ಪಣೆ ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದ 
ವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ? 
ನಿಮ್ಮ ಪೈಕಿ ಇದಕ್ಕೆ ಜಾಮೊನುದಾರನು ಯಾರು ಎಂದು ಇವರೊಡನೆ ಕೇಳಿರಿ ಅಥವಾ (ಇದರ 
ಹೊಣೆ ಹೊತ್ತಿರುವ) ಇವರೇ ನೇಮಿಸಿಕೊಂಡ ದೇವ ಸಹಭಾಗಿಗಳು ಯಾರಾದರೂ ಇದ್ದಾರೆಯೇ? ಇವರು 
ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ. 


19. ಮಕ್ಕಾದ ದೊಡ್ಡ ಸರದಾರರು ಮುಸ್ಲಿಮರೊಡನೆ- ನಮಗೆ ಭೂಲೋಕದಲ್ಲಿ ಸಿಗುತ್ತಿರುವ ಈ ಅನುಗ್ರಹಗಳೆಲ್ಲಾ 
ನಾವು ಅಲ್ಲಾಹನ ದೃಷ್ಟಿಯಲ್ಲಿ ಸ್ವೀಕೃತರೂ ಪ್ರೀತಿ ಪಾತ್ರರೂ ಆಗಿರುವುದರ ದ್ಯೋತಕವಾಗಿದೆ. ನೀವಿರುವ ದುರವಸ್ಥೆಯು ನೀವು 
ಅಲ್ಲಾಹನ ಕ್ರೋಧಕ್ಕೊಳೆಗಾದವರೆಂಬುದಕ್ಕೆ ಸಾಕ್ಷಿಯಾಗಿದೆ. ಆದುದರಿಂದ ನೀವು ಹೇಳುವಂತೆ ಒಂದು ವೇಳೆ ಪರಲೋಕ 
ಎಂಬುವುದಿದ್ದರೂ ನಾವು ಅಲ್ಲೂ ಬಹಳ ಸುಖವಾಗಿರುವೆವು. ಯಾತನೆ ಎರಗುವುದು ನಿಮ್ಮ ಮೇಲೆಯೇ ಹೊರತು ನಮ್ಮ 
ಮೇಲಲ್ಲ ಎಂದು ಹೇಳುತ್ತಿದ್ದರು. ಇದಕ್ಕೆ ಉತ್ತರವನ್ನು ಈ ಸೂಕ್ತಗಳಲ್ಲಿ ಕೊಡಲಾಗಿದೆ. 

20. ಅರ್ಥಾತ್‌- ಅಲ್ಲಾಹನು ತನ್ನ ಆಜ್ಞಾಪಾಲಕರ ಮತ್ತು ಅಪರಾಧಿಗಳ ನಡುವೆ ವ್ಯತ್ಯಾಸ ತೋರಿಸಲಾರನೆಂಬುದು ಬುದ್ದಿಗೆ 
ಎಟಕದ ವಿಚಾರವಾಗಿದೆ. ವಿಶ್ವದ ಸೃಷ್ಟಿಕರ್ತನು ಒಬ್ಬ ಕುರುಡ ದೊರೆಯೆಂದೂ ಭೂಲೋಕದಲ್ಲಿ ಅವನ ಆಜ್ಞೆಗಳನ್ನು 
ಪಾಲಿಸಿದವರಾರು ಮತ್ತು ಅವುಗಳ ಬಗ್ಗೆ ನಿಶ್ಚಿಂತರಾಗಿ ಎಲ್ಲ ತರದ ಪಾಪಗಳನ್ನೂ ದುಷ್ಕತ್ಯಗಳನ್ನೂ ಎಸಗುತ್ತಿದ್ದವರು ಯಾರು 
ಎಂಬುದನ್ನು ಅವನು ನೋಡಲಾರನೆಂದು ನಿಮಗೆ ತೋಚುವುದಾದರೂ ಹೇಗೆ? ನೀವು ಸತ್ಮವಿಶ್ವಾಸಿಗಳ ದುರವಸ್ಥೆಯನ್ನೂ ನಿಮ್ಮ 
ಸುಖವನ್ನೂ ನೋಡಿಕೊಂಡಿರಿ. ಅದರೆ ಅವರ ಮತ್ತು ನಿಮ್ಮ ನಡುವೆ ಇರುವ ಚಾರಿತ್ರ್ಯ ಮತ್ತು ಕರ್ಮದ ವ್ಯತ್ಕಾಸವನ್ನು ನೀವು 
ಗಮನಿಸಿಲ್ಲ. ಆದ್ದರಿಂದಲೇ ದೇವನು ಈ ಆಜ್ಞಾಪಾಲಕರನ್ನು ಅಪರಾಧಿಗಳಂತೆ ನಡೆಸಿಕೊಳ್ಳುವನು ಮತ್ತು ನಿಮ್ಮಂತಹ 
ಅಪರಾಧಿಗಳಿಗೆ ಸ್ವರ್ಗವನ್ನೂ ನೀಡುವನೆಂದು ಹೇಳಿಬಿಟ್ಟಿರಿ. ۰ 

21. ಅರ್ಥಾತ್‌- ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಗ್ರಂಥ. 

22. ಮೂಲದಲ್ಲಿ 'ರುಕಈಮ್‌' ಎಂಬ ಪದ ಪ್ರಯೋಗಗೊಂಡಿದೆ. ಹೊಣೆಗಾರ, ಜಾವಮೊನುದಾರ ಅಥವಾ ಒಂದು 
ಜನಾಂಗದ ವಕ್ತಾರನಾಗಿ ಮಾತನಾಡುವವನನ್ನು ಅರಬೀ ಸಾಹಿತ್ಯದಲ್ಲಿ 'ರುಈಮ್‌' ಎನ್ನುತ್ತಾರೆ. ತಾತ್ಸರ್ಯವೇನೆಂದರೆ. ತಾನು 
ಅಲ್ಲಾಹನಿಂದ ನಿಮಗಾಗಿ ಇಂತಹ ಒಂದು ಕರಾರನ್ನು ಪಡೆದಿರುವೆನೆಂದು ನಿಮ್ಮ ಪೈಕಿ ಯಾರು ತಾನೇ ಮುಂದೆ ಬಂದು 
ಘೋಷಿಸಬಲ್ಲನು? 

23. ಅರ್ಥಾತ್‌- ನೀವು ನಿಮ್ಮ: ಬಗ್ಗೆ ಮಾಡಿಕೊಂಡಿರುವ ತೀರ್ಮಾನಕ್ಕೆ ಯಾವ ಆಧಾರವೂ ಇಲ್ಲ. ಇದು ಬುದ್ದಿಗೆ 
ನಿಲುಕುವಂತಹೆದೂ ಅಲ್ಲ. ಯಾವುದಾದರೂ ದೇವಗ್ರಂಥದಲ್ಲಿ ಹಾಗೆ ಬರೆದಿರುವುದನ್ನು ತೋರಿಸಲು ನಿಮಗೆ ಸಾಧ್ಯವಿಲ್ಲ, ನಿಮ್ಮ 


ಕಾಂಡ-29 


1012 ಕುರ್‌ಆನ್‌ ವ್ಯಾಖ್ಯಾನ 


Bs EE NG ELL NE Ed EES 


IE F3 Te AF JES IE 5 
DH NESEY Lz کا 0701 2 ین‎ 


AANA SS ISS NA EIS ی‎ ಹ 

(42-43) ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ” ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ 
ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು. ಇವರ ದೃಷ್ಟಿಗಳು ತಗ್ಗಿರುವುವು. ಅಪಮಾನವು ಇವರನ್ನು ಆವರಿಸಿ 
ಕೊಂಡಿರುವುದು. ಇವರು ಕ್ಲೇಮವಾಗಿದ್ದಾಗ ಇವರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯಲಾಗುತ್ತಿತ್ತು. (ಆಗ 
ಇವರು ನಿರಾಕರಿಸುತ್ತಿದ್ದರು್‌) 

(44-45) ಆದುದರಿಂದ ಸಂದೇಶವಾಹಕರೇ, ಈ ವಚನವನ್ನು ಶಿರಸ್ಕರಿಸುವವರ ವಿಷಯವನ್ನು ನೀವು 
ನನಗೆ ಬಿಡಿರಿ.*.ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಕುವೆವು.”' 
ನಾನು. ಇವರನ್ನು ಸಡಿಲು ಬಿಡುತ್ತಿದ್ದೇನೆ, ನನ್ನ ತಂತ್ರವು” ಪ್ರಚಂಡವಾಗಿದೆ. 


ಪೈಕಿ ಯಾರೂ ಅಲ್ಲಾಹನಿಂದ ತಾನು ಇಂತಹ ಕರಾರನ್ನು ಪಡೆದಿದ್ದೇನೆಂದು ವಾದಿಸುವ ಸ್ಥಿತಿಯಲ್ಲಿಲ್ಲ. ಇನ್ನು ಯಾರನ್ನೆಲ್ಲಾ ನೀವು 
ಆರಾಧ್ಯ ರಾಗಿ ಮಾಡಿಕೊಂಡಿರುವಿರೋ ಅವರ ಪೈಕಿಯೂ ಯಾರಿಂದಲೂ ನೀವು- ದೇವನ ಬಳಿಗೆ ನಿಮಗೆ ಸ್ವರ್ಗ ಕೊಡಿಸುವ ಹೊಣೆಯನ್ನು 


ತಾನು ಮೆಹಿಸಿರುವುದಾಗಿ ಸಾಕ್ಲಿ ಹೇಳಿಸಲು ಸಾಧ್ಯವಿಲ್ಲ, ಹೀಗಿರುವಾಗ ನಿಮಗೆ ಈ ಅಪಗ್ರಹಿಕೆ OSES ಎಲ್ಲಿಂದ? 

24: ಮೂಲದಲ್ಲಿ "ಯೌಮ ಯುಕ್‌ಶಫು ಅನ್‌ ಸಾಕಿನ್‌” (ಕಣೆಗಾಲು ತೆರೆಯಲ್ಪಡುವ ದಿನ) ಎಂಬ ಪದಗಳಿವೆ. ಅರಬಿ 
ನಾಣ್ಣುಡಿಯಲ್ಲಿ ಅತ್ಯಂತ ಕಠಿಣ ಸಮಯ ಬಂದೊದಗುವುದನ್ನು 'ಕಶ್‌ಫಿ ಸಾಕ್‌' ಎನ್ನುತ್ತಾರೆಂದು ಸಹಾಬಿಗಳು ಮತ್ತು ತಾಬಈಗಳ 
ಒಂದು ಪಂಗಡ ಹೇಳುತ್ತದೆ. ಇಬ್ನ್‌ ಅಬ್ಬಾಸ್‌(ರ) ಮತ್ತು ರಬೀಲ್‌ ಬಿನ್‌ ಅನಸ್‌ರಿಂದ(ರ) ಉಲ್ಲೇಖಿಸಲ್ಪಟ್ಟಿರುವ ಇನ್ನೊಂದು 
ಹೇಳಿಕೆಯ ಪ್ರಕಾರ 'ಕಶ್‌ಫಿ ಸಾಕ್‌' ಎಂದರೆ ವಾಸ್ತವಿಕತೆಯನ್ನು ಅನಾವರಣಗೊಳಿಸುವುದು ಎಂದರ್ಥ. ಈ ದೃಷ್ಟಿಯಿಂದ ಇದರ 
ತಾತ್ಸರ್ಯ- "ಎಲ್ಲ ವಾಸ್ತವಿಕತೆಗಳೂ ವ್ಯಕ್ತವಾಗಿ ಬಿಡುವ ಮತ್ತು ಜನರ ಕರ್ಮಗಳೆಲ್ಲಾ ಬಹಿರಂಗವಾಗುವ ದಿನ” ಎಂದಾಗುವುದು. 

25. ಅಂದರೆ, ಭೂಲೋಕದಲ್ಲಿ ಅಲ್ಲಾಹನ ಆರಾಧನೆ ಮಾಡುತ್ತಿದ್ದವನಾರು ಮತ್ತು. ಯಾರು ವಿಮುಖನಾಗಿದ್ದನು 
ಎಂಬುದನ್ನು ಪುನರುತ್ನಾನ ದಿನದಂದು ಬಹಿರಂಗವಾಗಿ ಪ್ರಕಟಿಸಲಾಗುವುದು. ಇದಕ್ಕಾಗಿ ಜನರನ್ನು" ಕರೆದು ಅಲ್ಲಾಹನ ಮುಂದೆ 
دہ‎ ಮಾಡಲು ಹೇಳಲಾಗುವುದು. ಭೂಮಿಯಲ್ಲಿ ಅಲ್ಲಾಹನ ಆರಾಧನೆ ಮಾಡುತ್ತಿದ್ದವರು ಸಜ್ಜಃ ಮಾಡುವರು, ಭೂಲೋಕದಲ್ಲಿ 
ಅಲ್ಲಾಹನ ಮುಂದೆ ವಿನಯಪೂರ್ವಕ ತಲೆಬಾಗಲು ನಿರಾಕರಿಸಿದವರ ಸೊಂಟವು ಹಲಗೆಯಂತೆ ಆಗಿಬಿಡುವುದು. ಅವರಿಗೆ 
ಸಾಷ್ಟಾಂಗವೆರಗಲು ಸಾಧ್ಯವಾಗದು. ಅಲ್ಲಿ ಅವರಿಗೆ ತಾವು ಆರಾಧನಾಶೀಲರೆಂದು ನಟಿಸಲಿಕ್ಕೂ ಸಾಧ್ಯವಾಗದು. 

26. ಅರ್ಥಾತ್‌- ಅವರೊಂಧಿಗೆ- ವ್ಯವಹರಿಸುವ .ಚಿಂತೆ ನಿಮಗೆ ಬೇಡ, ಅದನ್ನು ನಾವು ನೋಡಿಕೊಳ್ಳುವೆವು. 

27. ಗೊತ್ತಾಗದ Res ಯಾರನ್ನಾದರೂ ವಿನಾಶದ ಕಡೆಗೆ ಒಯ್ಯುವುದು: ಹೇಗೆಂದರೆ, ಒಬ್ಬ ಸತ್ಯದ್ವೇಪಿ ಮತ್ತು 
ಅಕ್ರಮಿಗೆ ಈ ಲೋಕದಲ್ಲಿ ಸಂಪನ್ನತೆ ನೀಡುವುದು. ಆರೋಗ್ಯ, ಸಂಪತ್ತು, ಸಂತತಿ ಮತ್ತು “ಲೌಕಿಕ ಶ್ರೇಯಸ್ಸುಗಳನ್ನೂ 
ಧಾರಾಳವಾಗಿ ದಯಪಾಲಿಸುವುದು. ಅವನು ಇವುಗಳಿಂದ ಮೋಸಹೋಗಿ ನಾನು ಚೆನ್ನಾಗಿಯೇ ಇದ್ದೇನೆ, ನನ್ನ ಕರ್ಮದಲ್ಲೇನೂ 
ದೋಷವಿಲ್ಲ. ಹಾಗೆ ಇರುತ್ತಿದ್ದರೆ; ಇವೆಲ್ಲ. ಸೌಭಾಗ್ಯಗಳು ನನಗೆ ದೊರೆಯುತ್ತಿರಲಿಲ್ಲವೆಂದು ಭ್ರಮಿಸುವಂತೆ ಮಾಡುವುದು. ಈ 
ರೀತಿ ಅವನು ಸತ್ಯದ್ವೇಷ ಮತ್ತು ಅಕ್ರಮ ಅತ್ಕಾಚಾರಗಳಲ್ಲಿ ಇನ್ನಷ್ಟು ಆಳಕ್ಕಿಳಿಯುತ್ತಾ ಹೋಗುವನು. -ತನಗೆ ದೊರಕುತ್ತಿರುವ 
ಸೌಭಾಗ್ಯಗಳು ತನ್ನ ವಿನಾಶದ ಸಾಧನಗಳೇ ಹೊರತು ಬಹುಮಾನಗಳಲ್ಲ ಎಂಬುದು ಅವನಿಗೆ ತಿಳಿಯುವುದೇ ಇಲ್ಲ. 

28. ಮೂಲದಲ್ಲಿ 'ಕೈದ್‌' ಎಂಬ .ಪದ ಪ್ರಯೋಗಗೊಂಡಿದೆ. ಇದರ ಅರ್ಥ "ಬೇರೆಯವರ ವಿರುದ್ಧ ನಡೆಸುವ ಗುಪ್ತ 
ಸಂಚು" ಎಂದಾಗಿದೆ. ಇದನ್ನು ಅನ್ಯಾಯವಾಗಿ ಯಾರಿಗಾದರೂ ನಷ್ಟವನ್ನುಂಟು ಮಾಡಲಿಕ್ಕಾಗಿ ಉಪಯೋಗಿಸಿದರೆ ಮಾತ್ರ ಇದು 


ಕಾಂಡ-29 


68. ಅಲ್‌ ಕಲಮ್‌ 1013 


ಸಭಯ لا کلق کصلیب‎ ಮುಲ್ಲ 22ک شکاغیز‎ ಆಡ 
3 پالعرآءِ‎ 2 ಸರಿ ಸ وم ولا ان تر‎ 4 ಕ 
ಆಖ ರಂಡಿ می‎ ಹಡ ಟು ಮಟದ 


(46-50) ಇವರು ತೀವ್ರ ಭಾರದಡಿಯಲ್ಲಿ ನರಳುವಂತಾಗಲ್ಲು, ನೀವು ಇವರಿಂದ ಏನಾದರೂ ಸಂಭಾವನೆ 
ಕೇಳುತ್ತಿರುವಿರಾ? ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ? 
ಸರಿ ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವ 'ವರೆಗೆ ತಾಳ್ಮೆ ಮಹಿಸಿರಿ'! ಮತ್ತು ಮತ್ಸ್ಯದವರಂತೆ' [ಹ. 
ಯೂನುಸ್‌(ಅ)] ಆಗಬೇಡಿರಿ.? ಅವರು ಕೂಗಿ ಪ್ರಾರ್ಥಿಸಿದಾಗ, ಅವರು ಬಹಳ ದುಃಖಪೀಡಿತರಾಗಿದ್ದರು.3 
ಅವರ ಪ್ರಭುವಿನ ಕೃಷೆಯು ಅವರಿಗೆ. ಸಿಗದೆ ಇರುತ್ತಿದ್ದರೆ, ಅವರು ಅಪಮಾನಿತರಾಗಿ ಬಟ್ಟಬಯಲಿನಲ್ಲಿ 
ಎಸೆಯಲ್ವ ಡುತ್ತಿದ್ದರು.* ಕೊನೆಗೆ ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ 
ಪಾಲಿಗೆ ಸೇರಿಸಿಕೊಂಡನು. 


ಕೆಟ್ಟದೇ ವಿನಾ ವಸ್ತುತಃ ಇದು ಕೆಟ್ಟಿದಲ್ಲ. ವಿಶೇಷವಾಗಿ ಯಾವ ವ್ಯಕ್ತಿ ತನ್ನನ್ನು ಇದಕ್ಕೆ ಅರ್ಹನಾಗಿ ಮಾಡಿಕೊಂಡಿರುವನೋ 
ಅವರ ವಿರುದ್ಧ ಇಂತಹ ಕ್ರಮ ಕೈಗೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ. 

29. ಮೇಲ್ನೋಟಕ್ಕೆ, ಈ ಪ್ರಶ್ನೆಯನ್ನು ಪ್ರವಾದಿವರ್ಯರೊಡನೆ(ಸು ಕೇಳಲಾಗಿದೆ. ಆದರೆ ವಾಸ್ತವದಲ್ಲಿ ಅವರನ್ನು 
ವಿರೋಧಿಸುವ ಕಾರ್ಯದಲ್ಲಿ ಎಲ್ಲೆ ಮೊರುತ್ತಿದ್ದ ಜನರೇ ಇದರ ಅಭಿಸಂಬೋಧಿತರಾಗಿದ್ದಾರೆ. ನೀವು ಅವರ ಮೇಲೆ ಇಷ್ಟು 
ಕೆರಳಿ ಹೋಗಲು ನಮ್ಮ ಸಂದೇಶವಾಹಕರು ನಿಮ್ಮಿಂದೇನಾದರೂ ಬೇಡುತ್ತಿದ್ದಾರೆಯೇ? ಅವರೊಬ್ಬ ನಿಸ್ವಾರ್ಥಿ ಮನುಷ್ಯನೆಂದು 
ಮತ್ತು ಅವರ ಸಂದೇಶವನ್ನು ಅನುಸರಿಸುವುದರಲ್ಲೇ ನಿಮ್ಮ ಹಿತ ಅಡಗಿದೆ ಎಂದು ತಿಳಿದಿರುವುದರಿಂದಲೇ ಅದನ್ನು ನಿಮ್ಮ 
ಮುಂದಿಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ. ಅದನ್ನು ಒಪ್ಪಲು ನಿಮಗಿಪ್ಟವಿಲ್ಲದಿದ್ದರೆ ಒಪ್ಪಬೇಡ. ಆದರೆ ಅದರ ಪ್ರಚಾರದ 
ಬಗ್ಗೆ ಈ ರೀತಿ ಕೆರಳುತ್ತಿರುವುದೇಕೆ? ಎಂದು ಅವರೊಡನೆ ಕೇಳಲಾಗುತ್ತದೆ. (ಹೆಚ್ಚಿನ ವಿವರಗಳನ್ನು ಸೂರಃ ಅತ್ತೂರ್‌ನ 31ನೆಯ 
ಟಿಪ್ಪಣಿಯಲ್ಲಿ ನೋಡಿರಿ.) 

30. ಈ ಎರಡನೆಯ ಪ್ರಶ್ನೆಯೂ ತೋರಿಕೆಗೆ, ಪ್ರವಾದಿವರ್ಯರೊಡನೆ(ಸ) ಕೇಳಿದಂತಿದ್ದರೊ ವಾಸ್ತವದಲ್ಲಿ ವಿರೋಧಿಗಳೇ 
ಇದರ ಅಭಿಸಂಬೋದಧಿತರಾಗಿದ್ದಾರೆ. ತಾತ್ಸರ್ಯವೇನೆಂದರೆ- ಇವರು ನಿಜವಾದ ದೇವಸಂದೇಶವಾಹಕರಲ್ಲವೆಂದು ಮತ್ತು ಇವರು 
ಹೇಳುತ್ತಿರುವ ವಿಷಯಗಳೆಲ್ಲವೂ ಸುಳ್ಳೆಂದು ನೀವು ಅದೃಶ್ಯದ ತೆರೆಯ ಹಿಂದೆ ಇಣುಕಿ ನೋಡಿ ಕಂಡುಕೊಂಡಿರುವಿರಾ? 
ಆದ್ದರಿಂದಲೇ ಅವರನ್ನು ವಿರೋಧಿಸುವ ವಿಷಯದಲ್ಲಿ ಇಷ್ಟೊಂದು ಕಠೋರತೆಯನ್ನು ಪ್ರದರ್ಶಿಸುತ್ತಿರುವಿರಾ? (ಹೆಚ್ಚಿನ 
ವಿವರಣೆಯನ್ನು ಸೂರಃ ಅತ್ತೂರ್‌ನ 32ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

31. ಅರ್ಥಾತ್‌- ಅಲ್ಲಾಹನು ನಿಮಗೆ ವಿಜಯವಾಗಬೇಕು ಮತ್ತು ನಿಮ್ಮ ವಿರೋಧಿಗಳಿಗೆ ಸೋಲಾಗಬೇಕೆಂದು ತೀರ್ಪು 
ನೀಡುವ ಕಾಲ ಇನ್ನೂ ದೂರದಲ್ಲಿದೆ. ಆ ಕಾಲ ಬರುವ ವರೆಗೆ ಧರ್ಮ ಪ್ರಚಾರ ಕಾರ್ಯದಲ್ಲಿ ಒದಗುವ ಸಂಕಷ್ಟಗಳನ್ನು 
ಅತ್ಯಂತ ತಾಳ್ಮೆಯಿಂದ ಸಹಿಸುತ್ತಲಿರಿ. 

32. ಅರ್ಥಾತ್‌- ಹ. ಯೂನುಸ್‌(ಅ) ಅಸಹನೆಯಿಂದಾಗಿ ಮೊನಿನ ಹೊಟ್ಟೆಯನ್ನು ಸೇರಬೇಕಾಗಿ ಬಂದಿತ್ತು. ಅವರಂತೆ 
ಅಸಹನೆಯನ್ನು ತೋರಬೇಡಿರಿ. (ಎವರಣೆಯನ್ನು ಸೂರಃ ಯೂನುಸ್‌ನ 98ನೆಯ ಸೂಕ್ತೆ ಮತ್ತು 99ನೆಯ ಚಿಪ್ಪಣಿಯಲ್ಲೂ, 
ಅಲ್‌ ಅಂಬಿಯಾದ 87-88ನೆಯ ಸೂಕ್ತಗಳು ಮತ್ತು 82ರಿಂದ 85ರ ವರೆಗಿನ ಟಿಪ್ಪಣಿಗಳಲ್ಲೂ, ಅಸ್ಟಾಫ್ಛಾತ್‌ನ 139ರಿಂದ 148ರ 
ವರೆಗಿನ ಸೂಕ್ತಗಳಲ್ಲಿ ಮತ್ತು 78ರಿಂದ 85ರ ವರೆಗಿನ ಟಿಪ್ಪಣಿಗಳಲ್ಲೂ ನೋಡಬಹುದು.) 

33. ಸೂರಃ ಅಂಬಿಯಾದಲ್ಲಿ ಇದರ ವಿವರಣೆ ಹೀಗಿದೆ. ಮೊನಿನ ಹೊಟ್ಟೆಯ ಮತ್ತು ಸಮುದ್ರದಾಳದ ಅಂಧಕಾರಗಳಲ್ಲಿ 
ಹೆ.ಯೂನುಸ್‌(ಅ) "ಲಾ ಇಲಾಹ ಇಲ್ಲಾ ಅಂತ ಸುಬ್‌ಹಾನಕ ಇನ್ನೀ ಕುಂತು ಮಿನರ್ದಾಲಿಮೊನ್‌” (ಪವಿತ್ರನಾದ ನಿನ್ನ ಹೊರತು 


دقف لازم 


ಕಾಂಡ-29 


1014 ಕುರ್‌ಆನ್‌ ವ್ಯಾಖ್ಯಾನ 


ಹ 5 po)‏ ۔ ص۱ سید در و و 
زا TL A‏ سیھوا الک ESE IES‏ 
BAUS IAG‏ 
ಈ ಸತ್ಕನಿಷೇಧಿಗಳು, ಉಪದೇಶವನ್ನು (ಕುರ್‌ಆನನ್ನು) ಕೇಳಿದಾಗ ನಿಮ್ಮ: ನ್ನು ಕಿತ್ತು ಹಾಕುವರೋ‏ )51-52( 
ಎಂಬಂತೆ ನಿಮ್ಮ; ನ್ನು ದುರುಗುಟ್ಟುತ್ತಾರೆ್‌ ಮತ್ತು ಇವನು ಖಂಡಿತ ಹುಚ್ಚನೆಂದು ಹೇಳುತ್ತಾರೆ. ವಾಸ್ತವದಲ್ಲಿ‏ 


ಇದು ಸಕಲ `ವಿಶ್ವ ದವರಿಗೆ ಒ೦ದು ಉಪದೇಶವಾಗಿದೆ. 


ಅನ್ಮ ಆರಾಧ್ಯನಿಲ್ಲ. ನಾನು ನಿಜಕ್ಕೂ ಅಪರಾಧಿಯಾಗಿದ್ದೇನೆ) ಎಂದು ಮೊರೆಯಿಟ್ಟಿದ್ದರು. ಇದರಿಂದಾಗಿ ಅಲ್ಲಾಹನು ಅವರ 
ಮೊರೆಯನ್ನು ಆಲಿಸಿದನು ಮತ್ತು ಅವರನ್ನು ದುಃಖದಿಂದ ಬಿಡುಗಡೆಗೊಳಿಸಿದನು. (ಸೂಕ್ತ 87- 88) 

34. ಈ ಸೂಕ್ತವನ್ನು ಸೂರಃ ಅಸ್ಸಾಫ್ಸಾಕ್‌ನ 142ರಿಂದ 146ರ ವರೆಗಿನ ಸೂಕ್ತಗಳೊಂದಿಗೆ ಸೇರಿಸಿ ನೋಡಿದರೆ 
ತಿಳಿಯುವುದೇನೆಂದರೆ- ಹ.ಯೂನುಸ್‌(ಲ) ಮೊನಿನ ಉದರದೊಳಗೆ ಹಾಕಲ್ಪಟ್ಟಾಗೆ ಅವರು ನಿಂದನೆಗೊಳಗಾಗಿದ್ದರು. ಆದರೆ, 
ಅವರು ಅಲ್ಲಾಹನನ್ನು ಸ್ತುತಿಸಿ, ಜಪಿಸಿ, ತಮ್ಮ ತಪ್ಪನ್ನು ಒಪ್ಪಿಕೊಂಡಾಗ ಅವರನ್ನು ಮೊನಿನ ಉದರದಿಂದ ಹೊರತೆಗೆದು ಆತ್ಯಂತ 
ಕ್ಲೀಣಾವಸ್ಥೆಯಲ್ಲಿ ಒಂದು ಸಮತಟ್ಟಾದ ನೆಲಕ್ಕೆ ಎಸೆಯಲಾಯಿತಾದರೂ ಆಗ ಅವರು ನಿಂದನೆಗೊಳೆಗಾಗಿರಲಿಲ್ಲ. 

35. ಸತ್ಕನಿಷೇಧಿಗಳ ಈ ಕ್ರೋಧಾವಸ್ಥೆಯನ್ನು ಸೂರಃ ಬನೀ ಇಸ್ರಾಈಲ್‌ನ 73ರಿಂದ 77ರ ವರೆಗಿನ ಸೂಕ್ತಗಳಲ್ಲಿ 
ವಿವರಿಸಲಾಗಿದೆ. 


ಕಾಂಡ-29 


69. ಅಲ್‌ بہادھ‎ 1015 


ಪರಿಚಯ 


ಈ ಅಧ್ಯಾಯದ ಪ್ರಥಮ ಪದವನ್ನೇ ಇದರ ಹೆಸರೆಂದು ಸಾರಲಾಗಿದೆ. 
ಅವತೀರ್ಣ ಕಾಲ 

ಈ ಅಧ್ಯಾಯವು ಮಕ್ಕಾದ ಆರಂಭಿಕ ಕಾಲ ಘಟ್ಟದಲ್ಲಿ ಪ್ರವಾದಿವರ್ಯರ(ಸ) ವಿರುದ್ದ ವಾತಾವರಣವು ಹೆಚ್ಚು ಕಾವೇರದೆ 
ಇದ್ದ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಇದರಲ್ಲಿರುವ ವಿಷಯಗಳಿಂದ ತಿಳಿದುಬರುತ್ತದೆ. 
ಚರ್ಚಾ ವಿಷಯಗಳು 

ಇದರ ಪ್ರಥಮ ರುಕೂಲ್‌ ಪರಲೋಕದ ಕುರಿತಾಗಿದೆ. ಎರಡನೆಯ ರುಕೂಲ್‌- ಕುರ್‌ಆನ್‌ ಅಲ್ಲಾ: ಹನ ಕಡೆಯಿಂದ 
ಅವತೀರ್ಣವಾಗಿದೆ ಮತ್ತು ಮುಹಮ್ಮದ್‌(ಸ) ನಿಜಕ್ಕೂ ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಎಂಬ ಕುರಿತಾಗಿದೆ. 

ಪುನರುತ್ನಾನ ದಿನವೆಂಬುದು ಖಂಡಿತ ಬರಲಿರುವ ಮತ್ತು ಪರಲೋಕವೆಂಬುದು ಖಂಡಿತ ಸ್ಥಾಪನೆಯಾಗಲಿರುವ 
ವಾಸ್ತವಿಕತೆಗಳಾಗಿವೆ ಎಂಬ ಮಾತಿನೊಂದಿಗೆ ಮೊದಲನೆಯ ರುಕೂಲ್‌ ಆರಂಭವಾಗುತ್ತದೆ. ಅನಂತರ 4ರಿಂದ 12ರ ವರೆಗಿನ 
ಸೂಕ್ತಗಳಲ್ಲಿ, ಹಿಂದೆ ಪರಲೋಕವನ್ನು ನಿರಾಕರಿಸಿದ್ದ ಪ್ರತಿಯೊಂದು ಜನಾಂಗವೂ ಕೊನೆಗೆ ದೇವ ಯಾತನೆಗೆ ಗುರಿಯಾಗಿಯೇ 
ಬಿಟ್ಟಿದೆ ಎಂದು ತಿಳಿಸಲಾಗಿದೆ. ಅನಂತರ 17ನೆಯ ಸೂಕ್ತದ ವರೆಗೆ ಪುನರುತ್ನಾನ ದಿನವು ಹೇಗೆ ಬರುವುದೆಂಬುದನ್ನು 
ಚಿತ್ರಿಸಲಾಗಿದೆ. ತರುವಾಯ 18ರಿಂದ 27ರ ವರೆಗಿನ ಸೂಕ್ತಗಳಲ್ಲಿ ಆ ದಿನ ಎಲ್ಲ ಮಾನಚರೂ ತಮ್ಮ ಪ್ರಭುವಿನ 
ನ್ಯಾಯಾಲಯದಲ್ಲಿ ಹಾಜರುಗೊಳಿಸಲ್ಪಡುವರು. ಅಲ್ಲಿ ಅವರ ಯಾವ ರಹಸ್ಕವೂ ಮರೆಯಾಗಿರಲಾರದು. ಪ್ರತಿಯೊಬ್ಬನ 
ಕರ್ಮಪತ್ರವನ್ನು ಅವನ ಕೈಗೆ ಕೊಡಲಾಗುವುದು. ಸಜ್ಜನರು ತಮ್ಮ ಕರ್ಮಪತ್ರವು ಶುದ್ಧವಾಗಿರುವುದನ್ನು ಕಂಡು ಸಂತೋಷ 
ಪಡುವರು. ಅವರಿಗೆ ಸ್ವರ್ಗದ ಶಾಶ್ವತವಾದ ಸುಖ ಲಭಿಸುವುದು. ಇದಕ್ಕೆ ವ್ಯಶಿರಿಕ್ತವಾಗಿ ಅಲ್ಲಾಹನ ಹಕ್ಕನ್ನು ಅರಿಯದೆ, 
ಅವನ ದಾಸರ ಹಕ್ಕನ್ನು ಸಂದಾಯ ಮಾಡದೆ ಇದ್ದವರನ್ನು ಅಲ್ಲಾಹನ ಹಿಡಿತದಿಂದ ರಕ್ಟಿಸುವವನಾರೂ ಇರಲಾರನು. ಅವರು 
ನರಕ ಯಾತನೆಗೊಳಗಾಗುವರು ಎಂದು ತಿಳಿಯಹೇಳಲಾಗಿದೆ. 

ಎರಡನೆಯ ರುಕೂಲ್‌ನಲ್ಲಿ ಮಕ್ಕಾದ ಸತ್ಕನಿಷೇಧಿಗಳನ್ನು ಅಭಿಸಂಬೋಧಿಸುತ್ತಾ- ನೀವು ಈ ಕುರ್‌ಆನನ್ನು ಒಬ್ಬ 
ಕವಿ ಹಾಗೂ ಮಾಂತ್ರಿಕನ ರಚನೆಯೆಂದು ಹೇಳುತ್ತೀರಿ. ವಾಸ್ತವದಲ್ಲಿ ಇದು ಅಲ್ಲಾಹನು ಅವತೀರ್ಣಗೊಳಿಸಿದ 
ಸಂದೇಶವಾಗಿದ್ದು ಓರ್ವ ಗೌರವಾನ್ವಿತ ಸಂದೇಶವಾಹಕರ ಬಾಯಿಯಿಂದ ಇದು ಪ್ರಕಟವಾಗುತ್ತಿದೆ. ಸಂದೇಶವಾಹಕರಿಗೆ 
ತಮ್ಮ ಕಡೆಯಿಂದ ಇದರಲ್ಲಿ ಒಂದೇ ಒಂದು ಶಬ್ದವನ್ನು ಕೂಡಾ ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರವಿಲ್ಲ. 
ಅವರು ಇದರಲ್ಲಿ ತಮ್ಮ ಸ್ವಂತ ರಚನೆಯನ್ನೇನಾದರೂ ಸೇರಿಸಿ ಬಿಟ್ಟಿರೆ ನಾವು ಅವರ ಕಂಠನಾಡಿಯನ್ನು(ಆಥವಾ. ಹೃದಯ 
ನಾಡಿಯನ್ನು) ಕೆತ್ತರಿಸಿ ಬಿಡುವೆವು ಎಂದು ಹೇಳಲಾಗಿದೆ. 


1016 ಕುರ್‌ಆನ್‌ ವ್ಯಾಖ್ಯಾನ 


تحت 2ರ ವಜ‏ و فا 


FS SME اد‎ ನ E25 Eo 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ತಗಳು-52 ” ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(4- 3) ಖಚಿತವಾದ ಸಂಭವ! ಏನದು ಖಚಿತವಾದ ಸಂಭವ? ಆ ಖಚಿತವಾದ ಸಂಭವ ಏನೆಂಬುದು 
ನಿಮಗೇನು ಗೊತ್ತು? ٤ 
(4-8) ಸೆಮೂದ್‌್‌ ಮತ್ತು ಆದ್‌ (ಜನಾಂಗದವರು) ಹಠಾತ್ತನೆ ಬಂದೆರಗುವ ಆ ವಿಷತ ول‎ 
رظ‎ ಸಮೂದರಂತು ಒಂದು ಭೀಕರ ಅಪಘಾತದ ಮೂಲಕ್‌ ನಾಶಗೊಳಿಸಲ್ಪಟ್ಟರು ಮತ್ತು ಆದ್‌ 


- ಮೂಲದಲ್ಲಿ 'ಅಲ್‌ ಹಾಕ್ಕ' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ಖಂಡಿತ ಸಂಭವಿಸಲೇಬೇಕಾದ ಘಟನೆ 
ಸಹಗ ಈ ಪದವನ್ನು ಪುನರುತ್ನಾನ ದಿನದ ಬಗ್ಗೆ ಬಳಸಿರುವುದರಿಂದ ಮತ್ತು ಈ ಪದದಿಂದಲೇ ಉಪನ್ಯಾ ಸವನ್ನು 
ಆರಂಭಿಸಿರುವುದರಿಂದ- ಪುನರುತ್ಥಾನದ ಆಗಮನವನ್ನು ನಿರಾಕರಿಸುತ್ತಿದ್ದವರೇ ಇದರ ಅಭಿಸಂಬೋಧಿತರೆಂಬುದು ತನ್ನಿಂತಾನೇ 
ವ್ಯಕ್ತವಾಗುತ್ತದೆ. ಅವರನ್ನು ಅಭಿಸಂಬೋಧಿಸಿ- ನೀವು ಅದನ್ನು . ಎಷ್ಟೇ ನಿರಾಕರಿಸಿದರೂ ಅದಂತೂ ಖಂಡಿತ ಸಂಭವಿಸಲಿದೆ. 
ನಿಮ್ಮ ನಿರಾಕರಣೆಯಿಂದಾಗಿ ಅದರ ಆಗಮನವು ನಿಂತು ಹೊಳಗಲಾರದು ಎನ್ನಲಾಗಿದೆ. 

2. ಶ್ರೋತೃಗಳು ಮಾಠಿನ ಮಹತ್ವವನ್ನು ಅರಿತು ಮುಂದಿನ ಮಾತನ್ನು ಗಮನವಿಟ್ಟು ಕೇಳುವಂತೆ ಅವರನ್ನು ಬೆಚ್ಚಿ 
ಬೀಳಿಸಲಿಕ್ಕಾಗಿ ಈ ರೀತಿ ಬೆನ್ನು ಬೆನ್ನಿಗೇ ಎರಡು ಪ್ರಶ್ನೆಗಳನ್ನು ಕೇಳಲಾಗಿದೆ. 

3. ಮಕ್ಕಾದ ಸತ್ಯ ನಿಷೇಧಿಗಳು ಪುನರುತ್ವಾನವನ್ನು ಸುಳ್ಳಾಗಿಸುತ್ತಿದ್ದರು. ಅದು ಬರಲಿದೆಯೆಂಬ ಎಚ್ಚರಿಕೆ ಕೇಳಿ 
ಗೇಲಿ ಮಾಡುತ್ತಿದ್ದರು. ಆದುದರಿಂದ" ಮೊದಲು ಅದು ಸಂಭವಿಸಿಯೇ ತೀರುವುದು. ನೀವು ನಂಬಿದರೂ ನಂಬದಿದ್ದೆ ರೂ 
ಅದು ಬರುವುದು ಖಚಿತವೆಂದೂ ಹೇಳಿ ಎಚ್ಚರಿಸಲಾಗಿದೆ. ಅನಂತರ ಇದೀಗ ಅವರಿಗೆ- ಇದೇನೂ ಸಾಧಾರಣ ವಿಷಯವಲ್ಲ, 
ವಿವಿಧ ಜನಾಂಗಗಳ ಚಾರಿತ್ರ್ಯ ಮತ್ತು ಭವಿಷ್ಯದೊಂದಿಗೆ| ಇದಕ್ಕೆ ಬಹಳ ಗಾಢ ಸಂಬಂಧವಿದೆ. ಪರಲೋಕವನ್ನು ನಿರಾಕರಿಸಿ, 
ಈ ಲೋಕದ ಜೀವನವೇ Fei ಜೀವನವೆಂದು ಭಾವಿಸಿಕೊಂಡು, ಅಂತಿಮವಾಗಿ ಮಾನವರೆಲ್ಲ ದೇವನ ನ್ಯಾಯಾಲಯದಲ್ಲಿ 
ತಮ್ಮ ವರದಿ ಒಪ್ಪಿಸಲಿಕ್ಕಿದೆ ಎಂಬುದನ್ನು ಅಲ್ಲಗಳೆಯುತ್ತಿದ್ದ ಪ್ರತಿಯೊಂದು ಜನಾಂಗವೂ ಹೀನಾಯ ನೈತಿಕ ಅಧಃಪತನಕ್ಕೆ 
ತುತ್ತಾಗಿ ಬಿಟ್ಟಿತು ಮತ್ತು. ಕೊನೆಗೆ ದೇವಯಾತನೆಯು ر‎ ಅವರ ಅಸ್ತಿತ್ವವನ್ನೇ ಈ ಭೂಮಿಯ ಮೇಲಿಂದ ಅಳಿಸಬಿಟ್ಟಿತು 
ಎಂಬುದಕ್ಕೆ ನಿಮಗಿಂತ ಮುಂಚಿನ ಜನಾಂಗಗಳ ಇತಿಹಾಸವೇ ಸಾಕ್ಷಿಯಾಗಿದೆ ಎಂದು ತಿಳಿಸಲಾಗುತ್ತಿದೆ. 

4. ಮೂಲದಲ್ಲಿ 'ಅಲ್‌ جج‎ ಎಂಬ ಪದ 'ಪ್ರಯೋಗಗೊಂಡಿದೆ. ಕುಟ್ಟುವುದನ್ನು ತಟ್ಟು ಟ್ಟುವುದನ್ನು ಗುದ್ದುವುದನ್ನು 
ಕಟಕಟ ಶಬ್ದ ಮಾಡುವುದನ್ನು ಅಥವಾ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹೊಡೆಯುವುದನ್ನು ಅರಬೀ 
ಭಾಷೆಯಲ್ಲಿ 'ತರಲ್‌' ಎನ್ನುತ್ತಾರೆ. ಪುನರುತ್ನಾನ ಖಂಡಿತ! ಸಂಭವಿಸಲಿದೆ ಎಂದು ಹೇಳಿದ ಬಳಿಕ ಇದೀಗ ಅದರ ಭಯಾನಕ 
ಸ್ವರೂಪವನ್ನು ಚಿತ್ರಿಸಲಿಕ್ಕಾಗಿ ಈ ಎರಡನೆಯ ಪದವನ್ನು ಪ್ರಯೋಗಿಸಲಾಗಿದೆ. 

5. ಸೂರಃ ಅಲ್‌ ಅಲ್‌ರಾಫ್‌ನ 78ನೆಯ ಸೂಕ್ತದಲ್ಲಿ ಇದನ್ನು 'ಅರ್ರಜ್‌ಫಃ(ಬಹುದೊಡ್ಡ ಭೂಕಂಪ) ಎನ್ನಲಾಗಿದೆ. ಸೂರಃ 
ಹೂದ್‌ನ 67ನೆಯ ಸೂಕ್ತದಲ್ಲಿ ಇದಕ್ಕೆ 'ಅಸ್ಥೆ اہی‎ ಸ್ಫೋಟ) ಎಂಬ ಪದ .. ಪ್ರಯೋಗವಾಗಿದೆ. ಸೂರಃ ಹಾಮೊಮ್‌ 


ಲ್‌ 


69. ಅಲ್‌ ಹಾಕೃಃ 1017 


1 اس سک‎ cz ಗ್‌ 

کچ و ہت تو و سے 
ee‏ 
جآ OS ba AAS: & Ab 3 A‏ ا 


pa 


ದಿ) i 5 -0 و‎ Salo 272ھ 1 سر یی‎ pai 
bhi ES بن الو‎ FS اد ے بدا‎ NST 6S HM 


ಒಂದು ತೀವ್ರ ಚಂಡಮಾರುತದಿಂದ ہت‎ ಅಲ್ಲಾಹನು ಅದನ್ನು ನಿರಂತರ ಏಳು ರಾತ್ರೆ ಮತ್ತು 
ಎಂಟು ಹಗಲುಗಳ ಕಾಲ ಅವರ ಮೇಲೆ ಹೇರಿಟ್ಟನು. (ನೀವು ಅಲ್ಲಿರುತ್ತಿದ್ದರೆ” ಅವರು ಅಲ್ಲಿ ಖರ್ಜೂರದ 
ಟೊಳ್ಳಾದ ಕಾಂಡಗಳಂತೆ ಬಿದ್ದಿರುವುದನ್ನು ಕಾಣುತ್ತಿ ದಿ ರಿ. ಈಗ ಅವರ ಪೈಕಿ ಯಾರಾದರೂ ಉಳಿದಿರುವುದು 
ನಿಮಗೆ ಕಾಣಿಸುತ್ತಿದೆಯೇ? 4 

(9-10) ಇದೇ ಮಹಾಪರಾಧವನ್ನು ಫಿರ್‌ಔನ್‌ ಮತ್ತು ಅವನಿಗಿಂತ ಹಿಂದಿನವರು ಮತ್ತು ಬುಡಮೇಲಾದ 
ನಾಡುಗಳ ಜನರು ಎಸಗಿದ್ದರು." ಅವರೆಲ್ಲರೂ ತಮ್ಮ ಪ್ರಭುವಿನ ಸಂದೇಶವಾಹಕರ ಆಜ್ಞೋಲ್ಲಂಘನೆ 
ಮಾಡಿದಾಗ ಅವನು ಅವರನ್ನು ಅತ್ಯುಗ್ರವಾಗಿ ಹಿಡಿದನು. 

(11-12) ಜಲ ಪ್ರಳೆಯವು ಮಿತಿಮೂರಿದಾಗ' ನಾವು ನಿಮ್ಮನ್ನು ಹಡಗಿಗೆ ಹತ್ತಿಸಿ ಬಿಟ್ಟಿದ್ದೆವು ಈ 
ಘಟನೆಯನ್ನು ನಿಮ್ಮ ಪಾಲಿಗೆ ಒಂದು. ಪಾಠದಾಯಕ ಸ್ಮರಣವಾಗಿ ಮಾಡಲು ಮತ್ತು ನೆನಪಿಡುವ ಕಿವಿಗಳು 
ಇದರ ನೆನಪನ್ನು ಸುರಕ್ಷಿತವಾಗಿಡುವಂತಾಗಲು (ಹೀಗೆ ಮಾಡಲಾಗಿತ್ತು)” 


ಅಸ್ಸಜ್ಞಃದ 17ನೇ ಸೂಕ್ತದಲ್ಲಿ ಅವರ ಮೇಲೆ 'ಸಾಇಕತುಲ್‌ ಅದಾಬ್‌'ಯಾತನೆಯ ಸಿಡಿಲು) ಎರಗಿತು ಎಂದಿದೆ. ಇಲ್ಲಿ ಅದೇ 
ಯಾತನೆಯನ್ನು 'ಅತ್ತಾಗಿಯಃ(ಮಿತಿಮೊರಿದ ದೊಡ್ಡ ಅವಘಡ) ಎಂದು ಹೇಳಲಾಗಿದೆ. ಇದು ಒಂದೇ ಘಟನೆಯ ಬೇರೆಬೇರೆ 
ಸ್ಥಿತಿಗಳ ವರ್ಣನೆಯಾಗಿದೆ. 

6. ಅಂದರೆ ಹ. ಲೂತ್‌ರ(ಅ) ನಾಡುಗಳು. ಇವುಗಳ ಕುರಿತು ಸೂರಃ ಹೂದ್‌ನಲ್ಲಿ. (82ನೆಯ ಸೂಕ್ತ) ಮತ್ತು ಸೂರಃ 
ಅಲ್‌ ಹಿಜ್ಸ್‌ನಲ್ಲಿ (14ನೆಯ ಸೂಕ್ತ) ನಾವು ಅವುಗಳನ್ನು ಆಡಿಮೇಲ್ಲಾಗಿಸಿ ಬಿಟ್ಟೆವು ಎಂದು ಹೇಳಲಾಗಿದೆ. 

7. ಹೆ. ನೂಹ್‌ರ(ಅ) ಕಾಲದ ಚಂಡಮಾರುತದ ಕಡೆಗೆ ಸೂಚನೆ. ಅದರ ಮೂಲಕ ಸಂಪೂರ್ಣ ಜನಾಂಗಪೊಂದನ್ನು ಇದೇ 
ಮಹಾ ಅಪರಾಧಕ್ಕಾಗಿ ಮುಳುಗಿಸಿ ನಾಶ ಮಾಡಲಾಯಿತು. ದೇವಸಂದೇಶವಾಹಕರ ಮಾತನ್ನು ಕೇಳಿದವರನ್ನು ಮಾತ್ರ ಅದರಿಂದ 
ರಕ್ಷಿಸಲಾಯಿತು. - 

8. ಆ ನಾವೆಯಲ್ಲಿ ಹತ್ತಿಸಲ್ಪಟ್ಟವರು ಸ ಸಾವಿರಾರು ವರ್ಷಗಳ ಹಿಂದೆಯೇ ಗತಿಸಿ ಹೋಗಿದ್ದರು. ಆದರೂ ಅನಂತರದ 
ಮಾನವಕುಲವೆಲ್ಲವೂ ಚಂಡಮಾರುತದಿಂದ ರಕ್ಷಿಸಲ್ಪಟ್ಟ ಆ ಜನರ ಸಂತತಿಯೇ ಆಗಿರುವುದರಿಂದ ನಾವು ನಿಮ್ಮನ್ನು ನಾವೆಯಲ್ಲಿ 
ಸವಾರಿ ಮಾಡಿಸಿದೆವು ಎಂದು ಹೇಳಲಾಗಿದೆ. ತಾತ್ಸರ್ಯವೇನೆಂದರೆ- ಆ ಚೆಂಡಮಾರುತದಲ್ಲಿ ಅಲ್ಲಾಹನು ಸತ್ಕನಿಷೇಧಿಗಳನ್ನು ಮಾತ್ರ 
ಮುಳುಗಿಸಿ ಸತ್ಯವಿಶ್ವಾಸಿಗಳನ್ನು ರಕ್ಷಿಸಿಕೊಂಡುದರಿಂದಲೇ ಇಂದು ನೀವು ಈ ಭೂಮಿಯಲ್ಲಿ ಅಸ್ತಿತ್ವದಲ್ಲಿದ್ದೀರಿ. 

9. ಅಂದರೆ ಕೇಳಿಯೂ ಕೇಳದಂತೆ ಮಾಡುವ ಮತ್ತು ಶಬ್ದಗಳು ಕಿವಿ ತಮ್ಮಟೆಯನ್ನು ಬಡಿದು ಹೊರತಳ್ಳ ಲಡುವಂಶಹ 
ಕಿವಿಗಳಲ್ಲ, ಬದಲಾಗಿ ಕೇಳಿದುದನ್ನು ಮನಸ್ಸಿನೊಳಗೆ ಇಳಿಸುವಂತಹ ಕಿವಿಗಳು. ಇಲ್ಲಿ ತೋರಿಕೆಗೆ ಕಿವಿ ಎಂಬ ಪದವನ್ನು ಪ್ರಯೋಗಿಸ 
ಲಾಗಿದೆ. ಅದರೆ ನಿಜವಾಗಿ ಇದರ ಅರ್ಥ- ಕಿವಿಗೊಟ್ಟು ಆಲಿಸುವವರು, ಅದನ್ನು ನೆನಪಿಡುವವರು, ಅದರಿಂದ ಪಾಠ ಕಲಿಯುವವರು 


2023-9 


1018 p ಕುರ್‌ಆನ್‌ ವ್ಯಾಖ್ಯಾನ 


8 ill ہے‎ i الِبَالَ دنا‎ Melt 


ಪ ಬ; ہے تہ‎ 8 IE 
ie ಸ Me NES IES رك‎ 


(13-18) ಮುಂದೆ್‌ ಒಮ್ಮೆ ಕಹಳೆಯನ್ನೂದುವಾಗ- ಹಾಗೂ ಭೂಮಿ ಮತ್ತು ಪರ್ವತಗಳನ್ನೆತ್ತಿ ಒಂದೇ 
ಏಟಿಗೆ ಛಿದ್ರ ವಿಚ್ಛಿದ್ರಗೊಳಿಸಲಾಗುವಾಗ, ಆ ದಿನ, ಸಂಭವಿಸಲಿರುವ ಆ ಘಟನೆಯು ಸಂಭವಿಸಿ ಬಿಡುವುದು- 
ಅಂದು ಆಕಾಶವು ಬಿರಿಯುವುದು ಮತ್ತು. ಅದರ]| ಬಿಗಿತವು ಸಡಿಲವಾಗಿ ಬಿಡುವುದು. ದೇವಚರರು ಅದರ 
ಸುತ್ತಮುತ್ತಲಲ್ಲಿರುವರು ಮತ್ತು ಎಂಟು ಮಂದಿ ದೇವಚರರು ಅಂದು ನಿಮ್ಮ ಪ್ರಭುವಿನ 
'ಅರ್ಶ್‌'ನ್ನು(ವಿಶ್ವಸಿಂಹಾಸನವನ್ನು) ತಮ್ಮ ಮೇಲೆ ಹೊತ್ತಿರುವರು.! ಅದು ನೀವು ಹಾಜರುಗೊಳಿಸಲ್ಪಡುವ 
ದಿನವಾಗಿರುವುದು. ನಿಮ್ಮ ಯಾವ ರಹಸ್ಯ್ಕವೂ ಅಡಗಿರಲಾರದು. 


ಮತ್ತು ಪರಲೋಕದ ನಿರಾಕರಣೆ ಹಾಗೂ ದೇವ ಸಂದೇಶವಾಹಕರನ್ನು ಸುಳ್ಳಾಗಿಸುವುದರಿಂದ ಎಂತಹ ಭಯಾನಕ ದುಷ್ಪರಿಣಾಮ 
ವುಂಟಾಗುತ್ತದೆಂಬುದನ್ನು ಮರೆಯದವರು ಎಂದಾಗಿದೆ. 

10. ಮುಂದೆ ಬರಲಿರುವ ಸೂಕ್ತಗಳನ್ನು ಓದುವಾಗ ಗಮನದಲ್ಲಿಡಬೇಕಾದ ವಿಷಯವೇನೆಂದರೆ- ಪವಿತ್ರ ಕುರ್‌ಆನಿನಲ್ಲಿ 
ಕೆಲವು ಕಡೆ ಪುನರುತ್ನಾನದ ಕುರಿತು, ಒಂದರ ಬಳಿಕ ಒಂದರಂತೆ ಬೇರೆ ಬೇರೆ ಕಾಲಗಳಲ್ಲಿ ಸಂಭವಿಸಲಿರುವ ಅದರ ಮೂರು 
ಹಂತಗಳನ್ನು ಪ್ರತ್ಯ ಪ್ರತೇಕವಾಗಿ ವಿವರಿಸಲಾಗಿದೆ. ಇನ್ನು ಕೆಲವು ಕಡೆ ಎಲ್ಲವನ್ನೂ ಒಟ್ಟುಗೂಡಿಸಿ, ಪ್ರಥಮ ಹಂತದಿಂದ ಕೊನೆಯ 
ಹಂತದ ವರೆಗಿನ ಘಟನೆಗಳನ್ನು ಒಟ್ಟಾಗಿಯೇ ಹೇಳಲಾಗಿದೆ. ಉದಾ: ಸೂರಃ ಅನ್ನಮ್ಮ್‌ನ 87ನೆಯ ಸೂಕ್ತದಲ್ಲಿ ಪ್ರಥಮ ಕಹಳೆ 
ಊದುವ ಪ್ರಸ್ತಾಪವಿದೆ. ಸೂರಃ ಅರಖ್ಲುಮರ್‌ನ 67ರಿಂದ 70ರ ವರೆಗಿನ ಸೂಕ್ತಗಳಲ್ಲಿ ಎರಡನೆಯ 'ಮತ್ತು ಮೂರನೆಯ ಕಹಳೆ 
ಊದುವ ವಿವರಣೆಯಿದೆ. ಸೂರಃ ತಾಹಾ: 102ರಿಂದ 112, ಸೂರಃ ಆಂಬಿಯಾ: 101ರಿಂದ 103, ಸೂರಃ ಯಾಸೀನ್‌: 51ರಿಂದ 
53 ಮತ್ತು ಸೂರಃ ಕಾಫ್‌ನ 20ರಿಂದ 22ರ ವರೆಗೆ ಮೂರನೆಯ ಕಹಳೆ ಊದುವ ಪ್ರಸ್ತಾಪ ಮಾತ್ರವಿದೆ. (ವಿವರಣೆಯನ್ನು 
ಸೂರಃ ತಾಹಾ: 78, ಅಲ್‌ ಹಜ್ಜ್‌: 1 ಮತ್ತು ಯಾಸೀನ್‌ನ 46-47ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು.) ಆದರೆ ಇಲ್ಲಿ ಮತ್ತು 
ಇತರ ಅನೇಕ ಕಡೆಗಳಲ್ಲಿ ಪವಿತ್ರ ಕುರ್‌ಆನ್‌, ಪ್ರಥಮ ಕಹಳೆಯೂದಿದಂದಿನಿಂದ ಜನರು ಸ್ಪರ್ಗ ಅಥವಾ ನರಕವನ್ನು 
ಪ್ರವೇಶಿಸುವ ತನಕದ ಪುನರುತ್ಥಾನದ ಎಲ್ಲ ಹಂತಗಳನ್ನು ಒಂದೇ ಸರಣಿಯಲ್ಲಿ ವಿವರಿಸಿ ಬಿಟ್ಟಿದೆ. 

11. ಈ ಸೂಕ್ತವು 'ಮುತಶಾಬಿಹಾತ್‌'ಗಳ ಸಾಲಿಗೆ ಸೇರಿದೆ. ಇದರ ಅರ್ಥವನ್ನು ನಿರ್ಧರಿಸುವುದು ہہ‎ 'ಅರ್ಶ್‌'(ವಿಶ್ವ 
ಸಿಂಹಾಸನ) ಅಂದರೆ ಏನು ಎಂಬುದಾಗಲಿ, ಪುನರುತ್ನಾನ ದಿನ ಎಂಟು ಮಂದಿ ದೇವಚರರು ಅದನ್ನು ಎತ್ತುವುದರ ಸ್ವರೂಪವೇನು 
ಎಂಬುದಾಗಲಿ ನಮಗೆ ತಿಳಿಯಲು ಸಾಧ್ಯವಿಲ್ಲ. ಆದರೆ ಅಲ್ಲಾಹನು ಅರ್ಶ್‌ನಲ್ಲಿ ಕುಳಿತಿರಬಹುದು ಮತ್ತು ಅದನ್ನು ಎಂಟು 
ಮಂದಿ ದೇವಚರರು ಹೊತ್ತುಕೊಂಡಿರಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಆಗ ಅಲ್ಲಾಹನು ಅರ್ಶ್‌ನಲ್ಲಿ ಕುಳಿತಿರುವ 
ನೆಂದೂ ಈ ಸೂಕ್ತದಲ್ಲಿ ಹೇಳಲಾಗಿಲ್ಲ. ಅಲ್ಲಾಹನ ಕುರಿತು ಪವಿತ್ರ ಕುರ್‌ಆನ್‌ ನಮ್ಮಲ್ಲಿ ಮೂಡಿಸುವ ಕಲ್ಪನೆಯು, ಶರೀರ, 
ಅಕಾರ ಮತ್ತು ಸ್ಥಾನಗಳಂತಹ ಮಿಶಿಗಳಿಂದ ಮುಕ್ತನಾಗಿರುವ ಆ ಶಕ್ತಿ ಎಲ್ಲಾದರೂ ಕುಳಿತುಕೊಳ್ಳುವುದು ಮತ್ತು ಯಾರಾದರೂ 
ಅವನು ಕುಳಿತ ಸ್ಥಳವನ್ನು ಹೊತ್ತುಕೊಂಡಿರುವುದು ಎಂಬುದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಅನುಮತಿಸುವುದಿಲ್ಲ. ಆದುದರಿಂದ 
ಏನಾದರೂ ಕಸರತ್ತು ನಡೆಸಿ ಇದಕ್ಕೊಂದು ನಿರ್ದಿಷ್ಟ ಅರ್ಥಕೊಡಲು ಪ್ರಯತ್ನಿಸುವುದೆಂದರೆ, ತನ್ನನ್ನು ಪಥಭ್ರಷ್ಟತೆಯ ಅಪಾಯಕ್ಕೆ 
ಸಿಲುಕಿಸಿಕೊಳ್ಳುವುದೆಂದೇ ಅರ್ಥ. ಏನಿದ್ದರೂ ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾ'ಹನ ಪ್ರಭುತ್ವ, ಆಜ್ಞಾಧಿಕಾರ ಮತ್ತು ಅವನ ಸ್ಥ ್ಟರೂಪದ 
ಕಲ್ಪನೆಯನ್ನು ಮೂಡಿಸಲಿಕ್ಕಾಗಿ ಜಗತ್ತಿನಲ್ಲಿರುವ ಚಕ್ರವರ್ತಿಗಳಂತಹ ಚಿತ್ರವೊಂದನ್ನು ಜನರ ಮುಂದಿಡಲಾಗಿದೆ. ಅಲ್ಲದೆ, 
ಸಾಮ್ರಾಟರು ಅವರ ಸಂಪ್ರದಾಯಗಳು ಮತ್ತು ಶಿಷ್ಟಾಚಾರಗಳ ಕುರಿತು ಮಾನವರ “ಭಾಷೆಗಳಲ್ಲಿ ಇರುವಂತಹ ಪಾರಿಭಾಷಿಕ 
ಶಬ್ದಗಳನ್ನೇ ಅಲ್ಲಾಹನ ಕುರಿತು ಬಳಸಲಾಗಿದೆ. ಏಕೆಂದರೆ ಇಂತಹ ಶಬ್ದಗಳ ಮೂಲಕ ಮಾತ್ರ ಮನುಷ್ಯನು ವಿಶ್ವ ಸಾಮ್ರಾಟನ 


ಕಾಂಡ-29 


69. ಅಲ್‌ ಹಾಕ್ಕಃ 1019 


Ep I سد کت دم‎ LS من اق‎ 6b 
یئن‎ Ge 15 has ن کو‎ HE لج‎ 
ےت من أوق کے نل‎ EAs 


[haz Pa 


(19-24) ಆಗೆ ಯಾರ ಕರ್ಮಪತ್ರವನ್ನು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನು," "ಇದೋ 
ನನ್ನ ಕರ್ಮಪತ್ರವನ್ನು ಓದಿರಿ. ನನಗೆ ನನ್ನ ಕರ್ಮಪತ್ರವು ಖಂಡಿತವಾಗಿಯೂ ಸಿಗಲಿದೆಯೆಂದು ನಾನು 
ಗ್ರಹಿಸಿದ್ದೆ" ಎನ್ನುವನು." ಹೀಗೆ ಅವನು ಮನಮೆಚ್ಚುಗೆಯ ಸುಖಭೋಗಗಳಲ್ಲಿರುವನು. ಅತ್ಯುನ್ನತ 
ಸ್ವರ್ಗೋದ್ಮಾನದಲ್ಲಿ, ಅದರ ಫಲದ ಗೊಂಚಲುಗಳು ಬಾಗಿಕೊಂಡಿರುವುವು. (ಇಂತಹವರೊಡನೆ) "ನೀವು 
ಕಳೆದು ಹೋದ ದಿನಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು 
ಕುಡಿಯಿರಿ (ಎಂದು ಹೇಳಲಾಗುವುದು)." 

(25-37) ಯಾರ ಕರ್ಮಪತ್ರವನ್ನು ಅವನ ಎಡಗೈಯಲ್ಲಿ ಕೊಡಲಾಗುವುದೋೌ್‌ ಅವನು, "ಅಯ್ಯೋ! 


ವ್ಯವಹಾರಗಳನ್ನು ಸಲ್ಪ ಮಟ್ಟಿಗಾದರೂ ಅರ್ಥ ಮಾಡಿಕೊಳ್ಳಬಲ್ಲನು. ನಿಜವಾಗಿ ಇವೆಲ್ಲಾ ವಾಸ್ತವಿಕತೆಯನ್ನು ಮನುಷ್ಯ ಗ್ರಹಣ 
ಶಕ್ತಿಗೆ ನಿಕಟಗೊಳಿಸಲಿಕ್ಕಿರುವ ಕ್ರಮಗಳಾಗಿದ್ದು ಇವುಗಳನ್ನು ಕೇವಲ ಶಬ್ದಾರ್ಥಗಳಲ್ಲಿ ತೆಗೆದುಕೊಳ್ಳುವುದು ಸರಿಯಲ್ಲ. 
2. ಒಬ್ಬ ವ್ಯಕ್ತಿಯ ಕರ್ಮಪತ್ರವನ್ನು ಅವನ ಬಲಗೈಯಲ್ಲಿ ಕೊಡುವುದೆಂದರೆ- ಅವನ ಲೆಕ್ಕ ಶುದ್ಧವಾಗಿದೆ ಮತ್ತು ಅವನು 


ಅಲ್ಲಾಹನ ನ್ಯಾಯಾಲಯದಲ್ಲಿ ಅಪರಾಧಿಯ ಬದಲು ಓರ್ವ ಸಜ್ಜನನೆಂಬ ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವನು ಎಂದೇ ಅರ್ಥ. 
ಪ್ರಾಯಶಃ ಕರ್ಮಪತ್ರಗಳ ವಿತರಣೆಯಾಗುತ್ತಿರುವಾಗ ಸಜ್ಜನರು ಸ್ವತಃ ಬಲಗೈಯನ್ನು ಮುಂದೆ ಚಾಚಿ ತಮ್ಮ ಕರ್ಮಪತ್ರವನ್ನು 
ಪಡೆಯುವರು. ಏಕೆಂದರೆ ಮರಣದ ಸಮಯದಿಂದ ಮೊದಲ್ಗೊಂಡು ಹಶ್ರ್‌ನ ಮೈದಾನದ ವರೆಗೂ ಅವರಿಗೆದುರಾಗಲಿರುವ 
ಫರಿಸ್ಥಿಶಿಗಳಿಂದಲೇ ಇಲ್ಲಿ ತಮ್ಮನ್ನೀಗ ಪುರಸ್ಕಾರ ಸ್ವೀಕರಿಸಲಿಕ್ಕಾಗಿ ಹಾಜರುಗೊಳಿಸಲಾಗುತ್ತಿದೆಯೇ ಹೊರತು ಶಿಕ್ಷೆ ಪಡೆಯಲಿಕ್ಕಾಗಿ 
ಅಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿ ಅವರು ಸಂತೃಪ್ತರಾಗಿರುವರು. ತಾನು ಇನ್ನೊಂದು ಲೋಕಕ್ಕೆ ಹೋಗುತ್ತಿರುವುದು 
ಓರ್ವ ಸಜ್ಜನನ ನೆಲೆಯಲ್ಲೋ ಅಥವಾ ದುಷ್ಪನೆಂಬ ನೆಲೆಯಲ್ಲೋ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಮರಣದ 
ವೇಳೆಯೇ ಸ್ಪಷ್ಟವಾಗಿ ಬಿಡುತ್ತದೆ ಎಂದು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರವಾಗಿ ಸ್ಪಷ್ಟೀಕರಿಸಲಾಗಿದೆ. (ವಿವರಗಳಿಗೆ 
ನೋಡಿರಿ, ಅಲ್‌ ಅನ್‌ಫಾಲ್‌ ಸೂಕ್ತ: 50, ಅನ್ನಹ್ನ್‌; 28,32, ಟಿಪ್ಪಣಿ: 26, ಬನೀ ಇಸ್ರಾಈೆಲ್‌: 97, ತಾಹಾ: 102, 103, 124 
ರಿಂದ 126 ಟಿಪ್ಪಣಿ- 79,80,107, ಅಲ್‌ ಅಂಬಿಯಾ: 103, ಟಿಪ್ಪಣಿ-98, ಅಲ್‌ಪುರ್ಕಾನ್‌: 24, ಟಿಪ್ಪಣಿ-38, ಅನ್ನಮ್ಮ್‌: 89, 
ಟಿಪ್ಪಣಿ- 109, ಸಬಾ: 51, ಟಿಪ್ಪಣಿ- 72, ಯಾಸೀನ್‌: 26,27, ಟಿಪ್ಪಣಿ- 22,23, ಅಲ್‌ ಮೂಮಿನ್‌: 45,46, ಟಿಪ್ಪಣಿ- 63, 
ಮುಹಮ್ಮದ್‌: 27, ಟಿಪ್ಪಣಿ: 37, ಕಾಫ್‌: 19ರಿಂದ 23, ಟಿಪ್ಪಣಿ: 22,23 ಮತ್ತು 25) 

13. ಅರ್ಥಾತ್‌- ಕರ್ಮಪತ್ರವು ಸಿಕ್ಕಿದ ಕೂಡಲೇ ಅವನು ಸಂತಸದಿಂದ ತನ್ನ ಸಂಗಾತಿಗಳಿಗೆ ತೋರಿಸುವನು. ಸೂರಃ 
ಇನ್‌ಶಿಕಾಕ್‌ನ 9ನೆಯ ಸೂಕ್ತದಲ್ಲಿ "ಅವರು ಆನಂದ ತುಂದಿಲರಾಗಿ ತಮ್ಮವರ ಕಡೆಗೆ ಮರಳುವರು" ಎಂದು ಹೇಳಲಾಗಿದೆ. 

14. ಅರ್ಥಾತ್‌- ತಾನು ಲೋಕದಲ್ಲಿರುವಾಗ ಪರಲೋಕದ ಬಗ್ಗೆ ನಿಶ್ಚಿಂತನಾಗಿರದೆ, ಒಂದು ದಿನ ದೇವನ ಮುಂದೆ ಹಾಜರಾಗಿ 
ತೆನ್ನ ಕರ್ಮಗಳ ಲೆಕ್ಕ ಒಪ್ಪಿಸೆಲಿಕ್ಕಿದೆ ಎಂಬ ಪ್ರಜ್ಞೆಯೊಂದಿಗೆ ಜೀವನ ಸಾಗಿಸಿದ್ದೇ ತನ್ನ ಸೌಭಾಗ್ಯಕ್ಕೆ ಕಾರಣವೆಂದು ಅವನು ಹೇಳುವನು. 

15. ಸೂರಃ ಇನ್‌ಶಿಕಾಕ್‌ನಲ್ಲಿ 'ಕರ್ಮಪತ್ರ ಬೆನ್ನೆ ಹಿಂದಿನಿಂದ ಕೊಡಲ್ಪಡುವವರು” ಎಂದು ಹೇಳಲಾಗಿದೆ. ಬಹುಶಃ ಇದರ 
ಕ್ರಮವು ಹೀಗಿರಬಹುದು. ತನ್ನ ಕರ್ಮಪತ್ರದಲ್ಲಿ ಏನೆಲ್ಲ ಲಿಖಿತಗೊಂಡಿರಬಹುದೆಂಬುದು ಅಪರಾಧಿಗೆ ಮೊದಲೇ ತಿಳಿದಿರುವುದು. 
ಆದುದರಿಂದ ಅವನು ಅತ್ಯಂತ ಖೇದದಿಂದ ತನ್ನ ಎಡಗೈಯನ್ನು ಚಾಚಿ ಅದನ್ನು ಸ್ವೀಕರಿಸುವನು ಮತ್ತು ಅದನ್ನು ಬೇರಾರೂ 
"ನೋಡದಂತಾಗಲು ತಕ್ಸಣ ಬೆನ್ನಹಿಂದೆ ಅಡಗಿಸಿಕೊಳ್ಳುವನು. 


ಕಾಂಡ-29 


1020 ಕುರ್‌ಆನ್‌ ವ್ಯಾಖ್ಯಾನ 


ELE CIES SI 2 
BS CERI عق‎ REA G5 AIC وق‎ 

MIE EGS IL الم اث ن‎ ಕ 
ERASE KF 0 5k Ab لا بن‎ oF 
تہ اس2 الا‎ dk hd 
OT BST ICES A ESTE 


ನನ್ನ ಕರ್ಮಪತ್ರವನ್ನು ನನಗೆ ಕೊಡದೆ ಇರುತ್ತಿದ್ದರೆ! ಮತ್ತು ನನ್ನ ಕರ್ಮ ವೃತ್ತಾಂತವೇನೆಂದು' ನನಗೆ 
ತಿಳಿಯದೆ ಇರುತ್ತಿದ್ದರೆ!? ಅಯ್ಕೋ(ಭೂಲೋಕದಲ್ಲಿ ಬಂದಿದ್ದ) ಸನ್ನ ಈ ಮರಣವೇ ನಿರ್ಣಾಯಕವಾಗಿರು 
“یرد‎ ನನ್ನ ಸಂಪತ್ತು ಇಂದು ನನಗೇನೂ ಪ್ರಯೋಜನ ಕೊಡಲಿಲ್ಲ. ನನ್ನ ಅಧಿಕಾರವೆಲ್ಲವೂ ಕೊನೆ 
ಗೊಂಡಿತು" ಎನ್ನುವನು.” (ಆಗೆ ಹೀಗೆ ಅಪ್ಪಣೆಯಾಗುವುದು) ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ 
ಕಡಗವನ್ನು ಹಾಕಿರಿ. ಅನಂತರ ಇವನನ್ನು ನರಕದೊಳಕ್ಕೆ ತಳ್ಳಿ ಬಿಡಿರಿ ಆ ಬಳಿಕ ಅವನನ್ನು ಎಪ್ಪತ್ತು ಮೊಳ 
ಉದ್ದದ ಸಂಕೋಲೆಯಿಂದ ಬಿಗಿಯಿರಿ. ಇವನು ಮಹಿಮಾವಂತನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿ 
ರಲಿಲ್ಲ ಮತ್ತು ದರಿದ್ರರಿಗೆ ಊಟ ಕೊಡಲು ಪ್ರೇರೇಪಿಸುತ್ತಲೂ ಇರಲಿಲ್ಲ. ಆದುದರಿಂದ "ಇಲ್ಲಿ ಅವನಿಗೆ 
ಆನುಕರಿಪ ತೋರುವವನಾರೂ ಇಲ್ಲ ಮತ್ತು ಗಾಯದ ಕೀವಿನ ಹೊರತು ಅವನಿಗೆ ಬೇರೆ ಯಾವ ಆಹಾರವೂ 
ಇಲ್ಲ. ಅದನ್ನು ಪಾಪಿಗಳ ಹೊರತು ಇನ್ನಾರೂ ತಿನ್ನುವುದಿಲ್ಲ. 


16. ಅರ್ಥಾತ್‌- ನನಗೆ ಈ ಕರ್ಮಪತ್ರವನ್ನು ಕೊಟ್ಟು ಹಶ್ರ್‌ನ ಮೈದಾನದಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ 
ಅಪಮಾನಗೊಳಿಸಬಾರದಿತ್ತು. ಯಾವ ಶಿಕ್ಷೆಯನ್ನು ಕೊಡಲಿಕ್ಕಿತ್ತೋ ಆದನ್ನು ಕೊಟ್ಟು ಬಿಡಬಹುದಿತ್ತು. 

17. ಅರ್ಥಾತ್‌- ನಾನು ಭೂಲೋಕದಲ್ಲಿ ಏನೆಲ್ಲ ಮಾಡಿ ಬಂದಿದ್ದೇನೆಂಬುದನ್ನು ನನಗೆ ತಿಳಿಸಬಾರದಿತ್ತು. ಈ ಸೂಕ್ತಕ್ಕೆ 
ಇರಬಹುದಾದ ಇನ್ನೊಂದು ಅರ್ಥವೇನೆಂದರೆ- ಈ ವಿಚಾರಣೆಯ ಕುರಿತು ಅದೇನೆಂದು ನಾನೆಂದೂ ತಿಳಿದುಕೊಂಡಿರಲಿಲ್ಲ. ಒಂದು ದಿನ 
ನಾನು ನನ್ನ ಲೆಕ್ಕ ಒಪ್ಪಸಲಿಕ್ಕಿದೆ ಮತ್ತು ನಾನು ಮಾಡಿದ್ದೆಲ್ಲವನ್ನೂ ನನ್ನ ಮುಂದಿಡಲಾಗುವುದೆಂಬ ಯೋಚನೆಯೇ ನನಗೆ ಬಂದಿರಲಿಲ್ಲ. 

18. ಅರ್ಥಾತ್‌- ಭೂಲೋಕದಲ್ಲಿ ನಾನು ಸತ್ತ ಮೇಲೆ ಶಾಶ್ವತವಾಗಿ ಅಳಿದೇ ಹೋಗುತ್ತಿದ್ದರೆ! ಎರಡನೆಯ ಜೀವನವೇ 
ಇಲ್ಲದಿರುತ್ತಿದ್ದರೆ! 

19. ಮೂಲದಲ್ಲಿ 'ಹಲಕ ಅನ್ನೀ ಸುಲ್ತಾನಿಯ? ಎಂಬ ಪದಗಳಿವೆ. ಸುಲ್ತಾನ್‌ ಎಂಬ ಪದವನ್ನು ಆಧಾರ ಪ್ರಮಾಣ 
ಎಂಬ ಅರ್ಥದಲ್ಲೂ ಪ್ರಯೋಗಿಸಲಾಗುತ್ತದೆ. ಅಧಿಕಾರ ಎಂಬ ಅರ್ಥದಲ್ಲೂ ಬಳಸಲಾಗುತ್ತದೆ. ಇದನ್ನು ಆಧಾರ ಪ್ರಮಾಣದ 
ಅರ್ಥದಲ್ಲಿ ತೆಗೆದುಕೊಂಡರೆ- ನಾನು ಹೂಡುತ್ತಿದ್ದ ವಾದಗಳಾವುದೂ ಇಲ್ಲಿ ನಡೆಯಲಾರವು. ಇಲ್ಲಿ ನನ್ನ ಬಳಿ ನನ್ನ 
ಸಮರ್ಥನೆಗಾಗಿ ಯಾವುದೇ ಪುರಾವೆ ಉಳಿದಿಲ್ಲ ಎಂದಾಗುತ್ತದೆ. ಇದನ್ನು ಅಧಿಕಾರದ ಅರ್ಥದಲ್ಲಿ ತೆಗೆದುಕೊಂಡರೆ- 
ಭೂಲೋಕದಲ್ಲಿ ನಾನು ಯಾವ ಬಲದ ಭರವಸೆಯಲ್ಲಿ ಹಿಗ್ಗುತ್ತಿದ್ದೆನೋ ಅದೆಲ್ಲವೂ ಇಲ್ಲಿ ಮುಗಿದು ಹೋಗಿದೆ. ಈಗ 
ಇಲ್ಲಿ ನನ್ನ ಯಾವ ಸೈನ್ನವೂ ಇಲ್ಲ. ನನ್ನ ಅಪ್ಪಣೆಯನ್ನು ಪಾಲಿಸುವವನೂ ಇಲ್ಲಿ ಯಾರೂ ಇಲ್ಲ. ನಾನೊಬ್ಬ ಅಸಹಾಯಕನ 
ಮತ್ತು ನಿರ್ಗಶಿಕನ ನೆಲೆಯಲ್ಲಿ ನಿಂತಿದ್ದೆ ನೆ. ತನ್ನ ರಕ್ಷಣೆಗಾಗಿ ಏನೂ ಮಾಡಲಾಗದವನ ಸ್ಥಿತಿಯಲ್ಲಿದ್ದೇನೆ. 

20. ಅರ್ಥಾತ್‌- ಸ್ವತಃ ಬಡವರಿಗೆ ಉಣಬಡಿಸುವ ವಿಷೆಯವಂತಿರಲಿ ಅಲ್ಲಾಹನ ಹಸಿದ ದಾಸರಿಗೆ ಊಟಕೊಡರೆಂದು 
ಬೇರೆಯವರೊಡನೆ ಹೇಳಲಿಕ್ಕೂ ಸಿದ್ಧರಿಲ್ಲ. 


ಕಾಂಡ-29 


69. ಅಲ್‌ ಹಾಕ್ಯಃ 1021 


ALTIUS JF‏ ما ہے ESE JHB‏ نوونوں و لا کو 


ld SS بک تو‎ ES aE 
CASS رین ڈاڈ‎ CEN بش‎ 


(38-52) ಹಾಗಲ್ಲ, ನೀವು ನೋಡುವ ಹಾಗೂ ನೋಡದ ವಸ್ತುಗಳ ಆಣೆ ಹಾಕುತ್ತೇನೆ. ಇದು 
ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ಇದು ಯಾವುದೇ ಕವಿಯ ಮಾತಲ್ಲ. ನೀವು 
ಅತೃಲ್ಪವೇ ವಿಶ್ವಾಸವಿರಿಸುತ್ತಿ €ದಿಜ ಮತ್ತು ಇದು ಯಾವುದೇ ಜ್ಯೋತಿಷ್ಯನ ಮಾತು ಅಲ್ಲ. ನೀವು ಅತ್ಯಲ್ಪವೇ 
ಚಿಂತನೆ ನಡೆಸುತ್ತೀರಿ. ಇದು ಸರ್ವಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿದೆ.” ಮತ್ತು 
ಇವರು(ಪ್ರವಾದಿ) ಸ್ವಯಂ ಯಾವುದಾದರೂ ಮಾತನ್ನು ಸೃಷ್ಟಿಸಿಕೊಂಡು ನಮ್ಮದೆಂದು ಹೇಳಿರುತ್ತಿದ್ದರೆ- 
ನಾವು ಇವರ ಬಲಗೈಯನ್ನು ಹಿಡಿದು ಬಿಡುತ್ತಿದ್ದೆವು ಮತ್ತು ಇವರ ಕಂಠನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು. 


21. ಅರ್ಥಾತ್‌- ವಿಷಯವು ನೀವು ತಿಳಿದುಕೊಂಡಿರುವಂತೆ ಅಲ್ಲ. 

22. ಮಾತಿನ ವಿಷಯಾನುಬಂಧದಿಂದ ವ್ಯಕ್ತವಾಗುವುದೇನೆಂದರೆ- ಇಲ್ಲಿ 'ರಸೂಲಿನ್‌ ಕರೀಮ್‌' ಎಂದರೆ ಪ್ರವಾದಿ 
ಹ.ಮುಹಮ್ಮದ್‌(ಸ). ಸೂರಃ ಅತ್ವಕ್‌ವೀರ್‌ನಲ್ಲಿ (19ನೆಯ ಸೂಕ್ತ) ಪದದ ಮೂಲಕ ಜಿಬ್ರೀಲ್‌ರನ್ನು(ಅ) ಉದ್ದೇಶಿಸಲಾಗಿದೆ. 
ಕುರ್‌ಆನನ್ನು ಜನರು ಹ.ಮುಹಮ್ಮದ್‌ರ(ಸ) ಬಾಯಿಯಿಂದಲೂ, ಪ್ರವಾದಿವರ್ಯರು(ಸ) ಹ.ಜಿಬ್ರೀಲ್‌ರ(ಲ) ಬಾಯಿಯಿಂದಲೂ 
ಕೇಳುತ್ತಿದ್ದುದರಿಂದ ಒಂದು ಕಡೆ ಅದು ಪ್ರವಾದಿವರ್ಯರ(ಸ) ಮಾತೂ ಇನ್ನೊಂದು ಕಡೆ ಹ.ಜಿಬ್ರೀಲ್‌ರ(ಅ) ಮಾತು ಆಗಿರುತ್ತದೆ. 
ಆದರೆ, ಮುಂದೆ ಇದು ವಾಸ್ತವದಲ್ಲಿ ಸರ್ವಲೋಕೆಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನ ವಾಣಿಯಾಗಿರುತ್ತದೆಂದೂ ಆದು 
ಪ್ರವಾದಿವರ್ಯರ(ಸ) ಮುಂದೆ ಜಿಬ್ರೀಲ್‌ರ(ಅ) ಬಾಯಿಯಿಂದ ಮತ್ತು ಜನರ ಮುಂದೆ ಹ.ಮುಹಮ್ಮದ್‌ರ(ಸು) ಬಾಯಿಯಿಂದ 
ಹೇಳಲಾಗುತ್ತಿದೆ ಎಂದೂ ಸ್ಪಪ್ಟೀಕರಿಸಲಾಗಿದೆ. ಸ್ವತಃ ರಸೂಲ್‌ ಎಂಬ ಪದವೇ ಇದು ಅವರಿಬ್ಬರ ಸ್ವಂತ ಸಂದೇಶವಾಗಿರದೆ ಅವರು 
ಸಂದೇಶವಾಹಕರೆಂಬ ನೆಲೆಯಲ್ಲಿ ತಮಗೆ ಸಂದೇಶ ನೀಡಿದವನ ಕಡೆಯಿಂದ ಅದನ್ನು ಮುಂದಿಡುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. 

23. ಅರಬೀ ನಾಣ್ಣುಡಿಯ ಪ್ರಕಾರ "ನೀವು ಸ್ವಲ್ಪವೇ ವಿಶ್ವಾಸವಿರಿಸುತ್ತೀರಿ" ಎಂಬುದರ ಅರ್ಥ "ನೀವು ವಿಶ್ವಾಸವಿರಿಸು 
ವುದಿಲ್ಲ” ಎಂದಾಗುತ್ತದೆ. ಇದಕ್ಕಿರಬಹುದಾದ ಇನ್ನೊಂದು ಅರ್ಥವೇನೆಂದರೆ- ಕುರ್‌ಆನನ್ನು ಕೇಳಿದಾಗ ಇದು. ಮಾನವವಾಣಿ 
'ಆಗಿರಲು ಸಾಧ್ಯವೇ ಇಲ್ಲವೆಂದು ನಿಮ್ಮ ಅಂತರಂಗವೇ ಕೂಗಿ ಹೇಳುತ್ತದೆ. ಆದರೂ ನೀವು ಹಠಮಾರಿತನ ತೋರುತ್ತೀರಿ ಮತ್ತು 
ಅದರ ಮೇಲೆ ವಿಶ್ವಾಸವಿರಿಸಲು ನಿರಾಕರಿಸುತ್ತೀರಿ. 

24. ಸಾರಾಂಶವೇನೆಂದರೆ- ನಾನು ನಿಮಗೆ ಗೋಚರಿಸುವ ಮತ್ತು ನಿಮಗೆ ಗೋಚರಿಸದಿರುವ ಎಲ್ಲವುಗಳ ಆಣೆ ಹಾಕಿ 
ಈ ಕುರ್‌ಆನ್‌ ಸರ್ವಲೋಕಗಳ ಪಾಲಕ ಪ್ರಭುವಾಗಿರುವ ಅಲ್ಲಾಹನಿಂದ ಅವತೀರ್ಣವಾಗಿದೆ ಹಾಗೂ ಅತ್ಯಂತ ಕೃಪಾಳುವಾಗಿರುವ 
ರಸೂಲರ ಬಾಯಿಯಿಂದ ಪ್ರಕಟವಾಗುತ್ತಿದೆ ಎಂದು ಹೇಳುತ್ತೇನೆ. ಈಗ, ಈ ಆಣೆಯನ್ನು ಯಾವ ಅರ್ಥದಲ್ಲಿ ಹಾಕಲಾಗಿದೆ 
ಯೆಂಬುದನ್ನು ನೋಡೋಣ. ಗೋಚರಿಸುತ್ತಿದ್ದ ವಿಷಯಗಳು ಹೀಗಿವೆ; - 

- } ಈ ವಾಣಿಯನ್ನು ಸಾರುತ್ತಿರುವವರು ಓರ್ವ ಪರಿಶುದ್ಧ ವ್ಯಕ್ತಿ ಎಂಬ ವಿಷಯವು ಮಕ್ಕಾದ ಸಮಾಜದಲ್ಲಿ ಯಾರಿಗೂ 
ತಿಳಿಯದೆ ಇರಲಿಲ್ಲ. ಇಂತಹ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಿಂದ ಒಂದು دی جو‎ ಅದು ಅಲ್ಲಾಹನ ಕಡೆಯಿಂದ ಬಂದು 
ದೆಂದು ಹೇಳಬಹುದೆಂದು ನಿರೀಕ್ಸಿಸಲಿಕ್ಕೇ ಸಾಧ್ಯವಿರಲಿಲ್ಲ. 

2) ಈ ವಾಣಿಯನ್ನು ಸಾರುವ ಮೂಲಕ ಯಾವುದೇ ವೈಯಕ್ತಿಕ ಹಿತಾಸಕ್ತಿಯನ್ನು 080 ಉದ್ದೇಶ ಆ ವ್ಯಕ್ತಿಗೆ ಇಲ್ಲ. 
ಅವರು ತಮ್ಮ. ಲೌಕಿಕ ಲಾಭಗಳನ್ನು ತ್ಯಾಗ ಮಾಡಿ ಈ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ. ವೈಯಕ್ತಿಕ ಸ್ವಾರ್ಥ ಸಾಧಿಸ 
ಯಸುವವನು ಈ ರೀತಿ ತನ್ನನ್ನು ಸಂಕಷ್ಟಗಳಿಗೆ ಸಿಲುಕಿಸಿಕೊಳ್ಳುವುದಿಲ್ಲ. 


ಕಾಂಡ-29 


1022 ಕುರ್‌ಆನ್‌ ವ್ಯಾಖ್ಯಾನ 
2 9 "» سے . ا‎ wu J اس‎ 
55 ۵ لقن‎ So حجزینح‎ 5 I ہا ینکر غِن‎ 


BSB عکی‎ SISAL شک‎ HA 
ಡಿ ಪ್ರಿ ಸದ 


ಆಗ, ನಿಮ್ಮ ಪೈಕಿ (ನಮ್ಮನ್ನು ಈ ಕಾರ್ಯದಿಂದ ತಡೆಯುವವರಾರೂ ಇರುತ್ತಿರಲಿಲ್ಲ. ವಾಸ್ತವದಲ್ಲಿ 
ಇದು ದೇವಭಯವುಳ್ಳವರಿಗೊಂದು ಉಪದೇಶವಾಗಿದೆ.* ಮತ್ತು ನಿಮ್ಮಲ್ಲಿ ಕೆಲವರು ನಿರಾಕರಿಸುವವರಿದ್ದಾ 
ರೆಂಬುದನ್ನು ನಾವು ಬಲ್ಲೆವು, ಇಂತಹ ಸತ್ಯನಿಷೇಧಿಗಳಿಗೆ ಖಂಡಿತವಾಗಿಯೂ ಇದು ಖೇದದ ಹೇತು 
ವಾಗಿದೆ. ಇದು ಅತ್ಯಂತ ಖಚಿತವಾದ ಸತ್ಕವಾಗಿದೆ. ಆದುದರಿಂದ ಸಂದೇಶವಾಹಕರೇ, ನಿಮ್ಮ 
ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ. 


3) ಸಮಾಜದವರ ಪೈಕಿ ಅವರ ಮೇಲೆ ವಿಶ್ವಾಸವಿರಿಸುತ್ತಿದ್ದ ಜನರ ಜೀವನದಲ್ಲಿ ತಕ್ಷಣವೇ ಒಂದು ಸತ್ಯಾಂತಿ ಉಂಟಾಗಿ 
ಬಿಡುತ್ತಿತ್ತು. ಒಬ್ಬ ಕವಿ ಅಥವಾ ಮಂತ್ರವಾದಿಯ ವಾಣಿಯಲ್ಲಿ, ಈ ರೀತಿಯ ಪ್ರಚಂಡ ನೈತಿಕ ಬದಲಾವಣೆಯನ್ನುಂಟು 
ಮಾಡುವಷ್ಟು ಪ್ರಭಾವವನ್ನು ಯಾರಾದರೂ ಕಂಡದ್ದುಂಟೇ? 

4 ಕುರ್‌ಆನಿನ ಭಾಷೆಯು ಕವಿಗಳ ಅಥವಾ ಮಾಂತ್ರಿಕರ ವಾಣಿಗಿಂತ ಶೀರಾ ಭಿನ್ನವಾಗಿದೆ. (ಈ ಕುರಿತು ಸವಿಸ್ತಾರ 
ಚರ್ಚೆಯನ್ನು ನಾವು ಸೂರಃ ಅಂಬಿಯಾ: 7, ಅಶ್ಕುಲರಾ: 142ರಿಂದ 145 ಮತ್ತು ಅತ್ತೂರ್‌ನ 22ನೆಯ ಟಿಪ್ಪಣಿಗಳಲ್ಲಿ ಕೊಟ್ಟಿದ್ದೇವೆ.) 

5) ಪವಿತ್ರ ಕುರ್‌ಆನಿಗೆ ಸರಿಸಾಟಿಯಾದಂತಹ ಒಂದು ಸಾಹಿತ್ಯವನ್ನು ರಚಿಸಿ ಕೊಡಲು ಆ ಮಟ್ಟದ ಸಾಹಿತ್ಯ 'ಪ್ರವೀಣರು 
ಇಡೀ ಅರೇಬಿಯಾದಲ್ಲಿ ಯಾರೂ ಇರಲಿಲ್ಲ. 

6) ಸೃತಃ ಹ.ಮುಹಮ್ಮದ್‌ರ(ಸ) ಭಾಷಾ ಶೈಲಿಯೂ ಸಾಹಿತ್ಯದ ದೃಷ್ಟಿಯಿಂದ ಕುರ್‌ಅನಿಗೆ ಸರಿಸಾಟಿಯಾಗಿರಲಿಲ್ಲ. ಯಾವ 
ಭಾಷಾ ತಜ್ಜನಿಗೂ ಪ್ರವಾದಿವರ್ಯರ(ಸ) ಸ್ಪಂತ ಭಾಷಣ ಮತ್ತು ಪವಿತ್ರ ಕುರ್‌ಆನನ್ನು ಕೇಳಿದರೆ ಅವೆರಡೂ ಒಬ್ಬನೇ ವ್ಯಕ್ತಿಯ 
ಮಾತುಗಳೆಂದು ಹೇಳಲು ಸಾಧ್ಯವಿರಲಿಲ್ಲ. 

7 ಕುರ್‌ಆನಿನಲ್ಲಿ ಸಾರಲಾಗಿರುವಂತಹ ವಿಷಯಗಳನ್ನು ಮತ್ತು ಶಿಕ್ಷಣಗಳನ್ನು ಪ್ರವಾದಿತ್ತ ಘೋಷಣೆಯ ಒಂದು ದಿನ 
ಮುಂಚಿನವರೆಗೂ ಮಕ್ಕಾದ ಜನರು ಪ್ರವಾದಿವರ್ಯರ(ಸ) ಬಾಯಿಯಿಂದ ಎಂದೂ ಕೇಳಿರಲಿಲ್ಲ. ಇಂತಹ ಜ್ಞಾನವನ್ನು ಸಂಪಾದಿಸಿ 
ಕೊಳ್ಳಲು ಪ್ರವಾದಿವರ್ಯರಿಗೆ(ಷು ಯಾವುದೇ ಸಾಧನ ಲಭ್ಯವಿಲ್ಲವೆಂಬುದು ಕೂಡಾ ಅವರೆಲ್ಲರಿಗೂ ತಿಳಿದಿತ್ತು. 

8) ಭೂಮಿಯಿಂದ ಆಕಾಶಗಳ ವರೆಗಿರುವ ಈ ಭವ್ಮ ವಿಶ್ವಾಗಾರದಲ್ಲಿ ಒಂದು ಮಹಾಯುಕ್ತಿಪೂರ್ಣ ಕಾನೂನು ಮತ್ತು 
ಒಂದು ಸರ್ವಾಂಗೀಣ ವ್ಯವಸ್ಥೆ ಸಕ್ರಿಯವಾಗಿರುವುದು ಕಂಡುಬರುತ್ತಿತ್ತು. ಅದರೊಳಗೆ ಎಲ್ಲೂ ದೇವ ಸಹಭಾಗಿತ್ವಕ್ಕೆ ಮತ್ತು 
ಪರಲೋಕ ವಿಶ್ವಾಸದ ನಿರಾಕರಣೆಗೆ ಒಂದು ಪುರಾವೆಯೂ ಕಾಣಿಸುತ್ತಿರಲಿಲ್ಲ. ಎತ್ತ ನೋಡಿದರೂ ಏಕದೇವ ವಿಶ್ವಾಸ ಮತ್ತು 
ಪರಲೋಕದ ಸತ್ಯತೆಯನ್ನು ಸಾರುವ ಪುರಾವೆಗಳೇ ಕಾಣಸಿಗುತ್ತಿದ್ದುವು. 

ಇವೆಲ್ಲವನ್ನೂ ಅವರು ಕಣ್ಣಾರೆ ನೋಡುತ್ತಿದ್ದರು. ಆದರೆ, ನಿಜಕ್ಕೂ ಅಲ್ಲಾಹನ ಹೊರತು ಅನ್ಮ ಆರಾಧ್ಯರಿಲ್ಲ. 
ಪುನರುತ್ಥಾನ ಖಂಡಿತವಾಗಿ ಸಂಭವಿಸಲಿದೆ. ಹೆ.ಮುಹಮ್ಮಬ್‌ರನ್ನು(ಸ) ಅಲ್ಲಾಹನೇ ತನ್ನ ಸಂದೇಶವಾಹಕರಾಗಿ ನೇಮಿಸಿರುವನು 
ಮತ್ತು ಅವರ ಮೇಲೆ ಕುರ್‌ಆನ್‌ ಅವತೀರ್ಣವಾಗುತ್ತಿದೆ ಎಂಬುದು ಅವರ ಕಣ್ಣಿಗೆ ಕಾಣದ ವಿಚಾರವಾಗಿತ್ತು. ಈ ಎರಡೂ 
ಬಗೆಯ ವಾಸ್ತವಿಕತೆಗಳ ಆಣೆ ಹಾಕಿ ಮೇಲಿನ ಸೂಕ್ತಗಳಲ್ಲಿರುವಂತಹ ಮಾತುಗಳನ್ನು ಹೇಳಲಾಗಿದೆ. 

25. ತನ್ನ ಕಡೆಯಿಂದ, ದಿವ್ಯವಾಣಿಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಮಾಡುವ ಅಧಿಕಾರ ಪ್ರವಾದಿಗೆ ಇಲ್ಲ. 
ಒಂದು ವೇಳೆ ಅವರು ಹಾಗೆ ಮಾಡಿದರೆ ನಾವು ಅವರನ್ನು ಶಿಕ್ಷಿಸುವೆವು ಎಂಬುದನ್ನು ತಿಳಿಸುವುದೇ ಇದರ ಮುಖ್ಯ 
ಉದ್ದೇಶವಾಗಿದೆ. ಆದರೆ ಈ ಮಾತನ್ನು ' ಹೇಳಿರುವ ಶೈಲಿ ಹೇಗಿದೆಯೆಂದರೆ, ಒಬ್ಬ ಅರಸನಿಂದ ನೇಮಕಗೊಂಡ ಅಧಿಕಾರಿಯು 


ಕಾಂಡ-29 


69. ಅಲ್‌ ಹಾಕೃಃ 1023 


ಅವನ ಹೆಸರಲ್ಲೇನಾದರೂ ವಂಚನೆ ನಡೆಸಿದರೆ, ಅರಸನು ಅವನನ್ನು ಸೆರೆ ಹಿಡಿದು ಅವನ ರುಂಡವನ್ನು ಹಾರಿಸಿ ಬಿಡುವಂತಹ 
ಒಂದು ಚಿತ್ರ ಮೂಡುತ್ತದೆ. ಕೆಲವರು ಈ ಸೂಕ್ತದಿಂದ ಒಂದು ತಪ್ಪಾದ ಅರ್ಥವನ್ನು ಹೊರಡಿಸಿದ್ದಾರೆ. ಒಬ್ಬ ವ್ಯಕ್ತಿ 
ತಾನು ಪ್ರವಾದಿಯೆಂದು ಘೋಷಿಸಿಕೊಂಡ ತಕ್ಷಣ ಅಲ್ಲಾಹನು ಅವನ ಕಂಠನಾಡಿಯನ್ನು ಕತ್ತರಿಸಿ ಬಿಡದಿದ್ದರೆ, ಅದು, 
ಅವನು ನಿಜಕ್ಕೂ ಪ್ರವಾದಿಯೆಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಹೇಳುತ್ತಾರೆ. ನಿಜವಾಗಿ ಈ ಸೂಕ್ತದಲ್ಲಿ ಹೇಳಿರುವ 
ಮಾತು ಸತ್ಕಪ್ರವಾದಿಗೆ ಸಂಬಂಧಿಸಿದ್ದೇ ಹೊರತು ತಾನು ಪ್ರವಾದಿಯೆಂದು ಸುಳ್ಳು ಘೋಷಣೆ ಮಾಡುವವನಿಗೆ ಸಂಬಂಧಿಸಿದ್ದಲ್ಲ. 
چت‎ ಪ್ರವಾದಿಗಳಂತೂ ಕೇವಲ ತಾವು ಪ್ರವಾದಿಗಳೆಂದು ಮಾತ್ರ ಸುಳ್ಳಾಗಿ ಹೇಳಿಕೊಳ್ಳುವುದಲ್ಲ, ತಾವೇ ದೇವನು ಎಂದು 
ಕೂಡಾ ಹೇಳಿಕೊಳ್ಳುವುದುಂಟು ۔‎ ಮತ್ತು ಭೂಮಿಯ ಮೇಲೆ ದೀರ್ಪು ಕಾಲದ ವರೆಗೆ ಮೆರೆಯುತ್ತಿರುವುದುಂಟು. ಅವರ 
ಸೆತ್ಯತೆಗೆ ಯಾವ ಪುರಾವೆಯೂ ಇಲ್ಲ. (ಹೆಚ್ಚಿನ ವಿವರಣೆಗೆ ಸೂರಃ ಯೂನುಸ್‌ನೆ 23ನೆಯ ಟಿಪ್ಪಣಿ ನೋಡಿರಿ) 

26. ಅರ್ಥಾತ್‌- ದುರ್ಮಾರ್ಗದಿಂದಲೂ ಅದರ ದುಷ್ಪರಿಣಾಮಗಳಿಂದಲೂ ದೂರವಿರಬಯಸುವವರ ಪಾಲಿಗೆ ಈ 
ಕುರ್‌ಆನ್‌ ಉಪದೇಶವಾಗಿದೆ. (ವಿವರಣೆಯನ್ನು ಸೂರಃ ಆಲ್‌ ಬಕರಃದ 3ನೆಯ .ಟಿಪ್ಪಣಿಯಲ್ಲಿ ನೋಡಿರಿ) 
27. ಅರ್ಥಾತ್‌- ನಾವೇಕೆ ಈ ಕುರ್‌ಆನನ್ನು ಸುಳ್ಳಾಗಿಸಿಬಿಟ್ಟೆವೆಂದು ಕೊನೆಗೆ ಅವರು ಪಶ್ಥಾತ್ತಾಪಪಡಬೇಕಾಗುವುದು. 


ಕಾಂಡ-29 


1024 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 


ಹೆಸರು _ . 

ಇದರ ಹೆಸರನ್ನು ಮೂರನೆಯ ಸೂಕ್ತದಲ್ಲಿರುವ 'ದಿಲ್‌ ಮಆರಿಜ್‌' ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ. 
ಅವತೀರ್ಣ ಕಾಲ” - 7 

ಇದು ಕೂಡಾ ಸರಿಸುಮಾರು ಸೂರಃ ಅಲ್‌ ಹಾಕ್ಕಃ ಅವಶೀರ್ಣಗೊಂಡಿದ್ದಂತಹ ಪರಿಸ್ಥಿತಿಗಳಲ್ಲೇ ಅವಶೀರ್ಣವಾಗಿರ 
ಬೇಕೆಂದು ಇದರಲ್ಲಿರುವ ವಿಷಯಗಳು ಸೂಚಿಸುತ್ತವೆ. 
ಚರ್ಚಾ ವಿಷಯಗಳು 

ಪುನರುತ್ಣಾನ ಮತ್ತು ಪರಲೋಕದ ಕಲ್ಪನೆಗಳನ್ನು ಅಪಹಾಸ್ಯ ಮಾಡುತ್ತಿದ್ದ ಹಾಗೂ ನೀವು ಸತ್ಕವಂತರಾಗಿದ್ದರೆ ನೀವು 
ನಮ್ಮನ್ನು ಹೆದರಿಸುತ್ತಿರುವ ಪುನರುತ್ಥಾನ ದಿನವನ್ನು ತಂದು ಬಿಡಿರಿ ಎಂದು ಪ್ರವಾದಿವರ್ಯರಿಗ(ಸ ಸವಾಲೆಸೆಯುತಿದ್ದ 
ಸತ್ಯನಿಷೇಧಿಗಳಿಗೆ ಇದರಲ್ಲಿ ಎಚ್ಚರಿಕೆ ಮತ್ತು ಬೋಧನೆ ನೀಡಲಾಗಿದೆ. ಈ ಅಧ್ಯಾಯದಲ್ಲಿರುವ ಉಪನ್ಮಾಸವು ಸಂಪೂರ್ಣವಾಗಿ 
ಅವರ ಸವಾಲಿಗೆ ಉತ್ತರವಾಗಿದೆ. 

ಪ್ರಾರಂಭದಲ್ಲಿ ಬೇಡುವಾತನು ಯಾತನೆಯನ್ನು ಬೇಡುತ್ತಾನೆ. ನಿಷೇಧಿಗಳ ಮೇಲೆ ಆ ಯಾತನೆಯು ಬಂದೇ ತೀರುವುದು. 
ಆದರೆ ಅದು ತನ್ನ ನಿಗದಿತ ಸಮಯದಲ್ಲೇ ಬರುವುದು. ಆದುದರಿಂದ ಅವರ ಅಪಹಾಸ್ಕಗಳ ಬಗ್ಗೆ ತಾಳ್ಮೆ ವಹಿಸಿರಿ. ಇವರಿಗೆ 
ಅದು ಬಹಳ ದೂರದಲ್ಲಿರುವಂತೆ ಕಾಣಿಸುತ್ತದೆ ಆದರೆ ನಾವಂತು ಅದನ್ನು ಬಹಳ ಸಮೂಪದಲ್ಲೀ ಕಾಣುತ್ತಿದ್ದೇವೆ ಎಂದು 
ಹೇಳಲಾಗಿದೆ. 

ಅನಂತರ ಇವರು ಕೇವಲ ತಮಾಷೆಯಾಗಿ, ಯಾವ ಪುನರುತ್ಥಾನ ದಿನದ ಬಗ್ಗೆ ಅದು ಶೀಘ್ರವೇ ಬರಲಿ ಎಂದು 
ಆಗ್ರಹಿಸುತ್ತಿರುವರೋ ಆ ದಿನವು ಎಷ್ಟೊಂದು ಭಯಾನಕವಾಗಿದೆ ಮತ್ತು ಅದು ಬಂದೊದಗಿದಾಗ ಈ ಅಪರಾಧಿಗಳು ಎಂತಹ 
ದುರ್ಗತಿಗೆ ತುತ್ತಾಗುವರು ಎಂಬುದನ್ನು ತಿಳಿಸಲಾಗಿದೆ. 

ತರುವಾಯ ಅಂದು ಮಾನವರ ಅದೃಷ್ಟದ ತೀರ್ಮಾನವನ್ನು ಸಂಪೂರ್ಣವಾಗಿ ಅಪರ ವಿಶ್ವಾಸ, ಚಾರಿತ್ರ್ಯ ಮತ್ತು 
ಕರ್ಮಗಳ ಆಧಾರದಲ್ಲಿ ಮಾಡಲಾಗುವುದು. ಈ ಲೋಕದಲ್ಲಿ ಸತ್ಯದಿಂದ ವಿಮುಖರಾದವರು ನರಕಾಗ್ನಿಗೆ ಯೋಗ್ಯರೆನಿಸುವರು 
ಮತ್ತು ಇಲ್ಲಿ ದೇವನ ಶಿಕ್ಷೆಗೆ ಭಯಪಡುತ್ತಾ ಪರಲೋಕವನ್ನು ನಂಬುತ್ತಾ ಸತ್ಕರ್ಮಗಳನ್ನು ಮಾಡುತ್ತಾ ಜಾರಿತ್ರ್ಯವಂತರಾಗಿ 
ಇದ್ದವರು, ಸ್ವರ್ಗದಲ್ಲಿ ಗೌರವಾನ್ವಿತ ಸ್ಥಾನ ಪಡೆಯುವರೆಂದು ತಿಳಿಸಲಾಗಿದೆ. 

ಕೊನೆಯದಾಗಿ, ಪ್ರವಾದಿವರ್ಯರನ್ನುಸ) ಕಂಡೊಡನೆ ಅವರನ್ನು ಪರಿಹಾಸ್ಥ ಮಾಡಲಿಕ್ಕಾಗಿ ನಾಲ್ಕೂ ನಿಟ್ಟಿನಿಂದ 
ಮುಗಿಬೀಳುತ್ತಿದ್ದ ಮಕ್ಕಾ ಪಟ್ಟಣದ ಸತ್ಯನಿಷೇಧಿಗಳಿಗೆ- ನೀವು ಸತ್ಯಸ್ವೀಕಾರ ಮಾಡದೆ ಹೋದರೆ, ಅಲ್ಲಾಹನು ನಿಮ್ಮ 
ಸ್ಥಾನದಲ್ಲಿ ಇತರರನ್ನು ತರುವನೆಂದು ಎಚ್ಚರಿಕೆ ನೀಡಲಾಗಿದೆ ಮತ್ತು ಪ್ರವಾದಿವರ್ಯರೊಡನೆ- ನೀವು ಇವರ ಅಪಹಾಸ್ಯ 
ಗಳನ್ನು ಲೆಕ್ಕಿಸಬೇಡ. ಇವರು ಪರಲೋಕದ ಅವಮಾನವನ್ನೇ ಕಾಣಬೇಕೆಂದು ಹಟ ಕೊಟ್ಟಿದ್ದರೆ, ಇವರನ್ನು, ಇವರ 
ಅಸಂಬದ್ಧ ಕೃತ್ಯಗಳಲ್ಲೇ ಬಿದ್ದುಕೊಂಡಿರಲು ಬಿಟ್ಟು ಬಿಡಿರಿ. ಇವರಿಗೆ ಒದಗಲಿರುವ ದುಷ್ಪರಿಣಾಮವನ್ನು ಇವರು ಸ್ವತಃ ಕಂಡು 
ಕೂಳ್ಳುವರೆಂದು ಹೇಳಲಾಗಿದೆ. 


70. ಅಲ್‌ ಮಲರಿಜ್‌ , 1025 


سال No‏ یکاپ مت 5% الو 
ا ادن الملی دن و ال OB MNES‏ 


70. ಅಲ್‌ ವ 


(ಅವತೀರ್ಣ-ಮಕ್ಕಾದಲ್ಲಿ) 
ಸೂಕ್ಕಗಳು-44 ’ ۲ ۱ ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ' 
(1-18) ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ.' ಅದು(ಆ ಯಾತನೆಯು) ಖಂಡಿತವಾಗಿಯೂ 
ಸೆಂಭವಿಸಿಯೇ 'ತೀರುವುದು- (ಅದು) ಸತ್ಯನಿಷೇಧಿಗಳಿಗಾಗಿದೆ. ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ. 
(ಅದು) ಉನ್ನತಿಯ ಸೋಪಾನಗಳ ಒಡೆಯನಾದ ಅಲ್ಲಾ; ಹನ ಕಡೆಯಿಂದ ಬರಲಿದೆ? ದೇವಚರರು 


ಮತ್ತು ರೂಹ್‌* ಅವನ ಸಾನ್ನಿಧ್ಯಕ್ಕೆ ಐವತ್ತು ಸಾವಿರ ವರುಷಗಳ ಅವಧಿಯುಳ್ಳ" ಒಂದು ದಿನದಲ್ಲಿ ಏರಿ 


1. ಮೂಲದಲ್ಲಿ 'ಸಅಲ ಸಾಇಲುನ್‌' ಎಂಬ ಪದಗಳಿವೆ. ಕೆಲವು ವ್ಯಾಖ್ಯಾನಕಾರರು ಇದನ್ನು ಪ್ರಶ್ನೆ ಕೇಳುವುದೆಂಬ 
ಅರ್ಥದಲ್ಲಿ -ತೆಗೆದುಕೊಂಡಿದ್ದಾರೆ. ಆದರೆ ಹೆಚ್ಚಿನ ವ್ಯಾಖ್ಯಾನಕಾರರು 'ಸವಾಲ್‌' ಎಂಬುದನ್ನು ಬೇಡಿಕೆ ಮತ್ತು ಆಗ್ರಹೆ ಎಂಬ 
ಅರ್ಥದಲ್ಲಿ ತೆಗೆದುಕೊಂಡಿರುತ್ತಾರೆ. ನರುರ್‌ ಬಿನ್‌ ಹಾರಿಸ್‌- "ದೇವಾ, ಇದು ನಿಜಕ್ಕೂ ನಿನ್ನ ಕಡೆಯಿಂದಲೇ ಆಗಿದೆ 
ಎಂದಾದರೆ, ನಮ್ಮ ಮೇಲೆ' ಆಕಾಶದಿಂದ ಕಲ್ಲುಗಳ ಮಳೆಗರೆದು ಬಿಡು ಅಥವಾ ನಮ್ಮ ಮೇಲೆ ವೇದನಾತ್ಮಕ ಯಾತನೆಯನ್ನು 
ಕಳುಹಿಸು" ಎಂದು ಪ್ರಾರ್ಥಿಸಿದ್ದನು ಎಂದು ನಸಾಕಈ ಮುಂತಾದವರು ಉಲ್ಲೇಖಿಸಿದ್ದಾರೆ. ಇದಲ್ಲದೆ, ಕುರ್‌ಆನಿನಲ್ಲಿ- “ನಮಗೆ 
ಬೆದರಿಕೆ ಹಾಕುತ್ತಿರುವ ಆ ಯಾತನೆಯನ್ನು ನಮ್ಮ ಮೇಲೆ ಎರಗಿಸುವುದಿಲ್ಲವೇಕೆ?' ಎಂಬ ಮಕ್ಕಾದ 7223 8 
ಪಂಥಾಹ್ವಾನವನ್ನು ಇನ್ನೂ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಉದಾ: ಈ ಕೆಳಗಿನ ಸೂಕ್ತಗಳಲ್ಲಿ ' ನೋಡಿರಿ: ಸೂರಃ 
ಯೂನುಸ್‌: 46ರಿರಿದ 48, ಅಲ್‌ ಅಂಬಿಯಾ: 36ರಿಂದ 41, ಅನ್ನಮ್ಮ್‌: 67ರಿಂದ 72, ಸಬಾ: 26ರಿಂದ 30," ಯಾಸೀನ್‌: 
45ರಿಂದ 52 ಮತ್ತು ಅಲ್‌ ಮುಲ್ಕ್‌: 24ರಿಂದ 27) 

2. ಮೂಲದಲ್ಲಿ 'ದಿಲ್‌ ಮಲರಿಜ್‌' ಎಂಬ ಪದ ಪ್ರಯೋಗವಾಗಿದೆ. 'ಮಲರಿಜ್‌ ಎಂಬುದು 'ಮಿಲ್‌ರಜ್‌'ನ ಬಹುವಚನ 
ರೂಪ. ಇದರ ಅರ್ಥ- ಏಣಿ, ನಿಚ್ಚಣಿಕೆ ಅಥವಾ ಮೇಲೆ ಹತ್ತಲು ಉಪಯೋಗಿಸಲಾಗುವ ಸಾಧನ. ಅಲ್ಲಾಹನನ್ನು ಮಲರಿಜ್‌ 
ನವನೆಂದು ಹೇಳುವುದರ ಅರ್ಥವೇನೆಂದರೆ- ಅವನು ಪೆರಮೋನ್ನತನು. ಅವನ ಸನ್ನಿಧಿಯಲ್ಲಿ ಹಾಜರಾಗಬೇಕಾದರೆ ದೇವಚರರು, 
ನಿರಂತರ- ಅನೇಕ ಎತ್ತರದ ಹಂತಗಳನ್ನು ದಾಟಿ ಹೋಗಬೇಕಾಗುತ್ತದೆ. ಇದನ್ನು ಅನಂತರದ ಸೂಕ್ತದಲ್ಲಿ ಹೇಳಲಾಗಿದೆ. 

. 3. ರೂಹ್‌ ಎಂದರೆ ಹ.ಜಿಬ್ರೀಲ್‌(ಅ). ಅವರ ಶ್ರೇಷ್ಠತೆಯ ಕಾರಣದಿಂದ ಅವರನ್ನು ದೇವಚರರಿಂದ رون‎ €ಕಿಸಿ 
ಪ್ರಸ್ತಾಪಿಸಲಾಗಿದೆ. ಅಶ್ಕುಅರಾದ 193, 194 ಮತ್ತು ಅಲ್‌ ಬಕರಃದ 97ನೆಯ, ಸೂಕ್ತಿಗಳನ್ನು ಸೇರಿಸಿ ಓದಿದರೆ, ರೂಹ್‌ |. 
ಎಂದರೆ ಹ.ಜಿಬ್ರೀಲ್‌ರೆಂದು(ಅ) ತಿಳಿದು ಬರುತ್ತದೆ. 

4.. ಸೂರಃ ಅಲ್‌ ಹಜ್ಜೌನ 47 ಮತ್ತು ಸೂರಃ ಅಸ್ಪಜ್ಞಃದ 5ನೆಯ ಸೂಕ್ತಗಳಲ್ಲಿ ಅಲ್ಲಾಹನ ಒಂದು ದಿನವನ್ನು ನಮ್ಮ 
ಗಣನೆಯ ಒಂದು ಸಾವಿರ ವರ್ಷಕ್ಕೆ ಸಮಾನವೆನ್ನಲಾಗಿದೆ. ಇಲ್ಲಿ ಯಾತನೆಯನ್ನು ಎರಗಿಸಬೇಕಂಬ ಆಗ್ರಹಕ್ಕೆ ಉತ್ತರವಾಗಿ 


ಕಾಂಡ-29 


1026 ಕುರ್‌ಆನ್‌ ವ್ಯಾಖ್ಯಾನ ' 


BES AS SUK ST Ns NS Al ಶಿ آلف‎ 


بے 
کن تا میں مہہ 
یکا پیکزو و STEN‏ دن عذاب be‏ 
ವಹಿಸಿರಿ ಸಭ್ಯ ತಾಳ್ಮೆ, ಇವರು ಅದನ್ನು‏ ہیں ಹೋಗುತ್ತಾರೆ." ಆದುದರಿಂದ ಸಂದೇಶವಾಹಕರೇ,‏ 
ಥೂರವೆಂದು ಭಾನಿಸುತ್ತಾರೆ- ಮತ್ತು ನಾವು ಅದನ್ನು: ಸಮೊಪದಲ್ಲಿ ಕಾಣುತ್ತಿದ್ದೇವೆ: 7(ಆ ಯಾತನೆ ಸೆರಿಭವಿಸುವ)‏ 
ಆ ದಿನ್‌ ಆಕಾಶವು ಕರಗಿದ ಬೆಳ್ಳಿಯಂತಾಗುವುದು- ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ‏ 
ಉಣ್ಣೆಯಂತಾಗುವುವು-* ಮತ್ತು ಯಾವ ಆಪ್ತ ಮಿತ್ರನೂ ತನ್ನ ಆಪ್ತ ಮಿತ್ರ ನನ್ನು ವಿಚಾರಿಸಲಾರನು. ವಸ್ತುತಃ‏ 


ಅಲ್ಲಾಹನ ಒಂದು ದಿನವು ಇವತ್ತು ಸಾವಿರ ವರ್ಷಗಳಿಗೆ ಸಮಾನವೆಂದು ಹೇಳಲಾಗಿದೆ. ಅನಂತರ ಜನರು ಯಾತನೆಯನ್ನು ಎರಗಿಸ 
ಬೇಕೆಂದು ಆಗ್ರಹಿಸುತ್ತಿರುವ ಬಗ್ಗೆ ತಾಳ್ಗೆ ವಹಿಸಬೇಕೆಂದು ಪ್ರವಾದಿವರ್ಯರಿಗೆ(ಸು ಉಪದೇಶಿಸಲಾಗಿದೆ. ಆ ಬಳಿಕ ಇವರು 
ಅದು ದೂರದಲ್ಲಿಬೆಯೆಂದು ಭಾವಿಸುತ್ತಾರೆ, ನಾವು ಅದನ್ನು ಸಮೂಪದಲ್ಲೇ ಕಾಣುತ್ತಿ ಶ್ರಿದ್ದೇವೆ ಎನ್ನಲಾಗಿದೆ. ಈ ಎಲ್ಲ ಆದೇಶಗಳ 
ಮೇಲೆ ಸಮಗ್ರವಾಗಿ ದೃಷ್ಟಿ" ಬೀರಿದಾಗ ಸ್ಪಷ್ಟವಾಗುವುಡೇನೆಂದರೆ- ಜನರು ತಮ್ಮ ಬುದ್ದಿ, ವಿಚಾರ ಹಾಗೂ ದೃಷ್ಟಿಗಳ ಸೀಮಿತ 
ವ್ಯಾಪ್ತಿಯಿಂದಾಗಿ ವಿಷಯಗಳನ್ನು ತಮ್ಮ ಕಾಲದ ಮಾಪಕದಿಂದ ಅಳೆಯುತ್ತಾರೆ. ಅವರಿಗೆ ನೂರು ಅಥವಾ ಐವತ್ತು ವರ್ಷಗಳ 
ಅನಧಿ ಕೂಜಾ .ಬಹು ದೀರ್ಫ. ಕಾಲವೆಂದು ತೋರುತ್ತದೆ. ಆದರೆ ಅಲ್ಲಾಹನ ಬಳಿ ಒಂದೊಂದು ಯೋಜನೆಯು ಸಾವಿರವೋ 
ಐವತ್ತು. ಸಾವಿರವೋ ವರ್ಷಗಳದ್ದಾಗಿರುತ್ತದೆ. ಈ ಕಾಲಾವಧಿ ಕೂಡಾ ಕೇವಲ ಉದಾಹರಣಾರ್ಥವಾಗಿದೆ. ಅನ್ಯಥಾ رھ‎ 
0ج‎ ನಯ ಯೋಜನೆಗಳಂತು ಲಕ್ಷಾವಧಿ, ಕೋಟ್ಕಾವಧಿ ಮತ್ತು ಶತಕೋಟ್ಕಾವಧಿ ವರ್ಷಗಳಷ್ಟು ದೀರ್ಫುವಾಗಿರುತ್ತದೆ. ಈ 
ಯೋಜನೆಗಳ ಪೈಕಿ ಅತ್ಯಂತ' ಪ್ರಮುಖವಾದ ಒಂದು- ಯೋಜನೆಯ ಪ್ರಕಾರ ಈ ಭೊಮಿಯ. ಮೇಲೆ" ಮಾನವ ವರ್ಗದ 
ಸೃಷ್ಟಿಯಾಗಿದೆ. ಅದಕ್ಕೆ ಒಂದು ಕಾಲಾವಧಿಯನ್ನು ನಿಶ್ಚಯಿಸಲಾಗಿದ್ದು, ಇಂತಹ ಘಳಿಗೆಯ ವರೆಗೆ ಈ ವರ್ಗಕ್ಕೆ ಕಾರ್ಯವೆಸಗಲು 
ಅವಕಾಶವಿರುವುದೆಂದು ನಿರ್ಧರಿಸಲಾಗಿದೆ. ಈ ಯೋಜನೆಯನ್ನು” ಕೊನೆಗೊಳಿಸಿ, ಅದರ ಫಲಿತಾಂಶವನ್ನು. ತಕ್ಷಣವೇ ತಮ್ಮ 
ಮುಂದೆ ಪ್ರಕಟಿಸಬೇಕೆಂದು ಆಗ್ರಹಿಸುವವರು ಮತ್ತು ಅವರು ಹೇಳಿದಂತೆ ಮಾಡದಿದ್ದರೆ, ಅದು ಫಲಿತಾಂಶದ ಕಲ್ಪನೆಯೇ 
ಮೂಲತಃ ತಪ್ಪೆಂಬುದಕ್ಕೆ ಪುರಾವೆಯೆಂದು ಸಾರುವವರು ವಾಸ್ತ ಸ್ತವದಲ್ಲಿ ಈ ಮೂಲಕ ತಮ್ಮ ಅಜ್ಞಾಸವನ್ನಷ್ಟೇ ಸಾಬೀತುಪಡಿಸುತ್ತಾರೆ. 
(ಇನ್ನೂ ಹೆಚ್ಚಿನ ಏವರೆಣಿಗೆ ಸೂರಃ ಅಲ್‌ ال‎ 9293 ಮತ್ತು ಅಸ್ಪಜ್ಞಃದ 9ನೆಯ ಟಿಪ್ಪಣಿಗಳನ್ನು ನೋಡಿರಿ) 

5. ಈ ವಿಷಯವು "ಮುತಶಾಬಿಹಾತ್‌ಗಳ, ಸಾಲಿಗೆ ಸೇರಿದ್ದು, ಇದಕ್ಕೆ ಒಂದು ನಿರ್ದಿಷ್ಟ ಅರ್ಥವನ್ನು ನೀಡಲು 
ಸಾಧ್ಯವಿಲ್ಲ. ದೇವಚರರ ವಾಸ್ತವಿಕತೆ ನಮಗೆ ತಿಳಿದಿಲ್ಲ. ಅವರು . ಮೇಲೇರಿ ಹೋಗುವುದರ ನಿಜ ಸ್ಪರೂಪವೂ ನಮಗೆ 
ಅಥವಾಗಲಾರದು. ದೇವಚರರು ಏರುವ ಮೆಟ್ಟ! ಲುಗಳು ಯಾವ ತರದ್ದೆಂದೂ ನಾವು ತಿಳಿಯಲಾರೆವು. ಅಲ್ಲಾಹನ ವಿಷಯದಲ್ಲೂ 
ಅವನು ಯಾವುದಾದರೊಂದು "ನಿರ್ದಿಷ್ಟ ಸ್ಥಳದಲ್ಲಿ ್ಲಿರುತ್ತಾನೆಂದು ಕಲ್ಪಿಸಿಕೊಳ್ಳಲು ಸಾಧ್ಯವಲ್ಲ. ಏಕೆಂದರೆ ಅವನು ಕಾಲ ಮತ್ತು 
ಸ್ಥಳಗಳ ನಿರ್ಬಂಧಗಳಿಂದ ವಿರಹತನಾಗಿರುತ್ತಾೆ. 

1 6 ಅರ್ಥಾತ್‌- ವಿಶಾಲ ದೃಷ್ಟಿಕೋನವಿರುವ ಒಬ್ಬ ವ್ಯಕ್ತಿಗೆ ಭೂಷಣವಾದಂತಹ ತಾಳ್ಕೆ. 

7. ಇದಕ್ಕೆ ಎರಡು ಅರ್ಥಗಳಿರಲು تہج‎ 1) ಆದನ್ನು ಜನರು ಅಸಂಭವವೆಂದು ಭಾವಿಸುತ್ತಾರೆ. 'ಆದರೆ ನಮ್ಮ 
ದೃಷ್ಟಿಯಲ್ಲಿ ಅದು ಬೇಗನೆ ಸಂಭವಿಸಲಿದೆ. 2) ಇವರು ಪುನರುತ್ಥಾನವನ್ನು ಬಹು ದೂರದ ವಿಷಯವೆಂದು ಭಾವಿಸುತ್ತಾರೆ 
ಮತ್ತು' ನಮ್ಮ ದೃಷ್ಟಿಯಲ್ಲಿ ಅದು" ನಾಳೆಯೇ ಸಂಭವಿಸಲಿದೆಯೋ ಎಂಬಷ್ಟು ಹತ್ತಿ ರವಿದೆ. 

i 8. ವ್ಯಾಖ್ಮಾನಕಾರರ 'ಬಂದು "ಗುಂಪು ಈ ಮಾತಿನ ಸಂಬಂಧವೃ- "ಫೀ ಯೌಮಿನ್‌ ಕಾನ ಮಿಕ್‌ದಾರುಹೂ ಖಮ್‌ಸೀನ 
موی اعت‎ - ಎಂಬ ಮುಡಿಯೊಂದಿಗೆ" ಇದೆ ಎಂದು ನಂಬಿದೆ. ಇವತ್ತು ಸಾವಿರ ವರ್ಷಗಳ ಕಾಲದಷ್ಟು ದೀರ್ಫು 
ಥಿನವೆಂದರೆ ಪುನರುತ್ನಾನ." ದಿನ ಎಂದು 'ಅವರು- ಹೇಳುತ್ತಾರೆ. 

9. ಅರ್ಥಾತ್‌- ಆಗಾಗ ಅದರ ಬಣ್ಣ ಬದಲಾಗುವುದು. کے‎ 
--10. ಪರ್ವತಗಳ. ಬಣ್ಣಗಳು ಬೇರೆ ಬೇರೆಯಾಗಿರುವುದರಿಂದೆ, ಅವು ತಮ್ಮ ಸ್ಥಾನಗಳಿಂದ ಕೀಳಲ್ಪಟ್ಟು ಭಾರರಹಿತವಾಗಿ 
ಹಾರಾಡುತ್ತಿರುವಾಗ “ಹಿಂಜಿದ ಬಣ್ಣ-ಬಣ್ಣದ ಉಣ್ಣೆ ಹಾರುತ್ತಿರುವಂತೆ ತೋರುವುದು. 


7 


ಕಾಂಡ-29 


70. ಅಲ್‌ ಮಲಛರಿಜ್‌ 1027 


> 3 kt 
SSRN لا‎ ಹೆ ہیں‎ 3 38 3 ಮು 
یہ لو ڑج سید سر یسر یا‎ 4 
BIS من اذبر‎ PERS CES NGS AE 
یا‎ 22 PP ಸ್‌ sh مر ]یر‎ 
ہے ا لا‎ ಘರ BEG 2 SY SAE Ae 
ಯ کرے ہے دک ہے‎ ಹ್‌ ಅಸ್ಲಿ ےہ۲‎ 
ಅವರು ky ತೋರಿಸಲ್ಪಡುವರು.'' ಅಪರಾಧಿಯು ಅಂದಿನ ಯಾತನೆಯಿಂದ ಪಾರಾಗಲಿಕ್ಕಾಗಿ ತನ್ನ | 
ಮಕ್ಕಳನ್ನು, ತನ್ನ ಪತ್ನಿಯನ್ನು, ತನ್ನ ಸಹೋದರರನ್ನು, ತನಗೆ ಆಶ್ರಯ: ನೀಡುತ್ತಿದ್ದ ತನ್ನ ಅತ್ಯಂತ ಆಪ್ತ 
ಕುಟುಂಬವನ್ನು ಮತ್ತು ಭೂಮುಖ ದಲ್ಲಿರುವ ಎಲ್ಲ ಜನರನ್ನೂ ಪರಿಹಾರವಾಗಿ ಕೊಡಬಯಸುವನು ಮತ್ತು 
ಈ ಪರಿಹಾರವು ತನ್ನನ್ನು ಪಾರು ಗೊಳಿಸಬಹುದೆಂದು ಬಯಸುವನು. ಖಂಡಿತ ಇಲ್ಲ. ಅದು ಧಗಧಗಿಸುವ.| 
ಅಗ್ನಿಯ ಜ್ವಾಲೆಯಾಗಿರುವುದು- .. ಅದು ಮಾಂಸವನ್ನೂ ಚರ್ಮವನ್ನೂ ನೆಕ್ಕಿ ಬಿಡುವುದು. ಸತ್ಯದಿಂದ 
ವಿಮುಖನಾದ, ಬೆನ್ನು ತಿರುಗಿಸಿದ, ಸಂಪತ್ತನ್ನು ಕಲೆ ಹಾಕಿದ ಮತ್ತು ಜೋಪಾನವಾಗಿ ಸಂಗ್ರಹಿಸಿಟ್ಟಿ | 
ಪ್ರತಿಯೊಬ್ಬನನ್ನೂ ಕೂಗಿ ಕೂಗಿ ತನ್ನ ಕಡೆಗೆ ಕರೆಯುವುದು.” 
(19-35) ಮಾನವನು ಚಂಚಲನಾಗಿಯೇ ಸೃಷ್ಟಿಸೆಲ್ಪಟ್ಟಿದ್ದಾನೆ.3 ಅವನಿಗೆ ಸಂಕಷ್ಟ ಬಂದಾಗ ಗಾಬರಿ 
ಗೊಳ್ಳುತ್ತಾನೆ- ಮತ್ತು ಸೌಭಾಗ್ಯ ಪ್ರಾಪ್ತ್ರವಾದಾಗ ಲೋಭ ತೋರುತ್ತಾನೆ- ಆದರೆ ನಮಾರುಖ್‌ ಮಾಡುವವರು 
(ಈ ದೋಷದಿಂದ ಮುಕ್ತರಾಗಿದ್ದಾರೆ.) ಅವರು ತಮ್ಮ ನಮಾರುನ್ನು ಸದಾ ಪಾಲಿಸುತ್ತಾರೆ. ಅವರ 


11. ಅರ್ಥಾತ್‌- ಪ್ರತಿಯೊಬ್ಬನಿಗೂ ಇನ್ನೊಬ್ಬನ ಅವಸ್ಥೆ ಏನಾಗಿದೆಯೆಂಬುದು ಕಣ್ಣಾರೆ ಕಾಣಿಸುವುದು. ಆದರೂ 
ಯಾರೂ ಇನ್ನೊಬ್ಬನನ್ನು ವಿಚಾರಿಸಲಾರನು. ಏಕೆಂದರೆ ಪ್ರತಿಯೊಬ್ಬನಿಗೂ ತನ್ನದೇ ಚಿಂತೆ ಹತ್ತಿರುವುದು. 

12. ಇಲ್ಲೂ ಸೂರಃ ಅಲ್‌ ಹಾಕೈಃದ 33-34ನೆಯ ಸೂಕ್ತಗಳಂತೆ ಪರಲೋಕದಲ್ಲಿ ಮನುಷ್ಯನಿಗೆ ಒದಗಲಿರುವ 
ದುರ್ಗತಿಗೆ ಎರಡು ಕಾರಣಗಳನ್ನು ಕೊಡಲಾಗಿದೆ. ಒಂದನೆಯದು ಸತ್ಯದಿಂದ ವಿಮುಖತೆ. ಇನ್ನೊಂದು ವಿಪರೀತವಾದ ಲೌಕಿಕ | 


ವ್ಯಾಮೋಹ ಮತ್ತು ಲೋಭ. ಇವು, ಮನುಷ್ಕನು ಸಂಪತ್ತನ್ನು ಸಂಗ್ರಹಿಸಿಡಲು ಮತ್ತು ' ಅದನ್ನೆಂದೂ ಸತ್ಕಾರ್ಯಗಳಿಗಾಗಿ 
ವ್ಯಯಿಸದೆ' ಇರಲು ಪ್ರೇರಕವಾಗುತ್ತವೆ. ; 

13. ನಾವು ಯಾವುದನ್ನು ನಮ್ಮ ಭಾಷೆಗಳಲ್ಲಿ “ಇದು ಅವನ ಹುಟ್ಟು ಗುಣ” ಅಥವಾ "ಇದು ಅವನ ಸ್ವಾಭಾವಿಕ 
ದೌರ್ಬಲ್ಮ" ಎನ್ನುತ್ತೇವೋ ಅದನ್ನೇ ಅಲ್ಲಾಹನು ಹೇಳುವಾಗ "ಮಾನವನು ಹೀಗೆ ಸೈಷ್ಟಿಸಲ್ಪಟ್ಟಿದ್ದಾನೆ" ಎಂದು ಹೇಳುತ್ತಾನೆ. 
ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಮಾನವ ವರ್ಗದ ಸಾಮಾನ ನೈತಿಕ ದೌರ್ಬಲ್ಯಗಳನ್ನು ಪ್ರಸ್ತಾಪಿಸಿದ ಬಳಿಕೆ ಸತ್ಯವಿಶ್ವಾಸ 
ಸ್ವೀಕರಿಸಿದ ಹಾಗೂ ಸನ್ಮಾರ್ಗವನ್ನು ಆರಿಸಿಕೊಂಡ ಜನರನ್ನು ಅದರಿಂದ ಹೊರತುಪಡಿಸಲಾಗಿದೆ ಎಂಬುದು ಗಮನಾರ್ಹ. ಇದು 
ಮುಂದಿನ ಸೂಕ್ತಗಳಲ್ಲೂ ಬರಲಿದೆ. ಇದರಿಂದ ತನ್ನಿಂತಾನೇ ವ್ಯಕ್ತವಾಗುವ ವಾಸ್ತ್ರ ಎಕತೆಯೇನೆಂದರೆ- ಈ ಹುಟ್ಟು ದೌರ್ಬಲ್ಯಗಳು, 
ಬದಲಾಯಿಸಲು ಸಾಧ್ಯವಿಲ್ಲದ ದೌರ್ಬಲ್ಯಗಳೇನೂ ಅಲ್ಲ. ಮಾನವನು ಅಲ್ಲಾಹನಿಂದ ರವಾನಿಸಲ್ಪಟ್ಟಿರುವ ಮಾರ್ಗದರ್ಶನವನ್ನು 
ಸ್ವೀಕರಿಸಿ ತನ್ನ ಸುಧಾರಣೆಗಾಗಿ ಕಾರ್ಯತಃ ಪ್ರಯತ್ನಿಸಿದರೆ ಅವುಗಳನ್ನು ದೂರಗೊಳಿಸಲು ಸಾಧ್ಯವಿದೆ. (ಹೆಚ್ಚಿನ ವಿವರಣೆಗೆ ಸೂರಃ 
ಅಂಬಿಯಾದ: 41, ಆರಯ್ಲಾಮರ್‌ನ 23,28 ಮತ್ತು ಅಶ್ಯೂರಾದ 75ನೆಯ ಟಿಪ್ಪಣಿಗಳನ್ನು ನೋಡಿರಿ) 

14. ಒಬ್ಬ ವ್ಯಕ್ತಿ ನಮಾರು್‌ ನಿರ್ವಹಿಸುತ್ತಾನೆಂದಾದರೆ ಅವನಲ್ಲಿ ಸತ್ಯವಿಶ್ವಾಸವೂ ಇದೆ ಮತ್ತು ತನ್ನ ಈಮಾನಿಗನುಸಾರ 
ಸತ್ಯಃ ರ್ಮವೆಸಗುವ ಪ್ರಯತ್ನವನ್ನು ಅವನು ಮಾಡುತ್ತಿ: ದ್ದಾನೆ ವಂದೇ ಅರ್ಥ. 

15. ಅರ್ಥಾತ್‌- ಯಾವ ತರದ ಆಲಸ್ಯವಾಗಲಿ ಸುಖಾಪೇಕ್ಲೆಯಾಗಲೀ, ಕಾರ್ಯ ಮಗ್ಗತೆಯಾಗಲೀ, ಆಸಕ್ತಿಯಾಗಲೀ 
ಅವರನ್ನು ನಮಾರಖ್‌ ಮಾಡುವುದರಿಂದ ತಡೆಯುವುದಿಲ್ಲ. 'ಅಲಾ ಸ್ವಲಾತಿಹಿಮ್‌ ದಾಇಮೂನ್‌'ನ ಒಂದು ಅರ್ಥ- "ಅವರು 


ಕಾಂಡ-29 


1028 ಕುರ್‌ಆನ್‌ ವ್ಯಾಖ್ಯಾನ 


ಥೆ ಸಹಿಯ 5 MAES FSAI 


BD ESHA ھت‎ 3 


اك 4 


ಸುತಿ 4° Sse ریو‎ ok 6) 


FEL EG Us 


ಸಂಪತ್ತು ಗಳಲ್ಲಿ ಬೇಡುವವನಿಗೆ ಮತ್ತು ವಂಚಿತನಿಗೆ ಒಂದು ನಿಶ್ಚಿತ ಹಕ್ಕಿದೆ. ಅವರು 'ಪ್ರತಿಫಲ ಸಿಗಲಿರುವ 
ದಿನವನ್ನು ಸತ್ಯವೆಂದು ನಂಬುತ್ತಾರೆ." ಅವರು ತಮ್ಮ ಪ್ರಭುವಿನ ಯಾತನೆಗೆ ಭಯಪಡುತ್ತಾರೆ. ಏಕೆಂದರೆ, 
ಅವರ ಪ್ರಭುವಿನ, ಯಾತನೆಯು ನಿರ್ಭಯವಾಗಿರತಕ್ಕ ವಸ್ತುವಲ್ಲ. ಅವರು ತಮ್ಮ ಗುಪ್ತಾ ೦ಗಗಳನ್ನು 
ರಕ್ಸಿಸಿಕೊಳ್ಳುತ್ತಾರೆ-” ತಮ್ಮ ಪತ್ನಿಯರ ಅಥವಾ ತಮ್ಮ ಅಧೀನ ಸ್ತ್ರೀಯರ (ದಾಸಿಯರ) ಹೊರತು. ಇವರಿಂದ 
ರಕ್ಷಿಸಿಕೊಳ್ಳದಿದ್ದರೆ, ಅವರ ಮೇಲೆ ಆಕ್ಸೇಪವೇನೂ ಇಲ್ಲ. ಆದರೆ, ಇದರ ಹೊರತು ಇನ್ನೇನಾದರೂ 


ಸಂಪೂರ್ಣ ಪ್ರಶಾಂತಿ ಮತ್ತು ದೀನಭಾವದಿಂದ ನಮಾರು್‌ ಮಾಡುತ್ತಾರೆ” ಎಂದು ಹಕ್ಕಾ ಬಿನ್‌ ಆಮಿರ್‌(ರ) ಹೇಳಿರುತ್ತಾರೆ. 
ಅರಬೀ ಪದನುಡಿಯಲ್ಲಿ ನಿಂತ ನೀರಿಗೆ 'ಮಾವುನ್‌ ದಾಣಮ್‌' ಎನ್ನಲಾಗುತ್ತದೆ. 'ಅದರ ಆಧಾರದಲ್ಲೇ ಈ ಅರ್ಥ ನೀಡಲಾಗಿದೆ. 
' 16. ಕೆಲವರ ಅಭಿಪ್ರಾಯ ಪ್ರಕಾರ 'ನಿಶ್ಚಿತ ಹಕ್ಕು' ಎಂದರೆ ಕಡ್ಡಾಯ ರುಕಾಶ್‌. ಏಕೆಂದರೆ ಕನಿಷ್ಠ ಪ್ರಮಾಣ ಮತ್ತು 

'ದರ ಎರಡನ್ನೂ ನಿಶ್ಚಯಿಸಿರುವುದು ರುಕಾತ್‌ನಲ್ಲೇ. ಆದರೆ ಸೂರಃ ಮಲರಿಜ್‌ ಮಕ್ಕಾದಲ್ಲಿ ಅವಶೀರ್ಣವಾಗಿತ್ತೆಂಬುದು ಸರ್ವ 
ಸಮ್ಮತವಾಗಿರುವುದರಿಂದ ಮತ್ತು ರುಕಾತ್‌ ಒಂದು ನಿರ್ದಿಷ್ಟ ಪ್ರಮಾಣ ಮತ್ತು ದರಕ್ಕನುನಾರವಾಗಿ ಕೆಡ್ಡಾಯವಾದುದು 
ಮದೀನಾದಲ್ಲಾದ್ದರಿಂದ ಈ ವ್ಯಾಖ್ಯಾನವು ಸ್ವೀಕಾರಾರ್ಹವಲ್ಲ. ಆದುದರಿಂದ 'ನಿಶ್ಚಿತ ಹಕ್ಕು' ಎಂದರೆ ಅವರು ಸ್ವತಃ ತಮ್ಮ 
ಸಂಪತ್ತಿನಿಂದ ಬೇಡುವವರು ಮತ್ತು ದರಿದ್ರರಿಗೆಂದು ಒಂದು ಪಾಲನ್ನು ನಿಶ್ಚಯಿಸಿ ಇಡುತ್ತಾರೆ ಮತ್ತು ಅದು ಅವರ ಹಕ್ಕೆಂದು 
ತಿಳಿದು ಅವರಿಗೆ ಪಾವತಿ ಮಾಡುತ್ತಾರೆ ಎಂಬುದು ಸರಿ. ಇದೇ ಅರ್ಥವನ್ನು: ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರು, 
ಹೆ.ಅಬ್ದುಲ್ಲಾ ಬಿನ್‌ ಉಮರ್‌(ರ), ಮುಜಾಹಿದ್‌(ರ), ಶಅಬೀ(ರ) ಮತ್ತು ಇಬ್ರಾಹೀಮ್‌ ನಖಈಃ ಕೊಟ್ಟಿರುತ್ತಾರೆ. 'ಸಾಇಲ್‌ 
(ಬೇಡುವವರು) ಎಂದರೆ ಭಿಕ್ಷಾಟನೆಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡವರಲ್ಲ. ನಿಜವಾಗಿ ಇದರ ಅರ್ಥ- ಯಾರಿಂದಾದರೂ 
ಸಹಾಯವನ್ನು ಅಪೇಕ್ಲಿಸುವ ಬಡವ ಎಂದಾಗಿದೆ. ಅಥವಾ ಉದ್ಕೋಗ ಮಾಡಿದರೂ ಅವನ ಆವಶ್ಯಕತೆಗಳು ಪೂರ್ತಿಯಾಗ 
ದಂತಹವನು ಅಥವಾ ಯಾವುದಾದರೊಂದು ಅವಗಢಕ್ಕೆ ತುತ್ತಾಗಿ ಸಂಪಾದನೆ ಮಾಡಲಾಗದವನು ಎಂದರ್ಥ. (ಹೆಚ್ಚಿನ 
ವಿವರಗಳಿಗೆ ಸೂರಃ ಅದ್ದಾರಿಯಾತ್‌ನ 17ನೆಯ ಟಿಪ್ಪಣಿ ನೋಡಿರಿ) 

17. ಅರ್ಥಾತ್‌- ಭೂಲೋಕದಲ್ಲಿ ತಾವು `ಹೊಣೆ ರಹಿತರೆಂದಾಗಲಿ, ಯಾರಿಗೂ ಉತ್ತರ ನೀಡಬೇಕಾಗಿಲ್ಲದವರೆಂದಾಗಲಿ 

ವಿಸಡೆ ಒಂದು ದಿನ ತಾವು ತಮ್ಮ ಪ್ರಭುವಿನ ಮುಂದೆ ಹಾಜರಾಗಿ ತಮ್ಮ ಕರ್ಮಗಳ ಲೆಕ್ಕವನ್ನು ಅವನಿಗೆ ಒಪ್ಪಿಸಲಿಕ್ಕಿದೆ 
ಎಂದು. ಖಚಿತವಾಗಿ ನಂಬಿಕೊಂಡಿರುವವರು. 
.- 18. ಬೇರೆ ಮಾಠಿನಲ್ಲಿ ಹೇಳುವುದಾದರೆ- ಅವರು ತಮ್ಮಿಂದಾದಷ್ಟು ಸುಶೀಲರೂ ಸತ್ಯರ್ಮಿಗಳೂ ಆಗಿದ್ದರೂ ಅಲ್ಲಾಹನನ್ನು 
ಭಯ..ಪಡುತ್ತಿರುತ್ತಾರೆ. ಅಲ್ಲಾಹನ :ನ್ಯಾಯಾಲಯದಲ್ಲಿ ನಮ್ಮ ದೋಷಗಳು ನಮ್ಮ ಸತ್ಯರ್ಮಗಳಿಗಿಂತ “ಹೆಚ್ಚಾಗಿ ಬಿಟ್ಟು ನಾವು 
ಶಿಕ್ಷಾರ್ಹರಾಗಿ ಬಿಡುವೆಫೋ ಎಂಬ ಭಯ ಅವರನ್ನು ಕಾಡುತ್ತಿರುತ್ತದೆ. (ಹೆಚ್ಚಿನ ವಿಪರಣೆಗೆ ಸೂರಃ ಅಲ್‌ ಮೂಮಿನೂನ್‌ನ 
54 ಮತ್ತು ಅದ್ದಾರಿಯಾತ್‌ನ 19ನೆಯ ಟಿಪ್ಪಣಿಗಳನ್ನು ನೋಡಿರಿ ا‎ 

19. ಗುಪ್ತಾಂಗಗಳನ್ನು ಕಾಪಾಡಿಕೊಳ್ಳುವುದೆಂದರೆ- ವೃಭಿಚಾರದಿಂದಲೂ ದೂರವಿರುವುದು ಮತ್ತು ನಗ್ಗತೆಯಿಂದಲೂ 
ದೂರವಿರುವುದು ಎಂದರ್ಥ. (ವಿವರಣೆಗೆ ಅಲ್‌ ಮೂಮಿನೂನ್‌: 6, ಅನ್ನೂರ್‌: 30,32 ಮತ್ತು ಅಲ್‌ ಅಹ್‌ರಖಾಬ್‌ನ 
6ನೆಯ ಟಿಪ್ಪಣಿಗಳನ್ನು ನೋಡಿರಿ) 


ಕಾಂಡ-29 


70. ಅಲ್‌ ಮಲಆರಿಜ್‌ “1029 


BES NM CIES 55 
wc XA وروی مم‎ ರಿಸಿ ಬಿ ا و الَوْتْنَ‎ 
so CH ا لو مرن لا مال‎ 60 
امّبرئ؛‎ ُّ le ld 3 سو مم‎ 
TASKS AL Wigs 4 SE IAS 


ಬಯಸುವವರೇ ಸೀಮೋಲ್ಲಂಘಕರು- ಅವರು ತಮ್ಮಲ್ಲಿರಿಸಿದ ಅಮಾನತುಗಳ ರಕ್ಷಣೆ ಮಾಡುತ್ತಾರೆ ಮತ್ತು 

ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ?! ಅವರು ತಮ್ಮ ಸಾಕ್ಸ್ಯಗಳಲ್ಲಿ ಸತ್ಯದಲ್ಲೇ ಸ್ಥಿರವಾಗಿರುತ್ತಾರೆ.* ಅವರು 
ತಮ್ಮ ನಮಾರುನ್ನು ರಕ್ಷಿಸುತ್ತಾರೆ. ಇಂತಹವರು ಗೌರವದೊಂದಿಗೆ ಸ್ವರ್ಗೋದಾನಗಳಲ್ಲಿ: ರುವರು.' 

(36-44) ಆದುದರಿಂದ ಸಂದೇಶವಾಹಕರೇ, ಈ ಸತ್ಯನಿಷೇಧಿಗಳು ಎಡಬಲಗಳಿಂದ ಗುಂಪು ಗುಂಪಾಗಿ 

| ನಿಮ್ಮ ಕಡೆಗೆ ಧಾವಿಸಿ ಬರುತ್ತಿರುವುದೇಕೆ??' ಅವರಲ್ಲಿ ಪ್ರತಿಯೊಬ್ಬನೂ ತಾನು ಸೆಂಪದ್ಭರಿತವಾದ ಸ್ವರ್ಗೋದ್ಯಾನ 

ಗಳಲ್ಲಿ ಪ್ರವೇಶಗೊಳಿಸಲ್ಪಡುವನೆಂದು ಆಶಿಸುತ್ತಿರುವನೇ?* ಖಂಡಿತ ಇಲ್ಲ., ನಾವು' ಯಾವ ವಸ್ತುವಿನಿಂದ 


20. ವಿವರಣೆಯನ್ನು ಸೂರಃ ಅಲ್‌ ಮೂಮಿನೂನ್‌ನ 7ನೆಯ ಟಿಪ್ಪಣಿಯಲ್ಲಿ; ನೋಡಿರಿ. ا‎ 

. ಅಮಾನತುಗಳೆಂದರೆ و اہ‎ ತನ್ನ ದಾಸರ ವಶಕ್ಕೆ ಕೊಟ್ಟಿರುವ ನ್ಯಾಸಗಳೂ "ಹೌದು ಮತ್ತು - ಪರಸ್ಪರ 

SE ಒಬ್ಬರು ಇನ್ನೊಬ್ಬರ ವಶಕ್ಕೆ ಕೊಟ್ಟಿ ನ್ಯಾಸಗಳೂ ಹೌದು. ಇದೇ ರೀತಿಯಲ್ಲಿ ವಾಗ್ದಾನವೆಂದರೆ ದಾಸನು 

ತನ್ನ ಪ್ರಭುವಿನೊಡನೆ ಮಾಡಿದ ವಾಗ್ದಾನಗಳಾಗಿವೆ ಮತ್ತು ಜನರು ಒಬ್ಬರು ಇನ್ನೊಬ್ಬರಿಗೆ ಕೊಡುವ ವಾಗ್ದಾನಗಳೂ ಆಗಿವೆ. 

ಈ ಎರಡೂ ಬಗೆಯ ನ್ಯಾಸ ಮತ್ತು ವಾಗ್ದಾನಗಳನ್ನು ಪಾಲಿಸುವುದು ಒಬ್ಬ ಸತ್ಯವಿಶ್ವಾಸಿಯ ಚಾರಿತ್ಯ್ಯದ ಅವಿಭಾಜ್ಯ 
ಲಕ್ಷೆಣಗಳಲ್ಲೊಂದಾಗಿದೆ. 

22. ಅರ್ಥಾತ್‌- ಸಾಕ್ಸ್ಯಗಳನ್ನು ಅಡಗಿಸುವುದು ಇಲ್ಲ ಅವುಗಳಲ್ಲಿ ಹೆಚ್ಚು ಕಡಿಮೆ ಮಾಡುವುದೂ ಇಲ್ಲ. 

23. ಇದರಿಂದ ನಮಾರಿುನ ಮಹತ್ವದ ಅರಿವಾಗುತ್ತದೆ. ಅಲ್ಲಾಹನ ಸ್ವರ್ಗಕ್ಕೆ ಅರ್ಹರೆಂದು ಸಾರಲ್ಬಟ್ಟಿ ಉನ್ನತ 
ಚಾರಿತದ ಜನರ ಗುಣಗಳನ್ನು ಪ್ರಸ್ತಾಪಿಸುವಾಗ ನಮಾಯುನಿಂದ ಆರಂಭಿಸಿ ನಮಾಯುನಲ್ಲೇ ಕೊನೆಗೊಳಿಸಲಾಗಿದೆ. ಅವರು 
ನಮಾರು್‌ ಮಾಡುವವರು ಎಂಬುದು ಅವರ ಪ್ರಥಮ ಗುಣ. ಸದಾ ನಮಾರುನ್ನು ಪಾಲಿಸುವವರು ಎಂಬುದು ಅವರ 
ಎರಡನೆಯ ಗುಣ. ನಮಾರುನ್ನು ರಕ್ಸಿಸುವವರು ಎಂಬುದು ಅವರ ಕೊನೆಯ ಗುಣ ವಿಶೇಷತೆ. (ಹೆಚ್ಚಿನ ವಿವರಗಳನ್ನು 
ಸೂರಃ ಆಲ್‌ ಮೂಮಿನೂನ್‌ನ 9ನೆಯ ಟಿಪ್ಪಣಿಯಲ್ಲಿ ನೋಡಬಹುದು.) 

24. ಪ್ರವಾದಿವರ್ಯರ(ಸ) ಧರ್ಮ ಪ್ರಚಾರ ಮತ್ತು ಕುರ್‌ಆನ್‌ ಪಠನದ ಧ್ವನಿಯನ್ನು ಕೇಳಿದೊಡನೆ ಅಪಹಾಸ್ಯೆ 

| ಮಾಡಲಿಕ್ಕಾಗಿ ಮತ್ತು ಮೂದಲಿಸಲಿಕ್ಕಾಗಿ ನಾಲ್ಕೂ ದಿಕ್ಕಿನಿಂದ ಧಾವಿಸಿ ಬರುತ್ತಿದ್ದ ಜನರ ಪ್ರಸ್ತಾಪವಿದು. 

25. ತಾತ್ಸರ್ಯವೇನೆಂದರೆ- ಅಲ್ಲಾಹನ ಸ್ವರ್ಗವು ಈಗ ತಾನೇ ವಿವರಿಸಲಾಗಿರುವ ಗುಣ ವಿಶೇಷತೆಗಳನ್ನು ಹೊಂದಿದವರಿ 
ಗಾಗಿರುತ್ತದೆ. ಸತ್ಯವನ್ನು ಕೇಳಲಿಕ್ಕೂ ಸಿದ್ಧರಿಲ್ಲದವರು ಮತ್ತು ಸತ್ಯದ ಸದ್ದನ್ನೇ ಅಡಗಿಸಿ ಬಿಡಲು ಈ ರೀತಿ ಧಾವಿಸಿ 
ಬರುವವರು ಸ್ವರ್ಗವನ್ನು ನರೀಕ್ಸಿಸಲು ಸಾಧ್ಯವೇ? ಅಲ್ಲಾಹನು ತನ್ನ ಸ್ವರ್ಗವನ್ನು ಇಂತಹವರಿಗಾಗಿ ಮಾಡಿರುವುದೇ? ಇಲ್ಲಿ 
ಸೂರಃ ಆಲ್‌ ಕಲಮ್‌ನ 34-41ನೆಯ ಸೂಕ್ತಗಳನ್ನೂ ಮುಂದಿಟ್ಟುಕೊಳ್ಳಬೇಕು. ಅಲ್ಲಿ ಪರಲೋಕವು ಒಂದು ವೇಳೆ 
ಸಂಭವಿಸಿದರೂ ತಾವು ಭೂಲೋಕದಲ್ಲಿ ಸುಖಪಡುತ್ತಿರುವಂತೆಯೇ ಅಲ್ಲೂ ಸುಖವಾಗಿರುವೆವೆಂದೂ ಹೆ.ಮುಹಮ್ಮದ್‌ರಸು 

-:| ಮೇಲೆ ವಿಶ್ವಾಸವಿರಿಸುವವರು ಈ "ಲೋಕದಲ್ಲಿ ದರಿದ್ರರಾಗಿರುವಂತೆಯೇ ಅಲ್ಲೂ ದರಿದ್ರರಾಗಿರುವರೆಂದೂ .ಹೇಳುತ್ತಿದ್ದ ಮಕ್ಕಾದ 
ಸತ್ಯನಿಷೇಧಿಗಳ ಮಾತಿಗೆ ಉತ್ತರ ಕೊಡಲಾಗಿದೆ. 


ಕಾಂಡ-29 


1030 ಕುರ್‌ಆನ್‌ ವ್ಯಾಖ್ಯಾನ 


EE ಯುರ PET‏ * ین 
GIS EELS LK ಹ;‏ 


ಇವರನ್ನು ಸೃಷ್ಟಿಸಿರುವೆವೋ ಅದನ್ನಿವರು ಸ್ವತಃ ba ಇಲ್ಲ? ನಾನು ಪೂರ್ವಗಳ ಮತ್ತು ಪಶ್ಚಿಮಗಳ 
ಒಡೆಯನ ಆಣೆ ಹಾಕುತ್ತೇನೆ, ನಾವು ಇವರ ಸ್ಥಾನದಲ್ಲಿ ಇವರಿಗಿಂತ ಉತ್ತಮರನ್ನು ತರಲು ಶಕ್ತರಾಗಿದ್ದೇವೆ. 
ನಮ್ಮನ್ನು ಮೊರಿಸುವವರು ಯಾರೂ ಇಲ್ಲ. ಆದುದರಿಂದ ಇವರೊಡನೆ ವಾಗ್ದಾನ ಮಾಡಲಾಗುತ್ತಿರುವ ತಮ್ಮ 
ಆ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಅಸಂಬದ್ಧ ಮಾತುಗಳಲ್ಲಿ ಮತ್ತು ಆಟಗಳಲ್ಲಿ ಬಿದ್ದು 


26. ಇಲ್ಲಿ ಈ ವಾಕ್ಯಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಮುಂಚಿನ ವಿಷಯದೊಂದಿಗೆ ಇದರ ಸಂಬಂಧವಿದೆ ಎಂದು 
ಒಪ್ಪಿಕೊಂಡರೆ ಇದರ ಅರ್ಥ- ಇವರನ್ನು ಸೃಷ್ಟಿಸಲು ಬಳಸಲಾಗಿರುವ ಮೂಲ ಪದಾರ್ಥದ ದೃಷ್ಟಿಯಿಂದ ಎಲ್ಲ ಮಾನವರೂ 
ಸಮಾನರಾಗಿದ್ದಾರೆ. ಮಾನವನು ಸ್ವರ್ಗಕ್ಕೆ ಹೋಗಲು ಆ ಪದಾರ್ಥವು ಕಾರಣವೆಂದಾದರೆ ಸಜ್ಜನರು- ದುಷ್ಟರು, ಅಕ್ರಮಿಗಳು- 
ನ್ಯಾಯಶೀಲರು, ಅಪರಾಧಿಗಳು- ನಿರಪರಾಧಿಗಳು ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಆದರೆ, ಸ್ಫರ್ಗದ ಹಕ್ಕು ಮನುಷ್ಠನಿಗೆ 
ಕೇವಲ ಅವನ ಗುಣಗಳ ಆಧಾರದಲ್ಲಿ ಸಿಗಬೇಕೇ ಹೊರತು ಅವನ ಸೃಷ್ಟಿಗೆ ಬಳಸಲಾಗಿರುವ ಮೂಲ ಪದಾರ್ಥದ ಆಧಾರದಲ್ಲಿ 
ಅಲ್ಲ ಎಂದು ತೀರ್ಮಾನಿಸಲು ಸಾಮಾನ್ಯ ಬುದ್ಧಿಗೂ ಸಾಧ್ಯವಿದೆ ಎಂದಾಗುತ್ತದೆ. ಇನ್ನು ಈ ಮಾತನ್ನು ಮುಂದಿನ ಮಾತಿಗೆ 
ಪೀಠಿಕೆ ಎಂದು ತಿಳಿದುಕೊಂಡರೆ. ಇವರು ತಾವು ಯಾತನೆಯಿಂದ ಸುರಕ್ಷಿತರೆಂದು ಭಾವಿಸುತ್ತಾರೆ. ನಮ್ಮ ಹಿಡಿತದ ಕುರಿತು 
ಎಚ್ಚರಿಸುವಾತನನ್ನು ಗೇಲಿ ಮಾಡುತ್ತಾರೆ. ವಾಸ್ತವದಲ್ಲಿ ನಾವು ಅವರಿಗೆ ಈ ಲೋಕದಲ್ಲೂ ನಾವಿಚ್ಛಿಸಿದಾಗ ಶಿಕ್ಷೆ ನೀಡಬಲ್ಲೆವು 
ಮತ್ತು ಅವರ ಮರಣಾನಂತರ ನಾವಿಚ್ಛಿಸಿದಾಗ ಅವರನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸಬಲ್ಲೆವು. ನಾವು ಇವರ ಸೃಷ್ಟಿಯನ್ನು 
ಒಂದು ತುಚ್ಛವಾದ ವೀರ್ಯದ ಬಿಂದುವಿನಿಂದ ಆರಂಭಿಸಿ ಇವರನ್ನು ಚಲಿಸುವ ಮಾನವರಾಗಿ ಮಾಡಿರುತ್ತೇವೆ ಎಂಬುದು 
ಇವರಿಗೆ ತಿಳಿದಿದೆ. ಇವರು ತಮ್ಮ ಈ ಸೃಷ್ಟಿಯ ಕುರಿತು ವಿವೇಚಿಸುತ್ತಿದ್ದರೆ-ತಾವೀಗ ನಮ್ಮ ಹಿಡಿತದ ವ್ಯಾಪ್ತಿಯಿಂದ 
ಹೊರಗಿದ್ದೇವೆಂಬ ಅಥವಾ ನಾವು ಅವರನ್ನು ಪುನಃ ಸೃಷ್ಟಿಸಲು ಅಶಕ್ತರೆಂಬ ತಪ್ಪು ತಿಳುವಳಿಕೆ ಇವರಿಗೆ ಉಂಟಾಗುತ್ತಿರಲಿಲ್ಲ. 

21. ಅರ್ಥಾತ್‌- ವಾಸ್ತವಿಕತೆಯು ಅವರು ತಿಳಿದಿರುವಂತೆ ಇಲ್ಲ. 

28. ಇಲ್ಲಿ ಅಲ್ಲಾಹನು ಸ್ವತಃ ತನ್ನದೇ ಆಣೆ ಹಾಕಿರುವನು. 'ಪೂರ್ವಗಳ' ಮತ್ತು 'ಪಶ್ಚಿಮಗಳ' ಎಂಬ ಪದಗಳನ್ನು 
ಪ್ರಯೋಗಿಸಿರುವುದೇಕೆಂದರೆ- ಒಂದು ವರ್ಷದ ಕಾಲಾವಧಿಯಲ್ಲಿ ಸೂರ್ಯನು ನಿತ್ಯವೂ ಒಂದು ಹೊಸ ಕೋನದಿಂದ 
ಉದಯಿಸುತ್ತಾನೆ ಮತ್ತು ಒಂದು ಹೊಸ ಕೋನದಲ್ಲಿ ಮುಳುಗುತ್ತಾನೆ. ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಸೂರ್ಯನು 
ಬೇರೆ ಬೇರೆ ಸಮಯಗಳಲ್ಲಿ ಮತ್ತೆ ಮತ್ತೆ ಉದಯಿಸುತ್ತಲೂ ಅಸ್ತಮಿಸುತ್ತಲೂ ಇರುತ್ತಾನೆ. ಈ ದೃಷ್ಟಿಯಿಂದ ಪೂರ್ವ ಮತ್ತು 
ಪಶ್ಚಿಮಗಳು ಕೇವಲ ಒಂದಲ್ಲ, ಅನೇಕ ಇವೆ. ಇನ್ನೊಂದು ದೃಷ್ಟಿಯಿಂದ ಉತ್ತರ ಮತ್ತು ದಕ್ಷಿಣಗಳಿಗೆ ಹೋಲಿಸಿದರೆ ಒಂದು 
ದಿಕ್ಕು ಪೂರ್ವವೂ ಇನ್ನೊಂದು ಪಶ್ಚಿಮವೂ ಆಗಿರುತ್ತದೆ. ಇದೇ ಆಧಾರದಲ್ಲಿ ಸೂರಃ ಅಶ್ಕುಅರಾದ 28 ಮತ್ತು ಸೂರಃ 
ಮುರ್ದುಮ್ಮಿಲ್‌ನ 9ನೆಯ ಸೂಕ್ತಗಳಲ್ಲಿ "ರಬ್ಬುಲ್‌ ಮಶ್‌ರಿಕಿ ವಲ್‌ ಮಗ್‌ರಿಬಿ" ಎಂಬ "ಪದಗಳು ಪ್ರಯೋಗಗೊಂಡಿವೆ, 
ಇನ್ನೊಂದು ದೃಷ್ಟಿಯಿಂದಲೂ 'ಭೂಮಿಗೆ ಎರಡು ಪೂರ್ವಗಳೂ ಎರಡು ಪಶ್ಚಿಮಗಳೂ ಇವೆ. ಹೇಗೆಂದರೆ ಭೂಮಿಯ ಒಂದು 
ಅರ್ಧಗೋಲದಲ್ಲಿ ಸೂರ್ಯನು ಅಸ್ತ್ವಮಿಸುವಾಗ ಇನ್ನೊಂದು ಅರ್ಧಗೋಲದಲ್ಲಿ ಸೂರ್ಯನು ಉದಯಿಸುತ್ತಾನೆ. ಈ 
ಆಧಾರದಲ್ಲಿ ಸೂರಃ ಅರ್ರಹ್ಮಾನ್‌ನ 17ನೆಯ ಸೂಕ್ತದಲ್ಲಿ سرماک‎ ಮಶಾರಿಕ್ಕೆನಿ ವರಬ್ಬುಲ್‌ ಮಗ್‌ರಿಬೈನ್‌' ಎಂಬ 
ಪದಗಳು ಪ್ರಯೋಗಗೊಂಡಿವೆ. (ಹೆಚ್ಚಿನ ವಿವರಣೆಗಳನ್ನು ಸೂರಃ ಅರ್ರಹ್ಮಾನ್‌ನ 17ನೆಯ ಟಿಪ್ಪಣಿಯಲ್ಲಿ ನೋಡಬಹುದು) 

29. ಅಲ್ಲಾಹನು ತಾನು "ರಬ್ಬುಲ್‌ ಮಶಾರಿಕ್‌ 'ವಲ್‌ ಮಗಾರಿಬ್‌" ಆಗಿರುವುದರ ಆಣೆ ಹಾಕಿರುವುದು ಇದೇ ವಿಷಯದ 
ಬಗ್ಗೆ. ಇದರ ಅರ್ಥವೇನೆಂದರೆ. ನಾವು ಪೂರ್ವಗಳ ಮತ್ತು ಪಶ್ಚಿಮಗಳ ಒಡೆಯರಾಗಿರುವುದರಿಂದ ಭೂಮಿಯು ನಮ್ಮ 
ಮಹಿಮೆಯ ಹಿಡಿತದಲ್ಲಿದೆ. ನಮ್ಮ ಹಿಡಿತದಿಂದ, ತಪ್ಪಿಸಿಕೊಂಡು ಹೋಗಲು ನಿಮ್ಮಿಂದ ಸಾಧ್ಯವಿಲ್ಲ. ನಾವಿಚ್ಛಿಸಿದರೆ ನಿಮ್ಮನ್ನು 
'ನಾಶಗೊಳಿಸೆಬಲ್ಲೆ ವು ಮತ್ತು ನಿಮ್ಮ ಸ್ಥಾನದಲ್ಲಿ ನಿಮಗಿಂತ ಒಳ್ಳೆಯವರನ್ನು ಎಬ್ಬಿಸಬಲ್ಲೆವು. 


ಕಾಂಡ-29 


70. ಅಲ್‌ .ಮಳರಿಜ್‌ 1031 


وپ رر رے اعوع سر وورویے سے دک ہے A‏ جو دہ 

BBS کا ۶م ای نصپ‎ Clr ھن الج اٹ‎ OEP ed 

3 کیو وو کو“ 27٭ 2 کل وک کک طصاہیں 7د‎ LN 

اي SE SE GMA A SNS‏ ٹج 
ಕೊಂಡಿರಲು ಬಿಟ್ಟು ಬಿಡಿರಿ. ಅಂದು ಇವರು ತಮ್ಮ ಸಮಾಧಿಗಳಿಂದ ಹೊರಟು- ತಮ್ಮ ವಗ್ರಹಾಲಯಗಳ‏ 


ಕಡೆಗೆ ಓಡುವಂತೆ, ಓಡಿ ಹೋಗುತ್ತಿರುವರು ಇವರ ದೃಷ್ಟಿಗಳು ತಗ್ಗಿರುವುವು. ಅಪಮಾನವು ಇವರನ್ನು 
ಆವರಿಸಿಕೊಂಡಿರುವುದು. ಇವರಿಗೆ ವಾಗ್ದಾನವೀಯಲಾಗುತ್ತಿರುವ ದಿನ ಅದೇ ಆಗಿದೆ. 


30. ಮೂಲದಲ್ಲಿ "ಇಲಾ ಮಸುಬಿಂಯ್ಯೂಫಿದೂನ್‌' ಎಂಬ ಪದಗಳಿವೆ. 'ನುಸುಬ್‌' ಎಂಬ ಪದದ 'ಅರ್ಥದ ಕುರಿತು 
ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. ಕೆಲವರು ಅದನ್ನು ವಿಗ್ರಹೆ ಎಂದು ಅರ್ಥೈಸಿದ್ದಾರೆ. ಬೇರೆ ಕೆಲವು ವ್ಯಾಖ್ಯಾನಕಾರರು 
ಅದು, ಓಟದ ಸ್ಪರ್ಧೆ ನಡೆಸುತ್ತಿರುವವರಿಗಾಗಿ ಇಡುವ ಗುರುತು ಎಂದಿದ್ದಾರೆ. ١ 


ಕಾಂಡ-29 


1032 ಕುರ್‌ಆನ್‌ ವ್ಯಾಖ್ಯಾನ 


71. ನೂಹ್‌ 


ಪರಿಚಯ ' 


ಹೆಸರು 
'ನೂಹ್‌' ಎಂಬುದು ಈ ಅಧ್ಯಾಯದ ಹೆಸರೂ ಹೌದು, ಇದರಲ್ಲಿರುವ ವಿಷಯದ ಶೀರ್ಷಿಕೆಯೂ ಹೌದು. ಏಕೆಂದರೆ- 
ಇದರಲ್ಲಿ ಆದಿಯಿಂದ ಅಂತ್ಮದವರೆಗೂ ಹ. ನೂಹ್‌ರ(ಅ) ವೃತ್ತಾಂತವನ್ನೇ' ವಿವರಿಸಲಾಗಿದೆ. 


ಅವತೀರ್ಣ ಕಾಲ 

ಇದೂ ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದು. ಇದು ಪ್ರವಾದಿವರ್ಯರ(ಸ) 
ಧರ್ಮಪ್ರಚಾರ ಕಾರ್ಯದ ವಿರುದ್ಧ ಮಕ್ಕಾದ ಸತ್ಕನಿಷೇಧಿಗಳ ಪ್ರತಿಭಟನೆಯು ಸಾಕಷ್ಟು ತೀವ್ರವಾಗಿದ್ದ ಕಾಲದಲ್ಲಿ 
ಅವತೀರ್ಣಗೊಂಡಿತ್ತು. 


ಚರ್ಚಾ ವಿಷಯಗಳು 

ಇಲ್ಲಿ ಹ. ನೂಹ್‌ರ(ಅ) ವೃತ್ತಾಂತವನ್ನು ವಿವರಿಸಿರುವುದು ಕೇವಲ ಕಥೆ ಹೇಳುವ ಉದ್ದೇಶದಿಂದಲ್ಲ. ನಿಜವಾಗಿ, ಮಕ್ಕಾದ 
ಸತ್ಮನಿಷೇಧಿಗಳಿಗೆ- ಹಿಂದೆ ನೂಹ್‌ರ(ಅ) ವಿಷಯದಲ್ಲಿ ಅವರ ಜನಾಂಗದವರು ಅನುಸರಿಸಿದ ಧೋರಣೆಯನ್ನೇ ನೀವು ಪ್ರವಾದಿ 
ಮುಹಮ್ಮಬ್‌ರ(ಸೆ) ವಿಷಯದಲ್ಲಿ ಅನುಸರಿಸುತ್ತಿದ್ದೀರಿ. ನೀವು ಈ ಧೋರಣೆಯನ್ನು ಕೈ ಬಿಡದಿದ್ದರೆ, ಅವರು ಕಂಡ ಗತಿಯನ್ನೇ 
ನೀವೂ ಕಾಣಬೇಕಾದೀತು ಎಂದು ಎಚ್ಚರಿಕೆ ನೀಡುವುದೇ ಇದರ ಉದ್ದೇಶವಾಗಿದೆ. 

ಪ್ರಥಮ ಸೂಕ್ತದಲ್ಲಿ- ಹ. ನೂಹ್‌ರನ್ನು(ಅ) ಅಲ್ಲಾಹನು ತನ್ನ ಸಂದೇಶವಾಹಕರ ಸ್ಥಾನಕ್ಕೆ ನೇಮಿಸಿದಾಗ ಅವರಿಗೆ ಯಾವ 
ಕಾರ್ಯವನ್ನು ವಹಿಸಿ ಕೊಡಲಾಗಿತ್ತೆಂಬುದನ್ನು ತಿಳಿಸಲಾಗಿದೆ. 

2ರಿಂದ 4ರ ವರೆಗಿನ ಸೂಕ್ತಗಳಲ್ಲಿ ಅವರು ತಮ್ಮ ಧರ್ಮ ಪ್ರಚಾರದ ಕಾರ್ಯವನ್ನು ಯಾವ ರೀತಿ ಆರಂಭಿಸಿದರು 
ಮತ್ತು ಜನಾಂಗದ ಮುಂದೆ ಯಾವ ಸಂದೇಶವನ್ನಿಟ್ಟರು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. 

ತರುವಾಯ ಬಹುದೀರ್ಪ ಕಾಲದ ವರೆಗೆ ಧರ್ಮ ಪ್ರಚಾರಕ್ಕಾಗಿ ಶ್ರಮಪಟ್ಟ ಬಳಿಕ ತಮ್ಮ ಪ್ರಭುವಿನ ಮುಂದೆ ಅವರು 
ಒಪ್ಪಿಸಿದ ವರದಿಯ ವಿವರಗಳನ್ನು 5ರಿಂದ 20ರ ವರೆಗಿನ ಸೂಕ್ತಗಳಲ್ಲಿ ನೀಡಲಾಗಿದೆ. 

ಇದಾದ ಬಳಿಕ ಹ. ನೂಹ್‌ರ(ಅ) ಅಂತಿಮ ಮನವಿಯನ್ನು 21ರಿಂದ 24ರ ವರೆಗಿನ ಸೂಕ್ತಗಳಲ್ಲಿ ಉಲ್ಲೇಖಿಸಲಾಗಿದೆ. 
ಅದರಲ್ಲಿ ಅವರು- ತಮ್ಮ ಜನಾಂಗವು ತಮ್ಮ ಮಾತನ್ನು ಸಂಪೂರ್ಣವಾಗಿ ತಿರಸ್ಕರಿಸಿಬಿಟ್ಟಿದೆ. ಇದೀಗ ಅವರಿಂದ ಸನ್ಮಾರ್ಗ 
ಪ್ರಾಪ್ತಿಯ ಭಾಗ್ಯವನ್ನೇ ಕಸಿದುಕೊಳ್ಳಬೇಕಾದ ಕಾಲ ಬಂದುಬಿಟ್ಟಿದೆ ಎಂದಿದ್ದಾರೆ. ಇದು ಹ. ನೊಹ್‌(ಅ) ತಾಳ್ಮೆಗೆಟ್ಟು ಹೇಳಿದ 
ಮಾತಾಗಿರಲಿಲ್ಲ. ಅನೇಕ ಶತಮಾನಗಳವರೆಗೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಧರ್ಮ ಪ್ರಚಾರದ ಕರ್ತವ್ಯವನ್ನು 
ನೆರವೇರಿಸಿದ ಬಳಿಕವಷ್ಟೇ ಅವರು ತಮ್ಮ ಜನಾಂಗದವರಿಂದ ಸಂಪೂರ್ಣ ನಿರಾಶರಾಗಿ- ಇನ್ನು ಈ ಜನಾಂಗ ಸನ್ಮಾರ್ಗಕ್ಕೆ 
ಬರುವ ಯಾವ ಸಾಧ್ಯತೆಯೂ ಇಲ್ಲವೆಂದು ಖಚಿತವಾಗಿ ತೀರ್ಮಾನಿಸಿಕೊಂಡಿದ್ದರು. ಈ ಅಭಿಪ್ರಾಯವು ಸ್ವತಃ ಅಲ್ಲಾಹನ 
ತೀರ್ಪಿಗೆ ಅನುಗುಣವಾಗಿಯೇ ಇತ್ತು. ಆದುದರಿಂದ, ಇದರ ಬೆನ್ನಿಗೇ ಇರುವ 25ನೆಯ ಸೂಕ್ತದಲ್ಲಿ ಆ ಜನಾಂಗದ ದುಷ್ಕೃತ್ಯಗಳ 
ಪರಿಣಾಮವಾಗಿ ಅದರ ಮೇಲೆ ದೇವಯಾತನೆ ಎರಗಿಬಿಟ್ಟಿತೆಂದು ತಿಳಿಸಲಾಗಿದೆ. - 

ಕೊನೆಯ ಸೂಕ್ತಗಳಲ್ಲಿ: ಹ. ನೂಹ್‌ರು(ಅ) ಯಾತನೆ ಎರಗುತ್ತಿದ್ದ ಸಮಯದಲ್ಲೇ ದೇವನ ಮುಂದೆ ಮಾಡಿದ್ದ 
ಪ್ರಾರ್ಥನೆಯನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಅವರು ತಮಗಾಗಿಯೂ ಎಲ್ಲ ಸತ್ಯವಿಶ್ಯಾಸಿಗಳಿಗಾಗಿಯೂ ಕೃಮಾಯಾಚನೆ 
ಮಾಡಿರುತ್ತಾರೆ ಮತ್ತು ತಮ್ಮ ಜನಾಂಗದ ಸತ್ಯನಿಷೇಧಿಗಳ ಪೈಕಿ ಒಬ್ಬನನ್ನೊ ಭೂಮಿಯಲ್ಲಿ ಬದುಕಿ ಬಾಳಲಿಕ್ಕಾಗಿ ಬಿಡಬೇಡ, 
ಏಕೆಂದರೆ ಇನ್ನು ಅವರಲ್ಲಿ ಕಿಂಚಿತ್ತೂ ಒಳಿತು ಉಳಿದಿಲ್ಲ. ಅವರ ಸಂತತಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ಸತ್ಯನಿಷೇಧಿ 
ಹಾಗೂ ದುರಾಚಾರಿಯೇ ಆಗಿರುವನು ಎಂದು ಅಲ್ಲಾಹನೊಡನೆ ಬಿನ್ನಏಸಿದ್ದಾರೆ. 


103 


71. ನೂಹ್‌ 


ಈ ಅಧ್ಯಾಯದ ಅಧ್ಯಯನ ಮಾಡುವಾಗ, ನೂಹ್‌ರ(ಅ) ವೃತ್ತಾಂತಕ್ಕೆ ಸಂಬಂಧಿಸಿ ಈ ಮುಂಚೆ ಪವಿತ್ರ ಕುರ್‌ಆನಿನಲ್ಲಿ 
ಬಂದಿರುವಂತಹ ವಿವರಗಳು ದೃಷ್ಟಿಯಲ್ಲಿ, ರಬೇಕು. ಇದಕ್ಕಾಗಿ ನೋಡಿರಿ, ಸೂರಃ ಆಲ್‌ ಅಲ್‌ರಾಫ್‌: 59ರಿಂದ 64, ಯೂನುಸ್‌: 
71, 73, ಹೂದ್‌: 25ರಿಂದ 49, ಆಲ್‌ ಮೂಮಿನೂನ್‌: 23ರಿಂದ 31, ಅಶ್ಕುಅರಾ: 105ರಿಂದ 122, ಅಂಕಬೂತ್‌: 14, 


15, ಅಸ್ಟಾಪ್ಟಾತ್‌: 75ರಿಂದ 82 ಮತ್ತು ಅಲ್‌ ಕಮರ್‌: 9ರಿಂದ 16." 


1034 ಕುರ್‌ಆನ್‌ ವ್ಯಾಖ್ಯಾನ 


ಸಹಿ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-28 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
1) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು, ಅವರು ತಮ್ಮ ಜನಾಂಗದವರಿಗೆ: 
ಅವರ ಮೇಲೆ ಒಂದು ವೇದನಾಯುಕ್ತ ಯಾತನೆ ಬಂದೆರುಗುವುದಕ್ಕೆ ಮುಂಚೆಯೇ- ಎಚ್ಚರಿಕೆ ನೀಡಲೆಂದು.! 
(2-4) ಅವರು ಹೇಳಿದರು; "ನನ್ನ ಜನಾಂಗದವರೇ, ನಾನು ನಿಮಗಾಗಿ ಓರ್ವ ಸುಸ್ಪಷ್ಟ ಎಚ್ಚರಿಕೆ 
ಕೊಡುವವ(ಸಂದೇಶವಾಹಕ)ನಾಗಿದ್ದೆ ನೆ. ಅಲ್ಲಾಹನ ಆರಾಧನೆ ಮಾಡಿರಿ, ಅವನನ್ನು ಭಯಪಡಿರಿ ಮತ್ತು 
ನನ್ನನ್ನು ಅನುಸರಿಸಿರಿ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ರಮಿಸುವನು* ಮತ್ತು ನಿಮ್ಮನ್ನು ಒಂದು ನಿಶ್ಚಿತ 


2 


ಕಾಲದ ವರೆಗೆ ಉಳಿಸುವನು." ವಾಸ್ತವದಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಕಾಲವು ಬಂದು ಬಿಟ್ಟರೆ ಮತ್ತೆ ಅದನ್ನು 
ಮುಂದೂಡಲಾಗುವುದಿಲ್ಲ. ಅಯ್ಯೋ ನಿಮಗಿದು ತಿಳಿದಿರುತ್ತಿದ್ದರೆ!” 


1. ಅರ್ಥಾತ್‌- ಅವರು, ತಾವು ಬಿದ್ದುಕೊಂಡಿರುವಂತಹ ದುರ್ಮಾರ್ಗಗಳನ್ನು ಮತ್ತು ನೈತಿಕ ಕೆಡುಕುಗಳನ್ನು ತೊರೆಯ 
ದಿದ್ದರೆ, ಅವು ಅವರನ್ನು ದೇವ ಯಾತನೆಗೆ ಅರ್ಹರಾಗಿ ಮಾಡಿಬಿಡುವುವು ಎಂಬುದನ್ನು ಅವರಿಗೆ ತಿಳಿಸಿಬಿಡಿರಿ ಅದರೊಂದಿಗೆ 
ಆ ಯಾತನೆಯಿಂದ ಪಾರಾಗಲು ಯಾವ ಮಾರ್ಗವನ್ನು ಅನುಸರಿಸಬೇಕೆಂಬುದನ್ನೂ ಅವರಿಗೆ ತಿಳಿಸಿರಿ. 

2. ಇದು ಹ. ನೂಹ್‌(ಅ) ತಮ್ಮ ಪ್ರವಾದಿತ್ವದ ಕರ್ತವ್ಯವನ್ನು ಆರಂಭಿಸುವಾಗ ತಮ್ಮ ಜನಾಂಗದ ಮುಂದಿಟ್ಟ 
ವಿಷಯಗಳು; 1) ಅಲ್ಲಾಹನ ದಾಸ, 2) ತಕ್ಕಾ(ಧರ್ಮನಿಷ್ಠೆ). 3) ರಸೂಲರ ಅನುಸರಣೆ. 

3. ಮೂಲದಲ್ಲಿ "ಯಗ್‌ಫಿರ್‌ ಲಕುಮ್ಮಿನ್‌ ದುನೂಬಿಕುಮ್‌" ಎಂಬ ಪದಗಳಿವೆ. ಇದರ ಅರ್ಥ, ಅಲ್ಲಾಹನು ನಿಮ್ಮ 
ಪಾಪಗಳ ಪೈಕ ಕೆಲವನ್ನು ಕ್ಲಮಿಸುವನು ಎಂದಲ್ಲ. ನಿಜವಾಗಿ ಇದರ ಅರ್ಥ ನೀವು, ನಿಮ್ಮ ಮುಂದಿಡಲಾಗಿರುವ ಈ ಮೂರು 
ವಿಷಯಗಳನ್ನು ಸ್ವೀಕರಿಸಿಕೊಂಡರೆ, ಇಷ್ಟರವರೆಗೆ ನೀವು ಮಾಡಿದ್ದ ಪಾಪಗಳೆಲ್ಲವನ್ನೂ ಅಲ್ಲಾಹನು ಮನ್ನಿಸುವನು ಎಂದಾಗಿದೆ. 
ಇಲ್ಲಿ 'ಮಿನ್‌' ಎಂಬ ಪದ ಇರುವುದು ಪ್ರತ್ಯೇಕಗೊಳಿಸುವ ಅರ್ಥದಲ್ಲಲ್ಲ, ಅದು 'ಅನ್‌' ಎಂಬ ಅರ್ಥದಲ್ಲಿ ಬಂದಿದೆ. 

4. ಅರ್ಥಾತ್‌- ನೀವು ಈ ಮೂರು ವಿಷಯಗಳನ್ನು ಸ್ವೀಕರಿಸಿಕೊಂಡರೆ ಅಲ್ಲಾಹನಿಂದ ನಿಮಗೆ ಸಹಜವಾದ ಮರಣ 
ಬರುವ ವರೆಗೆ ನಿಮ್ಮನ್ನು ಬದುಕಲು ಬಿಡಲಾಗುವುದು. 


1035 مج .7 


Pd 


Be 


EEE Bs HES بزدھٹر‎ NES 


Pa 


5 امَڑڑا‎ GEIS FSB ASI 
ಸಿ اعت لھو و‎ 


il 


DHL Bo 


ಸ್‌‏ مر 
IU CA STG WAC 2‏ کا ١‏ کے تا 7 1 pe‏ 

AE KD LENSE ریکل کک کان‎ I EAN) 

ಣಾ سرد‎ ms rk yes Xx SEL I 

MRI ENOL I JL SL SEV 

(5-20) ಅವರು? ಹೀಗೆ ಭಿನ್ನವಿಸಿದರು - “ನನ್ನ ಪ್ರಭೂ, ನಾನು ನನ್ನ ಜನಾಂಗದವರನ್ನು ಹಗಲಿರುಳೆನ್ನದೆ 

ಕರೆದೆನು. ಆದರೆ ನನ್ನ ಕರೆಯು ಅವರ ಪಲಾಯನವನ್ನು ಮಾತ್ರ ಹೆಚ್ಚಿಸಿತು. ನೀನು ಅವರನ್ನು ಕ್ಷಮಿಸು 
ವಂತಾಗಲೆಂದು ನಾನು ಅವರನ್ನು ಕರೆದಾಗಲೆಲ್ಲ ಅವರು ಕಿವಿಗಳಲ್ಲಿ ಬೆರಳುಗಳನ್ನು ತುರುಕಿಸಿಕೊ೦ಡರು, 
ತಮ್ಮ ವಸ್ತ್ರಗಳಿಂದ ಮುಖಮುಚ್ಚಿಕೊಂಡರು," ಹಠಮಾರಿತನ ತೋರಿದರು ಮತ್ತು ಭಾರೀ ಅಹಂಭಾವ 
ತೋರಿಸಿದರು. ತರುವಾಯ ನಾನು ಅವರಿಗೆ ಬಹಿರಂಗವಾಗಿ ಕರೆ ಕೊಟ್ಟೆನು, ಅನಂತರ ನಾನು ಘಂಟಾ ಘೋಷವಾಗಿ 
ಧರ್ಮಾಹ್ವಾನ ನೀಡಿದೆನು ಮತ್ತು ರಹಸ್ಯವಾಗಿಯೂ ಸಮಜಾಯಿಸಿದೆನು. ನಾನು (ಹೀಗೆ) ಹೇಳಿದೆನು: 


ನಿಮ್ಮ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿರಿ. ಖಂಡಿತವಾಗಿಯೂ ಅವನು ಮಹಾಕ್ಸಮಾಶೀಲನಾಗಿದ್ದಾನೆ. 
ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ ಸುರಿಸುವನು, ನಿಮಗೆ ಸೊತ್ತು ಸೆಂತಾನಗಳನ್ನು 


5, ಈ. ಎರಡನೆಯ ಕಾಲವೆಂದರೆ, ಅಲ್ಲಾಹನು ಒಂದು ಜನಾಂಗದ ಮೇಲೆ ಯಾತನೆ ಎರಗಿಸಲು ನಿಶ್ಚಯಿಸಿದ ದಿನ. 
ಯಾವುದಾದರೊಂದು ಜನಾಂಗದ ಮೇಲೆ ಯಾತನೆ ಎರಗಿಸುವ ತೀರ್ಪು ಹೊರಟ ಬಳಿಕ, ಆ ಜನಾಂಗವು ಸತ್ಯವನ್ನು ಸ್ವೀಕರಿಸಿದರೂ 
ಅದನ್ನು ಕ್ಷಮಿಸಲಾಗದೆಂದು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿಶದವಾಗಿ. ಹೇಳಲಾಗಿದೆ. 

6. ಅರ್ಥಾತ್‌- ನನ್ನ ಮುಖಾಂತರ ನಿಮಗೆ ಅಲ್ಲಾಹನ ಸಂದೇಶ ತಲಪಿದ ಬಳಿಕ ಈಗ ಗತಿಸುತ್ತಿರುವ ಕಾಲವು ನಿಮಗೆ 
ಸತ್ಯವಿಶ್ವಾಸ ಸ್ವೀಕಾರ ಮಾಡಲಿಕ್ಕಾಗಿ ನೀಡಲಾಗಿರುವ ಕಾಲಾವಕಾಶವಾಗಿದೆಯೆಂಬುದು ಮತ್ತು ಈ ಅವಧಿ ಕಳೆದ ಬಳಿಕ ಅಲ್ಲಾಹನ 
ಯಾತನೆಯಿಂದ ರಕ್ಷಣೆ ಹೊಂದುವ ಯಾವ ಮಾರ್ಗವೂ ಇಲ್ಲವೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದ್ದರೆ ನೀವು ಸತ್ಮವಿಶ್ವಾಸ ಸ್ವೀಕಾರ 
ಮಾಡಲು ತ್ವರೆ ಮಾಡುವಿರಿ. ಕಾಲಹರಣ ಮಾಡುತ್ತಾ ಹೋಗಲಾರಿರಿ. k | 

7. ನಡುವಿನ ಒಂದು ದೀರ್ಫ ಕಾಲದ ಇತಿಹಾಸವನ್ನು ಬಿಟ್ಟು ಈಗ ಹ. ನೂಹ್‌(ಅ) ತಮ್ಮ” ಪ್ರವಾದಿತ್ವದ ಕೊನೆಯ 
ಕಾಲದಲ್ಲಿ ಅಲ್ಲಾಹನ ಮುಂದಿಟ್ಟ ಬಿನ್ನಪವನ್ನು ಉಲ್ಲೇಖಿಸಲಾಗುತ್ತಿದೆ. 4 اک‎ 

8. ಅರ್ಥಾತ್‌. ನಾನು ಅವರನ್ನು ಕೂಗಿ ಕರೆಯುತ್ತಿದ್ದಂತೆಲ್ಲ ಅವರು ದೂರ ದೂರ ಓಡುತ್ತಲೇ ಹೋದರು. , 

9. ಅವರು ನಿಷೇಧ ನೀತಿಯನ್ನು ಬಿಟ್ಟು ಕ್ಷಮೆಯನ್ನು ಯಾಚಿಸುತ್ತಿದ್ದರೆ ಎಂಬ ವಿಷಯವೂ ಇದರಲ್ಲಿ ತಾನಾಗಿಯೇ 
ಸೇರುತ್ತದೆ. ಏಕೆಂದರೆ : ಅವರು ಹಾಗೆ ಮಾಡಿದ್ದರೆ ಮಾತ್ರ ಅವರಿಗೆ ಅಲ್ಲಾಹನಿಂದ ಕ್ಷಮೆ ಸಿಗಲು ಸಾಧ್ಯವಿತ್ತು. ' 

10. ಮುಖಗಳನ್ನು ಮುಚ್ಚಿಕೊಳ್ಳುತ್ತಿದ್ದುದೇಕೆಂದರೆ- ಅವರು ಹ. ನೂಹ್‌ರ(ಅ) ಮಾತಿಗೆ ಕಿವಿ ಕೊಡುವುದಂತಿರಲಿ 
ಬಹುಶಃ ಅವರ ಮುಖವನ್ನೂ ನೋಡಲು ಇಚ್ಛಿಸುತ್ತಿರಲಿಲ್ಲ. - ಅಥವಾ ಅವರ "ಮುಂದಿನಿಂದ ಹಾದು : ಹೋಗುವಾಗ 
ತಮ್ಮನ್ನು ಕಂಡು ಗುರುತಿಸಿ, ಮಾತನಾಡಲಾರಂಭಿಸಬಾರದೆಂದು ತಮ್ಮ ಮುಖಗಳನ್ನು "ಮುಚ್ಚಿಕೊಳ್ಳುತ್ತಿದ್ದಿರಬಹುದು. ಮಕ್ಕಾದ 
ಸತ್ಮನಿಷೇಧಿಗಳೂ ಪ್ರವಾದಿವರ್ಯರನ್ನು(ಸ) ಕಂಡು ಹೀಗೆಯೇ ಮಾಡುತ್ತಿದ್ದರು. (ವಿವರಣೆಯನ್ನು ಸೂರಃ ಹೂದ್‌ನ یی‎ 
6ನೆಯ ಟಿಪ್ಪಣಿಗಳಲ್ಲಿ ನೋಡಬಹುದು) 

11. ಅಹಂಭಾವ ತೋರುವುದೆಂದರೆ- ಅವರು ಸತ್ಯದ ಮುಂದೆ ತಲೆಬಾಗುವುದನ್ನು ಮತ್ತು ಅಲ್ಲಾಹನ ರಸೂಲರ ಉಪದೇಶ 
ಸ್ವೀಕರಿಸುವುದನ್ನು ತಮ್ಮ ಸ್ಥಾನಮಾನಕ್ಕೆ ತಕ್ಕುದಲ್ಲದ ಕೀಳು ಕಾರ್ಯವೆಂದು ಭಾವಿಸಿದರು. 


ಕಾಂಡ-29 


6 ಕುರ್‌ಆನ್‌ ವ್ಯಾಖ್ಯಾನ 


ES fT BG 9S سر کی‎ oy کو ری‎ 

SEINE وکارا ا ون‎ 4 CEES Nas 

Ey رہ وی سس یں‎ ALM سر‎ Ba 

SHI الفمرفیون‎ SE gH سم‎ dN خلق‎ 
ಮ ال ور‎ gl BT pave 
SEE NAS KEEN 

ದೆಯಪಾಲಿಸುವನು, ನಿಮಗಾಗಿ ಉದ್ಯಾನಗಳನ್ನು ಸೃಪ್ಟಿಸುವನು ಮತ್ತು ನಿಮಗಾಗಿ ಕಾಲುವೆಗಳನ್ನು ಹರಿಸುವನು. د‎ 

ನೀವು ಅಲ್ಲಾಹನ ಬಗ್ಗೆ ಯಾವುದೇ ಪ್ರತಿಷ್ಠೆಯನ್ನು ನಿರೀಕ್ಸಿಸದಿರಲು, ನಿಮಗೇನಾಗಿದೆ? ಅವನಂತು ನಿಮ್ಮನ್ನು 

ವಿವಿಧ ಹಂತಗಳಲ್ಲಿ ಸೃಷ್ಟಿಸಿರುವನು.' ಅಲ್ಲಾಹನು ಸಪ್ತಗಗನಗಳನ್ನು ಅಂತಸ್ತು ಅಂತಸ್ತುಗಳಾಗಿ ಹೇಗೆ 

ಸೃಷ್ಟಿಸಿದನು!" ಮತ್ತು “ಅವುಗಳಲ್ಲಿ ಚಂದ್ರನನ್ನು ಬೆಳಕಾಗಿಯೂ ಸೂರ್ಯನನ್ನು ದೀಪವಾಗಿಯೂ ಮಾಡಿರುವ 

ನೆಂಬುದನ್ನು ನೀವು ನೋಡುತ್ತಿಲ್ಲವೇ? ಅಲ್ಲಾಹನು. ನಿಮ್ಮನ್ನು ಭೂಮಿಯಿಂದ ವಿಚಿತ್ರ ರೀತಿಯಲ್ಲಿ 


12. ಅಲ್ಲಾಹನ ವಿರುದ್ಧ ಬಂಡಾಯ ನೀತಿಯು ಪರಲೋಕದಲ್ಲಿ ಮಾತ್ರವಲ್ಲ' ಈ ಲೋಕದಲ್ಲೂ ಮಾನವ 
ಜೀವನವನ್ನು ದುಸ್ತರಗೊಳಿಸಿ ಬಿಡುತ್ತದೆ. ಆಜ್ಞೋಲ್ಲಂಘನೆಯನ್ನು ಬಿಟ್ಟು ಈಮಾನ್‌, وع‎ ಮತ್ತು ಆಚ್ಞಾಪಾಲನೆಯ 
ದಾರಿಯನ್ನು ಹಿಡಿದರೆ ಇದು ಪರಲೋಕದಲ್ಲಿ " ಮಾತ್ರ ಲಾಭದಾಯಕವಲ್ಲ. ಅಂತಹ ಜನಾಂಗದವರ : ಮೇಲೆ ಈ 
ಲೋಕದಲ್ಲೂ ಅನುಗ್ರಹಗಳ ಮಳೆಗರೆಯಲಾಗುತ್ತದೆ ಈ ವಿಷಯವನ್ನು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ತಿಳಿಸಲಾಗಿದೆ. 
ಉದಾ: ಸೂರಃ ಅಲ್‌ ಮಾಣದಃದಲ್ಲಿ ಹೀಗೆ ಹೇಳಲಾಗಿದೆ- "ಈ ಗ್ರಂಥದವರು ತೌರಾತ್‌, ಇಂಜೀಲ್‌ ಮತ್ತು ಇವರ 
ಪ್ರಭುವಿನ ಕಡೆಯಿಂದ ಕಳುಹಿಸಲಾಗಿದ್ದ ಇತರ ಗ್ರಂಥಗಳನ್ನೂ ಸಂಸ್ಥಾಪಿಸುತ್ತಿದ್ದರೆ, ಇವರಿಗಾಗಿ ರಿರುಖ್ಕ್‌ (ಜೀವನಾಧಾರವು) 
ಮೇಲಿನಿಂದ ವರ್ಷಿಸುತ್ತಿತ್ತು ಮತ್ತು ಕೆಳಗಿನಿಂದ ಉಕ್ಕಿ ಬರುತ್ತಿತ್ತು.” (66ನೆಯ ಸೂಕ್ತ) ಅದೇ ರೀತಿಯಲ್ಲಿ ಸೂರಃ 
ಅಲ್‌ರಾಫ್‌ನಲ್ಲಿ ಹೀಗೆ ಹೇಳಿದೆ- “ನಾಡುಗಳವರು ಸತ್ಯವಿಶ್ವಾಸ ಸ್ವೀಕಾರ ಮಾಡುತ್ತಿದ್ದರೆ ಮತ್ತು ತಕ್ಟಾದ ನಿಲುಮೆಯನ್ನು 
ಪಾಲಿಸಿದ್ದರೆ, ನಾವು ಅವರ ಪಾಲಿಗೆ, ಆಕಾಶ ಮತ್ತು ಭೂಮಿಯಿಂದ ಸಮೃದ್ದಿಯ ದ್ವಾರಗಳನ್ನು ತೆರೆದು ಬಿಡುತ್ತಿದ್ದೆವು.” 
(96ನೆಯ ಸೂಕ್ತ) (ವಿವರಣೆಗಳನ್ನು ಸೂರಃ ಅಲ್‌ ಮಾಇದಃ: 96. ಹೊದ್‌: 3, 57 ಮತ್ತು ತಾಹಾದ 105ನೆಯ 
ಟಪ್ಪಣಿಗಳಲ್ಲೂ ಸೂರಃ ಸ್ಟಾದ್‌ನ ಪ್ರಸ್ತಾವನೆಯಲ್ಲೂ ನೋಡಿರಿ) 

ಪವಿತ್ರ ಕುರ್‌ಆನಿನ ಇದೇ ಆದೇಶದಂತೆ ನಡೆಯುತ್ತ ಒಮ್ಮೆ ಬರಗಾಲದ ವೇಳೆ ಹ. ಉಮರ್‌(ರ) ಮಳೆಗಾಗಿ ಪ್ರಾರ್ಥಿಸಲು 
ಹೊರಟರು ಮತ್ತು ಇಸ್ತಿಗ್‌ಫಾರ್‌(ಪಾಷಗಳಿಂದ ಕ್ಷಮಾಯಾಚನೆ) ಮಾತ್ರ ಮಾಡಿದರು. ಆಗ ಜನರು, 'ಸತ್ಯವಿಶ್ವಾಸಿಗಳ ನಾಯಕರೇ, 
ತಾವು ಮಳೆಗಾಗಿ ಪ್ರಾರ್ಥಿಸಲೇ ಇಲ್ಲವಲ್ಲ" ಎಂದರು. ಆಗ ಅವರು, "ಆಕಾಶದ ಯಾವ ಬಾಗಿಲುಗಳಿಂದ ಮಳೆ ಸುರಿಯುತ್ತದೋ 
ಆ ಬಾಗಿಲುಗಳನ್ನು ನಾಮು ತಟ್ಟಿದ್ದೇನೆ' ಎನ್ನುತ್ತ ಸೂರಃ ನೂಹ್‌ನ ಈ ಸೂಕ್ತಗಳೆನ್ನು ಜನರಿಗೆ ಓದಿ ಹೇಳಿದರು. (ಇಬ್ದ್‌ 
ಜರೀರ್‌, ಇಬ್ದ್‌ ಕೆಸೀರ್‌) . 

13. ತಾತ್ಸರ್ಯವೇನೆಂದರೆ- ಭೂಲೋಕದ ಸಣ್ಣ ಸಣ್ಣ ಸರದಾರರ ಮತ್ತು ಶ್ರೀಮಂತರ ಘನತೆಗೆ ವಿರುದ್ಧವಾಗಿ ಯಾವುದೇ 
ಕೆಲಸ ಮಾಡುವುದು ಅಪಾಯಕಾರಿ ಎಂದು.ನೀವು ಭಾವಿಸುತ್ತೀರಿ. ಆದರೆ ಅಲ್ಲಾಹನು ಕೂಡಾ ಘನತೆಯುಳ್ಳವನಾಗಿರಬಹುದೆಂದು 
ನೀವು ನಿರೀಕ್ಷಿಸುವುದೇ ಇಲ್ಲ. ಅವನ ವಿರುದ್ದ ನೀವು ವಿದ್ರೋಹವೆಸಗುತ್ತೀರಿ. ಅವನ ದೇವತ್ವದಲ್ಲಿ ಇತರರನ್ನು ಸಹಭಾಗಿಗಳಾಗಿ 
ಮಾಡುತ್ತೀರಿ. ಅವನ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುತ್ತೀರಿ. ಇದಕ್ಕೆಲ್ಲಾ ಅವನು ಶಿಕ್ಸೆ ನೀಡಲಿದ್ದಾನೆಂಬ ಭೀತಿ ನಿಮಗಿಲ್ಲ. 

14. ಅರ್ಥಾತ್‌; ಅವನು ಸೃಷ್ಟಿಕಾರ್ಯದ ವಿವಿಧ ಹಂತಗಳಿಂದ ದಾಟಿಸಿ ನಿಮ್ಮನ್ನು ಪ್ರಸಕ್ತ ಸ್ಥಿತಿಗೆ ತಂದಿದ್ದಾನೆ. ಪ್ರಥಮತಃ 
ನೀವು ತಂದೆ ಮತ್ತು ತಾಯಿಯ ವೀರ್ಯದಲ್ಲಿ ಬೇರೆಬೇರೆ ಜೀವಾಣುಗಳ ರೂಪದಲ್ಲಿದ್ದಿರಿ ಅನಂತರ ಅಲ್ಲಾಹನ ಮಹಿಮೆ 
ಯಿಂದಲೇ ಈ ಎರಡು ಜೀವಾಣುಗಳು ಒಟ್ಟುಗೂಡಿದುವು. ನಿಮ್ಮ ಗರ್ಭಧಾರಣೆಯಾಯಿತು. ಅನಂತರ ಒಂಭತ್ತು ತಿಂಗಳ 
ವರೆಗೆ ತಾಯಿಯ ಗರ್ಭದಲ್ಲಿ ಹಂತಹಂತವಾಗಿ ನಿಮ್ಮನ್ನು ಪೋಷಿಸಿ ಕೊನೆಗೆ ಸಂಪೂರ್ಣ ಮಾನವ ರೂಪವನ್ನು ಕೊಡಲಾಯಿತು. 
ನೀವು ಭೂಮಿಯಲ್ಲಿ ಒಬ್ಬ ಮಾನವನ ' ನೆಲೆಯಲ್ಲಿ ಕಾರ್ಯವೆಸಗಲು ಬೇಕಾದ ಸಕಲ ಶಕ್ತಿಗಳನ್ನು ನಿಮ್ಮೊಳಗೆ ಉಂಟು 


ಕಾಂಡ-29 


71. ನೊಹ್‌ : 1037 


| 
7 سے ہو‎ > Uo yp pa . 
Se SE اش سا ظافلا‎ MOS إخرا ٹاو انل‎ 
, 4 
کسی اس می 235 کر 8 کس رم‎ ಶಿ کیہ‎ 
إ‎ 585)33 URSIN و‎ ಡಿ ೫0 
PPS سے سس و ہا مر سس ئ1 مس‎ po 
G5 SEY KASEY ESB مقر‎ EE 
ಬೆಳೆಸಿದನು. ಮುಂದೆ ಅವನು ನಿಮ್ಮನ್ನು ಪುನಃ ಇದೇ ಭೂಮಿಗೆ ಮರಳಿಸುವನು ಮತ್ತು ಇದರಿಂದ ಒಮ್ಮೆಲೇ 
ನಿಮ್ಮನ್ನು ಹೊರ ತೆಗೆಯುವನು. ಮತ್ತು' ಅಲ್ಲಾಹನು ಭೂಮಿಯನ್ನು ನಿಮಗಾಗಿ ಹಾಸುಗೆಯನ್ನಾಗಿ ಮಾಡಿದನು. 
ನೀವು ಇದರಲ್ಲಿ ವಿಶಾಲವಾದ ಮಾರ್ಗಗಳಲ್ಲಿ ನಡೆಯುವಂತಾಗಲು." 
(21-24) ನೂಹರು ಹೇಳಿದರು- : "ನನ್ನ ಪ್ರಭೂ, ಇವರು ನನ್ನ ಮಾತನ್ನು ತಿರಸ್ಕರಿಸಿದರು ಮತ್ತು 


ಸಂಪತ್ತು ಹಾಗೂ ಸಂತಾನಗಳನ್ನು ಪಡೆದು ಇನ್ನಷ್ಟು ನಷ್ಟಕ್ಕೊಳಗಾಗಿರುವವರನ್ನು (ಸೆರದಾರರನ್ನು) ಅನುಸರಿ 
ಸಿದರು. ಇವರು ಬಹುದೊಡ್ಡ ಮೋಸದ ಜಾಲವನ್ನು ಹರಡಿಟ್ಟಿದ್ದಾರೆ.'5 ಇವರು, "ಎಷ್ಟು ಮಾತ್ರಕ್ಕೂ ನಿಮ್ಮ 


ಮಾಡಲಾಯಿತು. ಅನಂತರ ಒಂದು ಜೀವಂತ ಶಿಶುವಿನ ರೂಪದಲ್ಲಿ ನೀವು ಮಾತೆಯ ಗರ್ಭದಿಂದ ಹೊರಗೆ ಬಂದಿರಿ. 
ಪ್ರತಿಕ್ಷಣವೂ ನಿಮ್ಮನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಏರಿಸಲಾಗುತ್ತಿತ್ತು. ಎಷ್ಟರವರೆಗೆಂದರೆ ನೀವು ಯುವಕರೂ, 
ಮುದುಕರೂ ಆದಿರಿ. ಈ ಎಲ್ಲ ಹಂತಗಳನ್ನು ದಾಟುವಾಗಲೂ ಪೂರ್ಣವಾಗಿ ಅಲ್ಲಾಹನ ಹಿಡಿತದಲ್ಲಿದ್ದೀರಿ. ಅವನಿಚ್ಛಿಸುತ್ತಿದ್ದರೆ 
ನಿಮ್ಮ ಗರ್ಭಧಾರಣೆಯೇ ಆಗುತ್ತಿರಲಿಲ್ಲ. ನಿಮ್ಮ ಬದಲು ಬೇರಾವುದೋ ವ್ಯಕ್ತಿ ಗರ್ಭವನ್ನು ಸೇರುವಂತೆ ಮಾಡುತ್ತಿದ್ದನು. 
ಅವನಿಚ್ಛಿಸುತ್ತಿದ್ದರೆ ತಾಯಿಯ ಗರ್ಭದೊಳಗೆಯೇ ನಿಮ್ಮನ್ನು ಕುರುಡ, ಕಿವುಡ ಮೂಗ ಅಥವಾ ಅಂಗವಿಕಲನಾಗಿ ಮಾಡಬಲ್ಲ 
ವನಾಗಿದ್ದನು. ಅವನಿಚ್ಛಿಸಿದ್ದರೆ ನಿಮ್ಮ ಬುದ್ದಿಗೆ ಏನಾದರೂ ವೈಕಲ್ಯ ಉಂಟುಮಾಡಿ ಬಿಡುತ್ತಿದ್ದನು. ಅವನಿಚ್ಛಿಸುತ್ತಿದ್ದರೆ ನೀವು 
ಜೀವಂತ ಶಿಶುವಾಗಿ ಹುಟ್ಟುತ್ತಲೇ ಇರಲಿಲ್ಲ. ಹುಟ್ಟಿದ ಬಳಿಕವೂ ಯಾವುದೇ ಕ್ಷಣದಲ್ಲಿ ನಿಮ್ಮನ್ನು ನಾಶಮಾಡಲು ಅವನು 
ಶಕ್ತವಾಗಿದ್ದನು. ಕೇವಲ ಒಂದು ಸೂಚನೆಯಿಂದ, ಯಾವುದೇ ಕ್ಷಣದಲ್ಲಿ ನಿಮ್ಮನ್ನು ಯಾವುದಾದರೂ ಅಪಘಾತಕ್ಕೆ ತುತ್ತು 
ಮಾಡಲು ಅವನಿಗೆ ಸಾಧ್ಯವಿತ್ತು. ಯಾವ ಅಲ್ಲಾಹನ ಮುಂದೆ ನೀವು ಇಷ್ಟು ಅಸಹಾಯಕರಾಗಿರುವಿರೋ ಅವನ ವಿಷಯದಲ್ಲಿ 
ಅಸಭ್ಯತೆಯಿಂದ ವರ್ತಿಸಬಹುದೆಂದೂ, ಅವನಿಗೆ ದ್ರೋಹವೆಸಗಬಹುದೆಂದೂ, ಅವನ ವಿರುದ್ಧ ಬಂಡಾಯವೆಸಗಬಹುದೆಂದೂ, 
ಈ ರೀತಿ ವರ್ತಿಸಿದ್ದಕ್ಕಾಗಿ ನೀವು ಯಾವುದೇ ہن‎ ಅನುಭವಿಸ ಬೇಕಾಗಲಾರದೆಂದೂ ನೀವು. ಭಾವಿಸಿಕೊಂಡದ್ದು ಹೇಗೆ? 

15. ಇಲ್ಲಿ ಭೂಮಿಯಲ್ಲಿರುವ ಮೂಲ ಪದಾರ್ಥಗಳಿಂದ ಮಾನವನ ನಿರ್ಮಾಣವಾಗುವುದನ್ನು ಸಸ್ಮಗಳ ಉಗಮಕ್ಕೆ 
ಹೋಲಿಸಲಾಗಿದೆ. ಒಂದು ಕಾಲದಲ್ಲಿ ಈ ಭೂಮಿಯಲ್ಲಿ ಸಸ್ಮಗಳು ಇರಲಿಲ್ಲ. ಅನಂತರ ಅಲ್ಲಾಹನು ಇಲ್ಲಿ ಅವುಗಳನ್ನು 
ಬೆಳೆಸಿದನು. ಹಾಗೆಯೇ ಒಂದು ಕಾಲದಲ್ಲಿ ಈ ಭೂಮಿಯಲ್ಲಿ ಮಾನವನ ಅಸ್ತಿತ್ವವೇ ಇರಲಿಲ್ಲ. ಅನಂತರ ಅಲ್ಲಾಹನು ಇಲ್ಲಿ 
ಮಾನವ ಆಸ್ತಿತ್ತವನ್ನೂ ಪ್ರಾರಂಭಿಸಿದನು. 

16. ಕುತಂತ್ರವೆಂದರೆ- ಹ. ನೂಹ್‌ರ(ಅ) ಶಿಕ್ಷಣಗಳಿಗೆ ವಿರುದ್ಧವಾಗಿ ತಮ್ಮ ಜನಾಂಗವನ್ನು ದಾರಿಗೆಡಿಸಲಿಕ್ಕಾಗಿ ಆ 
ಜನಾಂಗದ ಸರದಾರರೂ, ಮುಖಂಡರೂ ನಡೆಸುತ್ತಿದ್ದ ವಂಚನೆಗಳು. ಉದಾ: "ಹ. ನೂಹ್‌ರಂತು(ಅ) ನಿಮ್ಮ ಹಾಗಿರುವ ಒಬ್ಬ 
ಮನುಷ್ಠ. ಅಲ್ಲಾಹನ ಕಡೆಯಿಂದ ಅವರಿಗೆ ವಹ್ಮ್‌ ಅವತೀರ್ಣಗೊಳ್ಳುತ್ತದೆಂದು ನಂಬಿ ಬಿಡುವುದಾದರೂ ಹೇಗೆ?" ಎಂದವರು 
ಕೀಳುತ್ತಿದ್ದರು. (ಅಲ್‌ರಾಫ್‌: 63 - ಹೂಡ್‌: 27) "ನಮ್ಮಲ್ಲಿರುವ ಕೀಳ್ಮಟ್ಟದ ಜನರು ಮಾತ್ರ ನೂಹ್‌ರನ್ನು(ಅ) ಹಿಂದೆ ಮುಂದೆ 
ನೋಡದೆ ಅನುಸರಿಸ ತೊಡಗಿದ್ದಾರೆ. ಅವರ ಮಾತಿಗೇನಾದರೂ ಬೆಲೆಯಿರುತ್ತಿದ್ದರೆ ಜನಾಂಗದ ಪ್ರತಿಷ್ಠಿತ ವ್ಯಕ್ತಿಗಳು ಅವರ" 
ಮೇಲೆ ವಿಶ್ವಾಸವಿರಿಸುತ್ತಿಡ್ದರು” ಎಂದವರು ಹೇಳುತ್ತಿದ್ದರು. (ಹೂದ್‌: 27) ಹಾಗೆ ಕಳುಹಿಸಲೇ ಬೇಕೆಂದಿರುತ್ತಿದ್ದರೆ, ಅಲ್ಲಾಹನು 
ಒಬ್ಬ ದೇವಚರನನ್ನು ಕಳುಹಿಸುತ್ತಿದ್ದನು. (ಅಲ್‌ ಮೂಮಿನೂನ್‌: 24 ಈ ವೃಕ್ತಿ ಅಲ್ಲಾಹನಿಂದ ಕಳುಹಿಸಲ್ಪಟ್ಟವನಾಗಿರುತ್ತಿದ್ದರೆ 
ಇವನ ಬಳಿ ಸಂಪತ್ತಿನ ಭಂಡಾರಗಳಿರುತ್ತಿದ್ದುವು. ಇವನಿಗೆ ಅದೃಶ್ಯ ಜ್ಞಾನವಿರುತ್ತಿತ್ತು ಮತ್ತು ಇವನು ದೇವಚರರ ಹಾಗೆ ಮಾನವ 
ಸಹಜ ಅಗತ್ಯಗಳಿಂದ ಮುಕ್ತನಾಗಿರುತ್ತಿದ್ದನು. (ಹೂದ್‌: 31) ಹ. ನೂಹ್‌ ಮತ್ತು ಅವರ ಅನುಯಾಯಿಗಳು ಶ್ರೇಷ್ಠರೆಂದು 


ಕಾಂಡೆ-29 


1038 ಕುರ್‌ಆನ್‌ ವ್ಯಾಖ್ಯಾನ 


AEA سے ےد‎ CTS TENS Nic 
لا قد‎ $i Sl یعوی و تراما دن‎ ERNE NS 
Ms +- 0 کا ےک تل ک۹‎ il لے عص‎ 
Mi SAVE Ask BL کیلع‎ GaSe Gil 
ಆರಾಧ್ಯರನ್ನು ` ತ್ಯಜಿಸಬೇಡಿರಿ. : ವದ್ಹ್‌, ಸುವಾಲ್‌, ಯಗೂಸ್‌, ಯಳಊಕ್‌ ಮತ್ತು ವಸ್ಟ್‌ಗಳನ್ನು ಬಿಡಬೇಡಿರಿ"- 
ಎಂದು ಹೇಳಿದರು." ಇವರು ಅನೇಕ ಮಂದಿಯನ್ನು ದಾರಿಗೆಡಿಸಿದ್ದಾರೆ ಮತ್ತು ನೀನೂ ಈ ಅಕ್ರಮಿಗಳಿಗೆ 
ಪಥಭ್ರಷ್ಟತೆಯ ವಿನಾ ಇನ್ನಾವ ವಿಷಯದಲ್ಲಿಯೂ ಅಭಿವೃದ್ಧಿ >4 


ಓಪ್ಪಕೊಳ್ಳಬೇಕೆನ್ನಲು, ಅವರ ಬಳಿ ಅಂತಹ ಯಾವ ಪವಾಡವಿದೆ? (ಹೊದ್‌: 27) ಈ ವ್ಯಕ್ತಿ ವಾಸ್ತವದಲ್ಲಿ ನಿಮ್ಮ ಮೇಲೆ ತನ್ನ 
ಮುಖಂಡತ್ವವನ್ನು ಸ್ಥಾಪಿಸಬಯಸುತ್ತಾನೆ. (ಅಲ್‌ ಮೂಮಿನೂನ್‌: 24) ಈ ವ್ಯಕ್ತಿಗೆ ಯಾವುದೋ ಜಿನ್ನ್‌ನ ಸೋಂಕು ತಾಗಿದ್ದು 
ಅದರಿಂದಾಗಿ ಈತನಿಗೆ. ಹುಚ್ಚು ಹಿಡಿದಿದೆ. (ಅಲ್‌ ಮೂಮಿನೂನ್‌: 25) ಕುರೈಶ್‌ ಸರದಾರರು ಹ. ಮುಹಮ್ಮದ್‌ರ(ಸ) ವಿರುದ್ಧವೂ 
ತಮ್ಮ ಜನಾಂಗದವರೊಡನೆ ಇಂತಹದೇ ಮಾತುಗಳನ್ನು. ಹೇಳಿ ಅವರನ್ನು ದಾರಿಗೆಡಿಸುತ್ತಿದ್ದರು. 

17. ಹ. ನೂಹ್‌ರ(ಅ) ಜನಾಂಗದವರು ಪೂಜಿಸುತ್ತಿದ್ದ ಕೆಲವು ಮೂರ್ತಿಗಳ ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. 
ಇವುಗಳನ್ನು ಕ್ರಮೇಣ ಅರಬರೂ ಪೂಜಿಸಲಾರಂಭಿಸಿದರು. ಇಸ್ಲಾಮಿನ ಆರಂಭಕಾಲದಲ್ಲಿ ಅರಬ್‌ ದೇಶದಲ್ಲಿ ಅಲ್ಲಲ್ಲಿ ಅವುಗಳ 
ಮಂದಿರಗಳಿದ್ದುವು. ಬಹುಶಃ ಚಂಡಮಾರುತದಿಂದ ಪಾರಾಗಿ ಉಳಿದವರ ಬಾಯಿಯಿಂದ ಅನಂತರದ ತಲೆಮಾರುಗಳು ಪ್ರಾಚೀನ 
ಮೂರ್ತಿಗಳ ಹೆಸರುಗಳನ್ನು ಕೇಳಿರಬಹುದು. ಅವರ ಸಂತತಿಯಲ್ಲಿ ಪುನಃ ಅಜ್ಞಾನ ಹಬ್ಬಿದಾಗ ಆ ಆರಾಧ್ಯರ ವಿಗ್ರಹಗಳನ್ನು 
ಮಾಡಿ ಪೊಜಿಸಲಾರಂಭಿಸಿರಬಹುದು. 'ವದ್ಹ್‌' ಎಂಬುದು ಕುರಖಾಆಃ ಗೋತ್ರದ ಶಾಖೆಯಾಗಿದ್ದ ಬನೀ ಕಲ್ಸ್‌ ಬಿನ್‌ ವಟ್‌ರಃ 
ದ ಆರಾಧ್ಯವಾಗಿತ್ತು. ಇದನ್ನು 'ದೂಮತುಲ್‌ ಜಂದಲ್‌' ನಲ್ಲಿ ಪ್ರತಿಷ್ಕಾಪಿಸಿದ್ದರು. ಅರಬರ ಪ್ರಾಚೀನ ಶಿಲಾಲೇಖಗಳಲ್ಲಿ ಇದರ 
ಹೆಸರು 'ವಬ್ದಾಮ್‌ ಅಬಮ್‌' (ವದ್ಹ್‌ ಬಾಪು ಎಂದು ಬರೆದಿದೆ. ಈ ವಿಗ್ರಹವು ಒಂದು ಸ್ಥೂಲ ಕಾಯದ ಪುರುಷನ ರೂಪದಲ್ಲಿ 
ಮಾಡಲ್ಪಟ್ಟಿತ್ತು ಎಂದು ಕಲ್ಪೀ ಹೇಳುತ್ತಾರೆ. ಕುರೈಶ್‌ ಜನರೂ ಅದನ್ನು ಆರಾಧಿಸುತ್ತಿದ್ದರು. ಅವರಲ್ಲಿ ಅದರ ಹೆಸರು "ವುದ್ದ್‌' 
ಎಂದಿತ್ತು. ಈ 'ಹೆಸರೇ ಮೂಲವಾಗಿರುವ 'ಅಬ್ದ್‌ವುದ್ದ್‌' ಎಂಬ ಓರ್ವ ವ್ಯಕ್ತಿಯ ಹೆಸರು ಕೂಡಾ ಇತಿಹಾಸದಲ್ಲಿ ಸಿಗುತ್ತದೆ. 

'ಸುವಾಲ್‌' ಎಂಬುದು 'ಹುದೈಲ್‌' ಗೋತ್ರದ ದೇವಿಯ ಹೆಸರಾಗಿತ್ತು. ಇದರ ಮೂರ್ತಿಯು ಸ್ತ್ರೀ ರೂಪದಲ್ಲಿ ರಚಿಸ 
ಲ್ಪಟ್ಟಿತ್ತು.. 'ಯಲಬೂಲ್‌'ನೆ ಬಳಿ 'ರುಹಾತ್‌' ಎಂಬಲ್ಲಿ ಇದರ ಮಂದಿರವಿತ್ತು. 

'ಯಗೂಸ್‌' ಎಂಬುದು 'ತ್ವಯ್ಕ್‌' ಗೋತ್ರದ ಶಾಖೆಯಾದ 'ಅನ್‌ವುಮ್‌' ಮತ್ತು 'ಮದ್‌ಹಿಜ್‌' ಗೋತ್ರದ ಕೆಲವು ಶಾಖೆಗಳ 
ಆರಾಧ್ಯವಾಗಿತ್ತು. 'ಮದ್‌ಹಿಚ್‌'ನವರು ಯಮನ್‌ ಮತ್ತು ಹಿಜಾರ್‌ಗಳ ನಡುವೆ 'ಜುರ್‌ಸಿಶ್‌' ಎಂಬಲ್ಲಿ ಇದರ ವಿಗ್ರಹವನ್ನು 
ಸ್ಥಾಪಿಸಿದ್ದರು. ಇದು ಸಿಂಹದ ರೂಪದಲ್ಲಿತ್ತು. ಕುರೈಶ್‌ರಲ್ಲೂ ಕೆಲವರಿಗೆ 'ಅಬ್ಸ್‌ಯಗೂಸ್‌' ಎಂಬ ಹೆಸರಿತ್ತು. 

` 'ಯಲಊಕ್‌' ಎಂಬುದು 'ಹಮಬಾನ್‌' ಪ್ರದೇಶದ 'ಹಮದಾನ್‌' ಗೋತ್ರದ ಶಾಖೆಯಾದ 'ಖೈವಾನ್‌'ನ ಆರಾಧ್ಯವಾಗಿತ್ತು. 
ಅದರ ಮೂರ್ತಿಯು ಕುದುರೆಯ ರೂಪದಲ್ಲಿತ್ತು. 'ನಸ್ಟ್‌' ಎಂಬುದನ್ನು 'ಹಿಮ್‌ಯರ್‌' ಪ್ರದೇಶದಲ್ಲಿ 'ಹಮ್‌ಯರ್‌' ಗೋತ್ರದ 
ಶಾಖೆಯಾಗಿದ್ದೆ 'ಆಲಿದುಲ್‌ ಕುಲಾಲ್‌' ಆರಾಧಿಸುತ್ತಿದ್ದರು. 'ಬಲ್ಬಲ್‌' ಎಂಬಲ್ಲಿ ಅದರ ಮೂರ್ತಿಯನ್ನು ಸ್ಥಾಪಿಸಲಾಗಿತ್ತು. ಇದರ 
ರೂಪ ರಣಹದ್ದಿನದ್ದಾಗಿತ್ತು. ಸಬಾದ ಪ್ರಾಚೀನ ಶಿಲಾ ಲೇಖನಗಳಲ್ಲಿ; ಇದರ ಹೆಸರು ನಸೂರ್‌ ಎಂದು ಬರೆದಿದೆ. ಅದರ 
ಮಂದಿರವನ್ನು ಅವರು 'ಬೈತುನಸೂರ್‌' ಎಂದೂ, ಅದರ ಪುರೋಹಿತರನ್ನು ہن“‎ ನಸೂರ್‌' ಎಂದೂ ಕರೆಯುತ್ತಿದ್ದರು. 
ಅರೇಬಿಯಾ "ಮತ್ತು ಅದರ ಪರಿಸರದ ಪ್ರದೇಶಗಳಲ್ಲಿ ಕಂಡು ಬರುವ ಪ್ರಾಚೀನ ಮಂದಿರಗಳ ಅವಶೇಷಗಳ ದ್ವಾರಗಳಲ್ಲಿ 
ರಣಹದ್ದಿನ ಚಿತ್ರ. ಬರೆದಿದೆ. . 

18. ನಾವು ಈ ಅಧ್ಯಾಯದ ಪರಿಚಯದಲ್ಲಿ ಹೇಳಿರುವಂತೆ, ಹ. ನೂಹ್‌ರ(ಅ) ಈ ಶಾಪಕ್ಕೆ ಅವರ ಯಾವುದೇ ಅಸಹನೆ 
ಕಾರಣವಾಗಿರಲಿಲ್ಲ. ' ಅನೇಕ ಶತಮಾನಗಳೆ ವರೆಗೆ ಎಡೆಬಿಡದೆ ಧರ್ಮಪ್ರಚಾರ ಕಾರ್ಯವನ್ನು ನಡೆಸಿದ ಬಳಿಕ ಅವರು ತಮ್ಮ 
ಜನಾಂಗದ ಬಗ್ಗೆ ಸಂಪೂರ್ಣವಾಗಿ ನಿರಾಶರಾಗಿ ಬಿಟ್ಟಾಗ ಅವರ ಬಾಯಿಯಿಂದ ಈ ಶಾಪ ಹೊರಟಿತ್ತು. ಇಂತಹಬೇ ಪರಿಸ್ಥಿತಿಯಲ್ಲಿ 
ಹ. ಮೂಸಾ(ಅ) ಕೂಡಾ ಫಿರ್‌ಔನ್‌ ಮತ್ತು ಅವನ ಜನಾಂಗದ ಬಗ್ಗೆ "ದೇವಾ, ಇವರ ಸಂಪತ್ತನ್ನು ಧ್ವಂಸ ಮಾಡಿಬಿಡು. 


ಕಾಂಡ-29 


71. ನೂಹ್‌ 1039 


فن هن اللہ 38 قَالَ £3 EIEN GS‏ الْکاض من 

bk ಬ 77 رن یئز ای جا‎ ಹದ 

SINS 0S 5 ENS 4 ಘಟ 
۶ب ھ29 ےت‎ ۹۹ 


3 

(25-28) ತಮ್ಮ ಅಪರಾಧಗಳ ಕಾರಣದಿಂದಾಗಿಯೇ ಅವರು ಮುಳುಗಿಸಲ್ಪಟ್ಟರು ಮತ್ತು. ಅಗ್ಗಿಗೆ 
ತಳ್ಳಲ್ಪಟ್ಟರು.” ಅನಂತರ ಅವರಿಗೆ ತಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಲ್ಲ ಸೆಹಾಯಕನಾರೂ ಸಿಗಲಿಲ್ಲ, 
ಮತ್ತು ನೂಹರು ಹೀಗೆಂದರು- "ನನ್ನ ಪ್ರಭೂ ಈ ಸೆತ್ಯನಿಷೇಧಿಗಳ ಪೈಕಿ ಯಾರನ್ನೂ ಭೂಮಿಯ 
ಮೇಲೆ ನೆಲೆಸಲು ಬಿಡಬೇಡ. ನೀನು ಇವರನ್ನು ಹಾಗೆ ಬಿಟ್ಟರೆ, ಇವರು ನಿನ್ನ ದಾಸರನ್ನು ದಾರಿಗೆಡಿಸುವರು. 
ಇವರ ಸಂತತಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ದುರಾಚಾರಿ ಮತ್ತು ಘೋರ ಸತ್ಕನಿಷೇಧಿಯೇ ಆಗುವನು. 
ನನ್ನ ಪ್ರಭೂ, ನನ್ನನ್ನೂ ನನ್ನ ಮಾತಾಪಿತರನ್ನೂ, ಸತ್ಯವಿಶ್ವಾಸಿಯಾಗಿ ' ನನ್ನ ಮನೆಗೆ ಪ್ರವೇಶಿಸಿದ 
ಪ್ರತಿಯೊಬ್ಬನನ್ನು ಮತ್ತು ಎಲ್ಲ ಸತ್ಯವಿಶ್ವಾಸಿ ಸ್ತ್ರೀ-ಪುರುಷರನ್ನು ಕ್ಷಮಿಸಿಬಿಡು ಮತ್ತು ಅಕ್ರಮಿಗಳಿಗೆ 
ಎನಾಶದ ಹೊರತು ಇನ್ನೇನನ್ನೂ 86." 7 ನು 


ಯಾತನೆಯನ್ನು ಕಂಡುಕೊಳ್ಳುವವರೆಗೂ ಇವರು ಸತ್ಯವಿಶ್ವಾಸ ಸ್ವೀಕಾರ ಮಾಡದೆಂತಹ ಮುದ್ರೆಯನ್ನು ಇವರ ಹೃದೆಯಗಳ ಮೇಲೆ 
ಒತ್ತಿಬಿಡು” ಎಂದು ಶಪಿಸಿ ಪ್ರಾರ್ಥಿಸಿದ್ದೆರು. ಅಲ್ಲಾಹನು ಇದಕ್ಕೆ ಉತ್ತರವಾಗಿ- "ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿತು" ಎಂದನು. 
(ಯೂನಸ್‌ ಸೂಕ್ತ 88-89) ಹ. ಮೂಸಾ(ಲ)ರ ` ಶಾಪದಂತೆಯೇ ಹೆ.ನೂಹ್‌(ಅರ ಈ ಶಾಪವ್ಲೂ ಸಾಕ್ಷಾತ್‌ ಅಲ್ಲಾಹನ ಇಚ್ಛೆಗೆ 
ಅನುಸಾರವಾಗಿಯೇ ಇತ್ತು. ಸೂರಃ ಹೂಬ್‌ನಲ್ಲಿ ಹೀಗಿದೆ- “ನಿಮ್ಮ ಜನಾಂಗದಲ್ಲಿ ಈಗಾಗಲೇ ಸತ್ಯಸ್ಟೀಕಾರ ಮಾಡಿಕೊಂಡವರ. 
ಹೊರತು ಬೇರಾರೂ ಸತ್ಕಸ್ಟೀಕಾರ ಮಾಡುವವರಿಲ್ಲ. ಇನ್ನು ನೀವು ಅವರ ದುಷ್ಕರ್ಮಗಳಿಗಾಗಿ ಖೇದಿಸುವುದನ್ನು ಬಿಟ್ಟು ಬಿಡಿರಿ 
ಎಂದು ನೂಹ್‌ರಿಗೆ(ಅ) ದಿವ್ಯವಾಣಿಯ ಮೂಲಕ ತಿಳಿಸಲಾಯಿತು." مع‎ 36) : 

19. ಅರ್ಥಾತ್‌- ಮುಳುಗಿದೊಡನೆ ಅವರ ಕಥೆ ಮುಗಿಯಲಿಲ್ಲ. ಸತ್ತ ಮರುಕ್ಷಣದಲ್ಲೇ ಅವರ ಆತ್ಮ; ಗಳು ಆಗ್ನಿಯಾತನೆ 
ಗೊಳೆಗಾದವು. ಫಿರ್‌ಔನ್‌ ಮತ್ತು ಅವನ ಜನಾಂಗದವರ ಅವಸ್ಥೆಯೂ ಹೀಗೆಯೇ ಆಗಿತ್ತು. ಅದನ್ನು ಸೂರಃ ಮೂಮಿನ್‌ನ 
45-46ನೆಯ ಸೂಕ್ತಗಳಲ್ಲಿ ವಿವರಿಸಲಾಗಿದೆ. (ವಿವರಣೆಗಾಗಿ 'ಅಲ್‌ ಮೂಮಿನ್‌ನ ನೆಯ ಟಪ್ಪಣಿ ನೋಡಿರಿ) ಈ ಸೂಕ್ತವೂ 
'ಬರ್ಥುಖ್‌'ನ(ಮರಣಾನಂತರದಿಂದ ಅಂತಿಮ ದಿನದ ವರೆಗಿನ ಕಾಲಾವಧಿಯ) ಯಾತನೆಗೆ ಆಧಾರ ಕೊಡುವಂತಿಹದ್ದಾಗಿದೆ.' - 

20. ಅರ್ಥಾತ್‌- ಅವರು" ತಮ್ಮ ರಕ್ಷಕರೆಂದೂ ಬೆಂಬಲಿಗರೆಂದೂ ತಿಳಿದುಕೊಂಡಿದ್ದ 'ಯಾವ ದೇವರುಗಳೂ ಅವರನ್ನು 
ರಕ್ಸಿಸಲು ಬರಲಿಲ್ಲ. ಇದು: ಮಕ್ಕಾ ವಾಸಿಗಳಿಗೆ- ನೀವೂ ದೇವಯಾತನೆಗೊಳಗಾಗಿ ಬಿಟ್ಟರೆ ನೀವು ನಂಬಿ ಭರವಸೆಯಿಟ್ಟು 
ಕೊಂಡಿರುವ ನಿಮ್ಮ ಈ ಮಿಥ್ಮದೇವರುಗಳು ಯಾವ ಕೆಲಸಕ್ಕೂ ಬರಲಾರವು ಎಂದು ಕೊಟ್ಟ ಎಚ್ಚೆರಿಕೆಯೋ ' ಎಂಬಂತಿದೆ. 


ಕಾಂಡ-29 


1040 ಕುರ್‌ಆನ್‌ ಮ್ಯಾಖ್ಯಾನ 


72. ಅಲ್‌ ಜಿನ್‌ 


ಪರಿಚಯ 
ಹೆಸರು - _ 
'ಅಲ್‌ ಜಿನ್ನ್‌' ಎಂಬುದು ಈ ಅಧ್ಯಾಯದ ಹೆಸರೂ ಹೌದು. ಇದರಲ್ಲಿರುವ' ವಿಷಯಗಳ ಶಿರೋನಾಮೆಯೂ ಹೌದು. 
ಏಕೆಂದರೆ ಇದರಲ್ಲಿ ಜಿನ್ನ್‌ಗಳು ಕುರ್‌ಆನನ್ನು ಕೇಳಿ ಆ ಬಳಿಕ ತಮ್ಮ ಜನಾಂಗದವರ ಬಳಿಗೆ ಹೋಗಿ ಇಸ್ಲಾಮಿನ ಪ್ರಚಾರ 
ನಡೆಸಿದ ವೃತ್ತಾಂತವನ್ನು ವಿವರವಾಗಿ ತಿಳಿಸಲಾಗಿದೆ. 


ಅವತೀರ್ಣಕಾಲ 

ಬುಖಾರಿ ಮತ್ತು ಮುಸ್ಲಿಮ್‌ಗಳಲ್ಲಿ ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ(ರ) ಉಲ್ಲೇಖಿಸಲಾಗಿರುವ ವರದಿ ಹೀಗಿದೆ: 
ಪ್ರವಾದಿವರ್ಯರು(ಸ) ತಮ್ಮ ಕೆಲವು ಸಂಗಾತಿಗಳೊಂದಿಗೆ 'ಉಕಾರು್‌ ಪೇಟೆಗೆ ಹೋಗುತ್ತಿದ್ದರು. ದಾರಿಯಲ್ಲಿ 'ನಖ್‌ಲ' 
ಎಂಬಲ್ಲಿ ಪ್ರವಾದಿವರ್ಯರು(ಸ) رکاج‎ (ಮುಂಜಾವಿನ) ನಮಾರುಖ್‌ ಮಾಡಿಸಿದರು. ಆ ವೇಳೆ ಜಿನ್ನ್‌ಗಳ ಒಂದು ತಂಡ ಆ 
ದಾರಿಯಾಗಿ ಹೋಗುತ್ತಿತ್ತು. ಕುರ್‌ಅನ್‌ ಪಠನದ ಸ್ವರ ಕೇಳಿ ಅದು ನಿಂತು ಬಿಟ್ಟಿತು ಮತ್ತು ಕಿವಿಗೊಟ್ಟು ಆಲಿಸತೊಡಗಿತು. 
ಇದೇ ಘಟನೆಯನ್ನು ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿದೆ. 

ಹೆಚ್ಚಿನ ವ್ಯಾಖ್ಮಾನಕಾರರು ಈ ವರದಿಯ ಆಧಾರದಲ್ಲಿ, ಈ ಘಟನೆಯು ಪ್ರವಾದಿವರ್ಯರ(ಸ) ಪ್ರಸಿದ್ಧ ತಾಯಿಫ್‌ 
ಪ್ರಯಾಣದ ವೇಳೆ ಸಂಭವಿಸಿತ್ತೆಂದು ತಿಳಿದುಕೊಂಡಿದ್ದಾರೆ. ಆದರೆ ಈ ಊಹೆ ಸರಿಯಲ್ಲವೆನ್ನುವುದಕ್ಕೆ ಅನೇಕ ಕಾರಣಗಳಿವೆ. 
ತಾಯಿಫ್‌ನ ಪ್ರಯಾಣದ ವೇಳೆ, ಜಿನ್ನ್‌ಗಳು ಕುರ್‌ಆನನ್ನು ಆಲಿಸಿದ ಘಟನೆಯನ್ನು ಸೂರಃ ಅಹ್‌ಕಾಫ್‌ನ 29-32 ಸೂಕ್ತೆಗಳಲ್ಲಿ 
ವಿವರಿಸಲಾಗಿದೆ. ಆ ಸೂಕ್ತಗಳ ಮೇಲೊಂದು ದೃಷ್ಟಿ ಬೀರಿದರೆ, ಆ ಸಂದರ್ಭದಲ್ಲಿ ಕುರ್‌ಆನನ್ನು ಕೇಳಿ ಸತ್ಯವಿಶ್ವಾಸ ಸ್ವೀಕಾರ 
ಮಾಡಿದ್ದ ಜಿನ್ನ್‌ಗಳು ಮೊದಲಿನಿಂದಲೇ ಹ. ಮೂಸಾ(ಅ) ಮತ್ತು ಗತ ದೇವಗ್ರಂಥಗಳ ಮೇಲೆ ವಿಶ್ಚಾಸವಿದ್ದವರಾಗಿದ್ದರೆಂದು 
ತಿಳಿಯುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಈ ಅಧ್ಯಾಯದ 2ರಿಂದ 7ರ ವರೆಗಿನ ಸೂಕ್ತಗಳ ಪ್ರಕಾರ ಈ ಸಂದರ್ಭದಲ್ಲಿ ಕುರ್‌ಆನನ್ನು 
ಆಲಿಸಿದ ಜಿನ್ನ್‌ಗಳು ಬಹುದೇವ ವಿಶ್ವಾಸಿಗಳಾಗಿದ್ದರು ಮತ್ತು ಪರಲೋಕ ಹಾಗೂ ಪ್ರವಾದಿತ್ವಗಳನ್ನು ನಿರಾಕರಿಸುವವರ ಸಾಲಿಗೆ 
ಸೇರಿದ್ದರು ಎಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಈ ಕಾರಣಗಳಿಂದಾಗಿ ಸೂರಃ ಅಹ್‌ಕಾಫ್‌ ಮತ್ತು ಸೂರಃ ಅಲ್‌. ಜಿನ್ನ್‌ 
ಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಘಟನೆಗಳು ಒಂದೇ ಆಗಿರದೆ ಅವು ಎರಡು ವಿಭಿನ್ನ ಘಟನೆಗಳಾಗಿವೆ ಎಂಬುದೇ ವಾಸ್ತವಿಕತೆ 
ಯಾಗಿದೆ, ಸೂರಃ ಅಹ್‌ಕಾಫ್‌ನಲ್ಲಿ ಪ್ರಸ್ತಾಪಿಸಲಾಗಿರುವ ಘಟನೆಯು ಪ್ರವಾದಿತ್ವದ 10ನೆಯ ವರ್ಷದಲ್ಲಿ ತಾಯಿಫ್‌ ಪ್ರಯಾಣದ 
ವೇಳೆ ಸಂಭವಿಸಿತ್ತು. ಇನ್ನು ಈ ಅಧ್ಯಾಯದ 8ರಿಂದ 10ರ ವರೆಗಿನ ಸೂಕ್ತಗಳನ್ನು ಗಮನಿಸಿದರೆ ಭಾಸವಾಗುವೆಂತೆ ಇದರಲ್ಲಿ 
ಪ್ರಸ್ತಾಪಿಸಲಾಗಿರುವ ಘಟನೆಯು ಪ್ರವಾದಿತ್ವದ ಆರಂಭಿಕ ಕಾಲದಲ್ಲೇ ಸೆಂಭವಿಸಿರಬೇಕು. 


ಜಿನ್ನ್‌ಗಳೆ ವಾಸ್ತವಿಕತೆ 

ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಜಿನ್ನ್‌ ಮತ್ತು ಮಾನವರನ್ನು ಎರಡು ಪ್ರತ್ಯೇಕ ವರ್ಗಗೆಳೆಂಬ ನೆಲೆಯಲ್ಲಿ 
ಪ್ರಸ್ತಾಪಿಸಲಾಗಿದೆ. ಉದಾ: ನೋಡಿರಿ; ಸೂರಃ ಅಲ್‌ ಅಲ್‌ರಾಫ್‌: 38, ಹೂದ್‌: 119, ಹಾಮೊಮ್‌ ಅಸ್ಸಜ್ಞ: 25, 29, ಅಲ್‌ 
ಅಹ್‌ಕಾಫ್‌: 18, ಅದ್ದಾರಿಯಾತ್‌: 56, ಅನ್ನಾಸ್‌;: 6:ಮತ್ತು ಸಂಪೂರ್ಣ `ಸೊರಃ ಅರ್ರಹ್ಮಾನ್‌... 

ಸೂರಃ ಅಲ್‌ರಾಫ್‌: 12, ಸೂರಃ ಹಿಚ್‌: 26, 27 ಮತ್ತು ಸೂರಃ ಅರ್ರಹ್ಮಾನ್‌ನ 14-15ನೇ ಸೂಕ್ತಗಳಲ್ಲಿ, ಮಾನವ 
ಸೃಷ್ಟಿಯ ಮೂಲ ಘಟಕ ಮಣ್ಣೆಂದೂ ಜಿನ್ನ್‌ಗಳೆ ಸೃಷ್ಟಿಯ ಮೂಲ ಘಟಕ ಅಗ್ನಿಯೆಂದೂ ಸುಸ್ಪಷ್ಟವಾಗಿ ಹೇಳಲಾಗಿದೆ. 

ಸೂರಃ ಹಿಜ್ರ್‌ನ 27ನೆಯ ಸೂಕ್ತದಲ್ಲಿ, ಜಿನ್ನ್‌ ವರ್ಗವು ಮಾನವ ವರ್ಗಕ್ಕಿಂತ ಮುಂಚೆ ಸೃಷ್ಟಿಸಲ್ಪಟ್ಟಿತ್ತೆಂದು 
ಸ್ಪಷ್ಟೀಕರಿಸಲಾಗಿದೆ. 

ಸೂರಃ ಅಲ್‌ರಾಫ್‌ನ 27ನೆಯ ಸೂಕ್ತದಲ್ಲಿ, ಜಿನ್ನ್‌ಗಳೆ ಕಣ್ಣಿಗೆ ಮಾನವರು ಕಾಣಿಸುತ್ತಾರೆ ಆದರೆ ಮಾನವರಿಗೆ ಜಿನ್ನ್‌ಗಳು 
ಕಾಣಿಸುವುದಿಲ್ಲ ಎಂದು ಹೇಳಲಾಗಿದೆ. 


72 ಅಲ್‌ ಜಿನ್ನ್‌ 1041 


ಸೂರಃ ಹಿಜ್ಸ್‌: 16-18, ಸೂರಃ ಅಸ್ಸಾಪ್ಟಾತ್‌: 6-10 ಮತ್ತು ಸೂರಃ ಅಲ್‌ ಮುಲ್ಕ್‌ನ 5ನೆಯ ಸೂಕ್ತದಲ್ಲಿ- ಜಿನ್ನ್‌ಗಳು 
ಬಾನಲೋಕದಲ್ಲಿ ಸೆಂಚರಿಸಬಲ್ಲರಾದರೂ ಒಂದು ನಿಶ್ಚಿತ ಮೇರೆಯನ್ನು ದಾಟಿ ಹೋಗಲಾರರು ಎಂದು ಹೇಳಲಾಗಿದೆ. 

ಸೂರಃ ಅಲ್‌ ಬಕರಃದ 30-34 ಸೂಕ್ತಗಳಿಂದ ಮತ್ತು ಸೂರಃ ಅಲ್‌ ಕೆಹ್ಸ್‌ನ 50ನೆಯ ಸೂಕ್ತದಿಂದ- ಭೂಮಿಯ 
ಖಿಲಾಫತನ್ನು (ಪ್ರತಿನಿಧಿತ್ಯವನ್ನು) ಅಲ್ಲಾಹನು ಮಾನವನಗೆ ವಹಿಸಿ ಕೊಟ್ಟಿದ್ದು ಮಾನವ ವರ್ಗವು ಜಿನ್ನ್‌ ವರ್ಗಕ್ಕಿಂತ 
ಶ್ರೇಷ್ಠವಾದುದು ಎಂದು ತಿಳಿದು ಬರುತ್ತೆದೆ. 

ಮಾನವರಂತೆಯೇ ಜಿನ್ನ್‌ ವರ್ಗವೂ ಅಧಿಕಾರ ಸಂಪನ್ನ ಸೃಷ್ಟಿಯಾಗಿದ್ದು, ಅವುಗಳಿಗೂ ಮಾನವರಂತೆ ಆಜ್ಞಾಪಾಲನೆ 
ಅಥವಾ ಆಜ್ಞೋಲ್ಲಂಘನೆ ಮತ್ತು ಸತ್ಯವಿಶ್ವಾಸ ಅಥವಾ ಸತ್ಯನಿಷೇಧ ಈ ಪೈಕಿ ಯಾವುದೇ ಧೋರಣೆಯನ್ನನುಸರಿಸುವ 
ಸ್ವಾತಂತ್ರ್ಯ ನೀಡಲಾಗಿದೆ ಎಂದು ಕುರ್‌ಆನ್‌ ತಿಳಿಸುತ್ತದೆ. , ಪವಿತ್ರ ಕುರ್‌ಆನಿನಲ್ಲಿ ಜಿನ್ನ್‌ಗಳ ಕುರಿತು ಇನ್ನೂ ಅನೇಕ 
ಕಡೆ ವಿಷಯಗಳನ್ನು ತಿಳಿಸಲಾಗಿದೆ. ಅದರ ಆ ಎಲ್ಲ ಹೇಳಿಕೆಗಳಿಂದ ಬಹಳ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ ಜಿನ್ನ್‌ಗಳಿಗೆ 
ತಮ್ಮದೇ ಆದ ಒಂದು ವಿಶಿಷ್ಟ ಶಾರೀರಿಕ ಅಸ್ತಿತ್ವವಿದ್ದು ಅವರು ಮನುಷ್ಯನಿಗಿಂತ ಭಿನ್ನವಾದ ಒಂದು ಬೇರೆಯೇ 
ಬಗೆಯ ಅದೃಶ್ಯ ಜೀವಿಗಳಾಗಿದ್ದಾರೆ. | 


ಚರ್ಚಾ ವಿಷಯಗಳು 


ಈ ಅಧ್ಮಾಯದಲ್ಲಿ ಪ್ರಥಮ ಸೂಕ್ತದಿಂದ 15ನೆಯ ಸೂಕ್ತದ ವರೆಗೆ. ಜಿನ್ನ್‌ಗಳ ಒಂದು ಗುಂಪು ಪವಿತ್ರ ಕುರ್‌ಆನನ್ನು 
ಆಲಿಸಿ, ಅದರಿಂದ ಯಾವ ರೀತಿ ಪ್ರಭಾವಿತರಾದರು ಮತ್ತು ತಮ್ಮ ಜನಾಂಗದೆಡೆಗೆ ಮರಳಿ ಇತರ ಜಿನ್ನ್‌ ಗಳೊಂದಿಗೆ ಏನು 
ಮಾತುಕತೆ ನಡೆಸಿದರು ಎಂಬುದನ್ನು ತಿಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲಾಹನು, ಅವರೊಳಗೆ ನಡೆದಿದ್ದ ಸಂಭಾಷಣೆಯನ್ನು 
ಪೂರ್ಣ ಉಲ್ಲೇಖಿಸದೆ, ಕೆಲವು ಮುಖ್ಯ ಅಂಶಗಳನ್ನು ಮಾತ್ರ ಪ್ರಸ್ತಾಪಿಸಿರುವನು. ಈ 

ಅನಂತರ 16ರಿಂದ 18ರ ವರೆಗಿನ ಸೂಕ್ತಗಳಲ್ಲಿ ಜನರಿಗೆ- ಅವರು ದೇವಸಹಭಾಗಿತ್ವದಿಂದ - ದೂರವಿದ್ದರೆ ಮತ್ತು 
ಸ್ಲಿರಚಿತ್ರದೊಂದಿಗೆ ಸನ್ಮಾರ್ಗದಲ್ಲಿ ನಡೆದರೆ, ಅವರ ಮೇಲೆ ಅನುಗ್ರಹಗಳ ಮಳೆಗರೆಯಲಾಗುವುದು, ಅನೈಥಾ ಅಲ್ಲಾಹನಿಂದ 
ಕಳುಹಿಸಲ್ಪಟ್ಟ ಉಪದೇಶದಿಂದ ವಿಮುಖರಾದುದರ ಪರಿಣಾಮವಾಗಿ ಅವರು ಕಠಿಣ ಯಾತನೆಗೆ ಒಳಗಾಗಬೇಕಾಗುವುದು ಎಂದು 


ಉಪದೇಶಿಸಲಾಗಿದೆ. 

ಅನಂತರ 19ರಿಂದ 23ರ ವರೆಗಿನ ಸೂಕ್ತಗಳಲ್ಲಿ ಅಲ್ಲಾಹನ ಸಂದೇಶವಾಹಕರು ಅಲ್ಲಾಹನೆಡೆಗೆ آجھیوت‎ ಅವರ 
ಮೇಲೆ ಮುಗಿಬೀಳಲು ತಯಾರಾಗುವ ಮಕ್ಕಾದ ಸತ್ಯನಿಷೇಧಿಗಳನ್ನು ಖಂಡಿಸಲಾಗಿದೆ. 

ಆ ಬಳಿಕ- 24 ಮತ್ತು 25ನೆಯ ಸೂಕ್ತಗಳಲ್ಲಿ ಇಂದು ಅವರು- ದೇವ ಸಂದೇಶವಾಹಕರು 00200 
ಕಂಡು ಅವರನ್ನು ದಮನಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನಿಜವಾಗಿ ಅಸಹಾಯಕರು ಯಾರೆಂಬುದು ಕಾ ತಿಳಿಯುವ 
ಕಾಲವೊಂದು ಬರಲಿಕ್ಕಿದೆ ಎಂದು ಸತ್ಮನಿಷೇಧಿಗಳನ್ನು ಎಚ್ಚರಿಸಲಾಗಿದೆ. . 

ಕೊನೆಗೆ ಅದೃಶ್ಯ ಜ್ಞಾನವಿರುವುದು ಅಲ್ಲಾಹನಿಗೆ ಮಾತ್ರವೆಂದೂ ಅವನ ಫಂಥೇಶಬಾತಕರಿಗಂತು ಅವನು ತಿಳಿಸಿದಷ್ಟು 
ಜ್ಞಾನ ಮಾತ್ರ ಇರುತ್ತದೆಂದೂ ಜನರಿಗೆ ತಿಳಿಸಲಾಗಿದೆ. 


1042 ಕುರ್‌ಆನ್‌ ವ್ಯಾಖ್ಯಾನ 


೫% ಪ್‌ 


maT AEG 8‏ یی 
JG‏ £6 سس SS NIE IE‏ جن 
MSE OK SE SSMS SSL CG‏ 


72. ಅಲ್‌ ಜಿನ್ಸ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-28 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಸಂದೇಶವಾಹಕರೇ, ಹೇಳಿರಿ - ನನ್ನ ಕಡೆಗೆ 'ವಹ್ಮ್‌' ಮಾಡಲಾಗಿದೆ (ಏನೆಂದರೆ)- ಜಿನ್ನ್‌ಗಳ ಒಂದು 
ತಂಡವು ಶ್ರದ್ಧೆಯಿಂದ ಆಲಿಸಿತು.! ತರುವಾಯ (ತನ್ನ ಜನಾಂಗದ ಬಳಿಗೆ ಹೋಗಿ) ಹೀಗೆ ಹೇಳಿತು- "ನಾವು 
ಒಂದು ಅತ್ಯದ್ಭುತ ಕುರ್‌ಆನನ್ನು ಆಲಿಸಿದ್ದೇವೆ. ಅದು ಸನ್ಮಾರ್ಗದ ಕಡೆಗೆ. ಮಾರ್ಗದರ್ಶನ ಮಾಡುತ್ತದೆ. 
ಆದುದರಿಂದ ನಾವು ಅದರ ಮೇಲೆ ವಿಶ್ವಾಸವಿರಿಸಿದೆವು ಮತ್ತು ನಾವಿನ್ನು ಎಷ್ಟು ಮಾತ್ರಕ್ಕೂ ನಮ್ಮ 
ಪ್ರಭುವಿನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡಲಾರೆವು." ಅಲ್ಲದೆ; "ನಮ್ಮ ಪ್ರಭುವಿನ ಪ್ರತಿಷ್ಠೆಯು 


3 


ಅವನು ಯಾರನ್ನೂ ತನ್ನ ಪತ್ನಿ ಅಥವಾ ಪುತ್ರನಾಗಿ ಮಾಡಿಕೊಂಡಿಲ್ಲ."‏ ۸لوا 


ದ್‌ 


1. ಇದರಿಂದ ತಿಳಿಯುವುದೇನೆಂದರೆ. ಜಿನ್ನ್‌ಗಳು ಆಗ ಪ್ರವಾದಿವರ್ಯರಿಗೆಸು ಕಾಣುತ್ತಿರಲಿಲ್ಲ ಮತ್ತು ಅವರು 
ಕುರ್‌ಅನನ್ನು ಕೇಳುತ್ತಿದ್ದಾರೆಂಬುದೂ ಅವರಿಗೆ ಗೊತ್ತಿರಲಿಲ್ಲ. ಅನಂತರ ವಹ್ಮ್‌ ಮುಖಾಂತರ. ಅಲ್ಲಾಹನು ಈ ನನಯ 
ವಾರ್ತೆಯನ್ನು ಅವರಿಗೆ ಕೊಟ್ಟನು. ಹೆ.ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರು ಕೂಡಾ ಇದರ ವೃತ್ತಾಂತವನ್ನು ತಿಳಿಸುತ್ತಾ- ಪ್ರವಾ: 
ವರ್ಯರು(ಸ) ಜಿನ್ನ್‌ಗಳೆ ಮುಂದೆ ಕುರ್‌ಆನ್‌ ಪಠಿಸಿರಲಿಲ್ಲವೆಂದೂ, ಅವರು ಅವರನ್ನು ಕಂಡಿರಲಿಲ್ಲವೆಂದೂ es 
(ಮುಸ್ಲಿಮ್‌, ಶಿರ್ಮಿದಿ, ಮುಸ್ನ ದ್‌ ಅಹ್ಮದ್‌, ಇಬ್ನ್‌ ಜರೀರ್‌) 

2. ಮೂಲದಲ್ಲಿ 'ಕುರ್‌ಆನನ್‌ ಅಜಬಾ' ಎಂದಿದೆ. ಕುರ್‌ಆನ್‌ ಎಂದರೆ 'ಓದಲ್ಪಡುವ ವಸ್ತು' ಈ ಪದವನ್ನು ಬಹುಶಃ 
ಜಿನ್ನ್‌ಗಳು ಇದೇ ಅರ್ಥದಲ್ಲಿ ಪ್ರಯೋಗಿಸಿರಬಹುದು. ಏಕೆಂದರೆ ಅವರಿಗೆ ಈ ಗ್ರಂಥದ ಪರಿಚಯವಾಗುತ್ತಿದ್ದುದು ಅದೇ 
ಮೊದಲು. 'ಅಜಬ್‌' ಎಂಬುದು ಅತಿಶಯದ ಪದ. ಇದನ್ನು ಅರಬೀ ಭಾಷೆಯಲ್ಲಿ ಅತಂತ ಆಶ್ಚರ್ಯಕರ ವಿಷಯದ ಬಗ್ಗೆ 
ಬಳಸಲಾಗುತ್ತದೆ. ಜಿನ್ನ್‌ಗಳು ಹೇಳಿದ ಮಾತಿನ ಅರ್ಥ - ಭಾಷಾ ದೃಷ್ಟಿಯಿಂದಲೂ, ವಿಷಯಗಳ ದೃಷ್ಟಿಯಿಂದಲೂ ಅನುಪಮವಾದ 
ಒಂದು ವಾಣಿಯನ್ನು ನಾವು ಕೇಳಿ ಬಂದಿದ್ದೇವೆ ಎಂದಾಗಿದೆ. ಜಿನ್ನ್‌ಗಳು ಮನುಷ್ಯರ ಮಾತುಗಳನ್ನು ಕೇಳುವುದು ಮಾತ್ರವಲ್ಲ, 
ಅವರ ಭಾಷೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲಿಕ್ಕೂ ಸಮರ್ಥರೆಂದು ಇದರಿಂದ ತಿಳಿದು ಬರುತ್ತದೆ. 

3, ಇದರಿಂದ ಅನೇಕ ವಿಷಯಗಳು ತಿಳಿದಂತಾಯಿತು- 1) ಜಿನ್ನ್‌ಗಳು ಅಲ್ಲಾಹನ ಅಸ್ತಿತ್ಸವನ್ನೂ ಅವನ ಪ್ರಭುತ್ವವನ್ನೂ 
ನಿರಾಕರಿಸುವವರಲ್ಲ. 2) ಅವರಲ್ಲೂ ಬಹುದೇವವಿಶ್ನಾ ಸಿಗಳಿದ್ದಾರೆ. ಕುರ್‌ಆನನ್ನು ಕೇಳಿ ಹೋದ ಜಿನ್ನ್‌ಗಳ ಈ ಗುಂಪು ಕೂಡಾ 


ಕಾಂಡ-29 


72. ಅಲ್‌ ಜಿನ್ನ್‌ -1043 


CSB ME dS SOE SSIES CISL 
588 ABS ol بن‎ ಎ fs oY SU SF 
fa CEST A EAS ALES BE 


(4) ಅಲ್ಲದೆ, "ನಮ್ಮಲ್ಲಿನ ತಿಳಿಗೇಡಿಗಳು ಅಲ್ಲಾಹನ ಎಷಯದಲ್ಲಿ ಘೋರ ಅಸತ್ಯವನ್ನು ಹೇಳುತ್ತಿರುತ್ತಾರೆ.” 

(5) ಅಲ್ಲದೆ, "ಮಾನವರು ಮತ್ತು ಜಿನ್ನ್‌ಗಳು ಅಲ್ಲಾಹನ ವಿಷಯದಲ್ಲಿ ಎಂದೂ ಸುಳ್ಳು ಹೇಳಲಾರ 
ರೆಂದು ನಾವು ಭಾವಿಸಿಕೊಂಡಿದ್ದೆವು." 

(6-15) ಅಲ್ಲದೆ, "ಮಾನವರ ಪೈಕಿ ಕೆಲವರು ಜಿನ್ನ್‌ಗಳ ಪೈಕಿ ಕೆಲವರ ಅಭಯ. ಯಾಚಿಸುತ್ತಿದ್ದರು. 
ಹೀಗೆ ಅವರು ಜಿನ್ನ್‌ಗಳ ಅಹಂಕಾರವನ್ನು ಇನ್ನಷ್ಟು ಹೆಚ್ಚಿಸಿದರು." ಅಲ್ಲದೆ "ಮಾನವರು ಕೂಡಾ 
ನಿಮ್ಮಂತೆಯೇ ಅಲ್ಲಾಹನು ಯಾರನ್ನೂ ಸಂದೇಶವಾಹಕನಾಗಿ ಕಳುಹಿಸುವುದಿಲ್ಲವೆಂದು ಭಾವಿಸಿಕೊಂಡಿದ್ದರು."” 


ಬಹುದೇವವಿಶ್ವಾಸಿಯಾಗಿತ್ತು. 3) ಪ್ರವಾದಿತ್ವ ಮೆತ್ತು ದಿವೃಗ್ರಂಥಗಳ ಅವತೀರ್ಣಗಳ ಸರಣಿಯು ಜಿನ್ನ್‌ಗಳ ಲೋಕದಲ್ಲಿ 
ಜಾರಿಯಲ್ಲಿಲ್ಲ. ಸೆತ್ಯವಿಶ್ವಾಸ ಸ್ವೀಕಾರ ಮಾಡುವ ಜಿನ್ನ್‌ಗಳೆಲ್ಲರೂ ಮಾನವರಲ್ಲಿ ಬಂದ ಪ್ರವಾದಿಗಳ ಮೇಲೆ ಮತ್ತು ಅವರು 
ತಂದ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುತ್ತಾರೆ. ಇದೇ ವಿಷಯವು ಸೂರಃ ಆಹ್‌ಕಾಫ್‌ನ 29-31ನೆಯ ಸೂಕ್ತಗಳಿಂದಲೂ ತಿಳಿದು 
ಬರುತ್ತದೆ. ಸೂರಃ ಅರ್ರಹ್ಮಾನ್‌ ಸಹ ಇದಕ್ಕೆ ಆಧಾರ ಕೊಡುತ್ತದೆ. 

4. ಇದರಿಂದ ಎರಡು ವಿಷಯಗಳನ್ನು ಶಿಳಿದಂತಾಯಿತು- 1) ಈ ಜಿನ್ನ್‌ಗಳು ಒಂದೋ ಕ್ರೈಸ್ತ ಜಿನ್ನ್‌ಗಳಾಗಿರಬೇಕು ಅಥವಾ 
ಅಲ್ಲಾಹನಿಗೆ ಮಡದಿ ಮಕ್ಕಳಿದ್ದಾರೆಂದು ನಂಬುವ ಬೇರೆ ಯಾವುದಾದರೂ ಮತದ ಅನುಯಾಯಿಗಳಾಗಿರಬೇಕು. 2) ಆಗ 
ಪ್ರವಾದಿವರ್ಯರು(ಸ) ನಮಾರು್‌ನಲ್ಲಿ ಓದುತ್ತಿದ್ದ, ಕುರ್‌ಆನಿನ ಒಂದು ನಿರ್ದಿಷ್ಟ ಭಾಗದಲ್ಲಿ: ರುವ ವಿಷಯಗಳಿಂದ ಅವುಗಳಿಗೆ 
ತಮ್ಮ ವಿಶ್ವಾಸದಲ್ಲಿದ್ದ ತಪ್ಪಿನ ಅರಿವಾಯಿತು ಮತ್ತು ಅಲ್ಲಾಹನಿಗೆ ಮಡದಿ ಮಕ್ಕಳಿದ್ದಾರೆನ್ನುವುದು ಅವನ ಮಹಾ ಮಹಿಮೆಗೆ 
ಕುಂದು ಬಗೆಯುವ ಮಾತಾಗಿದ್ದು, ಅದು ಘೋರ ಅಜ್ಞಾನ ಮತ್ತು ಅಸಭ್ಯತೆಯ ಪ್ರತೀಕವಾಗಿದೆ ಎಂದು ಅವರು ಅರಿತು ಕೊಂಡರು. 

5. ಮೂಲದಲ್ಲಿ 'ಸಫೀಹುನಾ' ಎಂಬ ಪದ ಪ್ರಯೋಗವಾಗಿದೆ. ಇದನ್ನು ಒಬ್ಬ ವ್ಯಕ್ತಿಯ ಕುರಿತೂ ಹೇಳಲಾಗುತ್ತದೆ. 
ಒಂದು ಗುಂಪಿಗೂ ಹೇಳಲಾಗುತ್ತದೆ. ಇದನ್ನು ಒಬ್ಬ ತಿಳಿಗೇಡಿ ವ್ಯಕ್ತಿ ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ ಇದರ ಆರ್ಥ 
ಇಬ್‌ಲೀಸ್‌ ಎಂದಾಗುವುದು. ಇದನ್ನು ಒಂದು ಗುಂಪೆಂದು ತೆಗೆದುಕೊಂಡರೆ ಜಿನ್ನ್‌ಗಳಲ್ಲಿ ಅನೇಕ ಮೂರ್ಯರು ಇಂತಹ 
ಮಾತುಗಳನ್ನಾಡುತ್ತಿದ್ದರು ಎಂದಾಗುತ್ತದೆ. 

6. ಅರ್ಥಾತ್‌- ಅವರ ಮಿಥ್ಮ ಮಾತುಗಳಿಂದ ನಾವು ಪಥಬ್ರಷ್ಟರಾಗಲು ಕಾರಣವೇನೆಂದರೆ- ಮನುಷ್ಕರಾಗಲಿ, ಜಿನ್ನ್‌ 
ಗಳಾಗಲಿ ಅಲ್ಲಾಹನ ವಿಷಯದಲ್ಲಿ ಸುಳ್ಳು ಹೇಳುವ ಸಾಹಸವನ್ನು ಮಾಡಬಲ್ಲರೆಂದು ಯೋಚಿಸಲಿಕ್ಕೂ ನಮಗೆ ಸಾಧ್ಯವಿರಲಿಲ್ಲ. 
ಆದರೆ, ಈ ಕುರ್‌ಆನನ್ನು ಕೇಳಿದ لت‎ ನಿಜಕ್ಕೂ ಅವರು 'ಸುಳ್ಳುಗಾರರೆ೦ದು ನಮಗೆ ತಿಳಿಯಿತು. ; 

7. ಅಜ್ಞಾನ ಕಾಲದಲ್ಲಿ ಅರಬರು ಯಾವುದಾದರೊಂದು ನಿರ್ಜನ ಕಣಿವೆಯಲ್ಲಿ ರಾತ್ರಿ ಕಳೆಯುವಾಗ "ನಾವು ಈ ಕಣಿವೆಯ 
ಒಡೆಯನಾದ ಜಿನ್ನ್‌ನ ಅಭಯ ಯಾಚಿಸುತ್ತೇವೆ” ಎಂದು ಕೂಗಿ ಹೇಳುತ್ತಿದ್ದರೆಂದು ಹ. ಇಬ್ನ್‌ ಅಬ್ಬಾಸ್‌(ರ) ಹೇಳುತ್ತಾರೆ. 
ಅಜ್ಞಾನ ಕಾಲದ ಇತರ ವರದಿಗಳಲ್ಲೂ ಈ ವಿಷಯವು ಧಾರಾಳವಾಗಿ ಪ್ರಸ್ತಾಪಿಸಲ್ಪಟ್ಟಿದೆ. ಪ್ರತಿಯೊಂದು ನಿರ್ಜನ ಪ್ರದೇಶವೂ 
ಯಾವುದಾದರೊಂದು ಜಿನ್ನ್‌ನ ವಶದಲ್ಲಿದೆ ಎಂದೂ, ಅವನ ಅಭಯವನ್ನು ಯಾಚಿಸದೆ ಅಲ್ಲಿ ತಂಗಿದರೆ ಆ ಜಿನ್ನ್‌ ಸ್ವತಃ 
ei ಕೊಡುತ್ತದೆ ಅಥವಾ ಇತರ ಜಿನ್ನ್‌ಗಳನ್ನು ಉಪಟಳ ಕೊಡಲು ಬಿಟ್ಟು ಬಿಡುತ್ತದೆಂದು ಅವರು ನಂಬಿದ್ದರು. ಸತ್ಮ 

ಕಾರ ಮಾಡಿದ ಈ ಜಿನ್ನ್‌ಗಳು ಸೂಚಿಸುತ್ತಿರುವುದು ಇದನ್ನೇ. ಅವರ ಮಾತಿನ ತಾತ್ಸರ್ಯವೇನೆಂದರೆ- ಭೂಮಿಯ 
نی کس‎ ಮಾನವನೇ ನಮ್ಮನ್ನು ಭಯಪಡಲು ತೊಡಗಿ, "ಅಲ್ಲಾಹನನ್ನು ಬಿಟ್ಟು ನಮ್ಮ ಅಭಯ ಯಾಚಿಸತೊಡಗಿದಾಗ 
ನಮ್ಮ ಜನರ ಬುದ್ದಿ ಇನ್ನಷ್ಟು ಕೆಟ್ಟಿತು ಮತ್ತು ಅವರ ಅಹಂಕಾರ, ಗರ್ವ, رکم‎ ನಿಷೇಧ ಹಾಗೂ ಅಕ್ರಮ ಇನ್ನಷ್ಟು ವರ್ಧಿಸಿತು. 

8. ಇದನ್ನು ತ್ತು ಹೋದ ಮೇಲೆ ಯಾರನ್ನೂ ಅಲ್ಲಾಹನು ಪುನ. ಎಬ್ಬಿಸಲಾರನು”' ಎಂದೂ ಅನುವಾದಿಸಬಹುದು. 
ಪದಗಳು ಸಮಗ್ರವಾಗಿರುವುದರಿಂದ ಮಾನವರಂತೆಯೇ ಜಿನ್ನ್‌ಗಳಲ್ಲೂ ದೇವಸಂದೇಶವಾಹಕತ್ವ ಮತ್ತು ಪರಲೋಕ ಇವೆರಡನ್ನೂ 


ಕಾಂಡ-29 


1044 ಕುರ್‌ಆನ್‌ ವ್ಯಾಖ್ಯಾನ 


GE CLUS EET EEE Ly US 


بر سس 7-۔ 2۴ سس یم کے کے و 
ಹ 34 48 ೫ po)‏ : اکن ರ‏ 


ಗರ‏ سے 
و آ ڑھد کچ PINT 3 PE‏ 
ین غ DMG‏ پشجر ನಭ‏ رہ ہے OAS ನಟಿ‏ 
BT ce ٦‏ ا اپ jh)‏ 1 
ಯ Mg JEL ESB GbE E's‏ 
ಅಲ್ಲದೆ, "ನಾವು ಅಣಶವನ್ನು ಹುಮಕಾಡಿದಾಗೆ ಅದು ಕಾವಲುಗಾರರಿಂದ ತುಂಬಿರುವುದನ್ನು ಮತ್ತು‏ 
ಉಲ್ಕೆಗಳ: ಮಳೆ. ಸುರಿಯುತ್ತಿರುವುದನ್ನು ` ಕಂಡೆವು." ಅಲ್ಲದೆ, "ಹಿಂದೆ ನಾವು ಕದ್ದಾಲಿಸಲಿಕ್ಕಾಗಿ ಆಕಾಶದಲ್ಲಿ‏ 
ಕೂರಲು ಸ್ಥಳ ಪಡೆಯುತ್ತಿದ್ದೆ. ಆದರೆ ಈಗ ಕದ್ದಾಲಿಸಲು ಪ್ರಯತ್ನಿಸುವವನು ತನಗಾಗಿ ಒಂದು‏ 
ಉಲ್ಕೆಯು ಹೊಂಚು ಹಾಕುತ್ತಿರುವುದನ್ನು ಕಾಣುತ್ತಾನೆ." ಅಲ್ಲದೆ "ಭೂಮಿಯ ನಿವಾಸಿಗಳೊಂದಿಗೆ ಏನಾದರೂ‏ 


ಕೆಟ್ಟ "ವ್ಯವಹಾರ ಮಾಡಲು ನಿರ್ಧರಿಸಲಾಗಿದೆಯೋ ಅಥವಾ ಅವರ ಪ್ರಭುವು ಅವರಿಗೆ ಸನ್ಮಾರ್ಗವನ್ನು 
ತೋರಿಸ ಬಯಸಿರುವನೋ ಎಂಬುದು ನಮಗೆ ಅರ್ಥವಾಗುತ್ತಿರಲಿಲ್ಲ." ಅಲ್ಲದೆ, "ನಮ್ಮಲ್ಲಿ ಕೆಲವರು 


ಇ 


ಸಜ್ಜನರಿದ್ದಾರೆ ಮತ್ತೆ ಕೆಲವರು ಅದಕ್ಕಿಂತ ಕೆಳಮಟ್ಟದವರಾಗಿದ್ದಾರೆ. ನಾವು ನಾನಾ ಪದ್ಧತಿಗಳಲ್ಲಿ ಹರಿಹಂಜಿ 
ಹೋಗಿದ್ದೇವೆ." ಅಲ್ಲದೆ, ನಾವು ಭೂಮಿಯಲ್ಲಿಯೂ ಅಲ್ಲಾಹನನ್ನು ಸೋಲಿಸಲಾರೆವು ಮತ್ತು ಓಡಿ 


ನಿರಾಕರಿಸುವವರು ಕಂಡು ಬರುತ್ತಿದ್ದರೆಂಬ ಅರ್ಥವನ್ನು ಪಡೆಯಬಹುದು. ಆದರೆ, ಮುಂದಿನ ವಿಷಯದ ದೃಷ್ಟಿಯಿಂದ ಮೊದಲಿನ 
ಅನುವಾದ ಮತ್ತು ಅರ್ಥವೇ ಹೆಚ್ಚು ಸ್ಟೀಕಾರಾರ್ಹವಾಗಿದೆ. ಏಕೆಂದರೆ ಆದರಲ್ಲಿ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದ ಈ ಜಿನ್ನ್‌ಗಳು 
ತಮ್ಮ ಜನಾಂಗದವರೊಡನೆ- ಅಲ್ಲಾಹನು ಯಾವ ರಸೂಲನನ್ನೂ ಕಳುಹಿಸಲಿಕ್ಕಿಲ್ಲ ಎಂಬ ನಿಮ್ಮ ಅಭಿಪ್ರಾಯ ತಪ್ಪು. ಅಲ್ಲಾಹನು 
ಒಬ್ಬ ರಸೂಲರನ್ನು ಕಳುಹಿಸುವ ಕಾರಣದಿಂದಾಗಿಯೇ ಆಕಾಶಗಳ ದ್ವಾರಗಳು ನಮ್ಮ ಪಾಲಿಗೆ ಮುಚ್ಛಲ್ಪಟ್ಟಿವೆ ಎಂದು ಹೇಳುತ್ತಾರೆ. 

9. ಇದರಿಂದ ತಿಳಿಯುವುದೇನೆಂದರೆ- ಆಕಾಶವು ಈ ಸ್ಥಿಶಿಯಲ್ಲಿರುವುದನ್ನು ಕಂಡು, ಇಲ್ಲಿಯ ಸುದ್ದಿಗಳನ್ನು ಸುರಕ್ಷಿತ 
ಗೊಳಿಸಲಿಕ್ಕಾಗಿ ನಮಗೀಗ ಆಕಾಶ ಲೋಕದ ವಿಷ 'ಷಯಗಳನ್ನು ತಿಳಿದುಕೊಳ್ಳಲು ಯಾವ ಅವಕಾಶವೂ ಸಿಗದಂತೆ ಮತ್ತು ನಾವೆಲ್ಲಿ 
ಹೋದರೂ ನಮ್ಮನ್ನು ಹೊಡೆದೋಡಿಸುವಂತೆ ಇಷ್ಟು ಕಟ್ಟು ನಿಟ್ಟಿನ ಭದ್ರತಾ ವ್ಯವಸ್ಥೆ ಮಾಡಲು ಕಾರಣವಾಗಿರುವ ಅಂತಹ 
ಯಾವ ಬೆಳವಣಿಗೆ ಭೂಮಿಯಲ್ಲಿ ಉಂಟಾಗಿದೆ ಎಂಬುದನ್ನು ಕಂಡು ಹಡಿಯಲಿಕ್ಕಾಗಿ ಈ ಜಿನ್ನ್‌ಗಳು ಹೊರಟಿದ್ದರು. 

10. ಬಾನಲೋಕದಲ್ಲಿ ಇಂತಹ ಅಸಾಮಾನ್ಯ ವ್ಯವಸ್ಥೆಯನ್ನು ಎರಡೇ ಸ್ಥಿತಿಗಳಲ್ಲಿ ಮಾಡಲಾಗುತ್ತದೆಂದು ಇದರಿಂದ 
ತಿಳಿಯುತ್ತದೆ- 1) ಅಲ್ಲಾ: ಹನು ಭೂನಿವಾಸಿಗಳ ಮೇಲೆ ಯಾವುದಾದರೊಂದು ಯಾತನೆಯನ್ನೆರಗಿಸುವ ತೀರ್ಮಾನ ಮಾಡಿದಾಗ 
ಮತ್ತು ಅದು ಎರಗುವ ಸುಳಿವು ಜಿನ್ಸ್‌ಗಳಿಗೆ ಮುಂದಾಗಿ ಸಿಕ್ಕಿ ಅವರು ಆ ವಿಷಯವನ್ನು ತಮ್ಮ ಮಾನವ ಮಿತ್ರರಿಗೆ ತಿಳಿಸುವಂತಾಗ 
ಬಾರದೆಂದು ಅಲ್ಲಾಹನು ಬಯಸಿದಾಗ. 2). ಆಲ್ಲಾಹನು ಭೂಮಿಯಲ್ಲಿ ಒಬ್ಬ ರಸೂಲರನ್ನು ಕಳುಹಿಸಿದಾಗ. ಈ ರಕ್ಷಣಾ 

ವ್ಯವಸ್ಥೆ; ಗಳ ಉದ್ದೆ ಶ್ಲೇಶವು ರಸೂಲರ ಕಡೆಗೆ ಕಳುಹಿಸಲಾಗುತ್ತಿರುವ ಸಂದೇಶಗಳಲ್ಲಿ ಶೈತಾನರು ಯಾವುದೇ ಹಸ್ತಕ್ಟೇಪ ನಡೆಸಬಾರ 
ಡೆಂದಾಗಿರುತ್ತದೆ. ಆದುದರಿಂದ. ಜಿನ್ನೌಗಳ ಈ ಹೇಳಿಕಿಯ ತಾತ್ಸರ್ಯವೇನೆಂದರೆ- ನಾವು ಆಕಾಶದಲ್ಲಿ ಪಹರೆಗಳನ್ನೂ, 
ಉಲ್ಕಾಪಾತಗಳ ಮಳೆಗರೆಯುತ್ತಿರುವುದನ್ನೂ ಕಂಡಾಗ್ಯ ಇವೆರಡರ ಪೈಕಿ ಯಾವುದು ಸಂಭವಿಸಲಿದೆ ಎಂಬುದನ್ನು ತಿಳಿದುಕೊಳ್ಳುವ 
ಚಿಂತೆ ನಮಗುಂಟಾಯಿತು. ಇದರ ಅನ್ವೇಷಣೆಯಲ್ಲಿ ನಾವು ಹೋಗುತ್ತಿರುವಾಗಲೇ ಸನ್ಕಾರ್ಗದೆಡೆಗೆ ಮಾರ್ಗದರ್ಶನ ಮಾಡುವ 
ಆ: ಅತ್ಯದ್ಭುತ ವಾಣಿಯನ್ನು ಕೇಳಿದೆವು. (ಹೆಚ್ಚಿನ ವಿವರಗಳಿಗೆ ನೋಡಿರಿ; ಅಲ್‌ ಹಿಜ್ರ್‌: ಟಿಪ್ಪಣಿ 8ರಿಂದ 12, ಅಸ್ಸಾಫ್ಸಾತ್‌: 
ಟಿ-1, ಅಲ್‌ ಮುಲ್ಕ್‌: ಟಿ-11) 

ಎ. 1]. ಅರ್ಥಾತ್‌- ನೈತಿಕ ದೃಷ್ಟಿಯಿಂದಲೂ ನಮ್ಮಲ್ಲಿ ಒಳ್ಳೆಯ ಮತ್ತು ಕೆಟ್ಟ, ಎರಡೂ ಬಗೆಯ ಜಿನ್ಸ್‌ಗಳಿದ್ದಾರೆ. ನಂಬಿಕೆಗಳ 
ವಿಷಯದಲ್ಲೂ ನಮಗೆ ಯಾವುದಾದರೂ ಒಂದೇ ಮತವಿಲ್ಲ. ನಾವು ವಿವಿಧ ಗುಂಪುಗಳಲ್ಲಿ ಹರಿಹಂಚಿ ಹೋಗಿದ್ದೇವೆ. ಈ 


ಕಾಂಡ-29 


72. ಅಲ್‌ ಜಿನ್ನ್‌ 1045 


pe ہ2‎ 1 21 
کَلا‎ 45 bE SA NGL UES GE 
1ے‎ ಸಿ [3 کیم سکس‎ ಲ್‌ ٤ 3 
SSA SANE EES پکا ولا‎ AG 
سے سریص سے ہے ہو‎ [2 ಲ್‌ Gi ಹ್‌ 
SIS SE SI EEE FS A 
برع ےو سے سر سے‎ )2 BIST Le 17 ہاو‎ 
AS NEN اتنب‎ ತ್ರ EE 
ಹೋಗಿಯೂ ಅವನನ್ನು ಸೋಲಿಸಲಾರೆವು ಎಂದು ನಾವು ತಿಳಿದುಕೊಂಡಿದ್ದೆವು."? ಅಲ್ಲದೆ, "ನಾವು ಸನ್ಮಾರ್ಗದ' 
ಬೋಧನೆಯನ್ನು ಕೇಳಿದಾಗ ಅದರ ಮೇಲೆ ವಿಶ್ವಾಸವಿರಿಸಿದೆವು, ಇನ್ನು ತನ್ನ ಪ್ರಭುವಿನ ಮೇಲೆ ಯಾರು 
ವಿಶ್ವಾಸವಿರಿಸುವನೋ ಅವನಿಗೆ ಯಾವುದೇ ಹಕ್ಕುಚ್ಛುತಿ ಅಥವಾ ಅನ್ಯಾಯದ ಭೆಯವಿರಲಾರದು." ಅಲ್ಲದೆ. 
ನಮ್ಮಲ್ಲಿ ಕೆಲವು ಮುಸ್ಲಿಮರು (ಅಲ್ಲಾಹನಿಗೆ -ವಿಧೇಯರಾದವರು) ಇದ್ದಾರೆ, ಇನ್ನು ' ಕೆಲವರು ಸತ್ಯದಿಂದ 
ವಿಮುಖರಾಗಿದ್ದಾ ರೆ. ಇಸ್ಲಾಮನ್ನು (ಆಜ್ಞಾಪಾಲನೆಯ ಮಾರ್ಗವನ್ನು) ಸ್ವೀಕರಿಸಿಕೊಂಡವರು ಮೋಕ್ಷ ಮಾರ್ಗವನ್ನು 
ಕಂಡುಕೊಂಡರು ಮತ್ತು ಸತ್ಮದಿಂದ ವಿಮುಖರಾದವರು ನರಕದ ಇಂಧನವಾಗುವರು. ۲۴ 


(16-23) (ಸೆಂದೇಶವಾಹಕರೇ, ನನಗೆ ಹೀಗೆಯೂ ವಹ್ಕ್‌ ಮಾಡಲಾಗಿದೆಯೆಂದು ಹೇಳಿರಿ:)!5 ಜನರು 
ಸನ್ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ನಡೆಯುತ್ತಿದ್ದರೆ, ನಾವು ಅವರನ್ನು ಜಲಸಮೃದ್ಧರನ್ನಾಗಿ ಮಾಡಿಬಿಡುತ್ತಿದ್ದೆವು.'" 


ಮಾತಿನ ಮೂಲಕ ಸತ್ಯವಿಶ್ವಾಸಿ ಜಿನ್ನ್‌ಗಳು ನಮಗೆ ಸನ್ಮಾರ್ಗವನ್ನು ತಿಳಿಯುವ ಅಗತ್ಯವಿದೆ ಮತ್ತು ಅದರಿಂದ ನಾವು 
ನಿರಪೇಕ್ಟರಲ್ಲ ಎಂಬುದನ್ನು ತಮ್ಮ ಜನಾಂಗದ ಇತರ ಜಿನ್ನ್‌ಗಳಿಗೆ ಮನವರಿಕೆ ಮಾಡಿಸಬಯಸಿದ್ದರು. ' 

12. ತಾತ್ಸರ್ಯವೇನೆಂದರೆ- ನಮ್ಮ ಈ ಯೋಚನೆಯೇ ನಮಗೆ ಮೋಕ್ಸ ಮಾರ್ಗವನ್ನು ತೋರಿಸಿ 'ಕೊಟ್ಟಿತು.' ನಾವು 
ಅಲ್ಲಾಹನಿಂದ ನಿರ್ಭೀತರಾಗಿರಲಿಲ್ಲ. ನಾವು ಅವನ ಆಜ್ಜೋಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅವನ ಹಿಡಿತದಿಂದ ಯಾವ 
ರೀತಿಯಿಂದಲೂ ಪಾರಾಗಲಾರೆವೆಂದು ನಮಗೆ ಖಚಿತವಾಗಿ ತಿಳಿದಿತ್ತು. ಆದುದರಿಂದ ಅಲ್ಲಾಹನ ಕಡೆಯಿಂದ ನೇರ ಮಾರ್ಗವನ್ನು 
ತೋರಿಸಲು ಬಂದಿದ್ದ ವಾಣಿಯನ್ನು ಕೇಳಿ, ಸತ್ಮವನ್ನು ತಿಳಿದ ಬಳಿಕವೂ ನಮ್ಮ ತಿಳಿಗೇಡಿಗಳು ನಮ್ಮ ಲ್ಲಿ ಹಬ್ಬಿಸಿದಂತಹ 
ವಿಶ್ವಾಸಗಳಲ್ಲಿ ಸ್ಥಿರವಾಗಿ ನಿಲ್ಲುವ ಸಾಹಸ ಮಾಡಲು ನಮಗೆ ಸಾಧ್ಯವಾಗಲಿಲ್ಲ. 

13. ಹಕ್ಕುಚ್ಛುತಿ ಎಂದರೆ ತಾನು ಮಾಡಿದ ಸತ್ಯರ್ಮಕ್ಕಾಗಿ ಎಷ್ಟು ಪುಣ್ಯಫಲ ಪಡೆಯಲು ಅವನು ಅರ್ಹನಾಗಿರುವನೋ 
ಅದಕ್ಕಿಂತ ಕಡಿಮೆ ಕೊಡುವುದು. ಅಕ್ರಮವೆಂದರೆ ಸತ್ಮರ್ಮಕ್ಕೆ ಯಾವುದೇ ಸತ್ಸಲವನ್ನು ಕೊಡದಿರುವುದು ಮತ್ತು; ಅವನಿಂದ 
ಸಂಭವಿಸಿದ ಅಪರಾಧಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡುವುದು ಅಥವಾ ತಪ್ಪಿಲ್ಲದೆ ಯಾತನೆ ಕೊಡುವುದು. ಸತ್ಯವಿಶ್ವಾಸ ಸ್ವೀಕಾರ 
ಮಾಡಿದವನಿಗೆ ಅಲ್ಲಾಹನ- ಬಳಿ ಇಂತಹ, ಯಾವ ಅನ್ಯಾಯದ ಭಯವೂ ಇರುವುದಿಲ್ಲ... _ 

14. ಕುರ್‌ಆನಿನ ಪ್ರಕಾರ ಜಿನ್ನ್‌ ಗಳು ಅಗ್ನಿಯಿಂದ ಸೃಷ್ಟಿಸಲ್ಪಟ್ಟ ಜೀವಿಗಳಾಗಿದ್ದಾರೆ. ಹೀಗಿರುತ್ತಾ ನರಕದ ಅಗ್ನಿಯಿಂದ ಅವರಿಗೆ" 
ಸಂಕಟವಾಗುವುದು ಹೇಗೆ ಎಂದು ಯಾರಾದರೂ ಪ್ರಶ್ನಿಸಬಹದು. ಇದರ ಉತ್ತರವೇನೆಂದರೆ, ಕುರ್‌ಆನಿನ ಪ್ರಕಾರ ಮಾನವನು 
ಮಣ್ಣಿ: ನಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. .ಅವನಿಗೆ ಮಣ್ಣಿನ ಹೆಂಟೆ ಅಥವಾ ಇಟ್ಟಿಗೆಯಿಂದ .ಬಲವಾಗಿ ಹೊಡೆದರೆ ನೋವಾಗು ವುದೇಕೆ? 
ವಾಸ್ತವದಲ್ಲಿ ಮನುಷ್ಯನ ಸಂಪೂರ್ಣ ಶರೀರವು 'ಭೂಮಿಯಲ್ಲಿ: ರುವ ಪದಾರ್ಥಗಳಿಂದ ನಿರ್ಮಾಣಗೊಂಡಿದ್ದರೂ, ಅವನು ಮಾಂಸ 
ಚರ್ಮಗಳಿಂದ ಕೂಡಿದ' ಜೀವಂತ ಮಾನವನಾಗಿ ಮಾರ್ಪಟ್ಟಾಗ ಆ ಪದಾರ್ಥಗಳಿಂದ ಭಿನ್ನವಾದ ವಸ್ತುವಾಗಿ ಬಿಡುತ್ತಾನೆ ಮತ್ತು 
ಅದೇ ಪದಾರ್ಥಗಳಿಂದ ಉಂಟಾದ ವಸ್ತುಗಳು ಅವನ ಪಾಲಿಗೆ ನೋವುಂಟು ಮಾಡುವ ಸಾಧನಗಳಾಗಿ ಬಿಡುತ್ತವೆ. ಇದೇ ವಾಸ್ತವಿಕತೆಯು | 
ಜಿನ್ನ್‌ಗಳಿಗೂ ಅನ್ವಯಿಸುತ್ತದೆ. (ಹೆಚ್ಚಿನ ವಿವರಗಳನ್ನು ಸೂರಃ ಅರ್ರಹ್ಮಾನ್‌ನ 15ನೆಯ ಟಿಪ್ಪಣಿಯಲ್ಲಿ ನೋಡಬಹುದು.) ” 

15. ಮೇಲೆ, ಜಿನ್ನ್‌ಗಳ ಮಾತು ಮುಗಿಯಿತು. ಈಗ ಇಲ್ಲಿಂದ ಅಲ್ಲಾಹನ ಸ್ವಂತ ಮಾತುಗಳು ಆರಂಭವಾಗುತ್ತವೆ. 

16. ಅಲ್ಲಾಹನೊಡಸೆ ಕ್ಷಮಾಯಾಚನೆ ಮಾಡಿದರೆ, ಅವನು ಆಕಾಶಗಳಿಂದ ಚೆನ್ನಾಗಿ ಮಳೆಯನ್ನು -ಸುರಿಸುವನು ಎಂದು 
ಸೂರಃ ನೂಹ್‌ನಲ್ಲಿ ಹೇಳಿರುವ ವಿಷಯವನ್ನೇ ಇಲ್ಲಿ ಹೇಳಲಾಗಿದೆ. (ವಿವರಣೆಯನ್ನು ಸೂರಃ ನೂಹ್‌ನ 12ನೆಯ ಟಿಪ್ಪಣಿಯಲ್ಲಿ 


ಕಾಂಡ-29 


1046 ಕುರ್‌ಆನ್‌ ವ್ಯಾಖ್ಯಾನ 


hi SSNS GEG 4535 
BEE SERRE MEE Ae 


AEE TY ST AVS by et 
ic من الہ کن 1 لن آچد من فی‎ YS 
ಈ ಅನುಗ್ರಹದ ಮೂಲಕ ಅವರನ್ನು ಪರೀಕ್ಷಿಸಲಿಕ್ಕಾಗಿ. ಇನ್ನು ಯಾರು ತನ್ನ ಪ್ರಭುವಿನ جھردھ:‎ 
(ಸ್ಮರಣೆಯಿಂದ) ವಿಮುಖನಾಗುವನೋ, ۱آ‎ ಅವನನ್ನು ಅವನ ಪ್ರಭುವು ಕಠಿಣ ಯಾತನೆಗೆ ಗುರಿಪಡಿಸುವನು. 
ಮತ್ತು ಮಸೀದಿಗಳು ಅಲ್ಲಾಹನಿಗಾಗಿವೆ. ಆದುದರಿಂದ ಅವುಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರನ್ನೂ 
ಪ್ರಾರ್ಥಿಸಬೇಡಿರಿ.5 ಅಲ್ಲಾಹನ ದಾಸನು” ಅವನನ್ನು ಪ್ರಾರ್ಥಿಸಲಿಕ್ಕಾಗಿ ನಿಂತಾಗ, ಜನರು ಅವನ ಮೇಲೆ ಮುಗಿ 
ಬೀಳಲು ಸಿದ್ದರಾಗಿ ಬಿಟ್ಟರು. ಸಂದೇಶವಾಹಕರೇ, ಹೇಳಿರಿ - "ನಾನಂತು ನನ್ನ ಪ್ರಭುವನ್ನು ಪ್ರಾರ್ಥಿಸುತ್ತೇನೆ 
ಮತ್ತು ಅವನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡುವುದಿಲ್ಲ." ಹೇಳಿರಿ- "ನಿಮಗೆ ಯಾವುದೇ ಹಾನಿ 
ಮಾಡಲಿಕ್ಕಾಗಲಿ, ಯಾವುದೇ ಲಾಭವನ್ನುಂಟು ಮಾಡಲಿಕ್ಕಾಗಲಿ ನನಗೆ ಅಧಿಕಾರವಿಲ್ಲ." ಹೇಳಿರಿ- "ನನ್ನನ್ನು 
ಅಲ್ಲಾಹನ ಹಿಡಿತದಿಂದ ಯಾರೂ ರಕ್ಸಿಸಲಾರರು ಮತ್ತು ನನಗೆ ಅವನ ಸನ್ನಿಧಿಯ ಹೊರತು ಬೇರೆಲ್ಲೂ 


ನೋಡಬಹುದು) ಅನುಗ್ರಹಗಳ ಸಮೃದ್ದಿ ಎಂಬುದಕ್ಕೆ ಸಂಕೇತವಾಗಿ ಜಲಸಮೃದ್ಧಿ ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 
ಏಕೆಂದರೆ ಜನಜೀವನವು ನೀರನ್ನೇ ಅವಲಂಬಿಸಿರುತ್ತದೆ. 

17. ಅರ್ಥಾತ್‌- ಅನುಗ್ರಹಗಳನ್ನು ಪಡೆದ ಬಳಿಕವೂ ಕೃತಜ್ಞತೆ ತೋರುತ್ತಾರೋ ಇಲ್ಲವೋ ಎಂಬುದನ್ನು ಮತ್ತು ನಮ್ಮ 
ಕೊಡುಗೆಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುತ್ತಾರೋ ಇಲ್ಲವೋ ಎಂಬುದನ್ನು ನೋಡಲಿಕ್ಕಾಗಿ. 

18. 'ದಿಕ್ರ್‌'ನಿಂದ ವಿಮುಖನಾಗುವುದೆಂದರೆ, ಅಲ್ಲಾಹನಿಂದ ಕಳುಹಿಸಲಾದ ಉಪದೇಶವನ್ನು ಸ್ವೀಕರಿಸದಿರುವುದು, 
ಅಲ್ಲಾಹನ ಪ್ರಸ್ತಾಪವನ್ನು ಕೇಳಲಿಕ್ಕೇ ಇಷ್ಟಪಡದಿರುವುದು, ಆರಾಧನೆಯಿಂದ ವಿಮುಖನಾಗುವುದು. 

- 19. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು 'ಮಸಾಜಿದ್‌' ಎಂಬ ಪದವನ್ನು ಆರಾಧನಾಲಯಗಳು ಎಂಬ ಅರ್ಥದಲ್ಲಿ 
ತೆಗೆದುಕೊಂಡಿದ್ದಾರೆ. ಈ ಅರ್ಥದ ಪ್ರಕಾರ ಸೂಕ್ತದ ತಾತ್ಸರ್ಯವು- ಆರಾಧನಾಲಯಗಳಲ್ಲಿ ಅಲ್ಲಾಹನೊಂದಿಗೆ ಯಾರನ್ನೂ 
ಸಹಭಾಗಿಗಳಾಗಿ ಮಾಡಬೇಡಿ. ಇತರರನ್ನು ಪ್ರಾರ್ಥಿಸಬೇಡಿರಿ. ಯಾರನ್ನೂ ಸಹಾಯಕ್ಕಾಗಿ ಕರೆಯಬೇಡಿ ಎಂದಾಗುತ್ತದೆ. ಹಸನ್‌ 
ಬಸರಿಯವರ(ರ) ಅಭಿಪ್ರಾಯದಂತೆ, ಸಂಪೂರ್ಣ ಭೂಮಿಯೇ ಆರಾಧನಾಲಯವಾಗಿದೆಯೆಂದು ಪ್ರವಾದಿ(ಸ) ಹೇಳಿದ್ದು, ದೇವನ 
ಭೂಮಿಯಲ್ಲಿ ಎಲ್ಲೂ ಬಹುದೇವಾರಾಧನೆ ಮಾಡಬಾರದೆಂಬುದೇ ಈ ಸೂಕ್ತದ ಇಂಗಿತವಾಗಿದೆ. ಹ. ಸಈದ್‌ ಬಿನ್‌ ಜುಬೈರ್‌ 
ರವರು(ರ) "ಮಸಾಜಿದ್‌” ಪದವನ್ನು ಸಾಪ್ಟಾಂಗವೆರಗುವಾಗ ಬಳಸುವ ಅಂಗಗಳು ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. 
ಅರ್ಥಾತ್‌- ಹಸ್ತಗಳು, ಮೊಣಕಾಲು ಗಂಟುಗಳು, ಪಾದ ಮತ್ತು ಹಣೆ. ಈ ವ್ಯಾಖ್ಯಾನ ಪ್ರಕಾರ ಈ ಅಂಗಗಳನ್ನು ಅಲ್ಲಾಹನು 
ರಚಿಸಿದ್ದು, ಇವುಗಳನ್ನು ಅಲ್ಲಾಹನ ಹೊರತು ಬೇರೆ ಯಾರಿಗೂ ಸಜ್ಜಃ(ಸಾಷ್ಟಾಂಗವಂದನೆ) ಮಾಡಲು ಬಳಸಬಾರದು ಎಂಬುದು 
ಸೂಕ್ತದ ತಾತ್ಸರ್ಯವಾಗಿದೆ. 

' 20. ಇಲ್ಲಿ ಅಲ್ಲಾಹನ ದಾಸನು ಎಂದರೆ ಪ್ರವಾದಿ ಮುಹಮ್ಮದ್‌. 
21. ಅರ್ಥಾತ್‌- ಅಲ್ಲಾಹನನ್ನು ಕೂಗಿ ಪ್ರಾರ್ಥಿಸುವುದು, ಯಾರಾದರೂ ಕೋಪಿಸಿಕೊಳ್ಳಬೇಕಾದಂತಹ ಆಕ್ಸೇಪಾರ್ಹ ಕಾರ್ಯ 
ವೇನೂ ಅಲ್ಲ. ಅಲ್ಲಾಹನ ಜೊತೆ ಬೇರಾರನ್ನಾದರೂ ಸಹಭಾಗಿಯನ್ನಾಗಿ ಮಾಡುವುದು ಮಾತ್ರ ಕೆಟ್ಟ ಕಾರ್ಯವಾಗಿದೆ. ಈ ಕೆಲಸವನ್ನು 
ನಾನು ಮಾಡುವುದಿಲ್ಲ. ಅಲ್ಲಾಹನ ಹೆಸರು ಕೇಳಿದೊಡನೆ ನನ್ನ ಮೇಲೆ ಮುಗಿ ಬೀಳುತ್ತಿರುವವರು ಈ ಕೃತ್ಯವನ್ನು ಮಾಡುತ್ತಿದ್ದಾರೆ.- 


ಕಾಂಡ-29 


72 ಅಲ್‌ ಜಿನ್ನ್‌ ' 1047 


با ے وم جھ لئے نوا 4&4 کا 22 


1 
oI لا بن الو‎ 
اص‎ ಲ್‌ ಗ್‌ ಸ و رر‎ 
تاوما‎ STS PT CLK Lb ಹ ನ 
ಹ್‌ وہر و وص سے رو‎ > ಹೆಲ್‌ ಸ್ತಿ 
سس‎ SESE LIG ان اہ‎ Seb 
سد ہی تع اب‎ ಶೌ) مر‎ 
ین 2+ ایک‎ ಆಪಲ್‌ Deed 45834 Vd ps 
ಅಭಯಾಶ್ರಯವೂ ಸಿಗಲಾರದು. ಅಲ್ಲಾಹನ ವಚನ ಮತ್ತು ಅವನ ಸಂದೇಶಗಳನ್ನು ತಲುಪಿಸುವ ಹೊರತು 
ಬೇರಾವ ಕರ್ತವ್ಯವೂ ನನ್ನ ಮೇಲಿಲ್ಲ.” ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ 'ಅಜ್ಞೆಗಳನ್ನು 
ಉಲ್ಲಂಘಸುವವರಿಗಾಗಿ ನರಕಾಗ್ನಿ ಇದೆ ಮತ್ತು ಇಂತಹವರು ಅದರಲ್ಲಿ ಸದಾಕಾಲ ಬಿದ್ದಿರುವರು."ಖ 
(24-28) ಇವರಿಗೆ ವಾಗ್ದಾನ ಮಾಡಲಾಗುತ್ತಿರುವುದನ್ನು ಕಣ್ಣಾರೆ ಕಂಡುಕೊಳ್ಳುವವರೆಗೂ (ಇವರು ತಮ್ಮ 
ಈ ನಿಲುಮೆಯನ್ನು ಕೈ ಬಿಡಲಾರರು) ಆಗ್ರ, ಯಾರ ಸಹಾಯಕರು ದುರ್ಬಲರು "ಮತ್ತು ಯಾರ ಕೂಟವು 
ಅಲ್ಪಸಂಖ್ಯೆಯಲ್ಲಿದೆ ಎಂಬುದು ಅವರಿಗೆ ತಿಳಿದು ಬಿಡುವುದು.* ಹೇಳಿರಿ- "ನಿಮಗೆ ಏನನ್ನು ವಾಗ್ದಾನ" 


ಮಾಡಲಾಗುತ್ತಿದೆಯೋ ಅದು ಸಮೊಪವಿದೆಯೋ ಅಥವಾ ನನ್ನ ಪ್ರಭು ಅದಕ್ಕಾಗಿ ದೀರ್ಫ್ಪವಾದ 
ಅವಧಿಯನ್ನೇನಾದರೂ ನಿಶ್ನಯಿಸುವನೋ ಎಂಬುದು ನನಗೆ ತಿಳಿದಿಲ್ಲ. ಅವನು ಅದೃಶ್ಯಜ್ಞಾನಿಯಾಗಿದ್ದಾನೆ. | 


22. ಅರ್ಥಾತ್‌- ಅಲ್ಲಾಹನ ದೇವತ್ವದಲ್ಲಿ ನನಗೇನಾದರೂ ಪಾತ್ರವಿದೆ ಎಂದಾಗಲಿ, ಜನರ ಅದೃಷ್ಟವನ್ನು ರೂಪಿಸುವ 
ಮತ್ತು ಕೆಡಿಸುವ ಅಧಿಕಾರ ನನಗಿದೆಯೆಂದಾಗಲಿ ನಾನು ಖಂಡಿತ ಹೇಳಿಕೊಂಡಿಲ್ಲ. ನಾನು ಕೇವಲ ಒಬ್ಬ ಸಂದೇಶವಾಹಕ. 
ಅಲ್ಲಾಹನ ಸಂದೇಶವನ್ನು ನಿಮಗೆ ತಲುಪಿಸಬೇಕು ಎಂಬ ಹೊಣೆ ಮಾತ್ರ ನನ್ನ ಮೇಲಿದೆ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಇತರರಿಗೆ 
ಲಾಭ ಅಥವಾ ನಷ್ಟಗಳನ್ನುಂಟು ಮಾಡುವ ಮಾತಂತಿರಲಿ, ಸ್ವತಃ ನನ್ನ ಲಾಭ ಮತ್ತು کرو‎ ಅಧಿಕಾರವೂ ನನಗಿಲ್ಲ. ನಾನು 
ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡಿದರೆ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಎಲ್ಲಾದರೂ ಅಭಯಪಡೆಯಲು ನನಗೆ 
ಸಾಧ್ಯವಾಗದು. (ವಿವರಣೆಗೆ ನೋಡಿರಿ, ಸೂರಃ ಅಶ್ಕೂರಾ: ಟ7 

23. ಪ್ರತಿಯೊಂದು ಪಾಪಕಾರ್ಯಕ್ಕೂ ಶಾಶ್ವತ ನರಕವೇ ಶಿಕ್ಸೆ ಎಂದು ಇದರ ಅರ್ಥನಲ್ಲ. ಈ ಮಾತನ್ನು ಹೇಳಿರುವ. 
ಹಿನ್ನೆಲೆಯ ದೃಷ್ಟಿಯಿಂದ ಈ ಸೂಕ್ತದ ತಾತ್ಸರ್ಯವು- ಅಲ್ಲಾ ಹ್‌ ಮತ್ತು ಅವನ ರಸೂಲರ ಕಡೆಯಿಂದ ಕೊಡಲಾಗಿರುವ ಏಕದೇವತ್ವದ, 
ಶಿಕ್ಷಣವನ್ನು ಸ್ವೀಕರಿಸದೆ ಮತ್ತು ದೇವ ಸಹಭಾಗಿತ್ವವನ್ನು ತಜಿಸದೆ ಇರುವ ಜನರಿಗೆ ಶಾಶ್ವತ ನರಕದ ಶಿಕ್ಷೆ ಇದೆ- ಎಂದಾಗುತ್ತ ದೆ. 

24, ಈ ಸೊಕ್ತೆದೆ ಹಿನ್ನೆಲೆ ಹೀಗಿದೆ- ಆ ಕಾಲದಲ್ಲಿ ಕುರೈಶರು ಪ್ರವಾದಿವರ್ಯರ(ಸು 'ಏಕದ್ದೇವ ಸಂದೇಶವನ್ನು ಕೇಳಿದ 
ಕೂಡಲೇ ಅವರ ಮೇಲೆ ಮುಗಿ' ಬೀಳುತ್ತಿದ್ದರು. ತಮ್ಮ ಗುಂಪು ಭಾರೀ ಬಲಶಾಲಿಯಾಗಿದ್ದು, ಪ್ರವಾದಿವರ್ಯರ(ಸ) ಜೊತೆ 
ಬೆರಳಿಣಿಕೆಯ ಕೆಲವು ಮಂದಿ ಮಾತ್ರ ಇರುವುದರಿಂದ ಅವರನ್ನು ಬಹಳ ಸುಲಭವಾಗಿ ಸೋಲಿಸಬಹುದು ಎಂಬ ಅಹಂಕಾರ 
ಅವರಲ್ಲಿತ್ತು. ಆದ್ದರಿಂದ ಅವರ ಕುರಿತು- ಇಂದು ಇವರು ನಮ್ಮ ರಸೂಲರು ಅಸಹಾಯಕರೆಂದು ಮತ್ತು ತಾವು ಭಾರೀ ಸಂಖ್ಯಾ 
ಬಲವುಳ್ಳವರೆಂದು ಭಾವಿಸಿಕೊಂಡು ಸತ್ಯದ ಧ್ವನಿಯನ್ನು ಅಡಗಿಸುವ ಕಾರ್ಯದಲ್ಲಿ ಭಾರೀ ಧೈರ್ಯ ತೋರಿಸುತ್ತಿದ್ದಾರೆ. ಆದರೆ 
ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಆ ಕೆಟ್ಟ ಕಾಲ ಬಂದು ಬಿಟ್ಟಾಗ ನಿಜವಾಗಿ ಅಸಹಾಯಕರು ಯಾರೆಂಬುದು ಅವರಿಗೆ 
ತಿಳಿದು ಬರಲಿದೆ ಎಂದು ಹೇಳಲಾಗುತ್ತಿದೆ. 

25. ಬಹುಶಃ ಮೇಲಿನ ಮಾತನ್ನು ಕೇಳಿ ವಿರೋಧಿಗಳು ಲೇವಡಿ ಮಾಡುತ್ತಾ ವ್ಯಂಗ್ಯವಾಗಿ- ತಾವು ನಮಗೆ ಎಚ್ಚರಿಕೆ 
ನೀಡುತ್ತಿರುವ ಆ ಕಾಲ ಬರುವುದು ಯಾವಾಗ ಎಂದು ಪ್ರಶ್ನಿಸಿರಬಹುದು. ಇದಕ್ಕೆ ಉತ್ತರವಾಗಿ ಪ್ರವಾದಿವರ್ಯರೊಡನೆ(ಸು- ಆ 
ಸಮಯ ಬರುವುದಂತು ಖಂಡಿತ. ಆದರೆ ಅದು ಬರುವ ತಾರೀಕನ್ನು ಅಲ್ಲಾಹನು ಮಾತ್ರ ಬಲ್ಲನೆಂದು ಹೇಳಿರಿ ಎಂದು ಆದೇಶಿಸಲಾಗಿದೆ. 


یت 


1048 ಕುರ್‌ಆನ್‌ ವ್ಯಾಖ್ಯಾನ 


SSAC dls‏ سے 


& . ع5ا‎ EO خطی‎ LI ECG 


ty 


(ಅದೃಶ್ಯಜ್ಞಾನವನ್ನು ನೀಡಲಿಕ್ಕಾಗಿ) ತಾನು ಮೆಚ್ಚಿಕೊಂಡ, ತನ್ನ لمت د8‎ ಬೇರಾರಿಗೂ 
ಅವನು ತನ್ನ ಅದೃಶ್ಯ ಜ್ಞಾನವನ್ನು ತಿಳಿಯಪಡಿಸುವುದಿಲ್ಲ. ಆಗ ಅವನ(ಸಂದೇಶವಾಹಕನ) ಮುಂದೆಯೂ 
ಹಿಂದೆಯೂ ಕಾವಲುಗಾರರನ್ನು ನೇಮಿಸಿ ಬಿಡುತ್ತಾನೆ. ಅವರು ತಮ್ಮ ಪ್ರಭುವಿನ ಸಂದೇಶಗಳನ್ನು ತಲುಪಿಸಿರುವ 
ರೆಂಬುದನ್ನು ಅವನು ತಿಳಿಯಲಿಕ್ಕಾಗಿ.” ಅವನು ಅವರ ಪರಿಸರವನ್ನು ಸಂಪೂರ್ಣವಾಗಿ ಸುತ್ತುಗಟ್ಟಿರುತ್ತಾನೆ 
ಮತ್ತು ಪ್ರತಿಯೊಂದು ವಸ್ತುವನ್ನೂ ಅವನು ಲೆಕ್ಕ ಮಾಡಿಟ್ಟಿರುತ್ತಾನೆ. "ಸ? 


26, ಅರ್ಥಾತ್‌- ಸ್ವತಃ ರಸೂಲರು ಕೂಡಾ ಅದೃಶ್ಯಜ್ಞಾನಿಯಾಗಿರುವುದಿಲ್ಲ. ಅಲ್ಲಾಹನು ಅವರನ್ನು ದೇವ ಸಂದೇಶವಾಹಕತ್ಸದ 
ಕರ್ತವ್ಯವನ್ನು ನೆರವೇರಿಸಲಿಕ್ಕಾಗಿ ಆಯ್ದುಕೊಳ್ಳುವಾಗ ಅದೃಶ್ಯ ವಾಸ್ತವಿಕತೆಗಳ ಪೈಕಿ ತಾನಿಚ್ಛಿಸುವಷ್ಟನ್ನು ಅವರಿಗೆ ತಿಳಿಸುತ್ತಾನೆ. 

- 271. ಅರ್ಥಾತ್‌- ಅದೃಶ್ಯ ಜ್ಞಾನವೆಲ್ಲವೂ ಅಲ್ಲಾಹನಿಗೇ ಮೊಸಲು. ಈ ಪರಿಪೂರ್ಣ ಅದೃಶ್ಯ ಜ್ಞಾನವನ್ನು ಅವನು ಯಾರಿಗೂ 
ಕೊಡುವುದಿಲ್ಲ, 

28. ಕಾವಲುಗಾರರೆಂದರೆ ದೇವಚರರು. ತಾತ್ಸರ್ಯವೇನೆಂದರೆ- ಅಲ್ಲಾಹನು ವಹ್ಮ್‌ ಮೂಲಕ ಅದೃಶ್ಮ ವಾಸ್ತವಿಕತೆಗಳ 
ಜ್ಞಾನವನ್ನು ರಸೂಲರಿಗೆ ಕಳುಹಿಸುವಾಗ ಅದರ ರಕ್ಷಣೆ ಮಾಡಲಿಕ್ಕಾಗಿ ಮತ್ತು ಅದು ಸುರಕ್ಷಿತವಾಗಿ ರಸೂಲರಿಗೆ ತಲಪುವಂತಾಗಲಿಕ್ಕಾಗಿ 
| ಮತ್ತು ಅದರಲ್ಲಿ ಯಾವುದೇ ಕಲಬೆರಕೆಯಾಗದಂತೆ ನೋಡಿಕೊಳ್ಳಲಿಕ್ಕಾಗಿ ಎಲ್ಲೆಡೆ ದೇವಚರರನ್ನು ನೇಮಿಸಿಬಿಡುತ್ತಾನೆ. 

29. ಇದಕ್ಕೆ ಮೂರು ಅರ್ಥಗಳಿರಲು ಸಾಧ್ಯವಿದೆ- 1) ದೇವಚರರು ರಸೂಲರಿಗೆ ಅಲ್ಲಾಹನ ಸಂದೇಶಗಳನ್ನು ಇದ್ದಕ್ಕಿ 

1 ದ್ವೆಂತೆ ತಲಪಿಸಿದ್ದಾರೆಂಬುದನ್ನು ರಸೂಲರು ತಿಳಿದುಕೊಳ್ಳಲಿಕ್ಕಾಗಿ. 2) ದೇವಚರರು ತಮ್ಮ ಪ್ರಭುವಿನ ಸಂದೇಶಗಳನ್ನು ಅವನ 
ರಸೂಲರಿಗೆ ಸರಿಯಾಗಿ ತಲಪಿಸಿದ್ದಾ: ರೆಂಬುದನ್ನು ಅಲ್ಲಾ ಹನು ಅರಿಯಲಿಕ್ಕಾಗಿ. 3) ರಸೂಲರು ಆಲ್ಲಾ; ಹನ ದಾಸರಿಗೆ ಅವರ 
ಪ್ರಭುವಿನ ಸಂದೇಶಗಳನ್ನು ಇದ್ದಕ್ಕಿದ್ದಂತೆ ತಲಪಿಸಿದ್ದಾರೆಂಬುದನ್ನು ಅಲ್ಲಾಹನು ತಿಳಿಯಲಿಕ್ಕಾಗಿ. ಸೂಕ್ತದ ಪದಗಳು ಈ ಮೂರು 
ಅರ್ಥ ಗಳನ್ನೂ ಒಳಗೊಂಡಿವೆ. ಇದಲ್ಲದೆ,, ಈ ಸೂಕ್ತವು ಇನ್ನೂ ಹೆಚ್ಚಿನ ಎರಡು ವಿಷಯಗಳಿಗೆ ಆಧಾರ ಕೊಡುತ್ತದೆ. 
: ಒಂದನೆಯದಾಗಿ- ರಸೂಲರಿಗೆ ತಮ್ಮ ದೇವ ಸಂದೇಶವಾಹಕತ್ವದ ಕರ್ತವ್ಯಗಳನ್ನು ನೆರವೇರಿಸಲು ಅಗತ್ಯವಿರುವಷ್ಟು ಅದೃಶ್ಯ 
ಜ್ಞಾನವನ್ನು ಕೊಡಲಾಗುತ್ತದೆ. ಎರಡನೆಯದಾಗಿ- ರಸೂಲರ ವರೆಗೆ ಈ ಜ್ಞಾನವು ಸರಿಯಾದ ರೂಪದಲ್ಲಿ ತಲಪುವ ವಿಷಯದಲ್ಲೂ, 
ರಸ್ಫೂಲರು ತಮ್ಮ ಪ್ರಭುವಿನ ಸಂದೇಶಗಳನ್ನು ಅವನ ದಾಸರಿಗೆ ಸರಿಯಾಗಿ ತಲಪಿಸುವ ವಿಷಯದಲ್ಲೂ ಮೇಲ್ವಿಚಾರಕರಾದ 
ದೇವಚರರು ಮೇಲ್ವಿಃ ಚಾರಣೆ ನಡೆಸುತ್ತಾರೆ. 

30. ಅರ್ಥಾತ್‌. ರಸೂಲರು "ಮತ್ತು ದೇವಚರರು ಯಾವ ಮಟ್ಟಿಗೆ ಅಲ್ಲಾಹನ ಮಹಿಮೆಯ ವ್ಯಾಪ್ತಿಯೊಳಗೆ. 
ಸುತ್ತುವರಿಯಲ್ಪಟ್ಟಿರುವರೆಲ್ಲದರೆ, ಅವರು ಒಂದು ಕೂದಲೆಳೆಯಷ್ಟಾದರೂ ಅವನ ಇಚ್ಛೆಗೆ ವೂರಿ ನಡೆದರೆ ತಕ್ಷಣ ಹಿಡಿಯ 
ಲ್ಪಡುವರು. ಅಲ್ಲಾಹನು ಕಳುಹಿಸುವ ಸಂದೇಶದ ಪ್ರಕಿಯೊಂದು' ಅಕ್ಷ ಕ್ಲರವೂ ಎಣಿಕೆ ಮಾಡಲ್ಪಟ್ಟಿದೆ. ರಸೂಲರಾಗಲ್ಲಿ, 
ದೇವಚರರಾಗಲಿ_ ಅದರಲ್ಲಿ ಒಂದಕ್ಕೆ ರವನ್ನೂ ಹೆಚ್ಚು ಕಡಿಮೆ ಮಾಡಲು 'ಶಕ್ತರಲ್ಲ. 


ಕಾಂಡ-29 


73. ಆಲ್‌ ಮುರ್ದುಮ್ಮಿಲ್‌ 1049 


73. ಅಲ್‌ ಮುರ್ದುಮ್ಮಿಲ್‌ 


ಪರಿಚಯ 


ಪ್ರಥಮ ಸೂಕ್ತದಲ್ಲೇ ಇರುವ 'ಅಲ್‌ ಮುರ್ದುಮ್ಮಿಲ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 
ಇದು ಹೆಸರು ಮಾತ್ರ; ವಿಷಯಗಳ ಶೀರ್ಷಿಕೆಯಲ್ಲ. 


ಅವತೀರ್ಣ ಕಾಲ 
ಇದರ ಎರಡು ರುಕೂಲ್‌ಗಳು ಎರಡು ವಿಭಿನ್ನ ಕಾಲಗಳಲ್ಲಿ ಅವತೀರ್ಣಗೊಂಡವು. 

ಪ್ರಥಮ ರುಕೊಲ್‌, ಮಕ್ಕಾದಲ್ಲಿ ಅವತೀರ್ಣಗೊಂಡದ್ದೆ೦ಬ ಕುರಿತು ಏಕಾಭಿಪ್ರಾಯವಿದೆ. ಇನ್ನು ಇದು ಮಕ್ಕಾ ಜೀವನದ 
ಯಾವ ಘಟ್ಟದಲ್ಲಿ ಅವಶೀರ್ಣಗೊಂಡಿತೆಂಬ ಪ್ರಶ್ನೆ. ಈ ರುಕೂಲ್‌ನ ವಿಷಯಗಳ ಆಂತರಿಕ ಸಾಕ್ಸ್ಯದಿಂದ ತಿಳಿದು 
ಬರುವುದೇನೆಂದರೆ- 

) ಇದು ಪ್ರವಾದಿತ್ವದ ಪದವಿಗಾಗಿ ಪ್ರವಾದಿವರ್ಯರಿಗೆ(ಸು ತರಬೇತಿ ನೀಡಲಾಗುತ್ತಿದ್ದ, ಪ್ರವಾದಿತ್ತದ ಆರಂಭ 
ಘಟ್ಟಿದಲ್ಲಿ ಅವತೀರ್ಣಗೊಂಡಿರಬಹುದು. 

2) ಆಗ ಕನಿಷ್ಠಪಕ್ಷ ದೀರ್ಫಿ' ಪಠನ ಸಾಧ್ಯವಾಗುವಷ್ಟು ಪ್ರಮಾಣದಲ್ಲಿ ಕುರ್‌ಆನ್‌ ಅವತೀರ್ಣಗೊಂಡಿತ್ತು. 

3) ಪ್ರವಾದಿವರ್ಯರು(ಸು) ಧರ್ಮಪ್ರಚಾರ ಕಾರ್ಯವನ್ನು ಬಹಿರಂಗವಾಗಿ ಆರಂಭಿಸಿದ್ದರು ಮತ್ತು ಮಕ್ಕಾದಲ್ಲಿ ಅವರ 
ವಿರುದ್ಧ ಪ್ರತಿಭಟನೆಯು ಕಾವೇರಿತ್ತು. 

"ಎರಡನೆಯ ರುಕೂಲ್‌ನ ಕುರಿತು, ಅದು ಕೂಡಾ ಮಕ್ಕಾದಲ್ಲೇ ಅವತೀರ್ಣವಾಗಿತ್ತೆಂದು ಅನೇಕ ವ್ಯಾಖ್ಯಾನಕಾರರು 
ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ, ಕೆಲವು ವ್ಯಾಖ್ಯಾನಕಾರರು- ಇದು ಮದೀನಾದಲ್ಲಿ ಅವತೀರ್ಣಗೊಂಡದ್ದು ಎಂದಿದ್ದಾರೆ. 
ಇದರಲ್ಲಿರುವ ದೇವ ಮಾರ್ಗದಲ್ಲಿ ಯುದ್ಧ ಮತ್ತು ಕಡ್ಡಾಯ ದಾನದ ಪ್ರಸ್ತಾಪವು ಈ ಎರಡನೆಯ ಅಭಿಪ್ರಾಯವನ್ನು 
ಸಮರ್ಥಿಸುತ್ತದೆ. 


ಚರ್ಚಾ ವಿಷಯಗಳು 

ಮೊದಲಿನ ಏಳು ಸೂಕ್ತಗಳಲ್ಲಿ ಪ್ರವಾದಿವರ್ಯರಿಗೆಸಿ ಅವರ ಮೇಲೆ ಹೊರಿಸಲಾಗಿರುವ ಮಹಾನ್‌ ಹೊಣೆಗಾರಿಕೆ 
ಗಳನ್ನು ನಿರ್ವಹಿಸಲು ತಮ್ಮನ್ನು ತಾವೇ ಸಿದ್ಧಗೊಳಿಸಿಕೊಳ್ಳಬೇಕೆಂದು ಆದೇಶಿಸಲಾಗಿದೆ. ಈ ನಿಟ್ಟಿನಲ್ಲಿ, ರಾತ್ರಿ ಕಾಲಗಳಲ್ಲೆದ್ದು 
ರಾತ್ರಿಯ ಅರ್ಧ ಭಾಗವನ್ನು ಅಥವಾ ಅದಕ್ಕಿಂತ ತುಸು ಹೆಚ್ಚು ಅಥವಾ ಕಡಿಮೆ ಕಾಲವನ್ನು ನಮಾರು್‌ನಲ್ಲಿ ಕಳೆಯ 
ಬೇಕೆಂಬ ಪ್ರಾಯೋಗಿಕ ವಿಧಾನವನ್ನು ತೋರಿಸಿಕೊಡಲಾಗಿದೆ. 

ಕಿರಿಂದ 14ರ ವರೆಗಿನ ಸೂಕ್ತಗಳಲ್ಲಿ- ಎಲ್ಲರಿಂದಲೂ ಬೇರ್ಪಟ್ಟು ವಿಶ್ವದೊಡೆಯನಾದ ಅಲ್ಲಾಹನಿಗೆ ಸೇರಿದವರಾಗಿರಿ. 
ನಿಮ್ಮ ಸಕಲ ವ್ಯವಹಾರಗಳನ್ನು ಅವನ ವಶಕ್ಕೆ ಬಿಟ್ಟು ನಿಶ್ಚಿಂತರಾಗಿರಿ. ಎರೋಧಿಗಳು ನಿಮ್ಮ ಮೇಲೆ ಹೊರಿಸುವ ಆರೋಪಗಳ 
ಬಗ್ಗೆ ತಾಳ್ಮೆ ವಹಿಸಿರಿ. ಅವರ ಗೊಡವೆಗೆ ಹೋಗಬೇಡಿರಿ ಮತ್ತು ಅವರ ಪ್ರಕರಣವನ್ನು ಅಲ್ಲಾಹನಿಗೆ تخت‎ ಅವನೇ 
ಅವರನ್ನು ನೋಡಿಕೊಳ್ಳುವನು ಎಂದು ಪ್ರವಾದಿವರ್ಯರಿಗೆ(ಸು ಬೋಧಿಸಲಾಗಿದೆ. 

ಅನಂತರ 15ರಿಂದ 19ರ ವರೆಗಿನ ಸೂಕ್ತಗಳಲ್ಲಿ ಪ್ರವಾದಿವರ್ಯರನ್ನು(ಸ) ವಿರೋಧಿಸುತ್ತಿದ್ದ ಜನರಿಗೆ- ನಾವು ಫಿರ್‌ಔನನ 
ಕಡೆಗೆ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿದಂತೆಯೇ "ನಿಮ್ಮ ಕಡೆಗೂ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ. 
ಫಿರ್‌ಔನನು ದೇವಸಂದೇಶವಾಹಕರ ಮಾತನ್ನು, ಪಾಲಿಸದಿದ್ದುದರಿಂದ ಎಂತಹ ದುರ್ಗತಿಯನ್ನು ಕಂಡನೆಂಬುದನ್ನು ನೋಡಿ 
ಕೊಳ್ಳಿರಿ. ಈ ಲೋಕದಲ್ಲಿ ನಿಮ್ಮ ಮೇಲೆ ಯಾತನೆಯೇನೂ ಎರಗಲಿಲ್ಲವೆಂದೇ ಇಟ್ಟು ಕೊಳ್ಳೋಣ. ಆಗಲೂ ಪರಲೋಕದಲ್ಲಿ 
ನೀವು ನಿಮ್ಮ ಸತ್ಯನಿಷೇಧದ ಶಿಕ್ಸೆಯಿಂದ ಪಾರಾಗಲು ಹೇಗೆ ಸಾಧ್ಯ? ಎಂದು ಎಚ್ಚರಿಕೆ ನಾಡಲಿ: ಇವಿಷ್ಟು ಪ್ರಥಮ 
ರುಕೂಲ್‌ನಲ್ಲಿರುವ ವಿಷಯಗಳು. 


1050 ಕುರ್‌ಆನ್‌ ವ್ಯಾಖ್ಯಾನ 


ಎರಡನೆಯ ರುಕೂಲ್‌ನಲ್ಲಿ ತಹಜ್ಜುದ್‌ ನಮಾಮುನ ಕುರಿತು ಪ್ರಥಮ ರುಕೂಲ್‌ನಲ್ಲಿ ನೀಡಲಾಗಿದ್ದ ಆರಂಭಿಕ 
ಆದೇಶಗಳಲ್ಲಿ ರಿಯಾಯಿತಿ ಮಾಡಲಾಗಿದೆ. ಇಲ್ಲಿ ತಹಜ್ಜುದ್‌ . ನಮಾರ್‌ನ ವಿಷಯದಲ್ಲಿ, ಸುಲಭವಾಗಿ ನಿರ್ವಹಿಸಲು 
ಸಾಧ್ಯವಾಗುವಷ್ಟು ನಮಾರು್‌ ನಿರ್ವಹಿಸಿರಿ ಆದರೆ ಮುಸ್ಲಿಮರು ನಿಜವಾಗಿಯೂ ಪಾಲಿಸಬೇಕಾದ ಪ್ರಮುಖ ಕಾರ್ಯ 
ಗಳೇನೆಂದರೆ, ಐದು ಹೊತ್ತಿನ ಕಡ್ಡಾಯ ನಮಾರುಗಳನ್ನು ಸಂಪೂರ್ಣ ಕ್ವ ನಿಟ್ಟಿನೊಂದಿಗೆ ನಿರ್ವಹಿಸಬೇಕು, ಕಡ್ಡಾಯ 
ದಾನವನ್ನು(ರುಕಾತನ್ನು) ಕ್ರಮ ಪ್ರಕಾರ ಸರಿಯಾಗಿ ಪಾವತಿಸಬೇಕು ಮತ್ತು ಸಂಪೂರ್ಣ ನಿಷ್ಠೆಯೊಂದಿಗೆ ದೇವ ಮಾರ್ಗದಲ್ಲಿ 
ಹಣ ವ್ಯಯಿಸಬೇಕು ಎಂದು ಆದೆಶಿಸಲಾಗಿದೆ. 

ಕೊನೆಯಲ್ಲಿ ನೀವು ಈ ಲೋಕದಲ್ಲಿ ಮಾಡುವ ಯಾವ ಸತ್ಯರ್ಮವೂ ವ್ಯರ್ಥವಾಗುವುದಿಲ್ಲ. ಅವುಗಳ ಬಗ್ಗೆ ನಿಮಗೆ 
ಅಲ್ಲಾಹನ ಬಳಿ ಭಾರೀ ಪ್ರತಿಫಲ ಸಿಗುವುದು ಎಂದು ಹೇಳಲಾಗಿದೆ. 


73. ಅಲ್‌ ಮುರ್ದುಮ್ಮಿಲ್‌ 1051 


3s 1 پش‎ ನ ےت‎ i 


B53‏ الا SNS IF I AE NGS‏ ینک یں 


73. ಅಲ್‌ ಮುರ್ದುಮ್ಮಿಲ್‌ 


(ಅವತೀರ್ಣ - ಳು 
ಸೂಕ್ತಗಳು-20 ರುಕೂಲ್‌ಗಳು-2 
ಫರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-14 ಹೊದ್ದು ಮಲಗುವವರ್ಲೆ! ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ವೇಳೆ ನಮಾಮುಗಾಗಿ 
ನಿಲ್ಲಿರಿ. ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ? ಅಥವಾ 
ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ ಮತ್ತು ಕುರ್‌ಆನನ್ನು ಸರಿಯಾಗಿ, ತಡೆ ತಡೆದು ಪಠಿಸಿರಿ. ನಾವು ನಿಮ್ಮ 
ಮೇಲೆ ಒಂದು ಘನವಾದ ವಾಣಿಯನ್ನು ಅವತೀರ್ಣಗೊಳಿಸಲಿದ್ದೇವೆ.5 ವಾಸ್ತವದಲ್ಲಿ ರಾತ್ರಿಕಾಲದ 


1. ಆ ಸಮಯದಲ್ಲಿ ಪ್ರವಾದಿವರ್ಯರು(ಸ) ಒಂದೋ ನಿದ್ರಿಸುತ್ತಿದ್ದರು ಅಥವಾ ನಿದ್ರಿಸಲಿಕ್ಕಾಗಿ ಹೊದ್ದು ಮಲಗಿದ್ದ 
ರೆಂದು ಈ ಅಭಿಸಂಬೋಧಿಸಲು ಪ್ರಯೋಗಿಸಿರುವ ಪದಗಳಿಂದ ವ್ಯಕ್ತವಾಗುತ್ತದೆ. ಆ ಸಂದರ್ಭದಲ್ಲಿ "ಓ ಹೊದ್ದು 
ಮಲಗುವವರೇ!". ಎಂದು ಕರೆದಿರುವುದು ಒಂದು ಅರ್ಥಗರ್ಭಿತ ಕೈಲಿಯಾಗಿದೆ. ತಾವು ಆರಾಮವಾಗಿ ಕಾಲು ಚಾಚಿ 
ಮಲಗುತ್ತಿದ್ದ ಕಾಲ ಕಳೆದು ಹೋಗಿದೆ. ಈಗ ತಮ್ಮ ಮೇಲೆ ಅತ್ಯಂತ ಮಹತ್ವದ ಹೊಣೆಯನ್ನು ಹೊರಿಸಲಾಗಿದ್ದು ಅದರ 
ಬೇಡಿಕೆಗಳು ಇದಕ್ಕಿಂತ ತೀರಾ ಭಿನ್ನವಾಗಿವೆ- ಎಂಬ ಇಂಗಿತ ಇದರಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

2. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ರಾತ್ರಿ ಕಾಲವನ್ನು ನಮಾರ್‌ನಲ್ಲಿ. ನಿಂತೇ ಕಳೆಯಿರಿ ಮತ್ತು ಅದರ 
ಸ್ಪಲ್ಪ ಕಾಲವನ್ನು ಮಾತ್ರ ಮಲಗುವುದರಲ್ಲಿ` ಕಳೆಯಿರಿ. 2) ರಾತ್ರೆಯಿಡೀ ನಮಾರಖ್‌ ಮಾಡುತ್ತಿರಬೇಕೆಂದು ನಿಮಗೆ 
ಹೇಳುವುದಿಲ್ಲ. ಮಾಯಿಷನ್ನೂ ಪಡೆಯಿರಿ ಮತ್ತು ರಾತ್ರೆಯ ಸ್ವಲ್ಪ ಭಾಗವನ್ನು ದೇವೋಪಾಸನೆಯಲ್ಲೂ ಕಳೆಯಿರಿ. ಆದರೆ 
ಇವೆರಡರ ಫೈಕಿ ಮೊದಲಿನ ಅರ್ಥವನ್ನು ಅನಂತರದ ವಿಷಯವು ಸಮರ್ಥಿಸುತ್ತದೆ ಮತ್ತು ಸೂರಃ ಅದ್ದಹ್ಟ್‌ನ 26ನೆಯ 
ಸೂಕ್ತದಿಂದಲೂ ಇದಕ್ಕೆ ಆಧಾರ ಸಿಗುತ್ತದೆ. 

3. ಇದು ದೇವೋಪಾಸನೆಯಲ್ಲಿ ಕಳೆಯಬೇಕೆಂದು ಆದೇಶಿಸಲಾಗಿರುವ ಸಮಯದ ಪ್ರಮಾಣದ ವಿವರಣೆಯಾಗಿದೆ. 
ಇದರಲ್ಲಿ- ನೀವು ಅರ್ಧರಾತ್ರಿಯನ್ನು ನಮಾರಿುನಲ್ಲಿ ಕಳೆಯಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಆಗಬಹುದು. ಹೆಚ್ಚೂ 
ಆಗಬಹುದೆಂಬ ಆಯ್ಕೆ ಕೊಡಲಾಗಿದೆ. ಆದರೆ ಅರ್ಧರಾತ್ರಿಯೇ ಮೇಲೆಂದು ಎವರಣಾಕೈಲಿಯಿಂದ ತಿಳಿಯುತ್ತದೆ. ಏಕೆಂದರೆ 
ಅದನ್ನೇ ಮುಖ್ಯವಾಗಿ ತಿಳಿಸಿ ಆ ಬಳಿಕ ಆದರಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳೆಬಹುಡೆಂಬ ಆಯ್ಕೆ "ಕೊಡಲಾಗಿದೆ. 

4. ಅರ್ಥಾತ್‌- ಅವಸರದಿಂದಲೂ ರಭಸೆವಾಗಿಯೂ ಓದಬಾರದು." ಮೆಲ್ಲಮೆಲ್ಲನೆ ಒಂದೊಂದು ಪದವನ್ನೂ ಸ್ಪಷ್ಟವಾಗಿ 
ಉಚ್ಛ್ಚರಿಸಿರಿ. ಪ್ರತಿಯೊಂದು ಸೂಕ್ತದಲ್ಲಿ. ನಿಲ್ಲಿರಿ. ಇದರಿಂದ ದೇವವಾಣಿಯ ಅರ್ಥ, ಅಭಿಪ್ರಾಯ, ಇಂಗಿತೆಗಳು ಚೆನ್ನಾಗಿ 
ಅರ್ಥವಾಗುವುವು ಮತ್ತು ನೀವು ಅದರ ವಿಷಯಗಳಿಂದ ಪ್ರಭಾವಿತರಾಗುವಿರಿ. 

5, ತಾತ್ತರ್ಯವೇನೆಂದರೆ- ನಾವು ನಿಮ್ಮ ಮೇಲೆ ಬಹಳ ಘನವಾದ ಒಂದು ವಾಣಿಯನ್ನು  ಅವತೀರ್ಣಗೊಳಿಸಲಿದ್ದೆ ವೆ. 
ಆ ಭಾರವನ್ನು ಹೊರುವ ಶಕ್ತಿ ನಿಮ್ಮಲ್ಲಿ ಉಂಟಾಗಬೇಕಾದುದು ಅಗತ್ಯ. ಅದಕ್ಕಾಗಿ ನಿಮಗೆ ರಾತ್ರಿ ಕಾಲದ ನಮಾಯಿುನ ಆಜ್ನೆ 


ಕಾಂಡ-29 


1052 ಕುರ್‌ಆನ್‌ ವ್ಯಾಖ್ಯಾನ 


pa ION ತ್‌ 
B35 
OK py Ag 


Ve NSD 36 3 ಹಿಮ್‌ 4 NAH 2 

py‏ 7 و ور ےکا 

ನ ಹ یل ے2 ای لی ما تزلزی‎ 
ಏಳುವಿಕೆಯು" ಆತ್ಮ ನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಕುರ್‌ಆನನ್ನು ಸರಿಯಾಗಿ 
ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ. ಹಗಲು ಹೊತ್ತಿನಲ್ಲಂತು ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. 
ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ ಮತ್ತು ಎಲ್ಲರಿಂದಲೂ ಬೇರ್ಪಟ್ಟು ಕೇವಲ ಅವನಿಗೆ 


ಸೇರಿದವರಾಗಿರಿ. ಅವನು ಪೂರ್ವ- ಪಶ್ಚಿಮಗಳ ಒಡೆಯನು. ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ. 
ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿ ರಿ? ಮತ್ತು ಜನರು ಆಡುತ್ತಿರುವ ಮಾತುಗಳ 


ಕೊಡಲಾಗುತ್ತಿದೆ. ಈ ಮೂಲಕವೇ ನಿಮಗೆ ಆ ಶಕ್ತಿ ಲಭಿಸುವುದು. ಕುರ್‌ಆನಿನ ಆಜ್ಞೆಗಳ ಪ್ರಕಾರ ನಡೆಯುವುದು, ಅದರ 
ಬೋಧನೆಗಳ ಜೀವಂತ ಮಾದರಿಯಾಗಿ ತೋರಿಸುವುದು, ಅದರೆ ಸಂದೇಶವನ್ನೆತ್ರಿಕೊಂಡು ಇಡೀ ಜಗತ್ತಿನ ವಿರುದ್ಧ ಕಣಕ್ಕಿಳಿ 
ಯುವುದು ಮತ್ತು ಅದಕ್ಕನುಸಾರವಾಗಿ ವಿಚಾರ, وھ‎ ಶೀಲ, ಚಾರಿತ್ರ್ಯ, ಶಿಷ್ಟಾಚಾರ, ಸಂಸ್ಕೃತಿ ಮತ್ತು ನಾಗರಿಕತೆಗಳ 
ಸಂಪೂರ್ಣ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನುಂಟು ಮಾಡುವುದು. ಇದು ಊಹಿಸಲಿಕ್ಕೂ ಸಾಧ್ಯವಿಲ್ಲದಷ್ಟು ಕಠಿಣವಾದ ಕಾರ್ಯವಾದ್ದ 
ರಿಂದಲೇ ಇದನ್ನು ಘನವಾದ ವಾಣಿ ಎನ್ನಲಾಗಿದೆ. ಇದರ ಅವಶೀರ್ಣದ ಭಾರವನ್ನು ಸಹಿಸಿಕೊಳ್ಳುವುದು ಕೂಡಾ ಬಹಳೆ 
ಪ್ರಯಾಸಕರವಾಗಿದ್ದುದರಿಂದ ಆ ಅರ್ಥದಲ್ಲೂ ಇದನ್ನು ಭಾರೀ ವಾಣಿ ಎನ್ನಲಾಗಿದೆ. ಇದರ ವಿಶದೀಕರಣವು ಹದೀಸ್‌ ಗಳಲ್ಲಿದೆ. 

6. ಮೂಲದಲ್ಲಿ 'ನಾಶಿಅತಲ್ಲೈಲ್‌' ಎಂಬ ಪದಗಳು ಪ್ರಯೋಗವಾಗಿವೆ. ಇದರ ವಿಷಯದಲ್ಲಿ. ವ್ಮಾಖ್ಕಾನಕಾರರ ಮತ್ತು 
ನಿಘಂಟುಕಾರರ ನಾಲ್ಕು ಬೇರೆ ಬೇರೆ ಹೇಳಿಕೆಗಳಿವೆ- 1) ನಾಶಿಅಃ ಎಂದರೆ ರಾತ್ರೆ ಏಳುವ ವ್ಯಕ್ತಿ. 2) ರಾತ್ರಿಯ ಕಾಲಘುಟ್ಟಿಗಳು. 
3) ರಾತ್ರೆ ಏಳುವುದು. 4) ಈ ಪದವು ರಾತ್ರೆ ಏಳುಪುದಕ್ಕೆ ಮಾತ್ರವಲ್ಲ ಮಲಗಿ ಏಳುವುದಕ್ಕೆ ಹೇಳಲಾಗುತ್ತದೆ. ಹ. ಆಯಿಶಾ(ರ) 
ಮತ್ತು ಮುಜಾಹಿದ್‌ ಈ ನಾಲ್ಕನೆಯ ಅರ್ಥವನ್ನು ಅಂಗೀಕರಿಸಿದ್ದಾರೆ. 

7. ಮೂಲದಲ್ಲಿ 'ಅಶದ್ದು ವತ್‌ಅನ್‌' ಎಂಬ ಪದಗಳು ಪ್ರಯೋಗವಾಗಿಷೆ. ಇದು ಬಹಳ ವಿಶಾಲಾರ್ಥವೃಳ್ಳ ಪದ. ಇದರ 
ಒಂದು ಅರ್ಥ- ಆರಾಧನೆಗಾಗಿ ರಾತ್ರಿ ವೇಳೆ ಎದ್ದೇಳುವ ಮತ್ತು ಬಹಳ ಹೊತ್ತಿನ ವರೆಗೆ ನಿಂತಿರುವ ಕ್ರಿಯೆಯು ಚಿತ್ತವನ್ನು 
ನಿಗ್ರಹಿಸುವ ಮತ್ತು ಅದನ್ನು ನಿಯಂತ್ರಣದಲ್ಲಿಡುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವ ಒಂದು ' ಆಧ್ಯಾಕ್ಮಿಕ 
ಅಭ್ಯಾಸವಾಗಿದೆ. ಎರಡನೆಯ ಅರ್ಥ- ಇದು ಮನಸ್ಸು ಮತ್ತು ನಾಲಗೆಯ ನಡುವೆ ಸಾದೃಶ್ಯ ವನ್ನುಂಟು ಮಾಡುವ ಒಂದು 
ಪರಿಣಾಮಕಾರಿ ಸಾಧನವಾಗಿದೆ. ಮೂರನೆಯ ಅರ್ಥ- ಇದು ಮನುಷ್ಯನ ಅಂತರಂಗ ಬಹಿರಂಗಗಳ ನಡುವೆ ಸಮಾನತೆಯನ್ನುಂಟು 
ಮಾಡುವೆ ಅತ್ಮಂತ ಪರಿಣಾಮಕಾರಿ ಸಾಧನವಾಗಿದೆ. ನಾಲ್ಕನೆಯ ಅರ್ಥ- ಇದನ್ನು ಪರಿಪಾಲಿಸುವುದರಿಂದ ಮನುಷ್ಯ ಷ್ಕನಲ್ಲಿ ಬಲವಾದ 
ಸ್ಥಿರಚತ್ತತೆ ಉಂಟಾಗುತ್ತದೆ. 

8. ಮೂಲದಲ್ಲಿ 'ಅಕ್‌ವಮು ಕೀಲಾ' ಎಂದಿದೆ. ಇದರ ಶಬ್ದಕೋಶಾರ್ಥವು- "ಮಾತನ್ನು ಹೆಚ್ಚು ನೇರ ಹಾಗೂ.| 
ಸಮರ್ಪಕವಾಗಿ ಮಾಡುತ್ತದೆ" ಎಂದಾಗಿದೆ. ಆದರೆ ಇದರ ತಾತ್ಸ ಶ್ಟರ್ಯವ್ಪ- ಆಗ ಮನುಷ್ಯನಿಗೆ ಕುರ್‌ಆನನ್ನು ಹೆಚ್ಚು ಶಾಂತಿಯಿಂದ, 
ಸಂತೃಪ್ತಿಯಿಂದ ಮತ್ತು ಗಮನವಿಟ್ಟು ಅರ್ಥೈಸಿಕೊಂಡು ಓದಲು ಸಾಧ್ಯವಾಗುತ್ತದೆ- ಎಂದಾಗಿದೆ. 
| 9. ಹೆಗಲು ಹೊತ್ತಿನ ಕಾರ್ಯ ಮಗ್ಗತೆಗಳನ್ನು ಪ್ರಸ್ತಾಪಿಸಿದ ಬಳಿಕ "ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ" | 

ಎಂದು: ಹೇಳಿರುವುದರಿಂದ- ಪ್ರಪಂಚದಲ್ಲಿ ಎಲ್ಲ ವಿಧದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ನಿಮ್ಮ ಪ್ರಭುವಿನ'' 
ನಾಮಸ್ಮರಣೆಯನ್ನು ಮರೆಯಬಾರದು. ಒಂದಲ್ಲೊಂದು ವಿಧದಲ್ಲಿ ಅವನನ್ನು ಸ್ಮರಿಸುತ್ತಾ ಇರಿ- ಎಂಬ ಅರ್ಥ ತನ್ನಿಂತಾನೇ 
ವ್ಯಕ್ತವಾಗುತ್ತದೆ. (ವಿವರಣೆಗೆ ಅಧ್ಯಾಯ سب‎ ಅಹ್‌ರುಾಬ್‌ನ 63ನೆಯ ಟಿಪ್ಪಣಿ ನೋಡಿರಿ) 
“10. ಯಾರ ಮೇಲೆ ಸಂಪೂರ್ಣ ಭರವನೆ ಇರಿಸಿ ತನ್ನ: ಪ್ರಕರಣವನ್ನು ' ಆವನ ವಶಕ್ಕೆ `ಬಿಟ್ಟುಕೊಡಲಾಗುವುದೋ 
ಅಂತಹವನನ್ನು 'ವಕೀಲ್‌'(ಕಾರ್ಯಸಾಧಕ) ಎನ್ನುತ್ತಾರೆ. ಸುಮಾರು ಇದೇ ಅರ್ಥದಲ್ಲಿ ಬೇರೆ ಕೆಲವು ಭಾಷೆಗಳಲ್ಲೂ ಈ ಪದವನ್ನು. 


ಕಾಂಡ-29 


73. ಅಲ್‌ ಮುರ್ದುಮ್ಮಿಲ್‌ 1053 


BA سو وص سک سر ےک وو‎ AT. 

KA ES Foye As SM)‏ اکا و جح ھ1 

١٠ » *» 0 32 3 BANAT AG TAs 

Os SM SF SENS E15 CL‏ 7َ کا تی 

ھ مور سے وی کی ہے AS‏ سو گں سے سے سو ہبہ [NE‏ 

BUG KE GE WL KY اسنا‎ oes الال ایا‎ 
ಬಗ್ಗೆ ತಾಳ್ಮೆ ವಹಿಸಿರಿ ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ. ಸತ್ಯವನ್ನು ತಿರಸ್ಕರಿಸುವ ಈ 
ಸ್ಥಿತಿವಂತರೊಂಲಿದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಬಿಡಿರಿ? ಮತ್ತು ಇವರನ್ನು ಸ್ವಲ್ಪ 
ಕಾಲ ಇದೇ ಸ್ಥಿತಿಯಲ್ಲಿ ಇರಲು ಬಿಡಿರಿ. ನಮ್ಮ ಬಳಿ (ಇವರಿಗಾಗಿ) ಭಾರವಾದ ಬೇಡಿಗಳಿವೆ,3 ಧೆಗಧಗಿಸುವ 
ಅಗ್ನಿಯಿದೆ, ಗಂಟಲಲ್ಲಿ ಸಿಕ್ಕಿಕೊಳ್ಳುವಂತಹಪ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ. ಭೂಮಿಯೂ, 


ಪರ್ವತಗಳೂ ನಡುಗತೊಡಗುವ ಹಾಗೂ ಪರ್ವತಗಳು ಚದುರಿಹೋದ ಮರಳ ರಾಶಿಯಂತೆ ಆಗಿ ಬಿಡುವ 
ಆ ದಿನ ಇದು ಸಂಭವಿಸುವುದು." 


ಪ್ರಯೋಗಿಸಲಾಗುತ್ತದೆ. ನಮ್ಮ ವ್ಯಾಜ್ಯವನ್ನು ವಕೀಲನ ವಶಕ್ಕೆ ಒಪ್ಪಿಸಿ ನಾವು ನಿಶ್ಚಿಂತರಾಗಿ ಬಿಡುತ್ತೇವೆ. ಅವನು ನಮ್ಮ ಪರವಾಗಿ 
ವ್ಯಾಜ್ಮವನ್ನು ನಡೆಸುವನೆಂದೂ, ನಮಗೆ ಸ್ವತಃ ವ್ಯಾಜ್ಯ ನಡೆಸುವ ಅಗತ್ಯವಿರುವುದಿಲ್ಲವೆಂದೂ ತಿಳಿಯುತ್ತೇವೆ. ಸೂಕ್ತದ ತಾತ್ಸರ್ಯ 
ವೇನೆಂದರೆ- ಈ ಧರ್ಮದ ಸಂದೇಶವನ್ನು ಪ್ರಚಾರ ಮಾಡಿದ್ದಕ್ಕಾಗಿ ನಿಮ್ಮ ವಿರುದ್ಧ ಎಬ್ಬಿಸಲಾಗಿರುವ ವಿರೋಧದ ಬಿರುಗಾಳಿಯ 
ಬಗ್ಗೆ ನೀವು ಚಿಂತಾಕ್ರಾಂತರಾಗಬೇಕಾಗಿಲ್ಲ. ನಿಮ್ಮ ಪ್ರಭುವು ಪೂರ್ವ ಪಶ್ಚಿಮಗಳ ಅರ್ಥಾತ್‌ ಅಖಿಲ ಜಗತ್ತಿನ ಒಡೆಯ 
ನಾಗಿರುತ್ತಾನೆ. ದೇವತ್ವದ ಅಧಿಕಾರಗಳು ಅವನ ಹೊರತು ಬೇರಾರ ಕೈಯಲ್ಲೂ ಇಲ್ಲ. ನೀವು ನಿಮ್ಮ ಪ್ರಕರಣವನ್ನು ಅವನ 
ವಶಕ್ಕೆ مرف‎ ಮತ್ತು ನಿಮ್ಮ ವ್ಯಾಜ್ಯವನ್ನು ಅವನೇ ನಡೆಸುವನೆಂದೂ, ನಿಮ್ಮ ಶತ್ರುಗಳನ್ನು ಅವನೇ ಸದೆ ಬಡಿಯುವನೆಂದೂ, 
ನಿಮ್ಮ ಎಲ್ಲ ಕಾರ್ಯಗಳನ್ನು ಅವನೇ ಸಾಧಿಸಿಕೊಡುವನೆಂದೂ ಭಾವಿಸಿ ನಿಶ್ಚಿಂತರಾಗಿದ್ದುಕೊಳ್ಳಿರಿ. 

11. 'ಬೇರ್ಪಡಿರಿ' ಎಂದರೆ ಅವರನ್ನು -ಬಹಿಷ್ಯರಿಸಿ 'ನಿಮ್ಮ ಧರ್ಮಪ್ರಚಾರ ಕಾರ್ಯವನ್ನು ನಿಲ್ಲಿಸಿ ಬಿಡಿರಿ ಎಂದರ್ಥವಲ್ಲ. 
ಇದರ ನಿಜವಾದ ಅರ್ಥವೇನೆಂದರೆ- ನೀವು ಅವರ ಬಾಯಿಗೆ ಬೀಳಬೇಡಿರಿ. ಅವರ ಅಸಭ್ಮ ವರ್ತನೆಗಳನ್ನು ಸಂಪೂರ್ಣ ಕಡೆಗಣಿಸಿರಿ. 
ಅವರ ಅಸಂಬದ್ಧತೆಗಳಿಗೆ ಪ್ರತುತ್ತರ ಕೊಡಬೇಡಿರಿ. ಈ ರೀತಿ ನೀವು ಅವರಿಂದ ದೂರವಿರಬೇಕಾದುದು ಕೋಷ, ಬೇಸರ ಅಥವಾ 
ಸಿಡುಕಿನಿಂದಲ್ಲ. ಒಬ್ಬ ಸಜ್ಜನ ವ್ಯಕ್ತಿಯು ಯಾರಾದರೊಬ್ಬ ಪುಂಡ ಪೋಕರಿಯ ಬಯ್ಗಳನ್ನು ಕೇಳಿ ಅದನ್ನು ತೀರಾ ಕಡೆಗಣಿಸಿ 
ಬಿಡುವಂತೆ ಮತ್ತು ಅದರಿಂದ ತನ್ನ ಮನಸ್ಸನ್ನು ಕಲುಷಿತಗೊಳಿಸಿಕೊಳ್ಳದಂತೆಯೇ ನೀವು ವರ್ತಿಸಬೇಕು. ಪ್ರವಾದಿವರ್ಯರು(ಸು) 
ಆರಂಭದಿಂದಲೂ ಹೀಗೆಯೇ ವರ್ತಿಸುವವರಾಗಿದ್ದರು. ಆದರೂ ಅವರು ಸತ್ಯನಿಷೇಧಿಗಳಿಗೆ ಉತ್ತರ ಕೊಡದಿರುವುದು ಯಾವುದಾದರೂ 
ದೌರ್ಬಲ್ಯದ ಕಾರಣದಿಂದಲ್ಲವೆಂದೂ ಇಂತಹ ಸಂದರ್ಭದಲ್ಲಿ ಈ ರೀತಿ ಸಭ್ಯವಾಗಿ ವರ್ತಿಸಲು ಅಲ್ಲಾಹನೇ ತನ್ನ ರಸೂಲರಿಗೆ 
ಕಲಿಸಿಕೊಟ್ಟೆರುವನೆಂದೂ ಸತ್ಮನಿಷೇಧಿಗಳಿಗೆ ತಿಳಿಸಲಿಕ್ಕಾಗಿ ಈ ಆದೇಶವನ್ನು ಕುರ್‌ಆನಿನಲ್ಲಿ ನೀಡಲಾಗಿದೆ. 

12. ಮಕ್ಕಾದಲ್ಲಿ ಪ್ರವಾದಿವರ್ಯರನ್ನು(ಸ) ತಿರಸ್ಕರಿಸುತ್ತಿದ್ದ ಮತ್ತು ವಿವಿಧ ರೀತಿಯಲ್ಲಿ ಜನ ಸಾಮಾನ್ಯರನ್ನು ವಂಚಿಸಿ, 
ಸೆಂಕುಚಿತ ಭಾವನೆಗಳನ್ನು ಬಡಿದೆಬ್ಬಿಸಿ, ಪ್ರಚೋದಿಸಿ, ಪ್ರವಾದಿವರ್ಯರನ್ನು(ಸೆ) ವಿರೋಧಿಸುವಂತೆ ಅವರನ್ನು ಪ್ರೇರೇಪಿಸುತ್ತಿದ್ದ 
ಜನರು ಆ ಸಮಾಜದ ಸ್ಥಿತಿವಂತರಾಗಿದ್ದರೆಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಇಸ್ಲಾಮಿನ ಸುಧಾರಣಾತ್ಮಕ ಬೋಧನೆ 
ಗಳಿಂದ ಈ ಜನರ ಹಿತಾಸಕ್ತಿಗಳಿಗೆ ನಷ್ಟವುಂಟಾಗುತ್ತದೆಂಬುದೇ ಇವರ ಈ ಪ್ರವೃತ್ತಿಗೆ ಕಾರಣವಾಗಿದೆ. 

" 13. ನರಕದಲ್ಲಿ ಅಪರಾಧಿಗಳ ಕಾಲುಗಳಿಗೆ ಬೇಡಿ ಹಾಕುವುದು ಅವರು ಓಡಿ ಹೋಗದಂತೆ ತಡೆಯಲಿಕ್ಕಾಗಿ ಅಲ್ಲ. ನಿಜವಾಗಿ 
ಅವರಿಗೆ ಏಳಲಿಕ್ಕಾಗದಂತೆ ಮಾಡುವುದೇ ಇದರ ಉದ್ದೇಶವಾಗಿರುವುದು. ಅಂದರೆ ಇದು ಯಾತನೆ ನೀಡಲಿಕ್ಕಾಗಿ ಇರುವುದೇ 
ಹೊರತು ಪಲಾಯನವನ್ನು ತಡೆಯಲಿಕ್ಕಾಗಿ ಅಲ್ಲ. 

14. ಆಗ ಪರ್ವತಗಳ ಭಾಗಗಳನ್ನು ಪರಸ್ಪರ ಬಿಗಿದಿಡುವ ಆಕರ್ಷಣಾ ಶಕ್ತಿಯು ಇಲ್ಲವಾಗಿ ಬಿಡುವುದರಿಂದ ಅವು ಮೊದಲು 
ಬಿಡಿ ಮರಳಿನ ರಾಶಿಯಂತಾಗಿ ಬಿಡುವುವು. ಅನಂತರ ಸಂಪೂರ್ಣ ಭೂಮಿಯನ್ನು ಅಲುಗಾಡಿಸಿ ಬಿಡುವಂತಹ ಭೂಕಂಪ 
ವುಂಟಾದಾಗ ಈ ಮರಳು ಹೆರಡಿಕೊಳ್ಳುವುದು ಮತ್ತು ಇಡೀ ಭೂಮಿಯು ಒಂದು ಸಮತಟ್ಟಾದ ಬಯಲಾಗಿ ಮಾರ್ಪಡುವುದು.. 


ಕಾಂಡ-29 


14 ಕುರ್‌ಆನ್‌ ವ್ಯಾಖ್ಯಾನ 


ಹ್‌ ಡ್‌ 


VES‏ سر T AIG PO‏ ار کد گے ھ 
بل نون ALE IE ES SASS‏ کہيل ۵ 
pad ಲ್‌‏ ھ pe 5۷ ಲ‏ 1 ا ಗ‏ 2 229 61( رص 
US stats ids ts SS ಲಯ 4&5‏ 2 
سو س2ڑو فی کو یں ہیا وس مہس. 1 
OSES sy EEL lo‏ مار dus‏ 45 یلان ا3 
سد سس سور ILC AE‏ جھا مہ آنے ہی ےر ہے ور ta‏ 
رك ಮೆಹ್ದಿ‏ تقو اد من ಮಹಿ ಮಯಿ ಯ‏ 
ಫಿರ್‌ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ‏ ہچ )15-19( 
ಮೇಲೆ ಸಾಕ್ಟಿಯಾಗಿ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ. ಫಿರ್‌ಔನನು ಆ ಸಂದೇಶವಾಹಕರ‏ 
ಆಜ್ಞೋಲ್ಲಂಘನೆ ಮಾಡಿದಾಗ ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು (ಎಂಬುದನ್ನು‏ 
ಗಮನಿಸಿರಿ). ನೀವು ಸತ್ಯವನ್ನು ತಿರಸ್ಕರಿಸಿದರೆ, ಮಕ್ಕಳನ್ನು ವೃದ್ಧರಾಗಿ ಮಾಡಿ ಬಿಡುವಂತಹ ಮತ್ತು‏ 
ಆಕಾಶವು ಬಿರಿದು ಹೋಗುವಷ್ಟು ಕಠಿಣವಾಗಿರುವಂತಹ ಆ ದಿನ ಹೇಗೆ ರಕ್ಟಣೆ ಹೊಂದುವಿರಿ?' ಅಲ್ಲಾಹನ‏ 
ವಾಗ್ದಾನವಂತು ಪೂರ್ಣಗೊಂಡೇ ತೀರುವುದು. ಇದೊಂದು ಉಪದೇಶವಾಗಿದೆ. ಇನ್ನು ಇಷ್ಟವಿದ್ದವನು‏ 
ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ.‏ 
ಸಂದೇಶವಾಹಕರೇ, * ನೀವು ಕೆಲವೊಮ್ಮೆ ರಾತ್ರೆಯ ಸುಮಾರು ಮೂರನೆಯ ಎರಡು ಭಾಗ- ಇನ್ನು‏ )20( 
ಕೆಲವೊಮ್ಮೆ ಅರ್ಥ ಭಾಗ ಮತ್ತು ಕೆಲವೊಮ್ಮೆ ಮೂರನೆಯ ಒಂದು ಭಾಗವನ್ನು ಆರಾಧನೆಯಲ್ಲಿ‏ 


15. ಈಗ ಪ್ರವಾದಿವರ್ಯರನ್ನು(ಸ) ತಿರಸ್ಕರಿಸುತ್ತಿದ್ದ ಮತ್ತು ಅವರನ್ನು ವಿರೋಧಿಸುವುದರಲ್ಲೇ ನಿರತರಾಗಿದ್ದ ಮಕ್ಕಾದ 
ಸತ್ಮನಿಷೇಧಿಗಳನ್ನು ಅಭಿಸಂಬೋಧಿಸಲಾಗುತ್ತಿದೆ. 

16. ಪ್ರವಾದಿವರ್ಯರನ್ನು(ಸ) ಜನರ ಮೇಲೆ ಸಾಕ್ಟಿಯಾಗಿ ಕಳುಹಿಸುವುದೆಂದರೆ- ಅವರು ಈ ಲೋಕದಲ್ಲಿ ಜನರ ಮುಂದೆ 
ತಮ್ಮ ಮಾತು- ಕೃತಿಗಳ ಮೂಲಕ ಸತ್ಯಕ್ಕೆ ಸಾಕ್ಷಿಯಾಗಿರುವರು. ಮಾತ್ರವಲ್ಲ, ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯವು 
ಸ್ಥಾಪನೆಗೊಂಡಾಗ ನಾನು ಇವರ ಮುಂದೆ ಸತ್ಯವನ್ನು ಸಾರಿ ಹೇಳಿದ್ದೇನೆಂದು ಅವರು ಸಾಕ್ಸಿ ಹೇಳುವರು. (ಹೆಚ್ಚಿನ ವಿವರಣೆಯನ್ನು 
ಸೂರಃ ಅಲ್‌ ಬಕರ: 144, ಅನ್ನಿಸಾ: 64, ಅಲ್‌ ಅಹ್‌ರುಾಬ್‌: 82, ಅಲ್‌ ಫತಹ್‌ನ 14ನೆಯ ಟಿಪ್ಪಣಿ ಹಾಗೂ ಅನ್ನಹ್ನ್‌ನ 
84,89ನೆಯ ಸೂಕ್ತಗಳನ್ನು ನೋಡಿರಿ) 

17. ಅರ್ಥಾತ್‌- ಒಂದನೆಯದಾಗಿ ನಾವು ಕಳುಹಿಸಿದ ರಸೂಲರ ಮಾತನ್ನು ನೀವು ಪಾಲಿಸದಿದ್ದರೆ ಈ ಹಿಂದೆ ಇದೇ 
ಅಪರಾಧದ ಫಲವಾಗಿ ಫಿರ್‌ಔನನು ಎದುರಿಸಿದ ದುರ್ಗತಿಯನ್ನು ನೀವು ಈ ಲೋಕದಲ್ಲೇ ಎದುರಿಸಬೇಕಾದೀತು. ಒಂದು ವೇಳೆ 
ಈ ಲೋಕದಲ್ಲಿ ನಿಮ್ಮ ಮೇಲೆ ಯಾವುದೇ ಯಾತನೆಯನ್ನು ಎರಗಿಸದಿದ್ದರೂ ಪುನರುತ್ನಾನ ದಿನದ ಯಾತನೆಯಿಂದ ಪಾರಾಗಲು 
ನಿಮಗೆ ಹೇಗೆ ಸಾಧೂ 

18. ಈ ಸೂಕ್ತದಲ್ಲಿ ತಹಜ್ಜುದ್‌ ನಮಾರುನ ಆಜ್ಞೆಯನ್ನು ಲಘೂಕರಿಸಲಾಗಿದೆ. ಈ ವಿಷಯದಲ್ಲಿ ವಿಭಿನ್ನ 
ವರದಿಗಳಿವೆ. ಹ. ಆಯಿಶಾರಿಂದ(ರ ಉಲ್ಲೇಖಿಸಲ್ಪಟ್ಟಿರುವ ಒಂದು ವರದಿಯ ಪ್ರಕಾರ ತಹಜ್ಜುದ್‌ನ ಕುರಿತು ಪ್ರಥಮ 
ಅದೇಶ ಬಂದ ಒಂದು ವರ್ಷದ ಬಳಿಕ ಈ ಎರಡನೆಯ ಆದೇಶವು ಅವತೀರ್ಣವಾಯಿತು ಮತ್ತು ಕಡ್ಡಾಯವಾಗಿದ್ದ 
ತಹಜ್ಜುದ್‌ ನಮಾರುನ್ನು 'ನಫಿಲ್‌' (ಐಚ್ಛಿಕು ಎಂದು ಸಾರಲಾಯಿತು. (ಮುಸ್ಲಿಮ್‌) ಇನ್ನೊಂದು ವರದಿಯಲ್ಲಿ: ಈ 
ಆಜ್ಞೆಯು ಮೊದಲಿನ ಆಜ್ಞೆಯ 8 ತಿಂಗಳ ಅನಂತರ ಬಂತೆಂದು ಹೇಳಲಾಗಿದೆ. ಮೂರನೆಯ ವರದಿಯೊಂದರಲ್ಲಿ- 
ಹದಿನಾರು ತಿಂಗಳ ಅನಂತರವೆಂದು ಹೇಳಲಾಗಿದೆ. (ಅಬೂ ದಾವೂದ್‌) ಅದರೆ ಇದರ ಅವತೀರ್ಣವು ಹೆತ್ತು ವರ್ಷಗಳ 
ಅನಂತರವಾಯಿತೆಂದು ಸಈದ್‌ ಬಿನ್‌ ಜುಬೈರ್‌(ರ) ಹೇಳುತ್ತಾರೆ. (ಇಬ್ಸ್‌ ಜರೀರ್‌ ಮತ್ತು ಇಬ್ನ್‌ ಅಬೀ ಹಾಶಿಮ್‌) 


ಕಾಂಡ-29 


73. ಅಲ್‌ ಮುರ್ಬುಮ್ಮಿಲ್‌ | 1055 


MSL Ghd‏ نز ایل IMS‏ ہے 
ME ಹಸ TE SEK‏ 


ہو 


ಯಜ کرت لاوز نج‎ ವಹಿ ಆಯೆ! pe 


ಕಳೆಯುತ್ತೀರೆಂದು ನಿಮ್ಮ ಪ್ರಭು ತಿಳಿದಿರುತ್ತಾನೆ. ನಿಮ್ಮ ಸಂಗಾತಿಗಳ ಪೈಕಿಯೂ ಒಂದು ಗುಂಪು ಹೀಗೆ 
ಮಾಡುತ್ತದೆ. ಅಲ್ಲಾಹನೇ ರಾತ್ರಿ ಮತ್ತು ಹಗಲುಗಳ ಸಮಯಗಳ ಲೆಕ್ಕವಿಡುತ್ತಾನೆ. ನೀವು ಕಾಲ ಗಣನೆಯನ್ನು 
ಸರಿಯಾಗಿ ಮಾಡಲಾರಿರಿ ಎಂಬುದು ಅವನಿಗೆ ತಿಳಿದಿದೆ. ಆದುದರಿಂದ ಅವನು ನಿಮ್ಮ ಮೇಲೆ ದಯೆ 
ತೋರಿದನು. ಇನ್ನು (ಮುಂದೆ) ಕುರ್‌ಆನ್‌ನಿ೦ದ, ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ. 
ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು, ಇನ್ನು ಕೆಲವರು ಅಲ್ಲಾಹನ ಅನುಗ್ರಹವನ್ನರಸಿಕೊಂಡು ಪ್ರಯಾಣ 
ದಲ್ಲಿರುತ್ತಾರೆ. ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ದ ಮಾಡುತ್ತಾರೆ- ಎಂದು ಅವನಿಗೆ ತಿಳಿದಿದೆ.3 


ನಮ್ಮ ದೃಷ್ಟಿಯಲ್ಲಿ ಇದೇ ಹೇಳಿಕೆ ಸರಿಯಾಗಿದೆ. ಏಕೆಂದರೆ, ಪ್ರಥಮ ರುಕೂಲ್‌ನಲ್ಲಿರುವ ವಿಷಯವು ಅದರ ಅವಕೀರ್ಣವು 
ಮಕ್ಕಾದ ಆರಂಭ ಕಾಲದಲ್ಲಿ ಆಗಿತ್ತೆಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದಕ್ಕೆ ತದ್ಧಿರುದ್ದವಾಗಿ ಈ ಎರಡನೆಯ 
1 ರುಕೂಆ್‌ ಮದೀನಾದಲ್ಲಿ 8 'ವಿರುದ್ಧ ಯುದ್ಧಗಳ ಸರಣಿ ಆರಂಭವಾದ ಹಾಗೂ ರುಕಾತ್‌ ಕಡ್ಡಾಯವೆಂಬ 
ಆದೇಶ ಬಂದ ಬಳಿಕ ಅವತೀರ್ಣವಾಗಿತ್ತೆಂಬುದಕ್ಕೆ ಇದರಲ್ಲಿರುವ ವಿಷಯಗಳು ಸಾಕ್ಟಿಯಾಗಿವೆ. ಈ ಆಧಾರದಲ್ಲಿ ಇವೆರಡು 
ರುಕೂಲ್‌ಗಳ ಅವತೀರ್ಣದ ನಡುವೆ ಕನಿಷ್ಠ ہو‎ ಹತ್ತು ವರ್ಷಗಳ ಅಂತರವಿದೆ ಎಂಬುದನ್ನು ಒಪ್ಪಲೇ ಬೇಕಾಗುತ್ತದೆ. 

19. ಪ್ರಥಮ ಆಜ್ಞೆಯು ರಾತ್ರಿಯ ಅರ್ಧಭಾಗ ಅಥವಾ ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಹೊತ್ತು ನಿಲ್ಲಬೇಕೆಂದಾಗಿ 
ತ್ತಾದರೂ ನಮಾಮುನ ತನ್ಮಯತೆಯಲ್ಲಿ ಸಮಯದ ಶಿಂದಾಜು ಆಗುತ್ತಿರಲಿಲ್ಲವಾದುದರಿಂದ ಕೆಲವೊಮ್ಮೆ ರಾತ್ರಿಯ ಮೊದಲನೆಯ 
ಎರಡು ಭಾಗ ಮತ್ತು ಕೆಲವೊಮ್ಮೆ ಇದು ಕಡಿಮೆಯಾಗಿ ರಾತ್ರಿಯ ಮೂರನೆಯ ಒಂದು ಭಾಗವು ಆರಾಧನೆಯಲ್ಲಿ ಕಳೆದು ಹೋಗುತ್ತಿತ್ತು. 

20. ಆರಂಭಿಕ ಆಜ್ಞೆಯಲ್ಲಿ ಪ್ರವಾದಿವರ್ಯರನ್ನು(ಸ ಮಾತ್ರ ಅಭಿಸಂಬೋದಧಿಸಲಾಗಿತ್ತು ಮತ್ತು ಅವರಿಗೆ ಮಾತ್ರ 
'ಕಿಯಾಮುಲ್ಲೈಲ್‌ನ (ರಾತ್ರಿ ನಮಾರ್‌ಗಾಗಿ ನಿಲ್ಲುವುದರ) ಆದೇಶ ನೀಡಲಾಗಿತ್ತು. ಆದರೆ ಆ ಕಾಲದಲ್ಲಿ ಮುಸ್ಲಿಮರಲ್ಲಿದ್ದ 
ಪ್ರವಾದಿಯ ಅನುಸರಣೆ ಮತ್ತು 'ಪುಣ್ಮ ಸಂಪಾದನೆಯ ಅಸಾಮಾನ್ಮ ಉತ್ಸಾಹದಿಂದಾಗಿ ಹೆಚ್ಚಿನ ಸಹಾಬಿಗಳು(ರ) ಆಸಕ್ತಿಯಿಂದ 
ಈ ನಮಾರುನ್ನು ನಿರ್ವಹಿಸುತ್ತಿದ್ದರು. . 

21. ಸಾಮಾನ್ಯವಾಗಿ ನಮಾರಖ್‌ ದೀರ್ಫುವಾಗುವುದಕ್ಕೆ, ಪವಿತ್ರ ಕುರ್‌ಆನಿನ ಸುದೀರ್ಫು ಪಠಣವೇ ಕಾರಣವಾಗಿರುತ್ತದೆ. 
ಆದುದರಿಂದ ತಹಜ್ಜುದ್‌ ನಮಾಮಿನಲ್ಲಿ ಸುಲಭವಾಗಿ ಎಷ್ಟು ಕುರ್‌ಆನನ್ನು ಓದಲು ಸಾಧ್ಯವಿದೆಯೋ ಅಷ್ಟನ್ನು ಓದಿಕೊಳ್ಳಿರಿ. 
ಇದರಿಂದ ತನ್ನಿಂದ ತಾನೇ ನಮಾಯುನ ದೀರ್ಫ್ಪತೆ ಕಡಿಮೆಯಾಗುವುದೆಂದು ಹೇಳೆಲಾಗಿದೆ. ಈ ಆದೇಶದ ಪದಗಳು ತೋರಿಕೆಗೆ 
ಅಪ್ಪಣೆಯೇ ಆಗಿದ್ದೆರೂ ತಹಜ್ಜುದ್‌ ಐಚ್ಛಿಕವೇ ವಿನಾ ಕಡ್ಡಾಯವಲ್ಲ ಎಂಬುದರ ಕುರಿತು ಇಜ್ಮಾಲ್‌(ಒಮ್ಮತು ಇದೆ. 
ನಮಾಮಿನಲ್ಲಿ ರುಕೂಲ್‌ ಮತ್ತು ಸುಜೂದ್‌ ಫರರ್ಫ್‌(ಕಡ್ಡಾಯ) ಆಗಿರುವಂತೆಯೇ ಕುರ್‌ಆನಿನ ಪಠನವೂ ಕಡ್ಡಾಯವಾಗಿ 
ಎಂದು ಈ ಸೊಕ್ತೆದಿಂದ ತಿಳಿಯಿತು. ಏಕೆಂದರೆ ಅಲ್ಲಾಹನು ಬೇರೆ ಕಡೆಗಳಲ್ಲಿ ರುಕೂಳ್‌ ಮತ್ತು ಸುಜೂದ್‌ ಎಂಬ ಪದಗಳನ್ನು 
ನಮಾರುಖ್‌ ಎಂಬ ಅರ್ಥದಲ್ಲಿ ಪ್ರಯೋಗಿಸಿರುವಂತೆಯೇ ಇಲ್ಲಿ ಕುರ್‌ಆನ್‌ ಪಠಣವನ್ನು ಪ್ರಸ್ತಾಪಿಸಿದ್ದು ಇದು ನಮಾಮುನಲ್ಲಿ 
ಮಾಡುವ ಕುರ್‌ಆನ್‌ ಪಠಣ ಎಂಬ ಅರ್ಥದಲ್ಲೇ ಇದೆ. 

22. ಧರ್ಮಸಮ್ಮತ ಮತ್ತು ಹಲಾಲ್‌ ರೂಪಗಳಿಂದ ಉಪಜೀವನ ಸಂಪಾದಿಸಲು ಪ್ರಯಾಣಿಸುವುದನ್ನು ಪವಿತ್ರ 
ಕುರ್‌ಆನಿನಲ್ಲಿ ಅಲ್ಲಲ್ಲಿ ಅಲ್ಲಾಹನ ಅನುಗ್ರಹವನ್ನು ಅರಸುವುದೆಂದು ಬಣ್ಣಿಸಲಾಗಿದೆ. 

23. ಇಲ್ಲಿ ಪರಿಶುದ್ಧ ಉಪಜೀವನವನ್ನು ಅರಸುವುದನ್ನು ಮತ್ತು ದೇವ ಮಾರ್ಗದಲ್ಲಿ ಮಾಡುವ ಜಿಹಾದನ್ನು(ಧರ್ಮ 
ಯುದ್ದವನ್ನು ಜೊತೆ ಜೊತೆಯಾಗಿ ಪ್ರಸ್ತಾಪಿಸಲಾಗಿದೆ ಮತ್ತು ಅನಾರೋಗ್ಯ ಹಾಗೂ ಅಸಹಾಯಕತೆಗಳ ಜೊತೆಗೆ ಈ ಎರಡು 


ಕಾಂಡ-29 


1056 ಕುರ್‌ಆನ್‌ ವ್ಯಾಖ್ಯಾನ 


55 LN انا‎ PEC EEG 
5 ا ار فرع‎ EDK 


Y 
SAT EF 


ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು ಕುರ್‌ಆನನ್ನು ಪಠಿಸಿರಿ. ನಮಾರು್‌ ಸೆಂಸ್ಥಾಪಿಸಿರಿ, 
ರುಕಾತ್‌ ಕೊಡಿರಿ? ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ಕೊಡುತ್ತಲಿರಿ.* ನೀವು ನಿಮಗಾಗಿ ಮುಂದೆ 
ಕಳುಹಿಸುವ ಪ್ರತಿಯೊಲಿದು ಸತ್ಕಾರ್ಯವನ್ನು `ನೀವು” ಅಲ್ಲಾಹನ ಬಳಿ ಕಾಣುವಿರಿ. ಅವನೇ ಅತ್ಯುತ್ತಮನು 
ಮತ್ತು ಅವನ ಸತ್ಸಲವು ಬಹಳ ಹಿರಿದಾಗಿದೆ. ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಲಿರಿ. ಖಂಡಿತವಾಗಿಯೂ 
ಅಲ್ಲಾಹನು ಮಹಾಕ್ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


ಕಾರ್ಯಗಳನ್ನು ಕೂಡಾ ತಹಜ್ಜುದ್‌ನಿಂದ ವಿನಾಯಿತಿ ನೀಡಲು ಅಥವಾ ಅದರ ಪ್ರಮಾಣವನ್ನು ಕಡಿಮೆ ಮಾಡಲು ಸೂಕ್ತ ಕಾರಣ 
ಗಳೆಂದು ಸಾರಲಾಗಿದೆ. ಇದರಿಂದ ಧರ್ಮ ಸಮ್ಮತ ಮಾರ್ಗದಲ್ಲಿ ಉಪಜೀವನ ಸಂಪಾದನೆ ಮಾಡುವುದಕ್ಕೆ ಇಸ್ಲಾಮಿನಲ್ಲಿ ಎಷ್ಟು 
ಮಹತ್ವ ನೀಡಲಾಗಿದೆ ಎಂಬುದನ್ನು ಊಹಿಸಬಹುದು. 

24. ಇದರ ಅರ್ಥ ಪಂಚ ಹೊತ್ತುಗಳ ಕಡ್ಡಾಯ ನಮಾರು್‌ ಮತ್ತು ಕಜ್ಜಾಯವಾದ ರುಕಾತ್‌ ದಾನವೆಂಬ ಬಗ್ಗೆ 

| ವ್ಯಾಖ್ಮಾನನರರ ಒಮ್ಮತವಿದೆ. 

25. ಇದರೆ ಅರ್ಥ ರುಕಾತ್‌ನ ಹೊರತಾಗಿ ದೇವ ಮಾರ್ಗದಲ್ಲಿ ತನ್ನ ಸಂಪತ್ತನ್ನು ವ್ಯಯಿಸುವುದಾಗಿದೆಯೆಂದು ಇಬ್ನ್‌ 
ರುದ್‌ ಹೇಳುತ್ತಾರೆ. ಅಲ್ಲಾಹನಿಗೆ ಸಾಲ ಕೊಡುವುದು ಮತ್ತು ಉತ್ತಮ ಸಾಲವನ್ನು ಸಲ್ಲಿಸುವುದರ ತಾತ್ಸರ್ಯವನ್ನು ನಾವು 
ಇದಕ್ಕೆ ಮುಂಚೆ ಅನೇಕ ಕಡೆಗಳಲ್ಲಿ ವಿವರಿಸಿರುತ್ತೇವೆ. ಅಲ್‌ ಬಕರ 267, ಅಲ್‌ ಮಾಣದ: 33 ಮತ್ತು ಆಲ್‌ ಹದೀದ್‌ನ 
16ನೆಯ ಟಿಪ್ಪಣಿಗಳಿಲ್ಲಿ ನೋಡಿರಿ. 

26. ತಾತ್ಸರ್ಯವೇನೆಂದರೆ- ನೀವು ನಿಮ್ಮ ಪರಲೋಕ ಜೀವನಕ್ಕಾಗಿ ಏನನ್ನು ಮುಂದೆ ಕಳುಹಿಸಿರುವಿರೋ ಅದು, ನೀವು 
ಈ ಲೋಕದಲ್ಲೇ ತಡೆದಿಟ್ಟುಕೊಂಡು ಅಲ್ಲಾಹನ ಸಂಪ್ರೀತಿಯ ಯಾವುದಾದರೂ ಸತ್ಕಾರ್ಯಕ್ಕಾಗಿ ವ್ಯಯಿಸದೆ ಉಳಿಸಿಟ್ಟಿಂತಹ | 
ಸಂಪತ್ತಿಗಿಂತ ನಿಮ್ಮ ಪಾಲಿಗೆ ಎಷ್ಟೋ ಅಧಿಕ ಲಾಭದಾಯಕವಾಗಿವೆ. ಹದೀಸ್‌ನಲ್ಲಿ ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರ(ರ) 
ಒಂದು ವರದಿ ಹೀಗಿದೆ- ಒಮ್ಮೆ ಪ್ರವಾದಿವರ್ಯರು(ಸು- "ನೀವು ನಿಮ್ಮ ಪರಲೋಕಕ್ಕಾಗಿ ಮುಂದೆ ಕಳುಹಿಸಿರುವ ಸೆಂಪತ್ತೇ' 
ನಿಮ್ಮ ಸಂಪತ್ತು ಮತ್ತು ನೀವು ತಡೆದಿರಿಸಿಕೊಂಡಿರುವುದೆಲ್ಲವೂ ನಿಮ್ಮ ವಾರೀಸುದಾರರ ಸಂಪತ್ತು” ಎಂದು ಹೇಳಿದರು. (ಬುಖಾರಿ, 
ہرود‎ ಮುಸ್ನದ್‌ ಅಬೂ ಯಲ್‌ಲಾ) 


ಕಾಂಡ-29 


74. ಆಲ್‌ ಮುದ್ಧಸ್ಟಿರ್‌ 1057 


74. ಅಲ್‌ ಮುದ್ದಸ್ಸಿರ್‌ 


ಪರಿಚಯ 


ಪ್ರಥಮ ಸೂಕ್ತದಲ್ಲೇ ಇರುವ 'ಅಲ್‌ ಮುದ್ದಸ್ಸಿರ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 
ಇದು ಕೂಡಾ ಕೇವಲ ಹೆಸರೇ ಹೊರತು ವಿಷಯದ ಶೀರ್ಷಿಕೆಯಲ್ಲ. 


ಅವತೀರ್ಣ ಕಾಲ 

ಇದರ ಪ್ರಾರಂಭದ ಏಳು ಸೂಕ್ತಗಳು ಮಕ್ಕಾದ ಆತ್ಮಂತ ಆರಂಭ ಕಾಲ ಘಟ್ಟದಲ್ಲಿ ಅವತೀರ್ಣಗೊಂಡವು. 
'ಇರ್‌ರಲ್‌ ಬಿಸ್ಮಿರಬ್ಬಿಕಲ್ಲದೀ ಖಲಕ್‌...'ನಿಂದ 'ಮಾಲಮ್‌ ಯಲ್‌ಲಮ್‌' ವರೆಗಿನ ಸೂಕ್ತಗಳು ಪ್ರವಾದಿವರ್ಯರ(ಸ) 
ಮೇಲೆ ಅವಶೀರ್ಣವಾದ ಪ್ರಥಮ ವಹ್ಮ್‌(ದಿವ್ಯವಾಣಿನ ಸೂಕ್ತಗಳಾಗಿದ್ದುವು. ಆ ಪ್ರಥಮ ದಿವ್ಯವಾಣಿಯ ಬಳಿಕ ಸ್ವಲ್ಪ 
ಕಾಲದ ವರೆಗೆ ಪ್ರವಾದಿವರ್ಯರ(ಸ) ಮೇಲೆ ಯಾವುದೇ ದಿವ್ಯವಾಣಿ ಅವತೀರ್ಣಗೊಳ್ಳಲಿಲ್ಲ. 

ಪ್ರವಾದಿವರ್ಯರು(ಸು ಈ ವಹ್ಮ್‌ ಸ್ಥಗಿತಗೊಂಡಿದ್ದ ಕಾಲವನ್ನು ಪ್ರಸ್ತಾಪಿಸುತ್ತ ಹೀಗೆ ಹೇಳಿರುತ್ತಾರೆ- "ಒಂದು ದಿನ 
ನಾನು ದಾರಿಯಲ್ಲಿ ಸಾಗುತ್ತಿದ್ದೆ. ಫಕ್ಕನೆ ಆಕಾಶದಿಂದ ಒಂದು ಸದ್ದು ಕೇಳಿಸಿತು. ತಲೆಯೆತ್ತಿ ನೋಡಿದಾಗ, ಹಿರಾ 
ಗುಹೆಯಲ್ಲಿ ನನ್ನ ಬಳಿಗೆ ಬಂದಿದ್ದ ಅದೇ ದೇವಚರ ಆಕಾಶ ಮತ್ತು ಭೂಮಿಯ ನಡುವೆ ಒಂದು ಪೀಠದ ಮೇಲೆ 
ಕುಳಿತಿದ್ದರು. ನಾನು ಇದನ್ನು ಕಂಡು ಭಯಭೀತನಾದೆ. ಮನೆಗೆ ಬಂದು, ನನಗೆ ಹೊದಿಸಿರಿ ನನಗೆ ಹೊದಿಸಿರಿ ಎಂದೆ. 
ಮನೆಯವರು ನನಗೆ ಕಂಬಳಿ ಹೊದಿಸಿದರು. ಆಗ ಅಲ್ಲಾಹನು, "ಯಾ ಅಯ್ಯುಹಲ್‌ ಮುದ್ದಸ್ಸಿರ್‌' ಎಂಬ ھتہ‎ 
ಅವತೀರ್ಣಗೊಳಿಸಿದನು. ಆ ಬಳಿಕೆ ನಿರಂತರವಾಗಿ ನನಗೆ ವಹ್ಮ್‌ ಅವತೀರ್ಣಗೊಳ್ಳಲು ಆರಂಭವಾಯಿತು" (ಬುಖಾರಿ, 
ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌, لہ‎ ಜರೀರ್‌) 

ಈ ಅಧ್ಯಾಯದ ಉಳಿದ ಭಾಗವು (8ರಿಂದ ಕೊನೆಯ ಸೂಕ್ತದ ವರೆಗೆ) ಇಸ್ಲಾಮಿನ ಬಹಿರಂಗ ಪ್ರಚಾರ ಆರಂಭಗೊಂಡ 
ಬಳಿಕ ಮಕ್ಕಾದಲ್ಲಿ ಪ್ರಥಮ ಬಾರಿಗೆ ಹಜ್ಜ್‌ ಯಾತ್ರೆಯ ಕಾಲ ಬಂದಾಗ ಅವತೀರ್ಣಗೊಂಡಿತು. 


ಚರ್ಚಾ ವಿಷಯಗಳು 

ಪ್ರಥಮ ಬಾರಿ ಅವತೀರ್ಣವಾದ ಅಲ್‌ ಅಲಕ್‌ ಅಧ್ಯಾಯದ ಮೊದಲ 5 ಸೂಕ್ತೆಗಳಲ್ಲಿ ಪ್ರವಾದಿವರ್ಯರಿಗೆ(ಸು, 
ಅವರನ್ನು ಯಾವ ಮಹತ್ಕಾರ್ಯಕ್ಕಾಗಿ ನೇಮಿಸಲಾಗಿದೆ ಮತ್ತು ಮುಂದೆ ಅವರು ಏನೆಲ್ಲಾ ಮಾಡಬೇಕಾಗಿದೆ ಎಂಬುದನ್ನೇನೂ 
ತಿಳಿಸಲಾಗಿರಲಿಲ್ಲ. ಅದರಲ್ಲಿ ಅವರಿಗೆ ಕೇವಲ ಪ್ರಾಥಮಿಕ ಪರಿಚಯ ಕೊಟ್ಟು, ಆ ಪ್ರಥಮ ಅನುಭವದಿಂದ ಅವರ 
ಮೇಲುಂಟಾದ ಪರಿಣಾಮದಿಂದ ಅವರು ಚೇತರಿಸಿಕೊಳ್ಳುವಂತಾಗಲು ಮತ್ತು ಮುಂದೆ ವಹ್ಮ್‌ಯನ್ನು ಸ್ವೀಕರಿಸಲು ಹಾಗೂ 
ಪ್ರವಾದಿತ್ಯದ ಕರ್ತವ್ಯಗಳನ್ನು ನೆರವೇರಿಸಲು ಮಾನಸಿಕವಾಗಿ ಸಿದ್ಧರಾಗುವಂತಾಗಲು, ಸ್ವಲ್ಪ ಅವಧಿಗಾಗಿ ಅವರನ್ನು ಬಿಟ್ಟು 
ಬಿಡಲಾಗಿತ್ತು. ಈ ವಿರಾಮದ ಬಳಿಕ ಪುನಃ ವಹ್ಮ್‌ ಅವತೀರ್ಣಗೊಳ್ಳುವ ಸರಣಿ ಪ್ರಾರಂಭವಾದಾಗ ಈ ಅಧ್ಯಾಯದ 
ಆರಂಭದ ಏಳು ಸೂಕ್ತಗಳು ಅವತೀರ್ಣವಾದುವು. ಇವುಗಳಲ್ಲಿ ಪ್ರಥಮ ಬಾರಿಗೆ- ನೀವು ಎದ್ದು ನಿಂತು, ಜನರಿಗೆ ಅವರು 
ತಳೆದಿರುವ ಧೋರಣೆಯ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿರಿ ಮತ್ತು ಲೋಕದಲ್ಲಿ ದೇವನ ಮಹಾನತೆಯನ್ನು ಸಾರಿ 
ಬಿಡಿರಿ ಎಂದು ಪ್ರವಾದಿವರ್ಯರಿಗೆ(ಸ) ಆದೇಶಿಸಲಾಯಿತು. ಅಲ್ಲದೆ, ಮುಂದೆ ನೀವು ಮಾಡಬೇಕಾಗಿರುವ ಕೆಲಸ ಎಂತಹ 
ದೆಂದರೆ, ಅದಕ್ಕಾಗಿ ನಿಮ್ಮ ಬದುಕು ಎಲ್ಲ ವಿಧದಲ್ಲೂ ಅತ್ಯಂತ ನಿಷ್ಕಳಂಕವಾಗಿರಬೇಕಾಗುತ್ತದೆ ಮತ್ತು ನೀವು ಸತ್ಯನಿಷ್ಠೆ 
ಹಾಗೂ ಸಹನೆಯ ಪರಿಪೂರ್ಣ ಮಾದರಿಯಾಗಬೇಕಾಗುತ್ತದೆ ಎಂದೂ ತಿಳಿಸಲಾಯಿತು. 

ಈ ದೇವಾದೇಶವನ್ನು ಪಾಲಿಸುತ್ತಾ ಪ್ರವಾದಿವರ್ಯರು(ಸ) ಇಸ್ಲಾಮ್‌ ಧರ್ಮದ ಪ್ರಚಾರ ಕಾರ್ಯವನ್ನು ಆರಂಭಿಸಿದರು. 
ಇದರಿಂದಾಗಿ ಮಕ್ಕಾದಲ್ಲಿ ಕೋಲಾಹಲವೆದ್ದಿತು ಮತ್ತು ಪ್ರತಿಭಟನೆಯ ಒಂದು ಬಿರುಗಾಳಿಯೇ ಎದ್ದು ಬಿಟ್ಟಿತು. ಹೀಗೆಯೇ 
ಕೆಲವು ತಿಂಗಳುಗಳು ಕಳೆದಾಗ ಹಜ್ಜ್‌ ಯಾತ್ರೆಯ ಕಾಲ ಬಂತು. ಹೊರಗಿನಿಂದ ಬಂದ ಯಾತ್ರಿಕರು ಪ್ರವಾದಿವರ್ಯರ(ಸು 


1058 ಕುರ್‌ಆನ್‌ ವ್ಯಾಖ್ಯಾನ 


ಇಸ್ಲಾಮ್‌ ಧರ್ಮ ಪ್ರಚಾರದಿಂದ ಪ್ರಭಾವಿತರಾಗಿ ಬಿಡಬಾರದೆಂಬ ಉದ್ದೇಶದಿಂದ ಕುರೈಶ್‌ ಸತ್ಕನಿಷೇಧಿಗಳು ಒಂದು 
ಸಮ್ಮೇಳನವನ್ನು". ಕರೆದರು. ಅದರಲ್ಲಿ ಹಜ್ಜ್‌ ಯಾತ್ರಿಕರು ಬಂದೊಡನೆ ಅವರ ಮಧ್ಯೆ ಪ್ರವಾದಿವರ್ಯರ(ಸ) ವಿರುದ್ಧ 
ಅಪಪ್ರಚಾರವನ್ನು ಆರಂಭಿಸಬೇಕೆಂದು ತೀರ್ಮಾನಿಸಲಾಯಿತು. ಈ ಕುರಿತು ಒಮ್ಮತ ಮೂಡಿದ ಬಳಿಕ ವಲೀದ್‌ ಬಿನ್‌ 
ಮುಗೀರಃ . ನೆರೆದ 'ಸಭಿಕರೊಡನೆ- ನೀವು ಮುಹಮ್ಮದ್‌ರ(ಸ) ವಿಷಯದಲ್ಲಿ ಜನರೊಡನೆ ಬೇರೆಬೇರೆ ಮಾತುಗಳನ್ನು 
ಹೇಳಿದರೆ ನಮ್ಮ ಮೇಲೆ ಜನರಿಗೆ ನಂಬಿಕೆಯೇ ಇಲ್ಲವಾದೀತು. ಆದುದರಿಂದ ಯಾವುದಾದರೂ ಒಂದು ಆರೋಪವನ್ನು 
ನಿರ್ಣಯಿಸಿ ಆ ಬಳಿಕ ಎಲ್ಲರೂ ಒಕ್ಕೊರಲಿನಿಂದ ಅದನ್ನೇ ಪುನರಾವರ್ತಿಸಬೇಕು ಎಂದನು. ಆಗ 'ಒಬ್ಬ ವ್ಯಕ್ತಿ, ಅವರನ್ನು 
ಮಾಟಗಾರ ನೆಂದು ಕರೆಯೋಣ ಎಂದು ಸೂಚಿಸಿದರೆ, ಇನ್ನೊಬ್ಬನು ಹುಚ್ಚನೆಂದು 'ಕರೆಯೋಣವೆಂದು, ಮತ್ತೊಬ್ಬನು 
ಪ್ರೇತ ಪೀಡಿತನೆಂದ್ದು, ಕವಿಯೆಂದು, ಇಂದ್ರಜಾಲ ಪ್ರವೀಣನೆಂದು, ಹೀಗೆ ಅನೇಕರು ಅನೇಕ ಆರೋಪಗಳನ್ನು ಸೂಚಿಸಿದರು. 
ಅದರೆ ವಲೀದ್‌, ಈ ಪೈಕಿ ಪ್ರತಿಯೊಂದು ಸಲಹೆಯನ್ನೂ ತಿರಸ್ಕರಿಸುತ್ತಾ ಹೋದನು. "ಇವುಗಳ ಪೈಕಿ ಯಾವುದನ್ನು 
ಹೇಳಿದರೂ ಅದು ಅಸಮರ್ಪಕ ಆರೋಪವೆಂದು ಜನರು ತಿಳಿದುಕೊಳ್ಳುವರು. ದೇವನಾಣೆ! ಆ ವಾಣಿಯಲ್ಲಿ ಅದ್ಭುತ 
ಮಾಧುರ್ಯವಿದೆ. ಅದರ ಬೇರು ಬಹಳ ಆಳದಲ್ಲಿದೆ. ಅದರ ಗೆಲ್ಲುಗಳು ಬಹಳ ಫಲಭರಿತವಾಗಿವೆ” ಎಂದನು.. ಕೊನೆಗೆ 
ಅಬೂಜಹಲನ ಒತ್ತಾಯದ ಮೇರೆಗೆ ಸ್ವತ ಯೋಚಿಸಿ, "ನೀವು ಅರಬರೊಡನೆ ಅವನೊಬ್ಬ ಜಾದುಗಾರನಾಗಿದ್ದು, ಅವನು 
ಮುಂದಿಡುತ್ತಿರುವ ವಾಣಿಯು, ಮನುಷ್ಯನನ್ನು ಅವನ ತಂದೆ, ಸಹೋದರರು, ಮಡದಿ ಮಕ್ಕಳು ಮತ್ತು ಸಂಪೂರ್ಣ 
ಕುಟುಂಬದಿಂದಲೇ ಬೇರ್ಪಡಿಸಿ ಬಿಡುತ್ತದೆ ಎಂದು ಹೇಳಿದರೆ ತಕ್ಕ ಮಟ್ಟಿಗೆ ಸರಿ ಹೋದೀತು" ಎಂದನು. ವಲೀದನ ಈ 
| ಮಾತನ್ನು ಎಲ್ಲರೂ ಒಪ್ಪಿಕೊಂಡರು. ಅದರಂತೆ ಹಜ್ಜ್‌ ಯಾತ್ರೆಯ - ಕಾಲದಲ್ಲಿ ಭರದಿಂದ ಪ್ರಚಾರ ನಡೆಸಿದರು. 
ಪರಿಣಾಮವಾಗಿ, ಸ್ವತಃ ಕುರೈಶರೇ ಪ್ರವಾದಿವರ್ಯರ(ಸ) ಹೆಸರನ್ನು ಆರೇಬಿಯದಾದ್ಮಂತ ಪ್ರಸಿದ್ಧಗೊಳಿಸಿದ೦ತಾಯಿತು. 
(ಸೀರತ್‌ ಇಬ್ನ್‌ ಹಿಶಾಮ್‌ ಭಾಗ-1 ಪುಟ: 288-289) 

ಇದೇ ಘಟನೆಯ ಕುರಿತು ಈ ಅಧ್ಯಾಯದ ಎರಡನೆಯ ಭಾಗದಲ್ಲಿ ವಿಮರ್ಶಿಸಲಾಗಿದೆ. ಅದರಲ್ಲಿರುವ ವಿಷಯಗಳು 
ಕೆಳಗೆ ಕಾಣಿಸಿದ ಕ್ರಮದಲ್ಲಿವೆ. - 

8 ರಿಂದ 10ನೆಯ ಸೂಕ್ತದ ವರೆಗೆ ಸತ್ಯನಿಷೇಧಿಗಳಿಗೆ ಅವರ ದುರ್ಗತಿಯ ಕುರಿತು ಎಚ್ಚರಿಸಲಾಗಿದೆ. 

11. ರಿಂದ 26ನೆಯ ಸೂಕ್ತದ ವರೆಗೆ ವಲೀದ್‌ ಬಿನ್‌ ಮುಗೀರನ ಹೆಸರೆತ್ತದೆಯೇ- ಅವನಿಗೆ ಅಲ್ಲಾಹನು ಎಂತೆಂತಹ 
ಅನುಗ್ರಹಗಳನ್ನು ದಯಪಾಲಿಸಿದ್ದನು ಮತ್ತು ಅವುಗಳಿಗೆ ಪ್ರತಿಯಾಗಿ ಅವನು ಯಾವ ರೀತಿ ಸತ್ಯದೊಂದಿಗೆ ವೈರತ್ವ ತೋರಿಸಿದನು 
ಹಾಗೂ ಯಾವ ರೀತಿ ಅವನು ತನ್ನ ಈ ಎಲ್ಲ ಕೃತ್ಯಗಳ ಫಲವಾಗಿ ತಾನು ನರಕಾಗ್ನಿಯ ಶಿಕ್ಸೆಗೆ 'ಅರ್ಹನಾಗಿದ್ದರೂ, ತನಗೆ 
ಮತ್ತಷ್ಟು ಅನುಗ್ರಹಗಳನ್ನು ದಯಪಾಲಿಸಬೇಕೆಂದು ಅಷೇಕ್ಲಿಸುತ್ತಿದ್ದನು ಎಂಬುದನ್ನು ತಿಳಿಸಲಾಗಿದ್ದೆ 

ಇದಾದ ಬಳಿಕ 27ರಿಂದ 48ರ ವರೆಗಿನ ಸೂಕ್ತಗಳಲ್ಲಿ ನರಕವು ಎಷ್ಟು ಭಯಾನಕವಾಗಿರುವುದು ಎಂಬುದನ್ನು ಪ್ರಸ್ತಾಪಿಸಿ, 
ಎಂತಹ : ಚಾರಿತ್ರ್ಯವುಳ್ಳವರು. ಅದಕ್ಕೆ ಅರ್ಹರೆಂಬುದನ್ನು ತಿಳಿಸಲಾಗಿದೆ. 

ತರುವಾಯ 49ರಿಂದ 53ರ ವರೆಗಿನ ಸೂಕ್ತಗಳಲ್ಲಿ ಸತ್ಕನಿಷೇಧಿಗಳ ರೋಗದ ನೈಜ ಮೂಲವೇನೆಂಬುದನ್ನು 
ತಿಳಿಸಲಾಗಿದ್ದು, ಅವರು ಪರಲೋಕದ ಬಗ್ಗೆ ನಿರ್ಭೀತರಾಗಿರುವುದರಿಂದಲೇ ಕುರ್‌ಆನ್‌ನಿಂದ ದೂರ ಓಡುತ್ತಿದ್ದಾರೆ ಮತ್ತು 
ಸತ್ಯವಿಶ್ವಾಸ ಸ್ವೀಕರಿಸಲು ನಾನಾ ಬಗೆಯ "ಅನುಚಿತ ಶರತ್ತುಗಳನ್ನು ಮುಂದಿಡುತ್ತಿದ್ದಾರೆ ಎಂದು ಹೇಳಲಾಗಿದೆ. 

ಕೊನೆಯಲ್ಲಿ- ಅಲ್ಲಾಹನು ಇವರ ಶರತ್ತುಗಳನ್ನೆಲ್ಲಾ ಈಡೇರಿಸಬೇಕೆನ್ನಲು, ಅವನಿಗೆ ಯಾರಾದರೂ ಸತ್ಯವಿಶ್ವಾಸಿಗಳಾಗ 
ಬೇಕೆಂಬ ಯಾವ ಅಗತ್ಯವೂ ಇಲ್ಲ. ಕುರ್‌ಆನ್‌ ಎಲ್ಲರ ಮುಂದೆ ತೆರೆದಿಡಲ್ಪಟ್ಟಿರುವ ಒಂದು ಸಾರ್ವತ್ರಿಕ ಬೋಧನೆಯಾಗಿದ್ದು 
ಇಚ್ಛೆಯುಳ್ಳವರು ಅದನ್ನು ಸ್ವೀಕರಿಸಲಿ ಎಂದು ಸ್ಪಷ್ಟವಾಗಿ ಹೇಳಿ ಬಿಡಲಾಗಿದೆ. ' 


74. ಆಲ್‌ ود‎ 1059 


74, ಅಲ್‌ ಮುದ್ಧಸ್ಸಿರ್‌ 


(ಅವತೀರ್ಣ- ಮಕ್ಕಾದಲ್ಲಿ) 
ಸೂಕ್ತಗಳು-56 ರುಕೂಲ್‌ಗಳು-2 
ಷರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ۱ 
(1-7) ಹೊದ್ದು ಮಲಗುವವರೇ,! ಎದ್ದೇಳಿರಿ ಮತ್ತು ಎಚ್ಚರಿಸಿರಿ? ಮತ್ತು ನಿಮ್ಮ ಪ್ರಭುವಿನ ಹಿರಿಮೆಯನ್ನು 
ಘೋಷಿಸಿರಿ ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ" ಮತ್ತು ಮಾಲಿನ್ಯದಿಂದ ದೂರವಿರಿ.5 ಹೆಚ್ಚು 
ಪಡೆಯಲಿಕ್ಕಾಗಿ ಉಪಕಾರ ಮಾಡಬೇಡಿರಿ" ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ಮೆ ವಹಿಸಿರಿ.” 


1 ಈ ಅಧ್ಯಾಯದ ಪರಿಚಯದಲ್ಲಿ ಇದರ ಅವತೀರ್ಣದ ಹಿನ್ನೆಲೆಯನ್ನು ವಿವರಿಸುತ್ತ ತಿಳಿಸಿರುವಂತೆ, ಪ್ರವಾದಿ 
ವರ್ಯರು(ಸ)ು ಹಠಾತ್ತನೆ ಹ. ಜಿಬ್ರೀಲ್‌(ಅ) ಆಕಾಶ- ಭೂಮಿಯ ನಡುವೆ ಒಂದು ಕುರ್ಚಿಯಲ್ಲಿ ಕುಳಿತಿರುವುದನ್ನು ಕಂಡು 
ದಿಗ್ರುಮೆಗೊಂಡು ಅದೇ ಸ್ಥಿತಿಯಲ್ಲಿ ಮನೆಗೆ ತಲಪಿ ತಮ್ಮ ಪತ್ನಿಯೊಡನೆ, "ನನಗೆ ಹೊದಿಸಿರಿ `ನನಗೆ ಹೊದಿಸಿರಿ" 
ಎಂದಿದ್ದರು. ಆದುದರಿಂದ ಅಲ್ಲಾಹನು ಅವರನ್ನು. 'ಯಾ ಅಯ್ಯುಹಲ್‌ ಮುದ್ದಸ್ಸಿರ್‌' (ಓ ಹೊದ್ದು ಮಲಗಿದವರೆಲ್ಲ ಎಂದು 
ಅಭಿಸಂಬೋಧಿಸಿದನು. ಈ ಲಘುರೂಪದ ಅಭಿಸಂಬೋಧನೆಯಿಂದ, نا"‎ ನನ್ನ ಪ್ರೀತಿಯ ದಾಸರೇ ನೀವೇಕೆ ಈ ರೀತಿ 
ಹೊದ್ದು ಮಲಗಿರುವಿರಿ? ನಿಮ್ಮ ಮೇಲೆ ಒಂದು ಮಹತ್ಕಾರ್ಯದ ಹೊಣೆಯನ್ನು "ಹೊರಿಸಲಾಗಿದೆ. ಅದನ್ನು ನೆರವೇರಿಸಲಿಕ್ಕಾಗಿ 
ನೀವೀಗ ಸಂಪೂರ್ಣ ದೃಢಚಿತ್ತದೊಂದಿಗೆ ಎದ್ದೇಳಬೇಕಾಗಿದೆ" ಎಂಬ ಅರ್ಥವು ತಾನಾಗಿ ಹೊರಡುತ್ತದೆ. 

2. ತಾತ್ಸರ್ಯವೇನೆಂದರೆ- 'ಓ ಹೊದ್ದು ಮಲಗಿದವರೇ, ಏಳಿರಿ. ಅನಾಸ್ಥೆಯ ಮಂಪರಿನಲ್ಲಿ ಬಿದ್ದಿರುವಂತಹ ನಿಮ್ಮ 
ಸುತ್ತಮುತ್ತಲಿನವರನ್ನು ಜಾಗೃತಗೊಳಿಸಿರಿ. ಪರಲೋಕದ ವಿಚಾರಣೆಯ ಕುರಿತು ಅವರನ್ನು ಸರಿಯಾಗಿ ಎಚ್ಚೆರಿಸಿರಿ.' : 

3. ಇದು, ಒಬ್ಬ ಪ್ರವಾದಿ ಈ ಲೋಕದಲ್ಲಿ ಮಾಡಬೇಕಾಗಿರುವ ಪ್ರಪ್ರಥಮ ಕಾರ್ಯವಾಗಿದೆ. ಅಜ್ಞಾನಿಗಳು ಇಲ್ಲಿ 
ಯಾರ್ಯಾರನ್ನು ಜೊಡ್ಡವರೆಂದು ಭಾವಿಸುತ್ತಿರುವರೋ ಅವರನ್ನೆಲ್ಲ ನಿರಾಕರಿಸಿ ಈ ವಿಶ್ವದಲ್ಲಿ ಮಹಾನತೆಯೆಂಬುದು ಏಕ 
ಮಾತ್ರನಾದ ಅಲ್ಲಾಹನ ಹೊರತು ಇನ್ನಾರಿಗೂ ಇಲ್ಲವೆಂಬುದನ್ನು ಅವನು ಫೌಂಟಾಘೋಷವಾಗಿ ಸಾರಬೇಕು. ಆದುದರಿಂದಲೇ 
ಇಸ್ಲಾಮಿನಲ್ಲಿ 'ಅಲ್ಲಾಹು ಅಕ್ಸರ್‌' (ಅಲ್ಲಾಹನೇ ಮಹಾನನು) ಎಂಬ ವಚನಕ್ಕೆ ಅತ್ಯಧಿಕ ಮಹತ್ವ ನೀಡಲಾಗಿದೆ. ಅದಾನ್‌ನ 
ಆರಂಭವೇ ಅಲ್ಲಾಹು دوہ‎ ಎಂಬ ಘೋಷಣೆಯಿಂದಾಗುತ್ತದೆ. ನಮಾಯುನಲ್ಲೂ ಈ ತಕ್ಟೀರನ್ನು ಹೇಳಿಯೇ ಒಬ್ಬ 
ಮುಸ್ಲಿಮನು ನಮಾರುನ್ನು ಪ್ರವೇಶಿಸುತ್ತಾನೆ ಮತ್ತು ಪದೇಪದೇ 'ಅಲ್ಲಾಹು ಅಕ್ಸರ್‌' ಎಂದು ಹೇಳಿ ಏಳುತ್ತಾನೆ, ಕುಳಿತು 
ಕೊಳ್ಳುತ್ತಾನೆ. "ಎದ್ದೇಳಿರಿ ಮತ್ತು ಎಚ್ಚರಿಕೆ ಕೊಡಿರಿ” ಎಂದು ಹೇಳಿದ ಬೆನ್ನಿಗೇ “ನಿಮ್ಮ ಪ್ರಭುವಿನ ಹಿರಿಮೆಯನ್ನು ಘೋಷಿಸಿರಿ" 
ಎಂದು ಹೇಳಿರುವುದರಿಂದ ತನ್ನಿಂತಾನೇ ವ್ಯಕ್ತವಾಗುವ ತಾತ್ಸರ್ಯವೇನೆಂದರೆ- ದೊಡ್ಡ ದೊಡ್ಡ ಭಯಾನಕ ಶಕ್ತಿಗಳು ಈ ಕಾರ್ಯಕ್ಕೆ" 
ತಡೆಯಾಗಿ ನಿಂತಿರುವುದು ನಿಮಗೆ ಕಾಣಬಹುದು; ಅವುಗಳನ್ನು ಕಿಂಚಿತ್ತೂ ಲೆಕ್ಕಿಸಬೇಡಿ. ನನ್ನ ಪ್ರಭು ಇವೆಲ್ಲವುಗಳಿ ಗಿಂತಲೂ" 
ಮಹಾನನಾಗಿದ್ದಾನೆಂದು ಸ್ಪಷ್ಟವಾಗಿ ಸಾರಿ ಬಿಡಿರಿ. ಅಲ್ಲಾಹನ ಕಾರ್ಯವನ್ನು ನೆರವೇರಿಸಲು ಹೊರಟ ಯಾವುದಾದರೂ ವ್ಯಕ್ತಿಗೆ 
ನೀಡಬಹುದಾದ ಅತಿ ದೊಡ್ಡ ಪ್ರೋತ್ಸಾಹ ಇದುವೇ ಆಗಿದೆ. 


ಕಾಂಡ-29 


1060 ಕುರ್‌ಆನ್‌ ವ್ಯಾಖ್ಯಾನ 


Moe ಹಿ ಟಿ کی۵ سے سر سر ہو اھ‎ ಲಃ 1 KN FU 62 ೭ 
be: 7 ومن خلقت‎ ಯಿದ ಗೋಣಿ عیر‎ 


(8-37) ಕಹಳೆ ಊದಲ್ಪಡುವಾಗ, ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು.* ಸತ್ಯನಿಷೇಧಿ 
ಗಳಿಗೆ ಅದು ಲಘುವಾಗಿರಲಾರದು.? ನನ್ನನ್ನೂ ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನೂ!" ಬಿಟ್ಟು 


4. ಇವು ಬಹಳ ವಿಶಾಲಾರ್ಥದ ಪದಗಳಾಗಿವೆ. ಈ ವಾಕ್ಕದ ಒಂದು ಅರ್ಥ- ನಿಮ್ಮ ಉಡುಪನ್ನು ಶುಚಿಯಾಗಿಡಿರಿ 
ಎಂದಾಗಿದೆ. ಏಕೆಂದರೆ ಶರೀರ ಹಾಗೊ ಉಡುಪಿನ ಶುದ್ದಿ ಮತ್ತು ಆತ್ಮಶುದ್ಧಿ ಇವೆರಡು ಒಂದಕ್ಕೊಂದು ಪೂರಕವಾಗಿರುವ 
ಅಂಶಗಳಾಗಿವೆ. ಒಂದು ಶುದ್ಧವಾದ ಆತ್ಮವು ಕೊಳಕು ಶರೀರ ಮತ್ತು ಹೊಲಸು ಬಟ್ಟೆಗಳೊಳಗೆ ಇರಲು ಸಾಧ್ಯವಿಲ್ಲ ಎಂದಾಗಿದೆ. 
ಇದರ ಇನ್ನೊಂದು ಅರ್ಥ- ನಿಮ್ಮ ಬಟ್ಟೆಬರೆಗಳನ್ನು ನಿರ್ಮಲವಾಗಿಡಿರಿ ಎಂದಾಗಿದೆ. ವಿಕೃತ ವೈರಾಗ್ಯದ ಕಲ್ಪನೆಗಳಿಂದಾಗಿ 
ಲೋಕದಲ್ಲಿ, ಮಾಲಿನ್ಮವೇ ಧಾರ್ಮಿಕತೆಯ ಮಾನದಂಡವಾಗಿ ಬಿಟ್ಟಿದ್ದು ಒಬ್ಬ ವ್ಯಕ್ತಿ ಎಷ್ಟು ಹೆಚ್ಚು ಮಲಿನನಾಗಿರುವನೋ ಅಷ್ಟೇ 
ಹೆಚ್ಚು ಪಾವನನೆಂಬಂತಹ ನಂಬಿಕೆ ಕಂಡು ಬರುತ್ತದೆ. ವಾಸ್ತವದಲ್ಲಿ ಮಾನವ ಪ್ರಕೃತಿಯು ಮಾಲಿನ್ಮವನ್ನು ಹೇಸುತ್ತದೆ. 
ಆದ್ದರಿಂದಲೇ ದೇವಮಾರ್ಗದ ಕಡೆಗೆ ಕರೆ ನೀಡುವವನ ಬಾಹ್ಮ ಸ್ಥಿತಿಯೂ ಶುದ್ಧವಾಗಿರಬೇಕಾದುದು ಅಗತ್ಯವೆಂದು ಹೇಳಲಾಗಿದೆ. 
ಮೂರನೆಯ ಅರ್ಥವೇನೆಂದರೆ- ತಮ್ಮ ಉಡುಪನ್ನು ನೈತಿಕ ದೋಷಗಳಿಂದ ಮುಕ್ತವಾಗಿಡಿರಿ. ಅಂದರೆ ವಸ್ತ್ರವು ಬಾಹ್ಯವಾಗಿ 
ಶುದ್ಧವಾಗಿರಲೇಬೇಕು. ಅದರ ಜೊತೆ ಅದು ಅಹಂಕಾರ, ಆಡಂಬರ, ಬೂಟಾಟಿಕೆ ಮತ್ತು ಡಂಬಾಚಾರಗಳ ಛಾಯೆಯಿಂದಲೂ 
ಸಂಪೂರ್ಣ ಮುಕ್ತವಾಗಿರಬೇಕು. ನಾಲ್ಕನೆಯ ಅರ್ಥವೇನೆಂದರೆ- ತಮ್ಮ ಚಾರಿತ್ರ್ಯವನ್ನು ಶುದ್ಧವಾಗಿಡಿರಿ. ಚಾರಿತ್ಯ್ಯದ ಪಾವಿತ್ರ್ಯವನ್ನು 
ಮತ್ತು ಎಲ್ಲ ಬಗೆಯ ಕೆಡುಕುಗಳಿಂದ ದೂರವಿರುವುದನ್ನು ತಮ್ಮ ವಿಶೇಷತೆಯಾಗಿ ಮಾಡಿಕೊಳ್ಳಿರಿ. 

5. ಮಾಲಿನ್ಯವೆಂದರೆ ಎಲ್ಲ ವಿಧದ ಮಾಲಿನ್ಯಗಳು. ಅವು ವಿಶ್ವಾಸ ಮತ್ತು ವಿಚಾರಪರ ಮಾಲಿನ್ಯವಿರಲಿ ಅಥವಾ ನೈತಿಕ 
ಮತ್ತು ಕರ್ಮಗಳಿಗೆ ಸಂಬಂಧಿಸಿದವುಗಳಿರಲಿ ಅಥವಾ ಶರೀರ, ಉಡುಪು ಮತ್ತು ನಿವಾಸಗಳ ಮಾಲಿನ್ಯಗಳಿರಲಿ. 

6. ಮೂಲದಲ್ಲಿ 'ವಲಾ ತಮ್‌ನುನ್‌ ತಸ್ಪಕ್ಸಿರ್‌' ಎಂಬ ಪದಗಳು ಪ್ರಯೋಗಗೊಂಡಿವೆ. ಇದರ ಅರ್ಥದಲ್ಲಿ ತುಂಬಾ 
ವೈಶಾಲ್ಯ್ಕವಿದೆ- ಉದಾ: 1) ಯಾರಿಗೆ ಉಪಕಾರ ಮಾಡುವುದಿದ್ದರೂ ನಿಸ್ಪಾರ್ಥವಾಗಿ ಮತ್ತು ಕೇವಲ ಅಲ್ಲಾಹನಿಗಾಗಿ ಮಾಡಿರಿ. 2) 
ನಿಮ್ಮ ಮೂಲಕ ಜನರಿಗೆ ಸನ್ಮಾರ್ಗದರ್ಶನವಾಗುತ್ತದೆಂಬ ದೃಷ್ಟಿಯಿಂದ ನೀವು ನೆರವೇರಿಸುತ್ತಿರುವ ಈ ಪ್ರವಾದಿತ್ವದ ಕರ್ತವ್ಯವು 
ಜನರ ಮೇಲೆ ವಸ್ತುತಃ ಒಂದು ಉಪಕಾರವೇ ಆಗಿದೆ. ಆದರೂ ಆ ಬಗ್ಗೆ ಜನರ ಮೇಲೆ ಯಣ ಭಾರ ಹೊರಿಸ ಬೇಡಿ, ಉಪಕಾರ 
ಮೆರೆಯಬೇಡಿ. ಅದರಿಂದ ಯಾವುದೇ ವ್ಯಕ್ತಿಗತ ಲಾಭ_ಪಡೆಯಬೇಡಿ. 3) ಪ್ರವಾದಿತ್ವದ ಈ ಕರ್ತವ್ಯವನ್ನು ನೆರವೇರಿಸುವ ಮೂಲಕ 
ತಮ್ಮ ಪ್ರಭುವಿಗೇನಾದರೂ ಉಪಕಾರ ಮಾಡುತ್ತಿರುವಿರೆಂಬ ಭಾವನೆಯೂ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಬಹುದು. 

7. ಅರ್ಥಾತ್‌- ನಿಮಗೆ ವಹಿಸಿಕೊಡಲಾಗುತ್ತಿರುವ ಈ ಕಾರ್ಯವು ಅತ್ಯಂತ ತ್ರಾಸದಾಯಕವಾಗಿದೆ. ಆದರೆ ಈ ದಾರಿಯಲ್ಲಿ 
ಏನೇ ಸಂಭವಿಸಲಿ ಅದನ್ನು ತಮ್ಮ ಪ್ರಭುವಿಗಾಗಿ ಸಹಿಸಬೇಕು ಮತ್ತು ತಮ್ಮ ಕರ್ತವ್ಯವನ್ನು ಅತ್ಯಂತ ಸ್ಥಿರ ಚಿತ್ತದಿಂದ ನೆರವೇರಿಸಬೇಕು. 

8. ನಾವು ಅಧ್ಯಾ ಯದ ಪರಿಚಯದಲ್ಲಿ ಹೇಳಿರುವಂತೆ- ಅಧ್ಯಾ ಯದ ಈ اس‎ ಟರಂಭಿದ ಸೂಕ್ತಗಳ ಕೆಲವು ತಿಂಗಳುಗಳ 
ಬಳಿಕ ಅವತೀರ್ಣಗೊಂಡಿತ್ತು. ಆಗ ಪ್ರವಾದಿವರ್ಯರು(ಸ) ಧರ್ಮಪ್ರಚಾರ ಕಾರ್ಯವನ್ನು ಬಹಿರಂಗವಾಗಿ ಮಾಡಲಾರಂಭಿಸಿದ 
ಬಳಿಕ ಪ್ರಥಮ ಬಾರಿಗೆ ಹಜ್ಜ್‌ ಯಾತ್ರೆಯ ಕಾಲ ಬಂದಿತ್ತು. ಕುರೈಶ್‌ ಸರದಾರರು ಒಂದು "ಸಮ್ಮೇಳನ ಕರೆದು ಅದರಲ್ಲಿ 
ಹೊರಗಿನಿಂದ ಬರುವ ಹಜ್ಜ್‌ ಯಾತ್ರಿಕರಿಗೆ ಪವಿತ್ರ ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸ) ವಿಷಯದಲ್ಲಿ ಕೆಟ್ಟ ಅಭಿಪ್ರಾಯ 
ಉಂಟಾಗುವಂತೆ ಬಿರುಸಿನ ಪ್ರಚಾರ ನಡೆಸಬೇಕೆಂದು ತೀರ್ಮಾನಿಸಿದರು. ಈ ಸೂಕ್ತಗಳಲ್ಲಿ ಸತ್ಮನಿಷೇಧಿಗಳ ಇದೇ ಯೋಜನೆಯನ್ನು 
ವಿಮರ್ಶಿಸಲಾಗಿದೆ. ವಿಮರ್ಶೆಯ ಆರಂಭದಲ್ಲಿ ಬಳಸಿರುವ ಈ ಪದಗಳ ತಾತ್ತರ್ಯವೇನೆಂದರೆ- ಸರಿ, ನೀವು ಮಾಡ ಬಯಸುವ 
ಈ ಕೆಲಸಗಳನ್ನೆಲ್ಲಾ ಮಾಡಿರಿ. ಈ ಮೂಲಕ ನೀವು ಈ ಲೋಕದಲ್ಲಿ ಏನಾದರೂ ಉದ್ದೇಶ ಸಾಧಿಸಿಕೊಂಡರೂ ಸೂರ್‌(ಕಹಳಿ) 
ಊದಿದಾಗ ಮತ್ತು ಪುನರುತ್ತಾನ ದಿನ ಸಂಸ್ಥಾಪನೆಗೊಂಡಾಗ ನಿಮ್ಮ ಕರ್ಮಗಳ ದುಷ್ಪರಿಣಾಮಗಳಿಂದ ನೀವು ಹೇಗೆ ತಾನೇ 
ತೆಪ್ಪಿಸಿಕೊಳ್ಳುವಿರಿ? (ಸೂರ್‌ನ ವಿವರಣೆಗೆ ನೋಡಿರಿ. ಸೂರಃ ಅಲ್‌ ಅನ್‌ಆಮ್‌: ಟಿ-47, ಇಬ್ರಾಹೀಮ್‌: ಟಿ- 57, ತಾಹಾ: 
ಟಿ78, ಆಲ್‌ ಹಜ್ಜ್‌ ಟಿ-1, ಯಾಸೀನ್‌: ' ಟಿ-46, 47, ಅರುಯ್ಲುಮರ್‌: ಟಿ-79 ಮತ್ತು ಕಾಫ್‌: ಟಿ-52) 

9. ಆ ದಿನವು ಸತ್ಮವಿಶ್ವಾಸಿಗಳ' ಪಾಲಿಗೆ ಅಘವಾಗಿರುವುದು ಮತ್ತು ಕಾಠಿಣ್ಮವು ಸತ್ಯವನ್ನು ತಿರಸ್ಕರಿಸಿದವರಿಗೆ ಮಾತ್ರ 
ಕಾದಿರಿಸಲ್ಬಟ್ಟಿರುವುದೆಂದು ಇದರಿಂದ "ತಾನಾಗಿಯೇ ತಿಳಿಯುತ್ತದೆ. 

10. ಈ ಮಾತಿಗೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಎರಡೂ ಸರಿಯೇ- 1) ನಾನು ಅವನನ್ನು ಸೈಪ್ಟಿಸಿದಾಗ ಅವನೇನೂ 
ದೊಡ್ಡೆ ಶ್ರೀಮಂತನೂ, ಪುತ್ರ ಸಂತಾನವುಳ್ಳವನೂ, ಘನತೆಯುಳ್ಳವನೂ, ಅಧಿಕಾರವುಳ್ಳವನೂ ಆಗಿ ಹುಟ್ಟಿರಲಿಲ್ಲ. 2) ಅವನನ್ನು 
ಸೃಷ್ಟಿಸಿದವನು ನಾನೊಬ್ಬನೇ ಆಗಿದ್ದೆ. ಅವನಿಂದು ಯಾವ ಇತರ ಆರಾಧ್ಯರುಗಳ ದೇವತ್ವವನ್ನು ರಕ್ಟಿಸಲಿಕ್ಕಾಗಿ ನಿಮ್ಮ ಏಕದೇವ 


ಕಾಂಡ-29 


74. ಆಲ್‌ ಮುದ್ಧಸ್ಟಿರ್‌ 1061 


i 72-4 کا‎ > np 

ABE SOE SE FOSS مال‎ J 

po ಹ್‌ 4ار یا‎ 

BES SS CUS کی لبون‎ EELS 

سے ہے CL 21 ೩ Fu‏ دے سے ہیی 2ھ 

تی کیک DE‏ فو کیٹ BRS SESE‏ 

pot‏ رت سر با حر سے ک ,¥ سے 

ابر و امب ظاقتال IEE HIG J‏ الا قوْل البکر و 
ನಾನು ಅವನಿಗೆ ಹೇರಳ ಸಂಪತ್ತನ್ನು ಕೊಟ್ಟೆನು, ಅವನ ಜೊತೆಯಲ್ಲೇ ಹಾಜರಿರುವ‏ ۵28,۲ 
ಪುತ್ರರನ್ನು ಕೊಟ್ಟೆನು? ಮತ್ತು ಅವನ ಪಾಲಿಗೆ ನಾಯಕತ್ವದ" ಮಾರ್ಗವನ್ನು ಸುಗಮಗೊಳಿಸಿದೆನು.‏ 
ಇಷ್ಟಿದ್ದೂ ಅವನು, ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು ಆಶಿಸುತ್ತಿದ್ದಾನೆ.35 ಖಂಡಿತ ಇಲ್ಲ.‏ 
ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ. ನಾನಂತು ಅವನನ್ನು ಶೀಘ್ರವೇ ಒಂದು ಕಠಿಣ ಏರನ್ನು‏ 
ಏರಿಸುವೆನು. ಅವನು ಯೋಚಿಸಿದನು ಮತ್ತು ಮಾತನ್ನು' ಸೃಷ್ಟಿಸಲು ಪ್ರಯತ್ನಿಸಿದನು. ಅವನ ಮೇಲೆ‏ 
ಶಾಪವಿರಲಿ, ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು! ಹೌದು, ಅವನ ಮೇಲೆ ಪಾಪವಿರಲಿ.‏ 
ಅವನು ಸೃಷ್ಟಿಸ ಬಯಸಿದ ಮಾತು ಎಂತಹದು? ಆ ಬಳಿಕ ಅವನು (ಜನರ ಕಡೆಗೆ ನೋಡಿದನು.‏ 


ತರುವಾಯ ಹಣೆ ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು, ಅನಂತರ ಮರಳಿದನು 
ಮತ್ತು ಅಹಂಭಾವಕ್ಕೊಳಗಾದನು. ಕೊನೆಗೆ ಹೀಗೆಂದನು "ಇದು - ಹಿಂದಿನಿಂದಲೇ ನಡೆದು ಬಂದಿರುವ 


ಒಂದು ಜಾದು ಅಲ್ಲದೆ ಇನ್ನೇನೂ ಅಲ್ಲ. ' ಇದೊಂದು ಮನುಷ್ಯವಾಣಿಯಾಗಿದೆ."! ನಾನು ಸದ್ಯವೇ 


ಸಂದೇಶವನ್ನು ವಿರೋಧಿಸುವುದರಲ್ಲಿ ಇಷ್ಟು مسا و‎ ಅವರು ಯಾರೂ ಅವನ ಸೃಷ್ಟಿ ಕಾರ್ಯದಲ್ಲಿ ನನ್ನ 
ಸಹಭಾಗಿಗಳಾಗಿರಲಿಲ್ಲ. 

11. ತಾತ್ಸರ್ಯವೇನೆಂದರೆ- ಓ ಸಂದೇಶವಾಹಕರೇ, ಸತ್ಯನಿಷೇಧಿಗಳ ಆ ಸಮ್ಮೇಳನದಲ್ಲಿ ಅವನು (ವಲೀದ್‌ ಬಿನ್‌ 
ಮುಗೀರಖಿ ನಿಮ್ಮ ಹೆಸರು ಕೆಡಿಸಲಿಕ್ಕಾಗಿ- ಅಖಿಲ ಅರೇಬಿಯಾದಿಂದ ಬರುವ ಹಜ್ಜ್‌ ಯಾತ್ರಿಕರ ನಡುವೆ, ನೀವು ಒಬ್ಬ ಜಾದುಗಾರ 
ನೆಂದು ಮತ್ತು ಕುರ್‌ಆನ್‌ ಒಂದು ಜಾದು ಎಂದು ಪ್ರಚಾರ ಮಾಡಬೇಕೆಂದು ಸಲಹೆ ನೀಡಿರುವನು. ಅವನ ವಿಷಯವನ್ನು 
ನೀವು ನನಗೆ ಬಿಟ್ಟು ಬಿಡಿರಿ. ಅವನನ್ನು ನೋಡಿಕೊಳ್ಳುವ ಕೆಲಸ ನನ್ನದು. ನೀವು ಈ ವಿಷಯದಲ್ಲಿ ಚಿಂತಿಸಬೇಡಿರಿ. 

12. ವಲೀದ್‌ ಬಿನ್‌ ಮುಗೀರಬಿಗೆ ಹತ್ತು ಹನ್ನೆರಡು ಮಂದಿ ಗಂಡು ಮಕ್ಕಳಿದ್ದರು. ಅವರ ಪೈಕಿ ಹರ್ರುತ್‌ 
ಖಾಲಿದ್‌ ಬಿನ್‌ ವಲೀದ್‌(ರು ಇತಿಹಾಸದಲ್ಲಿ ಬಹಳೆ ಪ್ರಸಿದ್ಧರು. ಈ ಪುತ್ರರ ಬಗ್ಗೆ 'ಶುಹೂದ್‌' ಎಂಬ ಪದವನ್ನು 
ಪ್ರಯೋಗಿಸಲಾಗಿದೆ. ಅದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯವಿದೆ- رر‎ ಅವರು ತಮ್ಮ ಜೀವನೋಪಾಯಕ್ಕಾಗಿ ಎಲ್ಲೂ ಓಡಾಡ 
ಬೇಕಾದ ಅಥವಾ ಪ್ರಯಾಣಿಸಬೇಕಾದ ಅಗತ್ಯವಿಲ್ಲ. ಅವರ ಮನೆಯಲ್ಲೇ ತಿನ್ನುಣ್ಣಲು ಸಾಕಷ್ಟು ಇರುವುದರಿಂದ ಅವರು 
ಯಾವಾಗಲೂ ತಂದೆಯ ಬಳಿಯಲ್ಲೇ ಇರುತ್ತಾರೆ ಮತ್ತು ಅವನಿಗೆ ನೆರವಾಗಲು ಸದಾ ಉಪಸ್ಥಿತರಿರುತ್ತಾರೆ. 2) ಅವನ ಎಲ್ಲ 
ಪುತ್ರರೂ. ಪ್ರಸಿದ್ಧರು ಹಾಗೂ ಪ್ರಭಾವಶಾಲಿಗಳು. ಎಲ್ಲ ಸಬೆ ಸಮಾರಂಭಗಳಲ್ಲೂ ಅವನ ಜೊತೆ ಭಾಗವಹಿಸುತ್ತಾರೆ. 
3) ವ್ಯವಹಾರಗಳಲ್ಲಿ ಅವರ ಸಾಕ್ಸ್ಯಗಳು ಸ್ವೀಕರಿಸಲ್ಪಡುವಂತಹ ಸ್ಥಾನಮಾನಗಳುಳ್ಳವರು. 

13. ಇದರ ಒಂದು ಅರ್ಥವೇನೆಂದರೆ- ಇಷ್ಟಾಗಿಯೂ ಅವನ ಅತಿ ಆಸೆ ಮುಗಿದಿಲ್ಲ. ಇಷ್ಟೆಲ್ಲ ದೊರೆತ ಬಳಿಕವೂ 
ಅವನು ಜಗತ್ತಿನ ಎಲ್ಲ ಸುಖ ಸಂಪತ್ತುಗಳೂ ತನಗೆ ಸಿಗಬೇಕೆಂದು ಅಪೇಕ್ಲಿಸುತ್ತಿದ್ದಾನೆ. ಹರ್ರುತ್‌ ಹಸನ್‌ ಬಸರಿ ಮತ್ತಿತರ 
ಹಿರಿಯರು ಇದಕ್ಕೆ ನೀಡಿರುವ ಇನ್ನೊಂದು ಅರ್ಥವೇನೆಂದರೆ. ಒಂದು ವೇಳೆ ನಿಜಕ್ಕೂ ಮುಹಮ್ಮದ್‌(ಸ) ಹೇಳುತ್ತಿರುವುದು 
ನಿಜವೆಂದಾದರೆ, ಮರಣಾನಂತರ ಇನ್ನೊಂದು ಜೀವನವಿದ್ದು, ಅದರಲ್ಲಿ ಸ್ವರ್ಗವೆಂಬುದೂ ಇರುವುದೆಂದಾದರೆ ಆ ಸ್ಪರ್ಗವು 
ನನಗಾಗಿಯೇ ನಿರ್ಮಿತ ವಾದುದಾಗಿರುವುದು ಎಂದು ಅವನು ಹೇಳುತ್ತಿದ್ದನು. 

14. ಇದು ಮಕ್ಕಾದಲ್ಲಿ ಈ ಹಿಂದೆ ಪ್ರಸ್ತಾಪಿಸಿದ ಸಮ್ಮೇಳನದಲ್ಲಿ ನಡೆದ ಘಟನೆ. ಇದರ ವಿವರಣೆಯನ್ನು ನಾವು 
ಪರಿಚಯದಲ್ಲಿ ಕೊಟ್ಟಿರುತ್ತೇವೆ. ಕುರ್‌ಆನ್‌ ಅಲ್ಲಾಹನ ಸಂದೇಶವೆಂಬುದನ್ನು ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಒಪ್ಪಿಕೊಂಡಿದ್ದನು. 


ಕಾಂಡ-29 


1062 : 2 ಕುರ್‌ಆನ್‌ ವ್ಯಾಖ್ಯಾನ 


PU 9 pe pe ہے‎ i> گے‎ Pk 
ELLE ولا‎ BIULL UIC 5AL سَأصّلیاو‎ 


ATEN ESTE ENE Se EAE) 
ಅವನನ್ನು ` ನರಕಕ್ಕೆ ತಳ್ಳಿ ಬಿಡುವೆನು ಮತ್ತು ನರಕವೇನಾಗಿರುತ್ತದೆಂದು ನಿಮಗೇನು ಗೊತ್ತು? ಅದು 
ಉಳಿಸಲಿಕ್ಕೂ ಇಲ್ಲು, 'ಬಿಡಲಿಕ್ಕೂ ಇಲ್ಲ. ಚರ್ಮವನ್ನು ಸುಟ್ಟು ಹಾಕುವಂತಹದ್ದು.'" ಅದರ ಮೇಲೆ 
ಹತ್ತೊಂಭತ್ತು ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆ. ನಾವು” ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು 
ನೇಮಿಸಿದ್ದೇವೆ* ಮತ್ತು ಅವರ ಸಂಖ್ಯೆಯನ್ನು ಸತ್ಯನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ 
ಮಾಡಿದ್ದೇವೆ” -ಗ್ರಂಥ್‌ದವರಿಗೆ ನಂಬಿಕೆಯುಂಟಾಗಲೆಂದು,* ಸತ್ಯವಿಶ್ವಾಸಿಗಳ ವಿಶ್ವಾಸವು 


ಆದರೂ ಕೇವಲ ತನ್ನ ಜನಾಂಗದಲ್ಲಿ ತನಗಿದ್ದ ವರ್ಚಸ್ಸು ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಅವನು ಸತ್ಯವನ್ನು 
ತಿರಸ್ಕೆರಿಸಿದ್ದನು. ಆ ಸಂದರ್ಭದಲ್ಲಿ ಅವನು ತನ್ನ ಆತ್ಮಸಾಕ್ಷಿಯ ವಿರುದ್ಧ ಹೋರಾಡಿದ ರೀತಿ ಮತ್ತು ಬಹಳ ಹೊತ್ತಿನ ಮಾನಸಿಕ 
ಸಂಘರ್ಷದ ಬಳಿಕ ಅವನು ಅಂತಿಮವಾಗಿ ಪ್ರವಾದಿವರ್ಯರ(ಸ) ವಿರುದ್ಧ ಒಂದು ಸುಳ್ಳಾರೋಪವನ್ನು ರಚಿಸಿದ್ದು- ಇದರ 
ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ಮೂಡಿಸಲಾಗಿದೆ. " 

15. ಅರ್ಥಾತ್‌- ಯಾರನ್ನೇ ಅದರೊಳಗೆ ಹಾಕಿದರೂ ಅದು ಅವನನ್ನು ಸುಟ್ಟು ಬೂದಿ ಮಾಡಿ ಬಿಡುವುದು. ಆದರೆ 
ಸತ್ತೊಡನೆ ಅವನಿಗೆ ಬಿಡುಗಡೆಯೇನೂ ಸಿಗಲಾರದು: ಅವನು ಪುನಃ ಜೀವಂತಗೊಳಿಸಲ್ಪಡುವನು ಮತ್ತು ಪುನಃ ಸುಡಲ್ಪಡುವನು. 
ಇದರ ಇನ್ನೊಂದು ಅರ್ಥವೇನೆಂದರೆ- ಅದು ಯಾತನೆಗೆ ಅರ್ಹರಾದವರ ಫೈಕಿ ಯಾರನ್ನೂ ತನ್ನ ಹಿಡಿತದಿಂದ ತಪ್ಪಿಸಿಕೊಂಡಿರಲು 
ಬಿಡಲಾರದು ಮತ್ತು ಅಡರ ಹಿಡಿತಕ್ಕೆ ಸಿಕ್ಕಿದ ಯಾರಿಗೂ ಯಾತನೆ ಕೊಡದೆ ಬಿಡಲಾರದು. 

16. ಅದು ಶರೀರದ ಯಾವ ಭಾಗವನ್ನೂ ಸುಡದೆ ಬಿಡದು ಎಂದು ಹೇಳಿದ ಬಳಿಕ ಚರ್ಮವನ್ನು ಸುಟ್ಟು ಹಾಕುವ 
ಯಾತನೆಯನ್ನು ಪ್ರತ್ಯೇಕವಾಗಿ ಪ್ರಸ್ತಾಪಿಸಿರುವುದೇಕೆಂದರೆ ಮುಖ ಮತ್ತು ಚರ್ಮಗಳೇ ನಿಜವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ 
ಗುರುತನ್ನು ತಿಳಿಸುವ ಸಾಧನಗಳಾಗಿವೆ. ಅವು ವಿಕಾರಗೊಂಡರೆ ಮನುಷ್ಯನು ಆ ಬಗ್ಗೆ ಅತಿ ಹೆಚ್ಚು ಕೊರಗುತ್ತಾನೆ. 

17. ಇಲ್ಲಿಂದ ಆರಂಭಿಸಿ, "ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು ಇನ್ನಾರೂ ಅರಿತಿರುವುದಿಲ್ಲ' 
ಎಂಬಲ್ಲಿಯ ವರೆಗಿನ ಮಾತುಗಳು ಸಂಪೂರ್ಣವಾಗಿ ಒಂದು ಉಪನುಡಿಯಾಗಿದ್ದು, ಉಪನ್ಕಾಸವನ್ನು ಮಧ್ಯದಲ್ಲೇ ಮುರಿದು, 
ವಿರೋಧಿಗಳ ಒಂದು ಆಕ್ಷೇಪಕ್ಕೆ ಉತ್ತರವಾಗಿ ಈ ಮಾತನ್ನು ಹೇಳಲಾಗಿದೆ. ನರಕದ ಕಾರ್ಯಕರ್ತರ ಸಂಖ್ಯೆ ಕೇವಲ 19 ಎಂದು 
ಪ್ರವಾದಿವರ್ಯರು(ಸ) ಹೇಳುವುದನ್ನು ಕೇಳಿ ವಿರೋಧಿಗಳು "ಗೇಲಿ ಮಾಡಲಾರಂಭಿಸಿದ್ದರು. ಒಂದೆಡೆ ನಮ್ಮೊಡನೆ, ಆದಮ್‌ 
ರಿಂದ(ಅ) ಮೊದಲ್ಲೊ೦ಡು ಲೋಕಾಂತ್ಮ ಕಾಲದ ವರೆಗೆ ಸತ್ಮನಿಷೇಧ ಮತ್ತು ಮಹಾಪಾತಕಗಳನ್ನೆಸಗಿದ ಸರ್ವರನ್ನೂ ನರಕಕ್ಕೆ 
ಹಾಕಲಾಗುವುದು ಎಂದು ಹೇಳಲಾಗುತ್ತಿದೆ. ಇನ್ನೊಂದೆಡೆ ಅಷ್ಟು 'ದೊಡ್ಡ: ನರೆಕದಲ್ಲಿ ಅಸಂಖ್ಯಾತ ಮಾನವರಿಗೆ ಯಾತನೆ ಕೊಡಲು 
19 ಮಂದಿ ಕಾರ್ಯಕರ್ತರನ್ನು ಮಾತ್ರ ನೇಮಿಸಲಾಗಿದೆಯೆಂದು ತಿಳಿಸಲಾಗುತ್ತಿದೆ ಎಂದು 'ಅವರು' ಆಶ್ಚರ್ಯ ಪ್ರಕಟಿಸುತ್ತಿದ್ದರು. 

18. ಅರ್ಥಾತ್‌- ಅವರ ಶಕ್ತಿಯನ್ನು ಮಾನವನ ಶಕ್ತಿಗೆ ಸಮಾನವೆಂದು ಭಾವಿಸುವುದು ನಿಮ್ಮ ಮೂರ್ಬತನ. ಅವರು 
ಮನುಷ್ಯರಲ್ಲ- .ದೇವಚರರಾಗಿರುವರು. ಅಲ್ಲಾಹನು ಎಂತೆಂತಹ ಮಹಾಶಕ್ತಿಶಾಲಿ ದೇವಚರರನ್ನು ಸೃಷ್ಟಿಸಿದ್ದಾನೆಂಬುದನ್ನು 
ಊಹಿಸಲಿಕ್ಕೂ ನಿಮಗೆ ಸಾಧ್ಯವಿಲ್ಲ. . | y 

19, ಅರ್ಥಾತ್‌- ಮೇಲ್ನೋಟಕ್ಕೆ, ನರಕದ ಕಾರ್ಯಕರ್ತರ ಸಂಖ್ಯೆಯನ್ನು ಹೇಳುವ 'ಅಗತ್ಯವಿರಲಿಲ್ಲವೆಂದು' ತೋರುತ್ತದೆ. 
ಆದರೆ, ಇದು ತನ್ನೊಳಗೆ: ಸತ್ಯನಿಷೇಧವನ್ನು ತುಂಬಿಕೊಂಡಿರುವ ಪ್ರತಿಯೊಬ್ಬನ ಪಾಲಿಗೂ ಒಂದು ಪರೀಕ್ಷಾ ಸಾಧನವಾಗಬೇಕೆಂಬ 
ಉದ್ದೇಶದಿಂದ ನಾವಿದನ್ನು ಪ್ರಸ್ತಾಪಿಸಿದ್ದೇವೆ. ಇಂತಹ ವ್ಯಕ್ತಿಯು ಅಸಂಖ್ಯಾತ ಅಪರಾಧಿ ಮಾನವರೂ-ಜಿನ್ನ್‌ಗಳೂ ತುಂಬಿರುವ 
ಅಲ್ಲಾಹನ ' ಇಷ್ಟು ದೊಡ್ಡ ಸೆರೆಮನೆಯಲ್ಲಿರುವ ಸೆರೆಯಾಳುಗಳನ್ನು ಕೇವಲ 19 ಮಂದಿ ಸಿಪಾಯಿಗಳು ಹಿಡಿತದಲ್ಲಿಟ್ಟು 
ಕೊಳ್ಳುವರೆಂಬುದನ್ನು ಕೇಳಿದೊಡನೆ ತನ್ನ ಅಂತರಂಗದಲ್ಲಿರುವುದನ್ನೆಲ್ಲಾ ಹೊರಗೆಡಹಿ ಅನಾವರಣಗೊಳ್ಳುವನು. 

20. ತಾತ್ಸರ್ಯವೇನೆಂದರೆ- ತನ್ನ ಬಾಯಿಯಿಂದ, ನರಕದಲ್ಲಿ 19 ಮಂದಿ ಕಾರ್ಯಕರ್ತರಿರುವರೆಂಬ ಮಾತು ಹೊರಬಿದ್ದ 
ತಕ್ಷಣ, ತನ್ನನ್ನು ಬಹಳಷ್ಟು' ಗೇಲಿ ಮಾಡಲಾಗುವುದೆಂದು ಪ್ರವಾದಿವರ್ಯರಿಗೆ(ಸ) ಚೆನ್ನಾಗಿ ತಿಳಿದಿತ್ತು. ಆದರೂ ಅಲ್ಲಾಹನ 


ಕಾಂಡ-29 


74. ಆಲ್‌ ಮುದ್ದೆಸ್ಟಿರ್‌ 1063 


ಶ್ರ ಹ PE آزترا الب‎ AS 
ಚಿೀರೆಹೆ ಲ್ಲ رون ما دا آباد ا ال یھکا مت رك‎ 
الا وم فی الا وی‎ AA HE او نت‎ 


ವರ್ಧಿಸಲೆಂದು, ಗ್ರಂಥದವರು ಹಾಗೂ ಸತ್ಯವಿಶ್ವಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು 
ಮತ್ತು ಮನಸ್ಸಿನಲ್ಲಿ ರೋಗವಿರುವವರು* ಹಾಗೂ ಸತ್ಕನಿಷೇಧಿಗಳು- ಇಂತಹ ವಿಚಿತ್ರ ಮಾತಿನ ಮೂಲಕ 
ಅಲ್ಲಾಹನು ಉದ್ದೇಶಿಸುವುದಾದರೂ ಏನನ್ನು ಎಂದು ಹೇಳುವಂತಾಗಲು (ಹೀಗೆ ಮಾಡಿದ್ದೇವೆ. ಈ 
ರೀತಿ ಅಲ್ಲಾಹನು ತಾನಿಚ್ಛಿಸಿ ದವರನ್ನು ಪಥಬ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ 
ಸನ್ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು ಇನ್ನಾರೂ 


(3 


ವತಿಯಿಂದೆ ಬಂದ ಸಂದೇಶದಲ್ಲಿ ಹೇಳಲಾಗಿದ್ದ ವಿಷಯವನ್ನು ಅವರು ಯಾವುದೇ ಭಯ, ಸಂಕೋಚವಿಲ್ಲದೆ ಘಂಟಾ 
ಘೋಷವಾಗಿ ಸಾರಿಬಿಟ್ಟರು. ಅಪಹಾಸ್ಯ ಮತ್ತು ಮೂದಲಿಕೆಯನ್ನು ಕಿಂಚಿತ್ತೂ ಲೆಕ್ಕಿಸಲಿಲ್ಲ. ಅರಬ್‌ ಅಜ್ಞಾನಿಗಳಿಗಂತೂ 
ಪ್ರವಾದಿಗಳ ಮಹತ್ವ ತಿಳಿದಿರಲಿಲ್ಲ. ಆದರೆ ಗ್ರಂಥದವರು ಈ ಕುರಿತು ಚೆನ್ನಾಗಿ ಬಲ್ಲವರಾಗಿದ್ದರು. ಆದ್ದರಿಂದ ಅವರಿಗೆ - 
ಪ್ರವಾದಿವರ್ಯರು(ಸು ಈ ರೀತಿ ಅತ್ಯಂತ ಪ್ರತಿಕೂಲ ವಾತಾವರಣದಲ್ಲಿ, ಮೇಲ್ನೋಟಕ್ಕೆ ' ತೀರಾ `ವಿಚಿತ್ರವಾಗಿರುವಂತಹ 
ಮಾತೊಂದನ್ನು ಸ್ವಲ್ಪವೂ ಅಳುಕದೆ ಹೇಳಿ ಬಿಟ್ಟದ್ದನ್ನು ಕಂಡು- ಇಂತಹ ಕೆಲಸವನ್ನು ಒಬ್ಬ ಪವ ಮಾತ್ರ ಮಾಡಬಲ್ಲ ನೆಂಬ 
ನಿಶ್ವಾಸ ಮೂಡೀತೆಂದು ನಿರೀಕ್ಲಿಸಬಹುದಾಗಿತ್ತು. 

21. ಒಬ್ಬ ಸತ್ಯವಿಶ್ವಾಸಿಯು ಪ್ರತಿಯೊಂದು ಪರೀಕ್ಷಾ ಸಂದರ್ಭದಲ್ಲಿ ಸ್ವೈರ್ಯದಿಂದಿರುವಾಗ ಅವನ ಸತ್ಯ ವಿಶ್ವಾಸವು 
ಮತ್ತಷ್ಟು ಬೆಳೆಯುತ್ತದೆ ಎಂಬ ವಿಷಯವನ್ನು ಇದಕ್ಕೆ ಮುಂಚೆ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. (ವಿವರಣೆಗೆ 
ನೋಡಿರಿ, ಆಲಿ ಇಮ್ರಾನ್‌: 173, ಅಲ್‌ ಅನ್‌ಫಾಲ್‌: 2, ಟಿಪ್ಪಣಿ - 2, ಅತ್ತೌಬಃ: 124, 125, ಟಿಪ್ಪಣಿ-125, ಅಲ್‌ ಅಹ್‌ರಾಬ್‌: 
22, ಟಿ38, ಅಲ್‌ ಫತೆಹ್‌: 4, ری‎ 

21(ಅ). ಗ್ರಂಥದವರು ಮತ್ತು ಸತ್ಯವಿಶ್ವಾಸಿಗಳು ದೇವಚರರ ಅಸಾಮಾನ್ಯ ಶಕ್ತಿಗಳನ್ನು ಬಲ್ಲವರಾದ್ದರಿಂದ, ನರಕದ 
ವ್ಯವಸ್ಥೆ ನೋಡಿಕೊಳ್ಳಲು 19 'ಮಂದಿ ದೇವಚರರು ಸಾಕೆಂಬ ವಿಷಯದಲ್ಲಿ ಅವರಿಗೆ ಸಂಶಯವಿರಲು" ಸಾಧ್ಯವಿಲ್ಲ. 

22. ಇಲ್ಲಿ ಮನಸ್ಸಿನ ರೋಗವೆಂದರೆ ಸಂಶಯದ ರೋಗ. ಮಕ್ಕಾದಲ್ಲಿ ಮಾತ್ರವಲ್ಲ ಅಖಿಲ ಜಗತ್ತಿನಲ್ಲಿ; ಹಿಂದೆಯೂ 
ಈಗಲೂ ಅಲ್ಲಾಹ್‌, ಪರಲೋಕ, ದಿವ್ಯವಾಣಿ, ಪ್ರವಾದಿತ್ವ, ಸ್ವರ್ಗ, ನರಕ: ,ಇತ್ಕಾದಿಗಳನ್ನು ಖಚಿತವಾಗಿ ನಿರಾಕರಿಸುವವರ 
ಸಂಖ್ಯೆ ಕಡಿಮೆಯಿತ್ತು ಮತ್ತು ಕಡಿಮೆಯೇ ಇದೆ. ಎಲ್ಲ ಕಾಲಗಳಲ್ಲೂ ಈ ವಿಷಯಗಳ ಕುರಿತು ಸೆಂಶಯ ತಾಳುವವರೇ 

k ಬಹುಸಂಖ್ಯಾತರು. ಇದೇ ಸಂಶಯವು ಅನೇಕರನ್ನು ಸತ್ಯನಿಷೇಧದ ಸ್ಥಾನಕ್ಕೆ ಎಳೆದೊಯ್ದಿದೆ. جات‎ ಈ ವಾಸ್ತವಿಕತೆಗಳನ್ನು |. 
ಖಚಿತವಾಗಿ ನಿರಾಕರಿಸುವ ಮೂರ್ಯರು ಜಗತ್ತಿನಲ್ಲಿ ಎಂದೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ದಿಲ್ಲ. ಏಕೆಂದರೆ ಅವುಗಳನ್ನೆಲ್ಲಾ 
ಈ ರೀತಿ ನಿರಾಕರಿಸಿ ಬಿಡಲು ಖಂಡಿತ ಯಾವ ಆಧಾರವೂ ಇಲ್ಲ. 

23. ಅರ್ಥಾತ್‌- ಇಂತಹ ಬುದ್ಧಿಗೆ ಎಟಕದ ವಿಷಯವನ್ನು ಹೇಳಲಾಗಿರುವ ವಾಣಿಯು ದೇವವಾಣಿಯಾಗಿರಲು ಹೇಗೆ 
ತಾನೇ ಸಾಧ್ಧ? 4 

24. ಅರ್ಥಾತ್‌- ಅಲ್ಲಾಹನು ತನ್ನ ವಾಣಿಯಲ್ಲಿ ಜನರಿಗೆ ಪರೀಕ್ಷಾ ಸಾಧನವಾಗಿ ಬಿಡುವಂತಹ ಕೆಲವು ಮಾತುಗಳನ್ನೂ 
ಆದೇಶಗಳನ್ನೂ ಆಗಾಗ ಮುಂದಿಡುತ್ತಲಿರುತ್ತಾನೆ. ಮಾತು ಒಂದೇ ಆಗಿದ್ದು ಓರ್ವ ಸತ್ಯಪ್ರಿಯ ಹಾಗ್ಲೂ ಸರಳ ಮನಸ್ಸಿನ 
ವ್ಯಕ್ತಿಯು. ಅದರಿಂದ ಸನ್ಮಾರ್ಗವನ್ನು ಪಡೆಯುತ್ತಾನೆ. ಒಬ್ಬ ದುಷ್ಟಬುದ್ಧಿಯ ಹಟಮಾರಿ ವ್ಯಕ್ತಿಯು ಅದೇ ವಾಕೈದಿಂದಾಗಿ 
ಸನ್ಮಾರ್ಗದಿಂದ: ಇನ್ನಷ್ಟು ದೂರ ಸರಿದು ಹೋಗುತ್ತಾನೆ. ಮೊದಲನೆಯವನು ಸ್ವತಃ ಸತ್ಯಪ್ರಿಯನಾಗಿರುವುದರಿಂದ ಅಲ್ಲಾಹನು 
ತನ್ನ ಪದ್ಧತಿ ಪ್ರಕಾರ ಅವನಿಗೆ ಸನ್ಮಾರ್ಗ ಪ್ರದಾನ ಮಾಡುತ್ತಾನೆ. ಎರಡನೆಯವನು ಸ್ವತಃ ಸನ್ಮಾರ್ಗವನ್ನು ಇಚ್ಛಿಸುವುದಿಲ್ಲವಾದುದರಿಂದ 


ಕಾಂಡ-29 


1064 ಕುರ್‌ಆನ್‌ ವ್ಯಾಖ್ಯಾನ 


KE) 2‏ الم 7 یل 9 ay GRE‏ 
ಸ್ಯ‏ کا نابز کی 
کت رھ و ات الین ذف جج SR‏ رت 


ಅರಿತಿಲ್ಲ ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ರ ಬೇರಾವ 
ಉದ್ದೇಶದಿಂದಲೂ ಅಲ್ಲ.* ಖಂಡಿತ ಅಲ್ಲ. ಚಂದ್ರನಾಣೆ ಮತ್ತು ರಾತ್ರಿಯಾಣೆ. ಅದು ಮರಳುವಾಗ- 
ಮತ್ತು ಮುಂಜಾವಿನಾಣೆ-ಅದು ಬೆಳಗುವಾಗ. ಈ ನರಕವೂ ಮಹಾ ವಸ್ತುಗಳ ಪೈಕಿ ಒಂದಾಗಿದೆ ಅದು 
ಮಾನವರ ಪಾಲಿಗೆ ಎಚ್ಚರಿಕೆಯಾಗಿದೆ. ನಿಮ್ಮ ಪೈಕಿ ಮುಂದುವರಿಯಲಿಚ್ಛಿಸುವ ಅಥವಾ 09 
ಪ್ರತಿಯೊಬ್ಬನ ಪಾಲಿಗೆ ಅದು ಎಚ್ಚರಿಕೆಯಾಗಿದೆ.* 

(38-48) ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ. ಬಲಗಡೆಯವರ 
ಹೊರತು್‌'. ಅವರು ಸ್ಪರ್ಗದಲ್ಲಿರುವರು. ಅವರು ಅಪರಾಧಿಗಳೊಡನೆ, "ನಿಮ್ಮನ್ನು ನರಕಕ್ಕೆ ಒಯ್ದುದು 


ಅಲ್ಲಾಹನು ಅವನನ್ನು ದುರ್ಮಾರ್ಗಗಳತ್ತಲೇ ದೂಡಿ ಬಿಡುತ್ತಾನೆ. ಅಲ್ಲಾಹನು ಸನ್ಮಾರ್ಗ ನೀಡುವುದರ ಮತ್ತು ಪಥಭ್ರಷ್ಟಗೊಳಿಸು 
ವುದರ ವಿವರಣೆಗಳಿಗೆ ನೋಡಿರಿ; ಅಲ್‌ ಬಕರಃ: ಟಿ- 10, 16, 19, 20, :یت‎ ಟಿ-172, ಅಲ್‌ ಅನ್‌ಆಮ್‌: ಟಿ-17, 28, 
90, ಯೂನುಸ್‌: ಟಿ-13, ಅಲ್‌' ಕಹಫ್‌: ಟಿ-54 ಮತ್ತು ಅಲ್‌ ಕೆಸಸ್‌: ಟಿ-71. 

25. ಅರ್ಥಾತ್‌- ಅಲ್ಲಾಹನು ತನ್ನ ಈ ವಿಶ್ವದಲ್ಲಿ ಎಂತೆಂತಹ ಮತ್ತು ಎಷ್ಟು ಸೃಷ್ಟಿಗಳನ್ನು ಸೃಷ್ಟಿಸಿದ್ದಾನೆ, ಅವುಗಳಿಗೆ 
ಯಾವ ಯಾವ ಶಕ್ತಿಗಳನ್ನು ನೀಡಿದ್ದಾನೆ ಮತ್ತು ಅವುಗಳಿಂದ ಯಾವ ಯಾವ ಕೆಲಸಗಳನ್ನು ಮಾಡಿಸುತ್ತಾನೆಂಬುದನ್ನು ಅಲ್ಲಾಹನ 
ಹೊರತು ಇನ್ನಾರೂ ಬಲ್ಲವರಿಲ್ಲ. ಮಾನವನು ತನ್ನ ಪರಿಮಿತ ದೃಷ್ಟಿಯಿಂದ ತನ್ನ ಸುತ್ತಮುತ್ತಲಿನ ಕಿರು ಲೋಕವನ್ನು ಮಾತ್ರ 
ಕಂಡು ಅಲ್ಲಾಹನ ಈ ಸೃಷ್ಟಿಯಲ್ಲಿ ಅವನಿಗೆ ತನ್ನ ಇಂದ್ರಿಯ ಜ್ಞಾನಗಳಿಂದ ಅಥವಾ ಉಪಕರಣಗಳ ಮೂಲಕೆ ಎಷ್ಟನ್ನು ತಿಳಿಯಲು 
ಸಾಧ್ಯವಿದೆಯೋ ಅಷ್ಟು ಮಾತ್ರ ಇದೆಯೆಂದು ಭಾವಿಸಿದರೆ ಇದು ಅವನ ಅತಿ ಮೂರ್ಯತನವಾಗಿದೆ. 

26. ಆರ್ಥಾತ್‌- ಜನರು ತಮ್ಮನ್ನು ಅದಕ್ಕೆ ಅರ್ಹರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮತ್ತು ಯಾತನೆಯ ರುಚಿಯನ್ನು 
'ಸೆವಿಯುವುದಕ್ಕೆ ಮುಂಚೆಯೇ ಅವರು ಜಾಗೃತರಾಗಲಿ ಮತ್ತು ತಮ್ಮನ್ನು ಅದರಿಂದ ರಕ್ಷಿಸಿಕೊಳ್ಳುವ ಬಗ್ಗೆ ಚಿಂತಿಸಲಿ ಎಂಬ 
ಉದ್ದೇಶದಿಂದ ಮಾತ್ರ ಇದನ್ನು ಪ್ರಸ್ತಾಪಿಸಲಾಗಿದೆ. : 

27. ಅರ್ಥಾತ್‌- ಇದನ್ನು ಹೀಗೆ ಅಪಹಾಸ್ಮ ಮಾಡಲು ಇದೇನೂ ಕೇವಲ ಗಾಳಿ ಮಾತಲ್ಲ. 

28. ಅರ್ಥಾತ್‌- ಚಂದ್ರನೂ, ರಾತ್ರೆಯೂ, ಹಗಲೂ ಅಲ್ಲಾಹನ ಮಹಿಮೆಯ ದೊಡ್ಡ ಸಂಕೇತಗಳಾಗಿರುವಂತೆಯೇ ನರಕವೂ 
ಅಲ್ಲಾಹನ ಮಹಿಮಾದ್ಭುತಗಳ ಪೈಕಿ ಒಂದು. ಚಂದ್ರನ ಅಸ್ತಿತ್ವವು ಸಾಧ್ಯವೆಂದಾದರೆ ಮತ್ತು ರಾತ್ರಿ-ಹಗಲುಗಳು ಇಷ್ಟು 
ಕ್ರಮಬದ್ಧವಾಗಿ ಬರುತ್ತಿರುವುದು ಸಾಧ್ಯವೆಂದಾದರೆ ನರಕದ ಅಸ್ತಿತ್ವವು ನಿಮ್ಮ ದೃಷ್ಟಿಯಲ್ಲಿ ಅಸಾಧ್ಯವಾಗಿ ಬಿಟ್ಟದ್ದು ಹೇಗೆ? 
ಇವುಗಳನ್ನ ಲ್ಲಾ ನೀವು ರಾತ್ರಿ ಹಗಲು ನೋಡುತ್ತಲಿರುವುದರಿಂದ ಇವುಗಳ ಬಗ್ಗೆ ನಿಮಗೇನೂ ಆಶ್ಚರ್ಯವಾಗುವುದಿಲ್ಲ. ಅನ್ಮಥಾ 
ಇವುಗಳು ಸ್ವಯಂ ಅಲ್ಲಾಹನ ಮಹಿಮೆಯ ಅತ್ಯಂತ ವಿಸ್ಮಯಕರ ಪವಾಡಗಳೇ ಆಗಿವೆ. ಅವು ನಿಮಗೆ ಗೋಚರಿಸದೆ ಇರುತ್ತಿದ್ದರೆ, 
ನಿಮ್ಮಂತಹವರು ನರಕದ ಸುದ್ದಿ ಕೇಳಿ ಗೊಳ್ಳೆಂದು ನಗುವಂತೆಯೇ ಅವುಗಳ ಪ್ರಸ್ತಾಪವನ್ನು ಕೇಳಿಯೂ ನಗುತ್ತಿದ್ದರು. 

29. ತಾತ್ಸರ್ಯವೇನೆಂದರೆ- ಅದರ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡಿ ಬಿಡಲಾಗಿದೆ. ಇನ್ನು ಇಷ್ಟವಿದ್ದವರು ಅದನ್ನು ಭಯಪಟ್ಟು 
ಒಳಿತಿನ ಮಾರ್ಗದಲ್ಲಿ ಮುಂದುವರಿಯಲಿ ಮತ್ತು ಇಷ್ಟವಿದ್ದವರು ಹಿಂಜರಿಯಲಿ. 

| 30. ವಿವರಣೆಯನ್ನು ಅತ್ತೂರ್‌ ಅಧ್ಯಾಯದ 16ನೆಯ ಟಿಪ್ಪಣಿಯಲ್ಲಿ ನೋಡಿರಿ. 

31. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಎಡಭಾಗದವರಂತು ತಮ್ಮ ಗಳಿಕೆಯ ಬದಲಿಗೆ ಹಿಡಿದಿಡಲ್ಪಡುವರು. ಆದರೆ 
ಬಲಗಡೆಯವರು ತಮ್ಮ ಅಡವನ್ನು ಬಿಡಿಸಿಕೊಳ್ಳುವರು. (ಎಡ ಮತ್ತು ಬಲದ ವಿವರಣೆಯನ್ನು ಸೂರಃ ಆಲ್‌ حدم‎ 
5-6ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ.) 


ಕಾಂಡ-29 


74. ಅಲ್‌ ಮುದ್ದಸ್ಸಿರ್‌ 3 1065 


BON USS) oI IEEE BIEL 
೩೫ Vr 


EH AREA RSI 
شہ رین‎ ಮ ಗತಿಯ ವವ 5 ಹ 


ರಸಿಕ ಹ کت بی‎ ರಿ ಹದ 
"ಯಾವುದು?" ಎಂದು ಕೇಳುವರು.3” ಅವರು ಹೇಳುವರು; "ನಾವು ನಮಾರುಖ್‌ ಮಾಡುವವರಾಗಿರಲಿಲ್ಲ3್‌ ಮತ್ತು 
ದರಿದ್ರರಿಗೆ ಉಣಿಸುತ್ತಿರಲಿಲ್ಲ3 ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವೂ 
ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು ಮತ್ತು ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು- ಕೊನೆಗೆ ಆ 
ಖಚಿತ ದಿನವು ನಮಗೆ ಎದುರಾಗಿಯೇ ಬಿಟ್ಟಿತು”. ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ 
ಯಾವುದೇ ಪ್ರಯೋಜನ ನೀಡದು. - 

(49-56) ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು? ಇವರ 
ಅವಸ್ಥೆಯು ಸಿಂಹಕ್ಕೆ ಅಂಜಿ ಓಡುತ್ತಿರುವ ಕಾಡುಕತ್ತೆಗಳಂತಿದೆ.' ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ 


32. ಅರ್ಥಾತ್‌- ಸ್ವರ್ಗದಲ್ಲಿ ತಾವು ಕುಳಿತಿರುವಲ್ಲಿಂದಲೇ ನರಕವಾಸಿಗಳೊಡನೆ ಮಾತಾಡುವರು ಮತ್ತು ಈ ಪ್ರಶ್ನೆಯನ್ನು 
ಕೇಳುವರು. ಸ್ವರ್ಗದವರೂ, ನರಕದವರೂ ಪರಸ್ಪರರಿಂದ ಸಹಸ್ರಾರು ಅಥವಾ ಲಕ್ಷಾವಧಿ ಮೈಲು ದೂರವಿರುವರಾದರೂ 
ಅವರಿಗೆ ಇಷ್ಟ ಬಂದಾಗ ಯಾವ ಉಪಕರಣದ ಸಹಾಯವೂ ಇಲ್ಲದೆ ಪರಸ್ಪರರನ್ನು ನೋಡುವರು ಮತ್ತು ಪರಸ್ಪರರೊಂದಿಗೆ 
ನೇರವಾಗಿ ಸಂಭಾಷಣೆ ನಡೆಸುವರೆಂದು ಇದಕ್ಕೆ ಮುಂಚೆ ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. ಉದಾ: ಸೂರಃ 
ಆಲ್‌ ಅಲ್‌ರಾಫ್‌ನ 4ರಿಂದ 50ರ ವರೆಗಿನ ಸೂಕ್ತಗಳು ಮತ್ತು 35ನೆಯ ಟಿಪ್ಪಣಿ, ಲಸ್ಸಾಫ್ಸಾತ್‌ನ 50ರಿಂದ 57ರ 
ವರೆಗಿನ ಸೂಕ್ತಗಳು ಮತ್ತು 32ನೆಯ ಟಿಪ್ಪಣಿಯನ್ನು ನೋಡಿರಿ. 

33. ಒಬ್ಬ ವ್ಯಕ್ತಿ ಸತ್ಯವಿಶ್ವಾಸ ಸ್ವೀಕಾರ ಮಾಡುವ ತನಕ ನಮಾರು್‌ ಮಾಡಲಾರನೆಂಬುದು ಖಂಡಿತ. ಆದುದರಿಂದ 
ಒಬ್ಬ ವ್ಯಕ್ತಿ ನಮಾರ್‌ ನಿರ್ವಹಿಸುವವರಲ್ಲೊಬ್ಬನಾಗಿದ್ದಾನೆ ಎಂದರೆ, ಅವನು ಸತ್ಯವಿಶ್ವಾಸಿಗಳಲ್ಲೊಬ್ಬನಾಗಿದ್ದಾನೆ ಎಂದೇ ಅರ್ಥ. 
ಆದರೆ ನಮಾರು್‌ ನಿರ್ವಹಿಸುವವರ ಸಾಲಿಗೆ ಸೇರದೆ ಇದ್ದರೆ ನರಕಕ್ಕೊಯ್ಯಲಾಗುತ್ತದೆ ಎಂದು ಹೇಳುವ ಮೂಲಕ ಒಬ್ಬ ವ್ಯಕ್ತಿ 
ಸತ್ಯವಿಶ್ವಾಸಿಯಾಗಿದ್ದರೂ ಅವನು ನಮಾರು್‌ ನಿರ್ವಹಿಸದಿದ್ದರೆ ನರಕದಿಂದ ರಕ್ಸಿಸಲ್ಪಡಲಾರ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. 

34. ಇದರಿಂದ ತಿಳಿಯುವುದೇನೆಂದರೆ- ಒಬ್ಬ ಮನುಷ್ಯ ಹಸಿದಿರುವುದನ್ನು ಕಂಡು ತನಗೆ ಸಾಧ್ಯವಿದ್ದೂ ಅವನಿಗೆ ಉಣಬಡಿಸ 
ದಿರುವುದು ಇಸ್ಲಾಮಿನ ದೃಷ್ಟಿಯಲ್ಲಿ ಬಹುದೊಡ್ಡ ಪಾಪವಾಗಿದ್ದು, ಅದು ಒಬ್ಬ ವ್ಯಕ್ತಿಯನ್ನು ನರಕವಾಸಿಯಾಗಿ ಮಾಡುವಂತಹ 
ಕಾರಣಗಳ ಪೈಕಿ ಒಂದು ವಿಶೇಷ ಕಾರಣವೆಂಬ ನೆಲೆಯಲ್ಲಿ ಅದನ್ನಿಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಇದರಿಂದ ತಿಳಿದು ಬರುತ್ತದೆ. 

35. ಅರ್ಥಾತ್‌- ಕೊನೆಯುಸಿರಿನ ತನಕವೂ ಇದೇ ಧೋರಣೆಯನ್ನು ಅನುಸರಿಸಿದೆವು. ಕೊನೆಗೆ ನಾವು ನಿರ್ಲಕ್ಷಿಸಿದ್ದ ಆ 
ಖಚಿತ ವಸ್ತು ನಮ್ಮ ಕಣ್ಣ ಮುಂದೆ ಬಂದು ಬಿಟ್ಟಿತು. ಖಚಿತವಾದ ವಿಷಯವೆಂದರೆ ಮರಣವೆಂದೂ ಆಗುತ್ತದೆ, ಪರಲೋಕ 
ವೆಂದೂ ಆಗುತ್ತದೆ. | 

36. ಅರ್ಥಾತ್‌- ಸಾಯುವ ವರೆಗೂ ಈ ಧೋರಣೆಯನ್ನು ಅನುಸರಿಸಿದವರ ಪರವಾಗಿ ಯಾರಾದೆರೂ ಶಿಫಾರಸ್ಸು 
ಮಾಡುವವನು ಶಿಫಾರಸು ಮಾಡಿದರೂ ಅವನಿಗೆ ಕ್ಷಮೆ ಸಿಗಲಾರದು. ಶಿಫಾರಸ್ಸಿನ ಕುರಿತ ವಿವರವನ್ನು -ಈ ಕೆಳೆಗಿನ 
ಸೂಕ್ತಗಳಲ್ಲೂ, ಅವುಗಳ ವಿವರಣೆಗಳಲ್ಲೂ ನೋಡಿರಿ. ಅಧ್ಯಾಯ ಆಲ್‌ಬಕರಃ 255, ಅಲ್‌ ಅನ್‌ಆಮ್‌: 94 ಅಲ್‌ 
ಅಲ್‌ರಾಫ್‌:53, ಯೂನುಸ್‌: 3-18, ಮರ್ಯಮ್‌: 87, ತಾಹಾ: 109, ಆಲ್‌ ಅಂಬಿಯಾ: 28, ಸಬಾ: 23, ಅರು್ಲುಮರ್‌: 
43-44, ಅಲ್‌ಮೂಮಿನ್‌:18, ಅದ್ದುಖಾನ್‌: 86, ಅನ್ನಜ್ಮ್‌: 26, ಅನ್ನಬಲ್‌: 37-38 0-٦ 

37. ಇದೊಂದು ಅರಬೀ ನಾಣ್ಣುಡಿ. ಕಾಡುಕತ್ತೆಗಳು ಅಪಾಯದ ಅರಿವಾದೊಡನೆ ಗಾಬರಿಗೊಂಡು ಯಾವ ರೀತಿ ಓಡಿ | 
ಹೋಗುತ್ತವೆಂದರೆ ಬೇರಾವ ಪ್ರಾಣಿಯೂ ಹಾಗೆ ಓಡುವುದಿಲ್ಲ. ಆದುದರಿಂದ ಅಸಾಧಾರಣವಾಗಿ ಗಾಬರಿಗೊಂಡು ಓಡಿ ಹೋಗುವ 
ವನನ್ನು ಅರಬರು, ಹುಲಿಯ ವಾಸನೆ ಅಥವಾ ಬೇಟೆಗಾರರ ಸಪ್ಪಳ ಕೇಳಿದೊಡನೆ ಓಟ ಕೀಳುವ ಕಾಡುಕತ್ತೆಗೆ ಹೋಲಿಸುತ್ತಾರೆ. 


ಕಾಂಡ-29 


1066 ಕುರ್‌ಆನ್‌ ವ್ಯಾಖ್ಯಾನ 


ಅಟಸತಿಸರು ಪದರ le 
کت سے تہ‎ 
() ۶82!“ 5 

ನ Me 


ತನ್ನ ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಪಡಬೇಕೆಂದು ಬಯಸುತ್ತಾನೆ. ಖಂಡಿತ ಇಲ್ಲ. ವಾಸ್ತವದಲ್ಲಿ 
ಇವರಿಗೆ ಪರಲೋಕದ ಭಯವಿಲ್ಲ. ಖಂಡಿತ ಇಲ್ಲ. ಇದೊಂದು ಉಪದೇಶವಾಗಿದೆ. ಇಷ್ಟವುಳ್ಳವನು 
ಇದರಿಂದ ಹಾಠ ಪಡೆಯಲಿ. ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರೊ ಪಾಠ ಕಲಿಯಲಾರರು.: 
ಅವನೇ ಭಯಭಕ್ತಿಗೆ ಅರ್ಹನು* ಮತ್ತು ಅವನೇ (ಭಯಭಕಿ ಕ್ರಿಯುಳ್ಳವರನ್ನು) ಕ್ಷಮಿಸಬಲ್ಲವನಾಗಿರುತ್ತಾನೆ.9 


38. ಅರ್ಥಾತ್‌- ಅಲ್ಲಾಹನು ನಿಜಕ್ಕೂ ಹ. ಮುಹಮ್ಮದ್‌ರನ್ನು (ಸ) ತನ್ನ ಪ್ರವಾದಿಯಾಗಿ ನೇಮಿಸಿ ಕಳುಹಿಸಿರುವನೆಂದಾದರೆ- 
ಅವನು ಮಕ್ಕಾದ ಪ್ರತಿಯೊಬ್ಬ ಸರದಾರನ ಮತ್ತು ಮುಖಂಡನ ಹೆಸರಿಗೆ, ಹ. لص‎ ದ್‌(ಸು ನಮ್ಮ ಪ್ರವಾದಿಯಾಗಿದ್ದಾರೆ. 
| ನೀವೆಲ್ಲರೂ ಅವರ ಅನುಸರಣೆ ಮಾಡಿರಿ- ಎಂದು ಒಂದೊಂದು ಪತ್ರ ಬರೆದು ಕಳುಹಿಸಬೇಕು ಮತ್ತು ಆ ಪತ್ರ ಕೂಡಾ ಅದನ್ನು | 
ಅಲ್ಲಾಹನೇ ಬರೆದುದೆಂದು ಕೆಂಡೊಡನೆಯೇ ನಂಚಿಕೆಯಾಗುವಂತೆ ಇರಬೇಕು ಎಂದು ಇವರು ಬಯಸುತ್ತಾರೆ. 

39. ಅರ್ಥಾತ್‌- ಇವರು ಸತ್ಯವನ್ನು ಸ್ವೀಕರಿಸದೆ' ಇರುವುದಕ್ಕೆ ನಿಜವಾದ ಕಾರಣ ಇವರ ಈ ಬೇಡಿಕೆಗಳನ್ನು - ಈಡೇರಿಸ 
ಲಾಗಿಲ್ಲ ಎಂಬುದಲ್ಲ. ನಿಜವಾಗಿ ಇವರು ಪರಲೋಕದ ವಿಷಯದಲ್ಲಿ ನಿರ್ಭೀತರಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಈ :مت‎ 
ಜೀವನದ ನಂತರ ಇನ್ನೊಂದು ಜೀವನವೂ ಇದೆ. ಆದರಲ್ಲಿ : ಇವರು ತಮ್ಮ ಕರ್ಮಗಳ ಲೆಕ್ಕ ಕೊಡಬೇಕಾಗುವುದು ಎಂಬ 
ಯೋಚನೆಯೇ ಇವರಿಗಿಲ್ಲ.. ಇದರಿಂದಾಗಿಯೇ ಇವರು ಈ ಲೋಕದಲ್ಲಿ ನಿಶ್ಚಿಂತರೂ, ಹೊಣೆಗೇಡಿಗಳೂ ಆಗಿ ಬಿಟ್ಟಿದ್ದಾರೆ. 
ಇದೇ ಕಾರಣದಿಂದಾಗಿ ಇವರು ಸತ್ಯಾಸತ್ಯಗಳ ಪ್ರಶ್ನೆಯನ್ನೇ' ಅರ್ಥಹೀನವೆಂದು ಭಾವಸುತ್ತಾರೆ. 

40. ಅರ್ಥಾತ್‌: ಅವರ ಇಂತಹ ಯಾವುದೇ ಬೇಡಿಕೆಯನ್ನು ಎಷ್ಟು ಮಾತ್ರಕ್ಕೂ ಪೂರೈಸಿ" ಕೊಡಲಾಗದು, 

41. ಅರ್ಥಾತ್‌- ಒಬ್ಬನು ಉಪದೇಶವನ್ನು ಸ್ಟೀಕರಿಸುತ್ತಾನೋ ಎಂಬುದು ಅವನ ಇಚ್ಛೆಯನ್ನು ಮಾತ್ರ ಅವಲಂಬಿಸಿಲ್ಲ. 
ಅವನಿಗೆ ಉಪದೇಶ ಸ್ವೀಕರಿಸುವ ಸೌಭಾಗ್ಯ ನೀಡಬೇಕೆಂದು ಅಲ್ಲಾಹನು ಕೂಡಾ ಆಷೇಕ್ಷಿಸಿದರೆ ಮಾತ್ರ ಅವನಿಗೆ ಉಪದೇಶ 
ದಿಂದ ಪ್ರಯೋಜನವಾಗುತ್ತದೆ. 

42. ಅರ್ಥಾತ್‌-ಅಲ್ಲಾಹನ ಅಸಂತುಪ್ಪಿಯಿಂದ ನೀವು ದೂರವಿರಬೇಕೆಂದು ನಿಮಗೆ ಉಪದೇಶಿಸುತ್ತಿರುವುದು. ಅಲ್ಲಾಹನಿಗೆ 
ಅದರ ಅಗತ್ಯವಿದೆಯೆಂಬ ಕಾರಣಕ್ಕಾಗಿ ನೀವು' ಹಾಗೆ ಮಾಡದಿದ್ದರೆ ಅಲ್ಲಾಹನಿಗೇನಾದರೂ ನಷ್ಟವಾದೀ ತೆಂಬ ಕಾರಣಕ್ಕಾಗಲಿ 
ಅಲ್ಲ. ಅವನ ದಾಸರು ಅವನ ಸಂಪ್ರೀತಿಯನ್ನು ಅಪೇಕ್ಷಿಸಬೇಕು ಮತ್ತು ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆಯಬಾರದೆಂಬುದು 
ಅವನ ಹಕ್ಕಾಗಿದೆ. 

43. ಅರ್ಥಾತ್‌- ಒಬ್ಬನು ಎಷ್ಟೇ ಆಜ್ಜೋಲ್ಲಂಘನೆಗಳನ್ನು ಮಾಡಿದ್ದ: ರೂ ಅವನು ಈ ಧೋರಣೆಯನ್ನು ಕೈ ಬಿಟ್ಟಾಗ 
ತನ್ನ ಕೃಷಾಶ್ರಯವನ್ನು ಅವನ ಪಾಲಿಗೆ .ವಿಸ್ತರಿಸುವಂತಹ ಔದಾರ್ಯವು ಅಲ್ಲಾಹನಿಗೆ ಮಾತ್ರ ಭೂಷಣವಾಗಿದೆ. 


ಕಾಂಡ-29 


75. ಅಲ್‌ ಕಿಯಾಮಃ 1067 


75. ಅಲ್‌ ಕಿಯಾಮಃ 


ಪರಿಚಯ 


ಪ್ರಥಮ ಸೂಕ್ತೆದಲ್ಲೇ ಇರುವ "ಅಲ್‌ ಕಿಯಾಮಃ ಎಂಬ ಪದವನ್ನು ಈ ಅಧ್ಯಾಯದ ಹೆಸರಾಗಿ ಆಯ್ದುಕೊಳ್ಳಲಾಗಿದೆ. 
ಇದು ಹೆಸರು ಮಾತ್ರವಾಗಿರದೆ ಈ ಅಧ್ಯಾಯದ ಶೀರ್ಷಿಕೆಯೂ ಆಗಿದೆ. ಏಕೆಂದರೆ ಇದರಲ್ಲಿ ಪುನರುತ್ನಾನದ ಕುರಿತು 
ಚರ್ಚಿಸಲಾಗಿದೆ. 


ಅವತೀರ್ಣ ಕಾಲ : 

ಇದರಲ್ಲಿರುವ ವಿಷಯದಲ್ಲಿ ಒಂದು ಆಂತರಿಕ ಸಾಕ್ಸವಿದೆ. ಅದೆರಿಂದ ಇದು ಅತ್ಯಂತ ಆರಂಭ ಕಾಲದಲ್ಲಿ ಅವತೀರ್ಣ 
ಗೊಂಡ ಅಧ್ಯಾಯಗಳಲ್ಲೊಂದೆಂದು ತಿಳಿದು ಬರುತ್ತದೆ. 15ನೆಯ ಸೂಕ್ತದ ಅನಂತರ ಹಠಾತ್ತನೆ, ಮಾತಿನ ಸರಣಿಯನ್ನು 
ಮುರಿದು, ಪ್ರವಾದಿವರ್ಯರಿಗೆಸ) ದಿವ್ಯವಾಣಿಯನ್ನು ಗ್ರಹಿಸುವ ವಿಷಯದಲ್ಲಿ ಕೆಲವು ಆದೇಶಗಳನ್ನು ನೀಡಲಾಗಿದೆ. ಸನ್ನಿವೇಶ 
ದಿಂದಲೂ ವರದಿಗಳಿಂದಲೂ ತಿಳಿಯುವಂತೆ, 16ರಿಂದ 19ರ ವರೆಗಿನ ಸೂಕ್ತಗಳು ಉಪನ್ಮಾಸದ ಮಧ್ಯದಲ್ಲಿ ಪ್ರಕಟವಾಗಿರುವುದಕ್ಕೆ 
ಕಾರಣವೇನೆಂದರೆ- ಹೆರ್ರುತ್‌ ಜಿಬ್ರೀಲ್‌(ಅ) ಈ ಅಧ್ಯಾಯವನ್ನು ಪ್ರವಾದಿವರ್ಯರಿಗೆಸು ಓದಿ ಕೇಳಿಸುತ್ತಿದ್ದ ಸಂದರ್ಭದಲ್ಲಿ 
ಪ್ರವಾದಿ(ಸ) ತಾವು ಆ ಬಳಿಕೆ ಅದನ್ನು ಮರೆತು ಬಿಡಬಹುದೆಂಬ ಭಯದಿಂದ ಅದರ ಪದ ಗಳನ್ನು ತಮ್ಮ ಬಾಯಿಯಿಂದ 
ಪುನರಾವರ್ತಿಸುತ್ತಾ ಹೋಗುತ್ತಿದ್ದರು. ಇದು ಪ್ರವಾದಿವರ್ಯರಿಗೆ(ಸು, ದಿವ್ಯವಾಣಿಯ ಅವಶೀರ್ಣದ ಅನುಭವ ಆಗ ತಾನೇ 
ಹೊಸದಾಗಿ ಆರಂಭವಾಗಿದ್ದ ಕಾಲದ ಘಟನೆಯಾಗಿದ್ದು, ಆಗ ಪ್ರವಾದಿವರ್ಯರಿಗಿನ್ನೂಸ) ದಿವ್ಯವಾಣಿಯನ್ನು ಗ್ರಹಿಸುವ ಅಭ್ಯಾಸ 
ಸರಿಯಾಗಿ ಆಗಿರಲಿಲ್ಲ ಎಂದು ಇದರಿಂದ ತಿಳಿದು ಬರುತ್ತದೆ. ಕುರ್‌ಆನಿನಲ್ಲಿ ಇದಕ್ಕೆ ಇನ್ನೆರಡು ಉದಾಹರಣೆಗಳು ಸಿಗುತ್ತವೆ. 
ಒಂದು ತಾಹಾ ಅಧ್ಯಾಯದಲ್ಲಿ(114ನೆಯ ಸೂಕ್ತ), ಇನ್ನೊಂದು ಅಲ್‌ ಅಲ್‌ಲಾ ಅಧ್ಯಾಯದಲ್ಲಿ(6ನೆಯ ಸೂಕ್ತ). ಅನಂತರ 
ಪ್ರವಾದಿವರ್ಯರಿಗೆ(ಸ) ದಿವ್ಯವಾಣಿಯನ್ನು ಗ್ರಹಿಸುವ ಅಭ್ಯಾಸ ಸರಿಯಾಗಿ ಆದಾಗ ಇಂತಹ ನಿರ್ದೇಶನಗಳನ್ನು ಕೊಡುವ ಅಗತ್ಯ 
ಬೀಳಲಿಲ್ಲ. ಆದುದರಿಂದಲೇ ಕುರ್‌ಆನಿನಲ್ಲಿ ಈ ಮೂರು ಕಡೆಗಳ ಹೊರತು ಬೇರೆಲ್ಲೂ ಇಂತಹ ಉದಾಹರಣೆ ಸಿಗುವುದಿಲ್ಲ. 


ಚರ್ಚಾ ವಿಷಯಗಳು 

ಇಲ್ಲಿಂದ ಪವಿತ್ರ ಕುರ್‌ಆನಿನ ಅಂತ್ಮದ ವರೆಗೆ ಕಂಡು ಬರುವ ಅಧ್ಯಾಯಗಳ ಪೈಕಿ ಹೆಚ್ಚಿನವುಗಳ ವಿಷಯ ಮತ್ತು 
ಶೈಲಿಯನ್ನು ಗಮನಿಸಿದರೆ, ಅವುಗಳೆಲ್ಲಾ ಅಲ್‌ ಮುಡ್ಡೆಸ್ಟಿರ್‌ ಅಧ್ಯಾಯದ ಪ್ರಾರಂಭದ ಏಳು ಸೂಕ್ರಗಳ ಅನಂತರ, ಮಳೆಗೆ 
ದಂತೆ ನಿರಂತರವಾಗಿ ಕುರ್‌ಆನ್‌ ಅವಶೀರ್ಣಗೊಳ್ಳೆಲು ಆರಂಭವಾದ ಕಾಲಘೆಟ್ಟಿದಲ್ಲಿ ಅವತೀರ್ಣವಾದಂತೆ ಇವೆ. 

ಈ ಅಧ್ಯಾಯದಲ್ಲಿ ಪರಲೋಕವನ್ನು ನಿರಾಕರಿಸುವವರನ್ನು ಅಭಿಸಂಬೋಧಿಸಿ, ಒಂದೊಂದು ಸಂಶಯಕ್ಕೂ ಒಂದೊಂದು ' 
ಅಕ್ಷೀಪಕ್ಕೂ ಉತ್ತರ ನೀಡಲಾಗಿದೆ. وص‎ ಮತ್ತು ಪರಲೋಕದ ಸಾಧ್ಯತೆ, ಸಂಭವನೀಯತೆ ಮತ್ತು ಅನಿವಾರ್ಯತೆ 
ಯನ್ನು ಬಲವಾದ ಆಧಾರಗಳೊಂದಿಗೆ ಸಾಬೀತು ಪಡಿಸಲಾಗಿದೆ. ಯಾರೇ ಆಗಲಿ ಪರಲೋಕವನ್ನು ನಿರಾಕರಿಸುವುದಕ್ಕೆ 
ನಿಜವಾದ ಕಾರಣ ಅವರ ಬುದ್ಧಿಯು ಅದನ್ನು ಅಸೆಂಭವನೀಯವೆಂದು ಭಾವಿಸುತ್ತದೆಂಬುದಲ್ಲ. ವಾಸ್ತವದಲ್ಲಿ ಅವರೆ 
ಸ್ವೇಚ್ಛೆಗಳು ಅದನ್ನು ಒಪ್ಪಕೊಳ್ಳಲು ಸಿದ್ಧವಿಲ್ಲದಿರುವುದೇ ಅವರ ನಿರಾಕರಣೆಯ ನಿಜವಾದ, ಪ್ರೇರಕವಾಗಿದೆ ಎಂಬುದನ್ನೂ 
ಇದರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದರೊಂದಿಗೇ, ಯಾವ ಕಾಲದ ಆಗಮನವನ್ನು ನೀವು ನಿರಾಕರಿಸುತ್ತಿರುವಿರೋ .ಅದು 
ಬಿಡೇ ತೀರುವುದು, ನೀವು ಮಾಡಿದ್ದೆಲ್ಲವನ್ನೂ ಆಗ ನಿಮ್ಮ ಮುಂದೆ ತಂದಿಡಲಾಗುವುದು. ವಾಸ್ತವದಲ್ಲಿ ಕರ್ಮಪತ್ರ 
: ಗಳನ್ನು ನೋಡುವುದಕ್ಕೆ ಮುಂಚೆಯೇ ಪ್ರತಿಯೊಬ್ಬನಿಗೂ ಭೂಲೋಕದಲ್ಲಿ ಅವನು ಏನೇನು ಮಾಡಿ ಬಂದಿರುವನೆಂಬುದು 
ಸ್ಪತಃ ತಿಳಿದಿರುವುದು ಎಂದು ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ' 


1068 ಕುರ್‌ಆನ್‌ ವ್ಯಾಖ್ಯಾನ 


[ರಹ Lid 5 ದ f J ls Y 
OYLLSLE GI IE Gs SOG تم‎ 


75. ಅಲ್‌ ಕಿಯಾಮಃ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-40 ರುಕೂಲ್‌ಗಳು-2 
ಪರಮ ಜಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-30) ಅಲ್ಲ; ನಾನು ಪುನರುತ್ನಾನ ದಿನದ ಆಣೆ ಹಾಕುತ್ತೇನೆ. ಮತ್ತು ಅಲ್ಲ, ನಾನು ಹಳಿಯುವ 
ಚಿತ್ತದ ಆಣೆ ಹಾಕುತ್ತೇನೆ? ನಾವು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆವೆಂದು ಮಾನವನು 


1. 'ಅಲ್ಲ' ಎಂಬ ಪದದೊಂದಿಗೆ ಅಧ್ಯಾಯವನ್ನು ಆರಂಭಿಸಿರುವುದರಿಂದ ತನ್ನಿಂತಾನೇ' ವ್ಯವಾಗುವುಡನಂವಾ- ಅಲ್ಲಿ 
ಯಾವುದೋ ಮಾತು ಮೊದಲು ನಡೆಯುತ್ತಿದ್ದು ಅದರ ನಿರಾಕರಣೆಗಾಗಿ ಈ ಅಧ್ಯಾಯ ಅವತೀರ್ಣವಾಗಿದೆ. ಇಲ್ಲಿ 'ಅಲ್ಲ' ಎಂದು 


ಹೇಳಿರುವುದರ ಅರ್ಥ- ನೀವೇನು ಬಾವಿಸಿಕೊಂಡಿರುವಿರೋ ಅದು .ಸರಿಯಲ್ಲ. ವಾಸ್ತವಿಕತೆಯು ಹೀಗಿದೆ ಎಂದು ನಾನು ಆಣೆ 
ಹಾಕಿ ಹೇಳುತ್ತೇನೆ ಎಂದಾಗಿದೆ. ಮಕ್ಕಾದ ಜನರು ನಿರಾಕರಿಸುತ್ತಿದ್ದ ಆ ವಿಷಯ مم‎ ಮತ್ತು ಪರಲೋಕ ಜೀವನದ 
ಕುರಿತಾಗಿತ್ತು ಎಂಬುದು ಮುಂದಿನ ಸೂಕ್ತಗಳಿಂದ ತಿಳಿಯುತ್ತದೆ. 8 

2. ಪವಿತ್ರ ಕುರ್‌ಆನ್‌ ಈ ನಫ್ಸ್‌(ಚಿತ್ತ) ಅನ್ನು 'ಲವ್ಸಾಮಃ(ಹಳಿಯುವ ಚಿತ್ತ) ಎಂದು ಕರೆದಿದೆ. ಮಾನವನು ತಪ್ಪು 
ಕೆಲಸ ಮಾಡಿದಾಗ ಅಥವಾ ಅಂತಹ ಕಾರ್ಯವನ್ನು ಯೋಚಿಸಿದಾಗ ಅಥವಾ ದುಷ್ಟ ಸಂಕಲ್ಪ ಮಾಡಿದಾಗ ಈ ಚಿತ್ರ ಆ 
ಬಗ್ಗೆ ಲಜ್ಜೆ ಪಡುತ್ತದೆ ಮತ್ತು ಮನುಷ್ಯನನ್ನು ಖಂಡಿಸುತ್ತದೆ. ಇದನ್ನೇ ನಾವು ಆಧುನಿಕ ಭಾಷೆಯಲ್ಲಿ" 'ಆತ್ಮ; ಸಾಕ್ಷಿ" ಎಂದು 
ಕರೆಯುತ್ತೇವೆ. ಇಲ್ಲಿ ಅಲ್ಲಾಹನು ಪುನರುತ್ಥಾನ ದಿನದ ಮತ್ತು ಹಳಿಯುವ ಚಿತ್ತದ "ಆಣೆ ಹಾಕಿರುವುದು ಯಾವ ವಿಷಯದ 
ಬಗ್ಗೆ ಎಂಬುದನ್ನು ಮುಂದಿನ ನುಡಿಯು ಸೂಚಿಸುತ್ತದೆ. ಅದೇನೆಂದರೆ- ಅಲ್ಲಾಹನು ಮಾನವನನ್ನು ಮರಣಾನಂತರ 
ಖಂಡಿತವಾಗಿಯೂ ಪುನಃ ಸೃಷ್ಟಿಸುವನು. ಇಲ್ಲಿ -ಈ ಬಗ್ಗೆ ಪ್ರಸ್ತುತ ಎರಡು ವಿಷಯಗಳ ಆಣೆ ಹಾಕುವುದರ ಔಚಿತ್ಮವೇನೆಂಬ 
ಪ್ರಶ್ನೆಯುಂಟಾಗುತ್ತದೆ. ಪುನರುತ್ನಾನದ ಆಣೆ ಹಾಕಿರುವುದಕ್ಕೆ ಕಾರಣವೇನೆಂದರೆ, ' ಅದು ಸಂಭವಿಸಲಿದೆಯೆಂಬುದು ಖಚಿತ. ಈ 
ವಿಶ್ವ ವ್ಯವಸ್ಥೆಯು ಅನಾದಿಯೂ ಅಲ್ಲ, 'ಅನಂತವೂ ಅಲ್ಲವೆಂಬುದಕ್ಕೆ ಈ ಅಖಿಲ ವಿಶ್ವ ವ್ಯವಸ್ಥೆಯೇ ಸಾಕ್ಷಿಯಾಗಿದೆ. ಈ 
ವಿಶ್ವವು ಅನಾದಿಯಿಂದ ಅಸ್ತಿತ್ವದಲ್ಲಿರಲಿಲ್ಲ ಮತ್ತು ಅನಂತ ಕಾಲದ ವರೆಗೆ ಇರುವುದೂ ಇಲ್ಲ ಎಂಬುದನ್ನು ಇದರ 
ಸ್ಪರೂಪವೇ ತಿಳಿಸುಪ್ತಿದೆ. ಆದ್ದರಿಂದಲೇ ಅಲ್ಲಾಹನು ಪುನರುತ್ಥಾನ ಸಂಭವಿಸಲಿರುವ ಕುರಿತು ಸೃತಃ ಪುನರುತ್ನಾನದ 
ಅಣೆಯನ್ನೇ ' ಹಾಕಿರುವನು. ಆದರೆ ಪುನರುತ್ನಾ ನದ ಆಣೆಯು- ಒಂದು ದಿನ ಈ ವ್ಯವಸ್ಥೆ ಯು ಸಂಪೂರ್ಣ 
ಅಸ್ತವ್ಯಸ್ತಗೊಳ್ಳುವುದೆಂಬುದಕ್ಕೆ ಮಾತ್ರ ಆಧಾರವಾಗಿದೆ. ಇನ್ನು ಪರಲೋಕ ಮತ್ತು یراج ات‎ ಬಗ್ಗೆ ಪುರಾವೆಯೇನು ಎಂಬ 
ವಿಷಯ. ಅದಕ್ಕಾಗಿ 'ಹಳಿಯುವ ಚಿತ್ತದಾಣೆ'' ಎಂಬ ಎರಡನೆಯ ಅಣೆಯನ್ನು "ಹಾಕಲಾಗಿದೆ. ಈ ಜಗತ್ತಿನಲ್ಲಿ ಆತ್ಮಸಾಕ್ಷಿ ಕ್ಷಿಯೆಂಬುದು 
ಇಲ್ಲದವನು ಯಾರೂ ಇಲ್ಲ. ಈ ಆತ್ಮಸಾಫ್ಟಿಗೆ ಒಳಿತು ಕೆಡುಕು ಎಂಬೊಂದು' ಪ್ರಜ್ಞೆ ಇರುತ್ತದೆ. ಒಳಿತಿಗೆ ಒಳ್ಳೆಯ ಮತ್ತು 
ಕೆಡುಕಿಗೆ ಕೆಟ್ಟ ಪ್ರತಿಫಲ ಸಿಗಲೇ ಬೇಕೆಂದು ಅದು ಆಗ್ರಹಿಸುತ್ತದೆ. ಮಾನವನೊಳಗೆ ಇಂತಹ ಒಂದು ಹಳಿಯುವ ಚಿತ್ರ' 
ಇದೆಯೆಂಬುದು ನಿರಾಕರಿಸಲಾಗದ ವಾಸ್ತ್ರವಿಕತೆಯಾಗಿರುವಾಗ, ಇದೇ 'ನಫ್ಸ್‌ ಲವ್ವಾಮ'ವು ಮರಣಾನಂತರ ಜೀವನವಿದೆ 


ಕಾಂಡ-29 


75. ಅಲ್‌ ಕಿಯಾಮಃ 1069 


BEE بری‎ SG IE LBL EY 
JSS EEN Gs UY SRI GES 


ಭಾವಿಸುತ್ತಿರುವನೇ? ಯಾಕಿಲ್ಲ? ನಾವಂತು ಅವನ ಬೆರಳುಗಳ ತುದಿಗಳನ್ನು ಕೊಡಾ ಸರಿಯಾಗಿ 
ರಚಿಸಲು ಶಕ್ತರಾಗಿದ್ದೇವೆ.* ಆದರೆ ಮಾನವನು ಮುಂದೆಯೂ ತಾನು ದುಷ್ಕರ್ಮಗಳನ್ನು ಮಾಡುತ್ತಿರ 
ಬೇಕೆಂದು ಇಚ್ಛಿಸುತ್ತಾನೆ." ಆ ಪುನರುತ್ಥಾನ ದಿನ ಬರುವುದಾದರೂ ಯಾವಾಗ? ಎಂದು ಕೇಳುತ್ತಾನೆ." 
ದೃಷ್ಟಿಗಳು ಸ್ಪಬ್ಧವಾಗಿ ಬಿಡುವಾಗ' ಮತ್ತು ಚಂದ್ರನು ಕಳೆಗುಂದುವಾಗ ಸೂರ್ಯ ಚಂದ್ರರನ್ನು ಸೇರಿಸಿ 
ಒಂದಾಗಿಸಿದಾಗ* ಆಗ ಇದೇ ಮನುಷ್ಯ್ಠ “ಎಲ್ಲಿಗೆ ಓಡಿ ಹೋಗಲಿ!" ಎಂದು ಹೇಳುವನು. ಖಂಡಿತ 


ಎಂಬುದಕ್ಕೆ ಮಾನವನ ಪ್ರಕೃತಿಯೊಳಗೇ ಇರುವ ಸಾಕ್ಸ್ಯವಾಗಿದೆಯೆಂಬುದು ಕೂಡಾ ನಿರಾಕರಿಸಲಾಗದ ಒಂದು ವಾಸ್ತವಿಕತೆಯಾಗಿದೆ. 
ಏಕೆಂದರೆ ಮಾನವನು ಯಾವೆಲ್ಲ ಒಳ್ಳೆಯ ಅಥವಾ ಟ್ಟ ಕರ್ಮಗಳಿಗೆ ಕಾರಣನಾಗಿರುವನೋ ಅವುಗಳ ಸತ್ಸಲ ಅಥವಾ روڈ‎ 
ಅವನಿಗೆ ಸಿಗಲೇ ಬೇಕೆಂಬ ಅವನ ಪ್ರಕೃತಿಯ ಆಗ್ರಹವು - ಮರಣಾನಂತರ ಜೀವನದ ಹೊರತು مس‎ ರೀತಿಯಲ್ಲೂ 
ಈಡೇರಲು ಸಾಧ್ಯವಿಲ್ಲ. (ಹೆಚ್ಚಿನ ಏವರಗಳನ್ನು ಅಲ್‌ ಅಲ್‌ರಾಫ್‌ ಅಧ್ಯಾಯದ 30ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

3. ಮೇಲೆ, ಆಣೆಯ ರೂಪದಲ್ಲಿ ಮುಂದಿಡಲಾಗಿರುವ ಎರಡು ಪುರಾವೆಗಳು ಎರಡು ವಿಷಯಗಳನ್ನು ಮಾತ್ರ ಸಾಬೀತು 

ಡಿಸುತ್ತವೆ- 1) ಈ ಲೋಕದ ಅಂತೆ (ಅರ್ಥಾತ್‌ ಕಿಯಾಮತ್‌ನ ಪ್ರಥಮ ಹಂತ) ಖಚತ ಎಷಯವಾಗಿದೆ. 2 ಬೌದ್ದಿಕ 
ಗ ನೈತಿಕ ದೃಷ್ಟಿಕೋನದಿಂದ ಮರಣಾನಂತರ ಜೀವನ ಇರಬೇಕಾದುದು ಅತಿ ಆಗತ್ಯ, ಈಗ ಈ ಮೂರನೆಯ ಪುರಾವೆಯ 
ಉದ್ದೇಶವು ಮರಣಾನಂತರದ ಜೀವನವು ಸಾಧ್ಯವಿದೆ ಎಂಬುದನ್ನು ಸಾಬೀತುಪಡಿಸುವುದಾಗಿದೆ. ಸತ್ತ ಜನರ ಎಲುಬುಗಳು 
ಕೂಡಾ ಶಿಥಿಲವಾಗಿ ಭೂಮಿಯಲ್ಲಿ ಎಲ್ಲೆಲ್ಲೋ ಚದರಿ ಹೋದ ಬಳಿಕ ಅವರನ್ನು ಪುನಃ ಜೀವಂತಗೊಳಿಸುವುದಾದರೂ ಹೇಗೆ? 
ಎಂದು ಮಕ್ಕಾದವರು ಆಗಾಗ ಕೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ- "ನಾವು ಅವನ ಎಲುಬುಗಳನ್ನು ಪುನಃ ಒಂದು 
ಗೂಡಿಸಲಾರೆವೆಂದು ಮಾನವನು ಬಾವಿಸುತ್ತಿರುವನೇ?” ಎಂದು ಕೇಳಲಾಗಿದೆ. ಅರ್ಥಾತ್‌- ನೀವು ಕೂಡಾ ನಿಮ್ಮ ಸೃಷ್ಟಿಕರ್ತ 
ನೆಂದು ಒಪ್ಪುವ ಆ ವಿಶ್ವ ನಿರ್ಮಾಪಕನು ಈ ಕಾರ್ಯವನ್ನು ಮಾಡಲಾರನೆಂದು ನಿಜಕ್ಕೂ ನೀವು ಭಾವಿಸುತ್ತೀರಾ? ಆ 
ಕಾಲದಲ್ಲೂ ದೇವನು ವಿಶ್ವದ ಸೃಪ್ಟಿಕರ್ತನೆಂದು ನಂಬುವ ಯಾವುದೇ ವ್ಯಕ್ತಿ ಈ ಪ್ರಶ್ನೆಗೆ ಉತ್ತರವಾಗಿ ದೇವನು ಕೂಡಾ 
"ಹಾಗೆ ಮಾಡಲಿಚ್ಛಿಸಿದರೆ ಮಾಡಲಾರನು ಎಂದು ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಇಂದು ಕೊಡಾ ಯಾರೂ ಹಾಗೆ ಹೇಳಲಾರರು. 

4. ಅರ್ಥಾತ್‌- ದೊಡ್ಡ ದೊಡ್ಡ ಎಲುಬುಗಳನ್ನು ಒಟ್ಟು ಸೇರಿಸಿ ನಿಮ್ಮ ಆಕೃತಿಯನ್ನು ಪುನರ್ರಚಿಸುವ ವಿಷಯವಂತಿರಲಿ, 
ನಾವಂತು ನಿಮ್ಮ ಬೆರಳೆ ತುದಿಗಳನ್ನು ಕೊಡಾ ಅವು ಹಿಂದೆ ಹೇಗಿದ್ದುಮೋ ಹಾಗೆಯೇ ಪುನಃ ನಿರ್ಮಿಸಲು ಶಕ್ತರಾಗಿದ್ದೇವೆ. 

5. ಅರ್ಥಾತ್‌- ಇವರು ಪರಲೋಕವನ್ನು ನಿರಾಕರಿಸುವುದಕ್ಕೆ- ಪುನರುತ್ನಾನ ಖಂಡಿತ ಸಂಭವಿಸಲಾರದು ಅಥವಾ 
ಅದು ಸಂಭವಿಸುವುದು ಅಸಾಧ್ಯವೆಂದು ಸಾಬೀತುಪಡಿಸುವಂತಹ ಯಾವುದಾದರೂ ಬೌದ್ದಿಕ ಅಥವಾ ವೈಜ್ಞಾನಿಕ ಪುರಾವೆ 
ಕಾರಣವಲ್ಲ. ವಾಸ್ತವದಲ್ಲಿ, ಪರಲೋಕದ ಮೇಲೆ ವಿಶ್ವಾಸವಿರಿಸುವುದರಿಂದ ಇವರ ಮೇಲೆ ಕೆಲವು ನೈತಿಕ ನಿರ್ಬಂಧಗಳು 
ಬಂದು ಬೀಳುತ್ತವೆ ಮತ್ತು ಆ ನಿರ್ಬಂಧಗಳು ಇವರಿಗೆ ಇಷ್ಟವಿಲ್ಲವೆಂಬುದೇ ಇವರ ನಿರಾಕರಣೆಗೆ ಮುಖ್ಯ ಕಾರಣವಾಗಿದೆ. 
ತಾವು ಈ ವರೆಗಿನಂತೆ ಮುಂದೆಯೂ' ಭೂಮಿಯಲ್ಲಿ ಕಡಿವಾಣವಿಲ್ಲದ ಗೂಳಿಯಂತೆ ನಿರಂಕುಶವಾಗಿ ಆಅಲೆದಾಡುತ್ತಿರಬೇಕು 
ಎಂದೇ ಅವರು ಅಪೇಕ್ತಿಸುತ್ತಿದ್ದಾರೆ. 

6. ಇದು ತಿಳುವಳಿಕೆಗಾಗಿ ಕೇಳುತ್ತಿದ್ದ ಪ್ರಶ್ನೆಯಲ್ಲ. ಇದು ನಕಾರಾತ್ಮಕವಾದ, ವ್ಯಂಗ್ಯದ ಪ್ರಶ್ನೆಯಾಗಿತ್ತು. 

7. ಮೂಲದಲ್ಲಿ 'ಬರಿಕಲ್‌ ಬಸರ್‌" ಎಂಬ ಪದ ಪ್ರಯೋಗವಾಗಿದೆ. ಇದರ ಶಬ್ದಕೋಶಾರ್ಥವು- "ಮಿಂಚಿನ ಪ್ರಕಾಶದಿಂದ 
ಕಣ್ಣುಗಳು ಕೋರಕೈಸುವುದು" ಎಂದಾಗಿದೆ. ಆದರೆ ಅರಬೀ ನಾಣ್ಣುಡಿಯಲ್ಲಿ ಈ ಪದ ಈ ಅರ್ಥಕ್ಕೆ ಮಾತ್ರ ಮೊಸಲಾಗಿರದೆ, 
ಮನುಷ್ಕನು ಭಯ, ಆಶ್ಚರ್ಯ ಅಥವಾ ಅನಿರೀಕ್ಟಿತ ಆಘಾತದ ವೇಳಿ ತನ್ನ ಮುಂದಿರುವ ದೃಶ್ಯವನ್ನು ಮೂಕವಿಸ್ಥಿತನಾಗಿ ತದೇಕ 
ದೃಷ್ಟಿಯಿಂದ ನೋಡುವಂತಹ ಸ್ಥಿತಿಯ ಬಗ್ಗೆಯೂ ಬಳಸಲ್ಪಡುತ್ತದೆ. ಇದನ್ನೇ ಪವಿತ್ರ ಕುರ್‌ಆನಿನ ಇನ್ನೊಂದು ಕಡೆ ಹೀಗೆ ಹೇಳ 
ಲಾಗಿದೆ: "ಅಲ್ಲಾಹನು ಅವರಿಗೆ- ಕಣ್ಣು ಗಳು ತೆರೆದೇ ಇರುವ ಆ ದಿನದ ವರೆಗೆ ಕಾಲಾವಕಾಶ ನೀಡುತ್ತಿದ್ದಾನೆ” (ಇಬ್ರಾಹೀಮ್‌: 42) 

8. ಇದು ಲೋಕಾಂತ್ಯ ಕಾಲದ ಪ್ರಥಮ ಹಂತದಲ್ಲಿ ವಿಶ್ವ ವ್ಯವಸ್ಥೆಯು ಅಸ್ತವ್ಯಸ್ತಗೊಳ್ಳುವ ಅವಸ್ಥೆಯ ಸಂಕ್ಷಿಪ್ತ 
ವರ್ಣನೆಯಾಗಿದೆ. ಇದರ ಅರ್ಥ- ಸೂರ್ಯನಿಂದ ಪಡೆಯಲಾಗುತ್ತಿರುವ ಚಂದ್ರನ ಪ್ರಕಾಶ ಮಾತ್ರ ಮುಗಿದು ಹೋಗುವುದಲ್ಲ 


ಕಾಂಡ-29 


1070 § ಕುರ್‌ಆನ್‌ ವ್ಯಾಖ್ಯಾನ 


الا 


SASS بن‎ YES er 5 


ನೂ اہی بی مج‎ EF 
BEKELE BENS Ak Als spect مایا دم 54 گا‎ 


ಇಲ್ಲ, ಅಲ್ಲಿ ಯಾವ ಅಭಯಸ್ಥಾನವೂ ಇರಲಾರದು. ಅಂದು ನಿನ್ನ ಪ್ರಭುವಿನ ಮುಂದೆಯೇ ಹೋಗಿ 
ನಿಲ್ಲಬೇಕಾಗುವುದು.' ಅಂದು ಮಾನವನಿಗೆ ಅವನ ಹಿಂದಿನ ಮುಂದಿನ ಸಕಲ ಕರ್ಮಗಳನ್ನೂ ತೋರಿಸಿ 
ಕೊಡಲಾಗುವುದು? ವಾಸ್ತವದಲ್ಲಿ ಮಾನವನು ಎಷ್ಟೇ ನೆಪಗಳೆನ್ನೊಡ್ಡಿದರೂ ಅವನು ತಾನೇ ತನ್ನನ್ನು ಚೆನ್ನಾಗಿ 
ಬಲ್ಲನು? - ಸಂದೇಶವಾಹಕರೇ!'' ಈ ದಿವ್ಮವಾಣಿಯನ್ನು ಬೇಗ ಬೇಗನೆ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ 
ನಿಮ್ಮ ನಾಲಗೆಯನ್ನು ಚಲಿಸಬೇಡಿರಿ. ಇದನ್ನು ಕಂಠಪಾಠ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ 


ಸ್ವತಃ ಸೂರ್ಯನೂ ಕತ್ತಲಾಗಿ ಬಿಡುವನು ಮತ್ತು ಪ್ರಕಾಶವನ್ನು ಕಳಕೊಂಡು ಅವೆರಡೂ ಸಮಾನವಾಗಿ ಬಿಡುವುವು 
ಎಂದೂ ಇರಬಹುದು, ಎಂದೂ ಆಗಬಹುದು. ಇದರ ಇನ್ನೊ೦ದು ಅರ್ಥವು-ಭೂಮಿಯು ಹಠಾತ್ತನೆ ವಿರುದ್ದ ದಿಕ್ಕಿಗೆ ತಿರುಗ 
ಲಾರಂಭಿಸುವುದು ಮತ್ತು ಅಂದು ಸೂರ್ಯ-ಚಂದ್ರ ಎರಡೂ ಏಕಕಾಲದಲ್ಲಿ ಪಶ್ಚಿಮದಿಂದ ಉದಯಿಸುವುವು ಎಂದೂ 
ಇದನ್ನು ಅರ್ಥೈಸಬಹುದು. ಇದಕ್ಕಿರಬಹುದಾದ ಮೂರನೆಯ ಅರ್ಥವೇನೆಂದರೆ- ಅಂದು ಚಂದ್ರನು ಹಠಾತ್ತನೆ ಭೂಮಿಯ 
ಬಿಗಿತದಿಂದ ತಪ್ಪಿಸಿಕೊಂಡು ಹೊರಹೋಗಿ ಸೂರ್ಯನೊಳಗೆ ಬಿದ್ದು ಬಿಡುವನು. ಇನ್ನು ಈ ಸೂಕ್ತಕ್ಕೆ ಇಂದು ನಮಗೆ 
ತಿಳಿಯಲು ಸಾಧ್ಯವಿಲ್ಲದಂತಹ ಬೇರೆ ಅರ್ಥವೂ ಇರಬಹುದು. 

9. ಮೂಲದಲ್ಲಿ "ಬಿಮಾ ಕದ್ದಮ ವಅಖ್ಪರ" ಎಂಬ ಪದಗಳಿವೆ. ಇದರ ಒಂದು ಅರ್ಥ- ಮನುಷ್ಯನು ಎಂತಹ ಪುಣ್ಯ 
ಅಥವಾ ಪಾಪವನ್ನು ಗಳಿಸಿ ಪರಲೋಕಕ್ಕೆ ಕಳುಹಿಸಿದ್ದಾನೆಂಬುದನ್ನು ಅವನಿಗೆ” ತೋರಿಸಿಕೊಡಲಾಗುವುದು, ಅವನ ಕರ್ಮ 
ವೃತ್ತಾಂತವನ್ನು ಅವನ ಮುಂದಿಡಲಾಗುವುದು, ಅವನು ತನ್ನ ಸತ್ಸರ್ಮ ಮತ್ತು ದುಷ್ಕರ್ಮಗಳ ಯಾವ ಪ್ರಭಾವಗಳನ್ನು 
ಭೂಲೋಕದಲ್ಲಿ ಬಿಟ್ಟು ಬಂದಿದ್ದನೆಂಬುದನ್ನೂ ತೋರಿಸಿ ಕೊಡಲಾಗುವುದು ಎಂದಾಗುತ್ತದೆ. ಇನ್ನೊಂದು ಅರ್ಥ- ಅವನು 
ಮಾಡಬೇಕಾಗಿದ್ದ, ಅದರೂ ಮಾಡದೆ ಇದ್ದ ಮತ್ತು ಅವನು ಮಾಡಬಾರದಾಗಿದ್ದ ಆದರೂ ಮಾಡಿಬಿಟ್ಟಿಂತಹ ಕೆಲಸಗಳನ್ನೆಲ್ಲಾ 
ಅವನಿಗೆ ತೋರಿಸಲಾಗುವುದು ಎಂದಾಗುತ್ತದೆ. ಇದರ ಮೂರನೆಯ ಅರ್ಥ- ಅವನು ಮಾಡಿದ ಪಾಪ ಅಥವಾ ಪುಣ್ಮ 
ಕಾರ್ಯಗಳನ್ನೂ ಅವನಿಗೆ ಶಿಳಿಸಲಾಗುವುದು ಮತ್ತು ಅವನು ಯಾವ ಪಾಪ ಇಲ್ಲದೆ ಪುಣ್ಮಕಾರ್ಯಗಳನ್ನು ಮಾಡುವುದರಿಂದ 
ಹಿಂದೆ ಸರಿದನೋ ಅವುಗಳನ್ನು ಅವನಿಗೆ ತಿಳಿಸಲಾಗುವುದು ಎಂದಾಗಿದೆ. 

10. ಅರ್ಥಾತ್‌- ಮನುಷ್ಯನ ಕರ್ಮಪತ್ರವನ್ನು ಅವನ ಮುಂದಿಡುವುದರ ಉದ್ದೇಶ ವಾಸ್ತವದಲ್ಲಿ ಅಪರಾಧಿಗೆ 
ಅವನ ಅಪರಾಧವನ್ನು ತಿಳಿಸಬೇಕೆಂಬುದಾಗಿರಲಾರದು. ನಿಜವಾಗಿ, ನ್ಯಾಯಾಲಯದಲ್ಲಿ ಅಪರಾಧದ ಪುರಾವೆಯನ್ನು ಮುಂದಿಡದೆ 
ನ್ಯಾಯದ ಬೇಡಿಕೆ ಈಡೇರುವುದಿಲ್ಲವಾದ್ದರಿಂದ ಹೀಗೆ ಮಾಡಬೇಕಾಗುವುದು. ಅನೃಥಾ ತಾನು ಏನೇನು ಮಾಡಿರುವೆನೆಂಬುದು 
ಪ್ರತಿಯೊಬ್ಬನಿಗೂ ಸ್ವತಃ ತಿಳಿದಿರುತ್ತದೆ. ತಾನು ಎಂಥವನೆಂದು ಇತರರು ಅವನಿಗೆ ತಿಳಿಸಬೇಕೆಂಬ ಅಗತ ಅವನಿಗಿರುವುದಿಲ್ಲ. 
ಆದುದರಿಂದ ಪರಲೋಕದ ನ್ಯಾಯಾಲಯದಲ್ಲಿ ಹಾಜರಾಗುವಾಗ ಪ್ರತಿಯೊಬ್ಬ ಸತ್ಮನಿಷೇಧಿ, ಕಪಟವಿಶ್ವಾಸಿ ಕರ್ಮಬ್ರಷ್ಟ, 
ದುಷ್ಟ ಮತ್ತು ಅಪರಾಧಿ ವ್ಯಕ್ತಿಗೆ ತಾನು ಏನೆಲ್ಲ ಮಾಡಿ ಬಂದಿದ್ದೇನೆ ಮತ್ತು ಇಂದು ಯಾವ ನೆಲೆಯಲ್ಲಿ ತನ್ನ 
ಪ್ರಭುವಿನ ಮುಂದೆ ನಿಂತಿದ್ದೇನೆಂಬುದು ಸ್ವತಃ ತಿಳಿದಿರುವುದು. 

11. ಇಲ್ಲಿಂದ ಆರಂಭಗೊಂಡು- “ಅನಂತರ ಇದರ ತಾತ್ಸರ್ಯವನ್ನು ವಿವರಿಸುವ ಹೊಣೆಯೂ ನಮ್ಮ ಮೇಲೆಯೇ ಇದೆ” 
ಎಂಬಲ್ಲಿಯ ವರೆಗಿನ ಮಾತುಗಳು ಸಂಪೂರ್ಣವಾಗಿ ಒಂದು ಉಪನುಡಿಯಾಗಿದ್ದು, ಆ ತನಕ ನಡೆದು ಬಂದಿದ್ದ ಉಪನ್ಯಾಸದ 
ಸರಣಿಯನ್ನು ಮಧ್ಯದಲ್ಲಿ ಮುರಿದು, ಪ್ರವಾದಿವರ್ಯರನ್ನುಸ) ಅಭಿಸಂಬೋಧಿಸಿ ಈ ಮಾತುಗಳನ್ನು ಹೇಳಲಾಗಿದೆ. ನಾವು 
ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಪ್ರವಾದಿತ್ವದ ಆರಂಭದ ದಿನಗಳಲ್ಲಿ, ಪ್ರವಾದಿವರ್ಯರಿಗೆ(ಸ) ಆಗಿನ್ನೂ ದಿವ್ಯವಾಣಿಯನ್ನು 
ಗ್ರಹಿಸಿಕೊಳ್ಳುವ ಅಭ್ಯಾಸ ಸರಿಯಾಗಿ ಆಗಿರದ ಕಾಲದಲ್ಲಿ, ಜಿಬ್ರೀಲ್‌(ಅ) ತಮಗೆ ಕೇಳಿಸುತ್ತಿರುವ ದಿವೈವಾಣಿಯು ತಮಗೆ ಸರಿಯಾಗಿ 
ನೆನಪಿರುವುದೋ ಇಲ್ಲವೋ ಎಂದು ಅವರಿಗೆ ಭಯವಾಗುತ್ತಿತ್ತು. ಆದ್ದರಿಂದ ಅವರು ದಿವ್ಯವಾಣಿಯನ್ನು ಕೇಳಿಸುತ್ತಿರುವಾಗಲೇ 


ಕಾಂಡ-29 


75. ಅಲ್‌ ಕಿಯಾವಮಃ 1071 


Bs gS eS DEE SE UNE 


ಮೇಲಿದೆ. ಆದುದರಿಂದ. ನಾವು ಇದನ್ನು ಓದುತ್ತಿರುವಾಗ” نت‎ ಇದರ ಪಠಣವನ್ನು ಗೆಮನವಿಟ್ಟು 
ಆಲಿಸುತ್ತಿರಿ. - ಅನಂತರ ಇದರ ತಾತ್ಸರ್ಯವನ್ನು ವಿವರಿಸುವ ಹೊಣೆಯೂ ನಮ್ಮ ಮೇಲೆಯೇ ಇದೆ!- 


ಅದನ್ನು ಕಂಠಪಾಠ ಮಾಡಿಕೊಳ್ಳಲು ಪ್ರಯತ್ನಿ; ಸುತ್ತಿದ್ದರು. ಹರ್ರುತ್‌ ಜಿಬ್ರೀಲ್‌(ಅ) ಕಿಯಾಮಃ ಅಧ್ಯಾಯದ ಈ ಸೂಕ್ತಗಳನ್ನು 
ಪ್ರವಾದಿವರ್ಯರಿಗೆ(ಸು ಓದಿ ಕೇಳಿಸುತ್ತಿರುವಾಗಲೂ ಇಂತಹದೇ ಸನ್ನಿವೇಶ ನಿರ್ಮಾಣವಾಗಿತ್ತು. )موہ‎ ವಾಕ್ಸರಣಿಯನ್ನು 
ಮುರಿದು- ತಾವು ಪದಗಳನ್ನು ಕಂಠಪಾಠ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ. ಚೆನ್ನಾಗಿ ಗಮನವಿಟ್ಟು ಕೇಳಿರಿ. ಅದನ್ನು ನಿಮ್ಮ 
ಸ್ಮರಣೆಯಲ್ಲಿರಿಸುವುದೂ ಅನಂತರ ಅದನ್ನು ಸರಿಯಾಗಿ ನಿಮ್ಮಿ ೦ದ ಓದಿಸುವುದೂ ನಮ್ಮ ಹೊಣೆ ಎಂದು ಹೇಳಲಾಯಿತು. 
ಈ ಮಾರ್ಗದರ್ಶನದ ಬಳಿಕ ವಾಕ್ಸರಣಿಯನ್ನು "ಖಂಡಿತ ಅಲ್ಲ. ವಾಸ್ತವದಲ್ಲಿ. " ಎಂದು ಪುನಃ ಮುಂದುವರಿಸಲಾಗುತ್ತದೆ. 

12. ಪ್ರವಾದಿವರ್ಯರಿಗೆಸು ಹೆ. ಜಿಬ್ರೀಲ್‌(ಅ) ಕುರ್‌ಆನನ್ನು ಓದಿ ಹೇಳುತ್ತಿದ್ದರೂ ಅವರು ಅದನ್ನು ತನ್ನ ಕಡೆಯಿಂದ 
ಹೇಳುತ್ತಿರಲಿಲ್ಲ. ಅದನ್ನು ಅಲ್ಲಾಹನ ಕಡೆಯಿಂದ ಓದುತ್ತಿದ್ದರು. ಆದುದರಿಂದ "ನಾವು ಇದನ್ನು ಓದುತ್ತಿರುವಾಗ. ” ಎನ್ನಲಾಗಿದೆ. 

13. ಈ ಸೂಕ್ತವನ್ನೋದುವಾಗ, ಪ್ರಾಯಶಃ ಪ್ರವಾದಿವರ್ಯರು(ಸ) ಪ್ರವಾದಿತ್ತದ ಆರಂಭದ ದಿನಗಳಲ್ಲಿ, ದಿವ್ಯವಾಣಿ 
ಅವತೀರ್ಣಗೊಳ್ಳುತ್ತಿರುವ ಮಧ್ಯದಲ್ಲೇ ಪವಿತ್ರ ಕುರ್‌ಆನಿನ ಯಾವುದಾದರೂ ಸೂಕ್ತ ಪದ ಅಥವಾ ಆದೇಶದ ತಾತ್ಸರ್ಯವೇ 
ನೆಂಬುದನ್ನು ಕೂಡಾ ಜಿಬ್ರೀಲ್‌ರೊಡನೆ(ಅ) ವಿಚಾರಿಸುತ್ತಿದ್ದರು. ಆದುದರಿಂದ ಪ್ರಸ್ತುತ ಆದೇಶ ಮತ್ತು ಆಶ್ವಾಸನೆಯನ್ನು 
ನೀಡುವುದರ ಜೊತೆಗೇ ಅಲ್ಲಾಹನ ಪ್ರತಿಯೊಂದು ಆಜ್ಞೆ ಮತ್ತು ವಚನದ ತಾತ್ಸರ್ಯ ಹಾಗೂ ಇಂಗಿತವನ್ನು ಕೂಡಾ ನಿಮಗೆ 
ಸಂಪೂರ್ಣವಾಗಿ ವಿವರಿಸಿ ಕೊಡಲಾಗುವುದು ಎಂದು ವಾಗ್ದಾನ ಮಾಡಲಾಗಿದೆಯೆಂದು ಅನಿಸುತ್ತದೆ. ಕೆಲವು ಹಿರಿಯ ವ್ಯಾಖ್ಯಾನಕಾರರು 
ಕೂಡಾ ಇದೇ ಅನಿಸಿಕೆ ಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಮಹತ್ವವಿರುವ ಒಂದು ಸೂಕ್ತವಾಗಿದ್ದು, ಕೆಲವು ಮೂಲಭೂತ 
ತತ್ವಗಳು ಇದರಿಂದ ಸಾಬೀತಾಗುತ್ತ ವೆ: 1) ಪ್ರವಾದಿವರ್ಯರಿಗೆ(ಸ) ಕುರ್‌ಆನಿನಲ್ಲಿ Rodd ವಹ್ಮ್‌ ಮಾತ್ರ 
ಅವತೀರ್ಣವಾಗುತ್ತಿದ್ದುದಲ್ಲ. ಇದರ ಹೊರತಾಗಿ, ಕುರ್‌ಆನಿನಲ್ಲಿ ದಾಖಲಿಸದಂತಹ ಬೇರೆ ಜ್ಞಾನ ಕೂಡಾ ಅವರಿಗೆ ید‎ 
ಮೂಲಕ ಅವಶೀರ್ಣ ವಾಗುತ್ತಿತ್ತು. ಏಕೆಂದರೆ ಕುರ್‌ಆನಿನ ಸೂಕ್ತಗಳ ವಿವರಣೆ ಮತ್ತು ವ್ಯಾಖ್ಯಾನದ ರೂಪದಲ್ಲಿ ಅಲ್ಲಾಹನು 
ಹೇಳುತ್ತಿದ್ದ ಮಾತುಗಳು ಕುರ್‌ಆನಿನ ಫದಗಳಿಗೆ ಹೊರತಾಗಿರುತ್ತಿದ್ದುವು. 2) ಅಲ್ಲಾಹನ ಕಡೆಯಿಂದ ಪ್ರವಾದಿವರ್ಯರಿಗೆಸು 
ಕುರ್‌ಆನಿನ ಸೂಕ್ತಗಳ ಇಂಗಿತ್ತ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳಿಸುವುದರ ಉದ್ದೇಶ, ಅವರು ತಮ್ಮ ಮಾತು ಮತ್ತು 
ಕೃತಿಗಳ ಮೂಲಕ ಆ ವಿವರಣೆಗಳ ಪ್ರಕಾರ ಜನರಿಗೆ ಕುರ್‌ಆನನ್ನು ವಿವರಿಸಿಕೊಡಬೇಕು ಮತ್ತು ಅದರ ಆದೇಶಗಳನ್ನು ಅನುಸರಿಸಲು 
ಕಲಿಸಬೇಕು ಎಂಬುದೇ ಆಗಿತ್ತು. ಆದುದರಿಂದ, ವ್ಯಾಖ್ಯಾನಾತ್ಮಕ ಜ್ಞಾನಕ್ಕೆ ಯಾವುದೇ ಕಾನೂನಿನ ಮಟ್ಟದ ಸ್ಥಾನಮಾನ ತೀರಾ 
ಇರಲಿಲ್ಲವೆಂದು ಒಬ್ಬ ಮೂರ್ಫನು ಮಾತ್ರ ಹೇಳೆಬಲ್ಲನು. 3) ಕುರ್‌ಆನಿನಲ್ಲಿ, ಒಬ್ಬ ಅರಬೀ ಭಾಷೆ ಬಲ್ಲವನಿಗೆ, ಕೇವಲ 
ಕುರ್‌ಆನಿನಲ್ಲಿರುವ ಪದಗಳನ್ನು ಮಾತ್ರ ಓದಿದೊಡನೆ ಅದರ ಇಂಗಿತವೇನು ಮತ್ತು ಅದರಲ್ಲಿರುವ ಆದೇಶವನ್ನು ಆಚರಿಸುವುದು 
ಹೇಗೆ ಎಂದು ಅರ್ಥವಾಗಲು ಸಾಧ್ಯ: ವಾಗದ೦ಿತಹ ಅನೇಕ ಮಾತುಗಳಿವೆ. ಉದಾಹರಣೆಗೆ 'ಸಲಾತ್‌' (ಮಾರ್‌) ಎಂಬ ಪದವನ್ನೇ 
ತೆಗೆದುಕೊಳ್ಳೋಣ. ಅರಬೀ ಬಲ್ಲವನೊಬ್ಬನು ಕೇವಲ ಅರಬೀ ಭಾಷೆಯ ನಿಘಂಟಿನ ಸಹಾಯದಿಂದ, ಸಲಾತ್‌(ನಮಾರ್‌) 
ಎಂಬುದು ಯಾವ ನಿರ್ದಿಷ್ಟ ಕ್ರಿಯೆಯ ಹೆಸರು ಎಂಬುದನ್ನಾಗಲಿ, ಆದನ್ನು ಯಾವ ವಿಧಾನದಿಂದ ನಿರ್ವಹಿಸಬೇಕು ಎಂಬುದನ್ನಾಗಲಿ 
ನಿರ್ಧರಿಸಲು ಸಮರ್ಥ ನಾಗಲಾರನು. ಒಂದು ವೇಳೆ ಈ ವಿಷಯದಲ್ಲಿ ಅಲ್ಲಾಹನೇ ತನ್ನ ವತಿಯಿಂದ ಸುಸ್ಪಷ್ಟವಾದ ವಿವರಣೆ 
ಗಳನ್ನು ನೀಡದೆ ಇರುತ್ತಿದ್ದರೆ, ಈ ಲೋಕದಲ್ಲಿ ಯಾರಾದರೂ ಇಬ್ಬರು ಮುಸ್ಲಿಮರಾದರೂ ನಮಾರುಖ್‌ನ ಒಂದು ಸಮಾನ 
ರೂಪದ ಬಗ್ಗೆ ಸಹಮತ ಹೊಂದಲು' ಸಾಧ್ಯವಿತ್ತೇ? ಈಗ ಒಂದೂವರೆ ಸಾವಿರ ವರ್ಷಗಳಿಂದಲೂ ಮುಸ್ಲಿಮರು ಪರಂಪರಾಗತವಾಗಿ 
ಒಂದೇ ವಿಧಾನದಲ್ಲಿ ನಮಾರು್‌ ನಿರ್ವಹಿಸುತ್ತಿರುವುದಕ್ಕೆ- ಅಲ್ಲಾಹನು ಪ್ರವಾದಿವರ್ಯರ(ಸ) ಮೇಲೆ ಕುರ್‌ಅನಿನಲ್ಲಿರುವ 
ಪದಗಳನ್ನು ಮಾತ್ರ ಅವಶೀರ್ಣಗೊಳಿಸದೆ, ಅದರ ಜೊತೆಗೆ ಅವುಗಳೆ ಅರ್ಥವನ್ನೂ ಅವರಿಗೆ ಪೂರ್ಣವಾಗಿ ವಿವರಿಸಿ ಕೊಟ್ಟಿದ್ದನು 
ಮತ್ತು ಈ ಅರ್ಥವನ್ನೇ ಪ್ರವಾದಿ(ಸ) ಕುರ್‌ಅನನ್ನು ಅಲ್ಲಾಹನ ಗ್ರಂಥವೆಂದೂ ತಮ್ಮನ್ನು ಅಲ್ಲಾಹನ ಸಂದೇಶವಾಹಕನೆಂದೂ 
ಅಂಗೀಕರಿಸಿದ ಎಲ್ಲ ಜನರಿಗೆ ಕಲಿಸುತ್ತಾ ಹೋದರು- ಎಂಬುದಲ್ಲದೆ ಬೇರೆ ಕಾರಣವೇನಾದರೂ ಇರಲು ಸಾಧ್ಯವೇ? 4) ಕುರ್‌ಆನಿನ 
ಪದಗಳ ಯಾವ ವ್ಯಾಖ್ಯಾನವನ್ನು ಅಲ್ಲಾಹನು ತನ್ನ ರಸೂಲರಿಗೆ ಶಿಳಿಸಿರುವನೋ ಮತ್ತು ಅವರು ತಮ್ಮ ಮಾತು-ಕೃತಿಗಳ ಮೂಲಕ 
ತಮ್ಮ ಸಮುದಾಯಕ್ಕೆ ತಿಳಿಸಿರುವರೋ ಅದನ್ನು ತಿಳಿಯಲು ಹದೀಸ್‌(ಪ್ರವಾದಿ ವಚನ) ಮತ್ತು ಸುನ್ನತ್‌(ಪ್ರವಾದಿ ಚರ್ಯೆ)ನ 
ಹೊರತು ಬೇರಾವ ಮಾಧ್ಯಮವೂ ನಮಗೆ ಲಭ್ಯವಿಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿ ಜ್ಞಾನದ ಈ ಮೂಲವನ್ನು ಸ್ವೀಕರಿಸಲು 


1072 ಕುರ್‌ಆನ್‌ ವ್ಯಾಖ್ಯಾನ 


BEG ES SBN JS UB BEE GS ِل‎ 


ಖಂಡಿತ ಅಲ್ಲ." ವಾಸ್ತವದಲ್ಲಿ ನೀವು ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು (ಇಹಲೋಕವನ್ನು) ಪ್ರೀತಿಸುತ್ತೀರಿ 


ff 


ಮತ್ತು ಪರಲೋಕವನ್ನು ಬಿಟ್ಟು ಬಿಡುತ್ತೀರಿ'5 ಆ ದಿನ ಕೆಲವು ಮುಖಗಳು ಅರಳಿರುವುವು. ತಮ್ಮ 
ಪ್ರಭುವನ್ನು ನೋಡುತ್ತಿರುವುವು” ಮತ್ತು ಇನ್ನು ಕೆಲವು ಮುಖಗಳು ಖಿನ್ನವಾಗಿರುವುವು ಮತ್ತು ತಮ್ಮೊಂದಿಗೆ 


ನಿರಾಕರಿಸುತ್ತಾನೆಂದರೆ, ಅವನು "ಇದರ ತಾತ್ಪರ್ಯವನ್ನು ವಿವರಿಸುವ ಹೊಣೆ ನಮ್ಮ ಮೇಲಿದೆ” ಎನ್ನುವ ಮೂಲಕ ತನ್ನ 
ಸಂದೇಶವಾಹಕರಿಗೆ ಕುರ್‌ಆನಿನ ಅರ್ಥ ವಿವರಿಸುತ್ತೇನೆಂದು ಅಲ್ಲಾಹನು ವಹಿಸಿಕೊಂಡಿದ್ದ ಹೊಣೆಗಾರಿಕೆಯನ್ನು ನಿರ್ವಹಿಸುವಲ್ಲಿ 
ವಿಫಲನಾಗಿರುವನೆಂದು ಹೇಳುತ್ತಿದ್ದಾನೆಂದೇ ಅರ್ಥ. ಏಕೆಂದರೆ ಈ ಹೊಣೆಗಾರಿಕೆಯನ್ನು ಅಲ್ಲಾಹನು ವಹಿಸಿಕೊಂಡಿದ್ದುದು ಕೇವಲ 
ವೈಯಕ್ತಿಕವಾಗಿ ಪ್ರವಾದಿ ವರ್ಯರಿಗೆ(ಸ)ು ಕುರ್‌ಆನಿನ ಅರ್ಥ ತಿಳಿಸಬೇಕೆಂಬ ಉದ್ದೇಶದಿಂದಾಗಿರಲಿಲ್ಲ. ನಿಜವಾಗಿ ಪ್ರವಾದಿ 
ವರ್ಯರ(ಸ) ಮೂಲಕ, ಅವರೆ ಸಮುದಾಯಕ್ಕೆ ದೇವವಾಣಿಯನ್ನು ಅರ್ಥ ಮಾಡಿಸುವುದು ಇದರ ಉದ್ದೇಶವಾಗಿತ್ತು. ಹೀಗಿರುತ್ತಾ 
ಹದೀಸ್‌ ಮತ್ತು ಸುನ್ನತ್‌ಗಳು ಕಾನೂನಿನ ಮೂಲಗಳೆಂಬುದನ್ನು ನಿರಾಕರಿಸಿದರೆ, ತನ್ನಿಂತಾನೇ ಅದರರ್ಥ ಅಲ್ಲಾಹನು ತನ್ನ 
ಪ್ರಸ್ತುತ ಹೊಣೆಗಾರಿಕೆಯನ್ನು ನಿರ್ವಹಿಸಲಿಲ್ಲ ಎಂದಂತೆಯೇ ಆಗುತ್ತದೆ. 

14. ಇಲ್ಲಿಂದ ವಾಕ್ಸರಣಿಯು ಮಧ್ಯದಲ್ಲಿ ಬಂದ ಉಪಮಾಶಿಗಿಂತ ಮುಂಚಿನ ವಿಷಯದೊಂದಿಗೆ ಸೇರುತ್ತದೆ. 
'ಖಂಡಿತ ಅಲ್ಲ' ಎಂದರೆ, ನೀವು ಪರಲೋಕವನ್ನು ನಿರಾಕರಿಸುತ್ತಿರುವುದಕ್ಕೆ- ವಿಶ್ವದ ಸೃಷ್ಟಿಕರ್ತನು ಪುನರುತ್ನಾನವನ್ನುಂಟು 
ಮಾಡಲು ಮತ್ತು ಮರಣಾನಂತರ ಜೀವನ ಕೊಡಲು ಅಸಮರ್ಥನೆಂದು ನೀವು ಭಾವಿಸುತ್ತಿದ್ದೀರೆಂಬುದು ಖಂಡಿತ ಕಾರಣವಲ್ಲ. 
ನಿಜವಾದ ಕಾರಣ ಇದೋ ಇಲ್ಲಿದೆ. 

15. ಪರಲೋಕ ನಿರಾಕರಣೆಯ ಒಂದು ಕಾರಣವನ್ನು 5ನೆಯ ಸೂಕ್ತದಲ್ಲಿ ಹೇಳಲಾಗಿತ್ತು. ಈಗ ಎರಡನೆಯ ಕಾರಣವನ್ನು 
ಹೇಳಲಾಗುತ್ತಿದೆ. ಅದೇನೆಂದರೆ, ಪರಲೋಕದ ನಿಷೇಧಿಗಳು ಸೀಮಿತ ಹಾಗೂ ಸಂಕುಚಿತ ದೃಷ್ಟಿಯವರಾದ್ದೆರಿಂದ ಅವರ ದೃಷ್ಟಿ 
ಯಲ್ಲಿ ಮಹತ್ವವೆಲ್ಲಾ ಇರುವುದು ಈ ಲೋಕದಲ್ಲಿ ಪ್ರಕಟವಾಗುವ ಫಲಿತಾಂಶಗಳಿಗೆ ಮಾತ್ರ. ಪರಲೋಕದಲ್ಲಿ ವ್ಯಕ್ತವಾಗಲಿರುವ 
ಫಲಿತಾಂಶಗಳಿಗೆ ಅವರು ಯಾವ ಮಹತ್ಸವನ್ನೂ ಕೊಡುವುದಿಲ್ಲ. ಈ ದೃಷ್ಟಿಕೋನದಿಂದಾಗಿ ಒಳಗಿನಿಂದ ತಮ್ಮ ಆತ್ಮಸಾಕ್ಷಿಯು 
ಏನೇ ಹೇಳಿದರೂ ತಾವು ಪರಲೋಕವನ್ನು ಮಾತ್ರ ನಂಬುವುದೇ ಇಲ್ಲವೆಂದು ಅವರು ಖಚಿತವಾಗಿ ತೀರ್ಮಾನಿಸಿಕೊಂಡಿರುತ್ತಾರೆ. 

16. ಅರ್ಥಾತ್‌- ಪರಮ ಸಂತೋಷದಿಂದ ಬೆಳಗುತ್ತಿರುವುವು. ಏಕೆಂದರೆ, ಅವರು ವಿಶ್ವಾಸವಿರಿಸಿದಂತಹ ಪರಲೋಕವು 
ಅಂದು ಅವರ ನಂಬಿಕೆಗನುಸಾರವಾಗಿಯೇ ಅವರೆ ಮುಂದಿರುವುದು. ಜೀವನದ ಬಗ್ಗೆ ತಮ್ಮ ಧೋರಣೆ ಏನಾಗಿರಬೇಕೆಂಬುದನ್ನು 
ತಾವು ಸರಿಯಾದ ರೀತಿಯಲ್ಲೇ ತೀರ್ಮಾನಿಸಿದ್ದೆವು. ಇದೀಗ ಅದರ ಅತ್ಯುತ್ತಮ ಪ್ರತಿಫಲವನ್ನು ತಾವು ಕಾಣಲಿದ್ದೇವೆ ಎಂಬ 
ಸಂತೃಪ್ತಿ ಅಂದು ಅವರಿಗಿರುವುದು. 

17. ವ್ಯಾಖ್ಯಾನಕಾರರಲ್ಲಿ ಕೆಲವರು ಇದನ್ನು ಆಲಂಕಾರಿಕ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಯಾರ ಕಡೆಗಾದರೂ 
ನೋಡುವುದು ಎಂಬ ಮಾತನ್ನು ಅವನಿಂದ ಏನಾದರೂ ನಿರೀಕ್ಷಿಸುವುದು, ಅವನ ತೀರ್ಮಾನಕ್ಕೆ ಕಾಯುವುದು ಮತ್ತು ಅವನ 
ಕೈಷೆಯನ್ನು ನಿರೀಕ್ಟಿಸುವುದು ಎಂಬರ್ಥದಲ್ಲಿ ನುಡಿಗಟ್ಟಿನ ರೂಪದಲ್ಲಿ ಬಳಸಲಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ 
ಹಲವಾರು ಹದೀಸ್‌ಗಳಲ್ಲಿ ಉಲ್ಲೇಖಿಸಿರುವಂತೆ, ಈ ಕುರಿತು ಪ್ರವಾದಿವರ್ಯರ(ಸ) ವ್ಯಾಖ್ಯಾನ- ಪರಲೋಕದಲ್ಲಿ ಅಲ್ಲಾಹನ 
ಗೌರವಾನ್ವಿತ ದಾಸರಿಗೆ ಅಲ್ಲಾಹನ ದರ್ಶನ ಲಭಿಸುವುದು- ಎಂದಾಗಿದೆ. ಬುಖಾರಿಯ ಒಂದು ವರದಿಯಲ್ಲಿ "ನೀವು ನಿಮ್ಮ 
ಪ್ರಭುವನ್ನು ಬಹಿರಂಗವಾಗಿ ನೋಡುವಿರಿ" ಎಂದಿದೆ. ಮುಸ್ಲಿಮ್‌ ಮತ್ತು ತಿರ್ಮಿದಿಗಳಲ್ಲಿ ಸುಹೈಬ್‌ರಿಂದ(ರು ವರದಿಯಾಗಿರು 
ವಂತೆ,' ಪ್ರವಾದಿ(ಸ) ಹೇಳಿರುವರು; ಸ್ವರ್ಗವಾಸಿಗಳು, ಸ್ಫರ್ಗದೊಳಗೆ ಪ್ರವೇಶಿಸಿದಾಗ ಅಲ್ಲಾಹನು ಅವರೊಡನೆ- ನಾನು ನಿಮಗೆ 
ಇನ್ನೂ ಹೆಚ್ಚಿಗೇನಾದರೂ ಕೊಡಬೇಕೆಂದು ನೀವು ಬಯಸುವಿರಾ? ಎರದು ಕೇಳುವನು. ಆಗ ಅವರು, ನೀನು ನಮ್ಮ ಮುಖಗಳನ್ನು 
ಬೆಳೆಗಲಿಲ್ಲವೇ? ನೀನು ನಮ್ಮನ್ನು ಸ್ವರ್ಗದೊಳಗೆ ಪ್ರವೇಶಗೊಳಿಸಲಿಲ್ಲವೇ? ಮತ್ತು ನರಕದಿಂದ, ರಕ್ಷಿಸಲಿಲ್ಲವೇ? ಎಂದು 
ಬನ್ನವಿಸುವರು. ಅಗ ಅಲ್ಲಾಹನು ಪರದೆಯನ್ನು ಸರಿಸಿ ಬಿಡುವನು. ಅವರಿಗೆ ಆ ತನಕ ಸಿಕ್ಕಿದೆ ಯಾವ ಅನುಗ್ರಹವೂ ತಮ್ಮ 
ಪ್ರಭುವನ್ನು ಕಣ್ಣಾರೆ ಕಾಣುವ ಆ ಸೌಭಾಗ್ಯಕ್ಕಿಂತ ಹೆಚ್ಚು ಪ್ರಿಯವಾಗಿರಲಾರದು. ಪವಿತ್ರ ಕುರ್‌ಆನಿನಲ್ಲಿ "ಒಳಿತಿನ ಮಾರ್ಗ 


ಕಾಂಡ-29 


75. ಅಲ್‌ ಕಿಯಾಮಃ 1073 


ಹಿಡಿದವರಿಗೆ ಒಳಿತಿದೆ ಮತ್ತು ಇನ್ನೂ ಹೆಚ್ಚಿನ ಅನುಗ್ರಹವಿದೆ." (ಯೂನೂಸ್‌-26) ಎಂದು ಹೇಳಲಾಗಿದ್ದು ಆ ಹೆಚ್ಚಿನ 
ಅನುಗ್ರಹವು ಇದುವೇ ಆಗಿದೆ. ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಹ. ಅಬೂ ಸಈದ್‌ ಖುದ್ರೀ(ರ) ಮತ್ತು ಹ. ಅಬೂ 
ಹುರೈರಾರಿಂದ(ರ) ವರದಿಯಾಗಿರುವಂತೆ, "ಓ ಸಂದೇಶವಾಹಕರೇ, ನಾವು ಪುನರುತ್ನಾನ ದಿನ ನಮ್ಮ ಪ್ರಭುವನ್ನು ನೋಡುವೆವೇ?"' 
ಎಂದು ಜನರು ಕೇಳಿದರು. ಆಗ ಪ್ರವಾದಿವರ್ಯರು(ಸು- "ನಡುವಿನಲ್ಲಿ ಮೋಡವೂ ಇಲ್ಲದಿರುವಾಗ ಸೂರ್ಯನನ್ನಾಗಲಿ, ಚಂದ್ರನ 
ನ್ನಾಗಲಿ ಕಾಣಲು' ನಿಮಗೆ ಕಷ್ಟವಿದೆಯೇ?' ಎಂದು ಕೇಳಿದರು. ಜನರು ಇಲ್ಲವೆಂದರು. ಆಗ ಪ್ರವಾದಿವರ್ಯರು(ಸ) "ನೀವು ಅದೇ 
ರೀತಿಯಲ್ಲಿ ನಿಮ್ಮ ಪ್ರಭುವನ್ನು ನೋಡುವಿರಿ” ಎಂದರು. ಈ ವಿಷಯವನ್ನೇ ಹೋಲುವ ಇನ್ನೊಂದು ವರದಿಯು ಬುಖಾರಿ 
ಮತ್ತು ಮುಸ್ಲಿಮ್‌ನಲ್ಲಿ ಹ.ಜರೀರ್‌ ಬಿನ್‌ ಅಬ್ದುಲ್ಲಾರಿಂದ(ರ) ಉಲ್ಲೇಖಗೊಂಡಿದೆ. .ಮುಸ್ನದ್‌ ಅಹ್ಮದ್‌, .ತಿರ್ಮಿದಿ, ದಾರಕ್ಕುತ್ಸಿ, 
کہ‎ ಜರೀರ್‌, ಇಬ್ಸ್‌ ಮುಂದಿರ್‌, ತಬ್ರಾನಿ ಬೈಹಕಿ ಇಬ್ಲ್‌ ಅಬೀಶೈಬಃ ಮತ್ತು ಇತರ ಕೆಲವು ಹದೀಸ್‌ ವಿದ್ವಾಂಸರು 
ಕೆಲವು ಪದಗಳ ಭಿನ್ನತೆ ಯೊಂದಿಗೆ ಹ. ಅಬ್ದುಲ್ಲಾಃ ಬಿನ್‌ ಉಮರ್‌ರಿಂದ(ರ) ಉಲ್ಲೇಖಿಸಿರುವ, ವರದಿಯ ಸಾರಾಂಶವೇನೆಂದರೆ- 
ಸ್ವರ್ಗವಾಸಿಗಳ ಪೈಕಿ ಅತ್ಯಂತ ಕೆಳದರ್ಜೆಯವನು ತನ್ನ ಸಾಮ್ರಾಜ್ಯವು ಎರಡು ಸಾವಿರ ವರ್ಷ 'ಪ್ರಯಾಣಿಸಿ ತಲುಪುವಷ್ಟು ವಿಶಾಲ 
ವಾಗಿರುವುದನ್ನು ಕಾಣುವನು ಮತ್ತು ಅವರ--ಪೈಕಿ ಅಶಿ ಹೆಚ್ಚು ಪ್ರತಿಷ್ಠಿತ ಸ್ಥಾನಮಾನವೃಳ್ಳವರು: ನಿತ್ಯ ಎರಡು ಸಲ ತಮ್ಮ 
ಪ್ರಭುವನ್ನು ನೋಡುವರು. ಅನಂತರ ಪ್ರವಾದಿವರ್ಯರು(ಸು- "ಅಂದು ಕೆಲವು ಮುಖಗಳು ಆಅರಳಿರುವುವು, ತಮ್ಮ ಪ್ರಭುವನ್ನು 
ನೋಡುತ್ತಿರುವುವು” ಎಂಬ- ಇದೇ ಸೂಕ್ತಗಳನ್ನು ಓದಿದರು. ಇಬ್ನ್‌ ಮಾಜಃದಲ್ಲಿ ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾರ(ರ) ವರದಿ 
ಹೀಗಿದೆ- ಅಲ್ಲಾಹನು ಅವರ ಕಡೆಗೆ ನೋಡುವನು ಮತ್ತು ಅವರು ಅಲ್ಲಾಹನ ಕಡೆಗೆ ನೋಡುವರು. ತರುವಾಯ ಅಲ್ಲಾಹನು 
ಅವರಿಂದ ಮರೆಯಾಗುವವರೆಗೂ ಅವರು ಸ್ವರ್ಗದ ಬೇರಾವ ಅನುಗ್ರಹದ ಕಡೆಗೂ ಗಮನ ಹರಿಸಲಾರರು ಮತ್ತು' ಅವನನ್ನೇ 
ನೋಡುತ್ತಲಿರುವರು. ಇಂತಹ ಅನೇಕ ವರದಿಗಳ ಆಧಾರದಲ್ಲಿ دہ‎ ಸುನ್ನತ್‌ನವರು ಒಮ್ಮತದಿಂದ ಪ್ರಸ್ತುತ ವಾಕ್ಕಕ್ಕೆ 
"ಪರಲೋಕದಲ್ಲಿ ಸ್ವರ್ಗವಾಸಿಗಳು ಅಲ್ಲಾಹನ ದರ್ಶನದ ಸೌಭಾಗ್ಯವನ್ನು ಪಡೆಯುವರು” ಎಂಬ ಅರ್ಥವನ್ನು ಕಲ್ಪಿಸುತ್ತಾರೆ. 
"ಖಂಡಿತ ಅಲ್ಲ, ಅವರು (ಕರ್ಮ ಭ್ರಷ್ಟರು) ಅಂದು ಅಲ್ಲಾಹನ ದರ್ಶನದಿಂದ ವಂಚಿತರಾಗುವರು" (ಅಲ್‌ ಮುತಫ್ಪಿಫೀನ್‌: 
15) ಎಂಬ ಪನಿತ್ರ ಕುರ್‌ಆನಿನ ಸೂಕ್ತ ಕೂಡಾ ಈ ಅರ್ಥವನ್ನು ಸಮರ್ಥಿಸುತ್ತದೆ. ಅಲ್ಲಾಹನ ದರ್ಶನದಿಂದ ವಂಚಿತರಾಗುವವರು 
ಪುಜ್ಞಾರ್‌(ಕರ್ಮಬ್ರಷ್ಟರು)ಗಳು ಮಾತ್ರವೇ ಹೊರತು ಅಬ್ರಾರ್‌(ಸಜ್ಜನರು)ಗಳಲ್ಲವೆಂದು ಇದರಿಂದ ತನ್ನಿಂತಾನೇ ವ್ಯಕ್ತವಾಗುತ್ತದೆ. 

. ಮಾನವನು ಅಲ್ಲಾಹನನ್ನು ನೋಡುವುದಾದರೂ ಹೇಗೆ? ನೋಡಬೇಕಾದರೆ ನಿರ್ದಿಷ್ಟ ಸ್ಥಾನ ರೂಪ ಮತ್ತು ಬಣ್ಣದಲ್ಲಿ 
ಯಾವುದಾದರೊಂದು ವಸ್ತು ಮುಂದಿರಬೇಕು. ಬೆಳಕಿನ ಕರಣಗಳು ಅದರ ಮೇಲೆ ಬಿದ್ದು ಅಲ್ಲಿಂದ ಪ್ರಶಿಫಲಿಸಿ ಮನುಷ್ಯನ 
ಕಣ್ಣುಗಳನ್ನು ಪ್ರವೇಶಿಸಬೇಕು. ಕಣ್ಣಿನಿಂದ ಮಿದುಳಿಸ-ದೃಷ್ಟಿ ಕೇಂದ್ರಕ್ಕೆ ಆ ಚಿತ್ರ ತಲಪಬೇಕು. ಸರ್ವಲೋಕಗಳ ಪಾಲಕ ಪ್ರಭುವಿನ 
ಕುರಿತು, ಅವನು ಈ ರೀತಿ ಕಾಣಲು ಸಿಗುವವನೆಂದು ಕಲ್ಲಿಸಿಕೊಳ್ಳಲಿಕ್ಕಾದರೂ ಸಾಧ್ಯವಿದೆಯೇ? ಎಂಬ ಪ್ರಶ್ನೆ ಇಲ್ಲಿ ಉಂಟಾಗುತ್ತದೆ. 
ಈ ಪ್ರಶ್ನೆ ವಾಸ್ತವದಲ್ಲಿ ಒಂದು ಬಹುದೊಡ್ಡ ತಪ್ಪು ಕಲ್ಪನೆಯ ಆಧಾರದಲ್ಲಿದೆ. ಇಲ್ಲಿ ಎರಡು_ ವಿಷಯಗಳ ನಡುವಣ 
ವ್ಯತ್ಯಾಸವನ್ನು ಕಡೆಗಣಿಸಲಾಗಿದೆ. ಮೊದಲನೆಯದು, ನೋಡುವುದು ಎಂಬ ಕ್ರಿಯೆಯ ವಾಸ್ತವಿಕತೆ. ಎರಡನೆಯದು, ಈ ಲೋಕದಲ್ಲಿ 
ನಮಗೆ ಪರಿಚಿತವಾಗಿರುವ ನೋಡುವುದು ಎಂಬ ಕ್ರಿಯೆಯ ಒಂದು ನಿರ್ದಿಷ್ಟ ಸ್ವರೂಪ. ನೋಡುವುದು, ಎಂಬುದರ ವಾಸ್ತವಿಕತೆ 
ಯೇನೆಂದರೆ, ನೋಡುವವನಿಗೆ ದೃಷ್ಟಿ ಇರಬೇಕು. ಅವನು: ಅಂಧನಾಗಿರಬಾರದು. ನೋಡುವ ವಸ್ತು ಅವನ ಮುಂದಿರಬೇಕು. 
ಅದು ಅಡಗಿರಬಾರದು. ಆದರೆ, ಈ ಲೋಕದಲ್ಲಿ ನಮಗೆ, ಒಬ್ಬ ಮನುಷ್ಕನು ಅಥವಾ ಪ್ರಾಣಿಯು ಒಂದು ವಸ್ತುವನ್ನು ಕಾರ್ಯತಃ 
ನೋಡುವಂತಹ . ಒಂದು ನಿರ್ದಿಷ್ಟ ಸ್ವರೂಪದ ನೋಟದ ಪರಿಚಯ ಮತ್ತು ಅನುಭವ ಮಾತ್ರ ಇದೆ. ಇಂತಹ ನೋಟಕ್ಕೆ, 
ನೋಡುವವನ ' ಶರೀರದಲ್ಲಿ ಕಣ್ಣು .ಎಂಬ ಒಂದು ಅಂಗವಿರಬೇಕು ಅದರಲ್ಲಿ; ನೋಡುವ ಶಕ್ತಿ ಇರಬೇಕು... ಅದರ” ಮುಂದೆ 
ಒಂದು ಪರಿಮಿತವಾದ, ಬಣ್ಣದ ಘನ ವಸ್ತುವಿದ್ದು ಅದರಿಂದ ಪ್ರತಿಫಲನ ಹೊಂದಿದ ಬೆಳಕಿನ" ಕಿರಣಗಳು ಕಣ್ಣಿನೊಳಗೆ ಬೀಳಬೇಕು 
ಮತ್ತು ಕಣ್ಣಿನಲ್ಲಿ” ಅದರ ಚಿತ್ರ' ಮೂಡಬೇಕು. :ಈಗ ಯಾರಾದರೂ ನೋಡುವುದು 'ಎಂಬ ಕ್ರಿಯೆಯು ಈ ಲೋಕದಲ್ಲಿ ನಮಗೆ 
ಪರಿಚಿತವಾಗಿರುವಂತಹ, ಈ ಒಂದು ನಿರ್ದಿಷ್ಟ ವಿಧಾನದಲ್ಲಿ ಮಾತ್ರ ನಡೆಯಲು ಸಧ್ಯ ಎಂದು ಭಾವಿಸುತ್ತಾನೆಂದಾದರೆ "ಅದಕ್ಕೆ 
ಅವನ ಬುದ್ದಿಯ ಸಂಕುಚಿತತೆಯೇ ಹೊಣೆ. ಅನ್ಮಥಾ ವಾಸ್ತವದಲ್ಲಿ ದೇವನ ಸೃಷ್ಟಿಯಲ್ಲಿ ನೋಡುವುದಕ್ಕೆ" ನಮ್ಮ ಊಹೆಗೂ 
ನಿಲುಕದಂತಹ ಅಸಂಖ್ಯ ವಿಧಾನಗಳಿವೆ. ಈ ವಿಷಯದಲ್ಲಿ ಜಗಳಾಡುವವನು- ಅಲ್ಲಾಹನು ದೃಷ್ಟಿಯುಳ್ಳವನೋ, ಕುರುಡನೋ? 
ಅನನು ದೃಷ್ಟಿಯುಳ್ಳೆವನು ಎಂದಾದರೆ ಮತ್ತು ಅವನು ತನ್ನ ಅಖಲ ವಿಶ್ವವನ್ನು ಹಾಗೂ ಅದರಲ್ಲಿರುವ ಪ್ರತಿಯೊಂದು ವಸ್ತುವನ್ನೂ 
ನೋಡುತ್ತಿದ್ದಾನೆಂದಾದರೆ" ಅವನು ಕೂಡಾ ಈ ಲೋಕದಲ್ಲಿ ಮನುಷ್ಯನಿಗೂ` ಪ್ರಾಣಿಗಳಿಗೂ ಇರುವಂತಹ فا‎ ಅಂಗದಿಲಿದ 
ನೋಡುತ್ತಿರುವನೇ? ನೋಡುವ ಕ್ರಿಯೆಯು ನಮ್ಮಲ್ಲಿ - ಜರಗುತ್ತಿರುವ ಸ್ವರೂಪದಲ್ಲೇ ಅವನಲ್ಲೂ ಜರಗುತ್ತಿದೆಯೇ? ಎಂಬ 
ಪ್ರಶ್ನೆಗಳಿಗೆ ಸ್ವತಃ ಉತ್ತೆರ ನೀಡಬೇಕು, ಇದರ ಉತ್ತರ ನಕಾರಾತ್ಮಕವಾಗಿರುತ್ತದೆಂಬುದು ವ್ಯಕ್ತ. ಇನ್ನು ಇದರ ಉತ್ತರ ನಕಾರಾತ್ಮಕ 
ವಾಗಿದೆಯೆಂದ ಮೇಲೆ ಬುದ್ಧಿಯುಳ್ಳ ಯಾವುದೇ 'ವ್ಯಕ್ತಿಗೆ ಈ ವಿಷಯವನ್ನು ಗ್ರಹಿಸಲು ಕಷ್ಟವಾಗುವುದೇಕೆ? ಪರಲೋಕದಲ್ಲಿ. 


3 


۳1۳۲۸۸۳۸ ಆಗಲಿರುವ ಅಲ್ಲಾಹನ ದರ್ಶನವು- ಈ' ಲೋಕದಲ್ಲಿ ಮನುಷ್ಕನು ಯಾವುದಾದರೂ ವಸ್ತುವನ್ನು ನೋಡುವಂತಹ 
ಚ" 3 ٹوچ سم : جج‎ : 


ಕಾಂಡ-29 


1074 - ಕುರ್‌ಆನ್‌ ವ್ಯಾಖ್ಯಾನ 


2 2 
0َ 


ELE SEES SO EL NE 
6 WESC بلاق ال 5 توم‎ EY E 


PN 

HN ಖೊ ಲ್ಯ 1 

01 01 سم وی سر میم سے oe pS‏ کی LENE‏ 

BEE یکن یل لن‎ ld) GBI 8 

7 [24 2. 2 مسوم و‎ (4 FA 

ಆಷ್ಟ ps ROY لآ‎ ds 
ಸೊಂಟ. ಮುರಿಯುವ ರೀತಿಯಲ್ಲಿ ವರ್ತಿಸಲಾಗುವುದೆಂದು ಭಾವಿಸುತ್ತಿರುವುವು. ಖಂಡಿತ ಅಲ್ಪ," ಪ್ರಾಣವು 
ಗಂಟಲಿಗೆ “ತಲಪುವಾಗ ಮಾಂತ್ರಿಕನು ಯಾರಾದರೂ ಇದ್ದಾನೆಯೇ ಎಂದು ಕೇಳಲಾಗುವಾಗ” ಮತ್ತು ಇದು 
(ಭೂಲೋಕದಿಂದ) ಅಗಲುವ ಸಮಯವೆಂದು ಮನುಷ್ಯನಿಗೆ ಮನವರಿಕೆಯಾಗುವಾಗ ಮತ್ತು ಮೊಣಕಾಲಿ 
ನೊಂದಿಗೆ ಮೊಣಕಾಲು ಸೇರಿಕೊಳ್ಳುವಾಗಿ-ಅದು ನಿನ್ನ ಪ್ರಭುವಿನ ಕಡೆಗೆ ಹೊರಡುವ ದಿನವಾಗಿರುವುದು. 

(31-35) ಆದರೆ, ಅವನು ಸತ್ಕವೆಂದು ಅಂಗೀಕರಿಸಲೂ ಇಲ್ಲ, ನಮಾರು್‌ ನಿರ್ವಹಿಸಲೂ ಇಲ್ಲ. 

ನಿಜವಾಗಿ ಅವನು ಸುಳ್ಳಾಗಿಸಿದನು ಮತ್ತು ವಿಮುಖನಾದನು. ತರುವಾಯ, ಸೆಟೆದುಕೊಂಡು ತನ್ನ ಮನೆಯವರ 


ಕಡೆಗೆ ನಡೆದು ಬಿಟ್ಟನು. ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೇ ಭೂಷಣವಾಗಿದೆ. 
ಹೌದು. ಈ جع‎ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೇ ಭೂಷಣವಾಗಿದೆ.* 


ನಿರ್ದಿಷ್ಟ 7 ರೂಪದಲ್ಲಿ ಇರಲಾರದು. ಅಲ್ಲಿ ನೋಡುವುದು ಎಂಬ ಕ್ರಿಯೆಯ ವಾಸ್ತವಿಕತೆಯೇ ಭಿನ್ನವಾಗಿರುವುದು. ಅದನ್ನು ಗ್ರಹಿಸಲು 


ಈಗ ನಮಗೆ ಸಾಧ್ಯವಿಲ್ಲ. ಎರಡು ವರ್ಷ ಪ್ರಾಯದ ಒಂದು ಮಗುವಿಗೆ ದಾಂಪತ್ಮ ಜೀವನವೆಂದರೇನೆಂದು ತಿಳಿದುಕೊಳ್ಳಲು 
ಹೇಗೆ ಅಸಾಧ್ಯಪೋ ಹಾಗೆಯೇ ನಮ್ಮ ಮಟ್ಟಿಗೆ ಪರಲೋಕ ಜೀವನವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅದಕ್ಕಿಂತಲೂ ಹೆಚ್ಚು 
ಪ್ರಯಾಸಕರ. ವಸ್ತುತಃ ಅದೇ ಮಗು ಮುಂದೆ ಬೆಳೆದು ಯುವಕನಾಗಿ ಸ್ವತಃ ದಾಂಪತ್ಮ ಜೀವನದ ಸವಿಯನ್ನು ಅನುಭವಿಸುತ್ತಾನೆ. 

18. 'ಖಿಂಡಿತ ಅಲ್ಲ' ಎಂಬ ಈ ಮಾತಿನ ಸಂಬಂಧೆ ಮೇಲಿಂದಲೇ ನಡೆದು ಬಂದಿರುವ ವಾಕ್ಸರಣಿಯೊಂದಿಗೆ ಇದೆ. ಅರ್ಥಾತ್‌ 
ನೀವು ಸತ್ತು ನಾಶವಾಗಿ`ಬಿಡುತ್ತೀರೆಂಬ ಮತ್ತು ನಿಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿಲ್ಲವೆಂಬ ನಿಮ್ಮ ಭಾವನೆ ತಪ್ಪು. 

19. ಮೂಲದಲ್ಲಿ 'ರಾಕಿನ್‌'' ಎರಬ `ಪದ ಪ್ರಯೋಗವಾಗಿದೆ. ಇದು ತಾಯಿತ, ಮಂತ್ರದ ನೂಲು ಮತ್ತು ಮಾಟ 
ಮಂತ್ರ ಎಂಬರ್ಥವಿರುವ .'ರುಕಿಯಾ'- ಎಂಬ ಮೂಲದಿಂದ ಹೊರಟಿ 'ಪದವಾಗಿರಬಹುದು ಅಥವಾ 'ಹೆತ್ತುವುದು ಎಂಬರ್ಥ 
-- 'ರಕೀ' دہھ۔‎ ಮೂಲದಿಂದಲೂ ಹೊರಟಿರಬಹುದು. ಮೊದಲನೆಯ ಅರ್ಥದಂತೆ ಇದರ ತಾತ್ಸರ್ಯ- ರೋಗಿಯ 
ಅರೈಕೆ ಮಾಡುವವರು ಎಲ್ಲ ತರದ ಔಷಧಗಳ ಬಗ್ಗೆ ನಿರಾಶರಾಗಿ ಬಿಟ್ಟಾಗ ಈಗ .ಇವನ ಜೀವ ಉಳಿಸಲು ಯಾರಾದರೂ 
ಮಂತ್ರವಾದಿಯನ್ನು ಕರೆತನ್ನಿ ಎನ್ನುವರು ಎಂದಾಗುತ್ತದೆ. ಎರಡನೆಯ ಅರ್ಥದ ಪ್ರಕಾರ ಇದರ ತಾತ್ಸರ್ಯ- ಆಗ ದೇವಚರರು, 
بد“‎ ಆತ್ಮವನ್ನು' ಒಯ್ಯ ಬೇಕಾದುದು ಯಾರು? ಯಾತನೆಯ ದೇವಚರರೇ ಅಥವಾ: ಅನುಗ್ರಹದ ದೇವಚರರೇ” ಎನ್ನುವರು. 
ಸಜ್ಜನನಾಗಿದ್ದರೆ.- ಅವನ ಆತ್ಮವನ್ನು ಅನುಗ್ರಹದ ದೇವಚರರು ಒಯ್ಕುವರು. ಪಾಪಿಯಾದರೆ ಯಾತನೆಯ - ದೇವಚರರು 
ಅದನ್ನು "ಸೆರೆ ಹಿಡಿದುಕೊಂಡು ಹೋಗುವರು ಎಂದಾಗುತ್ತದೆ. 

-- 20. ವ್ಯಾಖ್ಯಾನಕಾರರಲ್ಲಿ ಕೆಲವರು- 'ಸಾಕ್‌(ಮೊಣಕಾಲು) ಎಂಬ ಪದವನ್ನು ಸಾಮಾನ್ಯ ಶಬ್ದಕೋಶಾರ್ಥದಲ್ಲಿ ತೆಗೆದು 
ಕೊಂಡು, . ಸಾಯುವಾಗ ಮೊಣಕಾಲುಗಳು ಒಣಗಿ ಪರಸ್ಪರ ಕೂಡಿ- ಹೋಗುವುವು ಎಂದು ಅರ್ಥಕೊಟ್ಟಿದ್ದಾರೆ. ಇನ್ನು ಕೆಲವರು 
” | ಆರಭೀ ನಾಣ್ಣುಡಿಯ; ಪ್ರಕಾರ ಇದನ್ನು'-ಕಾಠಿಣ್ಯ, ಕಷ್ಟ" ಮತ್ತು ಸಂಕಟ ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಅರ್ಥಾತ್‌- 
|-ಆಗ-ಎರಡು ಸಂಕಷ್ಟಗಳು ಒಂದು ಕಡೆ ಸೇರಿ ಬಿಡುವುವು, ಒಂದನೆಯದು ಇಹಲೋಕ ಮತ್ತು ಅದರ ಪ್ರತಿಯೊಂದು ವಸ್ತುವಿ 
“| ನಿಂದ ಬೇರ್ಪಡುವ ಸಂಕಟ. ಇನ್ನೊಂದು ಪಠಲೋಕದಲ್ಲಿ ಒಬ್ಬ ಅಪರಾಧಿಯ ನೆಲೆಯಲ್ಲಿ ಸೆರೆಯಾಳಾಗಿ ಹೋಗಬೇಕಾದ 
ಸಂಕಟ. ಇದನ್ನು ಪ್ರತಿಯೊಬ್ಬ ಸತ್ಯನಿಷೇಧಿ, ಕಪಟವಿಶ್ವಾಸಿ ಮತ್ತು _ಕರ್ಮಭ್ರಷ್ಟನು ಅನುಭವಿಸಬೇಕಾಗುವುದು. 
21, 'ತಾತ್ಸರ್ಯವೇನೆಂದರೆ, ಪರಲೋಕವನ್ನು ನಂಬಲು ಸಿದ್ಧನಿಲ್ಲದಿದ್ದವನು ಮೇಲಿನ ಸೂಕ್ತದಲ್ಲಿ ಹೇಳಿರುವ ವಿಷಯ 
“ಗಳನ್ನೆಲ್ಲ ಆಲಿಸಿದನು. ಆದರೂ ತನ್ನ ನಿರಾಕರಣೆಯಲ್ಲೇ ಸ್ಥಿರವಾಗಿ ನಿಂತನು ಮತ್ತು ಈ ಸೂಕ್ತಗಳನ್ನು ಕೇಳಿದ ಬಳಿಕ ಅಹಂಕಾರ 


ಕಾಂಡ-29 


75. ಅಲ್‌ ಕಿಯಾಮಃ 1075 


EA I I کی قح‎ 4 1 {EB ہے‎ ಯೆ , 
8 ARIE CANES 2 


JA 
(36-40) ಮಾನವನು ತನ್ನನ್ನು ಸುಮ್ಮನೆ ಬಿಟ್ಟುಬಿಡಲಾಗುವುದೆಂದು ಭಾವಿಸಿಕೊಂಡಿರುವನೇ?” ಅವನು 
(ತಾಯಿಯ ಗರ್ಭದೊಳಗೆ) ಸುರಿಸಲ್ಪಡುವಂತಹ ಒಂದು ತುಚ್ಛ ವೀರ್ಯ ಬಿಂದುವಾಗಿರಲಿಲ್ಲವೇ? ತರುವಾಯ 
ಅವನು ಒಂದು ಪಿಂಡವಾದನು. ಅನಂತರ ಅಲ್ಲಾಹನು ಅವನ ಶರೀರವನ್ನು ನಿರ್ಮಿಸಿದನು ಮತ್ತು ಅವನ 
ಅಂಗಾಂಗಗಳನ್ನು ರೂಪಿಸಿದನು. ಆ ಬಳಿಕ ಅದರಿಂದ ಪುರುಷ ಮತ್ತು ಸ್ತ್ರೀಯ ಎರಡು ವರ್ಗಗಳನ್ನು 
ಮಾಡಿದನು. ಅವನು ಮೃತರನ್ನು ಪುನಃ ಜೀವಂತಗೊಳಿಸಲು ಶಕ್ತನಲ್ಲವೇ?* ۱ 


ತೋರಿಸುತ್ತಾ ತನ್ನ ಮನೆಯ ಕಡೆಗೆ ನಡೆದು ಬಿಟ್ಟನು. ಆ ವ್ಯಕ್ತಿ مددہ‎ ಜಹಲ್‌ ಆಗಿದ್ದನೆಂದು ಮುಜಾಹಿದ್‌, ಕತಾದಃ ಮತ್ತು 
ಇಬ್ನ್‌ ರುದ್‌ ಹೇಳುತ್ತಾರೆ. "ಅವನು ಸಮರ್ಥಿಸಲೂ ಇಲ್ಲ ಮತ್ತು ನಮಾರು್‌ ನಿರ್ವಹಿಸಲೂ ಇಲ್ಲ” ಎಂಬ ಈ ಸೂಕ್ತದ 
ಮಾತುಗಳು ವಿಶೇಷವಾಗಿ ಗಮನಾರ್ಹವಾಗಿವೆ. ಮನುಷ್ಕನು ನಮಾರು್‌ ನಿರ್ವಹಿಸಬೇಕು ಎಂಬುದು 'ಅಲ್ಲಾಹ್‌, ಅವನ 
ಸಂದೇಶವಾಹಕರು(ಸ) ಮತ್ತು ಈ ಗ್ರಂಥದ" ಸತ್ಮತೆಯನ್ನು ಒಪ್ಪಿಕೊಳ್ಳುವುದರ ಪ್ರಥಮ ಹಾಗೂ ಕಡ್ಡಾಯ ಬೇಡಿಕೆಯಾಗಿದೆ 
ಯೆಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. £ 

22. ಔಲಾಲಕ' ಎಂಬುದಕ್ಕೆ ವ್ಯಾಖ್ಯಾನಕಾರರು ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ: 'ಥೂ ನಿನಗೆ, ನಿನಗೆ ವಿನಾಶ, ನಿನಗೆ 
ಕೇಡು, ನಿನಗೆ ಧಿಕ್ಕಾರ' ಇತ್ಯಾದಿ. ಆದರೆ ನಮ್ಮ ದೃಷ್ಟಿಯಲ್ಲಿ ಸಂದರ್ಭ ಸನ್ನಿವೇಶಗಳಿಗನುಸಾರ ಇದರ ಅತ್ಯಂತ ಸಮಂಜಸ 
ಅರ್ಥವನ್ನು ಹಾಫಿರಖ್‌ ಇಬ್ನ್‌ ಕಸೀರರು ತಮ್ಮ ವ್ಯಾಖ್ಯಾನ ಗ್ರಂಥದಲ್ಲಿ ಹೇಳಿದ್ದಾರೆ. ಅದೇನೆಂದರೆ- "ನೀನು ನಿನ್ನ ಸೃಷ್ಟಿಕರ್ತನನ್ನು 
ನಿರಾಕರಿಸುವ ಸಾಹಸ ಮಾಡಿರುವಾಗ ನನ್ನೆಂತಹ ಮನುಷ್ಯನಿಗೆ ನೀನೀಗ ತೋರುತ್ತಿರುವಂತಹ ವರ್ತನೆಯೇ ಭೂಷಣವಾಗಿದೆ.” 

2. ಇದೀಗ ಉಪನ್ಮಾಸವನ್ನು ಕೊನೆಗೊಳಿಸುತ್ತಾ ಆರಂಭದಲ್ಲಿ ಹೇಳಿದ್ದ- ವಿಷಯವನ್ನೇ ಪುನರಾವರ್ತಿಸಲಾಗುತ್ತಿದೆ. 
ಅರ್ಥಾತ್‌ ಮರಣೌನಂತರ ಜೀವನವು ಆವಶ್ಯಕವೂ ಆಗಿದೆ ಮತ್ತು ಅದು ಸಾಧ್ಯವೂ ಇದೆ ನಂಟ ವಿಷಯ: 

24. ಮೂಲದಲ್ಲಿ 'ಸುದಾ' ಎಂಬ ಪದ ಪ್ರಯೋಗಗೊಂಡಿದೆ. ಅರಬೀ ಭಾಷೆಯಲ್ಲಿ ಹಾಗೆಯೇ ಬಿಟ್ಟು ಬಿಡಲಾಗಿರುವ, 
ತಾನಿಚ್ಛಿಸಿದಲ್ಲೆಲ್ಲಾ ಮೇಯುತ್ತಾ ಅಲೆಯುವ ಮತ್ತು ಮೇಲ್ವಿಚಾರಕರು ಯಾರೂ ಇಲ್ಲದಂತಹ ಒಂಟೆಯನ್ನು 'ಇಬಿಲುನ್‌' ಸುದಾ' 
ಎನ್ನುತ್ತಾರೆ. ಇದೇ ಅರ್ಥದಲ್ಲಿ ಲಗಾಮಿಲ್ಲದ ಒಂಟೆ' ಎಂದು ಹೇಳಲಾಗುತ್ತದೆ. ಸೂಕ್ತದ ತಾತ್ಸರ್ಯವೇನೆಂದರೆ- ಮನುಷ್ಯನೇನು 
ತನ್ನನ್ನು ಲಗಾಮಿಲ್ಲದ ಒಂಟೆಯೆಂದು ಭಾವಿಸಿರುವನೇ? ಅವನ ಸೃಷ್ಟಿಕರ್ತನು ಅವನನ್ನು ಭೂಮಿಯಲ್ಲಿ ಯಾವುದೇ ಹೊಣೆಗಾರಿಕೆ 
ಹೊರಿಸದೆ ಹೀಗೆಯೇ" ಬಿಟ್ಟು ಬಿಟ್ಟಿ ಸ್ವಿರುವನೆಂದು ಮತ್ತು ಅವನ Bac ಯಾವ اوہ‎ ವೊ ಇಲ್ಲಃ ವೆಂದು ಭಾವಿಸಿಕೊಂಡಿರುವನೇ? 
ಅವನ ಕರ್ಮಗಳ ಬಗ್ಗೆ ಅವನನ್ನು ವಿಚಾರಣೆಗೊಳಪಡಿಸುವಂತಹ ಕಾಲವೊಂದು ಬರಲಿಕ್ಕೇ ಇಲ್ಲವೆಂದು ಸಳ್ಳಿದಿರ್ದುವನೇ? ನದೇ 
ವಿಷಯವನ್ನು 'ಅಲ್‌ ಮೂಮಿನೂನ್‌ ಅಧ್ಯಾಯದ "115ನೆಯ ಸೂಕ್ತದಲ್ಲೂ ಹೇಳೆಲಾಗಿದೆ. 

25. ಇದು ಮರಣಾನಂತರ ಜೀವನ ಸಾಧ್ಯ ವಿದೆ ಎಂಬುದಕ್ಕಿರುವ ಸಾಕ್ಸ್ಯವಾಗಿದೆ. ವೀರ್ಯದಿಂದ ಸೃಷ್ಟಿಕಾರ್ಯವನ್ನಾರಂಭಿಸಿ 
ಪೂರ್ಣ ಮಾನವನನ್ನು ನಿರ್ಮಿಸುವ ವರೆಗಿನ ವಲ್ಲ ಕ್ರಿಯೆಗಳೂ ಅಲ್ಲಾಹನ ಶಕ್ತಿ ಮತ್ತು ಯುಕ್ತಿಯ ಪವಾಡಗಳಾಗಿವೆ ಎಂಬುದನ್ನು 
ನಂಬುವವರ ಮಟ್ಟೆಗಂತೂ ಇದು ಯಾವುದೇ "ಪ್ರತ್ಯುತ್ತರಕ್ಕೆ ಆಸ್ಪದವನ್ನೇ ಕೊಡದಷ್ಟು ಖಚಿತ ಸಾಕ್ಸ್ಯವಾಗಿದೆ. ಏಕೆಂದರೆ ಅವರು 
ಎಷ್ಟೇ. ಉದ್ಧಟತನ ತೋರಿಸಿದರೂ ಈ ರೀತಿಯಲ್ಲಿ ಮಾನವನನ್ನು ಈ ಲೋಕದಲ್ಲಿ ಸೃಷ್ಟಿಸುವ`ಅಲ್ಲಾಹನು, ಅದೇ ಮಾನವನನ್ನು 
ಪುನಃ ಅಸ್ತಿತ್ವಕ್ಷಿ ತರಲು ಸಮರ್ಥನೆಂಬುದನ್ನೊಪ್ಪಲು. ಅವರ ಬುದ್ಧಿಯು ಖಂಡಿತ ನಿರಾಕರಿಸಲಾರದು. ಇನ್ನು ಇಂತಹ 
ಯುಕ್ತಿಪು ಕ್ರಿಪೂರ್ಣ ಕ್ರಿಯೆಯನ್ನು ಕೇವಲ ಒಂದು ಆಕಸ್ಮಿಕ ಘಟನೆಯ_ ಫರಿಹಾಮವೆಂದು ಸಾರುವವರ, ವಿಷಯ. ವಿಶ್ವಾರಂಭದಿಂದ 
ಇಂದಿನ ವರೆಗೂ ಭೂಲೋಕದ ಪ್ರತಿಯೊಂದು ಭಾಗದಲ್ಲೂ بب‎ ಪ್ರತಿಯೊಂದು. ಜನಾಂಗದಲ್ಲೂ ಒಂದೇ ಸ್ವರೂಪದ ಸೃಷ್ಟಿಕ್ರಿಯೆಯ 
ಪರಿಣಾಮವಾಗಿ ಗೆಂಡು ಮತ್ತು ಹೆಣ್ಣುಗಳ ಜನನವು ನಿರಂತರವಾಗಿ ಬಹುತೇಕ ಒಂದೇ ಅನುಪಾತದಲ್ಲಿ ನಡೆಯುತ್ತಲಿದ್ದು ಎಲ್ಲೂ 
ಯಾವ ಸಮಾಜದಲ್ಲೂ ಗಂಡುಗಳು ಮಾತ್ರ ಅಥವಾ ಹೆಣ್ಣುಗಳು ಮಾತ್ರ ಜನಿಸುತ್ತಾ ಹೋಗುವಂತಹ ಮತ್ತು ಅದರಿಂದಾಗಿ 
ಮುಂದೆ ಆ ವಂಶವು ಮುಂದುವರಿಯುವ ಸಾಧ್ಯತೆಯೇ ಇಲ್ಲವಾಗಿ ಬಿಡುವಂತಹ 'ಸನ್ನಿವೇಶ ಬರದೆ ಇರುವುದಕ್ಕೆ ಅವರ ಬಳಿ 
ಯಾವ ವಿಶ್ಲೇಷಣೆ ಇದೆ? ಇದು ಕೂಡಾ ಹೀಗೆಯೇ "ಆಕಸ್ಮಿಕವಾಗಿ ನಡೆಯುತ್ತಿದೆಯೆಂದು ಅವರು ಹೇಳಬಲ್ಲರೇ? رنڈ‎ 
ವಿವರಗಳಿಗೆ ಆರ್ರೂಮ್‌ನ 27ರಿಂದ 30 ಮತ್ತು ಅಶ್ಯೂರಾದೆ: 7ನೆಯ ಭಸೂಗನನ್ನು ನೋಡಿರಿ. 


ಕಾಂಡ-29 


1076 1 ಕುರ್‌ಆನ್‌ ವ್ಯಾಖ್ಯಾನ 


ಹೆಸರು 


ಈ ಅಧ್ಯಾಯಕ್ಕೆ 'ಅದ್ದಹ್ರ್‌' ಎಂಬ ಹೆಸರೂ ಇದೆ. "ಅಲ್‌ ಇನ್ಸಾನ್‌' ಎಂಬ ಹೆಸರೂ ಇದೆ. ಈ ಎರಡೂ ಹೆಸರುಗಳನ್ನು 
ಪ್ರಥಮ ಸೂಕ್ತದಲ್ಲಿರುವ 'ಹೆಲ್‌ ಅತಾ ಅಲಲ್‌ ಇನ್ನ್ಸಾನಿ' ಮತ್ತು 'ಹೀನುಮ್ಮಿನದ್ದಹ್ರಿ' ಎಂಬ ಪದಗಳಿಂದ ಆರಿಸಿಕೊಳ್ಳಲಾಗಿದೆ. 


ಅವತೀರ್ಣ ಕಾಲ p ۳ نے پا‎ " ۱ 
ಹೆಚ್ಚಿನ ವ್ಯಾಖ್ಯಾನಕಾರರು, ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಹೇಳುತ್ತಾರೆ. ಆದರೆ ಇತರ ಕೆಲವು 
ವ್ಯಾಖ್ಯಾನಕಾರರು, ಇಡೀ ಅಧ್ಯಾಯವು ಮದೀನಾದಲ್ಲಿ ಅವತೀರ್ಣಗೊಂಡಿತೆಂದು ಹೇಳಿದ್ದಾರೆ. ಇನ್ನು ಕೆಲವರು ಇದು ಮಕ್ಕಾದಲ್ಲಿ 
ಅವತೀರ್ಣಗೊಂಡ ಅಭಧ್ಯಾಯವಾಗಿದ್ದರೂ ಇದರ 8ರಿಂದ 10ರ ವರೆಗಿನ ಸೂಕ್ತಗಳು ಮದೀನಾದಲ್ಲಿ ಅವತೀರ್ಣಗೊಂಡಿತೆನ್ನುತ್ತಾರೆ. 
ಈ' ಅಧ್ಯಾಯದಲ್ಲಿರುವ ವಿಷಯಗಳು ಮತ್ತು ಶೈಲಿಯ ಕುರಿತು ಹೇಳುವುದಾದರೆ, ಅವು ಮದೀನಾದಲ್ಲಿ ಅವತೀರ್ಣ 
ಗೊಂಡ ಅಧ್ಯಾಯಗಳಿಗಿಂತ .ತೀರಾ ಭಿನ್ನವಾಗಿವೆ. ಇದರ ಕುರಿತು ವಿವೇಚಿಸುವಾಗ ಇದು ಮಕ್ಕಾದಲ್ಲಿ ಅವತೀರ್ಣವಾಗಿದೆ 
ಯೆಂಬುದು ಮಾತ್ರವಲ್ಲ, ಮಕ್ಕಾದಲ್ಲೂ ಮುದ್ದಸ್ಸಿರ್‌ ಅಧ್ಯಾಯದ ಪ್ರಥಮ 7.ಸೂಕ್ತಗಳ ಬಳಿಕ ಆರಂಭವಾದ ಕಾಲಘಟ್ಟದಲ್ಲೇ 
ಅವತೀರ್ಣವಾಗಿದೆ ಎಂದು. ಸ್ಪಷ್ಟವಾಗಿ ಭಾಸವಾಗುತ್ತದೆ. ಹ ' 


ಚರ್ಚಾ ವಿಷಯಗಳು 

ಈ ಲೋಕದಲ್ಲಿ ಮಾನವನಿಗೆ - ನೈಜ ನೆಲೆಯೇನೆಂಬುದನ್ನು ತಿಳಿಸುವುದು. "ಮತ್ತು ಅವನು ತನ್ನ ಈ ನೆಲೆಯನ್ನು 
ಚೆನ್ನಾಗಿ ಗ್ರಹಿಸಿಕೊಂಡು ಕೃತಜ್ಞತೆಯ ಧೋರಣೆಯನ್ನು ಅನುಸರಿಸಿದರೆ ಅದರಿಂದ ಸಿಗುವ ಫಲಿತಾಂಶವೇನು ಹಾಗೂ 
ಸತ್ಯನಿಷೇಧದ ಮಾರ್ಗದಲ್ಲಿ ನಡೆದರೆ ಒದಗಿರುವ ಗತಿ ಎಂತಹದು ٭کر-ضھادشوود و‎ ಈ 23 
ಮುಖ್ಯ' "ವಿಷಯವಾಗಿದೆ. : 

ಇದರಲ್ಲಿ ಎಲ್ಲಕ್ಕಿಂತಲೂ ಮೊದಲು' ಮನುಷ್ಯನ. ಅವನು (00 € ಇಲ್ಲದಿದ್ದ ಒಂದು 'ಕಾಲವಿತ್ತು. 
ತರುವಾಯ' ಒಂದು ಮಿಶ್ರ” ಸ್ವರೂಪದ ' ವೀರ್ಯದಿಂದ ನಿಕೃಷ್ಟ ಹಂತದಲ್ಲಿ ಅವನ ಅಸ್ತಿತ್ವವನ್ನು ಪ್ರಾರಂಭಿಸಲಾಯಿತು. 
ಮುಂದೆ ಅವನನ್ನು ಭೂಮಿಯ ಸರ್ವಶ್ರೇಷ್ಠ ಸೃಷ್ಟಿಯಾಗಿ ಮಾಡಲಾಯಿತು ಎಂಬುದನ್ನು ನೆನಪಿಸಲಾಗಿದೆ. ಆ_ ಬಳಿಕ 
ಅವನಿಗೆ- ನಾವು ನಿನ್ನನ್ನು ಭೊಲೋಕದಲ್ಲಿ ಟ್ಟು ಪರೇಕ್ಷ ಕ್ಲಿಸಲಿಚ್ಛಿಸುತ್ತೇವೆ. “ಅದುದರಿಂದಲೇ ಇತರ ಸೃಷ್ಟಿ ಗಳಿಗಿಲತ ಭಿನ್ನವಾಗಿ 
ನಿನಗೆ ಬುದ್ದಿ” ಮತ್ತು ವಿವೇಚನಾ ಶಕ್ತಿಯನ್ನು ನೀಡಲಾಗಿಡೆ' ಮತ್ತು ಕೃತಜ್ಞತೆ ಹಾಗೂ. ಸೈತಪ್ಲುತೆ. ಎಂಬ ಎರಡು 
ದಾರಿಗಳನ್ನೂ. ನಿನ್ನ ಮುಂದೆ ತೆರೆದಿಡಲಾಗಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. - 
.- ಅನಂತರ ಒಂದೇ ಸಕ್ತೆ ದಲ್ಲಿ-, ಈ ಪರೀಕ್ಸೆಯಲ್ಲಿ 223 ۰ ಹೊರ ಬರುವುವರು _ಪರಲೋಕದಲ್ಲಿ: ಎಂತಹ 
ದುರ್ಗತಿಯನ್ನು ಎದುರಿಸಬೇಕಾದೀತೆಂಬುದನ್ನು . ಖಂಡತುಂಡವಾಗಿ ತಿಳಿಸಿಬಿಡಲಾಗಿದೆ. ಫಸ 

ಆ ಬಳಿಕ ನಿರಂತರವಾಗಿ. 5ರಿಂದ :22ನೆಯ ಸೂಕ್ತದ. ವರೆಗೆ- ಇಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಆಜ್ಞಾಪಾಲಕರಾಗಿ 
ಬದುಕಿದವರು ತಮ್ಮ ಪ್ರಭುವಿಸ' ಬಳಿ ಯಾವ ರೀತಿ ಪುರಸ್ಕರಿಸಲ್ಪಡುವರು ಎಂಬುದನ್ನು ನನರಸಲಾಗಿದೆ. ಈ ಸೂಕ್ತಗಳಲ್ಲಿ" 
'ಅವರಿಗೆ ಸಿಗಲಿರುವ ' ಅತ್ಯುತ್ತಮ ' ಪ್ರತಿಫಲಗಳನ್ನು' ಪ್ರಸ್ತಾಪಿಸಿರುವುದು ಮಾತ್ರವಲ್ಲ ಅವರ ಎಂತಹ: ಕರ್ಮಗಳಿಂದಾಗಿ 
ಅವರು ಈ 'ಪ್ರತಿಫಲಗಳಿಗೆ ಹಕ್ಕುದಾರರಾಗಿದ್ದಾರೆ ಎರಬುದನ್ನೂ ತಿಳೆಸಲಾಗಿದೆ. ಇದಾದ ಬಳಿಕ,” ಎರಡನೆಯ ರುಕೂಲ್‌ನಲ್ಲಿ | 

‘ . ಪ್ರಮಾದಿವರ್ಯರನ್ನು(ಸ) ಅಭಿಸಂಬೊಸಿಧಿಸಿ ಮೂರು ವಿಷಯಗಳನ್ನು `'ಫೇಳಲಾಗಿಜೆ.. 

De ಕುರ್‌ಆನನ್ನು ಸ್ವಲ್ಪ ಸ್ಥ .رر‎ ನಿಮ್ಮ ಮೇಲೆ ಅವತೀರ್ಣಗೊಳಸುತ್ತಿರುವವರು ನಾವೇ ಎಂದು ಹೇಳ 
ಲಾಗಿದೆ. ಇದರ ಉದ್ದೇಶ ಈ ಕುರ್‌ಆನನ್ನು ಪ್ರವಾದಿವರ್ಯರು(ಸು ತಮ್ಮ ಸ್ವಂತ ಇಚ್ಛೆಯಿಂದ ರಚಿಸುತ್ತಿಲ್ಲ, ಅದನ್ನು 
ವಾಸ್ತವದಲ್ಲಿ 'ನಾವು' ಅವತೀರ್ಣಗೊಳಿಸಿದ್ದು, ಅದನ್ನು, ಒಂದೇ ಬಾರಿಗೆ. ಅವತೀರ್ಣಗೊಳಿಸುವ_ ಬದಲು ಸ್ವಲ್ಪ ಸ್ವಲ್ಪವಾಗಿ 


76. ಅದ್ದಹ್ಟ್‌ 1077 


ಅವತೀರ್ಣಗೊಳಿಸಬೇಕೆಂಬುದು ನಮ್ಮದೇ ಯುಕ್ತಿಯ ಬೇಡಿಕೆಯಾಗಿದೆ ಎಂದು ಸತ್ಮನಿಷೇಧಿಗಳಿಗೆ ತಿಳಿಸುವುದಾಗಿದೆಯೇ 
ಹೊರತು ಪ್ರವಾದಿಯವರಿಗೇ(ಸ) ತಿಳಿಸುವುದು ಇದರ ಉದ್ದೇಶವಲ್ಲ. 

" 2 ನಿಮ್ಮ ಪ್ರವಾದಿತ್ವದ ಕರ್ತವೃವನ್ನು ಸಹನೆಯೊಂದಿಗೆ ನೆರವೇರಿಸುತ್ತಲೇ ಹೋಗಿರಿ. ಈ ಕರ್ಮಭ್ರಷ್ಟ ಹಾಗೂ 
ಸತ್ಯನಿಷೇಧಿ ಜನರ ಯಾವುದೇ ಒತ್ತಡಕ್ಕೆ ಮಣಿಯಬೇಡಿ ಎಂದು ಹೇಳಲಾಗಿದೆ. 

3) ಪ್ರವಾದಿವರ್ಯರೊಡನೆ(ಸ)- ಆಹೋರಾತ್ರಿ ಅಲ್ಲಾಹನನ್ನು ಸ್ಮರಿಸಿರಿ. ماود‎ ಮಾಡಿರಿ ಮತ್ತು ರಾತ್ರಿಗಳನ್ನು 
ಅಲ್ಲಾಹನ ಆರಾಧನೆಯಲ್ಲಿ ಕಳೆಯಿರಿ. ಏಕೆಂದರೆ ಇವುಗಳೇ, ಸತ್ಯನಿಷೇಧದ ಮಹಾಪೂರಕ್ಕೆದುರಾಗಿ ನಿಂತು ಅಲ್ಲಾಹನ ಕಡೆಗೆ 
ಆಹ್ವಾನಿಸುವವರಿಗೆ ನೀಡುವ ಸಾಧನಗಳಾಗಿವೆ ಎನ್ನಲಾಗಿದೆ. 

ಅನಂತರ- ಒಂದು ನುಡಿಯಲ್ಲಿ ನಿಷೇಧಿಗಳ ತಪ್ಪು ನಿಲುಮೆಗೆ, ಅವರು ಪರಲೋಕವನ್ನು ಮರೆತು ಈ ಲೋಕಕ್ಕೆ 
ಮನಸೋತಿರುವುದೇ ಮೂಲ ಕಾರಣವೆಂದು ತಿಳಿಸಲಾಗಿದ್ದು, ಇನ್ನೊಂದು ನುಡಿಯಲ್ಲಿ- ನೀವು ಸ್ವಯಂ ಸೃಪ್ಟಿಗೊ೦ಡವರಲ್ಲ. 
ನಿಮ್ಮನ್ನು ಸೃಷ್ಟಿಸಿದವರು ನಾವು. ನಿಮ್ಮೊಂದಿಗೆ ನಾವಿಚ್ಛಿಸಿದಂತೆ ವರ್ತಿಸಲು ನಾವು ಯಾವಾಗಲೂ ಸಮರ್ಥರಾಗಿರುತ್ತೇವೆ ಎಂದು 
ಅವರನ್ನು ಎಚ್ಚರಿಸಲಾಗಿದೆ. | 

ಕೊನೆಯದಾಗಿ ಇದೊಂದು ಉಪದೇಶವಾಗಿದೆ. ಇಷ್ಟವಿದ್ದವರು ಇದನ್ನು ಸ್ವೀಕರಿಸಿ ತಮ್ಮ ಪ್ರಭುವಿನ ಮಾರ್ಗವನ್ನು 
ಹಿಡಿಯಬಹುದು. ಆದರೆ, ಈ ಲೋಕದಲ್ಲಿ ಅಲ್ಲಾಹನಿಚ್ಛಿಸದೆ ಮನುಷ್ಠ್ಕನ ಯಾವ ಇಚ್ಛೆಯೂ ನೆರವೇರಲಾರದು. ಇನ್ನು 
ಅಲ್ಲಾಹನ ಇಚ್ಛೆಯು ಕುರುಡಲ್ಲ. ಅವನು ಏನು ಇಚ್ಛಿಸುವುದಿದ್ದರೂ ತನ್ನ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲೇ 
ಇಚ್ಛಿಸುತ್ತಾನೆ. ಈ ರೀತಿ ತನ್ನ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲಿ ಅವನು ಯಾರನ್ನು ತನ್ನ ಕೃಪೆಗೆ ಅರ್ಹನೆಂದು 
ಕಾಣುತ್ತಾನೋ ಅವನನ್ನು ತನ್ನ ಅನುಗ್ರಹದೊಳಗೆ ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರಮಿಯಾದವನಿಗೆ, ಅವನು ವೇದನಾಯುಕ್ತ 
ಯಾತನೆಯ ಏರ್ಪಾಟು .ಮಾಡಿಟ್ಟಿರುವನು ಎಂಬ ಮಾತಿನೊಂದಿಗೆ ಉಪನ್ಯಾಸವನ್ನು ಕೊನೆಗೊಳಿಸಲಾಗಿದೆ. 


1078, ಕುರ್‌ಆನ್‌ ವ್ಯಾಖ್ಯಾನ 


ಶ್‌ pT A), 7 
3900 Bi ಈ 


4 


LUNES اث گا‎ 4 22.0 LU PUG 


ےت .76 


(ಅವತೀರ್ಣ - 22 
ಸೂಕ್ತ ಗಳು- 31 R ರುಕೂಲ್‌ಗಳು-2 
. ಫರಮ ದಯಾಮಯನೂ ಕರುಣಾನಿಧಿಯೂ ಆಹ ಅಲ್ಲಾಹನ ನಾಮದಿಂದ 
* (1-3) ಮಾನವನ 'ಮೇಲೆ-ಅವನೊಂದು ಪ್ರಸ್ತಾಪನೀಯ ವಸ್ತುವೇ ಆಗಿರದಂತಹ ಸುದೀರ್ಫು ಕಾಲ|' 
ವೊಂದು ಕಳೆದಿದೆಯೇ?' ನಾವು ಮಾನವನನ್ನು ಒಂದು ಸಮ್ಮಿಶ್ರ ವೀರ್ಯದಿಂದ ಸೃಪ್ಟಿಸಿದೆವು.? 
ಅವನನ್ನು ಪರೀಕ್ಷಿಸಲಿಕ್ಕಾಗಿ- ಮತ್ತು ಈ ಉದ್ದೇಶದಿಂದ ನಾವು ಅವನನ್ನು ಆಲಿಸುವವನಾಗಿ ಹಾಗೂ 


1. ಪ್ರಥಮ ನುಡಿ 'ಹಲ್‌ ಅತಾ ಅಲಲ್‌ ಇನ್ನಾನಿ' ಎಂದಾಗಿದೆ. ಹೆಚ್ಚಿನ ವ್ಯಾಖ್ಯಾನಕಾರರೂ, 'ಅನುವಾದಕರೂ 'ಹಲ್‌' 
'ಎಂಬ ಪದವನ್ನು 'ಕದ್‌' ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಅವರ ಪ್ರಕಾರ ಇದರ ತಾತ್ಸರ್ಯ- "ನಿಸ್ಸಂದೇಹವಾಗಿ 
ಮಾನವನ ಮೇಲೆ ಇಂತಹ ಕಾಲ ಬಂದಿದೆ" ಎಂದಾಗಿದೆ. ಆದರೆ ವಾಸ್ತವದಲ್ಲಿ 'ಹಲ್‌' ಎಂಬ ಪದವು ಅರಬೀ ಭಾಷೆಯಲ್ಲಿ 
'ಏನು' ಎಂಬ ಅರ್ಥದಲ್ಲೇ ಪ್ರಯೋಗವಾಗುತ್ತದಾದರೂ ಎಲ್ಲ ಸನ್ನಿವೇಶಗಳಲ್ಲೂ ಪ್ರಶ್ನೆಯೇ ಇದರ ಉದ್ದೇಶವಾಗಿರುವುದಿಲ್ಲ. 
ಮೇಲ್ಲೋಟಕ್ಕೆ ಪ್ರಶ್ನೆಯಂತಿರುವ ಈ ಪದವು ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನ ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತದೆ. ಇಲ್ಲೂ 
"ಇದರ ಉದ್ದೇಶ ಪ್ರಶ್ನೆಯಲ್ಲ; "ಹೌದು, ಮಾನವನ ಮೇಲೆ ಇಂತಹ ಒಂದು ಕಾಲ ಗಶಿಸಿದೆಯೆಂದು ಅವನು ಒಪ್ಪಿಕೊಳ್ಳು 
ನಂತೆ ಮಾಡುವುದು ಮತ್ತು ಅವನ ಸೃಷ್ಟಿ ಕಾರ್ಯವನ್ನು ಇಂತಹ ತುಚ್ಛ ಸ್ಥಿತಿಯಿಂದ ಆರಂಭಿಸಿ ಅವನನ್ನು ಸಂಪೂರ್ಣ 
ಮಾನವನನ್ನಾಗಿ ಮಾಡಿ ನಿಲ್ಲಿಸಿದ ಅಲ್ಲಾಹನು ಅವನನ್ನು ಪುನಃ ಸೃಷ್ಟಿಸಲು ಅಶಕ್ತನಾಗುವುದು ಹೇಗೆ ಎಂದು ಚಿಂತನೆ ಮಾಡು 
ವಂತೆ ಅವನನ್ನು ಪ್ರೇರೇಪಿಸುವುದೇ” ಇದರ ಉದ್ದೇಶವಾಗಿದೆ. ಎರಡನೆಯ ನುಡಿ 'ಹೀನುಮ್ಮಿನದ್ದಹ್ರ್‌' ಎಂದಾಗಿದೆ. 'ದಹ್ಸ್‌' 
ಎಂದರೆ ಮಾನವನಿಗೆ ಆದಿಯಾಗಲಿ, ಅಂತ್ಯವಾಗಲಿ ತಿಳಿದಿಲ್ಲದಂತಹೆ ಅನಂತಕಾಲ. 'ಹೀನ್‌' ಎಂದರೆ ಈ ಅನಂತ ಕಾಲದೊಳಗೆ 
ಎಂದಾದರೂ ಗತಿಸಿದ ಒಂದು ನಿರ್ದಿಷ್ಟ ಕಾಲ. ಮಾತಿನ ತಾತ್ಸರ್ಯವೇನೆಂದರೆ ಈ ಅನಂತ ಕಾಲಚಕ್ರದಲ್ಲಿ ಮಾನವ 
ವರ್ಗವೆಂಬುದು ಅಸ್ತಿತ್ವದಲ್ಲೇ ಇಲ್ಲದಿದ್ದಂತಹ ಒಂದು :ھت‎ ಕಾಲವು ಗತಿಸಿದೆ. ಅನಂತರ ಅದರಲ್ಲಿ ಮಾನವ ಎಂಬ 
ವರ್ಗವನ್ನು ಆರಂಭಿಸಿದ ಕಾಲ ವೊಂದು ಬಂತು. ಇದೇ ಕಾಲದೊಳಗೆ ಪ್ರತಿಯೊಬ್ಬ ಮಾನವನ ಪಾಲಿಗೆ, ಅವನನ್ನು ನಾಸ್ತಿಯಿಂದ 
ಅಸ್ತಿತ್ವಕ್ಕೆ ತರಲು ಆರಂಭಿಸಿದ ಒಂದು ಕಾಲ ಬಂದಿತು. ಮೂರನೆಯ ನುಡಿ "ಲಮ್‌ ಯಕುನ್‌ ಶೈಲಮ್ಮದ್‌ಕೂರಾ" (ಆಗ 
ಅವನು ಪ್ರಸ್ತಾಪಾರ್ಹ ವಸ್ತುವೇ ಆಗಿರಲಿಲ್ಲ) ಎಂದಿದೆ. ಅಂದರೆ ಗರ್ಭಧಾರಣೆಯ ವೇಳೆ ಅವನು ಕೇವಲ ಒಂದು ಸೂಕ್ಷ್ಮಾಣುವಿನ 
ಗಾತ್ರದಲ್ಲಿರುತ್ತಾನೆ. ಬಹಳ ಶಕ್ತಿಶಾಲಿಯಾದ ಸೂಕ್ಕ್ಮದರ್ಶಕದಿಂದ ಮಾತ್ರ ಅವನನ್ನು ನೋಡಲು ಸಾಧ್ಯವಾಗುತ್ತದೆ. ಹಾಗೆ 
ಅವನನ್ನು ನೋಡಿದ ಬಳಿಕವೂ ಇವನೊಬ್ಬ ಮನುಷ್ಯನಾಗಿ ಬೆಳೆಯುತ್ತಾನೆಂದು ಹೇಳಲು ಯಾರಿಗೂ ಸಾಧ್ಯವಾಗುವುದಿಲ್ಲ. 

2. 'ಒಂದು ಸಮ್ಮಿಶ್ರ ವೀರ್ಯವವೆಂದರೆ ಸ್ತ್ರೀ ಪ್ರರುಷರಿಬ್ಬರ ವೀರ್ಯಗಳ ಸಂಯುಕ್ತ ವಸ್ತು. 

3. ಇದುವೇ ಈ ಲೋಕದಲ್ಲಿ ಮಾನವನ ಮತ್ತು ಮಾನವನ ಮಟ್ಟಿಗೆ ಈ ಲೋಕದ ನೈಜ ಸ್ವರೂಪ. ಅವನನ್ನು ಸೃಷ್ಟಿ 
ಸಿದ್ದರ ಹಿಂದಿರುವ ಉದ್ದೇಶವು ಇದೇ ಲೋಕದಲ್ಲಿ ಈಡೇರಲು ಅವನೇನೂ ಮರಗಿಡಗಳು ಮತ್ತು ಪ್ರಾಣಿಗಳಂತಹ ವಸ್ತುವಲ್ಲ. 


ಕಾಂಡ-29 


76. ಅದ್ದಹ್ಟ್‌ 1079. 


5 UES SL SY EE Ba 55056 السَْْلَ اکا‎ 


Ta 


ವೀಕ್ಷಿಸುವವನಾಗಿ ಮಾಡಿದೆವು." ನಾವು ಅವನಿಗೆ ಮಾರ್ಗದರ್ಶನ ಮಾಡಿದೆವು. ಅವನು; ಕೃತಜ್ಞತೆ 
ಸಲ್ಲಿಸುವವನಾಗಲಿ ಅಥವಾ ಕೃತಫ್ಲುನಾಗಲಿ.5 i 


ಈ ಲೋಕವು ಕೆಲವು ವೈರಾಗಿಗಳು ಭಾವಿಸಿಕೊಂಡಿರುವಂತೆ, ಯಾತನಾ ಲೋಕವೂ ಅಲ್ಲ, ಪುನರ್ಜನ್ಮ ವಾದಿಗಳು ಹೇಳುವಂತೆ 
ಇದು 'ದಾರುಲ್‌ ಜರುಾ' (ಪ್ರತಿಫಲ ಸಿಗುವು ಲೋಕವೂ ಅಲ್ಲ. ಭೌತಿಕವಾದಿಗಳು ಹೇಳುವಂತೆ ಮೇಯುವ ಸ್ಥಳವಾಗಲಿ, 
ಮೋಜಿಗಾಗಿ ಇರುವ ಸ್ಥಳವಾಗಲಿ ಅಲ್ಲ. ಡಾರ್ವಿನ್‌ ಮತ್ತು ಮಾರ್ಕ್ಸ್‌ನ ಅನುಯಾಯಿಗಳು ಹೇಳುವಂತೆ ಇದು. ಸಂಘರ್ಷ 
"ಮತ್ತು ಪೈಪೋಟಿಯ ವೇದಿಕೆಯೂ ಅಲ್ಲ. ಇದು ವಾಸ್ತವದಲ್ಲಿ ಅವನ ಪಾಲಿಗೊಂದು ಪರಿಕ್ಷಾ ಕೇಂದ್ರವಾಗಿದೆ. ಇಲ್ಲಿ ಅವನು 
ತನ್ನ ಜೀವನದಲ್ಲಿ ಎಂತಹ ಧೋರಣೆಯನ್ನು ಪಾಲಿಸುತ್ತಾನೆ? ಒಳಿತು ಮತ್ತು ಆಜ್ಞಾಪಾಲನೆಯ ಧೋರಣೆಯನ್ನೋ ಅಥವಾ: | 
ಕೆಡುಕು ಮತ್ತು ಆಜ್ಞೋಲ್ಲಂಘನೆಯ ಮಾರ್ಗವನ್ನೋ? ಎಂದು ಪರೀಕ್ಷಿಸಿ ನೋಡಲಿಕ್ಕಾಗಿ ಅವನ ಸೃಷ್ಟಿಕರ್ತನು ಅವನನ್ನಿಲ್ಲಿ 
ಸೃಷ್ಟಿಸಿರುವನು. (ಹೆಚ್ಚಿನ ವಿವರಣೆಯನ್ನು ಅಧ್ಯಾಯ ಹೂದ್‌: 8 ಮತ್ತು ಮುಲ್ಕ್‌ ಅಧ್ಯಾಯದ 8ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ.) 

4. ಮೂಲದಲ್ಲಿ ನಾವು ಅವನನ್ನು 'ಸಮೊಲ್‌ ಮತ್ತು ಬಸೀರ್‌' ಆಗಿ (ಆಲಿಸುವವನಾಗಿ ಮತ್ತು ನೋಡುವವನಾಗಿ) 
ಮಾಡಿದೆವು ಎನ್ನಲಾಗಿದೆ. ಅಂದರೆ ಅರಿವು ಹಾಗೂ ಪ್ರಜ್ಞೆಯುಳ್ಳಿವನಾಗಿ ಮಾಡಿದೆವು ಎಂದರ್ಥ. ಆದರೆ ನಾವು 
ಅನುವಾದದಲ್ಲಿ ಇದರ ಅರ್ಥವನ್ನು 'ಆಲಿಸುವವನು' ಮತ್ತು 'ವೀಕ್ಷಿಸುವವನು' ಎಂದು ಕೊಟ್ಟಿದ್ದೇವೆ. ಅರಬೀ ಭಾಷೆಯ 
ಈ ಪದಗಳ ಶಬ್ದಾನುವಾದ ಇದುವೇ ಆಗಿದ್ದರೂ, ಪ್ರಾಣಿಯ ಬಗ್ಗೆ 'ಸಮೀಲ್‌' ಮತ್ತು 'ಬಸೀರ್‌' ಎಂಬ ಪದವನ್ನು 
ಪ್ರಯೋಗಿಸ ಲಾಗುವುದಿಲ್ಲವೆಂಬುದು ಅರಬೀ ಬಲ್ಲ ಪ್ರತಿಯೊಬ್ಬನಿಗೂ ತಿಳಿದಿದೆ. ಪ್ರಾಣಿ ಕೂಡಾ ಕೇಳುತ್ತದೆ ಮತ್ತು 
ನೋಡುತ್ತದಾದರೂ ಈ ಪದಗಳನ್ನು ಅವುಗಳ ವಿಷಯದಲ್ಲಿ ಬಳಸಲಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಕೇಳುವುದು ಮತ್ತು 
ನೋಡುವುದೆಂದರೆ ಪ್ರಾಣಿಗಳಿಗೂ ಕೊಡಲಾಗಿರುವ ಶ್ರವಣ ಮತ್ತು ವೀಕ್ಷಣ ಶಕ್ತಿಗಳೆಲ್ಲ. ನಿಜವಾಗಿ ಇದರ ಅರ್ಥ 
ಮನುಷ್ಯನು ಜ್ಞಾನ ಪಡೆಯಲು ಮತ್ತು ಅದರಿಂದ ತೀರ್ಮಾನ ಗಳನ್ನು ಪಡೆಯಲು ಬಳಸುವ ಮಾಧ್ಯಮಗಳು ಎಂದಾಗಿದೆ. 
ನೋಡುವ ಮತ್ತು ಕೇಳುವ ಸಾಮರ್ಥ್ಯಗಳು ಮಾನವನ ಜ್ಞಾನ ಮೂಲಗಳ ಪೈಕಿ ಅತ್ಯಂತ ಮಹತ್ವದವುಗಳಾದ್ದರಿಂದ 
ಸಂಕ್ಷಿಪ್ತವಾಗಿ ಅವುಗಳನ್ನು ಮಾತ್ರ ಪ್ರಸ್ತಾಪಿಸಲಾಗಿದೆ. ಅನ್ಮಥಾ ಇಲ್ಲಿ ನಿಜವಾಗಿ ಮಾನವನು ಜ್ಞಾನ ಗಳಿಸಲು ಬಳಸುವ 
ಎಲ್ಲ ಇಂದ್ರಿಯಗಳನ್ನೂ ಉದ್ದೇಶಿಸಲಾಗಿದೆ. ಆದುದರಿಂದ ಮಾನವನನ್ನು ಸೃಷ್ಟಿಸಿ ನಾವು ಅವನನ್ನು ಪರೀಕ್ಷಿಸಲಿಚ್ಛಿಸಿದ್ದೆವು 
ಎಂದ ಬಳಿಕ ಈ ಉದ್ದೇಶದಿಂದಲೇ ನಾವು "ಅವನನ್ನು ಕೇಳುವವನಾಗಿ ಮತ್ತು ನೋಡುವವನಾಗಿ "ಮಾಡಿದೆವು ಎಂದು 
ಹೇಳಿರುವುದರ دوہ‎ ಅವನು ಪರೀಕ್ಷೆ ಎದುರಿಸಲು ಅರ್ಹನಾಗಬೇಕೆಂದೇ ಅಲ್ಲಾಹನು ಅವನಿಗೆ ಜ್ಞಾನ ಮತ್ತು ಬುದ್ಧಿಯ 
ಶಕ್ತಿಗಳನ್ನು ನೀಡಿದನು ಎಂದಾಗಿದೆ. K i 

5. ಅರ್ಥಾತ್‌- ಕುಫ್ರ್‌(ಸತ್ಯನಿಷೇಧ) ಮತ್ತು ಶಿರ್ಕ್‌(ದೇವ ಸಹಭಾಗಿತ್ವ) ಇವುಗಳನ್ನೆಸಗುವ ಸ್ವಾತಂತ್ರ್ಯವನ್ನು ಅವನಿಗೆ 
ನೀಡುವುದರ ಜೊತೆಗೇ ಕೃತಜೃತೆಯ ಮಾರ್ಗ ಯಾವುದು ಮತ್ತು ಕೃತಪ್ನುತೆಯ ಮಾರ್ಗ ಯಾವುದು ಎಂಬುದನ್ನು 
ತಿಳಿಸುವ ಮೂಲಕ, ಆ ಬಳಿಕೆ ಅವನು ಯಾವ ಮಾರ್ಗವನ್ನು ಅನುಸರಿಸಿದರೂ ಅದಕ್ಕೆ ಸ್ವತಃ ಅವನೇ ಹೊಣೆಗಾರನಾಗಿ 
ಬಿಡುವಂತೆ ಮಾಡಿದನು. ಇದೇ : ವಿಷಯವನ್ನು ಸೂರಃ ಅಲ್‌ ಬಲದ್‌ನ 10 ಮತ್ತು' ಅಶ್ಯಮ್ಸ್‌ನ 7 ಮತ್ತು 8ನೆಯ 
ಸೂಕ್ತಗಳಲ್ಲೂ ಹೇಳಲಾಗಿದೆ. ಇವುಗಳನ್ನೂ ಪವಿತ್ರ ಕುರ್‌ಆನಿನ ಇತರ ಹೇಳಿಕೆಗಳನ್ನೂ ದೃಷ್ಟಿಯಲ್ಲಿಟ್ಟು ನೋಡಿದರೆ, 'ಈ 
ಸೂಕ್ಕದಲ್ಲಿರುವ 'ಮಾರ್ಗದರ್ಶನ ಮಾಡುವೆವು' ಎಂಬ ಮಾತಿನ ಅರ್ಥ-ಯಾವುದಾದರೂ' ಒಂದು ಬಗೆಯ ಮಾರ್ಗದರ್ಶನ 
ವಲ್ಲವೆಂದೂ ಮಾರ್ಗದರ್ಶನದ ಅನೇಕ ರೂಪಗಳಿವೆಯೆಂದೂ ತಿಳಿದು ಬರುತ್ತದೆ. ಉದಾ: ے‎ 4 

) ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಕೊಡುವುದರೊಂದಿಗೆ ಒಂದು ನೈತಿಕ ಪ್ರಜ್ಞೆಯನ್ನು 
ನೀಡಲಾಗಿದೆ. ಇದರ ಮೂಲಕ ಅವನು ಸ್ವಾಭಾವಿಕವಾಗಿಯೇ ಒಳಿತು ಮತ್ತು ಕೆಡುಕುಗಳಲ್ಲಿನ ವ್ಯತ್ಯಾಸವನ್ನು ಅರಿಯುತ್ತಾನೆ. 

2) ಪ್ರತಿಯೊಬ್ಬ ಮಾನವನೊಳೆಗೆ ಅಲ್ಲಾಹನು 'ನಫ್ಸ್‌ಲವ್ವಾಮಃ(ಆತ್ಮಸಾಕ್ಷಿ) ಎಂಬುದನ್ನು ಇರಿಸಿ ಬಿಟ್ಟಿದ್ದಾನೆ. ಅದು 
ಮಾಡಲು ಹೊರಡುವ ಅಥವಾ ಮಾಡಿಬಿಟ್ಟ ಪ್ರತಿಯೊಂದು ಸಂದರ್ಭದಲ್ಲೂ ಅವನನ್ನು ಟೀಕಿಸುತ್ತದೆ. (ಅಧ್ಯಾಯ ಅಲ್‌ 
ಕಿಯಾಮಃ: 15) 2 


ಕಾಂಡ-29 


1080 ಕುರ್‌ಆನ್‌ ವ್ಯಾಖ್ಯಾನ 


LIE EG Eb ETM ge: 


ps کڑٹا‎ 6 CHL I SBA GIS ِا بَا اللہ‎ 


4) ಸತ್ಕನಿಷೇಧಿಗಳಿಗೆ ನಾವು ಸಂಕೋಲೆಗಳನ್ನೂ نت‎ ಧಗಧಗಿಸುವ ಅಗ್ನಿಯನ್ನೂ 
ಸಿದ್ಧಗೊಳಿಸಿಟ್ಟಿದ್ದೇವೆ. 

(5-22) ಸಜ್ಜನರು (ಸ್ವರ್ಗದಲ್ಲಿ) ಕರ್ಪುರ ಜಲ ಮಿಶ್ರಿತ ಪಾನಪಾತ್ರೆಯಿಂದ ಕುಡಿಯುವರು. 
ಇದೊಂದು ಹರಿಯುತ್ತಿರುವ ಚಿಲುಮೆಯಾಗಿದ್ದು” ಅದರ ನೀರಿನೊಂದಿಗೆ ಅಲ್ಲಾಹನ ದಾಸರು* ಮದಿರಾಪಾನ 
ಮಾಡುವರು ಮತ್ತು ತಾವಿಚ್ಛಿಸಿದೆಡೆ ನಿರಾಯಾಸವಾಗಿ ಅದರ ಶಾಖೆಗಳನ್ನು ಹೊರಡಿಸುವರು5 ಇವರು 


3) ಮಾನವನ ಸ್ವಂತ ಅಸ್ತಿತ್ವದಲ್ಲಿ ಮತ್ತು ಅವನ ಸುತ್ತ ಮುತ್ತಲಿರುವ ಭೂಮಿಯಿಂದ ಆಕಾಶದವರೆಗಿನ ಈ ಅಖಿಲ 
ವಿಶ್ವದಲ್ಲಿ ದೇವನ ಅಸ್ತಿತ್ವ, ಅವನ ಏಕತೆ, ಪರಲೋಕ ಮತ್ತು ಪುನರುತ್ಥಾನವನ್ನು ಸಾಬೀತುಪಡಿಸುವಂತಹ ಅಪಾರ 
ದೃಷ್ಟಾಂತಗಳು ಹಬ್ಬಿಕೊಂಡಿವೆ. j 

4) ಒಂದು ಪರಮೋಚ್ಚ ಆಡಳಿತ ಶಕ್ತಿಯು ಅವನ ಮತ್ತು ಅಖಿಲ ವಿಶ್ವದ ಮೇಲೆ ಪ್ರಭುತ್ವ ನಡೆಸುತ್ತಿದೆ ಎಂಬುದನ್ನು 
ಸಾಬೀತು ಪಡಿಸುವಂತಹ ಅನೇಕ ಘಟನೆಗಳು ಈ ಲೋಕದಲ್ಲಿ ನಡೆಯುತ್ತಿರುತ್ತವೆ. ಅದೇ ರೀತಿಯಲ್ಲಿ ಮಾನವನ ಸ್ವಂತ 

ಪ್ರಕೃತಿಯಲ್ಲೂ ಆ ಪರಮೋಚ್ಚ ಶಕ್ತಿಯ ہیدہ‎ ಪುರಾವೆಗಳು ಇವೆ. 

5) ಅಪರಾಧಕ್ಕೆ ಶಿಕ್ಷೆಯೂ ಉತ್ತಮ ಸೇವೆಗಳಿಗೆ ಪುರಸ್ಕಾರವೂ ಸಿಗಲೇಬೇಕೆಂಬುದು ಮಾನವನ ಬುದ್ದಿ ಮತ್ತು ಅವನ 

ಪ್ರಕೃತಿಯ ಖಚಿತ ಶೀರ್ಮಾನವಾಗಿದೆ. ಈ ಲೋಕದಲ್ಲಿ ತಕ್ಕ ಶಿಕ್ಷೆಯಂತಿರಲಿ, ಯಾವ ಶಿಕ್ಷೆಯನ್ನೂ ಕೊಡಲು ಸಾಧ್ಯವಾಗದಂತಹ 
ಅಸಂಖ್ಯ ಅಪರಾಧ ಕೃತ್ಯಗಳು ನಡೆಯುತ್ತವೆ. ಹಾಗೆಯೇ ಇಲ್ಲಿ ಅದೆಷ್ಟೋ ಸೇವಾ ಕಾರ್ಯಗಳನ್ನು ಮಾಡಿದವರಿಗೂ ಅದರ 
ಪೂರ್ಣ ಪ್ರ ಸಪ್ರತಿಫಲವಂತಿರಲಿ, ಯಾವ ಪ್ರತಿಫಲವೂ ಸಿಗಲು ಸಾಧ್ಯವಾಗದೆ ಇರುವುದುಂಟು. ಇದು ನಿಜವೆಂದಾದರೆ, ಎಲ್ಲದಕ್ಕೂ 
ಪೂರ್ಣ ಫಲ ಸಿಗುವಂತಹ ಒಂದು ಲೋಕ ಅರ್ಥಾತ್‌ ಪರಲೋಕವೊಂದು ಇರಬೇಕಾದುದು ಅನಿವಾರ್ಯವಾಗುತ್ತದೆ. 

6) ಮಾರ್ಗದರ್ಶನದ ಈ ಎಲ್ಲ ಸಾಧನಗಳ ಸಹಾಯಕ್ಕಾಗಿ ಮತ್ತು ಮಾನವನಿಗೆ ಸುಸ್ಪಷ್ಟ ಹಾಗೂ ವ್ಯಕ್ತ ಮಾರ್ಗದರ್ಶನ 
ನೀಡಲಿಕ್ಕಾಗಿ ಅಲ್ಲಾಹನು ಭೂಮಿಗೆ ಪ್ರವಾದಿಗಳನ್ನು ಕಳುಹಿಸಿದನು, ಗ್ರಂಥಗಳನ್ನು ಅವತೀರ್ಣಗೊಳಿಸಿದನು. . ತನ್ಮೂಲಕ 
'ಕೃತಜ್ಞತೆಯ ಮಾರ್ಗ ಯಾವುದು ಮತ್ತು ಕೃತಪ್ಲುತೆಯ ಮಾರ್ಗ ಯಾವುದು ಮತ್ತು ಆ ಎರಡು ಮಾರ್ಗಗಳಲ್ಲಿ ನಡೆಯುವುದರ 
ಪರಿಣಾಮವೇನು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟನು. 

. 6. ಮೂಲದಲ್ಲಿ 'ಅಬ್‌ರಾರ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ- ತಮ್ಮ ಪ್ರಭುವಿನ ಅನುಸರಣೆಯ 
'ಯಣವನ್ನು ಸಲ್ಲಿಸಿದವರು; ಅವನು ವಿಧಿಸಿದ ಕಡ್ಡಾಯ ಕರ್ಮಗಳನ್ನು ನೆರವೇರಿಸಿದವರು ಮತ್ತು ಅವನು ವಿರೋಧಿಸಿರುವ 
ವಿಷಯಗಳಿಂದ ದೂರ ಉಳಿದಿದ್ದವರು. ٠ 

. 7. ಅರ್ಥಾತ್‌- ಅದು ಕರ್ಪೂರ ಮಿಶ್ರಿತ ನೀರಾಗಿರಲಾರದು. ಅದೊಂದು ಸ್ವಾಭಾವಿಕವಾಗಿ ಹರಿಯುವ ಚಿಲುಮೆಯ 
ನೀರಾಗಿದ್ದು ಅದರ ಸ್ವಚ್ಛತೆ," ತಂಪು ಮತ್ತು ಪರಿಮಳವು ಕರ್ಪೂರವನ್ನು ' ಹೋಲುತ್ತಿ ರುವುದು. 

8. 'ಇಬಾದುಲ್ಲಾ "(ಅಲ್ಲಾಹನ ದಾಸರು) ಅಥವಾ 'ಇಬಾದುರ್ರಹ್ಮಾನ್‌'(ರಹ್ಮಾನನ ದಾಸರು) ಎಂಬ ಪದಗಳು ಶಬ್ದಾರ್ಥದ 
ದೃಷ್ಟಿಯಿಂದ ಸಕಲ ಮಾನವರಿಗೆ ಅನ್ವಯವಾಗುತ್ತವೆ. ಏಕೆಂದರೆ ಎಲ್ಲರೂ ಅಲ್ಲಾಹನ ದಾಸರೇ ಆಗಿರುತ್ತಾರೆ. ಆದರೆ, 
ಕುರ್‌ಆನಿನಲ್ಲಿ ಈ ಪದಗಳು ಬಂದಿರುವಲ್ಲೆಲ್ಲ ಅವುಗಳನ್ನು ಸ ಸಜ್ಞನದಾಸರೆಂಬ ಅರ್ಥದಲ್ಲೇ ಬಳಸಲಾಗಿದೆ. ಅಂದರೆ ತಮ್ಮನ್ನು 
ದೇವನ ದಾಸ್ಯದಿಂದ ಹೊರ ಹಾಕಿಕೊಂಡಂತಹ ಪಾಪಿಗಳು, ಅಲ್ಲಾಹನ ಪವಿತ್ರ ನಾಮದೊಂದಿಗೆ ಸ್ಮರಿಸಲ್ಲಟ್ಟು ಇಬಾದುಲ್ಲಾಃ 
ಅಥವಾ ಇಬಾದುರ್ರಹ್ಮಾನ್‌ ಎಂಬ ಬಿರುದುಗಳೊಂದಿಗೆ ಸ್ಮರಿಸಲ್ಪಡುವ ಭಾಗ್ಯಕ್ಕೆ ಅರ್ಹರಲ್ಲವೆಂದಾಯಿತು. 

9. ಸ್ವರ್ಗದಲ್ಲಿ -ಅವರೆಲ್ಲಿ ಬಯಸುವರೋ ಅಲ್ಲಿ ಆ ಚಿಲುಮೆಯು ಹೊರಡಲು ಅವರ ಕೇವಲ ಒಂದು ಅಪ್ಪಣೆ ಅಥವಾ 
ಸೂಚನೆ ಸಾಕಾಗಬಹುದು. 


ಕಾಂಡ-29 


76. ಅದ್ದಹ್ಸ್‌ , 1081 


AMIS UES gs 42 FD ESO کو‎ 
pS 5ل ٹکزراڈا‎ TES, CIN MAI KG 


1g ೬ 


2و2 کےا ہیر > 1 لے سم سے ا وو چرچ 
رتا 2 SEL ASE MLSE Cs‏ 


(ಭೂಲೋಕದಲ್ಲಿ). ಹರಕೆ ಪೂರ್ತಿಗೊಳಿಸುವವರು.* ಎಲ್ಲೆಲ್ಲೂ ವಿಪತ್ತೇ ಹಬ್ಬಿಕೊಂಡಿರುವ ಆ ದಿನವನ್ನು 
ಭಯಪಡುವವರೂ ಆಗಿರುವರು ಮತ್ತು' ಅಲ್ಲಾಹನ ಮೇಲಿನ ಪ್ರೇಮದಿಂದ" ದರಿದ್ರರಿಗೂ ಅನಾಥರಿಗೂ 
ಸೆರೆಯಾಳುಗಳಿಗೂ? ಊಟ ಕೊಡುತ್ತಾರೆ. (ಮತ್ತು ಅವರೊಡನೆ) "ನಾವು ನಿಮಗೆ ಕೇವಲ ಅಲ್ಲಾಹನಿಗಾಗಿ 
ಉಣಿಸುತ್ತಿದ್ದೇವೆ. ನಾವು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನಾಗಲಿ, ಕೃತಜ್ಞತೆಯನ್ನಾಗಲಿ ಬಯಸುವುದಿಲ್ಲ." 
ನಮಗಂತು, ನಮ್ಮ ಪ್ರಭುವಿನಿಂದ ಆ ತೀವ್ರ ಕಾಠಿಣ್ಯದ ಅತ್ಯಂತ ಸುದೀರ್ಫ ದಿನದ ಭಯವಿದೆ” ಎಂದು 


10. ಹರಕೆ ಪೂರ್ತಿಗೊಳಿಸುವುದು ಎಂಬುದರ ಒಂದು ಅರ್ಥ- ಮನುಷ್ಕನ ಮೇಲೆ ಕಡ್ಡಾಯಗೊಳಿಸಲಾಗಿರುವುದನ್ನು 
ನೆರವೇರಿಸುವುದು. ಇನ್ನೊಂದು ಅರ್ಥ- ಮನುಷ್ಮನು ತನ್ನ ಮೇಲೆ ತಾನೇ ಕಡ್ಡಾಯಗೊಳಿಸಿಕೊಂಡದ್ದನ್ನೂ ನೆರವೇರಿಸುವುದು. 
ಮೂರನೆಯ ಅರ್ಥ- ಮನುಷ್ಯ ತನ್ನ' ಮೇಲೆ ಕಡ್ಡಾಯವಾಗಿರುವ-ಅದನ್ನು ಅವನು ಸೃತಃ ತನ್ನ ಮೇಲೆ ಕಡ್ಡಾಯ ಮಾಡಿ 
ಕೊಂಡಿರಲಿ ಅಥವಾ ಅದು ಅವನ ಮೇಲೆ ಕಡ್ಡಾಯಗೊಳಿಸಲಾಗಿರುವ ಕರ್ತವ್ಯವಾಗಿರಲಿ- ಅದನ್ನು ನೆರವೇರಿಸುವುದು. ಈ 
ಮೂರೂ ಅಭಿಪ್ರಾಯಗಳ ಪೈಕಿ ಎರಡನೆಯದು ಹೆಚ್ಚು ಪ್ರಸಿದ್ಧವಾಗಿದೆ. ಸಾಮಾನ್ಮವಾಗಿ ಹರಕೆ ಎಂಬ ಪದವನ್ನು ಆದೇ 
ಅರ್ಥದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಏನಿದ್ದರೂ ಇಲ್ಲಿ, ಅವರು ಅಲ್ಲಾಹನು ಕಡ್ಡಾಯಗೊಳಿಸಿರುವ ಕರ್ತವ್ಯಗಳನ್ನು 
ನೆರವೇರಿಸುತ್ತಾರೆ ಎಂಬ ನೆಲೆಯಲ್ಲಿ ಅಥವಾ ಅಲ್ಲಾಹನು ಕಡ್ಡಾಯಗೊಳಿಸದ ಪುಣ್ಮ ಮತ್ತು ಸತ್ಯಾರ್ಯಗಳನ್ನು ತಾವು 
ಮಾಡುತ್ತೇವೆಂದು ಅಲ್ಲಾಹನಿಗೆ ವಚನ ಕೊಟ್ಟರೆ ಅದನ್ನೂ ಪೂರ್ತಿಗೊಳಿಸುತ್ತಾರೆ. ಅಲ್ಲಾಹನು ಕಡ್ಡಾಯಗೊಳಿಸಿದ ಕರ್ತವ್ಯ 
ಗಳನ್ನು ನೆರವೇರಿಸುವಲ್ಲಂತೂ ಅವರೇನಾದರೂ ಲೋಪ ಮಾಡುವ ಪ್ರಶ್ನೆಯೇ ಇಲ್ಲ ಎಂಬ ನೆಲೆಯಲ್ಲಿ ಅವರನ್ನು 
ಪ್ರಶಂಸಿಸಲಾಗಿದೆ. (ಹೆಚ್ಚಿನ ವಿವರಣೆಯನ್ನು ಅಲ್‌ಬಕರಃ ಅಧ್ಯಾಯದ 310ನೆಯ ಟಿಪ್ಪಣಿಯಲ್ಲಿ ನೋಡಿಕೊಳ್ಳಬಹುದು.) 

11. ಮೂಲದಲ್ಲಿ 'ಅಲಾಹುಬ್ಬಿಹೀ' ಎಂಬ ಪದಗಳಿವೆ. ಹೆಚ್ಚಿನ ವ್ಯಾಖ್ಯಾನಕಾರರು 'ಹುಬ್ಬಿಹೀ' ಎಂಬುದರ ಸರ್ವ 
ನಾಮವನ್ನು ಊಟಕ್ಕೆ ಸಂಬಂಧಿಸಿದ್ದಾರೆ. ಅವರ ಪ್ರಕಾರ ಇದರ ಅರ್ಥ- ಆಹಾರವು ಅವರಿಗೆ ಪ್ರೀತಿಯ ಮತ್ತು ಮೆಚ್ಚುಗೆಯ 
ವಸ್ತುವಾಗಿದ್ದು ಸ್ವತಃ ಅವರಿಗೆ ಅದರ ಅಗತ್ಯವಿದ್ದರೂ ಇತರರಿಗೆ ಉಣಬಡಿಸುತ್ತಾರೆ ಎಂದಾಗಿದೆ. ಬೇರೆ ಕೆಲವರ ದೃಷ್ಟಿಯಲ್ಲಿ 
ಇದರ ಅರ್ಥ- ಅಲ್ಲಾಹನ ಮೇಲಿನ ಪ್ರೀತಿಯಿಂದ ಅವರು ಹೀಗೆ ಮಾಡುತ್ತಾರೆ ಎಂದಾಗಿದೆ. ನಮ್ಮ ದೃಷ್ಟಿಯಲ್ಲಿ "ನಾವು ನಿಮಗೆ 
ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ" ಎಂಬ ಅನಂತರದ ನುಡಿಯು ಈ ಅರ್ಥವನ್ನೇ ಸಮರ್ಥಿಸುತ್ತದೆ. 

12. ಪ್ರಾಚೀನ ಕಾಲದಲ್ಲಿ ಸೆರೆಯಾಳುಗಳಿಗೆ ಬೇಡಿಗಳನ್ನು ತೊಡಿಸಿ ನಿತ್ಯವೂ ಹೊರ ತರುವ ರೂಢಿಯಿತ್ತು. ಅವರು 
ಬೀದಿ-ಕೇರಿಗಳಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಅನಂತರ ಇಸ್ಲಾಮೊ ಸರಕಾರವು ಈ ಪದ್ಧತಿಯನ್ನು 
ನಿಲ್ಲಿಸಿ ಬಿಟ್ಟಿತು. (ಕಿತಾಬುಲ್‌ ಖಿರಾಜ್‌- ಇಮಾಮ್‌ ಅಬೂ ಯೂಸುಫ್‌, ಪುಟ: 150 قد‎ 1382ರಲ್ಲಿ ಮುದ್ರಿತು ಈ 
ಸೂಕ್ತದಲ್ಲಿ, ಸೆರೆಯಾಳು ಎಂದರೆ ಸೆರೆಯಲ್ಲಿರುವವನು. ಇಂತಹ ವ್ಯಕ್ತಿಗೆ ಉಣಿಸುವುದು ಒಂದು ದೊಡ್ಡ ಪುಣ್ಯ ಕಾರ್ಯ. 

13. ಈ ಸೂಕ್ತದಲ್ಲಿ ಒಳಿತಿನ ಒಂದು ನಿರ್ದಿಷ್ಟ ರೂಪವನ್ನು ಅದರ ಮಹತ್ವದ ದೃಷ್ಟಿಯಿಂದ ಉದಾಹರಣೆಯಾಗಿ 
ಮುಂದಿಡಲಾಗಿದೆ. ನಿಜವಾಗಿ ಇಲ್ಲಿ ಯಾವ ರೂಪದಲ್ಲಾದರೂ ಬಡಬಗ್ಗರಿಗೆ ಸಹಾಯ ಮಾಡುವುದು ಎಂಬುದನ್ನೇ 
ಉದ್ದೇಶಿಸಲಾಗಿದೆ. : 

14. ಈ ಮಾತನ್ನು. ಬಾಯಿಯಿಂದಲೂ ಹೇಳಬಹುದು, -ಮನಸ್ಸಿನಲ್ಲೂ ಹೇಳಬಹುದ್ದು, ಆದರೆ ಇಲ್ಲಿ, ಬಾಯಿಯಿಂದ 
ಹೇಳುವುದನ್ನು ಪ್ರಸ್ತಾಪಿಸಿರುವ ಉದ್ದೇಶ, ಸಹಾಯ ಪಡೆಯುವವನು ನಾವು ಅವನಿಂದ ಯಾವುದೇ ಕೃತಜ್ಞತೆಯನ್ನಾಗಲಿ 
ಪ್ರತಿಫಲವನ್ನಾಗಲಿ ನಿರೀಕ್ಷಿಸುವುದಿಲ್ಲವೆಂಬ ಸಮಾಧಾನದೊಂದಿಗೆ ಅದನ್ನು ಸ್ವೀಕರಿಸುವಂತಾಗಬೇಕು ಎಂಬುದೇ ಆಗಿದೆ. 


ಕಾಂಡ-29 


1082 ಕುರ್‌ಆನ್‌ ವ್ಯಾಖ್ಯಾನ 


AMES AEST ENS یما‎ EEN 
GB SUSE SEES CEG 9 


ہے 


15 0ۃ مھ‎ 2 pe >7 Ned 
sels SESSA Kb 3k 5 تثلیلا‎ 
22% he ۴ pA ವ ಮ 2 Bn بد سم‎ 1 

ENS, OF iG CSE CE ರ ೩ಿಹ್ರಿ بن‎ 
ನ ಅಲ್ಲಾಹನು ಅವರನ್ನು ಆ ದಿನದ ಕೇಡಿನಿಂದ ರಕ್ಷಿಸುವನು ಮತ್ತು ಅವರಿಗೆ. ಉಲ್ಲಾ; ಸವನ್ನೂ 
ಹರ್ಷವನ್ನೂ ನೀಡುವನು ಮತ್ತು ಅವರ ಸಹನೆಯ ಪ್ರತಿಫಲವಾಗಿ ಅವರಿಗೆ ಸ್ವರ್ಗೋದ್ಮಾನವನ್ನೂ 
ರೇಶ್ಮೇೆಯ ಉಡುಪನ್ನೂ ದಯಪಾಲಿಸುವನು. ಅಲ್ಲಿ ಅವರು ಉನ್ನತ ಪೀಠಗಳ ಮೇಲೆ ದಿಂಬುಗಳಿಗೊರಗಿ 
ಕುಳಿತಿರುವರು. ಅಲ್ಲಿ ಬಿಸಿಲಿನ ಧಗೆಯಾಗಲಿ ಚಳಿಯ ತೀವ್ರತೆಯಾಗಲಿ ಅವರನ್ನು ಬಾಧಿಸಲಾರದು. 
ಸ್ಪರ್ಗೋದ್ಯಾನದ ನೆರಳು ಅವರ ಮೇಲೆ ಬಾಗಿ ಹರಡಿರುವುದು ಮತ್ತು (ಯಥೇಷ್ಟವಾಗಿ ಕೊಯ್ದುಕೊಳ್ಳುವಂತೆ) 
ಅದರ ಫಲಗಳು ಸದಾ ಅವರಿಗೆ ಎಟಕುತ್ತಿರುವುವು. ಅವರ ಮುಂದೆ ಬೆಳ್ಳಿಯ ಪಾತ್ರೆಗಳನ್ನೂ" ಗಾಜಿನ 


ಲೋಟಗಳನ್ನೂ ಸುತ್ತು ತರಲಾಗುವುದು. ಆ ಗಾಜುಗಳು ಕೂಡಾ ಬೆಳ್ಳಿಯ ತರದವುಗಳಾಗಿರುವುವು. * 
ಅವುಗಳನ್ನು (ಸರ್ಗದ ವ್ಯವಸ್ಥಾಪಕರು) ಸರಿಯಾದ ಪ್ರಮಾಣದಲ್ಲಿ ತುಂಬಿಸಿರುವರು. ಅಲ್ಲಿ ಅವರಿಗೆ 


15. ಅರ್ಥಾತ್‌- ಮುಖಗಳ ಉಲ್ಲಾಸ ಮತ್ತು ಮನಸ್ಸಿನ ಆನಂದ. (ಹೆಚ್ಚಿನ ವಿವರಣೆಗಳನ್ನು ಅಧ್ಯಾಯ ಅಲ್‌ 
ಅಂಬಿಯಾ: 103 ಮತ್ತು ಅನ್ನಮ್ಮ್‌ನ 89ನೆಯ ಸೂಕ್ತಗಳಲ್ಲಿ ನೋಡಬಹುದು.) 

16. ಇಲ್ಲಿ 'ಸಬ್ರ್‌'(ಸಹನೆ) ಎಂಬ ಪದವನ್ನು ಬಹಳ ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ವಾಸ್ತವದಲ್ಲಿ ಸಜ್ಜನ ಸತ್ಯ 
ವಿಶ್ವಾಸಿಗಳ ಸಂಪೂರ್ಣ ಇಹ ಜೀವನವನ್ನೇ ಸಹನೆಯ ಜೀವನನೆನ್ನಲಾಗಿದೆ. (ವಿವರಣೆಗೆ ಈ ಕೆಳಗಿನ ಟಿಪ್ಪಣಿಗಳನ್ನು 
ನೋಡಿರಿ ಅಲ್‌ ಬಕರಃ: 60, ಆಲಿ ಇಮ್ರಾನ್‌: 13, 107, 131, ಅಲ್‌ ಅನ್‌ಆಮ್‌: 23, ಅಲ್‌ ಅನ್‌ಫಾಲ್‌: 37, 40, 
ಯೂನುಸ್‌: 9, ಹೂಬ್‌: 11, ಅರ್ರಲ್‌ದ್‌: 39, ےل وہ‎ 98, ಮರ್ಯಮ್‌: 40, ಅಲ್‌ ಫುರ್ಕಾನ್‌: 94, ಅಲ್‌ ಕಸಸ್‌: 
75, 100, ಆಲ್‌ ಅನ್‌ಕಬೂತ್‌: 97, ಲುಕ್ಕಾನ್‌: 29, 56, ಅಸ್ಸಜದಃ: 37, ಅಲ್‌ ಅಹ್‌ರುಾಬ್‌: 58, ಅರ್ಗುಮರ್‌: 
32, ಹಾಮೊಮ್‌ ಅಸ್ಪಜ್ಞಃ: 38 ಮತ್ತು ಅಶ್ಯೂರಾ: 53) 

17. ಅರ್ದುಖ್‌ರುಫ್‌ ಅಧ್ಯಾಯದ 71ನೆಯ ಸೂಕ್ತದಲ್ಲಿ, ಅವರ ಮುಂದೆ ಬಂಗಾರದ ಪಾತ್ರೆಗಳನ್ನು ಸುತ್ತು 
ತರಲಾಗುವುದು- ಎಂದು ಹೇಳಲಾಗಿದೆ. ಅಲ್ಲಿ ಕೆಲವೊಮ್ಮೆ ಬಂಗಾರದ ಪಾತ್ರೆಗಳನ್ನೂ, ಕೆಲವೊಮ್ಮೆ ಬೆಳ್ಳಿಯ ಪಾತ್ರೆಗಳನ್ನೂ 
ಬಳಸಲಾಗುವುದೆಂದು ಇದರಿಂದ ತಿಳಿದು ಬರುತ್ತದೆ. 

18. ಅರ್ಥಾತ್‌- ಅದು ಬೆಳ್ಳಿಯದ್ದೇ ಆಗಿರುವುದಾದರೂ ಗಾಜಿನಂತೆ 'ಪಾರದರ್ಶಕವಾಗಿರುವುದು. ಈ ತರದ ಬೆಳ್ಳಿಯು 
ಭೂಮಿಯಲ್ಲಿ ಕಂಡು ಬರುವುದಿಲ್ಲ. ಅಲ್ಲಿ, ಸ್ವರ್ಗವಾಸಿಗಳ ಊಟದ ಹಾಸಿನ ಮೇಲೆ ಗಾಜಿನಂತೆ ಪಾರದರ್ಶಕವಾಗಿರುವ 
ಬೆಳ್ಳಿಯ ಪಾತ್ರೆಗಳಿರುವುದು ಕೇವಲ ಅಲ್ಲಿನ ವಿಶೇಷತೆಯಾಗಿದೆ. 

19. ಅರ್ಥಾತ್‌: ಪ್ರತಿಯೊಬ್ಬನಿಗೆ ಕರಾರುವಾಕ್ಕಾಗಿ, ಅವನು ಬಯಸುತ್ತಿರುವಷ್ಟೇ ಪ್ರಮಾಣದಲ್ಲಿ ಪಾನಪಾತ್ರೆಯನ್ನು 
ತುಂಬಿಸಿ ಕೊಡಲಾಗುವುದು. ಅದು ಅವನಿಗೆ" ಬೇಕಾದುದಕ್ಕಿಂತ ಹೆಚ್ಚೂ ಇರಲಾರದು, ಕಡಿಮೆಯೂ. ಇರಲಾರದು. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ- ಸ್ವರ್ಗದ ಸೇವಕರು ಎಷ್ಟು ಬುದ್ಧಿವಂತರು ಮತ್ತು ಸುಸಂಸ್ಕೃತರಾಗಿರುವರೆಂದರೆ ಅವರು 
ಯಾರ ಮುಂದೆ ಪಾನಪಾತ್ರೆಯನ್ನು ಇಡುವರೋ ಆ ವ್ಯಕ್ತಿ ಎಷ್ಟು ಕುಡಿಯಬಯಸುತ್ತಾನೆಂಬುದು ` ಅವರಿಗೆ ಸರಿಯಾಗಿ 
ತಿಳಿದಿರುವುದು. (ಸ್ಪರ್ಗದ ಮದಿರೆಯ ವೈಶಿಷ್ಟ್ಯಗಳ ಬಗ್ಗೆ ನೋಡಿರಿ. ಅಧ್ಯಾಯ ಅಸ್ಸಾಫ್ಛಾತ್‌: 45ರಿಂದ 47, ಟಿ- 24ರಿಂದ 
27, ಮುಹಮ್ಮದ್‌: 15, ಟಿ- 22, ಅತ್ತೂರ್‌: 23, ಟಿ- 18, ಅಲ್‌ ವಾಕಿಅಃ: 19, ಟಿ- 10) 


ಕಾಂಡ-29 


1083 ہا۔ .76 


ASE Ol LE SSS سی‎ 
ERS LIES ایک‎ B ELIAS BYE 


ಕ್ತಿ ೨೫೨ ೬” ಇ pe) 3%» خض رک‎ ಟಿ 2 
ಚಿ FA ES GTS yy 


ಶುಂಠಿ ಬೆರೆತಿರುವಂತಹ ಮದಿರೆಯನ್ನು ಕುಡಿಸಲಾಗುವುದು. ಇದೊಂದು 22 ಚಿಲುಮೆಯಾಗಿದ್ದು 
ಇದನ್ನು ಸಲ್‌ಸಬೀಲ್‌ ಎನ್ನಲಾಗುತ್ತದೆ.* ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ ಇರುವಂತಹ ಬಾಲಕರು 
ಓಡಾಡುತ್ತಿರುವರು. ನೀವು ಅವರನ್ನು ಕಂಡರೆ ಹರಡಿರುವಂತಹ ಮುತ್ತುಗಳೆಂದೇ ಭಾವಿಸುವಿರಿ.* ಅಲ್ಲಿ 
ನೀವು ಎತ್ತ ದೃಷ್ಟಿ ಹರಿಸಿದರೂ ಅನುಗ್ರಹಗಳನ್ನೇ ಕಾಣುವಿರಿ ಮತ್ತು ಒಂದು ಬೃಹತ್‌ ಸಾಮ್ರಾಜ್ಯದ 
ಸಂಪತ್‌` ಸಾಮಗ್ರಿಗಳೇ ನಿಮಗೆ ಕಾಣಿಸುವುವು.* . ಅವರ ಮೈ ಮೇಲೆ ತೆಳ್ಳಗಿನ ರೇಶ್ಮಯ ಹೆಸಿರು 
ಉಡುಪು ಮತ್ತು. ಜರತಾರಿ ಬಟ್ಟೆಗಳಿರುವುವು.೫ ಅವರಿಗೆ ಬೆಳ್ಳಿಯ ಕಂಕಣಗಳನ್ನು ತೊಡಿಸಲಾಗುವುದು"" 


20. ಅರಬರು ಮದ್ಯದೊಂದಿಗೆ ಶುಂಠಿ ಬೆರೆಸಿದ ನೀರಿನ ಮಿಶ್ರಣವನ್ನು ಇಷ್ಟಪಡುತ್ತಿದ್ದರು. ಆದುದರಿಂದ ಶುಂಠಿ 
ಬೆರೆತಿರುವಂತಹ ಮದಿರಾ ಪಾನಕವನ್ನು ಆಲ್ಲಿ ಕುಡಿಸಲಾಗುವುದೆಂದು ಹೇಳಲಾಗಿದೆ. ಆದರೆ, ಈ ಮಿಶ್ರಣವು ಶುಂಠಿಯನ್ನು 
ಗುದ್ದಿ ನೀರಿಗೆ ಹಾಕಿ ತಯಾರಿಸಿದ ರೂಪದಲ್ಲಿರಲಾರದು. ಇದೊಂದು ಸ್ವಾಭಾವಿಕವಾದ ಚಿಲುಮೆಯಾಗಿದ್ದು ಅದರಲ್ಲಿ 
ಶುಂಠಿಯ ಪೆರಿಮಳವಿರುವುದು. ಆದರೆ ಅದರ ತಿಕ್ಟತೆ ಇರಲಾರದು. ಆದುದರಿಂದ ಅದರ ಹೆಸರು 'ಸಲ್‌ಸಬೀಲ್‌' ಆಗಿರುವುದು. 
ಸಲ್‌ಸಬೀಲ್‌ ಎಂದರೆ, ಸಿಹಿಯೂ, ಲಘುವೂ, ರುಚಿಕರವೂ ಆಗಿರುವುದರಿಂದ ಗಂಟಲಿನಿಂದ ಸುಲಭವಾಗಿ ಇಳಿದು 
ಹೋಗುವ ನೀರು. ಇಲ್ಲಿ 'ಸಲ್‌ಸಬೀಲ್‌' ಎಂಬ, ಪದವನ್ನು ಆ ಚಲುಮೆಗೆ ವಿಶೇಷ ಗುಣದ ರೂಪದಲ್ಲಿ ಪ್ರಯೋಗಿಸ 
ಅಾಗಿದೆಯೇ ಹೊರತು ನಾಮಪದದ ರೂಪದಲ್ಲಿ ಅಲ್ಲ ಎಂದು ಹೆಚ್ಚಿನ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. 

21. ವಿವರಣೆಗೆ ನೋಡಿರಿ, ಅಸ್ಸಾಫ್ಸಾತ್‌: ಟಿಪ್ಪಣಿ-26, ಆತ್ತೂರ್‌: ಟಿ-19 ಮತ್ತು ಆಲ್‌ ವಾಕಿ: ಟಿ೨9. 

22. ಅರ್ಥಾತ್‌. ಭೂಲೋಕದಲ್ಲಿ ಒಬ್ಬನು ನಿರ್ಗತಿಕ ದರಿದ್ರನಾಗಿದ್ದರೂ ಅವನು ತನ್ನ ಸತ್ಯರ್ಮಗಳಿಂದಾಗಿ ಸ್ವರ್ಗಕ್ಕೆ 
ಹೋದಾಗ, ಅಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯದ ಒಡೆಯನಂತೆ ಅತ್ಯಂತ ವೈಭವದಿಂದಿರುವನು. 

23. ಇದೇ ವಿಷಯವನ್ನು ಅಲ್‌ ಕಹಫ್‌ ಅಧ್ಯಾಯದ 31ನೆಯ ಸೂಕ್ತದಲ್ಲಿ-'ಅವರು(ಸ್ವೈರ್ಗವಾಸಿಗಳು) ತೆಳ್ಳಗಿನ 
ರೇಶ್ಮೆ ಜರತಾರಿ, ಹಸಿರು ಬಟ್ಟೆಗಳನ್ನು ಧರಿಸುವರು ಮತ್ತು ಉನ್ನತ ಪೀಠಗಳ ಮೇಲೆ ದಿಂಬುಗಳಿಗೆ ಒರಗಿ ಕುಳಿತಿರುವರು" 
ಎಂದು ಹೇಳಲಾಗಿದೆ. ಈ ಆಧಾರದಲ್ಲಿ, - ಅವು ಅವರ ಪೀಠ ಅಥವಾ ಮಂಚಗಳ ಮೇಲೆ ನೇತು ಬಿಡಲಾಗಿರುವ 
ಹಾಸುಬಟ್ಟೆಗಳೆಂದು ಅಥವಾ ಸ್ವರ್ಗವಾಸಿಗಳಿಗೆ ಸೇವೆ ಸಲ್ಲಿಸುತ್ತಾ ಓಡಾಡುವ ಬಾಲಕರ ಉಡುಪೆಂದು ಹೇಳುವ ವ್ಯಾಖ್ಮಾನಕಾರರ 
ಅಭಿಪ್ರಾಯ ಸರಿಯಲ್ಲವೆಂದು ತೋರುತ್ತದೆ. 

24. ಅಲ್‌ ಕಹಫ್‌ ಅಧ್ಯಾಯಧ 31ನೆಯ ಸೂಕ್ತದಲ್ಲಿ- "ಅಲ್ಲಿ ಅವರು ಬಂಗಾರದ ಕೆಂಕಣಗಳಿಂದ ಶೃಂಗರಿಸಲ್ಪಡುವರು" 
ಎಂದು ಹೇಳಲಾಗಿದೆ. ಇದೇ ವಿಷಯವು ಅಲ್‌ ಹಜ್ಜ್‌ ಅಧ್ಯಾಯದ 23 ಮತ್ತು ಅಲ್‌ ಫಾತಿರ್‌ ಅಧ್ಯಾಯದ 33ನೆಯ 
ಸೂಕ್ತೆಗಳಲ್ಲೂ ಬಂದಿರುತ್ತದೆ. ಇವೆಲ್ಲ ಸೂಕ್ತಗಳನ್ನು ಒಟ್ಟು ಸೇರಿಸಿ ನೋಡಿದರೆ, ಮೂರು ಬಗೆಯ ಸಾಧ್ಯತೆಗಳಿರುವಂತೆ 
ಭಾಸವಾಗುತ್ತದೆ- 2 | { 

1) ಅವರು ಇಷ್ಟ ಬಂದಾಗ ಬಂಗಾರದ ಕಂಕಣಗಳನ್ನೂ, ಇಷ್ಟ ಬಂದಾಗ ಬೆಳ್ಳಿಯ ಕಂಕಣಗಳನ್ನೂ ತೊಡುವರು. 
ಅವರ ಇಚ್ಛೆಗನುಸಾರ ಎರಡು ವಸ್ತುಗಳೂ ಲಭ್ಯವಿರುವುವು. 

2) ಬಂಗಾರದ ಕಂಕಣಗಳನ್ನೂ ಬೆಳ್ಳಿಯ, ಕಂಕಣಗಳನ್ನೂ ಅವರು ಏಕಕಾಲದಲ್ಲಿ, ತೊಡುವರು. ಏಕೆಂದರೆ ಎರಡನ್ನೂ 
ಸೇರಿಸುವುದರಿಂದ ಸೌಂದರ್ಯವು ಇಮ್ಮಡಿಯಾಗುವುದು. 


ಕಾಂಡ-29 


1084 ಕುರ್‌ಆನ್‌ ವ್ಯಾಖ್ಯಾನ 


FS SE ES EES UE 3 & 
Cpl ANS Wy ME ALE US 


ಮತ್ತು ಅವರ ಪ್ರಭು ಅವರಿಗೆ ನಿರ್ಮಲವಾದ ಮದಿರೆಯನ್ನು ಕುಡಿಸುವನು.೫ ನಿಮಗಿರುವ ಪ್ರತಿಫಲವಿದು. 
ನಿಮ್ಮ ಸಾಧನೆಯು ಗೌರವಾರ್ಹವೆಂದು ಪರಿಗಣಿಸಲ್ಪಟ್ಟಿದೆ. | 

(23-31) ಸಂದೇಶವಾಹಕರೇ, ನಾವೇ ಈ ಕುರ್‌ಆನನ್ನು ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪವಾಗಿ 
ಅವತೀರ್ಣಗೊಳಿಸಿದ್ದೇವೆ.”. ಆದುದರಿಂದ ನೀವು ನಿಮ್ಮ ಪ್ರಭುವಿನ ಅಪ್ಪಣೆಯ ವಿಷಯಧಲ್ಲಿ ತಾಳ್ಮೆ 


3) ಇಷ್ಟವಿದ್ದವನು ಬಂಗಾರದ ಕಂಕಣಗಳನ್ನು ತೊಡುವನು, ಇಷ್ಟವಿದ್ದವನು ಬೆಳ್ಳಿಯ ಕಂಕಣಗಳನ್ನು ತೊಡುವನು. 
ಇಲ್ಲಿ ಆಭರಣಗಳನ್ನು ತೊಡುವುದು ಸ್ತ್ರೀಯರು. ಪುರುಷರು ಆಭರಣಗಳನ್ನು ಧರಿಸುವುದೇಕೆ? ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ. 
ಇದಕ್ಕೆ ಉತ್ತರವೇನೆಂದರೆ " ಪ್ರಾಚೀನ ಕಾಲದಲ್ಲಿ ಅರಸರು ಮತ್ತು ಶ್ರೀಮಂತರು ತಮ್ಮ ಕೈಗಳಲ್ಲೂ, ಕುತ್ತಿಗೆಯಲ್ಲೂ, 
ತಲೆಯ ಕಿರೀಟದಲ್ಲೂ ತರತರದ ಆಭರಣಗಳನ್ನು ಧರಿಸುತ್ತಿದ್ದರು. ನಮ್ಮ ಕಾಲದಲ್ಲೂ ಬ್ರಿಟಿಷ್‌ ಭಾರತದ ರಾಜರಲ್ಲಿ 
ಮತ್ತು ನವಾಬರಲ್ಲೂ ಈ ಪದ್ಧತಿ ಜಾರಿಯಲ್ಲಿತ್ತು. ಅರ್ಗುಖ್‌ರುಫ್‌ ಅಧ್ಯಾಯದಲ್ಲಿ ಹೇಳಿರುವಂತೆ, ಹರ್ರುತ್‌ ಮೂಸಾ(ಅ) 
ತಮ್ಮ ಸರಳ ಉಡುಪಿನಲ್ಲಿ, ಕೇವಲ ಕೈಯಲ್ಲೊಂದು ಲಾಠಿ ಒಡಿದುಕೊಂಡು ಫಿರ್‌ಔನನ ಆಸ್ಥಾನಕ್ಕೆ ಹೋಗಿ, ನಾನು 
ಸರ್ವಲೋಕಗಳ ಪಾಲಕ ಪ್ರಭುವಿನಿಂದ ರವಾನಿಸಲ್ಪಟ್ಟ- ಪ್ರವಾದಿ ಎಂದರು. ಆಗ ಅವನು 'ತನ್ನ ಆಸ್ಥಾನಿಗರೊಡನೆ,- ಈ 
ಸ್ಥಿತಿಯಲ್ಲಿ ನನ್ನ ಮುಂದೆ ಬಂದಿರುವ ಈ ವ್ಯಕ್ತಿ ಅದೆಂತಹ ರಾಯಭಾರಿ! ಎಂದು ಹೇಳಿದ್ದನು 'ಮತ್ತು "ಇವನು ಭೂಮಿ- 
ಆಕಾಶಗಳ ಅರಸನ ಕಡೆಯಿಂದ: ಕಳುಹಿಸಲ್ಪಟ್ಟವನಾಗಿರುತ್ತಿದ್ದರೆ ಅನನ ಮೇಲೆ ಬಂಗಾರದ ' ಕಂಕೆಣಗಳನ್ನು ಇಳಿಸಲಾಗಿಲ್ಲವೇಕೆ? 
ಅಥವಾ ದೇವಚರರ ಒಂದು ದಂಡಾದರೂ ಚಾಕರಿಗಾಗಿ ಇವನ ಜೊತೆಗಿರಬೇಕಿತ್ತು” ಎಂದಿದ್ದನು. (ಅರ್ದುಖ್‌ರುಫ್‌- 53) 

25. ಈ ಮೊದಲು ಎರಡು ಬಗೆಯ ಮದಿರೆಗಳನ್ನು ಪ್ರಸ್ತಾಪಿಸಲಾಗಿದೆ. ಇದೀಗ ಇನ್ನೊ೦ದು ಬಗೆಯ ಮದಿರೆಯನ್ನು 
ಪ್ರಸ್ತಾಪಿಸಿ ಅವರ ಪ್ರಭು ಅವರಿಗೆ ಅತ್ಯಂತ ನಿರ್ಮಲ: ಮದಿರೆಯನ್ನು ಕುಡಿಸುವನು ಎಂದು ಹೇಳಿರುವುದರಿಂದ, ಇದರ 
ಅರ್ಥ- ಇದು ಯಾವುದೋ ಒಂದು ಅತ್ಯುತೃಷ್ಟ ವಿಧದ ಮದಿರೆಯಾಗಿದ್ದು ಅಲ್ಲಾಹನು ಇದನ್ನು ತನ್ನ ವಿಶಿಷ್ಟ ಅನುಗ್ರಹದ 
ರೂಪದಲ್ಲಿ ಅವರಿಗೆ ಕುಡಿಸುವನು- ಎಂದಾಗುತ್ತದೆ. 

26. ಮೂಲದಲ್ಲಿ "ಕಾನ ಸಲ್‌ಯುಕುಮ್‌ ಮಶ್‌ಕೂರಾ”' ಎಂಬ ಪದಗಳಿವೆ. ಅರ್ಥಾತ್‌- ನಿಮ್ಮ ಸಲ್‌ಯ್‌ 
ಮಶ್ಕೂರ್‌ ಆಯಿತು. 'ಸಲ್‌ಯ್‌' ಎಂದರೆ ಒಬ್ಬ ದಾಸನು "ಇಹಲೋಕದಲ್ಲಿ ಸಾಧಿಸಿದ ಅವನ ಸಂಪೂರ್ಣ ಜೀವನದ 
ಸಾಧನೆ. ಅದು 'ಮಶ್ಕೂರ್‌' ಆಗುವುದೆಂದರೆ ಅಲ್ಲಾಹನ ಬಳಿ ಬೆಲೆ ಬಾಳುವುದು. ಶುಕ್ರ್‌(ಕೃತಜ್ಞತೆ) ದಾಸನ ಕಡೆಯಿಂದ 
ಅಲ್ಲಾಹನ ಕಡೆಗಾದರೆ ಅದರ ಅರ್ಥ- ಅವನ ಅನುಗ್ರಹಗಳಿಗೆ ಕೃತಜ್ಞನಾಗಿರುವುದು ಎಂದಾಗುತ್ತದೆ. ಅದು ಅಲ್ಲಾಹನ 
ಕಡೆಯಿಂದ ದಾಸನ ಕಡೆಗಾದರೆ, ಅದರ ಅರ್ಥವು- ಅಲ್ಲಾಹನು ಅವನ ಸೇವೆಗಳನ್ನು ಮೆಚ್ಚಿದನು ಎಂದಾಗುತ್ತದೆ. 

27. ಇಲ್ಲಿ ಮೇಲ್ನೋಟಕ್ಕೆ, ಪ್ರವಾದಿವರ್ಯರೇ(ಸ) ಅಭಿಸಂಬೋಧಿತರಾಗಿದ್ದಾರೆ. ಆದರೆ ನಿಜವಾಗಿ ಇಲ್ಲಿ ಸತ್ಕನಿಷೇಧಿಗಳ 
ಒಂದು ಪ್ರಶ್ನೆಗೆ ಉತ್ತರ ಕೊಡಲಾಗುತ್ತಿದೆ. ಪ್ರವಾದಿವರ್ಯರು(ಸ) ಈ ಕುರ್‌ಆನನ್ನು ತಾವೇ ಯೋಚಿಸಿ ಸಿದ್ಧಪಡಿಸುತ್ತಾರೆ. 
ಅನ್ಮಥಾ ಅಲ್ಲಾಹನ ಕಡೆಯಿಂದ ಯಾವುದಾದರೂ ಆದೇಶ ಬಂದಿರುತ್ತಿದ್ದರೆ, ಅದು ಪೂರ್ಣವಾಗಿ ಒಂದೇ ಬಾರಿಗೆ 
ಅವತೀರ್ಣವಾಗುತ್ತಿತ್ತು- ಎಂದು ಅವರು ' ಹೇಳುತ್ತಿದ್ದರು. ಪವಿತ್ರ ಕುರ್‌ಆನಿನಲ್ಲಿ ಕೆಲವು ಕಡೆ ಅವರ ಈ ಆಕ್ಸೇಪವನ್ನು 
ಉಲ್ಲೇಖಿಸಿ ಅದಕ್ಕೆ ಉತ್ತರ ಕೊಡಲಾಗಿದೆ. (ಉದಾ: ಸೂರಃ ಅನ್ನಹ್ನ್‌: ಟಿ, 102, 104, 105, 106, ಬನೀ ಇಸ್ರಾತಲ್‌: |, 
ಟಿ,119) ಇಲ್ಲಿ ಅಲ್ಲಾಹನು ಅದನ್ನು ಉಲ್ಲೇಖಿಸದೆಯೇ ಬಹಳ ಒತ್ತುಕೊಟ್ಟು ಇದನ್ನು ಅವತೀರ್ಣಗೊಳಿಸುವವರು 'ನಾವು' 
ಎಂದಿರುವನು. ಅರ್ಥಾತ್‌- ಹೆ. ಮುಹಮ್ಮದ್‌(ಸ) ಇದರ ಕರ್ತೃ ಅಲ್ಲ, ನಾವೇ ಇದನ್ನು ಹಂತ ಹಂತವಾಗಿ 
ಅವತೀರ್ಣಗೊಳಿಸುತ್ತಿದ್ದೇವೆ. ಅಂದರೆ ನಮ್ಮ ಸಂದೇಶವನ್ನು ಏಕಕಾಲದಲ್ಲಿ ಒಂದು ಗ್ರಂಥದ ರೂಪದಲ್ಲಿ ಅವತೀರ್ಣ 
ಗೊಳಿಸುವ ಬದಲು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಅವತೀರ್ಣಗೊಳಿಸೆಬೇಕೆಂಬುದು ನಮ್ಮ ಯುಕ್ತಿಯ ಬೇಡಿಕೆಯಾಗಿದೆ. 


ಕಾಂಡ-29 


76. ಅದ್ದೆಹ್ಸ್‌ 1085 


ISIS RY AB ہے‎ 


ATS CGS Ll Ss NE EEN 45 


ہہس 


ಮತ್ತು: ಇವರ ಷೈಕಿ ಯಾವುದೇ ಕರ್ಮೆಭ್ರಷ್ಟ ಅಥವಾ ಸತ್ಯನಿಷೇಧಿ ವ್ಯಕ್ತಿ ಯ ಮಾತನ್ನು‏ اھنمال 
ಅನುಸರಿಸಬೇಡಿರಿ ಸಂಜೆ-ಮುಂಜಾನೆಗಳಲ್ಲಿ : ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸಿರಿ. ಇರುಳಲ್ಲೂ‏ 
ಅವನ ಮುಂದೆ ಸಾಷ್ಟಾ೦ಗವೆರಗಿರಿ ' ಮತ್ತು ರಾತ್ರೆಯ ದೀರ್ಷು ಸಮಯದಲ್ಲಿ ಅವನನ್ನು ಜಪಿಸುತ್ತಲಿರಿ.3‏ 
ಇವರಂತು ಶೀಘು ಪ್ರಾಪ್ತವಾಗುವ ವಸ್ತುವನ್ನು (ಇಹಲೋಕವನ್ನು) ಪ್ರೀತಿಸುತ್ತಾರೆ ಮತ್ತು ಮುಂದೆ‏ 


28. ಅರ್ಥಾತ್‌- ನಿಮ್ಮ ಪ್ರಭು ಯಾವ ಮಹತ್ಕಾರ್ಯಕ್ಕಾಗಿ ನಿಮ್ಮನ್ನು ನೇಮಿಸಿರುವನೋ "ಅದರ ಹಾದಿಯಲ್ಲಿ 
ಬರುವ ಎಲ್ಲ ಸಂಕಷ್ಟಗಳಿದುರು ತಾಳ್ಮೆ: ವಹಿನಿರಿ. ಎಂತಹ ಸನ್ನಿವೇಶಗಳು ಎದುರಾದರೂ ಧೈರ್ಯದಿಂದ ಎದುರಿಸಿರಿ. 
ನಿಮ್ಮ ಸ್ಟೈರ್ಯವು ಕಿಂಚಿತ್ತೂ ದುರ್ಬಲವಾಗದಿರಲಿ. ۰ ; ; KN 

29; ಅರ್ಥಾತ್‌- ಅವರ ಖೈಕಿ ಯಾರಿಗಾದರೂ ಅಂಜಿ ಸತ್ಕಧರ್ಮದ ಪ್ರಚಾರ ಕಾರ್ಯವನ್ನು ಬಿಟ್ಟು ಬಿಡಬೇಡಿರಿ. 
ಯಾವುದೇ ದುಷ್ಕರ್ಮಿ. ವ್ಯಕ್ತಿಗಾಗಿ ಧರ್ಮದ ನೈತಿಕ ಬೋಧನೆಗಳಲ್ಲಿ ಅಥವಾ ಯಾವುದೇ 736 "ವ್ಯಕ್ತಿಗಾಗಿ ಧರ್ಮದ 
ವಿಶ್ವಾಸಗಳಲ್ಲಿ ಅಣು ಮಾತ್ರವೂ ಮಾರ್ಪಾಟು ಅಥವಾ ತಿದ್ದುಪಡಿಗಳನ್ನು ಮಾಡಲು ಸಿದ್ಧ: ರಾಗಬೇಡಿರಿ. ಹರಾಮ್‌. ಮತ್ತು 
ಧರ್ಮನಿಷಿದ್ದ ಕಾರ್ಯಗಳನ್ನು ಧೈರ್ಯವಾಗಿ ಹರಾಮ್‌ ಮತ್ತು ಧರ್ಮನಿಷಿದ್ದವೆಂದು ಸಾರಿರಿ. ದುಷ್ಟರು ಎಷ್ಟೇ ಒತ್ತಡ 
ಹಾಕಿದರೂ ನೀವಂತೂ ಅವುಗಳನ್ನು ವಂಡಿಸುವ ವಿಷಯದಲ್ಲಿ ಸ್ವಲ್ಪವೂ ಮೃದುತ್ವ ತೋರಿಸಬೇಡಿ. ಸತ್ಯನಿಷೇಧಿಗಳು ನಿಮ್ಮ 
ಬಾಯಿ ಮುಚ್ಚಿಸಲು ಅಥವಾ ತುಸು ಮೃದು ನೀತಿ ಅನುಸರಿಸಲು ಎಷ್ಟು ಒತ್ತಡ 'ಹೇರಿದರೂ ನೀವು" ಯಾವ ವಿಶ್ವಾಸಗಳು 
ಮಿಥೈವೋ" ಅವು ಮಿಥ್ಮವೆಂದು ಬಹಿರಂಗವಾಗಿಯೇ ಘೋಷಿಸಿರಿ ಮತ್ತು ಯಾವ ವಿಶ್ವಾಸಗಳು" ಸತ್ತ ಸಮೋ ಅವು ಸತ್ಯವೆಂದು 
ಘಂಟಾಘೋಷವಾಗಿ ಸಾರಿರಿ. - 

30. ಸತ್ಮನಿಷೇಧಿಗಳೆದುರು ಸಹನೆ ಮತ್ತು ಸ್ಥೆ ಸ್ಟರ್ಯದಿಂದಿರಬೇಕೆಂದು: ಬೋಧಿಸಿರುವ ಕಡೆಗಳಲ್ಲೆಲ್ಲಾ ಅದರ ಬೆನ್ನಿಗೇ 
ಅಲ್ಲಾಹನನ್ನು ಸ್ಮರಿಸುತ್ತಿರಬೇಕು ಮತ್ತು ನಮಾರು್‌ ನಿರ್ವಹಿಸುತ್ತಿರಬೇಕು ಎಂದು ಆಜ್ಞಾಪಿಸುವುದು." ಕುರ್‌ಆನಿನ" ರೂಢಿ 
ಯಾಗಿದೆ. ಸತ್ಯಧರ್ಮದ, . ಮಾರ್ಗದಲ್ಲಿ ಸತ್ಯದ್ವೇಷಿಗಳ ಪ್ರತಿರೋಧಗಳನ್ನು ಎದುರಿಸಲು ಬೇಕಾದ 'ಶಕ್ತಿಯು ಇವುಗಳ 
ಮೂಲಕವೇ ಪ್ರಾಪ್ತವಾಗುತ್ತದೆ ಎಂಬುದು” ಇದರಿಂದ ವ್ಯಕ್ತವಾಗುತ್ತದೆ. ಬೆಳಗು ಬೈಗುಗಳಲ್ಲಿ ಅಲ್ಲಾಹನನ್ನು ಸ್ಮರಿಸುವು 
ದೆಂಬರೆ ಸದಾ ಕಾಲ” ಅಲ್ಲಾಹನನ್ನು ಸ್ಮರಿಸುತ್ತಿರುವುದು ಎಂದೂ ಆಗುತ್ತದೆ. ಆದರೆ ಅಲ್ಲಾಹನನ್ನು ಸ್ಮರಿಸಬೇಕೆಂದು 
ಆದೇಶಿಸುವಾಗ ಅದಕ್ಕೆ ನಿರ್ದಿಷ್ಟ ಸಮಯಗಳನ್ನು ಸೂಚಿಸಿದರೆ ಆಗ "ಅದರ "ಉದ್ದೇಶ ನಮಾರು್‌' ಆಗಿರುತ್ತದೆ. ಈ 
ಸೂಕ್ತದಲ್ಲಿ- “ಪ್ರಥಮತಃ "ವದ್‌ಕುರಿಸ್‌ಮ ರಬ್ಬಿಕ- ಬುಕ್‌ರತಮ್‌ವ್ವಅಸೀಲಾ" ಎಂದು ಹೇಳಿದೆ. -ಬುಕ್‌ಠಃ ಎಂದರೆ ಅರಬೀ 
ಭಾಷೆಯಲ್ಲಿ ಪ್ರಾತಃಕಾಲವೆಂದರ್ಥ. ಅಸೀಲ್‌ ಎಂಬ ಪದವು ನಡು ಮಧ್ಯಾಹ್ನದಿಂದ ಸೂರ್ಯಾಸ್ತಮಾನದ ವರೆಗಿನ ಕಾಲಾವಧಿಯ 
ಬಗ್ಗೆ ಪ್ರಯೋಗವಾಗುತ್ತದೆ. ರುಖುಹ್ಟ್‌ ಮತ್ತು' جا‎ ನಮಾರು್‌ನ ವೇಳೆಗಳು ಈ ಅವಧಿಯಲ್ಲಿ": ಸೇರಿವೆ. ಅನಂತರ, 
"ಇರುಳೆಲ್ಲೂ ಅವನ ಮುಂದೆ" ಸಾಪ್ಟಾಂಗವೆರಗಿರಿ*" ಎಂದು ಹೇಳಲಾಗಿದೆ. - ರಾತ್ರಿ ಕಾಲಿವು ಸೊರ್ಯಾಸ್ತದ ಅನಂತರ 
ಆರಂಭವಾಗುತ್ತದೆ. ಆದುದರಿಂದ ರಾತ್ರೆ ಸಜ್ಜಃ ಮಾಡಬೇಕೆಂಬ ಆದೇಶದಲ್ಲಿ 'ಮಗ್ರಿಬ್‌' ಮತ್ತು 'ಇಶಾ' ಎಂಬ ಎರಡು 
ಹೊತ್ತುಗಳ ನಮಾರುಖ್‌ಗಳು ಸೇರಿ ಬಿಡುತ್ತವೆ. ಇದಾದ ಬಳಿಕ ರಾತ್ರೆಯ ದೀರ್ಫ ಕಾಲಾವಧಿಗಳೆಲ್ಲಿ ಅವನನ್ನು ಜಪಿಸುತ್ತಲಿರಿ 
ಎಂಬುದು ತಹಜ್ಜ್ಞುದ್‌ ನಮಾರಿನ ಕಡೆಗೆ ಸ್ಪಷ್ಟ ಸೂಚನೆಯಾಗಿದೆ. (ಇನ್ನಷ್ಟು ವಿವರಣೆಗೆ ನೋಡಿರಿ ಅಧ್ಯಾಯ ಬನೀ 
ಇಸ್ರಾಈಲ್‌: ಟಿ 92ರಿಂದ 97 ಮತ್ತು ಮುರ್ದುುಮ್ಮಿಲ್‌, ಟ-2) ಆರಂಭದಿಂದಲೇ ಇಸ್ಲಾಮಿನಲ್ಲಿ ನಮಾರು್‌ಗೆ ಇದೇ 
ವೇಳೆಗಳನ್ನು ಸೂಚಿಸಲಾಗಿತ್ತು ಎಂದೂ ಇದರಿಂದ ತಿಳಿಯುತ್ತದೆ. ಆದರೆ, ಸಮಯ ಮತ್ತು ರಕಲತ್‌ಗಳ ನಿಶ್ಚಯದೊಂದಿಗೆ 
ಐದು ಹೊತ್ತಿನ ನಮಾರಖ್‌ ನಿರ್ವಹಿಸಬೇಕೆಂಬ ಆದೇಶವನ್ನು 'ಮಿಲ್‌ರಾಜ್‌'ನ ಸಂದರ್ಭದಲ್ಲಿ ನೀಡಲಾಯಿತು. 


ಕಾಂಡ-29 


1086 ಕುರ್‌ಆನ್‌ ಬ್ಯಾಖ್ಯಾನ 


MEETS BAITS AE aS 
Mas EASE تو‎ ಡಸ ದ 5 SE ان‎ 
ಖಡಿ من‎ ಹಿ Bc UY ob ATE 

jpg 3 


ಬರಲಿರುವ ಮಹಾ ದಿನವನ್ನು ಕಡೆ ಗಣಿಸುತ್ತು ರೆ! ನಾವೇ ಇವರನ್ನು ಸೃಷ್ಟಿಸಿರುತ್ತೇವೆ ಮತ್ತು ಇವರ 
ಸಂದುಗಳನ್ನು ಬಲಾಢ್ಯಗೊಳಿಸಿದ್ದೇವೆ. ನಾವಿಚ್ಛಸಿದಾಗ ಇವರ ರೂಪಗಳನ್ನು ಬದಲಿಸಿ ಬಿಡಬಲ್ಲೆವು.* 
ಇದೊಂದು ಬೋಧನೆಯಾಗಿದೆ. ಇನ್ನು ಇಷ್ಟ ಉಳ್ಳವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು 
ಅನುಸರಿಸಲಿ ಮತ್ತು ಅಲ್ಲಾಹನು ಇಚ್ಛಿಸುವ ತನಕ, ನೀವು: ಇಚ್ಛಿಸುವುದರಿಂದ ಏನೂ ನಡೆಯದು.3 
ಖಂಡಿತವಾಗಿಯೂ ಅಲ್ಲಾಹನು ಸರ್ವಜ್ನನೂ' ಯುಕ್ತಿಪೂರ್ಣನೂ - ಆಗಿರುತ್ತಾನೆ, ಅವನು ತಾನಿಚ್ಛಿಸಿದವರನ್ನು 
ತನ್ನ ಕೃಪಾಶ್ರಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರ ಮಗಳಿಗಾಗಿ ಅವನು ವೇದನಾಯುಕ್ತ ಯಾತನೆಯನ್ನು 
ಸಿದ್ಧ ಗೊಳಿಸಿ ಇಟ್ಟಿರುತ್ತಾನೆ. ೫ 


31. - ಅರ್ಥಾತ್‌- ಈ ಕುರೈಶ್‌ ಸತ್ಕನಿಷೇಧಿಗಳು ತಮ್ಮ ನೈತಿಕ ಮತ್ತು ವಿಶ್ವಾಸಾತ್ಮಕ ಪಥಭ್ರಷ್ಟತೆಯಲ್ಲೇ 


ಮುಂದುವರಿಯುತ್ತೇವೆಂದು ಹಠ ತೊಡುತ್ತಿರುವುದಕ್ಕೆ ಮತ್ತು ಪ್ರವಾದಿವರ್ಯರ(ಸು "ಸತ್ಯದ ಕರೆಯ: ಪಾಲಿಗೆ ಇವರ ಕಿವಿಗಳು 
ಕಿವುಡಾಗಿ ಬಿಟ್ಟಿರುವುದಕ್ಕೆ ಇವರ ಇಹಲೋಕ ಮೋಹ ಮತ್ತು ಪರಲೋಕದ ಬಗೆಗಿನ ನಿಶ್ಚಿಂತೆಯೇ ನಿಜವಾದ ಕಾರಣವಾಗಿದೆ: 
ಆದುದರಿಂದ ಒಬ್ಬ ಸತ್ಯವಂತ, ದೇವಭಕ್ತ ಮನುಷ್ಕನ ದಾರಿಯು, ಇವರ ದಾರಿಗಿಂತ ಎಷ್ಟೊಂದು ಭಿನ್ನವಾಗಿದೆಯೆಂದರೆ, 
ಇವೆರಡರ "ನಡುವೆ ಯಾವುದೇ ಸಂಧಾನವೇರ್ಪಡುವ ಪ್ರಶ್ನೆಯೇ "ಉದ್ಭವಿಸುವುದಿಲ್ಲ, 

32. ಮೂಲದಲ್ಲಿ "ಇದಾ ಶಿಅ್‌ನಾ ಬದ್ದಲ್‌ನಾ "ಅಮ್‌ಸಾಲಹುಮ್‌ ತಬ್‌ದೀಲಾ" ಎಂಬ ಪದಗಳಿವೆ. ಇದಕ್ಕೆ 
ಅನೇಕ ಅರ್ಥಗಳಿರಲು ಸಾಧ್ಯವಿದೆ. 1) ನಾವು ಇಷ್ಟ ಬಂದಾಗ ಇವರನ್ನು ನಾಶಗೊಳಿಸಿ, ಚಾರಿತ್ರ್ಯದಲ್ಲಿ ಇವರಿಗಿಂತ ಭಿನ್ನ 
ವಾಗಿರುವ ಇವರದೇ ವರ್ಗದ' ಇತರರನ್ನು ಇವರ ಸ್ಥಾನದಲ್ಲಿ ತಂದು ನಿಲ್ಲಿಸಬಲ್ಲೆವು.. 2) ನಮಗೆ ಇಷ್ಟ ಬಂದಾಗ ಇವರ 
ರೂಪಗಳನ್ನು ಬದಲಾಯಿಸಬಲ್ಲೆವು. ಅರ್ಥಾತ್‌. ನಾವು ಜನರನ್ನು ಆರೋಗ್ಯವಂತ .ಹಾಗೂ ಸರ್ವಾಂಗ - ಸುಂದರರಾಗಿ 
ಮಾಡಲು ಶಕ್ತರಾಗಿರುವಂತೆಯೇ ಅವರನ್ನು ಪಕ್ಷಪಾತ ಪೀಡಿತರಾಗಿ 'ಮಾಡಲು, ಅಥವಾ ಯಾವುದಾದರೂ ರೋಗ ಅಥವಾ 
ಅಪಘಾತಕ್ಕೆ ತುತ್ತಾಗಿ" ವಿಕಲಾಂಗರಾಗುವಂತೆ ಮಾಡಲಿಕ್ಕೂ ಶಕ್ತರಾಗಿದ್ದೇವೆ. 3) ನಾವಿಚ್ಛಿಸಿದರೆ -ಅವರ, ಮರಣಾನಂತರ 
ಅವರನ್ನು ಬೇರಾವುದೇ ರೂಪದಲ್ಲಿ: ಪುನಃ ಜೀವಂತಗೊಳಿಸಬಲ್ಲೆ ವ. - 

33. ವಿವರಣೆಗಾಗಿ ಅಲ್‌ .ಮುದ್ದಸ್ಸಿರ್‌ ಅಭ್ಯಾಯದ 41ನೆಯ ಟಿಪ್ಪಣಿ” ನೋಡಿರಿ. 

34. ಇದರ, ವಿವರಣೆಯನ್ನು ನಾವು ಈ ಅಧ್ಯಾಯದ ಪರಿಚಯದಲ್ಲಿ ಕೊಟ್ಟಿರುತ್ತೇವೆ. 


ಕಾಂಡ-29 


77. ಅಲ್‌ ಮುಲ್‌ಸಲಾತ್‌ 1087 


ಗ]. ಅಲ್‌ ಮುರ್‌ಸಲಾತ್‌ | 


ಪರಿಚಯ 
ಹೆಸರು 


ಪ್ರಥಮ ಸೊಕ್ಕೆ ದಲ್ಲಿರುವ 'ವಲ್‌ ಮುರ್‌ಸಲಾತ್‌' ಎಂಬ ಪದವನ್ನು ಇದರ ಹೆಸರೆಂದು ಘೋಷಿಸಲಾಗಿದೆ. 


ಅವತೀರ್ಣ ಕಾಲ | | 
ಇದು ಮಕ್ಕಾದ ಆರಂಭಕಾಲದಲ್ಲಿ ಆಘೀರ್ಣಸೊಂಡವೆಯೆಂಬುದು ಇದರಲ್ಲಿರುವ ಒಟ್ಟು ಏಷೆಯದಿಂದ ವ್ಯಕ್ತವಾಗುತ್ತದೆ. 


ಚರ್ಚಾ ವಿಷಯಗಳು 

ಪುನರುತ್ಗಾನ ಮತ್ತು ಪರಲೋಕದ ಸಮರ್ಥನೆ ಮತ್ತು ಈ ವಾಸ್ತವಿಕಾಂಶಗಳನ್ನು ನಿರಾಕರಿಸುವುದರಿಂದ ಅಥವಾ 
ಸ್ವೀಕರಿಸುವುದರಿಂದ ಅಂತಿಮವಾಗಿ ಎದುರಾಗಲಿರುವ ಪರಿಣಾಮಗಳ ಕುರಿತು ಜನರಿಗೆ ಎಚ್ಚರಿಕೆ ನೀಡುವುದು ಇದರ ಚರ್ಚಾ 
ವಿಷಯವಾಗಿದೆ. 

ಪ್ರಥಮ ಏಳು ಸೂಕ್ತಗಳಲ್ಲಿ ಕುರ್‌ಆನ್‌ ಮತ್ತು ಪ್ರವಾದಿ ಮುಹಮ್ಮದ್‌(ಸ) ಮುನ್ಸೂಚನೆ ನೀಡುತ್ತ ರುವ ಪುನರುತ್ನಾನ 
ದಿನವು ಖಂಡಿತ ಬರಲಿದೆ ಎಂಬುದಕ್ಕೆ ಮಾರುತಗಳ ಅದ್ಭುತೆ ಹಾಗೂ ಯುಕ್ತಿಪೂರ್ಣ ವ್ಯವಸ್ಥೆಯನ್ನು ಸಾಕ್ಟಿಯನ್ನಾಗಿರಿಸಲಾಗಿದೆ. 

"ನೀವು ನಮ್ಮನ್ನು ಬೆದರಿಸುತ್ತಿರುವ ಆ ಪುನರುತ್ಡಾನ ದಿನವನ್ನು ತಂದು ತೋರಿಸಿರಿ. ಆಗ ಮಾತ್ರ ನಾವು, 
ಆದನ್ನು ನಂಬುವೆವು" ಎಂದು ಮಕ್ಕಾವಾಸಿಗಳು ಆಗಾಗೆ ಪ್ರವಾದಿವರ್ಯರೊಡನೆ(ಸ) ಹೇಳುತ್ತಿದ್ದರು. 8ರಿಂದ 15ರ 
ವರೆಗಿನ ಸೂಕ್ತಗಳಲ್ಲಿ ಅವರ ಈ ಆಗ್ರಹವನ್ನು ಪ್ರಸ್ತಾಪಿಸದೆಯೇ ಅದಕ್ಕೆ ಉತ್ತರ ನೀಡಲಾಗಿದೆ. "ಯಾರಾದರೊಬ್ಬರು 
ಬಂದು, ಅದನ್ನು ತಂದು ತೋರಿಸಬೇಕೆಂದು ಆಗ್ರಹಿಸಿದ ತಕ್ಷಣ ಅದನ್ನು ತೋರಿಸಲು ಅದು ಮಕ್ಕಳಾಟವೇನೂ 
ಅಲ್ಪ. ಅದು ಸಕಲ ಮಾನವ ಕೋಟಿಯ .ಹಾಗೂ ಅದರ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಾಜ್ಯವನ್ನು ಇತ್ಯರ್ಥಗೊಳಿಸುವ 
ದಿನವಾಗಿದೆ. ಅದಕ್ಕಾಗಿ ಅಲ್ಲಾಹನು ಒಂದು ನಿರ್ದಿಷ್ಟ ಸಮಯವನ್ನು ನಿಶ್ವಯಿಸಿಟ್ಟಿರುತ್ತಾನೆ. ಅದು ಆ” ಸಮಯಕ್ಕೇ 
ಬರುವುದು ಮತ್ತು ಅದು ಬಂದಾಗ ಈ ಸತ್ಯನಿಷೇಧಿಗಳ ಪಾಲಿಗೆ ಅದು ವಿನಾಶದ ಸಂದೇಶವಾಗಿರುವುದು” ಎನ್ನಲಾಗಿದೆ. 

16ರಿಂದ 28ರ ವರೆಗಿನ ಸೂಕ್ತಗಳಲ್ಲಿ, ನಿರಂತರವಾಗಿ ಪುನರುತ್ನಾನ ಮತ್ತು ಪರಲೋಕದ ಸಂಭವನೀಯತೆ 
ಹಾಗೂ ಅನಿವಾರ್ಯತೆಯ ಬಗ್ಗೆ ಆಧಾರ ಪ್ರಮಾಣಗಳನ್ನು ನೀಡಲಾಗಿದೆ. ಮಾನವನ ಸ್ವಂತ ಇತಿಹಾಸ, ಅವನ ಸೃಷ್ಟಿ, 
ಅವನು ಬದುಕಿ ಬಾಳಿಕೊಂಡಿರುವ ಈ ಭೂಮಿಯ ರಚನೆ, ಇವೆಲ್ಲ ಪುನರುತ್ಣಾನದ ಆಗಮನ ಮತ್ತು ಪರಲೋಕದ 
ಹುಟ್ಟು ಸಾಧ್ಯವಿದೆ ಮಾತ್ರವಲ್ಲ ಅದು ಅಲ್ಲಾಹನ ಯುಕ್ತಿಯ ಬೇಡಿಕೆಯೂ ಆಗಿದೆ ಎಂಬುದಕ್ಕೆ ಸಾಕ್ಷಿಗಳಾಗಿವೆ ಎಂದು 
ಈ ಸೂಕ್ತಗಳಲ್ಲಿ ಹೇಳಲಾಗಿದೆ. 

ಇದಾದ ಬಳಿಕ 28ರಿಂದ 40ನೆಯ ಸೂಕ್ತದ ವರೆಗೆ ಪರಲೋಕ ವಿಶ್ವಾಸ ಸವನ್ನು ತಿರಸ್ಕರಿಸಿದವರ ಮತ್ತು 41ರಿಂದೆ 45ರ, 
ವರೆಗಿನ ಸೂಕ್ತಗಳಲ್ಲಿ ಸತ್ಯವಿಶ್ವಾಸವನ್ನು .ಸ್ವೀಕರಿಸಿ ತಮ್ಮ ಭವಿಷ್ಯವನ್ನು ಬೆಳೆಗಿಸಿಕೊಳ್ಳಲು. ಪ್ರಯತ್ನಿಸಿದದವರ ಅಂತಿಮ 
ಪರಿಣಾಮಗಳನ್ನೂ ವಿವರಿಸಲಾಗಿದೆ. 

- ಕೊನೆಯದಾಗಿ- ಪರಲೋಕ ಧಿಕ್ಕಾರಿಗಳು ಮತ್ತು ದೇವ ದಾಸ್ಕದಿಂದ ವಿಮುಖರಾಗುವವರೊಡನೆ - ಈ ಲೊಳಕದ 
ಕೆಲವೇ ದಿನಗಳ ಬದುಕಿನಲ್ಲಿ ನೀವು ನಿಮಗೆ- ಬೇಕಾದಷ್ಟು ಮೋಜು ಮಾಡಿಕೊಳ್ಳಿ, ಅಂತಿಮವಾಗಿ ನಿಮ್ಮ ಗತಿಯು 
ಅತ್ಯಂತ ವಿನಾಶಕಾರಿಯಾಗಿರುವುದು ಎಂದು .ಹೇಳಿ ಅವರನ್ನು ಎಚ್ಚರಿಸಲಾಗಿದೆ. موہ‎ ಈ ಕುರ್‌ಆನ್‌ನಿಂದಲೂ 
ಒಬ್ಬ 'ವ್ಯಕ್ತಿ ಮಾರ್ಗದರ್ಶನ ಪಡೆಯುವುದಿಲ್ಲವೆಂದಾದರೆ ಮತ್ತೆ ಲೋಕದ ಬೇರಾವ ವಸ್ತುವಿನಿಂದಲೂ ۔‎ ಅವನಿಗೆ 
_ ಮಾರ್ಗದರ್ಶನ ಸಿಗಲಾರದು ಎಂದು ಹೇಳುವ ಮೂಲಕ ಉಪನ್ಯಾಸವನ್ನು - ಕೊನೆಗೊಳಿಸಲಾಗಿದೆ. 


1088 ಕುರ್‌ಆನ್‌ ವ್ಯಾಖ್ಯಾನ 


ಆಸ | 
38S Fe ہے نک‎ sl 
و‎ ಅಶ EA Ss ಅಟ hs 


Lap A 


C71 ಅಲ್‌ ಮುರ್‌ಸಲಾತ್‌). 


(ಅವತೀರ್ಣ - ಮಕ್ಕಾದಲ್ಲಿ). ۱ 
ಸೂಕ್ತಗಳು-50 oo ರುಕೊಆ್‌ಗಳು-2 
- ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-7) ಒಂದರ ಹಿಂದೆ ಒಂದರಂತೆ ಕಳುಹಿಸಲ್ಪಡುವ (ಮಾರುತ, ಬಳಿಕ ಬಿರುಗಾಳಿಯ ವೇಗದಲ್ಲಿ 
ಬೀಸುವ ಮತ್ತು (ಮೋಡಗಳಿನ್ನು) ಎತ್ತಿ ಕೊಂಡು ಹರಡುವ ಬಳಿಕ (ಅವುಗಳನ್ನು) ಸೀಳಿ. ಬೇರ್ಪಡಿಸುವ ಆಗ 
ನೆಪದ ರೂಪದಲ್ಲಾಗಲಿ ಅಥವಾ ಎಚ್ಚ ರಿಕೆಯೆ' “ರೂಪದಲ್ಲಾ وہ‎ ದಯಗಳಲ್ಲಿ ದೇವ) ಸ ಒರಣೆಯನ್ನು 
ಮೂಡಿಸುವವುಗಳಾಣೆ!' ನಿಮಗೆ ವಾಗ್ದಾನ ಮಾಡಲಾಗುತ್ತಿ; ರುವ ಘಟನೆಯು? ಖಂಡಿತವಾಗಿಯೂ ಸಂಭವಿಸಲಿದೆ. 


1. ಅರ್ಥಾತ್‌- ಕೆಲವೊಮ್ಮೆ ಮಾರುತಗಳ ಆಗಮನ ನಿರೆತು ಬಿಡುವುದರಿಂದ ಮತ್ತು ಬರಗಾಲದ ಅಪಾಯವುಂಟಾ 
ಗುವುದರೆಂದ “ಜನರ ಮನಸ್ಸುಗಳು ಮೃದುವಾಗುತ್ತವೆ. “ಜನರು ಪಶ್ಚಾತ್ತಾಪ ಪಡಲಿಕ್ಕೂ ಕಮಾಯಾಚನೆ ಮಾಡಲಿಕ್ಕೂ 
ಆರಂಭಿಸುತ್ತಾರೆ. ಕೆಲವೊಮ್ಮೆ ಈ ಮಾರುತಗಳು ಕೃಪಾವೃಷ್ಟಿಯನ್ನು ತಂದಾಗ ಜನರು” ಆಲ್ಲಾಹನಿಗೆ ಕೃತಜ್ಞತೆ ಸಲ್ಲಿ; ಸುತ್ತಾರೆ. 
ಮತ್ತೆ ಕೆಲವೊಮ್ಮೆ -'ಅವು” ಚಿಂಡಮಾರುತದರಿತಹ - ಭೀಕರ ರೂಪ ತಾಳಿದಾಗ, ಜನರ ಮನದಲ್ಲಿ ಭೆಯವುಂಟಾಗಿ ಅವರು 
ವಿನಾಶದ ಭಯದಿಂದ ಅಲ್ಲಾಹನ ಕಡೆಗೆ ಒಲಿಯುತ್ತಾರೆ. 

2. ಇದರ ಇನ್ನೊಂದು” ಅರ್ಥ 'ನಿಮಗೆ ಎಚ್ಚರಿಸಲಾಗುತ್ತಿರುವ ಆ نت‎ ಎಂದಾಗಿದೆ. ಅರ್ಥಾತ್‌: ' ಪುನರುತ್ಥಾನ 
ಮತ್ತು” ಪರಲೋಕ. 

3. ಇಲ್ಲಿ, ಪುನರುತ್ನಾನ ಖಂಡಿತ ಸಂಭವಿಸಲಿದೆ ಎಂಬುದಕ್ಕೆ ಐದು ಪಸ್ತುಗಳ ಆಣೆ ಹಾಕಲಾಗೆಡೆ: “ಆದರೆ ಈ ವಸ್ತುಗಳ 
ಗುಣವಿಶೇಷಗಳನ್ನು” ಮಾತ್ರ "ಹೇಳಲಾಗಿದ್ದು, `ಇವು ಯಾವ "ವಸ್ತುವಿನ ಅಥವಾ ಯಾವ روہ‎ ಗಳ ವಿಶೇಷಗಳೆಂದು ವಿವರಿಸಿಲ್ಲ. 
ಆದುದರಿಂದ ಈ ಐದೂ. ಗುಣಿ. ವಿಶೇಷಗಳು ' ಒಂದೇ: ವಸ್ತುವಿನದ್ದೋ ಅಥವಾ ಬೇರೆಬೇರೆ ವಸ್ತು ಗಳದ್ದೋ ಮತ್ತು ಆ ವಸ್ತು 
ಅಥವಾ ವಸ್ತುಗಳು ಯಾವುವು? ಎಂಬುದರ ಕುರಿತು ವ್ಯಾಖ್ಯಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. " ನಮ್ಮ ದೃಷ್ಟಿಯಲ್ಲಿ ಇವು 
ಮಾರುತಗಳ ಕುರಿತು “ಇರುವ `ಮಾತುಗಳೆಂದು ಹೇಳುವವರ ಅಭಿಪ್ರಾಯವೇ ಸಮಂಜಸವಾಗಿದೆ: ಏಕೆಂದರೆ ವಾಯುವಿನ ವಿವಿಧ 
ಸ್ವೈರೂಪಗಳು-” ಪುನರುತ್ನಾನದ ಪರವಾಗಿ ಸುಸ್ಪಷ್ಟ ಪುರಾವೆಯನ್ನೊದೆಗಸುತ್ತಷೆ' ಭೂಮಿಯಲ್ಲಿ ಪ್ರಾಣಿ ಮತ್ತು ಸಸ್ಯ ವರ್ಗಗಳ 
ಜೀವನವು ಸಾಧ್ಯ: ವೆನಿಸಲು' ಕಾರೆಣವಾಗಿರುವ ' ಸಾಧನಗಳಿ: ಪೈಕಿ ವಾಯುವು ಒಂದು” ಪ್ರಮುಖಿ "ಸಾಧನವಾಗಿದೆ. ವಾಯುವಿನ 'ಗುಣ- 
ಗಳಿಗೆ ಎಲ್ಲ ಬಗೆಯ ಜೀೀವಗಳೊಂದಿಗೆ 'ಇರುವೆ ಸಂಬಂಧವು- ಈ ಭೂಮಿಯಲ್ಲಿ ಜೀವವನ್ನು ಅಸ್ಪಿತ್ವಕ್ಕೆ ತರಲು ತೀರ್ಮಾನಿಸಿದ 
ಮತ್ತು ಅದಕ್ಕಾಗಿ ಜೀವಂತ پیج‎ ಅಸ್ತಿತ್ವದ ಅಗತ್ಯಗಳಿಗೆ ಪೂರ್ಣವಾಗಿ ಸರಿಹೊಂದುವಂತಹ ಗುಣಗಳುಳ್ಳ ಒ೦ದು 
ವಸ್ತುವನ್ನು ಸೃಷ್ಟಿಸಿದ ಓರ್ವ ಸರ್ವಶಕ್ತ ಮತ್ತು ಯುಕ್ತಿವಂತ ಸೃಷ್ಟಿಕರ್ತನು ಇದ್ದಾನೆಂಬುದಕ್ಕೆ ಸ್ವತಃ ಸಾಕ್ಟಿಯಾಗಿದೆ. ಅವನು 
ಭೂಮಿಯ ಮೇಲೆ ವಾಯುವಿನ ಕೇವಲ ಒಂದು ಹೊದಿಕೆ ಹೊದಿಸಿ ಅಲ್ಲಿಗೆ ಬಿಟ್ಟು ಬಿಟ್ಟಿಲ್ಲ. ಅವನು ತನ್ನ ಮಹಿಮೆ ಮತ್ತು 


ಕಾಂಡ-29 


77. ಅಲ್‌ ಮುರ್‌ಸಲಾತ್‌ 1089 


ROHS SES UE سی لآ‎ | 
سو‎ +2٣ py ಶಿ 


ಸಿ 


ಪಿಔಎಧ eS) 223 EDAD SS TSE تل‎ + ವ 


(8-15) ಇನ್ನು- زیو نا و‎ ಕಳೆಗುಂದಿ ಹೋಗುವಾಗ" ಮತ್ತು ಆಕಾಶವು ಸೀಳಲ್ಪಡುವಾಗ್‌ ಮತ್ತು 
ಪರ್ವತಗಳು ಹಿ೦ಜಲ್ಪಡುವಾಗ ಮತ್ತು ಪ್ರವಾದಿಗಳು ಹಾಜರಾಗುವ ಸಮಯ ಸನ್ನಿ ಹಿತವಾಗುವಾಗ್‌ (ಆ ದಿನ 
ಆ ಘಟನೆ ಸಂಭವಿಸಿ ಬಿಡುವುದು) ಈ ಕಾರ್ಯವನ್ನು ಯಾವ ದಿನಕ್ಕಾಗಿ ಮುಂದೂಡಲಾಗಿದೆ? ತೀರ್ಮಾನದ 
ದಿನಕ್ಕಾಗಿ. ಆ ತೀರ್ಮಾನದ ದಿನವೇನೆಂಬುದು ನಿಮಗೇನು ಗೊತ್ತು? ಅಂದು, ಸುಳ್ಳಾಗಿಸುವವರಿಗೆ ವಿನಾಶವಿದೆ.? 


ಯುಕ್ತಿಯಿಂದ ಈ ವಾಯುವಿನಲ್ಲಿ ಅಸಂಖ್ಯ ವೈವಿಧ್ಯಮಯ ಗುಣ ಮತ್ತು ಸ್ವರೂಪಗಳನ್ನಿಟ್ಟಿದ್ದು, ಕೋಟಿಗಟ್ಟಲೆ ವರ್ಷಗಳಿಂದ 
ಅವು ಯಾವ ರೀತಿ ನಿಯಂತ್ರಿಸಲ್ಪಡುತ್ತಿವೆಯೆಂದರೆ ಅವುಗಳಿಂದಾಗಿಯೇ ವಿವಿಧ ಯತುಗಳುಂಟಾಗುತ್ತವೆ. ಒಮ್ಮೆ ಸ್ವಬ್ಧತೆ 
ಯುಂಟಾದರೆ ಇನ್ನೊಮ್ಮೆ ತಂಗಾಳಿ ಬೀಸುತ್ತದೆ. ಒಮ್ಮೆ ಉಷ್ಣ ಸೆಕೆಯುಂಟಾದರೆ, ಇನ್ನೊಮ್ಮೆ ಚಳಿ, ಕೆಲವೊಮ್ಮೆ ಮೋಡಗಳು 
ಬರುತ್ತವೆ, ಮತ್ತೊಮ್ಮೆ ಬಂದಂತೆಯೇ ಹಾರಿಹೋಗಿ ಬಿಡುತ್ತವೆ. ಒಮ್ಮೆ ಲಾಭದಾಯಕ ಮಳೆ ಬರುತ್ತದೆ, ಮತ್ತೊಮ್ಮೆ ಬರಗಾಲ 
ಉಂಟಾಗುತ್ತದೆ. ಹೀಗೆ ಕೇವಲ ಒಂದಲ್ಲ, ಅನೇಕ ಬಗೆಯ ವಾಯುಗಳಿದ್ದು ಅವು ತಮ್ಮ ತಮ್ಮ ನಿಶ್ಚಿತ ಸಮಯಗಳಲ್ಲಿ 
ಬೀಸುತ್ತವೆ ಮತ್ತು ಪ್ರತಿಯೊಂದು ಗಾಳಿಯು ಒಂದಲ್ಲ ಒಂದು ಉದ್ದೇಶವನ್ನು ನೆರವೇರಿಸುತ್ತದೆ. ಈ ವ್ಯವಸ್ಥೆಯು ಒಂದು 
ಪ್ರಬಲ ಶಕ್ತಿಯ ಅಸ್ತಿತ್ವಕ್ಕೆ ಸಾಕ್ಟಿಯಾಗಿದೆ. ಜೀವನವನ್ನು ಅಸ್ತಿತ್ವಕ್ಕೆ ತರುವುದಾಗಲಿ, ಅದನ್ನು ಅಳಿಸಿ ಬಿಡುವುದಾಗಲಿ, ಅಳಿಸಿದ 

ಬಳಿಕ ಪುನಃ ಅಸ್ತಿತ್ವಕ್ಕೆ ತರುವುದಾಗಲಿ ಆ ಶಕ್ತಿಯ ಮಟ್ಟಿಗೆ ಅಸಾಧ್ಯವಲ್ಲವೆಂಬುದನ್ನು ಈ ವ್ಯವಸ್ಥೆ ಸೂಚಿಸುತ್ತದೆ. ಅದೇ 
ರೀತಿ ಈ ವ್ಯ ವಸ್ಥೆಯು ಪರಿಪೂರ್ಣ ಮಟ್ಟಿದೆ ಓರ್ವ ಯುಕ್ತಿ; ವಂತ ಹಾಗೂ ಧೀಮಂತನ ಅಸ್ತಿತ್ವಕ್ಕೂ ಸಾಕ್ಷಿಯಾಗಿದ್ದು, ಅಂತಹವನು 
ಇವೆಲ್ಲ ವನ್ನೂ ಕೇವಲ ಮೋಜಿಗಾಗಿ ಸೃಷ್ಟಿ یں‎ ಮತ್ತು ಈ ಸೃಷ್ಟಿಯ ಹಿಂದೆ ಯಾವುದೇ ಉನ್ನತ. ಉದ್ದೇಶವಿಲ್ಲವೆಂದು 
ಓರ್ವ ಮೂರ್ಪನು ಮಾತ್ರ ಹೇಳಬಲ್ಲನು. ಮಾನವನು ಎಷ್ಟೇ ದಿಟ್ಟತನ ಮತ್ತು ಬುದ್ದಿಹೀನತೆ ತೋರಿದರೂ. ಒಮ್ಮೊಮ್ಮೆ 
ಇದೇ ಗಾಳಿಯು ಅವನಿಗೆ - ಜೀವನದ ಈ ಅತ್ಯಂತ ಪ್ರಮುಖ ಸಾಧನವನ್ನು ತಾನಿಚ್ಛಿಸಿದಾಗ ಅವನ ಪಾಲಿಗೆ ಅನುಗ್ರಹದ 
ಕಾರಣವಾಗಿ ಮತ್ತು ತಾನಿಚ್ಛಿಸಿದಾಗ ವಿನಾಶದ ಕಾರಣವಾಗಿ ಬಳಸುತ್ತಿರುವಂತಹ ಪ್ರಚಂಡ ಶಕ್ತಿಯೊಂದು ಅಸ್ತಿತ್ವದಲ್ಲಿದ್ದು, ಅವನ 
ಯಾವುದೇ ತೀರ್ಮಾನವನ್ನು ಅನುಷ್ಮಾನವಾಗದಂತೆ ತಡೆಯುವ ಶಕ್ತಿ ಮಾನವನಿಗಿಲ್ಲ ಎಂಬುದನ್ನು ನೆನಪಿಸುತ್ತದೆ. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ, ಅಧ್ಯಾಯ ಅಲ್‌ ಜಾಸಿಯ ಟಿ-7, ಅದ್ದಾರಿಯಾತ್‌; ظط‎ 1ರಿಂದ 4) 

4. ಅರ್ಥಾತ್‌- ಕಾಂತಿಹೀನವಾಗಿ ಬಿಡುವುವು. ಅವುಗಳ ಪ್ರಕಾಶ ಅಳಿದು ಹೋಗುವುದು. 

5. ಇಂದು ಯಾವ ಸುಸ್ಥಿರ ವ್ಯವಸ್ಥೆಯ ಕಾರಣ ಎಲ್ಲ ಗ್ರಹ ನಕ್ಷತ್ರಗಳು ತಮ್ಮ ಕಕ್ಟೆಯಲ್ಲಿ ಸ್ಥಾಪಿತವಾಗಿವೆಯೋ ಮತ್ತು 
ಯಾವ ವ್ಯವಸ್ಥೆಯ ಕಾರಣ ಎಲ್ಲ ವಸ್ತುಗಳೂ ತಮ್ಮ ತಮ್ಮ ಮೇರೆಗಳಲ್ಲಿ ನಿಂತಿವೆಯೋ ಆ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ 
ಮುರಿದು ಬಿಡಲಾಗುವುದು ಮತ್ತು ಅದರ ಎಲ್ಲ ಬಂಧನಗಳನ್ನು ಬಿಟ್ಟುಬಿಡಲಾಗುವುದು. 

6. ಹಶ್ಪ್‌ನ ಮೈದಾನದಲ್ಲಿ ಮಾನವ ವರ್ಗದ ವಿಚಾರಣೆಯನ್ನು ಆರಂಭಿಸುವಾಗ ಪ್ರತಿಯೊಂದು ಜನಾಂಗದ ರಸೂಲರನ್ನು 
ಅವರು ತಮ್ಮ ಜನಾಂಗಕ್ಕೆ ಅಲ್ಲಾಹನ ಸಂದೇಶ ತಲುಪಿಸಿರುವರೆಂದು ಸಾಕ್ಷಿ ಹೇಳಲಿಕ್ಕಾಗಿ ಸಾಕ್ಷಿಯ ರೂಪದಲ್ಲಿ ಮುಂದೆ 
ತರಲಾಗುವುದೆಂದು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. (ಉದಾ : ನೋಡಿರಿ, ಅಧ್ಯಾಯ ಅಲ್‌ ಅಲ್‌ರಾಫ್‌: 
172-173, ಟಿಪ್ಪಕಿ-134 ಮತ್ತು 135, ಅರ್ದುುಮರ್‌: 69 ಟಿಪ್ಪಣಿ-80 ಮತ್ತು ಅಲ್‌ ಮುಲ್ಕ್‌: 8, 14) 

7. ಅರ್ಥಾತ್‌- ಆ ದಿನ ಬರಲಿದೆಯೆಂಬ "ವಾರ್ತೆಯನ್ನು ಸುಳ್ಳೆಂದು ಭಾವಿಸಿದ ಮತ್ತು ತಾವು ತಮ್ಮ ಪ್ರಭುವಿನ ಮುಂದೆ 
ಹಾಜರಾಗಿ ತಮ್ಮ ಕರ್ಮಗಳ ಬಗ್ಗೆ ಉತ್ತರ ನೀಡಬೇಕಾದ ಕಾಲವೊಂದು ಬರಲಿಕ್ಕೇ ಇಲ್ಲವೆಂದು ಭಾಿಸುತ್ತಾ ಈ ಲೋಕದಲ್ಲಿ 
ಬಾಳುತ್ತಿದ್ದವರಿಗೆ ವಿನಾಶವಿದೆ. 


ಕಾಂಡ-29 


1090, ಕುರ್‌ಆನ್‌ ವ್ಯಾಖ್ಯಾನ 


لے سے ಹ SG AS ed‏ 
وا وج ار ای ال و نے 
TELS AS eH‏ مل الا gs‏ 


ba یومیپ‎ 

(16-19) ನಾವು ಹಿಂದಿಸವರನ್ನು ಸಾಶಗೊಳಿಸಲಿಲ್ಲವೇ೫ ಆ ಬಳಿಕ ಅನಂತರದವರನ್ನೂ ನಾವು 
ಅದರ ಹಿಂದೆಯೇ ಸಳುಹಿಸುವೆವು.” ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವ್ಯವಹರಿಸುತ್ತೇವೆ. ಅಂದು 
ಸುಳ್ಳಾಗಿಸುವವರಿಗೆ. ವಿನಾಶವಿದೆ. ۷ 

"20.2 ನಾವು ನಿಮ್ಮನ್ನು ಒಂದು ತುಚ್ಛ ದ್ರವದಿಂದ ಸೃಷ್ಟಿಸಲಿಲ್ಲವೇ? ಮತ್ತು ಅದನ್ನು ಒಂದು 
ನಿಶ್ಚಿತ ಕಾಲಾವಧಿಯ ವರೆಗೆ" ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಲಿಲ್ಲವೇ?? ನೋಡಿರಿ ನಾವು ಹಾಗೆ 
ಮಾಡಲು ಸಮರ್ಥರಾಗಿದ್ದೆವು, ಆದುದರಿಂದ ನಾವು ಅತ್ಯುತ್ತಮ ಸಾಮರ್ಥ್ಯವುಳ್ಳವರಾಗಿದ್ದೇವೆ. 3 
ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.* 


8. ತಾಶ್ಸ್ಚರ್ಯವೇನೆಂದರೆ- ಪರಲೋಕವನ್ನು ನಿರಾಕರಿಸುತ್ತ ಈ ಲೋಕವನ್ನೇ “ನೈಜ ಜೀವನವೆಂದು ಭಾವಿಸಿದ ಎಲ್ಲ 
ಜನಾಂಗಗಳೂ ಅಂತಿಮವಾಗಿ" ನಾಶವಾಗಲಿವೆ. ಪರಲೋಕವೆಂಬುದು ಒಂದು ವಾಸ್ತಎಕತೆಯಾಗಿದ್ದು, ವಾಸ್ತವಿಕತೆಗಳ ಕಡೆಗೆ ಕಣ್ಣು 
ಮುಚ್ಚಿಕೊಳ್ಳುವ ಪ್ರತಿಯೊಬ್ಬನೂ ನಷ್ಟಕ್ಕೊಳಗಾಗುವಂತೆ ಪರಲೋಕವನ್ನು ಕಡೆಗಣಿಸಿ ಬದುಕುವವರು ಕೂಡಾ ನಷ್ಟ ಅನುಭವಿಸುವ 


ರೆಂಬುದಕ್ಕೆ ಇದು ಸಾಕ್ಟಿಯಾಗಿದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಧ್ಯಾಯ ಯೂನುಸ್‌: ಟಿಪ್ಪಣಿ. 12, ಅನ್ನಮ್ಸ್‌: 
ಟಿ-86, ಅರ್ರೂಮ್‌: ಟಿ-8. ಸಬಾ, ಟಿ-25) 

9. ಅರ್ಥಾತ್‌- ಇದು ನಮ್ಮ ಸ್ಥಾಯೀ ನಿಯಮ. ಪರಲೋಕದ ನಿರಾಕರಣೆಯು ಮುಂಚೆ ಗತಿಸಿದವರಿಗೆ ವಿನಾಶಕಾರಿಯಾಗಿ | 
ಪರಿಣಮಿಸಿದಂತೆಯೇ ಮುಂದೆ ಬರಲಿರುವ ಜನಾಂಗಗಳ ಪಾಲಿಗೂ ಸದಾ ವಿನಾಶಕಾರಿಯೇ ಆಗಿರುವುದು. ಹಿಂದೆಯೂ ಈ 
ನಿಯಮಕ್ಕೆ" ಯಾರೂ ಅತೀತರಾಗಿರಲಿಲ್ಲ. ಮುಂದೆಯೂ ಯಾರೂ ಇದಕ್ಕೆ ಅತೀತರಾಗಿರಲು ಸಾಧ್ಯವಿಲ್ಲ. 

ಈ ಲೋಕದಲ್ಲಿ ಅವರಿಗೆ ಒದಗಿರುವ ಅಥವಾ ಮುಂದೆ ಒದಗಲಿರುವ ಗತಿಯು ಅವರ ನೈಜ ಶಿಕ್ಷೆಯಾಗಿರು‏ مد 
ವುದಿಲ್ಲ. ನಿಜವಾದ ವಿನಾಶವು ಅವರಿಗೆ ಆ ಅಂತಿಮ ತೀರ್ಮಾನದ ದಿನ ಒದಗೆಲಿದೆ ಎಂಬ ಅರ್ಥದಲ್ಲಿ ಇಲ್ಲಿ ಈ ಮಾತನ್ನು‏ 
ಹೇಳಲಾಗಿದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಧ್ಯಾಯ ಅಲ್‌ ಅಲ್‌ರಾಫ್‌: ಟಿಪ್ಪಣಿ-5, 6 ಮತ್ತು ಹೊದ್‌: ಟಿ-105)‏ 

11. ಮೂಲದಲ್ಲಿ 'ಕದರಿಮ್ಮಲ್‌ಲೂಮ್‌' ಎಂಬ ಪದಗಳಿವೆ. ಇದರ ಅರ್ಥ- ಕೇವಲ 'ಆ ಅವಧಿ ನಿಶ್ಚಿತವಿದೆ' ಎಂದು 
ಮಾತ್ರವಾಗಿರದೆ, ಆ ಅವಧಿ ಅಲ್ಲಾಹನಿಗೆ ಮಾತ್ರ ತಿಳಿದಿದೆ ಎಂಬ ಅರ್ಥವೂ ಇದರಲ್ಲಿ ಸೇರಿದೆ. 

12. ಅರ್ಥಾತ್‌- ತಾಯಿಯ ಗರ್ಭ. ಇದರಲ್ಲಿ ಗರ್ಭಧಾರಣೆಯಾದೊಡನೆ ಶಿಶುವನ್ನು ಎಷ್ಟು ಬಲವಾಗಿ ಸ್ಥಿರಪಡಿಸ 
ಲಾಗುತ್ತದೆ ಮತ್ತು ಅದರ ರಕ್ಷಣೆ ಮತ್ತು ಬೆಳವಣಿಗೆಗೆ ಎಷ್ಟೆಲ್ಲಾ ಏರ್ಪಾಡುಗಳನ್ನು ಮಾಡಲಾಗುತ್ತದೆಂದರೆ, ಯಾವುದಾದರೂ 
ತೀವ್ರ ಬಗೆಯ ಅವಘಡದ ಹೊರತು ಗರ್ಭಪಾತವಾಗುವುದಿಲ್ಲ. 

13. ತಾತ್ಸೆರ್ಯವೇನೆಂದರೆ 'ನಾವ' ಒಂದು ತುಚ್ಛ ವೀರ್ಯದಿಂದ ನಿಮ್ಮ ಅಸ್ತಿಶ್ವವನ್ನಾರಂಭಿಸಿ ನಿಮ್ಮನ್ನು ಪೂರ್ಣ 
ಮಾನವನನ್ನಾಗಿ ಮಾಡಲು ಶಕೆ ಕ್ರರಾಗಿದ್ದೆವು ಎಂದ 'ಮೇಲೆ, ನಿಮ್ಮನ್ನು ಬೇರಾವುದಾದರೂ ರೀತಿಯಲ್ಲಿ ಪುನಃ ಸೃಷ್ಟಿಸಲು ನಾವು 
ಅಶಕ.ರಾಗುವುದು ಹೇಗೆ? 

14. ಅರ್ಥಾತ್‌. ಮರಣಾನಂತರ ಜೀವನ ಸಾಧ್ಯವಿದೆ ಎಂಬುದಕ್ಕೆ ಇಷ್ಟು ಸ್ಪಷ್ಟವಾದ ಪುರಾವೆ ಲಭ್ಯವಿದ್ದರೂ ಅದನ್ನು 
ಅಲ್ಲಗಳೆಯುತ್ತಿರುವವರು ಇಂದು ಅದನ್ನು ತಾವಿಚ್ಛಿಸುವಷ್ಟು ಅಣಕ ಮಾಡಿಕೊಳ್ಳಲಿ. ಇವರು ಸುಳ್ಳಾಗಿಸುವ ಆ ದಿನ ಬರುವಾಗ 
ಅದು ಅವರ ವಿನಾಶದ ದಿನವೆಂಬುದು ಅವರಿಗೇ ತಿಳಿದು ಬರುವುದು. 


ಕಾಂಡ-29 


77. ಅಲ್‌ ಮುರ್‌ಸಲಾತ್‌ 1091 


SEB IKE shh GD GUL TESA 
>} سر رج ھ و‎ 
7 وی‎ 4 ಎ 2 SAK AT 
تی بشرر‎ Ed من‎ 20000 
" 25-28). ನಾವು ಭೂಮಿಯನ್ನು ಜೀವಂತವಿರುವವರಿಗಾಗಿಯೂ ಮೃತರಿಗಾಗಿಯೂ ಶೇಖರಿಸಿಡು 
ವಂತಹದ್ದಾಗಿ ಮಾಡಲಿಲ್ಲವೇ? ಮತ್ತು ಅದರಲ್ಲಿ ಉನ್ನತೋನ್ನತ ಪರ್ವತಗಳನ್ನು ಸ್ಥಿರವಾಗಿರಿಸಲಿಲ್ಲವೇ? 
ಮತ್ತು ನಿಮಗೆ ಸಿಹಿ ನೀರನ್ನು ಕುಡಿಸಲಿಲ್ಲವೇ? ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. کا‎ 


(29-34) ಈಗೆ, ನೀವು ಯಾವುದನ್ನು ಸುಳ್ಳೆಂದು ಹೇಳುತ್ತಿದ್ದಿರೋ ಅದರೆಡೆಗೇ ನಡೆಯಿರಿ. ಮೂರು 
ಕವಲುಗಳುಳ್ಳ ನೆರಳಿನ ಕಡೆಗೆ ನಡೆಯಿರಿ. (ಅದು) ತಂಪೊದಗಿಸುವಂತಹದೂ ಅಲ್ಲ, ಅಗ್ನಿ ಜ್ವಾಲೆಯಿಂದ 


15. ಇದು ಪರಲೋಕ ಸಂಭವಿಸಲು ಸಾಧ್ಯವಿದೆ ಮತ್ತು ಅದು ಸಂಭವಿಸಬೇಕಾದುದು ನ್ಯಾಯೋಚಿತವೂ ಆಗಿದೆ 
ಯೆಂಬುದಕ್ಕೆ ಇನ್ನೊಂದು ಪುರಾವೆಯಾಗಿದೆ. ಭೂಮಿಯೆಂಬ ಈ ಒಂದು ಗೋಲವು ಕೋಟಿಗಟ್ಟಲೆ ವರ್ಷಗಳಿಂದ ಅಸಂಖ್ಯಾತ 
ಸೃಷ್ಟಿಗಳನ್ನು ತನ್ನ ಮಡಿಲಲ್ಲಿರಿಸಿಕೊಂಡಿದೆ. ಎಲ್ಲರ ಆವಶ್ಯಕತೆಗಳನ್ನು ಪೂರೈಸಲು ಬೇಕಾದ ತರತರದ ಅನಂತ ಭಂಡಾರಗಳು 
ಅದರ ಉದರದಿಂದ ಹೊರಬರುತ್ತಲೇ ಇವೆ. ಇನ್ನು ಇದೇ ಭೂಮಿಯಲ್ಲಿ ಈ ಎಲ್ಲ ವರ್ಗದ ಸೃಷ್ಟಿಗಳ ಅಸಂಖ್ಯ 
ಸದಸ್ಯರು ನಿತ್ಯವೂ ಸಾಯುತ್ತಿರುತ್ತಾರೆ ಮತ್ತು ಅವರೆಲ್ಲರ ಶವಗಳನ್ನು ಈ ಭೂಮಿಯಲ್ಲೇ ಕೊನೆಗಾಣಿಸಲಾಗುತ್ತದೆ ಮತ್ತು 
ಇದು ಪುನಃ ಎಲ್ಲ ವರ್ಗದ ಸೃಷ್ಟಿಗಳ ಹೊಸ ಸದಸ್ಕರ ಪಾಲನೆ ಪೋಷಣೆಗೆ ಸನ್ನದ್ಧವಾಗಿ ಬಿಡುತ್ತದೆ. ಇದರಲ್ಲಿ ಅಲ್ಲಲ್ಲಿ 
ಗಗನವನ್ನು ಚುಂಬಿಸುವಂತಹ ಪರ್ವತಗಳ ಸಾಲುಗಳೂ, ಶಿಖರಗಳೂ ಇವೆ. ಯತುಗಳ ಬದಲಾವಣೆಯಲ್ಲಿ, ಮಳೆ ಬೀಳುವುದರಲ್ಲಿ, 
ನದಿಗಳ ಉಗಮದಲ್ಲಿ, ಫಲವತ್ತಾದ ಕಣಿವೆಗಳ ಅಸ್ತಿತ್ವದಲ್ಲಿ, ತರತರದ ಖನಿಜಗಳನ್ನು ಮತ್ತು ps ಶಿಲೆಗಳನ್ನು 
ಒದಗಿಸುವುದರಲ್ಲಿ ಅವುಗಳಿಗೆ ಮಹತ್ವದ ಪಾತ್ರವಿದೆ. ಈ ಭೂಮಿಯ ಗರ್ಭದೊಳಗೂ ಸಿಹಿ ನೀರನ್ನು ಉಂಟು ಮಾಡ 
ಲಾಗಿದೆ. ಇದರ ಬೆನ್ನ ಮೇಲೂ ಸಿಹಿ ನೀರಿನ ಕಾಲುವೆಗಳೂ, ನದಿಗಳೂ ಹರಿಯುತ್ತಿವೆ. ಇವೆಲ್ಲವೂ ಒಬ್ಬ ಮಹಾ ಮಹಿಮನು 
ಇವನ್ನೆಲ್ಲ ಸೃಷ್ಟಿಸಿರುವನೆಂಬುದಕ್ಕೆ ಮತ್ತು ಅವನು ಸರ್ವಶಕ್ತನಾಗಿರುವುದು ಮಾತ್ರವಲ್ಲ, ಸರ್ವಜ್ಜನೂ ಯುಕ್ತಿವಂತನೂ 
ಆಗಿರುವನೆಂಬುದಕ್ಕೆ ಪುರಾವೆಗಳಲ್ಲವೇ? ಅವನ ಶಕ್ತಿ ಮತ್ತು ಯುಕ್ತಿಯಿಂದಲೇ ಈ ಭೂಮಿಯು ಇಷ್ಟೆಲ್ಲ ಸಾಧನಗಳೊಂದಿಗೆ 
ಮತ್ತು ಈ ಎಲ್ಲ ಯುಕ್ತಿಗಳೊಂದಿಗೆ ರಚಿತವಾಗಿದೆಯೆಂದ ಮೇಲೆ, ಅವನದೇ ಶಕ್ತಿಯು ಈ ಲೋಕವನ್ನು ಮಡಚಿಟ್ಟು 
ಬೇರೆಯೇ ವಿಧದ ಇನ್ನೊಂದು "ಲೋಕವನ್ನು ನಿರ್ಮಿಸಬಲ್ಲುದು ಮತ್ತು ಈ ಲೋಕದಲ್ಲಿ ಮನುಷ್ಯನು ಮಾಡಿರುವ ಕರ್ಮಗಳ 
ಬಗ್ಗೆ ವರದಿ ಪಡೆಯಲು ಇದರ ಅನಂತರ ಇನ್ನೊ೦ದು ಲೋಕವನ್ನು ನಿರ್ಮಿಸಬೇಕಾದುದು ಅವನ ಯುಕ್ತಿವಂತಿಕೆಯ ಬೇಡಿಕೆ 
ಯಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಬುದ್ದಿಯುಳ್ಳ ಯಾವುದೇ ವ್ಯಕ್ತಿಗೆ ಪ್ರಯಾಸವಾಗುತ್ತದೆಯೇ? 

16. ಅರ್ಥಾತ್‌- ಅಲ್ಲಾಹನ ಮಹಿಮೆಯ ಮತ್ತು ಯುಕ್ತಿಯ ಪವಾಡಗಳನ್ನು ಕಂಡ ಬಳಿಕವೂ ಪರಲೋಕವು ಸಂಭವನೀಯ 
ವಾಗಿದೆ ಮತ್ತು ಅದು ಸಂಭವಿಸಬೇಕಾದುದು ತರ್ಕಬದ್ಧವಾಗಿದೆ ಎಂಬುದನ್ನು ನಿರಾಕರಿಸುವವರು ತಮ್ಮ ತಪ್ಪು ಕಲ್ಪನೆಯಲ್ಲೇ 
ಬಿದ್ದುಕೊಂಡಿರಲು ಇಚ್ಛಿಸುತ್ತಾರೆಂದಾದರೆ ಬಿದ್ದುಕೊಳ್ಳಲಿ. ಅವರ ನಿರೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ಇವೆಲ್ಲ ಸಂಭವಿಸುವ ದಿನ, 
ತಮ್ಮ ಮೂರ್ಯತನದಿಂದಾಗಿ ತಾವೇ ತಮಗೆ ವಿನಾಶ ತಂದುಕೊಂಡೆವು ಎಂಬುದು ಅವರಿಗೆ ಮನವರಿಕೆಯಾಗುವುದು. 

17. ಪರಲೋಕೆ ವಿಶ್ವಾಸಕ್ಕೆ ಬೇಕಾದ ಆಧಾರಗಳನ್ನು ಕೊಟ್ಟ ಬಳಿಕ ಇದೀಗ ಅದು ಸಂಭವಿಸಿ ಬಿಟ್ಟಾಗ ಈ ನಿಷೇಧಿಗಳ 
ಪಾಡೇನಾಗುವುದೆಂಬುದನ್ನು ತಿಳಿಸಲಾಗುತ್ತಿದೆ. 4 

18. ನೆರಳೆಂದರೆ ಹೊಗೆಯ ನೆರಳು. ಮೂರು ಕವಲುಗಳೆಂದರೆ ಬಹುದೊಡ್ಡ ಹೊಗೆ ಎದ್ದೌಗ ಅದು ಮೇಲೆ ಹೋಗಿ |' 
ಮೂರು ಕವಲುಗಳಾಗಿ ವಿಭಾಗವಾಗುತ್ತದೆ. 


ಕಾಂಡ-29 


1092 ಕುರ್‌ಆನ್‌ ಮ್ಯಾಖ್ಯಾನ 


ان 


SIA NASA A ass Uh SEES 
ಗ سسجت تک‎ 
SNS OE SE SEAMS KL YS 


ಹಲ್‌ ಲ್‌ 


pe BES 7 5G SE JRL لان‎ ಭ್ರ 
NE ربز بگاز و رت تا تا‎ 


eed ಅಲ್ಲ. ಆ ಬೆಂಕಿಯು ದೊಡ್ಡ ದೊಡ್ಡ ಭವನದಂತಹ ಕಿಡಿಗಳನ್ನು ಉಗುಳುವುದು. ಅವು 
(ಜಿಗಿಯುತ್ತಿರುವ) ಹಳದಿ: ಒಂಟೆಗಳೋ ಎಂಬಂತಿರುವುವು.” ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 
(35-37) ಅದು, ಅವರೇನೂ ಮಾತನಾಡದ ದಿನವಾಗಿರುವುದು ಮತ್ತು ಅವರಿಗೆ ಅಂದು ನೆಪಗಳ 
ನ್ನೊಡ್ಡುವ ಅನುಮತಿಯನ್ನೂ ನೀಡಲಾಗದು.* ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 
(38-40) ಇದು ತೀರ್ಪಿನ ದಿನ. ನಾವು ನಿಮ್ಮನ್ನೂ ನಿಮ್ಮ ಪೂರ್ವಜರನ್ನೂ ಒಟ್ಟುಗೂಡಿಸಿ 
ಬಿಟ್ಟಿದ್ದೇವೆ. ಈಗ ನಿಮಗೆ ಸಾಧ್ಯವಿದ್ದರೆ ` ನನ್ನ ವಿರುದ್ಧ ಏನಾದರೂ ಕುತಂತ್ರ ನಡೆಸಿ ನೋಡಿರಿ.” 
ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 


(41-45) ಧರ್ಮನಿಷ್ಠರು” "ಇಂದು ನೆರಳುಗಳಲ್ಲೂ ಚಿಲುಮೆಗಳಲ್ಲೂ ಇದ್ದಾರೆ ಮತ್ತು ಅವರು 
ಇಷ್ಟಪಡುವ ಫಲಗಳು (ಅವರಿಗಾಗಿ ಸಿದ್ಧವಾಗಿವೆ) ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಾಗಿ 


19. ಅರ್ಥಾತ್‌- ಪ್ರತಿಯೊಂದು ಕಿಡಿಯೂ ಒಂದು ಕೋಟೆಯಷ್ಟು ದೊಡ್ಡಬಾಗಿರುವುದು. ಈ ದೊಡ್ಡ ಕಿಡಿಗಳು ಮೇಲೆದ್ದು 
ಸ್ಫೋಟಗೊಳ್ಳುವಾಗ ಮತ್ತು ಎಲ್ಲ ದಿಕ್ಕುಗಳಿಗೂ ಹಾರಲಾರಂಭಿಸುವಾಗ ಅವು ಹಳದಿ ಬಣ್ಣದ ಒಂಟೆಗಳು ಜಿಗಿಯುತ್ತಿವೆಯೋ 
ಎಂಬಂತೆ ಕಾಣಿಸುವುವು. 

. 20. ಇದು ಅವರು ನರಕವನ್ನು ಪ್ರವೇಶಿಸುತ್ತಿರುವಾಗ ಅವರ ಮೇಲೆ ಉಂಟಾಗುವ ಕೊನೆಯ ಅವಸ್ಥೆಯಾಗಿರುವುದು. 
ಇದಕ್ಕೆ ಮುಂಚೆ, "ಅವರು ಹಶ್ರ್‌ನ ' ಮೈದಾನದಲ್ಲಿ ಸಾಕಷ್ಟು ಪ್ರಲಾಪ ಮಾಡಿರುವರು. ಇದು ಪವಿತ್ರ ಕುರ್‌ಆನಿನ ಅನೇಕ 
ಕಡೆಗಳಲ್ಲಿ ವಿವರಿಸಲ್ಪಟ್ಟಿದೆ. ಆದರೆ ಅವರು ಅಪರಾಧಿಗಳೆಂಬುದು ಎಲ್ಲ ಸಾಕ್ಸ್ಯಗಳಿಂದಲೂ ಸಾಬೀತುಗೊಂಡಾಗ ಮತ್ತು 
ಅವರ ಕೈಕಾಲುಗಳೂ, ಇತರ ಅಂಗಾಂಗಗಳೂ ಅವರ ವಿರುದ್ಧ ಸಾಕ್ಷಿ ಹೇಳಿ ಅವರು ಅಪರಾಧಿಗಳೆಂಬುದರ ಬಗ್ಗೆ ಯಾವ 
ಸಂದೇಹವೂ ಉಳಿಯದಿದ್ದಾಗ ಅವರು ಸ್ಥಂಬೀಭೂತರಾಗಿ ಬಿಡುವರು. ಅವರ ಬಳಿ ತಮ್ಮ ಪರವಾಗಿ ಮುಂದೊಡ್ಡಲು 
ಯಾವ ನೆಪವೂ ಉಳಿದಿರಲಾರದು. ನೆಪ ಹೇಳಲು ಅನುಮತಿ ಸಿಗಲಾರದು ಎಂಬುದರ ಅರ್ಥ- ಅವರಿಗೆ ಯಾವುದೇ 
ಸ್ಪಷ್ಟೀಕರಣ ನೀಡುವ ಅವಕಾಶ ಕೊಡದೆ ಅವರ ವಿರುದ್ಧ ತೀರ್ಪು ನೀಡಿ ಬಿಡಲಾಗುವುದು ಎಂದಲ್ಲ, ನಿಜವಾಗಿ ಇದರರ್ಥವೇನೆಂದರೆ 
ಅವರು ಸ್ತಂಭೀಭೂತರಾಗಿ ಬಿಡುವಂತೆ ಮತ್ತು ತಮ್ಮ ಪರವಾಗಿ ಯಾವುದೇ ಸಬೂಬು ಹೇಳಲು ಅವರಿಗೆ ಸಾಧ್ಯವಾಗದಂತೆ, 
ಅಷ್ಟು ಪ್ರಬಲವಾದ ಪುರಾವೆಗಳೊಂದಿಗೆ ಅವರ, ಅಪರಾಧಗಳನ್ನು ಸಾಬೀತುಪಡಿಸಲಾಗುವುದು. 

, 21. ಅರ್ಥಾತ್‌- ನೀವು ಭೂಲೋಕದಲ್ಲಿ ಸಾಕಷ್ಟು ಕುತಂತ್ರಗಳನ್ನೂ, ವಂಚನೆಗಳನ್ನೂ ನಡೆಸಿದಿರಿ. ಈಗ ನಿಮಗೆ, ನಿಮ್ಮ 
ಯಾವುದಾದರೂ ಕುತಂತ್ರವನ್ನು ಪ್ರಯೋಗಿಸಿ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿದ್ದರೆ ಹಾಗೆ ಮಾಡಿ ನೋಡಿರಿ. 

22. ಇಲ್ಲಿ ಈ ಪದವು 'ಮುಕದ್ದಿಬೀನ್‌'ಗಳೆ(ಸುಳ್ಳಾಗಿಸುವವರ) ವಿರುದ್ಧ ಪ್ರಯೋಗವಾಗಿದೆ. ಆದುದರಿಂದ ಇಲ್ಲಿ 
ಮುತ್ತಕೀಗಳು(ಧರ್ಮನಿಷ್ಠರು) ಎಂದರೆ - ಪರಲೋಕವನ್ನು ನಿರಾಕರಿಸದೆ ಇದ್ದವರು ಮತ್ತು ಅದನ್ನು ನಂಬಿ, ಅಲ್ಲಿ ನಾವು ನಮ್ಮ 


ಕಾಂಡ-29 


77. ಅಲ್‌ ಮುರ್‌ಸಲಾತ್‌ 1093 


285 at) 72 22ھ 7 می و تن‎ 
ps ISS ڈودیں تو‎ ಯಗ 
Pd (2 م6‎ 32% PR رھ ودےط‎ 2ಡಿ 
BEN Pe بن دنا ة‎ ಸ ನ ون۵ دیں‎ 
کے حصیفی ہے 1 ہوسے جع ہے‎ 
EE ಜಿನ ای‎ ۵ 7 09 ۵ 
ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ. ನಾವು ಸಜ್ಜನರಿಗೆ ಇಂತಹದೇ ಸತ್ಸಲವನ್ನು ನೀಡುತ್ತೇವೆ. 
ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.* 
(46-50) ತಿನ್ನಿರಿ ಮತ್ತು ಅನುಭೋಗಿಸಿರ್‌- ಕೆಲವು ದಿನ ಮಾತ್ರ.* ವಾಸ್ತವದಲ್ಲಿ ನೀವು ಅಪರಾಧಿ 
ಗಳಾಗಿದ್ದೀರಿ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇವರೊಡನೆ (ಅಲ್ಲಾಹನ ಮುಂದೆ) ತಲೆಬಾಗಿರಿ 


ಎಂದಾಗ ಇವರು ತಲೆಬಾಗುವುದಿಲ್ಲ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವದೆ. ಇನ್ನು ಇದರ (ಕುರ್‌ಆನಿನ) 
ಅನಂತರ ಇನ್ನಾವ ವಚನದ ಮೇಲೆ ತಾನೇ ಇವರು ವಿಶ್ವಾಸವಿರಿಸುವರು?' 


ಮಾತು, ಕರ್ಮ ಮತ್ತು ಶೀಲ ಚಾರಿತ್ಯ್ಯಗಳ ಕುರಿತು ನಡೆಯಲಿರುವ ವಿಚಾರಣೆಗೆ ಉತ್ತರ ಕೊಡಬೇಕಾಗುವುದೆಂದು ಭಾವಿಸುತ್ತ 
ಜೀವನ ನಡೆಸಿದವರು ಎಂದರ್ಥ. - 

23. ಇಲ್ಲಿ ಈ ನುಡಿಯ ಅರ್ಥವೇನೆಂದರೆ- ಒಂದೆಡೆ ಆ ಜನರಿಗೆ ಈಗಾಗಲೇ ವಿವರಿಸಲಾಗಿರುವಂತಹ ವಿಪತ್ತು 
ಎದುರಾಗಿರುವುದು. ಅಂದರೆ ಹಶ್ಪ್‌ನ ಮೈದಾನದಲ್ಲಿ ಅವರು ಅಪರಾಧಿಗಳೆಂಬ ನೆಲೆಯಲ್ಲಿ ನಿಂತಿರುವರು, ಅವರು ಮರು 
ಮಾತೆತ್ತಲಿಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಅವರ ಅಪರಾಧಗಳನ್ನೆಲ್ಲಾ ಬಹಿರಂಗವಾಗಿಯೇ ಸಾಬೀತುಗೊಳಿಸಲಾಗುವುದು 
ಮತ್ತು ಅಂತಿಮವಾಗಿ ಅವರು ನರಕದ ಇಂಧನಗಳಾಗಿ ಬಿಡುವರು. ಈ ಸಂಕಷ್ಟದ ಜೊತೆಗೆ ಅವರಿಗೆ ಎದುರಾಗಲಿರುವ 
ಇದಕ್ಕಿಂತಲೂ ದೊಡ್ಡ ಇನ್ನೊಂದು ಸಂಕಷ್ಟವೇನೆಂದರೆ- ಯಾವ ಸತ್ಯವಿಶ್ವಾಸಿಗಳ ವಿರುದ್ಧ. ಅವರು ಜೀವನ' ಪರ್ಯಂತ 
ಹೋರಾಡಿದ್ದರೋ, ಯಾರನ್ನು ಮೂರ್ಪರು, ಸಂಕುಚಿತವಾದಿಗಳು ಮತ್ತು ಗೊಡ್ಡು ಸಂಪ್ರದಾಯವಾದಿಗಳೆಂದು 
ಮೂದಲಿಸುತ್ತಿದ್ದರೋ, ಯಾರನ್ನು ಜೀವನದಾದ್ಯಂತ ಗೇಲಿ ಮಾಡುತ್ತಿದ್ದರೋ ಯಾರನ್ನು ತೀರಾ ಕೀಳುಮಟ್ಟದ ನೀಚರೆಂದು 
ಭಾವಿಸಿಕೊಂಡಿದ್ದರೋ, ಅದೇ ಜನರು ಸ್ವರ್ಗದಲ್ಲಿ ಮೋಜು ಮಾಡುತ್ತಿರುವುದನ್ನು ಇವರು ಕಾಣುವರು. 

24. ಈಗ ಮಾತನ್ನು ಕೊನೆಗೊಳಿಸುತ್ತ ಮಕ್ಕಾದ ಸತ್ಕನಿಷೇಧಿಗಳನ್ನು ಮಾತ್ರವಲ್ಲ, ಅಖಿಲ ಜಗತ್ತಿನ ಎಲ್ಲ 
ಸತ್ಮನಿಷೇಧಿಗಳನ್ನು ಕರೆದು ಈ ಮಾತುಗಳನ್ನು ಹೇಳಲಾಗುತ್ತಿದೆ. 

25. ಅರ್ಥಾತ್‌- ಈ ಲೋಕದ ಕೆಲವೇ ದಿನಗಳ ಬಾಳುವೆಯಲ್ಲಿ. 

26. ಅಲ್ಲಾಹನ ಮುಂದೆ ಬಾಗುವುದೆಂದರೆ ಆರಾಧನಾ ಕರ್ಮಗಳನ್ನೆಸಗುವುದು ಮಾತ್ರವಲ್ಲ. ಅವನು ಕಳುಹಿಸಿದ 
ಪ್ರವಾದಿಗಳನ್ನು ಮತ್ತು ಅವನು ಅವತೀರ್ಣಗೊಳಿಸಿದ ಗ್ರಂಥವನ್ನು ನಂಬುವುದು ಮತ್ತು ಅವನ ಎಲ್ಲ ಆಜ್ಞೆಗಳನ್ನು 
ಅನುಸರಿಸುವುದು ಕೂಡಾ ಇದರಲ್ಲಿ ಸೇರಿದೆ. 

27. ಮಾನವನಿಗೆ ಸತ್ಯ ಮತ್ತು ಮಿಥ್ಯಗಳ ವ್ಯತ್ಕಾಸಗಳನ್ನು ತಿಳಿಸಲು ಹಾಗೂ ನೇರ ಮಾರ್ಗವನ್ನು ತೋರಿಸಲು 
ಲಭ್ಮವಿರುವ ಅತ್ಮಂತ ಪರಿಣಾಮಕಾರಿ ಸಾಧನವನ್ನು ಪವಿತ್ರ ಕುರ್‌ಆನಿನ ರೂಪದಲ್ಲಿ ಅವತೀರ್ಣಗೊಳಿಸಲಾಗಿದೆ. ಇದನ್ನು 
ಓದಿ ಅಥವಾ ಕೇಳಿ ತಿಳಿದ ಬಳಿಕವೂ ಒಬ್ಬ ವ್ಯಕ್ತಿ ಸತ್ಯದ ಮೇಲೆ ಸಾನ್‌ ಬೇರೆ ಯಾವ 
ವಸ್ತು ತಾನೇ ಅವನನ್ನು ಸನ್ಮಾರ್ಗಕ್ಕೆ ತರಬಲ್ಲುದು? 


ಕಾಂಡ-29 


1094 ಕುರ್‌ಆನ್‌ ವ್ಯಾಖ್ಯಾನ 


' “ಹರಿಚಯ 
ಹೆಸರು ۱ 
ಎರಡನೆಯ ಸೂಕ್ತದಲ್ಲಿರುವ 'ಅನಿನ್ನಬಇಲ್‌ مع جدہ‎ ಎಂಬ ನುಡಿಯ 'ಅನ್ನಬಲ್‌' ಪದವನ್ನು ಇದರ ಹೆಸರೆಂದು 
ಸಾರಲಾಗಿದೆ. ಇದು ಈ ಅಧ್ಯಾಯದ ಹೆಸರು ಮಾತ್ರವಲ್ಲ, ಇದರ ವಿಷಯಗಳ ಶೀರ್ಷಿಕೆಯೂ ಆಗಿರುತ್ತದೆ. ಏಕೆಂದರೆ, 
'ನಬಲ್‌' ಎಂಬುದರ ಅರ್ಥ- "ಪುಸರುತ್ಡಾನ ಮತ್ತು ಪರಲೋಕದ ವಾರ್ತೆ" ಎಂದಾಗಿದ್ದು, ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ 
ಅದನ್ನೇ ಚರ್ಚಿಸಲಾಗಿದೆ. ” 


ಅವಶೀರ್ಣ ಕಾಲ 
ಸೂರಃ 'ಅಲ್‌ ಕಿಯಾಮ?ದಿಂದ ಸೂರಃ 'ಅನ್ನಾಯಿಆತ್‌' ವರೆಗಿನ ಅಧ್ಯಾಯಗಳ ವಿಷಯಗಳು ಪರಸ್ಪರ ಹೋಲುತ್ತವೆ 
ಮತ್ತು ಇವೆಲ್ಲವೂ ಮಕ್ಕಾದ ಆರಂಭ ಕಾಲದಲ್ಲಿ ಅವಕೀರ್ಣಗೊಂಡ ಅಧ್ಯಾಯಗಳೆಂದು ತಿಳಿದು' ಬರುತ್ತದೆ. 


ಚರ್ಚಾ ವಿಷಯಗಳು 

ಪುನರುತ್ಥಾನ ಮತ್ತು ಪರಲೋಕದ ಸಮರ್ಥನೆ ಹಾಗೂ ಅದನ್ನು ಸ್ವೀಕರಿಸುವುದರ ಅಥವಾ ನಿರಾಕರಿಸುವುದರ 
ಪರಿಣಾಮವನ್ನು ಜನರಿಗೆ ತಿಳಿಸುವುದೇ ಈ ಅಧ್ಯಾಯದ ಮುಖ್ಯ ವಿಷಯವಾಗಿದೆ. 

ಪ್ರವಾದಿವರ್ಯರು(ಸು ಪವಿತ್ರ ಮಕ್ಕಾ ಪಟ್ಟಣದಲ್ಲಿ ಮೊದಮೊದಲು ಇಸ್ಲಾಮ್‌ ಧರ್ಮದ ಪ್ರಚಾರ' ಕಾರ್ಯವನ್ನು 
ಆರಂಭಿಸಿದಾಗ ಅದು ಮೂರು ವಿಷಯಗಳನ್ನು ಅಧರಿಸಿತ್ತು- 

1 ಏಕದೇವತ್ವ 2) ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ಸ 3) ಪರಲೋಕ. 

ಈ ಮೂರು ವಿಷಯಗಳಲ್ಲಿ ಮೊದಲ ಎರಡು ವಿಷಯಗಳಂತೂ ಮಕ್ಕಾದವರಿಗೆ ಅರೋಚಕವೇ ಆಗಿದ್ದುವು ಮತ್ತು 
ಸ್ವೀಕಾರಾರ್ಹವಾಗಿರಲಿಲ್ಲ. ಆದರೆ ಕೆಲವು ವ್ಯಕ್ತ ಕಾರಣಗಳಿಂದಾಗಿ, ಮೂರನೆಯ ವಿಷಯವು ಅವರ ಪಾಲಿಗೆ ಮತ್ತಷ್ಟು ಪೇಚಿನ 
ದ್ಲಾಗಿತ್ತು. ಇದನ್ನು ಅವರ ಮುಂದಿಡಲಾದಾಗ, ಅವರು ಇದನ್ನೇ ಅತಿ ಹೆಚ್ಚು ಅಪಹಾಸ್ಕ ಮಾಡಿದರು. ಆದರೆ ಅವರನ್ನು ಇಸ್ಲಾಮಿನ 
ದಾರಿಗೆ ತರಬೇಕಾದರೆ, ಪರಲೋಕ ವಿಶ್ವಾಸವನ್ನು ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿಸಬೇಕಾದುದು ಅನಿವಾರ್ಯವಾಗಿತ್ತು. 
ಏಕೆಂದರೆ, ಈ ವಿಶ್ವಾಸವನ್ನು ಅಂಗೀಕರಿಸದೆ, ಸತ್ಯ ಮತ್ತು ಅಸತೃದ ವಿಷಯದಲ್ಲಿ ಅವರು ಗಂಭೀರವಾಗಿ ವಿಚಾರ ನಡೆಸಲು 
ಸಾಧ್ಯವೇ ಇರಲಿಲ್ಲ. ಆದುದರಿಂದಲೇ ಮಕ್ಕಾ ಜೀವನದ ಆರಂಭದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲಿ ಪರಲೋಕ 
ವಿಶ್ವಾಸವನ್ನು ಸರಿಯಾಗಿ ಮನವರಿಕೆ ಮಾಡಿಸುವುದಕ್ಕೇ ಹೆಚ್ಚಿನ ಒತ್ತು ಕೊಡಲಾಗಿದೆ. 

ಈ ರೀತಿ, ಈ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲಿ ಪರಲೋಕದ ವಿಷಯವನ್ನು ಇಷ್ಟು ಬಾರಿ ಪುನರಾವರ್ತಿಸಿರು 
ವುದೇಕೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡ ಬಳಿಕ, ಈಗ ಈ ಅಧ್ಯಾಯದ ವಿಷಯಗಳ ಕಡೆಗೆ ದೃಷ್ಟಿ ಬೀರೋಣ. ಇದರಲ್ಲಿ 
ಪ್ರಥಮವಾಗಿ- ಪುನರುತ್ಥಾನದ ಸುದ್ದಿ ಕೇಳಿದ ಬಳಿಕ ಮಕ್ಕಾದ ಎಲ್ಲ ಬೀದಿ-ಕೇರಿಗಳಲ್ಲಿ ಮತ್ತು ಮಕ್ಕಾ ದವರ ಎಲ್ಲಾ ಸಭೆಗಳಲ್ಲಿ 
ಆ ಕುರಿತು ನಡೆಯುತ್ತಿದ್ದ ಚರ್ಚೆಗಳು ಮತ್ತು ಪಿಸುಮಾತುಗಳ ಕಡೆಗೆ ಸೂಚನೆ ನೀಡಲಾಗಿದೆ. ಅನಂತರ ಪರಲೋಕವನ್ನು 
ನಿರಾಕರಿಸುವವರೊಡನೆ ಹೀಗೆ ಪ್ರಶ್ನಿಸಲಾಗಿದೆ: ಭೂಮಿಯಿಂದ ಆಕಾಶದ ವರೆಗೂ ಇರುವ ಈ ಅದ್ಭುತ ಕಾರ್ಯಾಗಾರ ಮತ್ತು 
ಇದರೊಳಗಿರುವ ಯುಕ್ತಿ ಹಾಗೂ ಔಚತ್ಯಗಳು ನಿಮಗೆ ಕಾಣಿಸುವುದಿಲ್ಲವೇ? ಇದರಲ್ಲಿರುವ ವಸ್ತುಗಳೆಲ್ಲಾ ಯಾವ ಸರ್ವಶಕ್ತನು 
ಇವುಗಳನ್ನು ಸೃಷ್ಟಿಸಿರುವನೋ ಅವನ ಶಕ್ತಿಯು ಪುನರುತ್ಥಾನವನ್ನುಂಟು ಮಾಡಲು ಮತ್ತು ಪರಲೋಕವನ್ನು ಸ್ಥಾಪಿಸಲು 
ಸಮರ್ಥವಲ್ಲವೆಂದೇ ನಿಮಗೆ ತಿಳಿಸುತ್ತಿವೆಯೇ? ಈ ಇಡೀ ಕಾರ್ಯಾಗಾರದಲ್ಲಿ ಇಷ್ಟು ಉನ್ನತ ಮಟ್ಟದ ಯುಕ್ತಿ ಮತ್ತು ಮೇಧಾಶಕ್ತಿ 
ಕಾರ್ಯವೆಸಗುತ್ತಿರುವುದನ್ನು ಕಣ್ಣಾರೆ ಕಾಣುತ್ತಿರುವಾಗಲೂ ನಿಮಗೆ, ಇದರ ಒಂದೊಂದು ಭಾಗ ಮತ್ತು ಒಂದೊಂದು ಚಲನೆಯೂ 
ಒಂದು ಉದ್ದೇಶವನ್ನು ಹೊಂದಿದೆ, ಆದರೆ ಈ ಒಟ್ಟು ಕಾರ್ಯಾಗಾರವು ವಸ್ತುಶಃ ಉದ್ದೇಶರಹಿತವಾಗಿದೆ ಯಂದೇ 
ತೋಚುತ್ತಿದೆಯೇ? ನಿಜವಾಗಿ, ಈ ಕಾರ್ಯಾಗಾರದಲ್ಲಿ ಮಾನವನನ್ನು ಮುಖ್ಯಸ್ಥನ(೯ಂm) ಸ್ಥಾನದಲ್ಲಿ ನೇಮಕ ಮಾಡಿ, ಇಲ್ಲಿ 


78. ಅನ್ನಬಲ್‌ - 1095 


ಅವನಿಗೆ ವಿಶಾಲವಾದ ಅಧಿಕಾರಗಳನ್ನ೦ತೂ ಕೊಡಲಾಗಿದೆ. ಆದರೆ ಅವನು ತನ್ನ ಕೆಲಸ ಮುಗಿಸಿ ಇಲ್ಲಿಂದ ಹೊರಟು ಹೋದ 
ಬಳಿಕ ಅವನನ್ನು ಹೀಗೆಯೇ ಬಿಟ್ಟು ಬಿಡಲಾಗುವುದೆಂದು ಮತ್ತು ಸರಿಯಾಗಿ ಕೆಲಸ ನಿರ್ವಹಿಸಿದ್ದಕ್ಕಾಗಿ ಯಾವುದೇ ವೇತನ ಅಥವಾ 
ಪುರಸ್ಕಾರವನ್ನೂ ಅವನಿಗೆ ನೀಡಲಾಗದು ಅಥವಾ' ಕೆಲಸ ಕೆಡಿಸಿದ್ದಕ್ಕಾಗಿ ಯಾವುದೇ ವಿಚಾರಣೆ ಅಥವಾ ಶಿಕ್ಸೆಗೂ ಅವನನ್ನು 
ಒಳಪಡಿಸಲಾಗದು ಎಂಬುದಕ್ಕಿಂತ ಹೆಚ್ಚು ಅರ್ಥಹೀನ ಹಾಗೂ ಅಸಂಬದ್ಧ ಮಾತು ಬೇರೇನದೆ? ' 

ಈ ಆಧಾರ ಪ್ರಮಾಣಗಳನ್ನು ಕೊಟ್ಟ ಬಳಿಕ ತೀರ್ಮಾನದ ದಿನ ಖಂಡಿತವಾಗಿಯೂ ಅದರ ನಿಶ್ಚಿತ ಸಮಯಕ್ಕೆ ಸರಿಯಾಗಿ 
ಬಂದೇ ತೀರುವುದು ಮತ್ತು ನಿಮ್ಮ ನಿರಾಕರಣೆಯು ಆ ಘಟನೆಯನ್ನು ಅದು ಸಂಭವಿಸದಂತೆ ತಡೆಯಲಾರದು ಎಂದು ಬಹಳ 
ಒತ್ತು ಕೊಟ್ಟು ಹೇಳಲಾಗಿದೆ. 

ಅನಂತರ 21ರಿಂದ 30ರ ವರೆಗಿನ ಸೂಕ್ತಗಳಲ್ಲಿ- ವಿಚಾರಣೆ ನಡೆಯುವುದೆಂದು ನಿರೀಕ್ಷಿಸದ ಹೌಗೂ,' ನಮ್ಮ ಸೂಕ್ತಗಳನ್ನು 
ತಿರಸ್ಕರಿಸಿದ ಜನರ ಒಂದೊಂದು ದುಷ್ಕತ್ಯವೂ ನಮ್ಮ ಬಳಿ, ಎಣಿಕೆ ಮಾಡಿ ಬರೆದಿಡಲ್ಪಟ್ಟಿದೆ ಮತ್ತು ಅವರ ಕರ್ಮಗಳ ಸಂಪೂರ್ಣ 
ಪ್ರತಿಫಲವನ್ನು ಕೊಡಲಿಕ್ಕಾಗಿ ನರಕವು ಕಾದುಕೊಂಡಿದೆ ಎಂದು ಹೇಳಲಾಗಿದೆ. 

ತರುವಾಯ 31ರಿಂದ 36ರ ವರೆಗಿನ ಸೂಕ್ತಗಳಲ್ಲಿ- ತಾವು ಹೊಣೆಗಾರರು ಹಾಗೂ ವಿಚಾರಣಾರ್ಹರು ಎಂಬ 
ಪ್ರಜ್ಞೆಯೊಂದಿಗೆ, ಲೋಕದಲ್ಲಿರುವಾಗಲೇ ತಮ್ಮ ಪರಲೋಕ ಜೀವನವನ್ನು ಉತ್ತಮಪಡಿಸುವ ಬಗ್ಗೆ ಚಿಂತಿಸಿದ್ದ ಜನರಿಗೆ 
ಅತ್ಕುತ್ತಮ ಪ್ರತಿಫಲ ಸಿಗಲಿರುವ ಕುರಿತು ಹೇಳಲಾಗಿದೆ. 

ಕೊನೆಗೆ- ದೇವ ನ್ಯಾಯಾಲಯದ ಸ್ವರೂಪವನ್ನು ಚಿತ್ರಿಸಲಾಗಿದ್ದು, ಅಲ್ಲಿ ಯಾರಾದರೂ ತನಗೆ ಬೇಕಾದವರಿಗೆ ಕ್ಷಮೆ 
ಕೊಡಿಸಿಯೇ ತೀರುವೆನೆಂದು ಪಟ್ಟು ಹಿಡಿದು ಕೂರುವುದಂತೂ ದೂರದ ಮಾತು, ಅನುಮತಿ ಇಲ್ಲ, ದೆ ಬಾಯಿ ತೆರೆಯುವ 
ಧೈರ್ಯವೂ ಅಲ್ಲಿ ಯಾರಿಗೂ ಇರಲಾರದು. ಇನ್ನು ಅನುಮತಿ ಕೊಡುವುದಿದ್ದರೂ ಯಾರ ಪರವಾಗಿ ಶಿಫಾರಸು ಮಾಡಲು 
ಅನುಮತಿ ನೀಡಲಾಗಿದೆಯೋ ಅವರ ಪರವಾಗಿ ಮಾತ್ರ ಶಿಫಾರಸು ಮಾಡಬೇಕು ಮತ್ತು ಶಿಫಾರಸಿನ ವೇಳೆ ಯಾವುದೇ 
ಅನುಚಿತ ಮಾತನ್ನು ಆಡಬಾರದು ಎಂಬ ಶರತ್ತಿನೊಂದಿಗೇ ಕೊಡಲಾಗುವುದು. ಅಲ್ಲದೆ ಲೋಕದಲ್ಲಿ ಸತ್ಯವಚನವನ್ನು 
ಅಂಗೀಕರಿಸಿದ್ದ ಮತ್ತು ಪಾಪ ಕೃತ್ಯಗಳಲ್ಲಿ ಒಳಗೊಂಡಿರದ ಜನರ ಪರವಾಗಿ ಮಾತ್ರ ಶಿಫಾರಸು ಮಾಡಲು ಅನುಮತಿಸ 
ಲಾಗುವುದು. ದೇವನ ವಿರುದ್ಧ ವಿದ್ರೋಹವೆಸಗುತ್ತಿದ್ದವರು ಮತ್ತು ಸತ್ಯವನ್ನು مود‎ ಯಾವುದೇ ಶಿಫಾರಸಿಗೆ, 
ಅರ್ಹರಾಗಿರಲಾರರು ಎಂದು 2320ی‎ 

ಯಾವ ದಿನವು ಬರಲಿದೆಯೆಂದು ತಿಳಿಸಲಾಗುತ್ತಿದೆಯೋ ಅದು ಬರುವುದು ಖಚಿತ. ಅದು. ದೂರ‏ جومچں 
ದಲ್ಲಿದೆಯೆಂದೇನೂ ಭಾವಿಸಬೇಡಿ. ಅದು ಬಹಳ ಸಮೂಪವೇ ಇದೆ. ಇಂದು ಅದನ್ನು ನಿರಾಕರಿಸುವುದರಲ್ಲೇ ಅಚಲವಾಗಿರುವವನು‏ 
ನಾಳೆ ತೀವ್ರವಾಗಿ ಪಶ್ಚಾತ್ತಾಪಪಡುತ್ತ ತಾನು ಈ' ಭೂಮಿಯಲ್ಲಿ ಹುಟ್ಟಲೇ ಬಾರದಿತ್ತು ಎಂದು ಕೊಳ್ಳುವನು ಎಂದು‏ 
ಉಪನ್ಯಾಸವನ್ನು ಕೊನೆಗೊಳಿಸಲಾಗಿದೆ. ;‏ 


1096 ತುರ್‌ಆನ್‌ ವ್ಯಾಖ್ಯಾನ 


02 7 جح 


سے مر سے 


17 6 SDSS TEAL YE BLE 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-40 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) *ಇವರು ಯಾವ ವಿಷಯದ ಕುರಿತು ವಿಚಾರಿಸುತ್ತಿದ್ದಾರೆ? ಇವರು ನಾನಾ ವಿಧದ ಪಿಸು 
ಮಾತುಗಳನ್ನಾಡುತ್ತಿರುವುದು ಆ ಮಹಾ ವಾರ್ತೆಯ ಕುರಿತೇ? ಖಂಡಿತ ಅಲ್ಲ? ಸದ್ಯದಲ್ಲೇ ಅವರಿಗೆ ತಿಳಿದು 
ಬರುವುದು. ಹೌದು ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು. 


1. 'ಮಹಾವಾರ್ತೆ' ಎಂದರೆ- ಪುನರುತ್ನಾನ ಮತ್ತು ಪರಲೋಕದ ವಾರ್ತೆ. ಮಕ್ಕಾದವರು ಇದನ್ನು ಭಾರೀ ಆಶ್ಚರ್ಯ ವ್ಯ ೈಕ್ಷಪಡಿಸುತ್ತಾ 
ಕೇಳುತ್ತಿದ್ದರು. ಅನಂತರ ಆ ಕುರಿತು ಪ್ರತಿಯೊಂದು ಕೂಟದಲ್ಲಿಯೂ ವಿಧ ವಿಧದ ಪಿಸುಮಾತುಗಳು ನಡೆಯುತ್ತಿದ್ದುವು. po 
ಪಿಸು ಮಾತುಗಳ ಬಗ್ಗೆಯೇ ಇಲ್ಲಿ 'ವಿಚಾರಿಸುವುದು' ಎಂದು ಹೇಳಲಾಗಿದೆ, 'ಹುಮ್‌ ماخ‎ ಮುಖ್ತಲಿಫೂನ್‌" ಎಂಬುದರ ಒಂದು 
ಅರ್ಥ- "ಅವರು ಈ ಕುರಿತು ನಾನಾ ತರದ ಗುಪ್ತ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ" ಎಂದಾಗಿದೆ. ಇದರ ಇನ್ನೊ೦ದು ಅರ್ಥ- 
ಈ ಲೋಕದ ಅಂತಿಮ ಗತಿಯ ಕುರಿತು ಸ್ವತಃ ಇವರ ಬಳಿಯೂ ಯಾವುದೇ ಸರ್ವಸಮ್ಮತ ನಂಬಿಕೆ ಇಲ್ಲ. ವಾಸ್ತವದಲ್ಲಿ 
"ಈ ವಿಷಯದಲ್ಲಿ ಅವರ ನಡುವೆ ನಾನಾ ಬಗೆಯ ಅಭಿಪ್ರಾಯಗಳಿವೆ" ಎಂದೂ ಆಗುತ್ತದೆ. ಅವರ ಪೈಕಿ ಕೆಲವರು ಕ್ರೈಸ್ತರ 
ವಿಶ್ವಾಸದಿಂದ ಪ್ರಭಾವಿತರಾಗಿದ್ದರು. ಅವರು ಮರಣಾನಂತರ ಜೀವನವನ್ನು ನಂಬುತ್ತಿದ್ದರು. ಆದರೆ, ಆ ಇನ್ನೊಂದು ಜೀವನವು 
ಶಾರೀರಿಕವಾಗಿರುವ 'ಬದಲು ಆಧ್ಯಾತ್ಮಿಕ ಸ್ವರೂಪದ್ದಾಗಿರುವುದೆಂದು ನಂಬುತ್ತಿದ್ದರು. ಕೆಲವರು ಪರಲೋಕವನ್ನು ಸಂಪೂರ್ಣವಾಗಿ 
ನಿರಾಕರಿಸದಿದ್ದರೂ ಅದು ಸಂಭವಿಸಲು ಸಾಧ್ಯವಿದೆಯೋ ಇಲ್ಲವೋ ಎಂದು ಸಂದೇಹ ಪಡುತ್ತಿದ್ದರು. ಬೇರೆ ಕೆಲವರು- "ಏನಿದ್ದರೂ 
ಅದೆಲ್ಲಾ ನಮ್ಮ ಇಹಲೋಕದ ಜೀವನ ಮಾತ್ರ. ಖಂಡಿತವಾಗಿಯೂ ಮರಣಾನಂತರ ನಾವು ಪುನಃ ಎಬ್ಬಿಸಲ್ಪಡಲಾರೆವು" (ಆಲ್‌ 
ಅನ್‌ಆಮ್‌ ಸೂಕ್ತ-29) ಎನ್ನುತ್ತಿದ್ದರು. ಮತ್ತೆ ಕೆಲವರು ನಾಸಿ ಸಿಕರಾಗಿದ್ದರು. ಅವರು, "ನಮ್ಮ ಈ ಲೋಕದ ಜೀವನ ಮಾತ್ರ ನಿಜವಾದ 
ಜೀವನ. ಇಲ್ಲೇ ನಾವು ಸಾಯುತ್ತೇವೆ ಮತ್ತು ಬದುಕುತ್ತೇವೆ. ಕಾಲಚಕ್ರದ ಉರುಳಾಟದ "ಹೊರತು ನಮ್ಮನ್ನು ಕೊಲ್ಲುವ ಬೇರಾವ 
ವಸ್ತುವೂ ಇಲ್ಲ” (ಅಲ್‌ ಜಾಸಿಯಿ ಸೂಕ್ತ ಕ್ತ-24) ಎಂದು ಹೇಳುತ್ತಿದ್ದರು. ಇನ್ನೂ ಕೆಲವರು ನಾಸ್ತಿಕರಾಗಿರಲಿಲ್ಲವಾದರೂ ಮರಣಾ 
ನಂತರ ಇನ್ನೊ ೦ದು ಜೀವನ ಇರಲು ಸಾಧ್ಯ دہ‎ ಎನ್ನುತ್ತಿದ್ದರು. ಅವರು "ಈ ಎಲುಬುಗಳು ಶಿಥಿಲವಾಗಿ ಹೋದ ಮೇಲೆ ಇವುಗಳನ್ನು 
ಜೀವಂತಗೊಳಿಸುವವನು ಯಾರು?" ಎಂದು ಕೇಳುತ್ತಿದ್ದರು. (ಯಾಸೀನ್‌; ಸೂಕ್ತ-78) ಈ ವಿವಿಧ ಹೇಳಿಕೆಗಳು ಅವರ ಬಳಿ ಈ 
ಸಮಸ್ಯೆಯ ಕುರಿತು ಯಾವ ತಿಳುವಳಿಕೆಯೂ ಇರಲಿಲ್ಲ ಮತ್ತು ಅವರು ಕೇವಲ ಊಹಾಪೋಹೆಗಳ ಆಧಾರದಲ್ಲಿ ಹೀಗೆಲ್ಲ ಹೇಳುತ್ತಿದ್ದ 
ರೆಂಬುದಕ್ಕೆ ಸಾಕ ್ಲಿಗಳಾಗಿದ್ದುವು. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಧ್ಯಾಯ ಅರ್ಗಾರಿಯಾತ್‌: ಟ-6) ۳ 

2. ಅರ್ಥಾತ್‌- ಪರಲೋಕದ ಕುರಿತು ಇವರಾಡುವ ಮಾತುಗಳೆಲ್ಲ: ವೂ ತಪ್ಪು. ಇವರೇನು ಭಾವಿಸಿಕೊಂಡಿರುವರೋ ಅದು" 
ಖಂಡಿತ ಸರಿಯಲ್ಲ. 

3. ಅರ್ಥಾತ್‌: ಪೈಗಂಬರರು(ಸು ಅವರಿಗೆ ಕೊಟ್ಟ ವಾರ್ತೆಯೇ ಸರಿಯಾಗಿತ್ತು ಹಾಗೂ ಕೇವಲ ತಮ್ಮ ಊಹೆ ಮತ್ತು ಕಲ್ಪನೆಗಳ 
ಆಧಾರದಲ್ಲಿ ತಾವು ಹೇಳುತ್ತಿದ್ದ ಮಾತುಗಳು ತಪ್ಪಾಗಿದ್ದುವು ಎ೦ಬುದು ಅವರಿಗೆ ತಿಳಿಯುವ ಕಾಲ ಬಹಳೆ ದೂರವೇನೂ ಇಲ್ಲ. 


*ಣಲ್ಲಿಂದ 30ನೆಯ ಕಾಂಡ ಆರಂಭ 


78. ಅನ್ನಬಲ್‌ 1097 


le ناک ط۶‎ KS lee 5 BET Ke Sol Og 
$l WL KG 5 ಸ NAc 5 BUY A 
RUBE TL el oo UST pe Via ded 


(6-16) ನಾವು ಭೂಮಿಯನ್ನು ಹಾಸನ್ನಾಗಿ ಮಾಡಿರುವುದು? ಪರ್ವತಗಳನ್ನು ಮೊಳೆಗಳಂತೆ ನಾಟಿ' 
ಬಿಟ್ಟಿರುವುದು,5 ನಿಮ್ಮನ್ನು (ಸ್ತ್ರೀ ಮತ್ತು ಪುರುಷರ) ಜೋಡಿಗಳ" ರೂಪದಲ್ಲಿ ಸೃಷ್ಟಿಸಿರುವುದು" ನಿಮ್ಮ 
ನಿದ್ರೆಯನ್ನು ವಿಶ್ರಾ ತಿಯ ಸಾಧನವಾಗಿ ಮಾಡಿರುವುದು? ರಾತ್ರೆಯನ್ನು ಮರೆಮಾಡುವ ಸಾಧನವಾಗಿಯೂ 
ಹಗಲನ್ನು ಉಪಜೀವನವನ್ನಃ ರಸುವ ಸಮಯವಾಗಿಯೂ ಮಾಡಿರುವುದು," ನಿಮ್ಮ "ಮೇಲ್ಭಾಗದಲ್ಲಿ ಬಲವಾದ 

ಪ್ರ ಗಗನಗಳನ್ನು ನೆಲೆಗೊಳಿಸಿರುವುದು” ಒಂದು ಪ್ರಕಾಶಮಾನವಾದ ಬಿಸಿಯಾದ ಧೀಪವನ್ನು ಸೃಷ್ಟಿಸಿರುವುದು, 10 


4. ಭೂಮಿಯನ್ನು ಮಾನವನಿಗೆ ಹಾಸು ಲರ್ಥಾತ್‌- ಪ್ರಶಾಂತವಾದ ವಾಸಸ್ಥಾನವಾಗಿ ಮಾಡಿಕೊಡುವ ಕ್ರಿಯೆಯಲ್ಲಿ 
ಅಡಗಿರುವ ಯುಕ್ತಿ ಮತ್ತು ಮಹಿಮೆಗಳ ವಿವರಣೆಗೆ ಈ ಕೆಳಗಿನ ಟಿಪ್ಪಣಿಗಳನ್ನು ನೋಡಿರಿ. ಅಧ್ಯಾಯ ಅನ್ನಮ್ಮ್‌: 73, 74, 
81 ಯಾಸೀನ್‌: 29, ಆಲ್‌ ಮೂಮಿನ್‌: 90, 91, ಅರ್ಬುಖ್‌ರುಫ್‌: 7, ಅಲ್‌ ಜಾಸಿಯ: 7 ಮತ್ತು ಕಾಫ್‌: 18. 

5. ಭೂಮಿಯಲ್ಲಿ ಪರ್ವತಗಳನ್ನು ಸೃಷ್ಟಿಸುವ ಯುಕ್ತಿಗಳ ಬಗ್ಗೆ ನೋಡಿರಿ. ಅಧ್ಯಾಯ .موہ‎ ಟಿ-12, ಅನ್ನಮ್‌: 
ಟಿ-74 ಮತ್ತು ಅಲ್‌ ಮುರ್‌ಸಲಾತ್‌: ಟಿ-15. 

6. ಮಾನವನನ್ನು ಪುರುಷರ ಮತ್ತು ಸ್ತ್ರೀಯರ ಜೋಡಿಗಳ ರೂಪದಲ್ಲಿ ಸೃಪ್ಟಿಸಿರುವುದರ ಹಿಂದೆ" ಅಡಗಿರುವ ಮಹಾನ್‌ 
ಯುಕ್ತಿಗಳ ವಿವರಗಳಿಗಾಗಿ ಈ ಕೆಳೆಗಿನ ಟಿಪ್ಪಣಿಗಳನ್ನು ನೋಡಿರಿ: ಅಧ್ಯಾಯ ಅಲ್‌ `ಫುರ್ಕಾನ್‌: 69, ಅರ್ರೂಮ್‌: 28ರಿಂದ 30, 
ಯಾಸೀನ್‌: 31, ಅಶ್ಯೂರಾ: 77, ಅರ್ಲುಖ್‌ರುಫ್‌: '12 ಮತ್ತು ಅಲ್‌ ಕಿಯಾಮ: 25. 

7. ಮಾನವನು ಭೂಲೋಕದಲ್ಲಿ ಕೆಲಸ ಮಾಡಲು ಯೋಗ್ಯನಾಗಲಿಕ್ಕಾಗಿ, ನಿತ್ಯವೂ ಕೆಲವು ತಾಸುಗಳ ಕೆಲಸದ ಬಳಿಕ 
ಕೆಲವು ತಾಸು ನಿದ್ದೆ ಹೋಗಲು ಅವನು ನಿರ್ಬಂಧಿತನಾಗುವಂತೆ, ಎಷ್ಟೊಂದು ಯುಕ್ತಿಪೂರ್ಣವಾಗಿ ಅಲ್ಲಾಹನು ಅವನೊಳಗೆ ನಿದ್ದೆಯ 
ಪ್ರೇರಣೆಯನ್ನು ಇಟ್ಟಿರುವನೆಂಬುದರ ವಿವರಣೆಯನ್ನು ನಾವು ಅಧ್ಯಾಯ ಅರ್ರೂಮ್‌ನ 33ನೆಯ ಟಿಪ್ಪಣಿಯಲ್ಲಿ ಕೊಟ್ಟಿರುತ್ತೇವೆ. 

8. ಅರ್ಥಾತ್‌- ನೀವು ಬೆಳಕಿನಿಂದ ದೂರವಿದ್ದು ಹೆಚ್ಚು ಸುಲಭವಾಗಿ ನಿದ್ರೆಯ, ಸುಖವನ್ನು ಪಡೆಯುವಂತಾಗಲು 
ರಾತ್ರೆಯನ್ನು ಕತ್ತಲಾಗಿ ಮಾಡಿದನು. ನೀವು ಹೆಚ್ಚಿನ ಅನುಕೂಲತೆಯೊಂದಿಗೆ ನಿಮ್ಮ ಆರ್ಥಿಕ ಅಗತ್ಯಗಳಿಗಾಗಿ ಕೆಲಸ ಮಾಡು 
ವಂತಾಗಲು ಹಗಲನ್ನು: ಪ್ರಕಾಶಮಯವಾಗಿ ಮಾಡಿದನು. ಇದೆಲ್ಲ ಬಬ್ಬ ಯುಕ್ತಿಪೂರ್ಣನ 'ಯುಕ್ತಿಯೆ ಹೊರತು ಸಾಧ್ಯ ವಿಲ್ಲ 
ವೆಂಬುದಕ್ಕೆ ಸ್ವತ ಈ ವ್ಯವಸ್ಥೆಯೇ ಸಾಕ್ಟಿಯಾಗಿದೆ. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಧ್ಯಾಯ ಯೂನುಸ್‌; ಟಿಪ್ಪಣಿ65, 
ಯಾಸೀನ್‌: ಟಿ-32, ಅಲ್‌ ಮೂಮಿನ್‌: ಟಿ-85 ಮತ್ತು -ಅರ್ದುಖ್‌ರುಫ್‌: ಟಿ44) 

'ಸುಭದ್ರ' ಎಂಬ ಪದವನ್ನು- ಅವುಗಳ ಗಡಿಗಳು ಎಷ್ಟು ಭದ್ರವಾಗಿವೆಯೆಂದರೆ, ಅವುಗಳಲ್ಲಿ ಕಿಂಚಿತ್ತೂ ಪರಿವರ್ತನೆ 
ಗಳಾಗಲು ಸಾಧ್ಯವಿಲ್ಲ ಮತ್ತು ಅಸಂಖ್ಯ ಗ್ರಹ ನಕ್ಸೆತ್ರಗಳ ಪೈಕಿ ಯಾವುದೂ ಈ ಗಡಿಗಳನ್ನು ದಾಟಿ ಪರಸ್ಪರರಿಗೆ ಢಿಕ್ಕಿ ಹೊಡೆಯು 
ವುದೂ ಇಲ್ಲ, ಉದುರಿ ನಿಮ್ಮ ಭೂಮಿಯ ಮೇಲೆ ಬಂದು ಬೀಳುವುದೂ ಇಲ್ಲ-.ಎಂಬ ಅರ್ಥದಲ್ಲಿ ಬಳಸಲಾಗಿದೆ. (ಹೆಚ್ಚಿನ 
ವಿವರಗಳಿಗೆ ನೋಡಿರಿ. ಅಲ್‌ ಬಕರಃ: ಟಿಪ್ಪಣಿ. 34, ಅರ್ರಲ್‌ದ್‌: ಟಿ- 2 ಅಲ್‌ ಹಿಚ್‌: ಟಿ, 12, ಅಲ್‌ ಮೂಮಿನೂನ್‌: 
ಟಿ-15, ಲುಕ್ಕಾನ್‌: ಟಿ-13, ಯಾಸೀನ್‌: ಟಿ37, ಅಸ್ಸಾಫ್ಸಾತ್‌: ಟಿ- 56, ಆಲ್‌ ಮೂಮಿನ್‌: ಟಿ೨೦ ಮತ್ತು ಕಾಫ್‌: ಟಿ-78) 

10. ಅಂದರೆ-. ಸೂರ್ಯ. ಮೂಲದಲ್ಲಿ 'ವಹ್ಮಾಜ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದಕ್ಕೆ ಅತ್ಯಂತ, ಬಿಸಿ ಎಂಬರ್ಥವೂ 
ಇದೆ. ಅತ್ಯಂತ ಪ್ರಕಾಶಮಯವೆಂಬ ಅರ್ಥವೂ ಇದೆ. ಆದುದರಿಂದ ಅನುವಾದದಲ್ಲಿ ನಾವು ಎರಡನ್ನೂ ಪ್ರಸ್ತಾಪಿಸಿದ್ದೇವೆ. ಈ. 
ಸಂಕ್ಷಿಪ್ತ ಸುಡಿಯಲ್ಲಿ ಅಲ್ಲಾಹನು ತನ್ನ ಮಹಿಮೆ ಮತ್ತು ಯುಕ್ತಿಯ ಭವ್ಯ ದೃಷ್ಟಾಂತವಾಗಿರುವ ಸೂರ್ಯನ ಕಡೆಗೆ ಸೂಚನೆ 
ನೀಡಿದ್ದು, ಅದರ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 109 ಪಟ್ಟು ಹೆಚ್ಚಿದೆ. ಅದರ ಗಾತ್ರವು ಭೂಮಿಯ ಗಾತ್ರಕ್ಕಿಂತ 3 ಲಕ್ಷದ 


ಕಾಂಡ-30 


1098 ಕುರ್‌ಆನ್‌ ವ್ಯಾಖ್ಯಾನ 


سے رس ہے ےک ص۷۔ اگ ا ھی 
ail BBG SS BEUSE PU‏ ات pp‏ توم 
ہے 72ر 3 ಸಿ 5ಜಿ‏ 7 
; یئ ناشن نان ایا و یکن A‏ کات ابو اباظ 5 
a ಆ ಶ್ರ, ಲ 27 PN‏ 
ಶಹ ಬಹ ರಿ ಲಯ :‏ مت ات ۰- ہہ 
ಮೋಡಗಳಿಂದ ಎಡೆಬಿಡದೆ ಮಳೆಯನ್ನು ಸುರಿಸಿ ತನ್ಮೂಲಕ ಧಾನ್ಯಗಳನ್ನೂ ಹಸಿರು ತರಕಾರಿಗಳನ್ನೂ‏ 

ದೆಟ್ಟಿವಾದ ತೋಟಗಳನ್ನೂ ಬೆಳೆಸಿರುವುದು ವಾಸ್ತ್ರವಿಕತೆಯಲ್ಲವೇ?! 

(17-20) ನಿಸ್ಸಂದೇಹವಾಗಿಯೂ ತೀರ್ಮಾನದ ದಿನವು ಒಂದು ನಿಶ್ಚಿತ ಸಮಯವಾಗಿದೆ. ಕಹಳೆಯನ್ನು 
ಊದುವಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ,? ಆಕಾಶವನ್ನು ತೆರೆದು ಬಿಡಲಾಗುವುದು-ಅದು 
ದ್ವಾರಗಳೇ ದ್ವಾರಗಳಾಗಿ ಬಿಡುವುದು ಮತ್ತು ಪರ್ವತಗಳು ಚಲಿಸಲ್ಪಡುವುವು- ಅವು ಮರೀಚಿಕೆಗಳಾಗಿ ಬಿಡುವುವು. 3 


33 ಸಾವಿರ ಪಟ್ಟು ಹೆಚ್ಚು ದೊಡ್ಡದಾಗಿದೆ. ಅದರ ತಾಪಮಾನವು ಒಂದು ಕೋಟಿ ನಲ್ವತ್ತು ಲಕ್ಷ ಡಿಗ್ರಿ ಸೆಂಟಿಗ್ರೇಡ್‌. ಅಲ್ಲಾಹನು 
ತನ್ನ ಯುಕ್ತಿಯಿಂದ, ಭೂಮಿಯು ಸೂರ್ಯನಿಗೆ ತೀರಾ ಸಮೂೊಪದಲ್ಲಿದ್ದು ವಿಪರೀತ ಬಿಸಿಯಾಗದಂತೆಯೂ ಬಹಳ ದೂರದಲ್ಲಿ ಗಿದ್ದು 
ವಿಪರೀತ ಶೀತಬಾಗಿ ಬಿಡದಂತೆಯೂ ಅದನ್ನು ಸರಿಯಾದ ಅಂತರದಲ್ಲಿ ಇರಿಸಿ ಬಿಟ್ಟಿದ್ದಾನೆ. ಆದುದರಿಂದಲೇ ಇಲ್ಲಿ ಮನುಷ್ಯರೂ 
ಪ್ರಾಣಿಗಳೂ ಸಸ್ಕಗಳೂ ಬದುಕಲು ಸಾಧ್ಯವಾಗಿದೆ. ಸೂರ್ಯನಿಂದಲೇ ಶಕ್ತಿಯ ಅನಂತ ಭಂಡಾರಗಳು ಭೂಮಿಗೆ ಬಂದು 
ತಲುಪುತ್ತಿವೆ ಮತ್ತು ಅವು ನಮ್ಮ ಪಾಲಿಗೆ. ಬದುಕಿನ ಸಾಧನಗಳಾಗಿವೆ. 

11. ಭೂಮಿಯ ಮೇಲೆ ಮಳೆಯ ವ್ಯವಸ್ಥೆ ಮತ್ತು ಸಸ್ಕಗಳ ಮೊಳೆಯುವಿಕೆಯಲ್ಲಿ ಇರುವ ಅಲ್ಲಾಹನ ಮಹಿಮೆ ಮತ್ತು 
ಯುಕ್ತಿಯ ಅದ್ಭುತ ಚಮತ್ಕಾರಗಳನ್ನು ಈ ಕೆಳಗಿನ ಸ್ಥಳಗಳಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಅಧ್ಯಾಯ موہ‎ ಟಿಪ್ಪಣಿ, 
53(ಅ) ಅಲ್‌ ಮೂಮಿನೂನ್‌: ಟಿ - 17, ಅಶ್ಕುಅರಾ: ಟಿ- 5, ಅರ್ರೂಮ್‌: ಟಿ- 35, ಫಾತಿರ್‌: ಟಿ. 19, ಯಾಸೀನ್‌: ಟಿ- 29, 
ಆಲ್‌ಮೂಮಿನ್‌: ಟಿ- 20, ಅರ್ದುುಖ್‌ರುಫ್‌: ಟಿ- 10, 11 ಮತ್ತು ಆಲ್‌ ವಾಕಿಆಃ : ಟಿ- 28ರಿಂದ 30, ಈ ಸೂಕ್ತಗಳಲ್ಲಿ ನಿರಂತರ 
ಅನೇಕ ಕುರುಹುಗಳನ್ನೂ ಸಾಕ್ಟ್ಯಗಳನ್ನೂ ಮುಂದಿಟ್ಟು, ಪುನರುತ್ನಾನ ಮತ್ತು ಪರಲೋಕವನ್ನು ಅಲ್ಲಗಳೆಯುವವರೊಡನೆ ಹೀಗೆ 
ಹೇಳಲಾಗಿದೆ: ನೀವು ಈ ಎಲ್ಲ ವಸ್ತು ್ರುಗಳನ್ನೂ ಕಣ್ತೆರೆದು ನೋಡಿದರೆ ನಿಮಗೆ ಎರಡು ವಿಷಯಗಳು ಸುಸ್ಪಷ್ಟವಾಗಿ ಕಂಡು ಬರುವುವು: 1) 
ಇವೆಲ್ಲಾ ಒಂದು ಪ್ರಚಂಡ ಶಕ್ತಿಯ ಹೊರತು ಅಸ್ತಿತ್ವಕ್ಕೆ ಬರಲಿಕ್ಕಾಗಲಿ, ಇಷ್ಟು ಕ್ರಮಬದ್ದವಾಗಿ ನಡೆಯಲಿಕ್ಕಾಗಲಿ ಸಾಧ್ಯವಿಲ್ಲ. 2) 
ಅವುಗಳ ಪೈಕಿ ಪ್ರಶಿಯೊಂದರೊಳಗೂ ಒಂದು ಮಹಾಯುಕ್ತಿಯು ಕಾರ್ಯನೆಸಗುತ್ತಿದೆ ಮತ್ತು ಯಾವ ಕಾರ್ಯವೂ ۸ 'ಶರಹಿತವಾಗಿ 
ನಡೆಯುತ್ತಿಲ್ಲ. ಈಗ ಯಾವ ಶಕ್ತಿಯು ಈ ಎಲ್ಲ ವಸ್ತುಗಳನ್ನು ಅಸ್ತಿತ್ವಕ್ಕೆ ತರಲು ಸಮರ್ಥವಾಗಿದೆಯೋ ಅದು ಇವುಗಳನ್ನು ನಾಶಗೊಳಿಸಲ್ಲು 
ಮತ್ತು ಬೇರಾವುದಾದರೂ ಸ್ವರೂಪದಲ್ಲಿ ಪುನಃ ಇವ್ರಗಳನ್ನು ಸ್ಯ ಸೃಷ್ಟಿಸಲು ಸಮರ್ಥವಲ್ಲವೆಂದು ಒಬ್ಬ ತಿಳಿಗೇಡಿ ಮಾತ್ರ ಹೇಳೆಬಲ್ಲನು. 
ಹಾಗೆಯೇ ಯಾವ ಯಕ್ತಿಪೂರ್ಣನು ಈ ವಿಶ್ವದಲ್ಲಿ ಯಾವ ನರ್ಯವನ್ನೂ ಉದ್ದೇಶರಹಿತವಾಗಿ ಮಾಡಿಲ್ಲವೋ ಅವನು” 2 ಭೂಮಿಯಲ್ಲಿ 
ಮಾನವನಿಗೆ ಬುದ್ದಿ ವಿವೇಕಗಳನ್ನೂ ಒಳಿತು- ಕೆಡುಕುಗಳ ವಿವೇಚನೆಯನ್ನೂ ಅನುಸರಣೆ ಮತ್ತು ಆಜ್ಞೋಲ್ಲಂಘನೆಯ ಸ್ವಾತಂತ್ರ್ಯವನ್ನೂ 
ಹಾಗೂ ತನ್ನ ಅಸರಿಖ್ಯ ಸೃಷ್ಟಿಗಳ ಮೇಲೆ ನಿಯಂತ್ರಣ ಶಕ್ತಿಯನ್ನು ಉದ್ದೆ 1ی‎ ಕೊಟ್ಟು ಬಿಟ್ಟಿರುವನೆಂದಾಗಲಿ ಮಾನವನಿಗೆ 
ಕೊಡಲಾಗಿರುವ ಈ ವಸ್ತುಗಳನ್ನೆಲ್ಲ ಅವನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೂ ದುರುಪಯೋಗ ಮಾಡಿದರೂ ಅದರಿಂದ 
ಯಾವುದೇ ಪರಿಣಾಮ ಉಂಟಾಗಲಾರದೆಂದಾಗಲಿ ಒಬ್ಬ ಮೂರ್ಯನು ಮಾತ್ರ ಹೇಳಬಲ್ಲನು. ಮರಣಾನಂತರ ಜೀವನ, ಪುನರುತ್ನಾನ 
ಮತ್ತು ಪರಲೋಕದ ಪರವಾಗಿ ಇವೇ ಆಧಾರ ಪ್ರಮಾಣಗಳನ್ನು ಪವಿತ್ರ ಹುರ್‌ಲನಿನಲ್ಲಿ ಅಲ್ಲಲ್ಲಿ ವಿವರಿಸಲಾಗಿದೆ. ಉದಾ: ನೋಡಿರಿ, 
ಅಧ್ಯಾಯ ಅರ್ರಆ್‌ದ್‌: ಟಿಪ್ಪಣಿ-7, ಆಲ್‌ ಹಜ್ಜ್‌: ಟಿ-9, ಅರ್ರೂಮ್‌: ಟಿ-6, ಸಬಾ: ಟಿ-10, 12 ಮತ್ತು ಅಸ್ಸಾಪ್ಸಾತ್‌: ಟಿ-8, 9. 

" 12. ಇದು ಕೊನೆಯ ಬಾರಿಯ ಕೆಹಲೆಯೂದುದಿಕೆಯ ಕುರಿತಾಗಿದೆ. ಇದರ ಧ್ವನಿ ಮೊಳಗಿದೊಡನೆ ಮೃತರಾದ ಸಕಲ 
ಮಾನವರೂ ಜೀವಂತರಾಗಿ ಏಳುವರು. ನೀವು ಎಂದರೆ- ಕೇವಲ ಆಗ ಅಭಿಸಂಬೋಧಿತರಾಗಿದ್ದ ವರು ಅಲ್ಲ, ಮಾನವನ 
ಆರಂಭದಿಂದ ಲೋಕಾಂತ್ಮ್ಕದ ವರೆಗೆ ಜನಿಸಿದ ಸಕಲ ಮಾನವರು. (ವಿವರಣೆಗಾಗಿ ನೋಡಿರಿ ಅಧ್ಯಾಯ ಇಬ್ರಾಹೀಮ್‌: 
ಟಿಪ್ಪಣಿ-57, ಅಲ್‌ ಹಜ್ಜ್‌: ಟಿ-1, ಯಾಸೀನ್‌: ಟಿ-46, 47 ಮತ್ತು ಆರ್ದುಮರ್‌: ಟಿ-79) ۱ 

13. ಪವಿತ್ರ ಕುರ್‌ಆನಿನ ಇತರ ಅನೇಕ ಕಡೆಗಳಲ್ಲಿರುವಂತೆ ಇಲ್ಲಿಯೂ ಲೋಕಾಂತ್ಯ ಕಾಲದ ವಿವಿಧ ಹಂತಗಳನ್ನು ಒಟ್ಟಾಗಿ 
ಪ್ರಸ್ತಾಪಿಸಲಾಗಿದೆ ಎಂಬುದು ಗಮನಾರ್ಹ. ಒಂದನೆಯ ಸೂಕ್ತದಲ್ಲಿ ಕೊನೆಯ ಬಾರಿಯ ಕಹಳೆಯೂದುವ ಸಮಯದ ಪರಿಸ್ಥಿಶಿಯ 


ಕಾಂಡ-30 


78. ಅನ್ನಬಲ್‌ ' 1099 


pat تا 5ل‎ Gs EBL یما َال‎ Ay SUL 
7 و جن ساپ‎ 7 BY 2 BEG KEEL SE 


[4 


SS SS BS LT EF رطع‎ US Gh AE 


۰ \ 
BU Cs 8S Sol 56 ಆತಿ ತ್ರಯ J) & 
۱ 


(21-30) ವಾಸ್ತವದಲ್ಲಿ, ನರಕವು ಒಂದು ಬೋನಾಗಿದೆ.* ಅದು ವಿದ್ರೋಹಿಗಳ ملس‎ ನವಾಗಿದೆ. 
ಅದರಲ್ಲಿ ಅವರು ದೀರ್ಫಕಾಲ ಬಿದ್ದು ಕೊಂಡಿರುವರು. ಅದರೊಳಗೆ ಅವರು ಯಾವುದೇ, ತಂಪನ್ನಾಗಲಿ, 
ಕುಡಿಯಲರ್ಹವಾದ ಯಾವುದೇ ವಸ್ತುವಿನ ರುಚಿಯನ್ನಾಗಲಿ ಸವಿಯಲಾರರು. ಏನಾದರೂ ಸಿಗುವುದಿದ್ದರೆ ಅದ್ದು 
ಕುದಿಯುವ ನೀರು ಮತ್ತು ಹುಣ್ಣುಗಳ ಕೀವು ಮಾತ್ರ. (ಅವರ ದುಷ್ಟತ್ಯಗಳ) ಪರಿಪೂರ್ಣ ಪ್ರತಿಫಲವಿದು. 
ಅವರು ಯಾವುದೇ ವಿಚಾರಣೆಯನ್ನು ನಿರೀಕ್ಷಿಸುತ್ತಿರಲಿಲ್ಲ ಮತ್ತು ಅವರು ನಮ್ಮ ಸೂಕ್ತಗಳನ್ನು ಸಂಪೂರ್ಣವಾಗಿ 
ಸುಳ್ಳಾಗಿಸಿ ಬಿಟ್ಟಿದ್ದರು." ವಸ್ತುತಃ ನಾವು ಪ್ರತಿಯೊಂದನ್ನೂ ಸರಿಯಾಗಿ ಎಣಿಸಿ ಬರೆದಿಟ್ಟಿದ್ದೆವು.? ಈಗ ಇದರ 
ರುಚಿ ಸವಿಯಿರಿ. ನಾವು ನಿಮಗಾಗಿ ಯಾತನೆಯ ಹೊರತು ಬೇರೇನನ್ನೂ ಖಂಡಿತ ಹೆಚ್ಚಿಸಲಾರೆವು. 


ಪ್ರಸ್ತಾಪವಿದೆ. ಅನಂತರದ ಎರಡು ಸೂಕ್ತಗಳಲ್ಲಿ ಎರಡನೆಯ ಬಾರಿಯ ಕಹಳೆಯೂದುವ ವೇಳೆ ಸಂಭವಿಸುವ ಪರಿಸ್ಥಿತಿಯ ಪ್ರಸ್ತಾಪವಿದೆ. 
ಮ ಸೂರಃ ಅಲ್‌ ಹಾಕ್ಕಃದ ವ್ಯಾಖ್ಮಾನದ 10ನೆಯ ಟಿಪ್ಪಣಿಯಲ್ಲಿ ವಿವರಿಸಿದ್ದೇವೆ. “ಆಕಾಶವನ್ನು ತೆರೆದು ಬಿಡಲಾಗುವುದು" 
ಎಂದರೆ, ಬಾನಲೋಕದಲ್ಲಿ ಯಾವ Ri ನಿರ್ಬಂಧವೂ ಇರಲಾರದು. ಆಕಾಶದಿಂದ ವಿಷತ್ತುಗಳು ಇಳಿಯುವುದಕ್ಕೆ ಇರುವ 
ಸೆಕಲ ದ್ವಾರಗಳನ್ನೂ ತೆರದು ಬಿಡಲಾಗಿದೆಯೋ ಮತ್ತು ಅವುಗಳನ್ನು ತಡೆಯುವಂತಹ ಯಾವ ದ್ವಾರವೂ ಮುಚ್ಚಿಲ್ಲವೋ ಎಂಬಂತೆ 
ಎಲ್ಲ ಕಡೆಯಿಂದಲೂ ಎಲ್ಲ ಬಗೆಯ ವಿಷತ್ತುಗಳೂ ಎರಗಲಾರಂಭಿಸುವುವು. ಪರ್ವತಗಳು ಚಲಿಸುವುದರ ಮತ್ತು ಮರೀಚಿಕೆಗಳಾಗಿ 
ಬಿಡುವುದರ ತಾತ್ಸರ್ಯವೇನೆಂದರೆ- ನೋಡು ನೋಡುತ್ತಿದ್ದಂತೆಯೇ ಪರ್ವತಗಳು ತಮ್ಮ ತಮ್ಮ ಸ್ಥಾನಗಳಿಂದ ಕೀಳೆಲ್ಪಟ್ಟು ಹಾರಾಡ 
ತೊಡಗುವುವು ಮತ್ತು ಪುಡಿ ಪುಡಿಯಾಗಿ ಬಿಡುವುವು. ಹಿಂದೆ ಪರ್ವತಗಳಿದ್ದ ಸ್ಥಳಗಳಲ್ಲಿ ಮರಳಿನ "ವಿಶಾಲ ಬಯಲುಗಳೆ- ಹೊರತು 
ಬೇರೇನೂ ಇರಲಾರದು. (ಹೆಚ್ಚಿನ ವಿವರಗಳಿಗೆ ನೋಡಿರಿ. ಅಧ್ಯಾಯ ತಾಹಾ: ಸೂಕ್ತೆ 105ರಿಂದ 107 ಮತ್ತು ಟಿಪ್ಪಣಿ-83) 

14. ಇಲ್ಲಿ ಬೋನು ಎಂದರೆ- ಬೇಟೆಯ ಪ್ರಾಣಿಯನ್ನು ಅದಕ್ಕೆ ತಿಳಿಯದಂತೆ ಸಿಕ್ಕಿಸಿ ಹಾಕಲಿಕ್ಕಾಗಿ ಏರ್ಪಾಡು ಮಾಡಿಡುವ 
ಸ್ಥಳ. ನರಕದ ಬಗ್ಗೆ ಈ ಪದವನ್ನು ಪ್ರಯೋಗಿಸಿರುವುದೇಕೆಂದರೆ, ದೇವ ವಿದ್ರೋಹಿಗಳು ದೇವನ ಬಗ್ಗೆ ನಿಶ್ಚಿಂತರಾಗಿ ದೇವನ 
ಈ ಲೋಕವು ತಮಗಾಗಿರುವ ಒಂದು ಮುಕ್ತ ಕ್ರೀಡಾಂಗಣವೆಂಬಂತೆ ಮತ್ತು ಇಲ್ಲಿ ಯಾರೂ ತಮ್ಮನ್ನು ಹಡಿಯುವ ಭಯವಿಲ್ಲ 
ವೆಂಬ ಭಾವನೆಯೊಂದಿಗೆ ಮನಬಂದಂತೆ ಹಾರಾಡುತ್ತಿದ್ದಾರೆ. ಆದರೆ ನರಕವು ಅವರ ಪಾಲಿಗೆ ಅಡಗಿರುವ ಬೋನಾಗಿದ್ದು, 
ಅದರಲ್ಲಿ ಅವರು ಹಠಾತ್ತನೆ ಸಿಕ್ಕಿ ಬೀಳುವರು ಮತ್ತು ಸಿಕ್ಕಿ ಬಿದ್ದೇ ಇರುವರು. 

15. ಮೂಲದಲ್ಲಿ 'ಅಹ್‌ಕಾಬ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ-ನಿರಂತರ ಬರುವ ದೀರ್ಫುಕಾಲ ಘಟ್ಟಗಳು 
ಮತ್ತು ಒಂದು ಮುಗಿದೊಡನೆ ಇನ್ನೊಂದು ಆರೆಂಭವಾಗುವಂತಹ ಕಾಲಾವಧಿಗಳು. K 

16. ಮೂಲದಲ್ಲಿ 'ಗಸ್ಸಾಕ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ಕೀವು, ರಕ್ತ, ಅವುಗಳ ಮಿಶ್ರಣ ಮತ್ತು ಕಣ್ಣು 
ಗಳಿಂದಲೂ ಚರ್ಮಗಳಿಂದಲೂ ಯಾತನೆಯ ಕಾರಣದಿಂದ ಹರಿಯುವಂತಹ ಎಲ್ಲ ತರದ ದ್ರವಗಳ ಬಗ್ಗೆ ಪ್ರಯೋಗವಾಗುತ್ತದೆ. 
ಅತ್ಯಂತ ದುರ್ವಾಸನೆಯುಳ್ಳ ವಸ್ತುಎನ ಬಗ್ಗೆಯೂ ಈ ಪದವನ್ನು ಪ್ರಯೋಗಿಸಲಾಗುತ್ತದೆ. 

17. ಅವರು ನರಕದ ಈ ಭಯಾನಕ ಯಾತನೆಗೆ ಅರ್ಹರಾಗಲು ಕಾರಣ ಇದೇ ಆಗಿದೆ. لے‎ 

18. ಅರ್ಥಾತ್‌- ಅವರ ಮಾತು, ಕೃತಿ ಮತ್ತು ಚಲನವಲನಗಳ ಬಗ್ಗೆ ಮಾತ್ರವಲ್ಲ ಅವರ ಸಂಕಲ್ಪ, ವಿಚಾರ ಮತ್ತು 
ಉದ್ದೇಶಗಳ ಬಗ್ಗೆ ಕೂಡಾ ನಾವು ಪರಿಪೂರ್ಣ ದಾಖಲೆಯೊಂದನ್ನು ಸಿದ್ದಪಡಿಸುತ್ತಲೇ ಇದ್ದೆವು. ಆ ದಾಖಲೆಯಲ್ಲಿ ಯಾವ 
ವಸ್ತುವೊ ಬಿಟ್ಟು ಹೋಗಿರಲಿಲ್ಲ. 


ಕಾಂಡ-30 


1100 ಕುರ್‌ಆನ್‌ ವ್ಯಾಖ್ಯಾನ 


_: 


25 AE VIG CAV! ۳ت‎ 
0ئ‎ BINS Shae ال کچ‎ 

HERS ULI HY sus‏ الا 
KOC SUA 602 IS BTS‏ 


(31-37) ಖಂಜಿತವಾಗಿಯೂ ಧರ್ಮನಿಷ್ಮರಿಗಾಗಿ” ಯಶಸ್ಸಿನ ಒಂದು ಸ್ಥಾನವಿದೆ. ಉದ್ಯಾನಗಳು 
ದ್ರಾಕ್ಸೆಗಳು ಸಮವಯಸ್ಯ ನವತರುಣಿಯರು* ಮತ್ತು ತುಂಬಿ ತುಳುಕುವ ಪಾನಪಾತ್ರೆಗಳು ಅವರಿಗಾಗಿವೆ. 
ಅಲ್ಲಿ ಅವರು ٭‎ ಯಾವುದೇ ಅಸಂಬದ್ಧ ಮತ್ತು ಸುಳ್ಳು ಮಾತನ್ನು ಕೇಳಲಾರರು.? ನಿಮ್ಮ ಪ್ರಭುವಿನ 
ಕಡೆಯಿಂದ ಸತ್ಸಲ ಹಾಗೂ ಸಾಕಷ್ಟು ಪುರಸ್ಕಾರ ಭೂಮಿ-ಆಕಾಶಗಳ ಮತ್ತು ಅವುಗಳ ನಡುವಿನ 
ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ ಪರಮ - ದಯಾಮಯನಾದ ಪ್ರಭುವಿನ ಕಡೆಯಿಂದ ಅವನ 
ಮುಂದೆ ಮಾತಾಡುವ ಸಾಮರ್ಥ್ಯ ಯಾರಿಗೂ تک ہمہ‎ 

(38-39) 'ರೂಹ್‌' ಮತ್ತು ದೇವಚರರು ಸಾಲು ಸಾಲಾಗಿ ನಿಲ್ಲಲಿರುವ ಆ ದಿನ ಪರಮ 
ದಯಾಮಯನ ಅನುಮತಿ ಪಡೆದ ಮತ್ತು ಸರಿಯಾದ ' ಮಾತನ್ನೇ ಆಡುವ ವ್ಯಕ್ತಿಯ ಹೊರತು ಬೇರಾರೂ 


19. ಇಲ್ಲಿ ಯಾವುದೇ ವಿಚಾರಣೆಯನ್ನು ನಿರೀಕ್ಸಿಸದಿದ್ದ ಮತ್ತು ಅಲ್ಲಾಹನ ವಚನಗಳನ್ನು ತಿರಸ್ಕರಿಸಿದ್ದ ಜನರಿಗೆದುರಾಗಿ 
ಮುತ್ತಕೀಗಳು(ಧರ್ಮನಿಷ್ಮರು)- ವಂಬ ಪದ ಪ್ರಯೋಗವಾಗಿದೆ. ಆದುದರಿಂದ ಇದರ ಅರ್ಥ-ಅಲ್ಲಾಹನ' ವಚನಗಳನ್ನು 
ನಂಬುವವರು ಮತ್ತು ತಾವು "ಅಲ್ಲಾಹನ ಮುಂದೆ ತಮ್ಮ ಕರ್ಮಗಳ ವರದಿ ಒಪ್ಪಿಸಲಿಕ್ಕಿದೆ ಎಂಬ ಪ್ರಜ್ಞೆಯೊಂದಿಗೆ ಜೀವನ 
ಸಾಗಿಸಿದವರು ಎಂದಾಗುತ್ತದೆ. 

20. ಇದರ ಅರ್ಥ- ಆವರು ಪರಸ್ಪರ ಸಮವಯಸ್ಕರೆಂದೂ ಆಗುತ್ತದೆ. ಅವರು ಯಾರ جد‎ ಶ್ಲಿಯರಾಗಿ ಮಾಡಲ್ಪಡುವರೋ 
ಅವರ ಸಮ ವಯಸ್ಯರಾಗಿರುವರು ಎಂದೂ ಆಗುತ್ತದೆ. ಅಧ್ಯಾಯ ಸ್ವಾದ್‌ನ 52 ಮತ್ತು ಅಲ್‌ ند‎ 37ನೆಯ ಸೂಕ್ತಗಳಲ್ಲೂ 
ಈ ವಿಷಯ ಬಂದಿದೆ. 

21. ಸ್ವರ್ಗದಲ್ಲಿ ಜನರ ಕಿವಿಗಳನ್ನು ಅಸಂಬದ್ಧ ಮತ್ತು ಅಶ್ಲೀಲ ಮಾತುಗಳಿಂದ ರಕ್ಷಿಸಲಾಗುವುದು ಎಂಬುದನ್ನು ಪವಿತ್ರ 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ, ಸ್ವರ್ಗದ ದೊಡ್ಡ ಅನುಗ್ರಹೆಗಳ ಪೈಕಿ ಒಂದೆಂಬಂತೆ ವರ್ಣಿಸಲಾಗಿದೆ. (ಹೆಚ್ಚಿನ ವಿವರಗಳಿಗೆ 
ನೋಡಿರಿ, ಅಧ್ಯಾಯ ಮರ್ಯಮ್‌: ಟಿ-38, ಅಲ್‌ ವಾಕಿಲಃ: ಟಿ-13, 14) 

22. ಸತ್ಸಲದ ಅನಂತರ ಸಾಕಷ್ಟು ಪುರಸ್ಕಾರಗಳನ್ನೂ ಕೊಡುವುದರ ಅರ್ಥವೇನೆಂದರೆ- ಅವರು ಮಾಡಿದ ಸತ್ಸರ್ಮ 
ಗಳಿಗೆ ಸರಿಯಾದ ಸತ್ಸಲವನ್ನು ಮಾತ್ರವಲ್ಲ ಅದರ ಮೇಲೆ ಅವರಿಗೆ ಧಾರಾಳವಾಗಿ ಹೆಚ್ಚಿನ ಪುರಸ್ಕಾರಗಳನ್ನೂ "ಕೊಡಲಾಗುವುದು. 
ಇದಕ್ಕೆ ವ್ಯತಿರಿಕ್ತವಾಗಿ ನರಕವಾಸಿಗಳ ವಿಷಯದಲ್ಲಿ ಅವರಿಗೆ ಅವರ ದುಷೃತ್ಯಗಳಿಗೆ ತಕ್ಕುದಾದ ಪ್ರತಿಫಲ ಕೊಡಲಾಗುವುದು 
ಅರ್ಥಾತ್‌- ಅವರ ದುಷ ಸೈರ್ಮಗಳಿಗಿಂತ ಕಡಿಮೆ ಶಿಕ್ಷೆಯನ್ನಾಗಲಿ' ಅಧಿಕ ಶಿಕ್ಕೆ ಕ್ಲೆಯನ್ನಾಗಲಿ ಕೊಡಲಾಗದೆಂದು ಮಾತ್ರ ಹೇಳಲಾಗಿದೆ. 
ಈ ವಿಷಯವನ್ನು ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ" ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಉದಾ: ಅಧ್ಯಾಯ ಯೂನುಸ್‌: 
26, 27, ಅನ್ನಮ್ಮ್‌: 89, 90, ಅಲ್‌ ಕೆಸಸ್‌: 84, ಸಬಾ: 33ರಿಂದ 38 ಮತ್ತು ಅಲ್‌ ಮೂಮಿನ್‌; 40. 

“23. ಅರ್ಥಾತ್‌- ಹೆಶ್ರ್‌ನ (ಅಂತಿಮ ವಿಚಾರಣೆಯ) ಮೈದಾನದಲ್ಲಿ ಅಲ್ಲಾ; ಹನ ದರಬಾರಿನಲ್ಲಿ ಎಂತಹ ವರ್ಚಸ್ಸು ಹಾಗೂ 
ಗಾಂಭೀರ್ಯವಿರುವುದೆಂದರೆ-ಭೂಮಿಯೆಪರ ಮತ್ತು ಆಕಾಶದವರ ಪೈಕಿ ಯಾರಿಗೂ ತಾವಾಗಿಯೇ ಅಲ್ಲಾಹನ ಮುಂದೆ ತುಟ 
ಬಿಚ್ಚುವ ಅಥವಾ ನ್ಯಾಯಾಲೆಯದ ಚಟುವಟಿಕೆಗಳಲ್ಲಿ ಹಸ್ಪಕ್ಲೀಪಿಸುವ ಧೈರ್ಯ ಇರಲಾರದು. 

24. 'ರೂಹ್‌' ಎಂದರೆ. ದೇವಚರ ಜಿಬ್ರೀಲ್‌(ಅ) ಅಲ್ಲಾಹನ ಬಳಿ ಅವರಿಗೆ ಅತ್ಯುನ್ನತ ಸ್ಥಾನಮಾನಗಳಿರುವುದರಿಂದ ಅವರ 
ಹೆಸರನ್ನು ಇತರ ದೇವಚರರಿಂದ ಪ್ರತ್ಯೇಕವಾಗಿ ಎತ್ತಲಾಗಿದೆ. (ಇನ್ನೂ ಹೆಚ್ಚಿನ ವಿವರಗಳನ್ನು ಅಲ್‌ ಮಲರಿಜ್‌ ಅಧ್ಯಾಯ 3ನೆಯ 
ಟಿಪ್ಪಣಿಯಲ್ಲಿ ನೋಡಿರಿ.) 


ಕಾಂಡ-30 


78. ಅನ್ನಬಲ್‌ 1101 


LES TES UW الیل يہ 8 ھ2‎ 


32-7 


یں و OE‏ ا گرا ہے 


ಮಾತಾಡಲಾರರು.* ಆ ದಿನ ಬರುವುದು ಸತ್ಯ. ಇನ್ನು ಇಷ್ಟವಿದ್ದವರು ತಮ್ಮ ಪ್ರಭುವಿನ ಕಡೆಗೆ ಮರಳುವ 
ಹಾದಿ ಹಿಡಿದುಕೊಳ್ಳಲಿ. 

(40) ಸನ್ನಿಹಿತವಾಗಿ ಬಿಟ್ಟಿರುವ ಆ ಯಾತನೆಯ ಬಗ್ಗೆ ನಿಮ್ಮನ್ನು ನಾವು ಎಚ್ಚರಿಸಿದ್ದೇವೆ. ಅಂದು 
ಮಾನವನು-ತನ್ನ ಕೈಗಳು ಮುಂದೆ ಕಳುಹಿಸಿರುವುದೆಲ್ಲವನ್ನೂ ಕಂಡುಕೊಳ್ಳುವನು ಮತ್ತು ಸತ್ಯನಿಷೇಧಿಯು 
"ಅಯ್ಕೋ ನಾನು ಮಣ್ಣಾಗಿ ಬಿಡುತ್ತಿದ್ದರೆ!" ಎಂದು ಗೋಳಿಡುವನು.* 


25. ಮಾತನಾಡುವುದೆಂದರೆ, ಶಿಫಾರಸು ಮಾಡುವುದು. ಎರಡು ಶರತ್ತುಗಳಿಗೆ ಬದ್ಧವಾಗಿರುವ ಶಿಫಾರಸಿಗೆ ಮಾತ್ರ ಅಲ್ಲಿ 
ಅವಕಾಶವಿರುವುದು ಎಂದು ಹೇಳಲಾಗಿದೆ- 1) ಒಬ್ಬ ವ್ಯಕ್ತಿಗೆ ಯಾರ ಪರವಾಗಿ ಶಿಫಾರಸು ಮಾಡಲು ಅಲ್ಲಾಹನು ಅನುಮತಿ" 
ನೀಡುವನೋ ಅವನು ಆ ವ್ಯಕ್ತಿಯ ಪರವಾಗಿ ಮಾತ್ರ ಶಿಫಾರಸು ಮಾಡೆಬಲ್ಲನು. 2) ಶಿಫಾರಸು ಮಾಡುವವನು ಸಮರ್ಪಕವಾದ, 
ಸತ್ಯವಾದ ಮಾತನ್ನೇ ಹೇಳಬೇಕು. ಅನುಚಿತ ರೀತಿಯ ಶಿಫಾರಸು ಮಾಡಬಾರದು. ಯಾರ ಪರವಾಗಿ ಶಿಫಾರಸು ಮಾಡಲಾಗುವುದೋ 
ಆ ವ್ಯಕ್ತಿಯು ಭೂಲೋಕದಲ್ಲಿ ಕನಿಷ್ಠಪಕ್ಷ ಸತ್ಯವಚನವನ್ನು ನಂಬಿದವನಾಗಿರಬೇಕು. ಅರ್ಥಾತ್‌-ಅವನು ಕೇವಲ ಅಪರಾಧಿ 
ಯಾಗಿರಬೇಕೇ ವಿನಾ ಸತ್ಯನಿಷೇಧಿಯಾಗಿರಬಾರದು. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಲ್‌ ಬಕರಃ: ಟಿ-281, ಯೂನುಸ್‌: 
ಟಿ-5, ಹೂದ್‌: ಟಿ-106, ಮರ್ಯಮ್‌: ಟಿ-52, ತಾಹಾ: ಟಿ-85, 86, ಅಂಬಿಯಾ: ಟಿ- 27, ಸಬಾ: ಟಿ-40, 41, ಅಲ್‌ ಮೂಮಿನ್‌: 
ಟಿ32, ಅರ್ದುುಖ್‌ರುಫ್‌: ಟಿ68, ಅನ್ನಜ್ಮ್‌: ಟಿ-21 ಮತ್ತು ಆಲ್‌ ಮುದ್ದಸ್ಸಿರ್‌: ಟಿ36) 

"26. ಇಲ್ಲಿ ಮೇಲ್ನೋಟಕ್ಕೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಅದೇನೆಂದರೆ, ಈ ಮಾತುಗಳೆ ಅಭಿಸಂಬೋಧಿತರು 
ಸತ್ತು 14 ಶತಮಾನಗಳು ಕಳೆದುವು. ಇಷ್ಟಾಗಿಯೂ ಪುನರುತ್ಡಾನ ದಿನ ಬರಲು ಮುಂದೆ ಇನ್ನೆಷ್ಟು ನೂರು, ಸಾವಿರ ಅಥವಾ 
ಎಷ್ಟು ಲಕ್ಷ ವರ್ಷಗಳು ಇವೆಯೋ ಎಂದು ಈಗಲೂ ಹೇಳಲು ಸಾಧ್ಯವಿಲ್ಲ. ಹೀಗಿರುವಾಗ ನಿಮಗೆ ಎಚ್ಚರಿಕೆ ನೀಡಲಾಗಿರುವ 
ಆ ಯಾತನೆ ಸನ್ನಿಹಿತವಾಗಿದೆ ಎಂದು ಹೇಳಲಾಗಿರುವುದು ಯಾವ ಅರ್ಥದಲ್ಲಿ? ಎಂಬುದೇ ಆ ಪ್ರಶ್ನೆ. ಇದಕ್ಕೆ ಉತ್ತರವೇ 
ನೆಂದರೆ- ಮಾನವನು ಈ ಲೋಕದಲ್ಲಿ ಕಾಲ ಮತ್ತು ಸ್ಥಾನದ ಸೀಮೆಗಳೊಳೆಗೆ ಶಾರೀರಿಕವಾಗಿ ಬದುಕಿಕೊಂಡಿರುವಷ್ಟು ಕಾಲ 
ಮಾತ್ರ ಅವನಿಗೆ ಕಾಲದ ಪ್ರಜ್ಞೆಯಿರುತ್ತದೆ. ಅವನ ಮರಣಾನಂತರ, ಅವನ ಆತ್ಮ ಮಾತ್ರ ಉಳಿದಿರುವಾಗ ಅವನಿಗೆ ಕಾಲದ 
ಪ್ರಜ್ಞೆ ಇರುವುದಿಲ್ಲ. ಪುನರುತ್ಥಾನ ದಿನ ಮಾನವನು ಪುನಃ ಜೀವಂತನಾಗಿ ಎಬ್ಬಿಸಲ್ಪಡುವಾಗ ಅವನಿಗೆ, ಈಗ ತಾನೇ ತಾನು 
ನಿದ್ದೆ ಹೋಗುವಷ್ಟರಲ್ಲೇ ತನ್ನನ್ನು ನಿದ್ದೆಯಿಂದೆಬ್ಬಿಸಲಾಯಿತೆಂದು ಭಾಸವಾಗುವುದು. ತಾನು ಸಾವಿರಾರು ವರ್ಷಗಳೆ ಅನಂತರ 
ಪುನಃ ಜೀವಂತಗೊಳಿಸಲ್ಪಟ್ಟಿದ್ದೇನೆಂಬ ಅರಿವೇ ಅವನಿಗಿರಲಾರದು. (ಹೆಚ್ಚಿನ ವಿವರಗಳಿಗೆ ನೋಡಿರಿ ಅಧ್ಯಾಯ ಅನ್ನಹ್ಹ್‌: 
ಟಿಪ್ಪಣಿ 26, ಬನೀ ಇಸ್ರಾಶಲ್‌: ಟಿ-56, ತಾಹಾ: ಟಿ-80 ಮತ್ತು ಯಾಸೀನ್‌: ಟಿ-48) 

21. ಅರ್ಥಾತ್‌- ಭೂಮಿಯಲ್ಲಿ ನಾನು ಹುಟ್ಟಿಯೇ ಇಲ್ಲದಿರುತ್ತಿದ್ದರೆ ಅಥವಾ ಸತ್ತ ಬಳಿಕ ಮಣ್ಣಿನಲ್ಲೇ ಸೇರಿ ಹೋಗಿದ್ದರೆ 
ಮತ್ತು ಪುನಃ ಜೀವಂತವಾಗುವ ಗತಿ ಒದಗದೆ ಇರುತ್ತಿದ್ದರೆ ಚೆನ್ನಾಗಿತ್ತು. 


ಕಾಂಡೆ-30 


1102. ಕುರ್‌ಆನ್‌ ವ್ಯಾಖ್ಯಾನ 


79. ಅನ್ನಾರಿಆತ್‌ ) 


ಪರಿಚಯ 


ಹೆಸರು 
ಇದರ ಹೆಸರನ್ನು ಅಧ್ಯಾಯದ ಪ್ರಥಮ ಪದ 'ವನ್ನಾಬುಆತ್‌'ನಿಂದ ಆಯ್ದುಕೊಳ್ಳಲಾಗಿದೆ. 


ಅವತೀರ್ಣ ಕಾಲ 

ಈ ಅಧ್ಯ ಿಯವು ಸೂರಃ 'ಅನ್ನಬಲ್‌'ನ ಅನಂತರ ಅವಶೀರ್ಣಗೊಂಡಿದೆ ಎಂದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) 
ಹೇಳಿರುತ್ತಾರೆ. ಇದರಲ್ಲಿ ಅಡಕವಾಗಿರುವ ವಿಷಯವೂ ಇದು ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯ 
ಗಳಲ್ಲೊಂದು ಎಂಬುದನ್ನು ಸೂಚಸುತ್ತದೆ. 


ಚಚ್ಚಾ ವಿಷಯಗಳು 

ಪರಲೋಕ ಮತ್ತು ಮರಣೋತ್ತರ ಜೀವನದ ಸಮರ್ಥನೆಯೇ ಇದರ ಮುಖ್ಯ ವಿಷಯವಾಗಿದೆ. ಇದರೊಂದಿಗೇ 
ದೇವ ಸಂದೇಶವಾಹಕರನ್ನು ಧಿಕ್ಕರಿಸುವುದರ ಪರಿಣಾಮವೇನಾಗುತ್ತದೆಂಬ ಎಚ್ಚರಿಕೆಯನ್ನೂ ನೀಡಲಾಗಿದೆ. ' . 

ಅಧ್ಯಾಯದ ಆರಂಭದಲ್ಲಿ-ಮರಣದ ವೇಳೆ ಪ್ರಾಣ ತೆಗೆಯುವ, ಅಲ್ಲಾಹನ ಆಜ್ಞೆಗಳನ್ನು ವಿಳಂಬವಿಲ್ಲದೆ 
ಅನುಷ್ಠಾನಿಸುವ ಮತ್ತು ದೇಮಾಜ್ಞೆಗನುಸಾರವಾಗಿ ಅಖಿಲ ವಿಶ್ವದ ವ್ಯವಸ್ಥೆ ಮಾಡುವ ದೇವಚರರ ಆಣೆ ಹಾಕಿ 
ಪುನರುತ್ನಾನವು ಸಂಭವಿಸಿಯೇ. ತೀರುವುದು ಮತ್ತು ಮರಣಾನಂತರ ಇನ್ನೊಂದು ಜೀವನವು ಖಂಡಿತ ಎದುರಾಗುವುದು. 
ಏಕೆಂದರೆ, ಇಂದು ಯಾವ ದೇವಚರರ ಮೂಲಕ ಪ್ರಾಣ ತೆಗೆಸಲಾಗುತ್ತದೋ ಅವರ ಕೈಯಿಂದಲೇ ಪುನಃ ಜೀವ 
ಹಾಕಿಸಲಿಕ್ಕೂ ಸಾಧ್ಯವಿದೆ. ಇಂದು ಅಲ್ಲಾಹನ ಆಜ್ಞೆಗಳನ್ನು ವಿಳಂಬವಿಲ್ಲದೆ ಪಾಲಿಸುತ್ತಿರುವ ಮತ್ತು ವಿಶ್ವದ ವ್ಯವಸ್ಥೆಯನ್ನು 
ನಡೆಸುತ್ತಿರುವ ದೇವಚರರೇ ನಾಳೆ ಅದೇ ದೇವನ ಅಪ್ಪಣೆಯಂತೆ ಅದನ್ನು ಅಸ್ತವೃಸ್ತಗೊಳಿಸಲಿಕ್ಕೂ ಸಾಧ್ಯವಿದೆ ಮತ್ತು 
ಇನ್ನೊಂದು ವ್ಯವಸ್ಥೆಯನ್ನು ಸ್ಥಾಪಿಸಲಿಕ್ಕೂ ಸಾಧ್ಯವಿದೆ ಎಂದು ಹೇಳಲಾಗಿದೆ. 

ಅನಂತರ, ನೀವು ತೀರಾ ಅಸಾಧ್ಯವೆಂದು ಭಾವಿಸುತ್ತಿರುವ ಈ ಕಾರ್ಯವು ಅಲ್ಲಾಹನ ಮಟ್ಟಿಗೆ ಕಿಂಚಿತ್ತೂ 
ಪ್ರಯಾಸಕರವಲ್ಲ. ಅದಕ್ಕಾಗಿ ಅವನಿಗೆ ಯಾವುದೇ ಸಿದ್ಧತೆಯನ್ನು ಮಾಡುವ ಅಗತ್ಯವೂ ಇಲ್ಲ. ಈ ವಿಶ್ವದ ವ್ಯವಸ್ಥೆಯನ್ನು 
ಅಸ್ತವ್ಯಸ್ತಗೊಳಿಸಿ ಬಿಡಲು ಕೇವಲ ಒಂದು ಜರೆಯುವಿಕ ಸಾಕಾಗುತ್ತದೆ. ಹಾಗೆಯೇ ಇನ್ನೊ೦ದು ಜರೆಯುವಿಕೆಯು, ಹಠಾತ್ತನೆ 
ನೀವು ಇನ್ನೊಂದು ಲೋಕದಲ್ಲಿ ಜೀವಂತವಾಗಿರುವುದನ್ನು ನೀವೇ ಕಾಣುವಂತೆ ಮಾಡಲು ಪರ್ಯಾಪ್ಪವಾಗುತ್ತದೆ ಎಂದು 
ಜನರಿಗೆ ತಿಳಿಸಲಾಗಿದೆ. 

ಆ ಬಳಿಕ ಹ. ಮೂಸಾ(ಲ) ಮತ್ತು ಫಿರ್‌ಔನನ ವೃತ್ತಾಂತವನ್ನು ಸಂಕ್ಷಿಪ್ತವಾಗಿ ವಿವರಿಸ್ಸಿ ದೇವಸಂದೇಶ 
ವಾಹಕರನ್ನು ಧಿಕ್ಕರಿಸಿದ ಹಾಗೂ ಕುತಂತ್ರಗಳ ಮೂಲಕ ಅವರನ್ನು ಸೋಲಿಸಲು ಪ್ರಯತ್ನಿಸಿದ ಪರಿಣಾಮವಾಗಿ ಫಿರ್‌ಔನನು 
ಎಂತಹ ಗತಿ ಕಾಣಬೇಕಾಯಿತೆಂಬುದನ್ನು ತಿಳಿಸಲಾಗಿದೆ ಮತ್ತು ನೀವು ಅವನಿಗೊದಗಿದ ಗತಿಯಿಂದ ಪಾಠ ಕಲಿತು, ಈ 
ನಿಮ್ಮ ಧೋರಣೆಯನ್ನು ಕೈ ಬಿಡದಿದ್ದರೆ ನಿಮಗೂ ಅದೇ ಗತಿಯಾಗುವುದೆಂದು ಎಚ್ಚರಿಸಲಾಗಿದೆ. 

ಆ ಬಳಿಕ 27ರಿಂದ 33ನೆಯ ಸೂಕ್ತಗಳ ವರೆಗೆ ಪರಲೋಕ ಹಾಗೂ ಮರಣಾನಂತರ ಜೀವನದ ಕುರಿತು 
ಆಧಾರ ಪ್ರಮಾಣಗಳನ್ನು ಕೊಡಲಾಗಿದೆ. 34ರಿಂದ 41ರ ವರೆಗಿನ ಸೂಕ್ತೆಗಳಲ್ಲಿ- ಪರಲೋಕವು ಸ್ಥಾಪಿತವಾದಾಗ ಮನುಷ್ಯನ 
ಶಾಶ್ವತ ಹಾಗೂ ಅನಂತ ಭವಿಷ್ಠದ ಶೀರ್ಮಾನವು- ಈ ಲೋಕದಲ್ಲಿ ದಾಸ್ಕದ ಮೇರೆಗಳನ್ನು ەمت‎ ತನ್ನ ಸೃಷ್ಟಿಕರ್ತನಿಗೆ 
ವಿದ್ರೋಹವೆಸಗಿದವನು ಹಾಗೂ ಕೇವಲ ಲೌಕಿಕ ಲಾಭ- ಭೋಗಗಳನ್ನೇ ತನ್ನ ಗುರಿಯಾಗಿ ಮಾಡಿಕೊಂಡಿದ್ದವನು ಯಾರು 
ಮತ್ತು ತನ್ನ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿದೆ ಎಂಬ ಭಯವಿರಿಸಿಕೊಂಡು ತನ್ನ ಚಿತ್ತದ ಅನುಚಿತ ಆಗ್ರಹಗಳನ್ನು 
ಪೂರೈಸದೆ ಇದ್ದವನು ಯಾರು ಎಂಬ ಆಧಾರದಲ್ಲಿ ನಡೆಯುವುದು ಎಂದು ತಿಳಿಸಲಾಗಿದೆ. 


79. ಅನ್ನಾರುಿಆತ್‌ 1103 


ಕೊನೆಗೆ- ಪ್ರಳೆಯವು ಸಂಭವಿಸುವುದಾದರೂ ಯಾವಾಗ? ಎಂಬ ಮಕ್ಕಾದ ಸತ್ಕನಿಷೇಧಿಗಳ ಪ್ರಶ್ನೆಗೆ ಉತ್ತರವಾಗಿ- 
ಅದರ ಸಮಯದ ಅರಿವು ಅಲ್ಲಾಹನ. ಹೊರತು ಇನ್ನಾರಿಗೂ ಇಲ್ಲ. ಅದು ಬರುವುದು ಖಚಿತವೆಂದು ಎಚ್ಚೆರಿಸುವುದು 
ಮಾತ್ರ ಪ್ರವಾದಿಯ ಕೆಲಸವಾಗಿದೆ. ಇನ್ನು, ಇಷ್ಟವಿದ್ದವರು ಅದು ಸಂಭವಿಸುವುದರ ಕುರಿತು ಭಯಪಟ್ಟು ತಮ್ಮ 
ಕರ್ಮಗಳನ್ನು ತಿದ್ದಿಕೊಳ್ಳಬಹುದು. ಅನ್ಯಥಾ ನಿರ್ಭಯರಾಗಿ ಲಗಾಮಿಲ್ಲದ ಕುದುರೆಯಂತೆ ಅಲೆಯುತ್ತಿರಬಹುದು. ಆದೆರೆ 
ಆ ಸಮಯವು ಬಂದು ಬಿಟ್ಟಾಗ ಈ ಲೌಕಿಕ ಜೀವನಕ್ಕೆ ಮಾರು ಹೋಗಿದ್ದ ಮತ್ತು ಇದನ್ನೇ ಸರ್ವಸ್ವವೆಂದು ಭಾವಿಸಿ 
ಕೊಂಡಿದ್ದ ಜನರಿಗೆ ತಾವು ಭೂಲೋಕದಲ್ಲಿ ಕೇವಲ - ಮಾತ್ರ ತಂಗಿದ್ದೆವು ಎಂದು ಭಾಸವಾಗುವುದು. ಕೆಲವೇ 
ದಿನಗಳ ಈ ಜೀವನಕ್ಕಾಗಿ ತಾವು ತಮ್ಮ تید‎ ಯಾವ ರೀತಿ ಶಾಶ್ವತವಾಗಿ ನಾಶ ಮಾಡಿಕೊಂಡಿದ್ದೇ ವೆಂಬುದು 
ಆಗ ಅವರಿಗೆ ಮನವರಿಕೆಯಾಗುವುದು ಎಂದು ಹೇಳಲಾಗಿದೆ. 


1104 ಕುರ್‌ಆನ್‌ ವ್ಯಾಖ್ಯಾನ 


BRM 
i 
gh UE BEL aS BEE cles BEE ges 
ರ EB AS FOE SEES 


0 مہ طے 


79. ಅನ್ನಾರುಆತ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-46 ರುಕೂಲ್‌ಗಳು-2 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-9) ಮುಳುಗಿ ಎಳೆಯುವವರಾಣೆ ಮತ್ತು ಮೃದುವಾಗಿ ತೆಗೆದೊಯ್ಯುವವರಾಣೆ (ವಿಶ್ವದಲ್ಲಿ) 
ವೇಗವಾಗಿ ತೇಲುತ್ತಿರುವವರಾಣೆ ಮತ್ತು (ಆಜ್ಞಾಪಾಲನೆಗಾಗಿ) ಸ್ಪರ್ಧಿಸುವವರಾಣೆ ಮತ್ತು (ದೇವಾಜ್ಞೆಗಳಿಗನು 
ಸಾರವಾಗಿ) ವ್ಯವಹಾರಗಳನ್ನು ನೋಡಿಕೊಳ್ಳುವವರಾಣೆ.! ಭೂಕಂಪದ ಆಘಾತವು ನಡುಕವನ್ನುಂಟು 


1. ಪುನರುತ್ಥಾನ ದಿನ ಖಂಡಿತವಾಗಿಯೂ ಬರುವುದು ಮತ್ತು ಮರಣಗೊಂಡ ಸಕಲ ಮಾನವರು ಖಂಡಿತ 
ವಾಗಿಯೂ ಪುನಃ ಜೀವಂತಗೊಳಿಸಿ ಎಬ್ಬಿಸಲ್ಪಡುವರು ಎಂಬ ಬಗ್ಗೆ ಈ ಆಣೆಗಳನ್ನು ಹಾಕಲಾಗಿದೆ ಎಂಬುದಕ್ಕೆ ಅನಂತರದ 
ವಿಷಯವು ಸಾಕ್ಷಿಯಾಗಿದೆ. "ಮುಳುಗಿ ಎಳೆಯುವವರು ಮತ್ತು ಮೃದುವಾಗಿ ತೆಗೆದೊಯ್ಕುವವರು”" ಎಂದರೆ- ಮರಣದ 
ವೇಳೆ ಮನುಷ್ಯನ ಶರೀರದ ಆಳಕ್ಕೆ ಇಳಿದು ಅವನ ಎಲ್ಲ ನರನಾಡಿಗಳಿಂದ ಜೀವವನ್ನು ಎಳೆದು ತೆಗೆಯುವ ದೇವಚರರು. 
"ವೇಗವಾಗಿ ತೇಲುತ್ತಿರುವವರು” ಎಂದರೆ, ಅವರು ಅಂತರಿಕ್ಸದಲ್ಲಿ ತೇಲಾಡುತ್ತಿರುವರೋ ಎಂದು ಭಾಸವಾಗುವ ರೀತಿಯಲ್ಲಿ, 
ದೇವಾಜ್ಞೆಗಳ ಪಾಲನೆಗಾಗಿ ವೇಗವಾಗಿ ಧಾವಿಸುತ್ತಿರುವ ದೇವಚರರು. 'ಸ್ಪರ್ಧಿಸುವವರು' ಎಂದರೆ, ದೇವಾಜ್ಞೆಯ ಸೂಚನೆ 
ಸಿಕ್ಕಿದ ಮರುಕ್ಸಣದಲ್ಲೇ ಅವರ ಪೈಕಿ ಪ್ರತಿಯೊಬ್ಬನೂ ಅದನ್ನು ಪಾಲಿಸಲಿಕ್ಕಾಗಿ ಧಾವಿಸುತ್ತಾನೆ. "ವ್ಯವಹಾರಗಳನ್ನು ನೋಡಿ 
ಕೊಳ್ಳುವವರು” ಎಂದರೂ ದೇವಚರರೇ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಇವರು ವಿಶ್ವ ಸಾಮ್ರಾಜ್ಯದ ಕಾರ್ಯಕರ್ತ 
ರಾಗಿದ್ದು ಜಗತ್ತಿನ ಎಲ್ಲ ವ್ಯವಸ್ಥೆಯೂ ಅಲ್ಲಾಹನ ಅಪ್ಪಣೆಯ ಪ್ರಕಾರ ಇವರ ಕೈಗಳಿಂದ ನಡೆಯುತ್ತಿದೆ. ಈಗ, ಪುನರುತ್ನಾನ 
ಸಂಭವಿಸಿರುವ ಮತ್ತು ಮರಣಾನಂತರ ಜೀವನದ ಬಗ್ಗೆ ಈ ದೇವಚರರ ಆಣೆ ಹಾಕಿರುವುದೇಕೆ? ಯಾವ ಘಟನೆಯು 
ಸಂಭವಿಸುವುದರ ಕುರಿತು ಪುರಾವೆಯ ರೂಪದಲ್ಲಿ ಇವರನ್ನು ಮುಂದಿಡಲಾಗಿದೆಯೋ ಆ ಘಟನೆಯಂತೆಯೇ ಸ್ವತಃ ಇವರು 
ಕೂಡಾ ಇಂದ್ರಿಯಾನುಭವಕ್ಕೆ ಅತೀತರಾಗಿರುವ ಜೀವಿಗಳಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ವಾಸ್ತವಿಕತೆಯ ಸರಿಯಾದ 
ಜ್ಞಾನ ಅಲ್ಲಾಹನಿಗಿದೆ. ನಮ್ಮ ದೃಷ್ಟಿಯಲ್ಲಿ ಇದಕ್ಕೆ ಕಾರಣವೇನೆಂದರೆ. ಅರಬರು ದೇವಚರರ ಅಸ್ತಿತ್ವವನ್ನು ನಿರಾಕರಿಸುವವ 
ರಾಗಿರಲಿಲ್ಲ. ಮರಣದ ವೇಳೆ ಮನುಷ್ಠನ ಜೀವವನ್ನು ದೇವಚರರೇ ಹೊರ ತೆಗೆಯುತ್ತಾರೆಂಬುದನ್ನು ಅವರು ಒಪ್ಪತ್ತಿದ್ದರು. 
ದೇವಚರರ ಚಲನಾವೇಗವು ಬಹುಶೀವ್ರವೆಂಬ ವಿಶ್ವಾಸವೂ ಅವರಿಗಿತ್ತು. ದೇವಚರರು ದೇವಾಜ್ಞೆಗೆ ಅಧೀನರಾಗಿದ್ದು, ಅವನ 
ಅಪ್ಪಣೆಯಿಂದಲೇ ಅವರು ವಿಶ್ವದ ವೃವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಅವರು ಸ್ವತಂತ್ರರಾಗಲಿ, ತಮ್ಮಿಚ್ಛೆಯಂತೆ 
ವರ್ತಿಸಬಲ್ಲವರಾಗಲಿ ಅಲ್ಲ ಎಂಬುದನ್ನೂ ಅವರು ಒಪ್ಪುತ್ತಿದ್ದರು. ಅಜ್ಞಾನದ ನಿಮಿತ್ತ ಅವರು ದೇವಚರರನ್ನು 
'ದೇವಪುತ್ರಿಯರೆಂದು ಹೇಳುತ್ತಿದ್ದರು ಮತ್ತು ಅವರನ್ನು ಆರಾಧ್ಮರನ್ನಾಗಿಯೂ ಮಾಡಿಕೊಂಡಿದ್ದರು. ಆದರೆ ನಿಜವಾದ 
ಅಧಿಕಾರಗಳು ಅವರ ಕೈಯಲ್ಲೇ ಇವೆಯೆಂದು ಅವರು ನಂಬುತ್ತಿರಲಿಲ್ಲ. ಆದುದರಿಂದ ಯಾವ ದೇವನ ಅಪ್ಪಣೆಯಿಂದ 


ಕಾಂಡ-30 


79. ಅನ್ನಾರಿಆಶ್‌ 1105 


GHA JL کاؤِمەق‎ YUBA yc 
PEGS GL IE hls Cs S&F 

Ai uh Ae ES 8 
ENC BED yl 07 موسٰی اذ‎ 


[4 eR 


کا لھأتت 


ಮಾಡುವಂದು ಮತ್ತು ಅದರ ಬೆನ್ನಿಗೇ ಇನ್ನೊಂದು ಆಘಾತವು ಉಂಟಾಗುವಂದು.* ಕೆಲವು ಹೃದಯಗಳು 
ಅಂದು ಭಯದಿಂದ ನಡುಗುತ್ತಿರುವುವು.* ಅವರ ಕಣ್ಣುಗಳು ಭಯಗ್ರಸ್ತ: ವಾಗಿರುವುವು. 

(10-14) `ನಾವು ಟೊಳ್ಳಾದ ಕೊಳೆತ ಎಲುಬುಗಳಾಗಿ ಬಿಟ್ಟ ಬಳಿಕವೂ ಪುನಃ (ಪೂರ್ವಸ್ಥಿತಿಗೆ) 
ಮರಳಿಸಲ್ಪಡುವೆವೇ? ಎಂದು ಇವರು ಕೇಳುತ್ತಾರೆ. "ಈ ಮರಳುವಿಕೆಯಂತು ಬಹಳ ನಷ್ಟದಾಯಕವಾಗಿ' 
ರುವುದು” ಎನ್ನುತ್ತಾರೆ." ನಿಜವಾಗಿ ಇದು ಒಂದು ಘನ ಘುರ್ಜನೆಯಾಗಿರುವುದು ಮತ್ತು ಹಠಾತ್ರ್ತ ನೆ ಇವರು 
ಒಂದು ತೆರೆದ ಮೈದಾನದಲ್ಲಿ ಹಾಜರಿರುವರು.5 

(15-26) ನಿಮಗೆ" ಮೂಸಾರ ವೃತ್ತಾಂತ ತಲುಪಿದೆಯೇ? ಅವರ ಪ್ರಭು ಅವರನ್ನು 'ತುವಾ'ದ 


ದೇವಚರರು ನಿಮ್ಮ ಪ್ರಾಣವನ್ನು ತೆಗೆಯುತ್ತಾರೋ ಅದೇ ದೇವನ ಅಪ್ಪಣೆ ಸಿಕ್ಕಾಗ .ಅವರು ಈ ವಿಶ್ವವನ್ನು ಅಸ್ತವ್ಯಸ್ತ 
ಗೊಳಿಸಿ ಬಿಡಬಲ್ಲರು ಮತ್ತು ಇನ್ನೊಂದು ಜಗತ್ತಿನ ನಿರ್ಮಾಣವನ್ನೂ ಮಾಡಬಲ್ಲರೆಂಬುದನ್ನು ಸೂಚಿಸಲಿಕ್ಕಾಗಿ ಇಲ್ಲಿ 
ಪುನರುತ್ಥಾನ ಮತ್ತು ಮರಣೋತ್ತರ ಜೀವನದ ಸಂಭವನೀಯತೆಯ ಬಗ್ಗೆ ಅವರ ಪ್ರಸ್ತುತ ಗುಣಗಳನ್ನು ہوم‎ 
ರೂಪದಲ್ಲಿ ಮುಂದಿಡಲಾಗಿದೆ. | 

2. ಪ್ರಥಮ ಆಘಾತವೆಂದರೆ- ಭೂಮಿಯನ್ನೂ, ಅದರಲ್ಲಿರುವ ಸರ್ವಸ್ವವನ್ನೂ ನಾಶಗೊಳಿಸುವ ಆಘಾತ. ಎರಡನೆಯ 
ಆಘಾತನೆಂದರೆ- ಸಕಲ ಮೃತ ಮಾನವರೂ ಜೀವಂತೆಗೊಂಡು ಭೂಮಿಯಿಂದ ಹೊರಬರುವ ಮುನ್ನ ಉಂಟಾಗಲಿರುವ 
ಆಘಾತ. (ಅಧ್ಯಾಯ ಅರು್ಲುಮರ್‌ನ 68ನೆಯ ಸೂಕ್ತವನ್ನೂ ನೋಡಿರಿ) 

3. 'ಕೆಲವು ಹೃದಯಗಳು' ಎಂಬ ಪದಗಳನ್ನು ಪ್ರಯೋಗಿಸಿರುವುದೇಕೆಂದರೆ - ಪವಿತ್ರ ಕುರ್‌ಆನಿನ ಪ್ರಕಾರ ಸತ್ಯನಿಷೇಧಿಗಳು, 
ದುಷ್ಕರ್ಮಿಗಳು ಮತ್ತು ಕಪಟವಿಶ್ವಾಸಿಗಳು ಮಾತ್ರ ಅಂದು ಭಯಗ್ರಸ್ತರಾಗಿರುವರು. .ಸತೃವಿಶ್ವಾಸಿಗಳು ಮತ್ತು ಸಜ್ಜನರು ಅಂತಹ 
ಭೀತಿಯಿಂದ ಮುಕ್ತರಾಗಿರುವರು. (ಸೂರಃ ಅಂಬಿಯಾದ 103ನೆಯ ಸೂಕ್ತವನ್ನು ನೋಡಿರಿ.) 

4. ಅರ್ಥಾತ್‌- ಹೌದು, ಹಾಗೆಯೇ ಆಗುವುದು ಎಂದು ಉತ್ತರ ಕೊಟ್ಟಾಗ ಅವರು ಅಪಹಾಸ್ಕ ಮಾಡುತ್ತ ಪರಸ್ಪರ 
ರೊಡನೆ, "ಮಿತ್ರರೇ, ನಿಜವಾಗಿಯೂ ನಾವೆಲ್ಲ ಪುನಃ ಜೀವಂತ ಸ್ಥಿತಿಗೆ ಮರಳಲಿಕ್ಕಿದೆಯೆಂದಾದರೆ ನಮ್ಮ ಮಟ್ಟಿಗೆ ಅದು ಕಷ್ಟ 
ಕಾಲವೇ ಸರಿ" ಎಂದು ಹೇಳತೊಡಗಿದರು. 

5. ಅರ್ಥಾತ್‌- ಇವರು ಅದನ್ನು ಅಸಂಭವನೀಯವೆಂದು ಭಾವಿಸಿ ಅದನ್ನು ಗೇಲಿ ಮಾಡುತ್ತಾರೆ. ವಸ್ತುತಃ ಅಲ್ಲಾಹನಿಗೆ 
ಇದೇನೂ ಕಷ್ಟ ಸಾಧ್ಯವಲ್ಲ. ಅವನ ಕೇವಲ ಒಂದು ಗದರಿಕೆ ಅಥವಾ ಜರೆಯುವಿಕೆಯೇ ಸಾಕು. ಅದರ ಮರುಕ್ಷಣವೇ ನಿಮ್ಮ 
ಮಣ್ಣು ಅಥವಾ ಬೂದಿಯು ಎಲ್ಲೇ ಹರಡಿದ್ದರೂ ಎಲ್ಲ ಕಡೆಗಳಿಂದ ವದ್ದು: ಬಂದು ಒಂದೆಡೆ ಸೇರುವುವು ಮತ್ತು ಹಠಾತ್ತನೆ, 
ನೀವು ಜೀವಂತವಾಗಿ ಭೂಮಿಯ ಮೇಲೆ ನಿಂತಿರುವುದನ್ನು ನೀವೇ ನೋಡುವಿರಿ. ' \ 

6. ಮಕ್ಕಾದ ಸತ್ಯನಿಷೇಧಿಗಳು ےل‎ ಮತ್ತು ಪರಲೋಕವನ್ನು ನಿರಾಕರಿಸುತ್ತಿದ್ದುದರ `'ಮತ್ತು "ಅವುಗಳನ್ನು "ಗೇಲಿ" 
ಮಾಡುತ್ತಿದ್ದುದರ ಅರ್ಥ- ಅವರು ಒಂದು ಸಿದ್ಧಾಂತವನ್ನು ತಿರಸ್ಕರಿಸುತ್ತಿದ್ದಾರೆ ಎಂದಾಗಿರಲಿಲ್ಲ. ۔‎ ವಾಸ್ತವದಲ್ಲಿ ಆ ಮೂಲಕ 
ಅವರು ಅಲ್ಲಾಹನ ಸಂದೇಶವಾಹಕನನ್ನು ತಿರಸ್ಕರಿಸುತ್ತಿದ್ದರು. ಆದುದರಿಂದ ಪರಲೋಕದ ಬಗ್ಗೆ ಅವರಿಗೆ ಇನ್ನೂ ಹೆಚ್ಚಿನ 


ಕಾಂಡ-30 


1106 ಕುರ್‌ಆನ್‌ ವ್ಯಾಖ್ಯಾನ 


ಈ‏ 7ا َ‫ سے ضرا 
HI EES HY AO BS‏ تَلِكَ کتخٹی 
ಪವಿತ್ರ ಕಣಿವೆಯಲ್ಲಿ? ಕರೆದಾಗ, "ಫಿರ್‌ಔನನ ಬಳಿಗೆ ಹೋಗಿರಿ. ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ.‏ 


ಅವನೊಡನೆ- ನೀನು ಪರಿಶುದ್ಧನಾಗಲು ಸಿದ್ದನಾಗಿರುವೆಯಾ? ಮತ್ತು ನಾನು ನಿನ್ನ ಪ್ರಭುವಿನ ಕಡೆಗೆ 
ನಿನಗೆ ಮಾರ್ಗದರ್ಶನ ಮಾಡಿದರೆ, "(ಅವನ) ಭಯ ನಿನ್ನಲ್ಲಿ ಉಂಟಾದೀತೇ? ಎಂದು ಕೇಳಿರಿ." ತರುವಾಯ 


'| ಪುರಾವೆಗಳನ್ನು ಒದಗಿಸುವುದಕ್ಕೆ ಮುಂಚೆ ಸಂದೇಶವಾಹಕರ -ವಿರುದ್ಧ ಘರ್ಷಣೆಗಿಳಿದರೆ ಮತ್ತು. ಅವರನ್ನು ಕಳುಹಿಸಿದ 
ಅಲ್ಲಾಹನೆದುರು ಅಹಂಕಾರ ತೋರಿಸಿದರೆ ಅದರ ಪರಿಣಾಮವೇನಾಗುತ್ತದೆಂಬ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ 
ಹ. ಮೂಸಾ(ಅ) ಮತ್ತು ಫಿರ್‌ಔನನ ಕಥೆಯನ್ನು ಹೇಳಲಾಗುತ್ತಿದೆ. p 

7 ಸಾಮಾನ್ಯ: ವಾಗಿ ವ್ಯಾಖ್ಯಾನಕಾರರು 'ವಾದಿಲ್‌ ಮುಕದ್ದಸಿ ತುವಾ' ಎಂಬುದಕ್ಕೆ "ತುವಾ ಎಂಬ ಹೆಸರಿದ್ದ ಪವಿತ್ರ 
ಕಣಿವೆ" ಎಂಬ ಅರ್ಥ ನೀಡಿರುವರು.' ಆದರೆ ಇದಕ್ಕೆ ಇದಲ್ಲದೆ ಇನ್ನೂ ಎರಡು ಅರ್ಥಗಳನ್ನು ಕೊಡಲಾಗಿದೆ: 1) "ಎರಡು 
ಬಾರಿ ಪವಿತ್ರ ಗೊಳಿಸಲ್ಪಟ್ಟ ಕಣಿವೆ.” ಏಕೆಂದರೆ- ಒಮ್ಮೆ ಅದನ್ನು ಹ. ಮೂಸಾರನ್ನು(ಅ) ಅಲ್ಲಾಹನು ಪ್ರಥಮ ಬಾರಿ 
ಅಭಿಸಂಬೋಧಿಸಿದಾಗ ಪವಿತ್ರಗೊಳಿಸಲಾಗಿತ್ತು. ಎರಡನೆಯ ಸಲ ಹ. ಮೂಸಾ(ಅ) ಬನೀ ಇಸ್ರಾಈಲರನ್ನು ಈಜಿಬ್ಬನಿಂದ 
ಈ ಕಣಿವೆಗೆ ಕರೆತಂದಿದ್ದಾಗ ಅದು ಪವಿತ್ರಗೊಳಿಸಲ್ಪಟ್ಟಿತು. 2) 'ರಾತ್ರಿ ಹೊತ್ತು ಪವಿತ್ರ ಕಣಿನೆಯಲ್ಲಿ ಕೂಗಿದನು" 
ಏಕೆಂದರೆ, ಅರಬೀ ಭಾಷೆಯಲ್ಲಿ 'ಜಾಅ ಬಲ್‌ದಿ ತುವಾ' ಎಂಬ ನುಡಿಗಟ್ಟು ಇದ್ದು, ಅದರ ಅರ್ಥ- ಅವನು ರಾತ್ರಿಯ 
ಸ್ವಲ್ಪ ಭಾಗ ಕಳೆದ ಬಳಿಕ ನನ್ನ ಬಳಿಗೆ ಬಂದನು ಎಂದಾಗಿದೆ. 

8. ಇಲ್ಲಿ ಕೆಲವು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. 

1) ಹ. ಮೂಸಾರನ್ನು(ಅ) ಪ್ರವಾದಿತ್ವ ಸ್ಥಾನಕ್ಕೆ ನೇಮಿಸುವಾಗ ಅವರ ಮತ್ತು ಅಲ್ಲಾಹನ ನಡುವೆ ನಡೆದ ಮಾತುಕತೆಯ 
ಸಾರಾಂಶವನ್ನು ಮಾತ್ರ ಇಲ್ಲಿ ಸಂದರ್ಭಕ್ಕನುಸಾರವಾಗಿ ತಿಳಿಸಲಾಗಿದೆ. ಸೂರಃ ತಾಹಾ 9ರಿಂದ 48, ಸೂರಃ ಅಶ್ಕುಅರಾ: 10ರಿಂದ 
17, ಸೂರಃ ಅನ್ನಮ್ಮ್‌ನ: 7ರಿಂದ 12 ಮತ್ತು ಸೂರಃ ಅಲ್‌ ಕಸಸ್‌ನ: 29ರಿಂದ 35ರ ವರೆಗಿನ ಸೂಕ್ತಗಳಲ್ಲಿ, ಈ ಸಂಭಾಷಣೆಯ 
ಹೆಚ್ಚಿನ ವಿವರಗಳನ್ನು ನೀಡಲಾಗಿದೆ. 

2) ಇಲ್ಲಿ ಪ್ರಸ್ತಾಪಿಸಲಾಗಿರುವ ಫಿರ್‌ಔನನ ವಿದ್ರೋಹವೆಂದರೆ- ದಾಸ್ಕದ ಮೇರೆಯನ್ನು ಮೂರಿ ಸೃಷ್ಟಿಕರ್ತ ಮತ್ತು ಸೃಷ್ಟಿ 
ಇವರಿಬ್ಬರ ವಿರುದ್ಧವೂ ವಿದ್ರೋಹವೆಸಗುವುದು. * 

3) ಹ. ಮೂಸಾರಿಗೆ(ಅ) ಹೀಗೆ ಮಾರ್ಗದರ್ಶನ ಮಾಡಲಾಗಿತ್ತು. "ನೀವು ಮತ್ತು ಹಾರೂನ್‌, ಇಬ್ಬರೂ ಸಹೋದರರು 
ಅವನೊಂದಿಗೆ ನಮ್ರವಾಗಿ ಮಾತಾಡಬೇಕು. ಅವನು ಉಪದೇಶ ಸ್ವೀಕರಿಸಲೂಬಹುದು ಮತ್ತು ಅಲ್ಲಾಹನನ್ನು ಭಯಪಡಲೂಬಹುದು.' 
(ತಾಹಾ: 44)' ಈ ನಮ್ರ ಮಾತುಗಳ ಒಂದು ಉದಾಹರಣೆಯನ್ನು ಈ ಸೂಕ್ತದಲ್ಲಿ ಕೊಡಲಾಗಿದೆ. ಇತರ ಉದಾಹರಣೆಗಳನ್ನು 
ಅಧ್ಯಾಯ ತಾಹಾ 49ರಿಂದ 52, ಅಶ್ಕುಅರಾ 23ರಿಂದ 28 ಮತ್ತು ಅಲ್‌ ಕಸಸ್‌ನ 37ನೆಯ ಸೂಕ್ತಗಳಲ್ಲಿ ಕೊಡಲಾಗಿದೆ. 
ಇವು ಪವಿತ್ರ ಕುರ್‌ಲನಿನಲ್ಲಿ ಅಲ್ಲಾಹನು ಧರ್ಮಪ್ರಚಾರದ ಯುಕ್ತಿಗಳನ್ನು ತಿಳಿಸಿರುವಂತಹ ಸೂಕ್ತಗಳ ಪೈಕಿ ಕೆಲವಾಗಿದೆ. 

4) ಹ. ಮೂಸಾರನ್ನು(ಅ) ಪ್ರವಾದಿಯಾಗಿ ನೇಮಕ ಮಾಡಿದ ಒಂದನೆಯ ಉದ್ದೇಶವು ಫಿರ್‌ಔನನಿಗೂ, ಅವನ ಜನಾಂಗಕ್ಕೂ 
ನೇರ ಮಾರ್ಗ ತೋರಿಸಿ ಕೊಡುವುದಾಗಿತ್ತು. ಎರಡನೆಯ ಉದ್ದೇಶ- ಅವನು ಸನ್ಮಾರ್ಗವನ್ನು ಸ್ವೀಕರಿಸದಿದ್ದರೆ, (ಮೂಲತಃ 
ಮುಸ್ಲಿಮರಾಗಿದ್ದ) ಬನೀ ಇಸ್ರಾಈಲರನ್ನು ಅವನ ದಾಸ್ಯದಿಂದ ವಿಮೋಚನೆಗೊಳಿಸಿ ಈಜಿಪ್ಬಿನಿಂದ ಹೊರಗೆ ತರುವುದಾಗಿತ್ತು, 
(ಹೆಚ್ಚಿನ ವಿವರಗಳನ್ನು ಅಧ್ಯಾಯ ಯೂನುಸ್‌ನ 74ನೆಯ ಟಿಪ್ಪಣಿಯಲ್ಲಿ ನೋಡಿರಿ) ٠ 

5) ಇಲ್ಲಿ ಪರಿಶುದ್ಧತೆ (ತರುಕ್ಕಾ) ಸ್ವೀಕರಿಸುವುದೆಂದರೆ, ವಿಶ್ವಾಸ, ಚಾರಿತ್ರ್ಯ ಮತ್ತು ಕರ್ಮಗಳಲ್ಲಿ ಪರಿಶುದ್ದನಾಗುವುದು. 
ಅಥವಾ "ಬೇರೆ ಮಾತಿನಲ್ಲಿ- " ಇಸ್ಲಾಮ್‌ ಸ್ಕೀಕರಿಸುವುದು. 

j 6) “ನಾನು ನಿನ್ನ ಪ್ರಭುವಿನ ಕಡೆಗೆ ನಿನಗೆ ಮಾರ್ಗದರ್ಶನ ಮಾಡಿದರೆ (ಅವನು) ಭಯ ನಿನ್ನಲ್ಲಿ ಉಂಟಾದೀತೆ?” 
ಎಂದರೆ"' ನಿನಗೆ ನಿನ್ನ ಪ್ರಭುವಿನ ಪರಿಚೆಯವಾದಾಗ ಮತ್ತು ನೀನು ಅವನ ದಾಸನೇ ಹೊರತು ಸ್ವತಂತ್ರನಲ್ಲ ಎಂಬುದು 
ನಿನಗೆ ತಿಳಿದಾಗ ನಿನ್ನ ಮನಡಲ್ಲಿ ಖಂಡಿತವಾಗಿಯೂ ಅವನ ಭಯ ಮೂಡುವುದು. ದೇವನ ಭಯವಿದ್ದರೆ ಮಾತ್ರ ಈ 
ಲೋಕದಲ್ಲಿ ಮನುಷ್ಕನ ಧೋರಣೆ ಸರಿಯಾಗಿರಲು ಸಾಧ್ಯ: 


ಕಾಂಡ-30 


79. ಅನ್ನಾಯುಆತ್‌ 1107 


7 


pea] KA Luss RAS لان‎ 4G 
BAM SEs [a JE th | ح2‎ BEMIS متادی و کتان آتا‎ 
الا ہا پت‎ IEE اکن‎ Sols Ku ۱ 


0+ (ಫಿರ್‌ಔನನ ಬಳಿಗೆ ಹೋಗಿ) ಅವನಿಗೆ ದೊಡ್ಡ ನಿದರ್ಶನವನ್ನು? ತೋರಿಸಿದರು. ಆದರೆ, 
ಅವನು ಸುಳ್ಳಾಗಿಸಿ ಬಿಟ್ಟನು ಮತ್ತು ಧಿಕ್ಕರಿಸಿದನು. ತರುವಾಯ ಕುತಂತ್ರಗಳನ್ನೆಸಗಲಿಕ್ಕಾಗಿ ಮರಳಿದನು” 
ಮತ್ತು ಜನರನ್ನು ಒಟ್ಟುಗೂಡಿಸಿ 'ನಾನು ನಿಮ್ಮ ಮಹಾಪ್ರಭು' ಎಂದು ಸಾರಿದನು." ಕೊನೆಗೆ ಅಲ್ಲಾಹನು 
ಅವನನ್ನು ಪರಲೋಕದ ಹಾಗೂ ಈ ಲೋಕದ ಯಾತನೆಯಲ್ಲಿ ಹಿಡಿದು ಬಿಟ್ಟನು. ವಾಸ್ತವದಲ್ಲಿ 
ಭಯಪಡುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಪಾಠವಿದೆ.” I | 
(27-33) ನಿಮ್ಮನ್ನು ಸೃಷ್ಟಿಸುವ ಕಾರ್ಯ ಹೆಚ್ಚು ಪ್ರಯಾಸಕರವೋ ಅಥವಾ ಆಕಾಶವನ್ನೋ? 


9. ದೊಡ್ಡ ನಿದರ್ಶನವೆಂದರೆ- ಲಾಠಿಯು ಹೆಬ್ಬಾವಾಗಿ ಮಾರ್ಪಡುವುದು. ಇದರ ಪ್ರಸ್ತಾಪವು ಪವಿತ್ರ ಕುರ್‌ಆನಿನ ಅನೇಕ 
ಕಡೆಗಳಲ್ಲಿ ಬಂದಿದೆ. ಹ. ಮೂಸಾ(ಅ) ಅಲ್ಲಾಹನ ಕಡೆಯಿಂದಲೇ ರವಾನಿಸಲ್ಪಟ್ಟಿದ್ದರೆಂಬುದಕ್ಕೆ ಅದು ಸುವ್ಯಕ್ತ ಕುರುಹು ಆಗಿತ್ತು. 
10. ಅವನು ಈಜಿಪ್ಟಿನ ಮೂಲೆ ಮೂಲೆಗಳಿಂದ ನುರಿತ ಜಾದುಗಾರರನ್ನು ಕರೆಸ್ತಿ ಒಂದು ಬಹಿರಂಗ ಸಾರ್ವಜನಿಕ ಸ್ಥಳದಲ್ಲಿ 
ಅವರಿಂದ ಲಾಠಿ ಮತ್ತು ಹಗ್ಗಗಳನ್ನು ಹೆಬ್ಬಾವುಗಳಾಗಿ ಮಾರ್ಪಡಿಸುವ ಕಾರ್ಯ ಮಾಡಿಸಿದನು. ಮೂಸಾ(ಅ) ಪ್ರವಾದಿಯೇನೂ ಅಲ್ಲ. 
ಅವರು ಕೇವಲ ಒಬ್ಬ ಜಾದುಗಾರರಾಗಿದ್ದು, ಅವರು ಮಾಡಿ ತೋರಿಸುವ ಲಾಠಿಯನ್ನು ಹೆಬ್ಬಾವಾಗಿ ಮಾರ್ಪಡಿಸುವ ಚಮತ್ಕಾರವನ್ನು 


ಇತರ ಜಾದುಗಾರರೂ ಮಾಡಿ ತೋರಿಸಬಲ್ಲರು ಎಂದು ಜನರನ್ನು ನಂಬಿಸುವುದೇ ಅವನ ಉದ್ದೇಶವಾಗಿತ್ತು. ಆದರೆ ಅವನ ಈ 
ಕುತಂತ್ರವು ಅವನ ವಿರುದ್ಧವೇ ತಿರುಗಿ ಬಿತ್ತು. ಜಾದುಗಾರರು ಸೋಲನ್ನೊಪಿಕೊಂಡು ಹ. ಮೂಸಾ(ಅ) ತೋರಿಸಿದುದು ಜಾದು 
ಅಲ್ಲವೆಂದ್ಲೂ, ಅದೊಂದು ಪವಾಡವೆಂದೂ ಒಪ್ಪಿಕೊಂಡರು. ಇದರ ವಿವರಗಳನ್ನು ಪವಿತ್ರ ಕುರ್‌ಆನಿನ ಅನೇಕ ಕಡೆ ನೀಡಲಾಗಿದೆ. 

11. ಫಿರ್‌ಔನನ ಈ ವಾದವೂ ಕುರ್‌ಆನಿನ ಅನೇಕ 88:96. ವಿವರಿಸಲ್ಪಟ್ಟಿದೆ. (ನೋಡಿರಿ ಅಧ್ಯಾಯ :دہ‎ 
29, ಅಲ್‌ ಕಸಸ್‌: 38) ಈ ವಾದದ ಅರ್ಥ- ಅವನೇ ಈ ಲೋಕದ ಸೃಷ್ಟಿಕರ್ತನೆಂದಲ್ಲ. ಹಾಗಾಗಲು ಸಾಧ್ಯವೂ ಇಲ್ಲ. ಅವನು 
ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುತ್ತಿದ್ದನು ಮತ್ತು ತಾನೇ ಸರ್ವಲೋಕ ಪಾಲಕ ಪ್ರಭುವೆಂದು ವಾದಿಸುತ್ತಿದ್ದನೆಂದೂ ಇದರ 

ಅರ್ಥವಲ್ಲ. ಧಾರ್ಮಿಕ ಅರ್ಥದಲ್ಲಿ ತಾನು ಮಾತ್ರ ಜನರ ಆರಾಧ್ಯನೆನ್ನುತ್ತಿದ್ದನೆಂಬ ಅರ್ಥವೂ ಅಲ್ಲ. ಧಾರ್ಮಿಕ ವಿಷಯದಲ್ಲಂತೂ 

ಸ್ವತಃ ಅವನೇ ಇತರ ಆರಾಧ್ಯರನ್ನು ಪೂಜಿಸುತ್ತಿದ್ದನೆಂಬುದರ ಸಾಕ್ಸ್ಯ- ಕುರ್‌ಆನಿನಲ್ಲೇ ಇದೆ.(ಅಲ್‌ ಆಟ್‌ರಾಫ್‌ 127ನೆಯ ಸೂಕ್ತ) 
ಮೂಸಾ(ಅ) ಅಲ್ಲಾಹನಿಂದ ಕಳುಹಿಸೆಲ್ಪಟ್ಟವರಾಗಿರುತ್ತಿದ್ದರೆ, ول‎ ಮೇಲೆ ಚಿನ್ನದ ಕಂಕಣಗಳನ್ನೇಕೆ ಇಳಿಸಲಾಗಲಿಲ್ಲ ಅಥವಾ 
ಅವರ ಸೇವೆಗೆ ದೇವಚರರೇಕೆ ಬರಲಿಲ್ಲ? ಎಂಬ ಅವನ ಹೇಳಿಕೆಯೂ ಹರ್‌ಆನಿನಲ್ಲಿದೆ. (ಅರ್ಲುಖ್‌ರುಫ್‌ನ 53ನೆಯ ಸೂಕ್ತ) 
ವಾಸ್ತವದಲ್ಲಿ ಅವನು ಧಾರ್ಮಿಕ ಅರ್ಥದಲ್ಲಿ ಅಲ್ಲ, ಬದಲಾಗಿ ರಾಜಕೀಯ ಅರ್ಥದಲ್ಲಿ ತಾನೇ 'ಇಲಾಹ್‌' (ಆರಾಧ್ಯ) ಮತ್ತು 
'ರಬ್ಬುಲ್‌ ಅಲ್‌ಲಾ' (ಮಹಾಪಾಲಕ ಪ್ರಭು) ಆಗಿರುವನೆಂದು ಹೇಳುತ್ತಿದ್ದನು. ಅರ್ಥಾತ್‌-ಪರಮಾಧಿಕಾರಿ ನಾನು. ನನ್ನ 
ಸಾಮ್ರಾಜ್ಯದಲ್ಲಿ ನನ್ನ ಹೊರತು ಬೇರಾರಿಗೂ ಆಜ್ಞಾಧಿಕಾರದ ಹಕ್ಕಿಲ್ಲ. ಇಲ್ಲಿ ನನ್ನ ಹೊರತು ಇನ್ನಾರ ಅಪ್ಪಣೆಯೂ ಜಾರಿಯಾಗಲು 
ಸಾಧ್ಯವಿಲ್ಲ. (ಹೆಚ್ಚಿನ ವಿವರಗಳಿಗೆ ನೋಡಿರಿ: ಅಧ್ಯಾಯ ಅಲ್‌ ಅಲ್‌ರಾಫ್‌: ಟಿ-85, ತಾಹಾ: ಟಿ-21, ಅಶ್ಕುಅರಾ: ಟಿ-24 ಮತ್ತು 
26, ಅಲ್‌ ಕಸಸ್‌: ಟಿ-52, 53 ಮತ್ತು ಅರ್ಬುುಖ್‌ರುಫ್‌: ಟಿ-49) ಎಂದು ಹೇಳುತ್ತಿದ್ದನು. 

12. ದೇವ ಸಂದೇಶವಾಹಕರನ್ನು ತಿರಸ್ಕ ರಿಸಿದ್ದರ ಪರಿಣಾಮವಾಗಿ ಫಿರ್‌ಔನನಿಗೆ ںو ملا‎ 
ಭಯಪಡುವವನಿಗೆ ಪಾಠವಿದೆ. 

13. ಇದೀಗ, ಪುನರುತ್ನಾನ ಮತ್ತು ಮರಣಾನಂತರ ಜೀವನ ಸಾಧ್ಯವಿದೆ ಮತ್ತು ಅದು ಯುಕ್ತಿ 9 ಎಂಬುದರ 
ಬಗ್ಗೆ ಆಧಾರ ಪ್ರಮಾಣಗಳನ್ನು ಕೊಡಲಾಗುತ್ತಿದೆ. 

14. ಸೃಷ್ಟಿಯೆಂದರೆ- ಮಾನವರನ್ನು ಪುನಃ ಸೃಷ್ಟಿಸುವುದು. ಆಕಾಶವೆಂದರೆ- ಅಸಂಖ್ಯ ನಕ್ಷತ್ರಗಳೂ, ಗ್ರಹಗಳೂ, ಅಗಣಿತ 
ಸೌರವ್ಯೂಹಗಳೂ, ಲೆಕ್ಕವಿಲ್ಲದ ಆಕಾಶಗಂಗೆಗಳೂ ಇರುವ ಅಖಿಲ ಬಾನಲೋಕ. ತಾತ್ಸರ್ಯವೇನೆಂದರೆ- ಸತ್ತು ಹೋದವರನ್ನು 


ಕಾಂಡ-30 


1108 ಕುರ್‌ಆನ್‌ ವ್ಯಾಖ್ಯಾನ 


SISA E13 SLES رف منگھا‎ 

a و ایال‎ BSS UL Fe IBLE 5 

[> ہے‎ ಡ್‌್‌ 7 سك‎ ಶಿನ್‌ ಲೆ 

SL SEM SE Sk لا نعا کٹ کا دا‎ AU 
ಅಲ್ಲಾಹನು ಅದನ್ನು ನಿರ್ಮಿಸಿದನು. ಅದರ ಮಾಡನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿದನು. ತರುವಾಯ ಅದನ್ನು 
'ಸಂತುಲಿತಗೊಳಿಸಿದನು ಮತ್ತು ಅದರ ರಾತ್ರೆಯನ್ನು ಹೊದಿಸಿದನು ಮತ್ತು ಅದರ ಹಗಲನ್ನು ಹೊರತೆಗೆದನು.* 
ಅನಂತರ ಅವನು ಭೂಮಿಯನ್ನು ಹಾಸಿದನು.' ಅದರೊಳಗಿಂದ ಅದರ ನೀರನ್ನೂ ಮೇವನ್ನೂ ಹೊರ 


ತೆಗೆದನು” ಮತ್ತು ಪರ್ವತಗಳನ್ನು ಅದರಲ್ಲಿ ನಾಟಿ ಬಿಟ್ಟನು. (ಇವೆಲ್ಲ) ನಿಮಗೂ ನಿಮ್ಮ ಜಾನುವಾರುಗಳಿಗೂ 
'ಜೀವನ ಸಾಧನಗಳ ರೂಪದಲ್ಲಿ. 


ಪುನಃ ಜೀವಂತಗೊಳಿಸುವುದು ಶೀರಾ ಅಸಾಧ್ಯವೆಂದು ಭಾವಿಸುವ ನೀವು, ಈ ಅಖಿಲ ವಿಶ್ವವನ್ನುಂಟು ಮಾಡುವುದು ಹೆಚ್ಚು 
'ಕಷ್ಟಕರವೋ ಅಥವಾ ನಿಮ್ಮನ್ನು ಒಮ್ಮೆ ಸೃಷ್ಟಿಸಿದ ಬಳಿಕ ಪುನಃ ಸೃಷ್ಟಿಸುವುದು ಕಷ್ಟ ನ್ಛಕರವೋ ಎಂಬ ಕುರಿತು ನೀವೆಂದಾದರೂ 
ಚಿಂತನೆ ನಡೆಸುತ್ತೀರಾ? ಯಾವ ದೇವನ ಪಾಲಿಗೆ ಆ ಕಾರ್ಯವು, ಕಷ್ಟ 'ಸಾಧ್ಯವಾಗಿರಲಿಲ್ಲವೋ ಅವನಿಗೆ ಈ ಕಾರ್ಯವು ಕಷ್ಟಕರ 
ವಾಗುವುದು ಹೇಗೆ? ಪವಿತ್ರ ಕುರ್‌ಆನಿನಲ್ಲಿ ಮರಣೋತ್ತರ ಜೀವನದ ಬಗ್ಗೆ ಇದೇ ಪುರಾವೆಯನ್ನು ಅನೇಕ ಕಡೆಗಳಲ್ಲಿ ನೀಡಲಾಗಿದೆ. 

. 15. ರಾತ್ರೆ ಮತ್ತು ಹಗಲನ್ನು ಆಕಾಶಕ್ಕೆ ಸಂಬಂಧಿಸಲಾಗಿದೆ. ಏಕೆಂದರೆ, ಆಕಾಶದ ಸೂರ್ಯನು ಮುಳುಗಿದೊಡನೆ 
ರಾತ್ರೆಯಾಗುತ್ತದೆ. ಆದೇ ರೀತಿಯಲ್ಲಿ ಸೂರ್ಯನು ಉದಯಿಸುವುದರಿಂದ ಹಗಲುಂಟಾಗುತ್ತದೆ. 

16. "ಅನಂತರ ಭೂಮಿಯನ್ನು ಹಾಸುವುದು” ಎಂದರೆ- ಆಕಾಶವನ್ನು ಸೃಷ್ಟಿಸಿದ ಬಳಿಕ ಅಲ್ಲಾಹನು ಭೂಮಿಯನ್ನು 
ಸೃಷ್ಟಿಸಿದನೆಂದಲ್ಲ. ಇದೊಂದು ವಿಶಿಷ್ಟ ವಿವರಣಾಶೈಲಿಯಾಗಿದೆ. ಇದರ ಉದ್ದೇಶ ಎರಡು ವಸ್ತುಗಳ ಕುರಿತು ಮೊದಲು ಇದು 
ನಡೆಯಿತು, ಅನ೦ತರ ಇದು ನಡೆಯಿತು ಎಂದು ಅವುಗಳ ಕಾಲಕ್ರಮವನ್ನು ಶಿಳಿಸುವುದಲ್ಲ. ವಾಸ್ತವದಲ್ಲಿ ಅವೆರಡೂ ಏಕಕಾಲದಲ್ಲಿ 
ಅಸ್ತಿತ್ವಕ್ಕೆ ಬಂದಿದ್ದರೂ ಒಂದರ ಕಡೆಗೆ ಗಮನ ಸೆಳೆದ ಬಳಿಕ ಇನ್ನೊಂದರ ಕಡೆಗೆ ಗಮನ ಸೆಳೆಯುವುದೇ ಇದರ ಉದ್ದೇಶವಾಗಿದೆ. 
ಕುರ್‌ಆನಿನಲ್ಲಿ ಅನೇಕ ಕಡೆ ಇಂತಹ ಶೈಲಿಯನ್ನು ಬಳಸಲಾಗಿದೆ. ಉದಾ: ಅಧ್ಯಾಯ ಅಲ್‌ ಕಲಮ್‌ನಲ್ಲಿ, "ಅಕ್ರಮಿಯಾಗಿದ್ದಾನೆ 
ಮತ್ತು ಆ ಬಳಿಕ ದುಷ್ಪ ಮೂಲದವನೂ ಆಗಿದ್ದಾನೆ" ಎನ್ನಲಾಗಿದೆ. ಇದರ ಅರ್ಥ- ಅವನು ಮೊದಲು ಅಕ್ರಮಿಯಾದನು. 
ಆ ಬಳಿಕ ದುಷ್ಟ ಮೂಲದವನಾದನು ಎಂದಲ್ಲ, ನಿಜವಾಗಿ ಇದರ ಅರ್ಥ- ಅವನು ಅಕ್ರಮಿಯಾಗಿದ್ದಾನೆ, ಸಾಲದ್ದಕ್ಕೆ ದುಷ್ಟ 
ಮೂಲದವನೂ ಆಗಿದ್ದಾನೆ ಎಂದಾಗಿದೆ. ಇಲ್ಲಿ ಗಮನದಲ್ಲಿರಬೇಕಾದ ಇನ್ನೊಂದು ವಿಚಾರವೇನೆಂದರೆ- ಕುರ್‌ಆನಿನಲ್ಲಿ ಕೆಲವೆಡೆ, 
ಅಧ್ಯಾಯ ಅಲ್‌ ಬಕರಃದ 29ನೆಯ ಸೂಕ್ತದಲ್ಲಿರುವಂತೆ, ಮೊದಲು ಭೂಮಿಯ ಸೃಷ್ಟಿಯ ಬಗ್ಗೆ ಹೇಳಲಾಗಿದ್ದು ಅನಂತರವಷ್ಟೇ 
ಆಕಾಶದ ಸೃಷ್ಟಿಯ ಕುರಿತು ಹೇಳಲಾಗಿದೆ. ಮತ್ತೆ ಕೆಲವೆಡೆ ಇಲ್ಲಿನ ಈ ಸೂಕ್ತದಲ್ಲಿರುವಂತೆ, ಮೊದಲು ಆಕಾಶದ ಸೃಷ್ಟಿಯ 
ಕುರಿತು ಹೇಳಿ ಭೂಮಿಯ. ಸೃಷ್ಟಿಯ ಕುರಿತು ಅನಂತರ ಹೇಳಲಾಗಿದೆ. ವಾಸ್ತವದಲ್ಲಿ ಇದು ವಿರೋಧಾಭಾಸವಲ್ಲ. ಏಕೆಂದರೆ, 
ಈ ಪೈಕಿ ಯಾವುದೇ ಸೂಕ್ತದ ಉದ್ದೇಶ ಯಾವುದನ್ನು. ಮೊದಲು ಸೃಷ್ಟಿಸಲಾಯಿತು ಮತ್ತು ಯಾವುದನ್ನು ಅನಂತರ ಎಂದು 
ತಿಳಿಸುವುದಲ್ಲ. ಸಂದರ್ಭ ಮತ್ತು ಸನ್ನಿವೇಶಗಳಿಗನುಸಾರವಾಗಿ, ಅಲ್ಲಾಹನ ಮಹಿಮೆಯ ಚಮತ್ಕಾರಗಳನ್ನು ಮನವರಿಕೆ ಮಾಡಿಸ 
ಬೇಕಾದಲ್ಲಿ ಮೊದಲು ಆಕಾಶವನ್ನು ಪ್ರಸ್ತಾಪಿಸಿ ಅನಂತರ ಭೂಮಿಯನ್ನು ಪ್ರಸ್ತಾಪಿಸಲಾಗಿದೆ. ಇನ್ನು ಜನರಿಗೆ ಈ ಲೋಕದಲ್ಲಿ. 
ಸಿಗುತ್ತಿರುವಂತಹ ದಿವ್ಮ ಕೊಡುಗೆಗಳನ್ನು ನೆನಪಿಸಬೇಕಾಗಿರುವಲ್ಲಿ ಮೊದಲು ಭೂಮಿಯನ್ನು ಪ್ರಸ್ತಾಪಿಸಿ ಅನಂತರ ಆಕಾಶವನ್ನು 
ಪ್ರಸ್ತಾಪಿಸಲಾಗಿದೆ. (ಹೆಚ್ಚಿನ ವಿವರಣೆಯನ್ನು ಅಧ್ಯಾಯ ಹಾನೊಮ್‌ ಅಸ್ಸಜ್ಞಃದ 13-14ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ.) 

17.. ಇಲ್ಲಿ: ಮೇವು ಎಂದರೆ- ಕೇವಲ ಜಾನುವಾರುಗಳ ಮೇವಲ್ಲ. ಮನುಷ್ಯರಿಗೂ, ಪ್ರಾಣಿಗಳಿಗೂ ಆಹಾರಕ್ಕಾಗಿ 
ಉಪಯೋಗವಾಗುವ ಎಲ್ಲ ಸಸ್ಯಗಳು ಎಂದರ್ಥ. 

18. ಈ ಸೂಕ್ತಗಳಲ್ಲಿ. ಪುನರುತ್ಗಾನ ಮತ್ತು ಮರಣಾನಂತರ ಜೀವನದ ಪರವಾಗಿ ಎರಡು ವಿಧದಲ್ಲಿ ಪುರಾವೆಯ 
ನ್ನೊದಗಿಸಲಾಗಿದೆ. ಮೊದಲಸೆಯದಾಗಿ- ಇಷ್ಟೊಂದು ವಿಶಾಲವಾಗಿರುವ ಬೃಹತ್‌ ವಿಶ್ವವನ್ನು ಇಷ್ಟೊಂದು ಅದ್ಭುತ 


ಕಾಂಡ-30 


79. ಅನ್ನಾರಿುಆತ್‌ 1109 


il” سوویے ,35 ہے‎ 0 >, ೨, 
SSE مَن‎ GE گڑیھ‎ od SF SRL OLY 
SL SUS یئ‎ Foal SEBUM SA اکر‎ 
% “ಲ [2 ಫ್‌ ےس‎ 
NSU FEA کي‎ SHES SE 

(34-41) ಮುಂದೆ ಆ ಮಹಾ ಕೋಲಾಹಲನವೆದ್ದಾಗ,” ಅಂದು ಮಾನವನು ತಾನು ಮಾಡಿದು; 
ದೆಲ್ಲವನ್ನೂ ಸ್ಮರಿಸುವನು* ಮತ್ತು ಪ್ರತಿಯೊಬ್ಬ ನೋಡುವವನ ಮುಂದೆ ನರಕವು ತೆರೆದಿಡಲ್ಪಡುವುದು. 
ವಿದ್ರೋಹವೆಸಗಿದವನಿಗೆ ಹಾಗೂ ಇಹಲೋಕ ಜೀವನಕ್ಕೆ ಆದ್ಯತೆ ಕೊಟ್ಟವನಿಗೆ ನರಕವೇ ನಿವಾಸವಾಗುವುದು. 
ತನ್ನ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿದೆಯೆಂದು ಭಯಪಡುತ್ತಿದ್ದ: ವನಿಗೆ ಮತ್ತು ತನ್ನ ಚಿತ್ರದ ದುಷ್ಟ 
ಅಷೇಕ್ಷೆಗಳಿಂದ ತನ್ನನ್ನು ತಡೆದಿಟ್ಟುಕೊಂಡಿದ್ದವನಿಗೆ ಸ್ವರ್ಗವೇ ನಿವಾಸವಾಗುವುದು.* 5 

سیت 
ಸಮತೋಲನದೊಂದಿಗೆ ಮತ್ತು ಈ ಭೂಮಿಯನ್ನು ಇಷ್ಟೊಂದು ಸಾಧನಾನುಕೂಲತೆಗಳೊಂದಿಗೆ ಸೃಷ್ಟಿಸಿದ ಸೃಷ್ಟಿಕರ್ತನ‏ 
ಮಟ್ಟಿಗೆ ಪುನರುತ್ನಾನ ಮತ್ತು ಮರಣಾನಂತರ -ಜೀವನವನ್ನುಂಟು ಮಾಡುವುದು -ಅವನ ಮಹಿಮೆಯನ್ನು ವೂರಿದ‏ 
ವಿಷಯವೇನೂ ಅಲ್ಲ. ಎರಡನೆಯಬಾಗಿ- ಈ ವಿಶ್ವದಲ್ಲಿ ಮತ್ತು ಈ ಭೂಮಿಯಲ್ಲಿ ಸುಸ್ಪಷ್ಟವಾಗಿ ಗೋಚರಿಸುವಂತಹ‏ 
ಅಲ್ಲಾಹನ ಪರಿಪೂರ್ಣ ಯುಕ್ತಿಯ ದೃಷ್ಟಾಂತಗಳು- ಇಲ್ಲಿ ಯಾವ. ಘಟನೆಯೂ ಉದ್ದೇಶರಹಿತವಾಗಿ ನಡೆಯುತ್ತಿಲ್ಲ‏ 
ವೆರಿಬುದಕ್ಕೆ ಪುರಾವೆಗಳಾಗಿವೆ. ಪರಲೋಕವೆಂಬುದು ಇರಲೇ ಬೇಕಾದುದು ಯುಕ್ತಿಯ ಬೇಡಿಕೆಯಾಗಿದೆ ಎಂಬುದಕ್ಕೆ ಈ‏ ' 
ವಸ್ತುಸ್ಥಿಶಿಯು ಸಾಕ್ಷಿಯಾಗಿದೆ. ಇದೆಲ್ಲವನ್ನು ಕಂಡ ಬಳಿಕವೂ ಪರಲೋಕವೆಂಬುದು ಇರಲಿಕ್ಕಿಲ್ಲವೆಂದು ಹೇಳುವವನು-‏ 
ಇಲ್ಲಿ ಬೇರೆಲ್ಲವೂ ಯುಕ್ತಿಪೂರ್ಣವಾಗಿ ನಿರ್ದಿಷ್ಟ ಉದ್ದೇಶಗಳೊಂದಿಗೆ ನಡೆಯುತ್ತಿದೆ. ಆದರೆ ಭೂಮಿಯಲ್ಲಿ ಮನುಷ್ಯನನ್ನು‏ 
ಪ್ರಜ್ಞಾವಂತ ಹಾಗೂ ಅಧಿಕಾರ ಸಂಪನ್ನನಾಗಿ ಸೃಪ್ಟಿಸಿದ್ದರ ಹಿಂದೆ ಯಾವುದೇ ಉದ್ದೇಶವಾಗಲಿ ಯುಕ್ತಿಯಾಗಲಿ ಇಲ್ಲ‏ 
ಎಂದು ವಾದಿಸುವಂತಿದೆ. Np ¢‏ 

19. ಅಂದರೆ- ಪುನರುತ್ಥಾನ. ಅದಕ್ಕೆ 'ಅತ್ತಾಮ್ಮತುಲ್‌ ಕುಬ್‌ರಾ' ಎಂಬ ಪದಗಳನ್ನು ಪ್ರಯೋಗಿಸಲಾಗಿದೆ. ತಾನಾಗಿ 
ಎಲ್ಲರ ಮೇಲೂ ಎರಗುವ ಒಂದು ವಿಪತ್ತಿಗೆ ಅತ್ತಾಮ್ಮಃ ಎನ್ನುತ್ತಾರೆ. ಅನಂತರ ಅದಕ್ಕೆ 'ಕುಬ್‌ರಾ' (ಮಹಾ) ಎಂಬ 
ಪದವನ್ನು ಹೆಚ್ಚಿಗೆ ಸೇರಿಸಲಾಗಿದೆ. ಅದರ ಭೀಕರತೆಯನ್ನು ಮನಗಾಣಿಸಲು ಕೇವಲ 'ಅತ್ತಾಮ್ಮ" ಎಂಬ ಪದ 
ಪರ್ಯಾಪ್ತವಲ್ಲ ಎಂದು ಇದರಿಂದ ತಾನಾಗಿಯೇ ತಿಳಿದು ಬರುತ್ತದೆ. 

20. ಲೋಕದಲ್ಲಿ ತನಗೆ ತಿಳಿಸಲಾಗಿದ್ದ ಅದೇ ವಿಚಾರಣಾ ದಿನವು ಬಂದು ಬಿಟ್ಟಿರುವುದನ್ನು ಕಂಡಾಗ ಮಾನವನಿಗೆ, 
ಅವನ ಕರ್ಮ ವೃತ್ತಾಂತವು ಕೈ ಸೇರುವ ಮುಂಚೆಯೇ ತಾನು ಲೋಕದಲ್ಲಿ ಮಾಡಿ ಬಂದ ಎಲ್ಲ ಕೃತ್ಯಗಳೂ ಒಂದೊಂದಾಗಿ 
ನೆನಪಾಗಲಾರಂಭಿಸುವುವು. 

21. ಪರಲೋಕದಲ್ಲಿ ಇತೃರ್ಥವಾಗಲಿರುವ ಪ್ರಧಾನ ವಿಷಯ ಯಾವುದೆಂಬುದನ್ನು ಇಲ್ಲಿ ಸಂಕ್ಷಿಪ್ತ ಮಾತುಗಳಲ್ಲಿ 
ಹೇಳಲಾಗಿದೆ. ದಾಸ್ಯದ ಮೇರೆಗಳನ್ನು ಮೊರಿ ತನ್ನ ಪ್ರಭುವಿನ ವಿರುದ್ಧ ವಿದ್ರೋಹವೆಸಗುವುದು ಮಾನವನ ಒಂದು ಧೋರಣೆ. 
ಕೊನೆಗೊಂದು ದಿನ ತಾನು ತನ್ನ ಪ್ರಭುವಿನ ಮುಂದೆ ನಿಲ್ಲಲಿಕ್ಕಿದೆ ಎಂಬ ಪ್ರಜ್ಞೆಯೊಂದಿಗೆ ಜೀವನ ಸಾಗಿಸುವುದು ಮತ್ತು 
ಒಂದು ವೇಳೆ ತಾನು ತನ್ನ ಚಿತ್ತಾಕಾಂಕ್ಸೆಗಳಿಗೆ ಮಣಿದು ಯಾವುದೇ ಅಕ್ರಮ ಲಾಭ ಅಥವಾ ಅಕ್ರಮ ಸುಖವನ್ನು ಗಳಿಸಿದರೆ 
ತಾನು ತನ್ನ ಪ್ರಭುವಿಗೆ ಏನು ಉತ್ತರ ಕೊಡಲಿ ಎಂಬ ಭಾವನೆಯಿಂದ, ಚಿತ್ತಾಕಾಂಕ್ಲೆಗಳನ್ನು ಅದುಮಿಡುವುದು ಇನ್ನೊಂದು 
ಧೋರಣೆ. ಈ ಲೋಕದಲ್ಲಿ ಮಾನವನು ಇವೆರಡು ಧೋರಣೆಗಳ ಪೈಕಿ ಯಾವುದನ್ನು ಅನುಸರಿಸಿದನು ಎಂಬುದೇ 
ಪರಲೋಕದಲ್ಲಿ ನಡೆಯಲಿರುವ ಪ್ರಧಾನ ತೀರ್ಮಾನವಾಗಿದೆ. ಮೊದಲನೆಯ ಧೋರಣೆಯನ್ನು ಅನುಸರಿಸಿದವನಿಗೆ ನರಕವೇ 
ಶಾಶ್ವತ ನೆಲೆಯಾಗುವುದು. ಎರಡನೆಯ ಧೋರಣೆಯನ್ನು ಅನುಸರಿಸುವವನ ಶಾಶ್ವತ ನಿವಾಸವು ಸ್ವರ್ಗವಾಗಿರುವುದು. 


ಕಾಂಡ-30 


1110 ಕುರ್‌ಆನ್‌ ವ್ಯಾಖ್ಯಾನ 


bh Ad‏ إ۵( 


وی ے وص ہہ ہہ اس 


೫‏ یش ٹا شا کان نوم پر ولی 


۳۲٦ 


bp‏ سم سا 


(42-46) ಆ ಘಳಿಗೆ ಬಂದೆರಗುವುದಾದರೂ ಯಾವಾಗ? "ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ.” 
ಅದರ ಸಮಯವನ್ನು ತಿಳಿಸುವ ಕೆಲಸ ನಿಮಗೆಲ್ಲಿದೆ? ಅದರ ಜ್ಞಾನವಂತು ನಿಮ್ಮ ಪ್ರಭುವಿಗೇ ಸೀಮಿತ 
ಗೊಂಡಿದೆ. ನೀವಂತು ಅದನ್ನು ಭಯಪಡುವ ಪ್ರತಿಯೊಬ್ಬನಿಗೆ ಕೇವಲ ಎಚ್ಚರಿಕೆ ನೀಡುವವರಾಗಿದ್ದೀರಿ.3 
ಇವರು ಅದನ್ನು ಕಣ್ಣಾರೆ ಕಂಡುಕೊಳ್ಳುವ ದಿನ ತಾವು (ಇಹಲೋಕದಲ್ಲಿ ಅಥವಾ. ಮೃತಾವಸ್ಥೆಯಲ್ಲಿ) 
"ಕೇವಲ ಒಂದು ಮುಂಜಾನೆ ಅಥವಾ ಸಂಜೆ ಮಾತ್ರ ತಂಗಿದ್ದೆವೆಂದು ಇವರಿಗೆ ಭಾಸವಾಗುವುದು.* 


22. ಮಕ್ಕಾದ ಸತ್ಮನಿಷೇಧಿಗಳು ಈ ಪ್ರಶ್ನೆಯನ್ನು ಪ್ರವಾದಿವರ್ಯರೊಡನೆ(ಸು ಆಗಾಗ ಕೇಳುತ್ತಿದ್ದರು. ಇದರ ಉದ್ದೇಶವು 
ಲೋಕಾಂತ್ಯವಾಗುವ ಸಮಯ ಮತ್ತು ಅದರ ದಿನಾಂಕವನ್ನು ತಿಳಿದುಕೊಳ್ಳುವುದಾಗಿರಲಿಲ್ಲ, ಇದು ಅದನ್ನು ಗೇಲಿ ಮಾಡುವ 
"ಉದ್ದೇಶದಿಂದ ಕೇಳುವ ಪ್ರಶ್ನೆಯಾಗಿತ್ತು. ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಅಲ್‌ ಮುಲ್ಮ್‌ನ 35ನೆಯ ಟಿಪ್ಪಣಿಯನ್ನು ನೋಡಿರಿ. 

23. ಇದರ ವಿವರಣೆಯನ್ನು ನಾವು ಅಧ್ಯಾಯ ಅಲ್‌ ಮುಲ್ಕ್‌ನ 36ನೆಯ ಟಿಪ್ಪಣಿಯಲ್ಲಿ ಕೊಟ್ಟಿರುತ್ತೇವೆ. ಇನ್ನು "ನೀವಂತು 
ಅದನ್ನು ಭಯಪಡುವ ಪ್ರತಿಯೊಬ್ಬನಿಗೆ ಕೇವಲ ಎಚ್ಚರಿಕೆ ನೀಡುವವರಾಗಿದ್ದೀರಿ” ಎಂಬುದರ ಅರ್ಥವೇನೆಂದರೆ, ಆ ದಿನ ಬರಲಿದೆ 
ಎಂದು ಭಯ ಪಡುವವನಿಗೆ ಮಾತ್ರ ನಿಮ್ಮ ಎಚ್ಚರಿಕೆಯಿಂದ ಪ್ರಯೋಜನವಾಗುವುದು ಎಂದಾಗಿದೆ. 

24 ಈ ವಿಷಯವು ಕುರ್‌ಆನಿನಲ್ಲಿ ಇದಕ್ಕೆ ಮುಂಚೆಯೂ ಅನೇಕ ಕಡೆಗಳಲ್ಲಿ ಹೇಳಲ್ಪಟ್ಟದ್ದು ನಾವು ಅದನ್ನು 
ವ್ಯಾಖ್ಯಾನಿಸಿರುವೆವು, (ನೋಡಿರಿ ಅಧ್ಯಾಯ ಯೂನುಸ್‌: ಟಿ-53, ಬನೀ ಇಸ್ರಾಈಲ್‌: ಟಿ-56, ತಾಹಾ:. ಟಿ-80, ಅಲ್‌ 
ಮೂಮಿನೂನ್‌: ಟಿ-10, ಅರ್ರೂಮ್‌: ಟಿ-81, 82 ಮತ್ತು ಯಾಸೀನ್‌: 48) 


ಕಾಂಡ-30 


80. ಅಬಸ . 1111 


ಪರಿಚಯ 


ಧ್ಯಾಯದ ಪ್ರಥಮ ಪದವಾಗಿರುವ 'ಅಬಸ'ವನ್ನೇ ಈ ಅಧ್ಯಾಯದ ಹೆಸರಾಗಿ ಆಯ್ದುಕೊಳ್ಳಲಾಗಿದೆ. 


ಅವತೀರ್ಣ ಕಾಲ 

ವ್ಯಾಖ್ಯಾನಕಾರರು ಮತ್ತು ಹದೀಸ್‌ ವಿದ್ವಾಂಸರು ಏಕಪ್ರಕಾರವಾಗಿ ಈ ಅಧ್ಯಾಯದ ಅವತೀರ್ಣದ ಕಾರಣವನ್ನು 
ಹೀಗೆ ವಿವರಿಸಿರುತ್ತಾರೆ: ಒಮ್ಮೆ ಪ್ರವಾದಿವರ್ಯರ(ಸ) ಸೆಭೆಯಲ್ಲಿ ಮಕ್ಕಾದ ಕೆಲವು ದೊಡ್ಡ ಸರದಾರರು ಕುಳಿತಿದ್ದರು. 
ಅವರು ಇಸ್ಲಾಮ್‌ ಸ್ವೀಕರಿಸುವಂತೆ ಅವರ ಮನವೊಲಿಸಲು ಪ್ರವಾದಿವರ್ಯರು(ಸ) ಪ್ರಯತ್ನಿಸುತ್ತಿದ್ದರು. ಅಷ್ಟರಲ್ಲಿ 
ಇಬ್ಸ್‌ ಉಮ್ಮುಮಕ್ಟೊಮ್‌ ಎಂಬ ಓರ್ವ ಕಣ್ಣು ಕಾಣದ ವೈಕ್ತಿ ಅಲ್ಲಿಗೆ ಬಂದು ಇಸ್ಲಾಮಿನ ಕುರಿತು ಏನನ್ನೋ 
ಕೇಳಲಿಚ್ಛಿಸಿದರು. ಅವರ ಈ ಮಧ್ಯಪ್ರವೇಶವು ಪ್ರವಾದಿವರ್ಯರಿಗೆ(ಸ) ಮೆಚ್ಚುಗೆಯಾಗಲಿಲ್ಲ. ಆದುದರಿಂದ ಅವರು ಆ 
ವ್ಯಕ್ತಿಯನ್ನು ಕಡೆಗಣಿಸಿದರು. ಈ ಕುರಿತು ಅಲ್ಲಾಹನ ಕಡೆಯಿಂದ ಈ ಅಧ್ಯಾಯ ಅವತೀರ್ಣಗೊಂಡಿತು. ಈ ಚಾರಿತ್ರಿಕ 
ಘಟನೆಯಿಂದ ಈ ಅಧ್ಯಾಯದ ಅವತೀರ್ಣ ಕಾಲವು ಸುಲಭವಾಗಿ ನಿರ್ಧರಿಸಲ್ಪಡುತ್ತದೆ- 

1) ಹೆ. .ےہ‎ ಮಕ್ತೂಮರು ಅತ್ಯಂತ ಆರಂಭ ಕಾಲದಲ್ಲೇ ಇಸ್ಲಾಮ್‌ ಸ್ವೀಕರಿಸಿದವರ ಪೈಕಿ 2907 ಅಂಗೀಕೃತ 
ವಾಸ್ತವಿಕತೆಯಾಗಿದೆ. 

2) ಈ ಘಟನೆಯನ್ನು ತಿಳಿಸುವ ಕೆಲವು ಹದೀಸ್‌ ವರದಿಗಳು ಆಗ ಅವರು ಇಸ್ಲಾಮ್‌ ಸ್ವೀಕಾರ ಮಾಡಿದ್ದರೆಂದು 
ಸೂಚಿಸಿದರೆ ಮತ್ತೆ ಕೆಲವು ವರದಿಗಳಲ್ಲಿ, ಅವರಿಗೆ ಇಸ್ಲಾಮಿನ ಬಗ್ಗೆ ಒಲವು ಉಂಟಾಗಿತ್ತು ಮತ್ತು ಸತ್ಯವನ್ನು ಶೋಧಿಸುತ್ತಾ 
ಅವರು ಪ್ರವಾದಿವರ್ಯರ(ಸ) ಬಳಿಗೆ ತಲುಪಿದ್ದರು ಎನ್ನಲಾಗಿದೆ. 

3) ಪ್ರವಾದಿವರ್ಯರ(ಸ) ಸಭೆಯಲ್ಲಿ ಕುಳಿತಿದ್ದವರ ಹೆಸರುಗಳು ವಿವಿಧ ವರದಿಗಳಲ್ಲಿ ಬಂದಿವೆ. ಈ ಪಟ್ಟಿಯಲ್ಲಿ 
ನಮಗೆ- ಉತ್‌ಬಃ ಶೈಬ; ಅಬೂ ಜಹಲ್‌, ಉಮಯ್ಯ ಬಿನ್‌ ಖಲಫ್‌, ಉಬೆ ಬಿನ್‌ ಖಲಫ್‌- ಇವರಂತಹ 
ಇಸ್ಲಾಮಿನ ಮಹಾ ಶತ್ರುಗಳ ಹೆಸರುಗಳು ಸಿಗುತ್ತವೆ. ಪ್ರವಾದಿವರ್ಯರ(ಸ) ಮತ್ತು ಪ್ರಸ್ತುತ ವ್ಯಕ್ತಿಗಳ ನಡುವಣ 
ಔಪಚಾರಿಕ ಸಂಬಂಧಗಳು ಇನ್ನೂ ಉಳಿದಿದ್ದ ಮತ್ತು ಅವರ ನಡುವಣ ಸಂಘರ್ಷವು ಪ್ರವಾದಿವರ್ಯರ(ಸ) ಬಳಿಗೆ 
ಅವರ ಆಗಮನ ಮತ್ತು ಅವರೊಂದಿಗೆ ಭೇಟಿ ಹಾಗೂ ಮಾತುಕತೆಗಳು ನಿಂತು ಹೋಗುವಷ್ಟರ ಹಂತಕ್ಕೆ ತಲುಪದೆ 
ಇದ್ದ ಕಾಲದಲ್ಲಿ ಈ ಘಟನೆ ನಡೆಯಿತೆಂದು ಇದರಿಂದ ವ್ಯಕ್ತವಾಗುತ್ತದೆ. ಈ ಎಲ್ಲ ಅಂಶಗಳು ಇದು ತೀರಾ 
ಆರಂಭಿಕ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳ ಪೈಕಿ ಒಂದೆಂಬುದಕ್ಕೆ ಸಾಕ್ಟಿಯಾಗಿವೆ. 


ಚರ್ಚಾ ವಿಷಯಗಳು 

ಮೇಲ್ನೋಟಕ್ಕೆ ಈ ಅಧ್ಯಾಯದಲ್ಲಿ ಪ್ರವಾದಿವರ್ಯರನ್ನು(ಸ) ಖಂಡಿಸಿರುವಂತೆ ಭಾಸವಾಗುತ್ತದೆ. ಆದರೆ ಈ 
ಅಧ್ಯಾಯದಲ್ಲಿರುವ ಒಟ್ಚು ವಿಷಯಗಳನ್ನು ಗಮನವಿಟ್ಟು ನೋಡಿದಾಗ ತಿಳಿಯುವುದೇನೆಂದರೆ, ಇಲ್ಲಿ ನಿಜವಾಗಿ ತಮ್ಮ 
ಅಹಂಕಾರ, ಹಠಮಾರಿತನ ಮತ್ತು ಸತ್ಯದ ಬಗೆಗಿನ ತಿರಸ್ಕಾರದ ಕಾರಣ ಪ್ರವಾದಿವರ್ಯರ(ಸ) ಸತ್ಯಪ್ರಚಾರವನ್ನು 
ತಾತ್ಸಾರದಿಂದ ಕಾಣುತ್ತಿದ್ದ ಕುರೈಶ್‌ ಗೋತ್ರದ ಸತ್ಯನಿಷೇಧಿ ಸರದಾರರನ್ನು ಖಂಡಿಸಲಾಗಿದೆ ಮತ್ತು ಪ್ರವಾದಿವರ್ಯರಿಗೆ(ಸ) 
ಸತ್ಯಪ್ರಚಾರದ ಸರಿಯಾದ ವಿಧಾನವನ್ನು ಮಾತ್ರ ತಿಳಿಸಲಾಗಿದೆ. ಪ್ರವಾದಿವರ್ಯರು(ಸ) ಒಬ್ಬ ಅಂಧ ವ್ಯಕ್ತಿಯನ್ನು ಕಡೆಗಣಿಸಿ 
ಕುರೈಶ್‌ ಸರದಾರರ ಕಡೆಗೆ ಗಮನ ಹರಿಸಿದ್ದಕ್ಕೆ ಅವರ ನಿಷ್ಕಳಂಕ ಪ್ರಾಮಾಣಿಕತೆ ಮತ್ತು ಸತ್ಮಸಂದೇಶವನ್ನು 
ಶ್ರೇಯಸ್ಸಿನೆಡೆಗೊಯ್ಯಬೇಕೆಂಬ ಹಂಬಲವು ಪ್ರೇರಕವಾಗಿತ್ತೇ ಹೊರತು ದೊಡ್ಡವರನ್ನು ಗೌರವಿಸಿ ಸಣ್ಣವರನ್ನು ನಿರ್ಲಕ್ಷಿಸುವ 
ಮನೋಭಾವ ಅವರಲ್ಲಿ ಕಿಂಚಿತ್ತೂ ಇರಲಿಲ್ಲ. ಇಲ್ಲಿ ಅಲ್ಲಾಹನು- ಇದು ಇಸ್ಲಾಮಿನ ಪ್ರಚಾರದ ಸೂಕ್ತ ವಿಧಾನವಲ್ಲ, 
ಈ ಸಂದೇಶದ ದೃಷ್ಟಿಯಿಂದ, ಯಾರಲ್ಲಿ ಸತ್ಯವನ್ನು ಸ್ವೀಕರಿಸುವ ಸನ್ನದ್ಧತೆ ಕಂಡು ಬರುತ್ತದೋ ಅವರೇ ನಿಜವಾಗಿ 


1112 ಕುರ್‌ಆನ್‌ ವ್ಯಾಖ್ಯಾನ 


ನಿಮ್ಮ ಗಮನಕ್ಕೆ ಅರ್ಹರಾಗಿರುತ್ತಾರೆ. ತಾವೇ ದೊಡ್ಡವರೆಂಬ ಅಹಂಕಾರದಲ್ಲಿ ಮುಳುಗಿದ್ದು, ಅವರಿಗೆ ನಿಮ್ಮ 
ಅಗತ್ಮೆವಿಲ್ಲವೆಂದೊ ನಿಮಗೆ ಅವರ ಅಗತ್ಕವಿರುವುದೆಂದೂ ಭಾವಿಸುತ್ತಿರುವ ಅಹಂಕಾರಿಗಳ ಮುಂದೆ ನೀವು ಈ 
ಸಂದೇಶವನ್ನಿಡುವುದು ಈ ಸಂದೇಶದ ಘನತೆಗೆ ತಕ್ಕುದಾಗಿಲ್ಲ ಎಂದು ಪ್ರವಾದಿವರ್ಯರಿಗೆ(ಸ) ಉಪದೇಶಿಸಿರುವನು. 
ಇದು ಈ ಅಧ್ಯಾಯದ ಆರಂಭದಿಂದ 16ನೆಯ ಸೂಕ್ತದ ವರೆಗಿರುವೆ ವಿಷಯವಾಯಿತು. ಅನಂತರ 17ನೆಯ ಸೂಕ್ತದಿಂದ 
ಖಂಡನೆಯ ದಿಕ್ಕು ನೇರವಾಗಿ ಪ್ರವಾದಿವರ್ಯರ(ಸ) ಸಂದೇಶವನ್ನು ಧಿಕ್ಕರಿಸುತ್ತಿದ್ದ ಸತ್ಯನಿಷೇಧಿಗಳ ಕಡೆಗೆ ತಿರುಗಿಕೊಳ್ಳುತ್ತದೆ. 


80. ಅಬಸ 1113 


و ا جاء کا seed ಫ್ರಿ 2۳ ee‏ 
1 ھتہ مَن ಪು IE‏ 7 یس نوم 
حر من AL I‏ وی نے 
BAS‏ کا اتھا G5 0K‏ گا Ab peer‏ مک وڈ 


Ce) 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-42 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


(1-16) ಅವರು ಮುಖ ಸಿಂಡರಿಸಿಕೊಂಡರು ಮತ್ತು ನಿರ್ಲಕ್ಷಿಸಿದರು- ಅವರ ಬಳಿಗೆ ಆ ಅಂಧನು 
| ಬಂದುದಕ್ಕಾಗಿ.! ನಿಮಗೇನು ಗೊತ್ತು, ಬಹುಶಃ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು ಅಥವಾ 
ಉಪದೇಶಕ್ಕೆ ಗಮನ ಕೊಡಬಹುದು. ಆ ಉಪದೇಶವು ಅವನ ಪಾಲಿಗೆ ಫಲಕಾರಿಯಾಗಲೂಬಹುದು. 
ನಿರ್ಲಕ್ಸ್ಯ ತೋರುವವನ ಕಡೆಗಂತೂ ನೀವು ಗಮನ ಕೊಡುತ್ತೀರಿ. ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳದಿದ್ದರೆ 


ನಿಮ್ಮ" ಮೇಲೆ ಅವನ ಹೊಣೆಯೇನಿದೆ? ತಾನಾಗಿಯೇ ` ನಿಮ್ಮ ಬಳಿಗೆ ಧಾವಿಸಿ ಬರುವ ಮತ್ತು 


(ಅಲ್ಲಾಹನನ್ನು) ಭಯಪಡುತ್ತಿರುವ ವ್ಯಕ್ತಿಯನ್ನು ನೀವು ಕಡೆಗಣಿಸುತ್ತೀರಿ.: ಖಂಡಿತ ಅಲ್ಲ. ಇದೊಂದು 


1. ನಾವು ಪರಿಚಯದಲ್ಲಿ ತಿಳಿಸಿರುವಂತೆ ಇಲ್ಲಿ ಪ್ರಸ್ತಾಪಿಸಲಾಗಿರುವ ಅಂಧ ವ್ಯಕ್ತಿ, ಪ್ರಖ್ಯಾತ ಸಹಾಬಿಯಾಗಿದ್ದ 
جم‎ ಉಮ್ಮು ಮಕ್ತೂಮ್‌ರವರಾಗಿದ್ದಾರೆ(ರ). ಇವರು ಉಮ್ಮುಲ್‌ ಮೂಮಿನೀನ್‌ ಹ. ಖದೀಜಾರ(ರ) ಸೋದರತ್ತೆಯ 
ಪುತ್ರರು. ಪ್ರವಾದಿವರ್ಯರೊಂದಿಗಿರುವ(ಸು) ಅವರ ಸಂಬಂಧ ತಿಳಿದ ಬಳಿಕ ಅವರನ್ನೂ ಪ್ರವಾದಿವರ್ಯರು(ಸ) ಬಡವನೆಂದೋ 
ಕಡಿಮೆ ಮಟ್ಟದವರೆಂದೋ ತಿಳಿದು ನಿರ್ಲಕ್ಸಿಸಿದರು ಮತ್ತು ದೊಡ್ಡ ಮನುಷ್ಯರ ಕಡೆಗೆ ಗಮನ ಕೊಟ್ಟಿರೆನ್ನಲು ಅವಕಾಶವೇ 
ಇಲ್ಲ. ಅವರೊಂದಿಗೆ ಪ್ರವಾದಿವರ್ಯರು(ಸ) ಈ ರೀತಿ ವರ್ತಿಸಲು ನಿಜವಾದ ಕಾರಣವೇನೆಂಬುದನ್ನು, ಸ್ವತಃ ಅಲ್ಲಾಹನೇ 
. ಪ್ರವಾದಿವರ್ಯರ(ಸು ನಿರ್ಲಕ್ಸ್ಯಕ್ಕೆ ಕಾರಣವೆಂಬ ನೆಲೆಯಲ್ಲಿ ಬಳಸಿರುವಂತಹ 'ಅಲ್‌ಮಾ' (ಅಂಧ) ಎಂಬ ಪದವು ತಿಳಿಸುತ್ತದೆ. 
ಸದ್ಯ ನಾನು ಯಾರನ್ನು ಸನ್ಮಾರ್ಗದೆಡೆಗೆ ತರಲು ಪ್ರಯತ್ನಿಸುತ್ತಿರುವೆನೋ ಅವರ ಪೈಕಿ ಒಬ್ಬನಾದರೂ ಸನ್ಮಾರ್ಗವನ್ನು 
ಪಡೆದರೆ, ಆತನನ್ನು ಈ ಅಂಧ ವ್ಯಕ್ತಿಗೆ ಹೋಲಿಸಿದರೆ, ಇಸ್ಲಾಮನ್ನು ಬಲಪಡಿಸುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಬಲ್ಲನು. | 
ಆದ್ದರಿಂದ ಈ ಸಂದರ್ಭದಲ್ಲಿ. ನಡೆಯುತ್ತಿರುವ ಮಾತುಕತೆಯಲ್ಲಿ ಇವರು ಮಧ್ಯ ಪ್ರವೇಶಿಸಬಾರದು, ಇವರಿಗೇನಾದರೂ 
ಕೇಳಲು, ತಿಳಿಯಲು ಇದ್ದರೆ ಅನಂತರ ಯಾವುದೇ ಸಮಯದಲ್ಲಿ ಬಂದು ವಿಚಾರಿಸಬಹುದು ಎಂಬ ಭಾವನೆಯಿಂದಲೇ 
ಪ್ರವಾದಿವರ್ಯರು(ಸ) ಹೀಗೆ ಮಾಡಿದ್ದರು. 

2. ಪ್ರವಾದಿವರ್ಯರು(ಸು ಧರ್ಮಪ್ರಚಾರದ ಕುರಿತು ಈ ಸಂದರ್ಭದಲ್ಲಿ ಕಡೆಗಣಿಸಿದ್ದ ಮುಖ್ಯ ವಿಷಯವು ಇದೇ 
ಆಗಿತ್ತು. ಇದನ್ನೇ ಅವರಿಗೆ ಬೋಧಿಸಲಿಕ್ಕಾಗಿ ಅಲ್ಲಾಹನು ಮೊದಲು, ಹ. ಇಬ್ನ್‌ ಉಮ್ಮು ಮಕ್ತೂಮರೊಂದಿಗಿನ 


ಕಾಂಡ-30 


114 ಕುರ್‌ಆನ್‌ ವ್ಯಾಖ್ಯಾನ 


ಜಮ ಅದ್‌ The‏ و 

ONES. Ar راو‎ BL GA RS pe 
ಉಪದೇಶವಾಗಿರುತ್ತದೆ.* ಇಷ್ಟವಿದ್ದವನು ಇದನ್ನು 'ಸ್ಟೀಕರಿಸಲಿ.: ಇದು, ಗೌರವಾನ್ವಿತವಾದ, ಉನ್ನತ ಮಟ್ಟದ 
ಪಾವನವಾದ ಹೊತ್ತಗೆಗಳಲ್ಲಿ ಲಿಖಿತವಾಗಿದೆ" ಮತ್ತು ಅವು ಮಾನ್ಕರಾದ ಶಿಷ್ಟ ಲಿಪಿಕಾರರ್‌ ಕೈಗಳಲ್ಲಿರುತ್ತವೆ.' 
(17-32) ಮಾನವನ್‌ ಮೇಲೆ ಶಾಪವಿರಲಿ? ಎಂತಹ ಕಠೋರ ಸತ್ಯಧಿಕ್ಕಾರಿಯವನು!* ಅಲ್ಲಾಹನು 


ವರ್ತನೆಯನ್ನು ವಿಮರ್ಶಿಸಿದ ನಂತರ ಸತ್ಯಸಂದೇಶದ ಕರೆ ಕೊಡುವ ಒಬ್ಬ ವ್ಯಕ್ತಿಯು ಯಾವುದಕ್ಕೆ ಮಹತ್ವ ಕೊಡಬೇಕು 
ಮತ್ತು ಯಾವುದಕ್ಕೆ ಕೊಡಬಾರದು ಎಂಬುದನ್ನು ಶಿಳಿಸಿರುವನು. 

3. ಅರ್ಥಾತ್‌-ಹೀಗೆಂದಿಗೂ ಮಾಡಬೇಡಿರಿ. ಅಲ್ಲಾಹನನ್ನೂ ಮರೆತ ಮತ್ತು ತಮ್ಮ ಲೌಕಿಕ ಸ್ಥಾನಮಾನಗಳ ಬಗ್ಗೆ 
ಹಿಗ್ಗುವಂತಹವರಿಗೆ ಅನುಚಿತ ಪ್ರಾಧಾನ್ಯ ಕೊಡಬೇಡಿರಿ. ಇಸ್ಲಾಮಿನ ಸಂದೇಶವು, ಇದರಿಂದ ವಿಮುಖರಾಗುವವರ 
ಮುಂದೆಯೂ ಒತ್ತಾಯಪೂರ್ವಕವಾಗಿ ಪರಿಚಯಿಸಬೇಕಾದಂತಹ ವಸ್ತುವಲ್ಲ. ಅದೇ ರೀತಿ ಈ ಅಹಂಕಾರಿಗಳನ್ನು 
ಇಸ್ಲಾಮಿನೆಡೆಗೆ ತರಲಿಕ್ಕಾಗಿ, ಅವರು ಇದರಲ್ಲಿ ನಿಮ್ಮ ಯಾವುದೋ ಸ್ವಾರ್ಥ ಅಡಗಿದೆಯೆಂಬ ಅಥವಾ ಇವರು ವಿಶ್ವಾಸವಿರಿಸಿ 
ದೊಡನೆ ನಿಮ್ಮ ಸಂದೇಶಕ್ಕೆ ಏಳಿಗೆಯಾಗುವುದು ಅನ್ಯಥಾ . ಸೋತು ಹೋಗುವುದೆಂಬ ತಪ್ಪು ತಿಳುವಳಿಕೆಗೆ ಒಳೆಗಾಗು 
ವಂತಹ ಯಾವುದಾದರೂ ಶೈಲಿಯಲ್ಲಿ ಇಸ್ಲಾಮನ್ನು ಅವರಿಗೆ ಪರಿಚಯಿಸುವುದು ನಿಮ್ಮ ಪ್ರತಿಷ್ಠೆಗೂ ಭೂಷಣವಾದುದಲ್ಲ. 
ಇವರು ಸತ್ಯದಿಂದ ಎಷ್ಟು ನಿರಪೇಕ್ಟರಾಗಿರುವರೋ ಅಷ್ಟೇ ಸತ್ಯವು ಇವರಿಂದಲೂ ನಿರಪೇಕ್ಷವಾಗಿದೆ. 

4. ಅಂದರೆ- ಕುರ್‌ಆನ್‌. 

5. ಅರ್ಥಾತ್‌- ಎಲ್ಲ ಬಗೆಯ ಮಾಲಿನ್ಯಗಳಿಂದ ಮುಕ್ತವಾಗಿವೆ. ಅವುಗಳಲ್ಲಿ ಅಪ್ಪಟ ಸತ್ಯದ ಸಂದೇಶವನ್ನು 
ಮುಂದಿಡಲಾಗಿದೆ. ಅವುಗಳಲ್ಲಿ ಯಾವುದೇ ಮಿಥ್ಕ ಅಥವಾ ದುಷ್ಟ ವಿಚಾರ ಸಿದ್ದಾಂತಗಳಿಗೆ ಆಸ್ಪದ ನೀಡಲಾಗಿಲ್ಲ. 

6. ಅಂದರೆ- ಕುರ್‌ಆನಿನ ಈ ಹೊತ್ತಗೆಗಳನ್ನು ನೇರವಾಗಿ ಅಲ್ಲಾಹನ ನಿರ್ದೇಶನದಂತೆ ಬರೆಯುತ್ತಿ ದ್ದ, ಸಂರಕ್ಷಿಸುತ್ತಿದ್ದ 
ಮತ್ತು ಅವುಗಳನ್ನು ಯಥಾ. ರೂಪದಲ್ಲಿ ಪ್ರವಾದಿವರ್ಯರಿಗೆ(ಣ) ತಲುಪಿಸುತ್ತಿದ್ದ ದೇವಚರರು. 

7. ಈ ಸೂಕ್ತದ ಹಿಂದಿರುವ ವಿಷಯ ಸರಣಿಯನ್ನು ಗಮನಿಸಿದರೆ ತಿಳಿಯುವುದೇನೆಂದರೆ, ಇಲ್ಲಿ ಪವಿತ್ರ ಕುರ್‌ಆನನ್ನು 
ಈ ರೀತಿ ವರ್ಣಿಸಿರುವುದು ಅದರ ಮಹಿಮೆಯನ್ನು ತಿಳಿಸುವುದಕ್ಕಾಗಿ ಅಲ್ಲ. ನಿಜವಾಗಿ ಇವರ ಉದ್ದೇಶ- ಇದೊಂದು 
ಮಹೋನ್ನತ ಗ್ರಂಥವಾಗಿದ್ದು ಇದನ್ನು ನಿಮ್ಮ ಸನ್ನಿಧಾನದಲ್ಲಿ ಸಮರ್ಪಿಸಿ ಇದಕ್ಕೆ ನಿಮ್ಮ ಅಂಗೀಕಾರ ಕೊಡಿರೆಂದು 
ಕೇಳುವ ಯಾವ ಅಗತ್ಯವೂ ಇಲ್ಲ. ನಿಮಗೆ ಇದರ ಅಗತ್ಯವಿದೆಯೇ ಹೊರತು ಇದಕ್ಕೆ ನಿಮ್ಮ ಅಗತ್ಕವಿಲ್ಲ ಎಂಬುದನ್ನು- 
ಈ ಗ್ರಂಥದ ಸಂದೇಶವನ್ನು ತಾತ್ಸಾರದಿಂದ ಕಡೆಗಣಿಸುತ್ತಿದ್ದ ಎಲ್ಲ ಅಹಂಕಾರಿಗಳಿಗೆ ಸ್ಪಷ್ಟವಾಗಿ ಮನವರಿಕೆ 
ಮಾಡಿಸುವುದಾಗಿದೆ. 

8. ಇಲ್ಲಿಂದ ಕ್ರೋಧದ ದಿಕ್ಕು ನೇರವಾಗಿ, ತಮಗೆ ಸತ್ಯದ ಅಗತ್ಕವಿಲ್ಲವೆಂಬಂತೆ ವರ್ತಿಸುತ್ತಿದ್ದ ಸತ್ಯನಿಷೇಧಿಗಳ 
ಕಡೆಗೆ ತಿರುಗುತ್ತದೆ. ಇದಕ್ಕೆ ಮುಂಚೆ ಅಧ್ಯಾಯದ ಆರಂಭದಿಂದ 16ನೆಯ ಸೂಕ್ತದ ವರೆಗೆ ಮೇಲ್ನೋಟಕ್ಕೆ ಪ್ರವಾದಿ 
ವರ್ಯರನ್ನು(ಸ) ಅಭಿಸಂಬೋಧಿಸಿ, ತೆರೆಮರೆಯಲ್ಲಿ ಸತ್ಮನಿಷೇಧಿಗಳನ್ನು ವಿಮರ್ಶಿಸಲಾಗಿತ್ತು. ಅದರ ವಾಕ್‌ಶೈಲಿಯು- 
ಸಂದೇಶವಾಹಕರೇ, ಒಬ್ಬ ಸತ್ಯಾನ್ವೇಷಕನನ್ನು ಬಿಟ್ಟು ತಾವು ಅದೆಂತಹ ಜನರ ಕಡೆಗೆ ಗಮನ ಕೊಡುತ್ತಿರುವಿರಿ. ಇವರಂತು, 
ಸತ್ಮಪ್ರಚಾರದ ದೃಷ್ಟಿಕೋನದಿಂದ ತೀರಾ ಬೆಲೆಯಿಲ್ಲದ ನಿಕೃಷ್ಟ ಜನರಾಗಿದ್ದಾರೆ. ತಮ್ಮಂತಹ ಮಹಾನ್‌ ಪ್ರವಾದಿ, 
ಕುರ್‌ಆನಿನಂತಹೆ ಉನ್ನತ ಮಟ್ಟದ ವಸ್ತುವನ್ನು ಅವರ ಮುಂದಿರಿಸಲು ಅವರು ಅರ್ಹರೇ ಅಲ್ಲ ಎಂಬುದಾಗಿತ್ತು. 

9. ಪವಿತ್ರ ಕುರ್‌ಆನಿನಲ್ಲಿ ಇಂತಹ ಸ್ಥಾನಗಳಲ್ಲೆಲ್ಲ 'ಮಾನವ' ಎಂದರೆ ಮನುಷ್ಯ ವರ್ಗದ ಪ್ರತಿಯೊಬ್ಬ ವ್ಯಕ್ತಿ 
ಎಂದರ್ಥವಲ್ಲ. ವಾಸ್ತವದಲ್ಲಿ ಯಾರ ಅನಪೇಕ್ಷಿತ ಗುಣಗಳನ್ನು ಖಂಡಿಸಬೇಕಾಗಿದೆಯೋ ಅವರನ್ನು ಮಾತ್ರ ಉದ್ದೇಶಿಸಿ 
ಹೀಗೆ ಹೇಳಲಾಗುತ್ತದೆ. ಕೆಲವೆಡೆ, ಹೆಚ್ಚಿನ ಮಾನವರಲ್ಲಿ ಕಂಡು ಬರುವಂತಹ ಗುಣಗಳ ಬಗ್ಗೆ ಹೇಳುವಾಗ 'ಮಾನವನು' 
ಎಂದು ಹೇಳಿ. ಅವನಲ್ಲಿ ಇಂತಹ ದುರ್ಗುಣಗಳಿವೆಯೆಂದು ಹೇಳಲಾಗುತ್ತದೆ. ಮತ್ತೆ ಕೆಲವೆಡೆ, ನಿರ್ದಿಷ್ಟ ಜನರನ್ನು 
ಗುರುತಿಸಿ ಅವರನ್ನು ಖಂಡಿಸಿದರೆ ಅದರಿಂದ ಅವರಲ್ಲಿ ಹಠಮಾರಿತನ ಉಂಟಾಗುವುದರಿಂದ, ಸಾಮಾನ್ಯ 


(general) 


۰ 500-0 


80. ಅಬಸೆ 1115 


مر کی کرت کے > vik‏ مر سے 
ملاظ من EE Yl‏ ظا ِن ಯೆ‏ 6 8 
SST MT LG OL ge A AN‏ رط 
BEES MANS‏ نجر اماتے SN EYL BSGE‏ 
ಇವನನ್ನು ಸೃಷ್ಟಿಸಿರುವುದು ಯಾವ ವಸ್ತುವಿನಿಂದ? ವೀರ್ಯದ ಒಂದು ಬಿಂದುವಿನಿಂದ.'' ಅಲ್ಲಾಹನು‏ 
ಇವನನ್ನು ಸೃಷ್ಟಿಸಿದನು, ಆ ಬಳಿಕ ಇವನ ವಿಧಿಯನ್ನು ನಿಶ್ಚಯಿಸಿದನು.!? ತರುವಾಯ ಇವನಿಗಾಗಿ ಜೀವನದ‏ 


ಮಾರ್ಗವನ್ನು ಸುಗಮಗೊಳಿಸಿದನು, ಅನಂತರ ಇವನಿಗೆ 'ಮರಣ ಕೊಟ್ಟನು ಮತ್ತು ಸಮಾಧಿಯೊಳಕ್ಕೆ 
ತಲಪಿಸಿದನು.* ತರುವಾಯ ತಾನಿಚ್ಛಿಸಿದಾಗ ಇವನನ್ನು ಪುನಃ ಜೀವಂತೆಗೊಳಿಸುವನು. ಖಂಡಿತ ಅಲ್ಲ, 


ಶೈಲಿಯಲ್ಲಿ ವಿಷಯವನ್ನು ಹೇಳುವುದು ಹೆಚ್ಚು ಪರಿಣಾಮಕಾರಿ ವಿಧಾನವೆಂಬ ದೃಷ್ಟಿಯಿಂದ ಈ ಧಾಟಿಯನ್ನು ಬಳಸಲಾಗುತ್ತದೆ. 
(ಹೆಚ್ಚಿನ ಎವರಗಳಿಗೆ ನೋಡಿರಿ; ಸೂರ: ಹಾಮೊಮ್‌ ಅಸ್ಪಜ್ಞಃ: ಟಿಪ್ಪಣಿ-65 ಮತ್ತು ಅಶ್ಕೂರಾ: ಟಿ-75) 

10. “ಇವನನ್ನು ಸತ್ಯನಿಷೇಧಕ್ಕೆ ಪ್ರೇರೇಪಿಸಿದ ವಸ್ತು ಯಾವುದು?" ಎಂಬ ಅರ್ಥವೂ ಇದಕ್ಕಿದೆ. ಅಂದರೆ- ಇವನು 
ಅದಾವ ಆಧಾರದಲ್ಲಿ ಸತ್ಯನಿಷೇಧಿಯಾಗಿದ್ದಾನೆ? 

11. ಮೊದಲು ಇವನು ತನ್ನ ವಾಸ್ತವಿಕತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ. ಇವನು ಅಸ್ತಿತ್ವಕ್ಕೆ ಬಂದುದು 
ಯಾವ ವಸ್ತುವಿನ ಮೂಲಕ? ಇವನು ಪೋಷಿತನಾದುದು ಎಂತಹ ಸ್ಥಳದಲ್ಲಿ? ಈ ಲೋಕದಲ್ಲಿ ಇವನ ಜೀವನ ಆರಂಭ 
ವಾದುದು ಎಂತಹ ಅಸಹಾಯಕ ಸ್ಥಿತಿಯಲ್ಲಿ? ಇವನು ತನ್ನ ಈ ಮೂಲವನ್ನು ಮರೆತು ತನ್ನನ್ನು ಬಿಟ್ಟರೆ ಅನ್ಯರಿಲ್ಲವೆಂಬ 
ಅಷಗ್ರಹಿಕೆಗೆ ಒಳಗಾದುದು ಹೇಗೆ? ತನ್ನ ಸೃಷ್ಟಿಕರ್ತನಿಗೆ ಎದುರು ನಿಲ್ಲುವಷ್ಟು ಅಹೆಂಕಾರ ಇವನ ತಲೆಗೆ ಅಡರುವುದು 
ಹೇಗೆ? (ಇದನ್ನೇ ಸೂರಃ ಯಾಸೀನ್‌ನ 77-78ನೆಯ ಸೂಕ್ತಗಳಲ್ಲೂ ಹೇಳಲಾಗಿದೆ.) 

12. ಅರ್ಥಾತ್‌-ಅವನು ಆಗಿನ್ನೂ ತಾಯಿಯ ಗರ್ಭದಲ್ಲಿ ನಿರ್ಮಾಣಗೊಳ್ಳುತ್ತಿರುವಾಗಲೇ ಅವನ ವಿಧಿಯೂ 
ರೂಪಿತವಾಯಿತು. ಅವನ ಶಾರೀರಿಕ ಗುಣಗಳೂ ಮಾನಸಿಕ ಯೋಗ್ಯತೆಗಳೂ ಅವನ ದೇಶ, ಅವನ ಕುಟುಂಬ, ಅವನ 
ಜೀವನದ ಸ್ಥಿತಿಗತಿಗಳು ಅವನ ಪರಿಸರ, ಅವನ ಚರ್ಯೆ, ಅವನ ಪಾತ್ರ, ಅವನ ವ್ಯಕ್ತಿತ್ವವನ್ನು ರೂಪಿಸುವ ಸಾಧನಗಳು 
ಅವನ ಆಯುಷ್ಯ, ಹೀಗೆ ಎಲ್ಲವೂ ನಿಶ್ಚಯಿಸಲ್ಪಟ್ಟವು. ಈ ವಿಧಿಯಿಂದ ಇವನು ಕೂದಲೆಳೆಯಪ್ಟೂ ಸೆರಿದು ಹೋಗಲಾರನು. 
ಹೀಗಿರುತ್ತಾ ಯಾವ ಸೃಷ್ಟಿಕರ್ತನು ರಚಿಸಿದ ವಿಧಿಯ ಮುಂದೆ ಇವನು ಇಷ್ಟು ಅಸಹಾಯಕನಾಗಿರುವನೋ ಅವನೆ ವಿರುದ್ಧವೇ 
ಇವನು ನಿಷೇಧ ನೀತಿಯನ್ನು ಅನುಸರಿಸುತ್ತಿರುವುದು ಇದೆಂಥ ವಿಚಿತ್ರ! 

13. ಅರ್ಥಾತ್‌- ಭೂಮಿಯಲ್ಲಿ ಇವನಿಗೆ ಉಪಯೋಗಿಸಲು ಬೇಕಾದೆ ಸಕಲ ಸಾಧನಾನುಕೂಲತೆಗಳನ್ನು ಒದಗಿಸಿದನು. 
ಅನ್ಯಥಾ ಇವನ ಶಾರೀರಿಕ ಮತ್ತು ಮಾನಸಿಕ ಶಕ್ತಿಗಳೆಲ್ಲವೂ ವ್ಯರ್ಥವಾಗಿ ಬಿಡುತ್ತಿದ್ದುವು. ಇಷ್ಟು ಮಾತ್ರವಲ್ಲ ಸೃಷ್ಟಿಕರ್ತನು 
ಅವನಿಗೆ ಒಳಿತು ಅಥವಾ ಕೆಡುಕು, ಕೃತಜ್ಞತೆ ಅಥವಾ ಕೃತಪ್ಲುತೆ, ಅನುಸರಣೆ ಅಥವಾ ಉಲ್ಲಂಘನೆಯ ಮಾರ್ಗಗಳ ಪೈಕಿ 
ತನಗೆ ಬೇಕಾದುದನ್ನು ಸ್ವೀಕರಿಸಿಕೊಳ್ಳುವ ಅವಕಾಶವನ್ನು ದಯಪಾಲಿಸಿದನು. ಅವನು ಈ ಎರಡೂ ಮಾರ್ಗಗಳನ್ನು ಇವನ 
ಮುಂದೆ ತೆರೆದಿಟ್ಟು, ಇವನು ತನಗಿಷ್ಟವೃಳ್ಳ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುವಂತೆ ಅವುಗಳನ್ನು ಸುಗಮಗೊಳಿಸಿದನು. 

14. ಅರ್ಥಾತ್‌- ಅವನು ತನ್ನ ಜನನ ಮತ್ತು ವಿಧಿಯ ವಿಷಯಗಳಲ್ಲಿ ಮಾತ್ರವಲ್ಲ ತನ್ನ ಮರಣದ ವಿಷಯದಲ್ಲೂ 
ಅಲ್ಲಾಹನ ಮುಂದೆ ಅಸಹಾಯಕನಾಗಿದ್ದಾನೆ. ಯಾವಾಗ ಎಲ್ಲಿ ಯಾವ ಸ್ಥಿತಿಯಲ್ಲಿ ಅವನ ಮರಣ ಸಂಭವಿಸಬೇಕೆಂದು 
ತೀರ್ಮಾನಿಸಲಾಗಿದೆಯೋ ಅದೇ ಸಮಯದಲ್ಲಿ ಅದೇ ಸ್ಥಾನದಲ್ಲಿ ಮತ್ತು ಅದೇ ಅವಸ್ಥೆಯಲ್ಲಿ ಅವನು ಸತ್ತೇ ತೀರುತ್ತಾನೆ. 
ಯಾವ ರೀತಿಯ ಗೋರಿಯನ್ನು ಅವನ ಪಾಲಿಗೆ ನಿಶ್ಚಯಿಸಲಾಗಿದೆಯೋ ಅದೇ ಗೋರಿಯನ್ನು ಅವನು ತಲುಪಿ ಬಿಡುತ್ತಾನೆ. 
ಅದು ಭೂಮಿಯ ಗರ್ಭವಾಗಿರಬಹುದು ಅಥವಾ ಸಮುದ್ರದ ಅಳವಾಗಿರಬಹುದು ಅಥವಾ ಅಗ್ನಿಕುಂಡವಾಗಿರಬಹುದು. 
ಅಥವಾ ಕ್ರೂರ ಪ್ರಾಣಿಯ ಹೊಟ್ಟೆಯೂ ಆಗಿರಬಹುದು. 

15. ಅರ್ಥಾತ್‌- ಸೃಷ್ಟಿಕರ್ತನು ಅವನನ್ನು ಮರಣಾನಂತರ ಪುನಃ ಜೀವಂತಗೊಳಿಸಿ ಎಬ್ಬಿಸಲಿಚ್ಛಿಸಿದರೆ ಏಳಲು 
ನಿರಾಕರಿಸುವ ಸಾಮರ್ಥ್ಯವೂ ಅವನಿಗಿಲ್ಲ. ಮೊದಲು ಅವನನ್ನು ಸೃಷ್ಟಿಸುವಾಗ ಅವನೊಡನೆ ಕೇಳಿ ಸೃಷ್ಟಿಸಿರಲಿಲ್ಲ. ನೀನು 


ಕಾಂಡ-30 


1116 - ಕುರ್‌ಆನ್‌ ವ್ಯಾಖ್ಯಾನ 


سی یہ ہہ أَمَر kd ೫‏ ام 
YE‏ لکا OEE BEAT Gk‏ إِل مَلعَلي8]آگا Us‏ 
pS‏ - اش SSE Gy UG BE‏ 
ಅಲ್ಲಾಹನು ಇವನಿಗೆ ಆಜ್ಞಾಪಿಸಿದ್ದ ಕರ್ತವ್ಯವನ್ನು ಇವನು ನೆರವೇರಿಸಲಿಲ್ಲ.'5 ಇನ್ನು, ಮನುಷ್ಯನು ತನ್ನ‏ 


ಆಅಹಾರವನ್ನೊಮ್ಮೆ ನೋಡಲಿ. ನಾವು ಧಾರಾಳವಾಗಿ ನೀರನ್ನು ಸುರಿಸಿದೆವು.? ತರುವಾಯ ನೆಲವನ್ನು ವಿಚಿತ್ರ 
ರೀತಿಯಿಂದ ಸೀಳಿದೆವು. ಅನಂತರ ಅದರೊಳಗೆ ಧಾನ್ಯಗಳು, ದ್ರಾಕ್ಸೈೆ ಹಸಿರು ತರಕಾರಿಗಳು, ಇಪ್ಟೈ 


ಹುಟ್ಟಲು ಇಚ್ಛಿಸುತ್ತೀಯೋ ಇಲ್ಲವೋ ಎಂದು ಅವನೊಡನೆ ಅವನ ಅಭಿಪ್ರಾಯವನ್ನು ಕೇಳಲಿಲ್ಲ. ಒಂದು ವೇಳೆ ಅವನು 
ನಿರಾಕರಿಸುತ್ತಿದ್ದರೂ ಹುಟ್ಟಿಯೇ ಶೀರುತ್ತಿದ್ದನು. ಇದೇ ರೀತಿಯಲ್ಲಿ ಅವನ ಇನ್ನೊಂದು ಸೃಷ್ಟಿಯೂ ಇವನ ಇಚ್ಛೆಯನ್ನು 
ಅವಲಂಬಿಸಿಲ್ಲ. ಅಂದರೆ- ಅವನು ಇಚ್ಛಿಸಿದರೆ ಜೀವಂತವಾಗಬಹುದು, ನಿರಾಕರಿಸಿದರೆ ಜೀವಂತವಾಗದೆ ಇರಬಹುದು 
ಎಂಬ ಆಯ್ಕೆ ಅವನಿಗಿಲ್ಲ. ಸೃಷ್ಟಿಕರ್ತನ ಇಚ್ಛೆಯ ಮುಂದೆ ಅವನು ಈ ವಿಷಯದಲ್ಲೂ ಅಸಹಾಯಕನಾಗಿದ್ದಾನೆ, 

ಹ್ಟಿಕರ್ತನು ಯಾವಾಗ ಇಚ್ಛಿಸುವನೋ ಆಗ ಇವನನ್ನು ಎಬ್ಬಿಸಿ ನಿಲ್ಲಿಸಿ ಬಿಡುವನು ಮತ್ತು ಆಗ ಇವನಿಗೆ ಇಚ್ಛೆ 
اف‎ ಇಲ್ಲದಿದ್ದರೂ ಇವನು ಎದ್ದು ನಿಲ್ಲಲೇ ಬೇಕಾಗುವುದು. 

16. ಆಜ್ಞೆ ಎಂದರೆ ಅಲ್ಲಾಹನು ಸ್ವಾಭಾವಿಕ ಮಾರ್ಗದರ್ಶನದ ಮೂಲಕ ಪ್ರತಿಯೊಬ್ಬ ಮನುಷ್ಕನೊಳಗೆ ಇರಿಸಿರುವ 
ಆಜ್ಞೆಯೂ ಹೌದು. ಮಾನವನ ಸ್ವಂತ ಅಸ್ತಿತ್ವ, “ಭೂಮಿಯಿಂದ ಆಕಾಶದ ವರೆಗೆ ವಿಶ್ವದ ಪ್ರತಿಯೊಂದು ಕಣ ಹಾಗೂ 
ದೇವ ಮಹಿಮೆಯ ಸಾಳ್ಞಾತ್ಕಾರವಾಗಿರುವ ಪ್ರತಿಯೊಂದು ದೃಶ್ಯವು ಸೂಚಿಸುವಂತಹ ಆಜ್ಞೆಯೂ ಹೌದು ಮತ್ತು ಅಲ್ಲಾಹನು 
ಎಲ್ಲ ಕಾಲಗಳಲ್ಲೂ ತನ್ನ ಪ್ರವಾದಿಗಳ ಮತ್ತು ಗ್ರಂಥಗಳ ಮುಖಾಂತರ ಕಳುಹಿಸಿದ ಮತ್ತು ಎಲ್ಲ ಕಾಲದ ಸಜ್ಜನರ 
ಮೂಲಕ ಪ್ರಸಾರ ಮಾಡಿಸಿರುವ ಆಜ್ಞೆಯೂ ಹೌದು. (ವಿವರಣೆಗಾಗಿ ಅಧ್ಯಾಯ ಅದ್ದಹ್ರ್‌ನ 5ನೆಯ ಟಿಪ್ಪಣಿ ನೋಡಿರಿ) 
ಈ ವಾಕ್ಸರಣಿಯಲ್ಲಿ ಈ ಮಾಶಿನ ಆಅರ್ಥ- ಮೇಲಿನ ಸೂಕ್ತಗಳಲ್ಲಿ ವಿವರಿಸಲ್ಪಟ್ಟಿರುವ ವಾಸ್ತವಿಕತೆಗಳ ಆಧಾರದಲ್ಲಿ 
ಮನುಷ್ಠನು ತನ್ನ ಸೃಪ್ಟಿಕರ್ಕನ ಅಜ್ಞಾಪಾಲನೆ ಮಾಡಬೇಕಾದುದು ಅವನ ಕರ್ತವ್ಯವಾಗಿತ್ತು ಆದರೆ ಅವನು ಆಚ್ಲೋಲ್ಲಂಘೆನೆಯ 
ದಾರಿಯನ್ನು ಹಿಡಿದನು ಮತ್ತು ದಾಸನೆಂಬ ನೆಲೆಯಲ್ಲಿ ತನ್ನ ಮೇಲಿದ್ದ ಕರ್ತವ್ಯವನ್ನು ನೆರವೇರಿಸಲಿಲ್ಲ, 

17. ಅರ್ಥಾತ್‌- ಒಂದು ಸಾಧಾರಣ ವಸ್ತುವೆಂದು ಅವನು ಭಾವಿಸುತ್ತಿರುವ ಆಹಾರದ ಕುರಿತು ಅದರ ಉತ್ಪನ್ನ 
ವಾಗುವುದು ಹೇಗೆಂದು ಸ್ವಲ್ಪ ವಿವೇಚಿಸಲಿ, ಅಲ್ಲಾಹನು ಇದಕ್ಕೆ ಬೇಕಾದ ಸಾಧನಾನುಕೂಲತೆಗಳನ್ನು ಒದಗಿಸದಿರುತ್ತಿದ್ದರೆ 
ಈ ಭೂಮಿಯಲ್ಲಿ ಈ ಆಹಾರವನ್ನು ಸ್ವತಃ ಉಂಟು ಮಾಡಲು ಅವನಿಂದ ಸಾಧ್ಯವಿತ್ತೇ? 

18. ಅಂದರೆ. ಮಳೆ ಸುರಿಸಿದೆವು, ಸೂರ್ಯನ್ನ ತಾಪದಿಂದ ಅಪಾರ ಪ್ರಮಾಣದಲ್ಲಿ ಸಮುದ್ರಗಳ ನೀರನ್ನು ಆವಿಯಾಗಿಸಿ 
ಮೇಲೆತ್ತಲಾಗುತ್ತದೆ. ಆ ಬಳಿಕ ಅದರಿಂದ ಘನ ಮೋಡಗಳುಂಟಾಗುತ್ತವೆ. ಅನಂತರ ಮಾರುತಗಳು ಅವುಗಳನ್ನು 
ಎತ್ತಿಕೊಂಡು ಭೂಮಿಯ ಬೇರೆ ಬೇರೆ ಭಾಗಗಳಿಗೆ ಹಬ್ಬಿಸುತ್ತವೆ. ಅನಂತರ ಮೇಲಿನ ಶೈತ್ಯದಿಂದಾಗಿ ಆವಿಯು ಪುನಃ 
ನೀರಿನ ರೂಪಕ್ಕೆ ಬರುತ್ತದೆ ಮತ್ತು ಪ್ರತಿಯೊಂದು ಪ್ರದೇಶಕ್ಕೆ ಒಂದು ನಿಶ್ಚಿತ ಪ್ರಮಾಣದ ಮಳೆ ಬರುತ್ತದೆ. ಆ ನೀರು 
ನೇರವಾಗಿಯೂ ಭೂಮಿಯ ಮೇಲೆ ಬೀಳುತ್ತದೆ. ಭೂತಳದಲ್ಲಿ ಬಾವಿ ಮತ್ತು ಬುಗ್ಗೆಗಳ ರೂಪನನ್ನೊ ಧರಿಸುತ್ತದೆ. 
ಹೊಳೆ ನದಿ ನಾಲೆಗಳ ರೂಪದಲ್ಲೂ ಹರಿಯುತ್ತದೆ. ಪರ್ವತ ಶಿಖರಗಳಲ್ಲಿ ಮಂಜುಗಡ್ಗೆಯಾಗಿ ಮಾರ್ಪಟ್ಟು ಅನಂತರ 
ಕರಗುತ್ತದೆ ಮತ್ತು ಮಳೆಗಾಲದ ಹೊರತಾಗಿ ಇತರ ಕಾಲಗಳಲ್ಲೂ ನದಿಗಳಲ್ಲಿ ತುಂಬಿ ಹರಿಯುತ್ತದೆ. ಇವೆಲ್ಲ ವೃವಸ್ಥೆಯನ್ನು 
ಮನುಷ್ಯನು ಸ್ವತಃ ಮಾಡಿರುವನೇ? ಅವನ درم‎ ಜೀವನಾಭಾರಗಳನ್ನು ಒದಗಿಸಲು ಈ ವ್ಯವಸ್ಥೆ ಮಾಡಿರದಿರುತ್ತಿದ್ದರೆ 
ಮನುಷ್ಯನು ಭೂಮಿಯಲ್ಲಿ ಜೀವಿಸಿರಲು ಸಾಧ್ಯವಿತ್ತೇ? 

19. ಭೂಮಿಯನ್ನು ಸೀಳುವುದೆಂದರೆ, ಮಾನವನು ಅದರೊಳಿಗೆ ಬಿತ್ತುವ, ವಾಯು ಅಥವಾ ಪಕ್ಚಿಗಳ ಮೂಲಕ 
ಅಥವಾ ಬೇರಾವುದಾದರೂ ವಿಭಾನದಿಂದ ಅದರೊಳಗೆ ತಲುಪುವ ಬೀಜ, ಗೊರಟು ಅಥವಾ ಸಸ್ಕೆದ ಬಳ್ಳಿಗಳು ಮೊಳಕೆ 
ಯೊಡೆಯಲು ಸಾಧ್ಯವಾಗುವಂತೆ ಮಾಡುವುದು. ಮನುಷ್ಯನು ನೆಲವನ್ನು ಅಗೆಯುತ್ತಾನೆ ಅಥವಾ. ಉಳುತ್ತಾನೆ. ಅಲ್ಲಾಹನು 


ಕಾಂಡ-30 


80. ಅಬಸ 1117 


23297 NI GLI ک ریعوا و تَعْ لا‎ BES 
NAS EA SE SY B ಪ್ರತ 
AY LAS صاحبيه‎ 2 B43 43) 5 

BELA LGB وید ےر‎ ಪಿ aH US ہل‎ 


ದಿಹಿಖ ಲ 


ا 
SEL‏ ملا رات EL‏ کا 


ಖರ್ಜೂರ, ದಟ್ಟವಾದ ತೋಟಗಳು, ತರತರದ ಹಣ್ಣು ಹಂಪಲುಗಳು ಮತ್ತು' ಮೇವನ್ನು ನಿಮಗಾಗಿಯೂ, 
ನಿಮ್ಮ ಜಾನುವಾರುಗಳಿಗಾಗಿಯೂ ಜೀವನ ಸಾಧನಗಳ ರೂಪದಲ್ಲಿ ಉತ್ಪಾದಿಸಿದೆವು.” 

(3-42) ಕೊನೆಗೆ ಕಿವಿಗಡಚಿಕ್ಕುವ ಆ ಧ್ವನಿ ಮೊಳಗುವಾಗ"! ಅಂದು ಮನುಷ್ಯನು ತನ್ನ ಸಹೋದರ 
ನಿಂದಲೂ ತನ್ನ ತಾಯಿಯಿಂದಲೂ, ತನ್ನ ತಂದೆಯಿಂದಲೂ, ತನ್ನ ಪತ್ನಿಯಿಂದಲ್ಲೂ ತನ್ನ ಮಕ್ಕಳಿಂದಲೂ 
ದೂರ ಒಓಡುವನು.” ಅವರಲ್ಲಿ ಪ್ರತಿಯೊಬ್ಬನಿಗೂ ಅಂದು, ತನ್ನ ಹೊರತು ಬೇರೆ ಯಾರ ಪ್ರಜ್ಞೆಯೂ 
ಇಲ್ಲದಂತಹ ಪರಿಸ್ಥಿತಿ ಬಂದೊದಗುವುದು.3 ಕೆಲವು ಮುಖಗಳು ಅಂದು ಕಾಂತಿಪೂರ್ಣವಾಗಿರುವುವು. 
ಪ್ರಸನ್ನವಾಗಯೂ ಆನಂದ ತುಂದಿಲವಾಗಿಯೂ ಇರುವುವು. ಮತ್ತೆ ಕೆಲವು ಮುಖಗಳ ಮೇಲೆ ಅಂದು ಧೂಳು 
ಕವಿದಿರುವುದು ಮತ್ತು ಕಪ್ಪು ಕವಿದಿರುವುದು. ಇವರೇ ದುಷ್ಕರ್ಮಿಗಳಾದ ಸತ್ಕನಿಷೇಧಿಗಳು. 


ಉಂಟು ಮಾಡಿದ ಬೀಜವನ್ನು ನೆಲದಲ್ಲಿ ಬಿತ್ತಿ ಬಿಡುತ್ತಾನೆ. ಇದಕ್ಕಿಂತ ಹೆಚ್ಚು ಅವನೇನೂ ಮಾಡುವುದಿಲ್ಲ. ಇದರ 
ಹೊರತಾದುದೆಲ್ಲವೂ ಅಲ್ಲಾಹನ ಕೆಲಸವಾಗಿರುತ್ತದೆ. ಅವನು ವೈವಿಧ್ಯಮಯವಾದ ಅಸಂಖ್ಯ ಬಗೆಯ ಬೀಜಗಳನ್ನು 
ಸೃಷ್ಟಿಸಿದ್ದಾನೆ. ಅವುಗಳು ನೆಲಕ್ಕೆ ಮುಟ್ಟಿದೊಡನೆ, ಬಿರಿದು ಪ್ರತಿಯೊಂದು ಬೀಜದಿಂದ ಅದೇ ಜಾತಿಯ ಸಸ್ಯವು ಮೊಳಕೆಯೊಡೆ 
, ಯುವಂತೆ ಮಾಡಿದವನು ಅವನೇ. ನೀರಿನೊಂದಿಗೆ ಬೆರೆತು ಬೀಜಗಳನ್ನು ಬಿರಿದು, ಪ್ರತಿಯೊಂದು ವರ್ಗದ ಸಸ್ಕಕ್ಕೆ ಅದರ 
ಅಗತ್ಯಗಳಿಗನುಸಾರವಾದ ಆಹಾರವನ್ನೊದಗಿಸಿ ಪೋಷಿಸುವಂತಹ ಸಾಮರ್ಥ್ಯವನ್ನು ಭೂಮಿಗೆ ನೀಡಿದವನೂ ಅವನೇ. ದೇವನು 
ಈ ಬೀಜಗಳನ್ನು ಇಂತಹ ಗುಣಗಳೊಂದಿಗೆ ಮತ್ತು ಭೂಮಿಯ ಮೇಲ್ಪದರಗಳನ್ನು ಈ ಸಾಮರ್ಥ್ಯಗಳೊಂದಿಗೆ ಸೃಷ್ಟಿಸದೆ 
ಇರುತ್ತಿದ್ದರೆ ಮನುಷ್ಕನಿಗಿಲ್ಲಿ ಯಾವುದೇ ಬಗೆಯ ಆಹಾರ ಸಿಗಲು ಸಾಧ್ಯವಿತ್ತೇ? 

20. ಅರ್ಥಾತ್‌- ನಿಮಗಾಗಿ ಮಾತ್ರವಲ್ಲ, ನಿಮಗೆ ಮಾಂಸ, ಕೊಬ್ಬು, ಹಾಲು, ಬೆಣ್ಣೆ ಮೊದಲಾದ ಆಹಾರ 
ಪದಾರ್ಥಗಳನ್ನು ಕೊಡುವ . ಮತ್ತು ನಿಮ್ಮ ಜೀವನೋಪಾಯಕ್ಕೆ ಸಂಬಂಧಿಸಿದ ಅನೇಕೆ ಸೇವೆಗಳನ್ನು ಮಾಡುವ ಪ್ರಾಣಿ 
ಗಳಿಗಾಗಿಯೂ ಇವುಗಳನ್ನು ಸೃಷ್ಟಿಸಲಾಗಿದೆ. ಇದೆಲ್ಲವನ್ನೂ ನೀಡಲಾಗಿರುವುದು, ನೀವು ಇದನ್ನೆಲ್ಲಾ ಬಳಸಿಕೊಂಡು, ಯಾವ 
ದೇವನು ಈ ಮೂಲಕ ನಿಮ್ಮನ್ನು ಪೋಷಿಸುತ್ತಿರುವನೋ ಅವನನ್ನೇ ನೀವು ಧಿಕ್ಕರಿಸಬೇಕೆಂಬ ಉದ್ದೇಶದಿಂದಲೇ? 

21. ಅಂದರೆ- ಕೊನೆಯ ಬಾರಿ ಕಹಳೆಯೂದಿದಾಗ ಮೊಳಗುವ ಭೀಕರ ಶಬ್ದ. ಇದು ಮೊಳಗಿದೊಡನೆ ಸತ್ತು 
ಹೋಗಿದ್ದ ಸಕಲ ಮಾನವರೂ ಪುನಃ ಜೀವಂತಗೊಂಡು ಏಳುವರು. 

22. ಇದನ್ನು ಹೋಲುವಂತಹ ವಿಷಯವು ಸೂರಃ ಮಲಆರಿಜ್‌ನ 10ರಿಂದ 14ರ ವರೆಗಿನ ಸೂಕ್ತದಲ್ಲಿ ಬಂದಿದೆ. 
ಓಡಿ ಹೋಗುವನು ಎಂಬುದರ ಅರ್ಥ- ಭೂಮಿಯಲ್ಲಿ ಅವನಿಗೆ ಅತ್ಯಂತ ಪ್ರಿಯರಾಗಿದ್ದೆ ಅವನ ಬಂಧುಗಳು 
ಯಾತನೆಗೊಳಗಾಗಿರುವುದನ್ನು ಕಂಡು ಅವರ ನೆರವಿಗೆ ಧಾವಿಸುವ ಬದಲು, ಅವರೆಲ್ಲ ತನ್ನನ್ನು ನೆರವಿಗಾಗಿ ಕರೆಯುವರೋ | 
ಎಂದುಕೊಂಡು ಅವರಿಂದ ದೂರ ಓಡುವನು ಎಂದೂ ಆಗಿರಬಹುದು. ಭೂಲೋಕದಲ್ಲಿ ಅಲ್ಲಾಹನನ್ನು ಭಯಪಡದೆ 


ಕಾಂಡ-30 


1118 ಕುರ್‌ಆನ್‌ ವ್ಯಾಖ್ಯಾನ 


ಪರಲೋಕವನ್ನು ಸಂಪೂರ್ಣ ಮರೆತು ಇವರೆಲ್ಲ ಪರಸ್ಸರರಿಗಾಗಿ ಮಾಡಿದ ಪಾಪಗಳ ಮತ್ತು ಪರಸ್ಪರರನ್ನು ದಾರಿಗೆಡಿಸಿ 
ದುದರ ದುಷ್ಪರಿಣಾಮಗಳು ಪ್ರಕಟವಾಗುತ್ತಿರುವುದನ್ನು ಕೆಂಡು ಪ್ರತಿಯೊಬ್ಬರೂ ಇನ್ನೊಬ್ಬರಿಂದ ದೂರ ಓಡುವರು. ಇತರರು 
ಎಲ್ಲಿ ತಮ್ಮ ಪಥಬ್ರಷ್ಟತೆ ಮತ್ತು ಪಾಪಗಳ ಹೊಣೆಯನ್ನು ಅವರ ಮೇಲೆ ಹೊರಿಸಿ ಬಿಡುವರೋ ಎಂಬ ಭಯವೇ 
ಇದಕ್ಕೆ ಕಾರಣವಾಗಿರುವುದು. ಇವರೆಲ್ಲ ತಮ್ಮ ವಿರುದ್ಧ ಸಾಕ್ಷಿಗಳಾಗಿ ಬಿಡುವರೋ ಎಂದು ಸಹೋದರರಿಗೆ ಸಹೋದರರ 
ಬಗ್ಗೆ, ಮಕ್ಕಳಿಗೆ ಹೆತ್ತವರ ಬಗ್ಗೆ, ಪತಿಗೆ ಪಶ್ನಿಯ ಬಗ್ಗೆ ಮತ್ತು ಹೆತ್ತವರಿಗೆ ಮಕ್ಕಳ ಬಗ್ಗೆ ಭಯವಿರುವುದು ಎಂಬ 


ಅರ್ಥವೂ ಇದಕ್ಕಿರಬಹುದು. ۰ : 

23. ಹದೀಸ್‌ಗಳಲ್ಲಿ ಎವಿಧ ರೀತಿಗಳಿಂದ ಸನದುಗಳೊಂದಿಗೆ ವರದಿಯಾಗಿರುವಂತೆ "ಪುನರುತ್ನಾನ ದಿನ ಎಲ್ಲ 
ಜನರೂ ಸಂಪೂರ್ಣ ನಗ್ನರಾಗಿ ಏಳುವರು" ಎಂದು ಪ್ರವಾದಿವರ್ಯರು(ಸ) ಹೇಳಿದರು. ಆಗ ಅವರ ಓರ್ವ ಪತ್ನಿ 
(ಕೆಲವು ವರದಿಗಳ ಪ್ರಕಾರ ಹ. ಸೌದಃರ) ಬೇರೆ ಕೆಲವು ವರದಿಗಳ ಪ್ರಕಾರ ಹ.ಆಯಿಶಾ(ರ) ಮತ್ತು ಇನ್ನು ಕೆಲವು 
ವರದಿಗಳ ಪ್ರಕಾರ ಬೇರೊಬ್ಬ , ಮಹಿಳೆ) ಗಾಬರಿಗೊಂಡು, ا‎ ಸಂದೇಶವಾಹಕರೇ, ನಮ್ಮ ಗುಪ್ತಾಂಗಗಳು ಅಂದು 
ಎಲ್ಲರ ಮುಂದೆ ನಗ್ಗವಾಗಿರುವವೇ?" ಎಂದು ಹೇಳಿದರು. ಆಗ ಪ್ರವಾದಿವರ್ಯರು(ಸ) ಇದೇ ಸೂಕ್ತವನ್ನು ಪಠಿಸಿ, 
ಅಂದು ಯಾರಿಗೂ ಯಾರ ಕಡೆಗೂ ಕಣ್ಣೆತ್ತಿ ನೋಡುವ ಬೋಧವೇ ಇರಲಾರದು ಎಂದರು. (ನಸಾಈ, ತಿರ್ಮಿದಿ, ಇಬ್ನ್‌ 
ಅಬೀ ಹಾತಿಮ್‌, ಇಬ್ನ್‌ ಜರೀರ್‌, ತಬ್ರಾನಿ, ಇಬ್ನ್‌ ಮರ್ದೂಯಃ, ಬೈಹಕೀ, ಹಾಕಿಮ್‌) 


ಕಾಂಡ-30 


81. ಅತ್ತಕ್‌ವೀರ್‌ 1119 


81. ಅತ್ತ್ಮಕ್‌ವೀರ್‌ 


ಪರಿಚಯ 
ಹೆಸರು 
ಪ್ರಥಮ ಸೂಕ್ತದಲ್ಲೇ ಇರುವ 'ಕುವ್ವಿರತ್‌' ಎಂಬ ಪದದಿಂದ ಈ ಹೆಸರನ್ನು ಆಯ್ದುಕೊಳ್ಳಲಾಗಿದೆ. 'ಕುವ್ವಿರತ್‌' ಎಂಬ 
ಪದವು "ತಕ್ಟೀರ್‌' ಪದದ ಭೂತಕಾಲದ ಕರ್ಮಣಿ ಪ್ರಯೋಗವಾಗಿದೆ. ಇದರ ಅರ್ಥ- 'ಸುತ್ತಲ್ಪಟ್ಟ ವಸ್ತು' ಎಂದಾಗಿದೆ. 
ಸುತ್ತಲ್ಪಡುವ ವಸ್ತುವಿನ ಪ್ರಸ್ತಾಪವಿರುವ ಅಧ್ಯಾಯವೆಂಬ ನೆಲೆಯಲ್ಲಿ ಇದಕ್ಕೆ ಈ ಹೆಸರು ನೀಡಲಾಗಿದೆ. 


ಅವತೀರ್ಣ ಕಾಲ 
ವಿಷಯ ಹಾಗೂ ಶೈಲಿಯಿಂದ ಇದು ಮಕ್ಕಾದ ಆರಂಭಕಾಲದಲ್ಲಿ ಅವಶೀರ್ಣಗೊಂಡ ಅಧ್ಯಾಯಗಳ ಪೈಕಿ ಒಂಡೆಂದು 
ಭಾಸವಾಗುತ್ತದೆ. 


ಚರ್ಚಾ ವಿಷಯಗಳು 

ಇದರಲ್ಲಿರುವ ಮುಖ್ಯ ವಿಷಯಗಳು ಎರಡು. ಒಂದು ಪರಲೋಕ, ಇನ್ನೊಂದು ಪ್ರವಾದಿತ್ವ. 

ಮೊದಲಿನ ಆರು ಸೂಕ್ತಗಳಲ್ಲಿ ಪರಲೋಕದ ಪ್ರಥಮ ಘಟ್ಟವನ್ನು ಪ್ರಸ್ತಾಪಿಸಲಾಗಿದೆ. ಅನಂತರದ ಏಳು ಸೂಕ್ತಗಳಲ್ಲಿ 
ಎರಡನೆಯ ಘಟ್ಟದ ಕುರಿತು ಪ್ರಸ್ತಾಪವಿದೆ. ಈ ರೀತಿ ಪರಲೋಕದ ಚಿತ್ರಣವನ್ನು ಮೂಡಿಸಿದ ಬಳಿಕ, ಆಗ ಪ್ರತಿಯೊಬ್ಬನಿಗೂ 
ತಾನಿಲ್ಲಿಗೆ ಏನು ತಂಡಿರುವೆನೆಂಬುದು ತಿಳಿದು ಬಿಡುವುದೆಂದು ಹೇಳಿ ಮನುಷ್ಯನನ್ನು ಚಿಂತನೆಗೆ ಹಚ್ಚಲಾಗಿದೆ. 

ಅನಂತರ ಪ್ರವಾದಿತ್ವದ ವಿಷಯವನ್ನು ಎತ್ತಿ ಕೊಳ್ಳಲಾಗಿದೆ. ಇದರಲ್ಲಿ ಮಕ್ಕಾ ವಾಸಿಗಳೊಡನೆ ಹೀಗೆ ಹೇಳಲಾಗಿದೆ- 


"ಪ್ರವಾದಿ ಮುಹಮ್ಮದ್‌(ಸ) ನಿಮ್ಮ ಮುಂದಿರಿಸುತ್ತಿರುವ ಸಂದೇಶವು ಒಬ್ಬ ಹುಚ್ಚನ ಮಾತಲ್ಲ. ಇದು ಶೈತಾನನ ದುಷ್ಟೇ 
ರಣೆಯೂ ಅಲ್ಲ. ಇದು ಅಲ್ಲಾಹನಿಂದ ಕಳುಹಿಸಲ್ಪಟ್ಟಿರುವ ಮತ್ತು ಒಬ್ಬ ಮಹಾನ್‌ ಪ್ರಾಮಾಣಿಕ ದೂತನು ತಲುಪಿಸಿರುವ 
ಸಂದೇಶವಾಗಿದ್ದು ಆತನನ್ನು ಪ್ರವಾದಿ ಮುಹಮ್ಮದ್‌(ಸ) ತಿಳಿಯಾದ ಆಕಾಶದ ದಿಗಂತದಲ್ಲಿ ಹಗಲಿನ ಶುಭ್ರ ಬೆಳಕಿನಲ್ಲೇ 
ಕಣ್ಣಾರೆ ಕಂಡಿದ್ದಾರೆ. ಈ ಬೋಧನೆಯಿಂದ ಮುಖ ತಿರುಗಿಸಿಕೊಂಡು ನೀವು ಅದೆತ್ತ ಸಾಗುತ್ತಿರುವಿರಿ?' 


1120 ಕುರ್‌ಆನ್‌ ವ್ಯಾಖ್ಯಾನ 


یر دو کی ی LLM‏ ریم ر اکا السان BLE‏ 
sO MBEAN RLS INS)‏ 
GE SENSE)‏ لحَار سرت 7۵ ا 


) ۶ج نچ چٹ .81 ) 
رن و ھی سج سا 


(ಅವತೀರ್ಣ - ಮಕ್ಕಾದಲ್ಲಿ) 
ರುಕೂಲ್‌-1 
ಷೆರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
ಸೂರ್ಯನು ಸುತ್ತಲ್ಪಡುವಾಗ", ನಕ್ಸತ್ರಗಳು ಚದರಿ ಬಿಡುವಾಗ: ಪರ್ವತಗಳು ಚಲಿಸ 
ಲ್ಲಡುವಾಗ್ಯ* ಮತ್ತು ಹತ್ತು ತಿಂಗಳ ಗರ್ಭಿಣಿ ಒಂಟೆಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡಲಾಗುವಾಗ,* 
ವನ್ಮಮೃಗಗಳೆಲ್ಲಾ ಒಂದೆಡೆ ಸೇರಿಸಲ್ಪಡುವಾಗ,* ಸಮುದ್ರಗಳನ್ನು ಕೆರಳಿಸಿ ಬಿಡಲಾಗುವಾಗ," 


1. ತಕ್ಟೀರ್‌ನ ಅರ್ಥ ಮಡಚುವುದು ಅಥವಾ ಸುತ್ತುವುದು. ತಲೆಗೆ ಮುಂಡಾಸು ಸುತ್ತುವುದನ್ನು 'ತಕ್ಟೀರುಲ್‌ ಆಮಾಮ' 
ಎನ್ನುತ್ತಾರೆ. ಇದಕ್ಕನುಸಾರವಾಗಿಯೇ ಸೂರ್ಯನಿಂದ ಹೊರಟು ಭೂಮಿಯ ಮೇಲೆ ಹಬ್ಬುವ ಪ್ರಕಾಶವನ್ನು ಮುಂಡಾಸಿಗೆ 
ಹೋಲಿಸಿ ಪುನರುತ್ನಾನ ದಿನ, ಇಂದು ಹರಡಿಕೊಂಡಿರುವ ಈ ಮುಂಡಾಸನ್ನು ಸೂರ್ಯನಿಗೆ ಸುತ್ತಿಬಿಡಲಾಗುವುದು. ಅರ್ಥಾತ್‌ 
ಅದರ ಪ್ರಕಾಶ ಹರಡುವುದು ನಿಂತು ಹೋಗುವುದು ಎಂದು ಹೇಳಲಾಗಿದೆ. 

2. ಅರ್ಥಾತ್‌- ಅವುಗಳನ್ನು ತಮ್ಮ ಸ್ಥಾನ ಮತ್ತು ಕಕ್ಷಿಗಳಿಗೆ ಬಿಗಿದಿಟ್ಟಿರುವಂತಹ ಬಂಧನವು ಬಿಚ್ಚಿ ಹೋಗುವುದು 
ಮತ್ತು ಎಲ್ಲ ನಕ್ಸತ್ರಗಳು ಹಾಗೂ ಗ್ರಹಗಳು ವಿಶ್ವದಲ್ಲಿ ಚದುರಿ ಹೋಗುವುವು. ಇದಲ್ಲದೆ 'ಇನ್‌ಕಿದಾರ್‌' ಎಂಬ ಪದದಲ್ಲಿ 
ಕಳಂಕ ಎಂಬ ಅರ್ಥವೂ ಒಳಗೊಂಡಿದ್ದು ಇದರಿಂದ, ಅಂದು ಅವುಗಳು ಚದರಿ ಹೋಗುವುದು ಮಾತ್ರವಲ್ಲದೆ ಕತ್ತಲಾಗಿಯೂ" 
ಬಿಡುವುವು ಎಂದು ವ್ಯಕ್ತವಾಗುತ್ತದೆ. 

3. ಬೇರೆ ಮಾತಿನಲ್ಲಿ ಹೇಳುವುದಿದ್ದರೆ ಭಾರವಾದ ಪರ್ವತಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಸ್ಥಿರವಾಗಿರಲು ಕಾರಣವಾಗಿರುವ 
ಗುರುತಾಕರ್ಷಣ ಬಲವೂ ಕೊನೆಗೊಳ್ಳುವುದು. ಅದು ಕೊನೆಗೊಂಡಾಗ ಎಲ್ಲ ಪರ್ವತಗಳೂ ತಮ್ಮ ತಮ್ಮ ಸ್ಥಾನಗಳಿಂದ 
ಕೀಳಲ್ಪಡುವುವು ಮತ್ತು ಭಾರವನ್ನು ಕಳೆದುಕೊಂಡು ಆಕಾಶದಲ್ಲಿ ಮೋಡಗಳು ಚಲಿಸುತ್ತಿರುವಂತೆ ಭೂಮಿಯ ಮೇಲೆ ಚಲಿಸ 
ಲಾರಂಭಿಸುವುವು. 

4. ಅರಬರ ಪಾಲಿಗೆ ಮರಿಹಾಕುವ ಕಾಲ ಸಮೂಪಿಸಿದ ಗರ್ಭಿಣಿ ಒಂಟೆಗಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿರಲಿಲ್ಲ. 
ಆ ಹಂತದಲ್ಲಿ ಅವರು ಅದನ್ನು ಬಹಳ ಜಾಗ್ರತೆಯಿಂದ ನೋಡಿಕೊಂಡು ಅದರ ڈوو‎ ಮಾಡುತ್ತಿದ್ದರು. ಇಂತಹ ಒಂಟೆ 
ಗಳನ್ನು ಜನರು ನಿರ್ಲಕ್ಷಿಸುವುದೆಂದರೆ- ಆಗ ಅವರಿಗೆ ಅತೃಂತ ನೆಚ್ಚಿನ ವಸ್ತುವನ್ನು ಸಂರಕ್ಷಿಸುವ ಗೊಡವೆ ಕೂಡಾ 
ಇಲ್ಲವಾಗುವಷ್ಟು ಭೀಕರ ವಿಪತ್ತು ಎದುರಾಗಿರುವುದು ಎಂದೇ ಅರ್ಥ. 

5. ಭೂಮಿಯ ಮೇಲೆ ಸಾರ್ವತ್ರಿಕ ವಿಪತ್ತೇನಾದರೂ ಬಂದಾಗ ಎಲ್ಲ ತರದ ಪ್ರಾಣಿಗಳೂ ಓಡಿ ಹೋಗಿ ಒಂದು ಕಡೆ 
ಸೇರುತ್ತವೆ. ಆಗ ಹಾವು ಕಚ್ಚುವುದೂ ಇಲ್ಲ, ಹುಲಿ ಕೊಲ್ಲುವುದೂ ಇಲ್ಲ. 

6. ಪುನರುತ್ಥಾನ ದಿನ ಸಮುದ್ರಗಳಿಗೆ ಬೆಂಕಿ ಹಡಿದು ಅವು ಕೆರಳುತ್ತಿರುವುವು ಎಂಬ ಮಾತು ಮೇಲ್ನೋಟಕ್ಕೆ 
ಏಚತ್ರವೆನಿಸುತ್ತದೆ. ಆದರೆ ನೀರಿನ ವಾಸ್ತವಿಕತೆಯು ಜನರ ಮುಂದಿದ್ದರೆ ಇದೇನೂ ಸೋಜಿಗದ ವಿಷಯವೆನಿಸಲಾರದು. 


ಕಾಂಡ-30 


81. ಅತ್ತಕ್‌ವೀರ್‌ 1121 


95 RES کی‎ YL 
مسا قرف مار ز5ا‎ Fees ರ 


ಪ್ರಾಣಗಳನ್ನು? (ಈರೀರಗಳೊಂದಿಗೆ) ಜೋಡಿಸಿ ಬಿಡಲಾಗುವಾಗ್‌, ಜೀವಂತ ಹೂಳೆಲ್ಪಟ್ಟ ಹೆಣ್ಣು ಮಗುವಿನೊಡನೆ, 
ಯಾವ ತಪ್ಪಿಗಾಗಿ ಅವಳನ್ನು ಕೊಲ್ಲಲಾಯಿತೆಂದು ಕೇಳಲಾಗುವಾಗ” ಕರ್ಮಪತ್ರಗಳು ತೆರೆಯಲ್ಪಡುವಾಗ, 


ಬೆಂಕಿಯನ್ನು ಉರಿಸುವ ಗುಣವೃಳ್ಳ ಆಕ್ಸಿಜನ್‌ ಮತ್ತು ಸ್ವತಃ ಉರಿಯುವ ಗುಣವುಳ್ಳ ಹೈಡ್ರೋಜನ್‌: ಎಂಬ ಎರಡು ಅನಿಲಗಳ 
ಸಂಯೋಗದಿಂದ ಬೆಂಕಿಯನ್ನು ಆರಿಸುವಂತಹ ಗುಣವುಳ್ಳ ಜಲವನ್ನು ಸೃಷ್ಟಿಸಿರುವುದು ಅಪ್ಪಟವಾಗಿ ಅಲ್ಲಾಹನ ಪವಾಡವೇ ಆಗಿದೆ. 
ಜಲದ' ಈ ಸಂಯೋಗ ಕ್ರಮವನ್ನು ಬದಲಾಯಿಸಿ, ಈ ಎರಡೂ ಅನಿಲಗಳು ಪರಸ್ಪರ ಬೇರ್ಪಟ್ಟು ತಮ್ಮ ಮೂಲಗುಣಗಳಾದ 
ಉರಿಯುವ ಮತ್ತು ಉರಿಸುವ ಕೆಲಸದಲ್ಲಿ; ತೊಡಗುವಂತೆ ಮಾಡಲು ಅಲ್ಲಾಹನ ಒಂದು ಸೂಚನೆಯೇ ಸಾಕಾಗುತ್ತದೆ. ಆಗ 
ಇವೆರಡು ಅನಿಲಗಳು ಪರಸ್ಪರ ಬೇರ್ಪಟ್ಟು ಅವುಗಳ ಸಹಜ ಗುಣದಂತೆ ಒಂದು ದಹಿಸುವಂತೆಯೂ, ಇನ್ನೊಂದು ಅದನ್ನು 
ಇನ್ನಷ್ಟು ಪ್ರಜ್ವಲಿಸಿ ಉರಿಸುವಂತೆಯೂ ಮಾಡುವುದೇನೂ ಅಸಂಭವವಲ್ಲ. 

7. ಇಲ್ಲಿಂದ ಕಿಯಾಮತ್‌ನ (ಪುನರುತ್ಥಾನದ) ಎರಡನೆಯ ಹಂತದ ಪ್ರಸ್ತಾಪ ಆರಂಭವಾಗುತ್ತದೆ. 

8. ಅರ್ಥಾತ್‌- ಜನರು ಸಾಯುಪೆದಕ್ಕೆ ಮುಂಚೆ ಭೂಲೋಕದಲ್ಲಿ ಶರೀರ ಮತ್ತು ಆತ್ಮಗಳ ಸಹಿತ ಸಜೀವಿಗಳಾಗಿ 
ದ್ವಂತೆಯೇ ಅಂದು ಪುನಃ ಜೀವಂತಗೊಳಿಸಲ್ಪಡುವರು. 

9. ಈ ಸೂಕ್ತದ ಧಾಟಿಯಲ್ಲಿ ಕಾಣಿಸುವಂತಹ ಭಯಾನಕತೆಯು ಎಷ್ಟು ತೀವ್ರ ಸ್ವರೂಪದ್ದೆಂದರೆ ಇದಕ್ಕಿಂತ 
ಹೆಚ್ಚಿನ ಭಯಾನಕತೆಯನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಮಗಳನ್ನು ಜೀಪಂತ ಹುಗಿದಿದ್ದ ತಂದೆ ತಾಯಿಗಳು ಅಲ್ಲಾಹನ 
ದೃಷ್ಟಿಯಲ್ಲಿ ಯಾವ ಮಟ್ಟದಲ್ಲಿ ತಿರಸ್ಕೃತರೂ; -ಕ್ರೋಧಕ್ಕೆ ಪಾತ್ರರೂ ಆಗಿರುವರೆಂದರೆ, ಅವರೊಡನೆ ನೀವೇಕೆ ಆ ಮುಗ್ಗ 
ಬಾಲೆಯನ್ನು: ವಧಿಸಿದಿರೆಂದು ಕೇಳಲಾಗದು. ಅದರ ಬದಲು ಅವರತ್ತ ಕಣ್ಣೆತ್ತಿಯೂ ನೋಡದೆ, ಆ' ಮುಗ್ದ ಬಾಲಕಿಯೊಡನೆ, 
ನೀನು ಯಾವ ತಪ್ಪಿಗಾಗೆ- ವಧಿಸಲ್ಪಟ್ಟಿದ್ದೆ ಎಂದು ಕೇಳಲಾಗುವುದು.” ಆ ಬಾಲಕಿಯು ತನ್ನ ಅಕ್ರಮಿ ತಂದೆ ತಾಯಿಗಳು 
ತನ್ನ' ಮೇಲೆ - ಅಕ್ರಮವೆಸಗಿದ ಮತ್ತು ತನ್ನನ್ನು ಜೀವಂತವಾಗಿ ಹುಗಿದ ವೃತ್ತಾಂತವನ್ನು ತಿಳಿಸುವಳು. ಮಾತ್ರವಲ್ಲ; ಈ 
ಸಂಕ್ಷಿಪ್ತ ಸೂಕ್ತದಲ್ಲಿ: ಎರಡು ದೊಡ್ಡ ವಿಷಯಗಳು. ಅಡಗಿದ್ದು ಪದಗಳ ಸಹಾಯವಿಲ್ಲದೆ ಕೇವಲ' ಸನ್ನಿವೇಶದಂದಲೇ - 
ಅವು * ತನ್ನಿಂತಾನೇ ' ವ್ಯಕ್ತವಾಗುತ್ತವೆ. ಮೊದಲನೆಯದಾಗಿ ಇದರಲ್ಲಿ ಅರಬರಿಗೆ, - ಅವರ ಅಜ್ಞಾನವು ಅವರನ್ನು ಸ್ವತಃ: 
ತೆಮ್ಮದೇ "ಮಕ್ಕಳನ್ನು ತಮ್ಮ ಕೈಯಾರೆ "-ಜೀವಂತ -ಹೂಳುವಷ್ಟು ನಿಕೃಷ್ಟ ಮಟ್ಟದ ನೈತಿಕ" ಅಆಥೋಗತಿಗೆ ಕೊಂಡು ಹೋಗಡದ್ನರೂ' 


۱ ಅವರು, ತಮ್ಮ ಈ 'ಅಜ್ಞಾನದಲ್ಲೇ ಮುಂದುವರಿಯುತ್ತೇವೆಂದು ಹಠ ಹಿಡಿದಿರುವ” ಬಗ್ಗೆ “ಫೆನಪಿಸಲಾಗಿದೆ. ಎರಡನೆಯದಾಗಿ: ' 


'ಇದರಲ್ಲಿ ಪರಲೋಕವು 'ಅತ್ಕಗತ್ಯವಾಗಿದೆಯೆಂಬುದಕ್ಕೆ' ಒಂಡು ಸ್ಪಷ್ಟ ಪುರಾವೆಯನ್ನು” ಮುಂದೆರಿಸಲ್‌ಗಿದೆ. 'ಜಿವಂತ ಹೊಳಲ್ಪಟ್ಟ. 


| ನಿರಪರಾಧಿ" ಹೆಣ್ಣು ಮಗುವಿನ ಮೊರೆಗೆ” ಎಲ್ಸ್‌ ದರೊಂದು" "ಉತ್ತರ" "ಇರಲೇ ' ಬೇಕಲ್ಲವೇ? ಹಾಗೆಯೇ 'ಈ ಅಕ್ರಮನನ್ನೆಸೆಗಿದ 


ಅಕ್ರಮಿಗಳು ತಮ್ಮ ಈ- `ಕ್ರಾರ್ಯದ ಬಗ್ಗೆ “ಎಂದಾದರೊಮ್ಮೆ” ವಿಚಾರಣೆಗೆ" ಬಳಗಾಗಲೇ ಬೇಕಲ್ಲವೇ? ಅರಬ್‌ 'ದೇಶದಲ್ಲಿ' 
ಹೆಣ್ಣು ' ಶಿಶುಗಳನ್ನು - ಜೀವಂತ ಹೂಳುವ: ಈ ಕ್ರೂರಿ ಪದ್ಧತಿಯು ಬೇರೆ: ಬೇರೆ” ಕಾರಣಗಳಿಂದಾಗಿ ರೂಢಿಗೆ ಬಂದಿತ್ತು. ' 
1) ಅರ್ಥಿಕ ಮುಗ್ಗಟ್ಟು. "ಇದರಿಂದಾಗಿ" ಜನರು ಉಣ್ಣುವವರ ಸಂಖ್ಯೆ ಕಡಿಮೆಯಾಗಬೇಕೆಂದು ಬಯಸುತ್ತಿದ್ದರು. 


12 ಸಾರ್ವತ್ರಿಕ ಅಶಾಂತಿ, ಇದರಿಂದಾಗಿ ಒಬ್ಬ ವ್ಯಕ್ತಿಗೆ ಎಷ್ಟು ಹೆಚ್ಚು ಗಂಡು ಮಕ್ಕಳಿರುವರೋ ಅವನಿಗೆ "ಆಷ್ಟೇ" 


ಟೆಂಬಲಿಗರಿದ್ದಾರೆಂದು 'ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಜನರು ಗಂಡು ಮಕ್ಕಳನ್ನು ಸಾಕಿ" ಬೆಳೆಸುತ್ತಿದ್ದರು. ಆದರೆ 


| ಬುಡಕಟ್ಟುಗಳ ನಡುವಣ . ಯುದ್ಧದಲ್ಲಿ. ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಹೆಚ್ಚುವರಿ ಜವಾಬ್ದಾರಿ ಉಂಟಾಗುತ್ತಿತ್ತು 'ಮತ್ತು 
" | ರಕ್ಷಣೆಯ 'ಕಾರ್ಜುದಲ್ಲಿ.' ಅವರಿಂದ ಯಾವ ಪ್ರಯೋಜನವೂ ಇರೆಲಿಲ್ಲ. ಆದ್ದರಿಂದ ಅವರನ್ನು "ಕೊಂದು ಬಿಡಲಾಗುತ್ತಿತ್ತು; 1 

| 3: ಸಾರ್ವತ್ರಿಕ ಅಶಾಂತಿಯ - -ಇನ್ನೊಂದು' ಮುಖ ಯಾವುದೆಂದರೆ, ಶತ್ರು ಗೋತ್ರಗಳು ಪರಸ್ಪರ ' ಹಠಾತ್ತನೆ” 'ದಾಳಿ; 

l مت‎ ಸಂಪತ್ತನ್ನು ದೋಚುವುದರೊಂದಿಗೆ, سم‎ ಸರೆ. ನ ತಿದ್ಧರು. ಅವರನ್ನು ಕೊಂಡು ಹೋಗಿ: 


'ಕಾಂಡ-30 


1122 ಕುರ್‌ಆನ್‌ ವ್ಯಾಖ್ಯಾನ 


IW 


BA LHS spine ಹ ವ 4h 
کا‎ BES SHE hE 


ಆಕಾಶದ ತೆರೆಯು ಸರಿಸಲ್ಪಡುವಾಗ, ನರಕವು ಭುಗಿಲೇಳಿಸಲ್ಪ ಡುವಾಗ ಮತ್ತು ಸ್ವರ್ಗವು ಹತ್ತಿರ ತರಲ್ಪಡುವಾಗ!! 
ಪ್ರತಿಯೊಬ್ಬನಿಗೂ ತಾನೇನು ತಂದಿರುವೆನೆಂದು ತಿಳಿದು ಬಿಡುವುದು. ۱ . 

(15-29) ಹಾಗಲ್ಲ” ನಾನು ಆಣೆ ಹಾಕುತ್ತೇನೆ ಮರಳುವ ಹಾಗೂ ಮರೆಯಾಗುವ ತಾರೆಗಳ ಮತ್ತು 

| ರಾತ್ರೆಯ - ಅದು ತೆರಳಿದಾಗ. ಮತ್ತು ಮುಂಜಾನೆಯ - ಅದು: ಉಸಿಶಾಡಿದಾಗ.3 ಇದು ನಿಜಕ್ಕೂ ಒಬ್ಬ ಸನ್ಮಾನ್ಯ 


ದಾಸಿಯರನ್ನಾಗಿ ಮಾಡುತ್ತಿದ್ದರು, -ಇಲ್ಲವೆ ಮಾರಿ ಬಿಡುತ್ತಿದ್ದರು. ಇಂತಹ ಬರ್ಬರ ಸಂಪ್ರದಾಯವನ್ನು ಅರಬ್‌ ದೇಶದಿಂದ 
ಅಳಿಸಿಬಿಟ್ಟಿದ್ದು ಮಾತ್ರವಲ್ಲ, ಹೆಣ್ಣಿನ ಜನನವನ್ನು ಅನಿವಾರ್ಯವಾಗಿ -ಸಹಿಸಿಕೊಳ್ಳಬೇಕಾದ ಒಂದು ಆಘಾತ ಅಥವಾ 
ವಿಪತ್ತೆಂದು ಭಾವಿಸುವ ದೃಷ್ಟಿಕೋನವನ್ನೂ ಮೂಲೋತ್ಸಾಟಿಸಿದ್ದು ಇಸ್ಲಾಮಿನ ಕೊಡುಗೆಗಳ ಪೈಕಿ ಒಂದು ದೊಡ್ಡ ಕೊಡುಗೆ 
ಯಾಗಿದೆ. ಇಸ್ಲಾಮ್‌ ಧರ್ಮವು ಪ್ರಸ್ತುತ ಕಲ್ಪನೆಗಳಿಗೆ ತದ್ಧಿರುದ್ಧವಾಗಿ, ಹೆಣ್ಮಕ್ಕಳನ್ನು - ಸಾಕುವುದು, ಅವರಿಗೆ ಉತ್ತಮ 
ಶಿಕ್ಷಣ ಮತ್ತು ತರಬೇತಿ ಕೊಡುವುದು ಮತ್ತು ಅವರನ್ನು ಉತ್ತಮ ಗೃಹಿಣಿಯರಾಗಿ ರೂಪಿಸುವುದು ಒಂದು ಮಹಾ 
ಪುಣ್ಯಕಾರ್ಯವೆಂದು ಸಾರಿತು. ಪ್ರವಾದಿವರ್ಯರು(ಸ) ಹೆಣ್ಣು ಮಕ್ಕಳ ವಿಷಯದಲ್ಲಿ ಜನರ ಸಾಮಾನ್ಯ ದೃಷ್ಟಿಕೋನವನ್ನು 
ಹೇಗೆ ಬದಲಾಯಿಸಿಬಿಟ್ಟಿರೆಂಬುದು ಹದೀಸ್‌ಗಳಲ್ಲಿ ಉಲ್ಲೇಖಗೊಂಡಿರುವ - ಅವರ ಅನೇಕೆ ಆದೇಶಗಳಿಂದ ತಿಳಿದು ಬರುತ್ತದೆ. 
ಇಲ್ಲಿ ಉದಾಹರಣೆಗೆ ಕೇವಲ ಎರಡು ಆದೇಶಗಳನ್ನು ನೋಡಿರಿ; 

1 ಹೆಣ್ಣು ಮಕ್ಕಳ ಜನನದ ಮೂಲಕ ಪರೀಕ್ಷೆಗೆ ಒಳಪಟ್ಟವನು, ಅವರ ಜೊತೆಗೆ ಉತ್ತಮ ರೀತಿಯಲ್ಲಿ ವರ್ತಿಸಿದರೆ, 
ಅವರು ಅವನನ್ನು ನರಕಾಗ್ನಿಯಿಂದ ರಕ್ಷಿ ಕ್ಲಿಸುವ ಸಾಧನವಾಗುವರು. (ಬುಖಾರಿ ۹ ನಿಮ್‌) 

2) ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣು ಮಗು. ಜನಿಸಿದ್ದು, ಅವನು ಅದನ್ನು ಜೀವಂತ لوم‎ ಇದ್ದರೆ, ಅಪಮಾನಿಸ ಧೆ 
ಇದ್ದರೆ ಮತ್ತು .ಅದಕ್ಕಿಂತ್ರ ಹೆಚ್ಚಿನ ಪ್ರಾಶಸ್ಯವನ್ನು ಗಂಡು ಮಗುವಿಗೆ ನೀಡದೆ ಇದ್ದರೆ ಅಲ್ಲಾಹನು ಅವನಿಗೆ ಸ್ಪರ್ಗದಲ್ಲಿ 
ಪ್ರವೇಶಕೊಡುವನ್ನು. (ಅಬೂ ದಾವೊದ್‌) ಇಂತಹ ಬೋಧನೆಯಿಂದಾಗಿಯೇ ಅರೇಜಿಯಾದಲ್ಲಿ ಮಾತ್ರವಲ್ಲ, ಇಸ್ಲಾಮಿನ ಅನುಗ್ರಹಕ್ಕೆ l 
ಷಾತ್ರವಾಗುತ್ತಿ ಹೋದ ಎಲ್ಲ ಜನಾಂಗ مہ‎ ದೇಶಗಳಲ್ಲೂ ಹೆಣ್ಮಕ್ಕಳ ಕುರಿತು ಜನರ ದೃಷ್ಟಿಕೋನ ಬದಲಾಗಿ ಬಿಟ್ಟಿತು. 

| :. 10--ಅರ್ಥಾತ್‌-ಈಗ ದೃಷ್ಟಿಗಳಿಂದ ಮರೆಯಾಗಿರುವುದೆಲ್ಲವೂ - "ಅಂದು “ಗೋಚರಿಸತೊಡಗುವುದು. ಈಗ ಜನರಿಗೆ 
| ಕಾಣಿಸುವುದು. ನಿರ್ವಾತ ಅಥವಾ, ಮೋಡ, امج‎ . ಚಂದ್ರ ಸೂಯನ್ನ. > ತ್ಕಾದಿಗಳು ಮಾತ್ರ. .ಅದರೆ ಆಗ ಅಲ್ಲಾಹನ ಅಖಿಲ 
' ಸೃಷ್ಟಿಯು -ತನ್ನ ವಾಸ್ತವಿಕತೆಯೊಂದಿಗೆ. ಎಲ್ಲರ. ಮುಂಡೆ - 'ಬಹಿರಂಗಗೊಳ್ಳುವುದು..- , pu ' 
| -11. ಅರ್ಥಾತ್‌: - ಸಕಲ್ಲ, ಮಾನವರನ್ನು ಚ್ಚು 'ಸೇರಿಸ್ತುವ ಮೈದಾನದಲ್ಲಿ ಜನರ ವ್ಯಾಜ್ಯಗಳ ಆ ತನಖ. 'ಸಡೆಯುರಿರುವಾಗ 
'ಭುಗಿಲೇಳುತ್ತಿರುವ, ನರಕ್ಷಾಗ್ನಿಯೂ ಎಲ್ಲರಿಗ್ಲೂ - ಕಾಣಿಸುತ್ತ ಕ್ರಿರುವುದು. ಸ್ವರ್ಗವೂ. ತನ್ನ ಸಕಲ ಅನುಗ್ರ ಹಗಳೊಂದಿಗೆ - ಎಲ್ಲರ" 
ಮುಂದಿರುವುದ್ದು. ಈ ರೀತಿ ಪಾಪಿಗಳಿಗೆ ತಾವು ಯಾವುದನ್ನು ಕಳೆದುಕೊಂಡು ಎಲ್ಲಿಗೆ ಹ್ಲೋಗುತ್ತಿ ದ್ವೇವೆಂಬುದು ಕಿಳಿಯುವುದು ಮತ್ತು! 


ಸಜ್ಜನರಿಗೆ ಠಾವು.ಯಾವ ವಸ್ತುವಿನಿಂದ ರಕ್ಷಿ ಸ್ಲಿಸಲ್ಪಟ್ಟು, ಎಂತಹ ಸುಖಮಯ ಸ್ಥಳಕ್ಕೆ ಹೋಗುತ್ತಿ ದ್ದೇವೆ ಎಂಬುದರ ಅರಿವಾಗುವುದು. | - 


. 12. ಅರ್ಥಾತ್‌- ಕುರ್‌ಆನಿನಲ್ಲಿ ಹೇಳಲಾಗಿರುವ ವಿಷಯಗಳೆಲ್ಲ , ಹಬ್ಬ ಹುಚ್ಚನ ಬಡಬಡಿಕೆ ಅಥವಾ ಶೈತಾನನ ಪ್ರಕಣಯ, 
1 ಮಾತುಗಳಿಂಬ .ನಿಮ್ಮ , ಭಾವನೆ. ಸರಿಯಲ್ಲ. 
1; 1. ಯಾವ, ವಿಷಯದ ಕುರಿತು ಈ ಆಣೆ ಹಾಕಲಾಗಿದೆಯೋ ಅದು, ಮುಂದಿನ : ಸೂಕ್ತದಲ್ಲಿದೆ: ಈ ಆಣೆಯ 
رھ‎ ರ್ಯವೇನೆಂದರೆ. ಹ. ಮುಹಮ್ಮ ದ್‌ ಕತ್ತಲೆಯಲ್ಲಿ ಸ್ವಪ್ನವನ್ನೇನೂ ಕಂಡದ್ದೆಲ್ಲ. ನಕ್ಸತ್ರಗಳು ಮರೆಯಾಗಿ ಹೋಗಿದ್ದಾಗ, : 
۰ ರಾತ್ರಿಯು ತೆರಳಿ ಬಿಟ್ಟಿದ್ದಾಗ ಮತ್ತು. ಉಜ್ಜಲ ಬೆಳಗ್ಗು ಚೆಳೆಗಿದ್ದಾಗ ತೆರೆದ- ಆಕಾಶದಲ್ಲಿ ಅವರು ದೇವಚರನನ್ನು ಕಂಡಿದ್ದರು. 
ಆದುದರಿಂದ ಅವರು ಹೇಳುತ್ತಿರುವುದೆಲ್ಲವೂ ಅವರು ಸಂಪೂರ್ಣ: ಪ್ರ ಪ್ರಜ್ಞೆಯೊಂದಿಗೆ ಹಗಲಿನ ಶುಭ್ರ ಪ್ರಕಾಶದಲ್ಲಿ ಕಣ್ಣಾರೆ. ಕೆಂಡ 1 
| ಮತ್ತು ಅನುಭವಿಸಿದ ವಿಷಯಗಳಾಗಿವೆ ' 


81. ಅತ್ತಕ್‌ವೀರ್‌ 1123 


BS ALLS As ا یم کت‎ 
مز‎ EE AST 


ದೂತನ ಮಾತಾಗಿದೆ." ಅವನು ಮಹಾಶಕ್ತಿಶಾಲ್ಲಿ. ۔‎ ಒಡೆಯನ ಬಳಿ ಉನ್ನತ ಸ್ಥಾನವುಳ್ಳಿವನು.. 
ಅಲ್ಲಿ ಅವನ ಆದೇಶವನ್ನು ಪಾಲಿಸಲಾಗುತ್ತದೆ. 16 ಅವನು ವಿಶ್ವಾಸಾರ್ಹನಾಗಿರುತ್ತಾನೆ.'' ಮತ್ತು (ಮಕ್ಕಾ 
ವಾಸಿಗಳೇ) ನಿಮ್ಮ ಸಂಗಾತಿ ಹುಚ್ಚನಲ್ಲ. ಅವರು ಆ ದೂತನನ್ನು ಪ್ರಕಾಶಮಯ” ದಿಗಂತದಲ್ಲಿ ಕಂಡಿದ್ದಾರೆ? 


14. ಮುಂದಿನ ಸೂಕ್ತೆದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ, ಇಲ್ಲಿ 'ರೆಸೊಲುನ್‌ ಕರೀಮ್‌'(ಸನ್ಮಾನೈ ದೂತ) ಎಂದರೆ, 
ದಿವ್ಯವಾಣಿಯನ್ನು ತರುವ ದೇವಚರ ಜಿಬ್ರೀಲ್‌(ಅ) ಆಗಿದ್ದಾರೆ. ಕುರ್‌ಆನನ್ನು ದೂತನ ಮಾತು ಎಂದಿರುವುದರ ಅರ್ಥ-' ಇದು 
ಆ ದೇವಚರನ ಸ್ವಂತ ಮಾತೆಂದಲ್ಲ. ವಾಸ್ತವದಲ್ಲಿ 'ದೂತನ ಮಾತು' ಎಂಬ ಪದವೇ ಇದು ಆತನನ್ನು ದೂತನಾಗಿ ಕಳುಹಿಸಿ 
ದವನ ಮಾತು ಎಂಬುದನ್ನು ಸೃತಃ ಸೂಚಿಸುತ್ತದೆ. ಅಧ್ಯಾಯ ಅಲ್‌ ಹಾಕ್ಕಃದಲ್ಲಿ ಇದೇ ರೀತಿಯಲ್ಲಿ ಕುರ್‌ಆನನ್ನು ಹ. 
'| ಮುಹಮ್ಮದ್‌ರ(ಸ) ಮಾತು ಎನ್ನಲಾಗಿದೆ. ಅಲ್ಲೂ ಇದು ಪ್ರವಾದಿವರ್ಯರ(ಸು) ಸ್ವಂತ ಕೃತಿಯೆಂಬ ಅರ್ಥದಲ್ಲಿ ಹಾಗೆ 
ಹೇಳಿರುವುದಲ್ಲ. ಅಲ್ಲೂ ಇದು ರಸೂಲಿನ್‌ ಕರೀಮ್‌ರ(ಸನ್ಮಾನ್ಮ ಸಂದೇಶವಾಹಕರ) ಮಾತು ಬ ಹೇಳುವ ಮೂಲಕ ಇದನ್ನು 
ಪ್ರವಾದಿವರ್ಯರು(ಸು) ದೇವಸಂದೇಶವಾಹಕನೆಂಬ, ನೆಲೆಯಲ್ಲಿ ಹೇಳುತ್ತಿದ್ದಾರೆಯೇ ಹೊರತು ಅಬ್ದುಲ್ಲಾರ ಪುತ್ರ ಮುಹಮ್ಮದ್‌(ಸ) 
ಎಂಬ ವ್ಯಕ್ತಿಗತ ನೆಲೆಯಲ್ಲಿ ಹೇಳುತ್ತಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಅಲ್ಲಾಹನ ಸಂದೇಶವು ದೇವಚರ ಹ. ಜಿಬ್ರೀಲ್‌ರ(ಅ)' 
"| ಮೂಲಕ ಹ. ಮುಹಮ್ಮದ್‌ರಿಗೂ(ಸು, ಹ. ಮುಹಮ್ಮದ್‌ನ(ಸು) ಬಾಯಿಯಿಂದ ಜನತೆಗೂ ತಲಪುತ್ತದೆ ಎಂಬ ಅರ್ಥದಲ್ಲಿ 
"|. ಪ್ರಷ್ತುತ ಎರಡೂ ಕಡೆ ಈ ಸಂದೇಶವನ್ನು ದೇವಚರ ಮತ್ತು ಹ. ಮುಹಮ್ಮದ್‌ರ(ಸು 'ಮಾತೆಂದು. ವರ್ಣಿಸಲಾಗಿದೆ. (ಹೆಚ್ಚಿನ 

ವಿವರಣೆಯನ್ನು ಅಲ್‌ಹಾಕ್ಕೆಃ ಅಧ್ಯಾಯದ 22ನೆಯ ಟಿಪ್ಪಣಿಯಲ್ಲಿ ನೋಡಿರಿ) .۔‎ 

15. ಅನ್ನಜ್ಮ್‌ ಅಧ್ಯಾ ಯದ 4 ಮತ್ತು 5ನೆಯ ಸೂಕ್ತಗಳಲ್ಲಿ ಈ' ವಿಷಯವನ್ನು ಹೀಗೆ ಹೇಳಲಾಗಿದೆ- ದು ಅವರ 
ಮೇಲೆ ಅವತೀರ್ಣಗೊಳೆಸಲಾಗುವ' ಒಂದು ವಹ್ಮ್‌ ಆಗಿರುತ್ತೆದೆ. ಇದನ್ನು ಪ್ರಬಲ ಶಕ್ತಿಗಳುಳ್ಳೆವನು ಬೋಧಿಸಿರುತ್ತಾನೆ."" 
ಘಃ ` ಜಿಬ್ರೀಲ್‌ರ(ಅ) ಪ್ರಚಂಡ ಸಾಮರ್ಥ್ಯ ಮತ್ತು ಅಸಾಮಾನ್ಮ ಶಕ್ತಿಯ ಅರ್ಥವೇನು ಎಂಬುದು وت‎ ವದಲ್ಲಿ 
‘| 'ಮುತಶಾಬಿಹಾತ್‌'ಗಳ ಸಾಲಿಗೆ ಸೇರಿದೆ. ಏನಿದ್ದೆರೂ ತಮ್ಮ ಅಸಾಮಾನ್ಯ ಸಾಮಥ್ಯ: ಗಳ ದೃಷ್ಟಿಯಿಂದ ಜಿಬ್ರೀಲ್‌(ಲ) 
ದೇವಚರರ ಮಧ್ಯೆಯೂ ವಿಶಿಷ್ಟ ಸ್ಥಾನವುಳ್ಳವರಾಗಿದ್ದಾರೆ ಎಂಬುದಂತೂ ಇದರಿಂದ ವ್ಯಕ್ತವಾಗುತ್ತದೆ. ಹೆ. ಆಯಿಶಾ(ರ) 
| ಪ್ರಾದಿವರ್ಯರ(ಸ) 'ಒಂದು ಹೇಳಿಕೆಯನ್ನು; `ಈ ರೀತಿ ಉಲ್ಲೇಖಿಸಿರುತ್ತಾರೆ; "ನಾನು "ಎರಡು ಸಲ ಹ. ಜಿಬ್ರೀಲ್‌ರನ್ನು(ಅ) 

ಅವರ ನಿಜ: “ರೂಪದಲ್ಲಿ ಕಂಡೆನು. ಅವರ ಬೃಹತ್‌ ಗಾತ್ರವು. ಭೂಮಿಯಿಂದ ಆಕಾಶದ ನಡುವಿನ ವಾತಾವರಣವನ್ನೆಲ್ಲಾ: 
| ಆವರಿಸಿಕೊಂಡಿತ್ತು.” (ಮುಸ್ಲಿಮ್‌- ಕಿತಾಬುಲ್‌ ಈಮಾನ್‌) ಹೆ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಹೀಗೆ .ವರದಿ ಮಾಡಿದ್ದಾರೆ" 
ا‎ “ಪ್ರವಾದಿವರ್ಯರು(ಸ) ಅವರನ್ನು ಆರ್ಲೂರು ರೆಕ್ಕೆಗಳುಳ್ಳ ಸ್ಥಿತಿಯಲ್ಲಿ ಕಂಡರು." (ಬುಖಾರಿ ಮುಸ್ಲಿಮ್‌, ತಿರ್ಮಿದಿ ಮತ್ತು 
| ಮುಸ್ನದ್‌ ಅಹ್ಮದ್‌) ಇದರಿಂದ ಅವರ ಅದ್ಭುತ ಶಕ್ತಿಯನ್ನು ಅಂದಾಜಿಸಬಹುದು. 3 
16. ಅರ್ಥಾತ್‌- ಅವರು ದೇವಚರರ "ಮೇಲಧಿಕಾರಿಯಾಗಿದ್ದಾರೆ. ಸಕೆಲ ದೇವಚರರು ಅವರ ಅಧೀನದಲ್ಲಿ ಕೆಲಸ 

ಮಾಡುತ್ತಾರೆ. 8 
: 17. ಅರ್ಥಾತ್‌- ಅವರು ದೇವವಾಣಿಯಲ್ಲಿ ತಮ್ಮ ಕೆಡೆಯಿಂದ ಯಾವ ಮಾತನ್ನೂ ಸೇರಿಸುವವರಲ್ಲ, ಅಲ್ಲಾಹನಿಂದ 
| ಸಿಕ್ಕಿದ ಆದೇಶಗಳನ್ನು ಇದ್ದಕ್ಕಿದ್ದಂತೆ ತಲಪಿಸುವಂತಹ ಅತ್ಯಂತ ಪ್ರಾಮಾಣಿಕರಾಗಿರುತ್ತಾರೆ. K 
K 18. ಸಂಗಾತಿಯೆಂದರೆ ಪ್ರವಾದಿ ಮುಹಮ್ಮದ್‌ರು(ಸು. ಅವರನ್ನು ಮಕ್ಕಾ ದವರ ಸಂಗಾತಿ ಎಂದು ಕರೆಯುವ ಮೂಲಕ- 

ಅವರೇನೂ ಅಪರಿಚಿತ ವ್ಯಕ್ತಿಯಲ್ಲ. ಅವರು ನಿಮ್ಮ ಸ್ವಂತ ಜನಾಂಗದವರೂ, ಗೋತ್ರದವರೂ ಆಗಿರುತ್ತಾರೆ. ನಿಮ್ಮ' 
ನಡುವಿನಲ್ಲೇ ಬೆಳೆದವರು. ಅವರು ಎಂತಹ ಬುದ್ಧಿವಂತ ಹಾಗೂ ಸ್ವಸ್ಥ ಮನುಷ್ಯನೆಂಬುದು ನಿಮ್ಮೂರಿನ ಪುಟ್ಟ ಮಕ್ಕಳಿಗೂ 
ತಿಳಿದಿದೆ. ಬೇಕು ಬೇಕೆಂದೇ ಇಂತಹ ವ್ಯಕ್ತಿಯನ್ನು ಹುಚ್ಚನೆಂದು ಸಾರಲು ನಿಮಗೆ ನಾಚಿಕೆಯಾಗಬೇಕು ಎಂಬ ಭಾವನೆಯನ್ನು 
ಮಕ್ಕಾದವರಲ್ಲಿ ಮೂಡಿಸಲಾಗಿದೆ. (ಹೆಚ್ಚಿನ ವಿವರಣೆಯನ್ನು ಅನ್ನಜ್ಜ್‌ ಅಧ್ಯಾ ಯದ 2-3ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) ۳ 

19. ಅನ್ನಜ್ಮ್‌ ಅಧ್ಯಾಯದ 7ರಿಂದ 9ರ ವರೆಗಿನ ಸೂಕ್ತಗಳಲ್ಲಿ ಪ್ರವಾದಿವರ್ಯರ(ಸ) ಈ ವೀಕ್ಷಣೆಯನ್ನು ಇನ್ನಷ್ಟು 
ವಿವರವಾಗಿ ಏಶದೀಕರಿಸಲಾಗಿದೆ. (ವಿವರಣೆಗಾಗಿ ಅನ್ನಜ್ಮ್ನ್‌ ಅಧ್ಯಾಯದ 7-8ನೆಯ ಟಿಪ್ಪಣಿಗಳನ್ನು ನೋಡಿರಿ) ' 


ಕಾಂಡೆ 30. 


1124 ಕುರ್‌ಆನ್‌ ವ್ಯಾಖ್ಯಾನ 


7 
عون 


i 3‏ ےم 


ಮತ್ತು ಅವರು ಪರೋಕ್ಸದ (ಈ ಜ್ಞಾನವನ್ನು ಜನರಿಗೆ ತಲಪಿಸುವ) ವಿಷಯದಲ್ಲಿ ಜಿಪುಣರಲ್ಲ? 'ಮತ್ತು ಇದು 
ಯಾವುದೇ ಬಹಿಷ್ಕೃತ ಶೈತಾನನ, ಮಾತಲ್ಲ.” ಇನ್ನು ನೀವೆತ್ತ ಸಾಗುತ್ತಿರುವಿರಿ? ಇದಂತು ಸಮಸ್ತ ಲೋಕದವರಿ 
-| ಗೊಂದು ಉಪದೇಶವಾಗಿರುತ್ತದೆ. ” ನಿಮ್ಮ ಪೈಕಿ ಸನ್ಮಾರ್ಗದಲ್ಲಿ ನಡೆಯಲಿಚ್ಛಿಸುವ ۔‎ ಪ್ರತಿಯೊಬ್ಬನಿಗೂ 
ಸರ್ವಲೋಕಗಳೆ ಪಾಲಕ ಪ್ರಭುವಾದ ಅಲ್ಲಾ ಹನು. ಇಚ್ಛಿಸದ, ನಿಮ್ಮ ಇಚ್ಛೆಯಿಂದ ಏನೂ ಆಗುವುದಿಲ್ಲ. 


, 20. ಅರ್ಥಾತ್‌- ಪ್ರವಾದಿವರ್ಯರು(ಸು) ನಿಮ್ಮಿಂದ ಯಾವ ವಿಷಯವನ್ನೂ ಅಡಗಿಸಿ "ಇಡುವುದಿಲ್ಲ. ಅಲ್ಲಾಹನ ಕಡೆಯಿಂದ 
| ಅವರಿಗೆ ಅನಾವರಣಗೊಳಿಸಲಾಗಿರುವ ಎಲ್ಲ ಅದೃಶ್ಯ ವಿಷಯಗಳನ್ನು ಅವರು ಸ್ವಲ್ಪವೂ ಹೆಚ್ಚು ಕಡಿಮ ಮಾಡದ ನಿಮ್ಮ 
ಮುಂದಿಡುತ್ತಾರೆ. 
2). ಅರ್ಥಾತ್‌- ಯಾವುದೋ ಶೈತಾನನು ಬಂದು ಹ. ಮುಹಮ್ಮದ್‌ರಣಸು ۳ ಕಿವಿಯಲ್ಲಿ ಈ ವಿಷಯಗಳನ್ನು ಊದಿ 
ಬಿಡುತ್ತಾನೆಂಬ ನಿಮ್ಮ ಭಾವನೆ ತಪ್ಪು. ಮಾನವರನ್ನು ಬಹುದೇವ ವಿಶ್ವಾಸದಿಂದಲೂ, ವಿಗ್ರಹಾರಾಧನೆಯಿಂದಲೂ, ನಾಸ್ತಿಕತೆ 
‘| ಯುಂದಲೂ ರಕ್ಷಿಸಿ ಅವರಿಗೆ ದೇವಾರಾಧನೆ ಮತ್ತು; ಏಕದೇವತ್ವದ ಬೋದನೆ ನೀಡುವ ಹಾಗೂ ಬೇವನ ಮುಂದೆ: 
ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ಸದ ಪ್ರಜ್ಞೆಯನ್ನು: ಅವರಲ್ಲಿ ಬೆಳೆಸುವ ಮತ್ತು ಪರಿಶುದ್ದ ಜೀವನ, ನ್ಯಾಯ್ಯ ಧರ್ಮನಿಷ್ಠೆ : 
|] ಮತ್ತು ಸಚ್ಚಾರಿತ್ರ್ಯೈಗಳ ಕಡೆಗೆ ಅವರಿಗೆ ಮಾರ್ಗದರ್ಶನ 'ಮಾಡುವ ಕಾರ್ಯವು ಶೈತಾನನ 'ಕಾರ್ಯವಾಗಿರಲು ಹೇಗೆ ತಾನೇ 
ಸಾಧ್ಯ? (ಹೆಚ್ಚಿನ ವಿವರಗಳಿಗೆ ನೋಡಿರಿ, ಅಧ್ಯಾಯ ಅಶ್ಕುಆರಾ, ಸೂಕ್ತ 210ರಿಂದ 212 ಮತ್ತು ಟಿಪ್ಪಣಿಗಳು 130ರಿಂದ" 
] 133 ಹಾಗೂ ಸೊಕ್ತ 221ರಿಂದ 223 ಮತ್ತು ಟಪ್ಪಣಿಗಳು 140, 141) 
. 22. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಈ ಉಪದೇಶವಂತೂ ಅಖಿಲ ಮಾನವರುಲಕ್ಕಾಗಿ ಇದೆ, ಆದರೆ ಸ್ವತಃ 
ಸನ್ಮಾರ್ಗದಲ್ಲಿ ನಡೆಯ ಬಯಸುವವನಿಗೆ ಮಾತ್ರ ಇದರಿಂದ ಪ್ರಯೋಜನ "ಪಡೆಯಲು ۔‎ ಸಾಧ್ಯವಾಗುತ್ತದೆ. 
23. ಈ. ವಿಷಯವು ಇದಕ್ಕೆ ಮುಂಚೆ ಅಧ್ಯಾಯ ಮುದ್ದಸ್ಸಿರ್‌ನ 56 .ಮತ್ತು `ಸೂರಃ ಅದ್ಧ یں‎ 30ನೆಯ ಸೂಕ್ತದಲ್ಲಿ 
ಬಂದಿದೆ. (ವಿವರಣೆಯನ್ನು ' ಅಧ್ಯಾಯ ಅಲ್‌ ಮುದ್ದಸ್ಸಿರ್‌ನ 41ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 7 


ಕಾರಿಡ-30 


82. ಅಲ್‌ ಇನ್‌ಫಿತಾರ್‌ 1125 


82. ಅಲ್‌ ಇನ್‌ಫಿತಾರ್‌ 


ಪರಿಚಯ 
ಹೆಸರು 
ಈ ಹೆಸರು ಪ್ರಥಮ ಸೂಕ್ತದ 'ಇನ್‌ಫತರತ್‌' ಎಂಬ ಪದದಿಂದ ಆರಿಸಲ್ಪಟ್ಟಿದೆ. 'ಇನ್‌ಫಿತಾರ್‌' ಇದರೆ ಮೂಲ 
ರೂಪವಾಗಿದ್ದು ಇದರ ಅರ್ಥ "ಒಡೆಯುವುದು ಎಂದಾಗುತ್ತದೆ. ಈ ಹೆಸರು, ಇದು: ಆಕಾಶವು ಬಡೆದು ಹೋಗುವ ಪ್ರಸ್ತಾಪ 
ವಿರುವ ಅಧ್ಯಾಯವೆಂಬುದನ್ನು ಸೂಚಿಸುತ್ತದೆ. " 


ಅವತೀರ್ಣ ಕಾಲ 
ಈ ಅಧ್ಯಾಯ ಮತ್ತು ಸೂರಃ ಅತ್ತ Ad ವಿಷಯಗಳ ನಡುವೆ ಬಹಳಷ್ಟು 2 ವಿದೆ. ಇದರಿಂದ ಇವೆರಡು 
ಅಧ್ಯಾಯಗಳೂ ಬಹುತೇಕ ಒಂದೇ ಕಾಲದಲ್ಲಿ ಅವತೀರ್ಣಗೊಂಡಿವೆ ಎಂದು ತಿಳಿಯುತ್ತದೆ. 


ಚರ್ಚಾ ವಿಷಯಗಳು 

ಪರಲೋಕವು ಇದರ ಪ್ರಧಾನ ವಿಷಯವಾಗಿದೆ. ಪ್ರವಾದಿವರ್ಯರು(ಸ) ಹೇಳುತ್ತಾರೆ; "ಪುನರುತ್ನಾನ ದಿನವನ್ನು ಕಣ್ಣಾರೆ 
ಕಾಣುವಂತೆ ಕಾಣ ಬಯಸುವವನು ಸೂರಃ ಅತ್ತಕ್‌ವೀರ್‌, ಅಧ್ಯಾಯ ಇನ್‌ಫಿತಾರ್‌ ಮತ್ತು ಅಧ್ಯಾಯ ಇನ್‌ಶಿಕಾಕ್‌ಗಳನ್ನು 
ಓದಲಿ." (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ) 

ಇದರಲ್ಲಿ ಪ್ರಥಮತಃ ಪುನರುತ್ಡಾನ ದಿನದ ಚಿತ್ರಣವನ್ನು ಮುಂದಿಡಲಾಗಿದೆ ಮತ್ತು ಆ ದಿನ ಪ್ರತಿಯೊಬ್ಬನು 
ಮಾಡಿದ ಕರ್ಮಗಳು ಅವನ ಮುಂದೆ ಬರುವುವು ಎಂದು ತಿಳಿಸಲಾಗಿದೆ. ಅನಂತರ- ನಿನ್ನ ಪ್ರಭು ನಿನಗೆ ಲಸ್ತಿತ್ವ 


ನೀಡಿದನು. ಅವನ ಅನುಗ್ರಹ ಮತ್ತು ಕೃಪೆಯಿಂದ ಇಂದು ನೀನು ಸಕಲ ಜೀವಿಗಳಿಗಿಂತ ಉತ್ತಮವಾದ ಶರೀರವನ್ನೂ, 
ಅಂಗಾಂಗಗಳನ್ನೂ ಪಡೆದು ಮೆರೆಯುತ್ತಿರುವೆ. ಅಂತಹ ಪ್ರಭು ಕರುಣಾಮಯಿ ಮಾತ್ರವಾಗಿದ್ದು ಅವನು ನ್ಯಾಯ 
ಮಾಡುವವನಲ್ಲ ಎಂಬ ಅಪಗ್ರಹಿಕೆಗೆ ನೀನು ತುತ್ತಾದುದು ಹೇಗೆ? ಎಂದು ಮಾನವನನ್ನು ಪ್ರಶ್ನಿಸಲಾಗಿದೆ. ತರುವಾಯ- 
ನೀನು ಯಾವುದೇ ಅಪಗ್ರಹಿಕೆಗೆ ಒಳಗಾಗಬೇಡ. ನಿನ್ನ ಸಂಪೂರ್ಣ ಕರ್ಮವೃತ್ತಾಂತವನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು 
'ಅವನಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೊನೆಗೆ, ಪ್ರತಿಫಲ ಕೊಡಲಾಗುವ ದಿನವು ಖಂಡಿತ ಬರಲಿದ್ದು, ಅಂದು ಸಜ್ಜನರಿಗೆ 
ಸ್ವರ್ಗ ಸುಖವೂ, ಪಾಪಿಗಳಿಗೆ ನರಕ ಯಾತನೆಯೂ ಸಿಗಲಿದೆ ಎಂದು ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ. 


1126 ಕುರ್‌ಆನ್‌ ವ್ಯಾಖ್ಯಾನ 


ವಧ 0 
BEES) BET اب‎ 7 5 EAH] 
SY RESET LG ES Ey BS SS 


(82. ಅಲ್‌ ಇನ್‌ಫಿತಾರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-19 ರುಕೊಲ್‌-1 
1 " ಷರಮ 'ದಯಾಮಯನೂ ಕರುಣಾ ನಿಧಿಯೂ ಆದ ಅಲ್ಲಾಹನ ನಾಮದಿಂದ 


(1-5) ` ಆಕಾಶವು ಒಡೆದು ಸೀಳಾಗುವಾಗ, ನಕ್ಷತ್ರಗಳು ಚದರಿ ಹೋಗುವಾಗ, ಸಮುದ್ರಗಳು" 
ಭೇದಿಸಲ್ಪಡುವಾಗ' ಮತ್ತು ಸಮಾಧಿಗಳು ತೆರೆಯಲ್ಪಡುವಾಗ್‌, ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಮುಂದೆ 
ಕಳುಹಿಸಿದ ಮತ್ತು ಹಿಂದೆ ಬಿಟ್ಟಿರುವ ಕರ್ಮಗಳೇನೆಂಬುದು ತಿಳಿದು ಬರುವುದು.3 


1. ಸೂರಃ ಅತ್ತಕ್‌ವೀರ್‌ನಲ್ಲಿ ಸಮುದ್ರಗಳಲ್ಲಿ ಬೆಂಕಿಯನ್ನು ಕೆರಳಿಸಿ ಜಿಡಲಾಗುವುದೆಂದಿದೆ. ಇಲ್ಲಿ ಸಮುದ್ರಗಳನ್ನು 
ಭೇದಿಸಿ ಬಿಡಲಾಗುವುದೆಂದಿದೆ. ಎರಡೂ ಸೂಕ್ತಗಳನ್ನು ಸೇರಿಸಿ ನೋಡಿದರೆ ಮತ್ತು ಪುನರುತ್ನಾನ ದಿನ ಒಂದು ಭೀಕರ 
ಭೂಕಂಪದಿಂದ ಇಡೀ ಭೂಮಿಯು ಏಕಕಾಲದಲ್ಲಿ ನಡುಗಿಸಲ್ಪಡುವುದೆಂಬ ಕುರ್‌ಆನಿನ ಹೇಳಿಕೆಯನ್ನು ಗಮನಿಸಿದರೆ, 
ಸಮುದ್ರಗಳು ಬೇದಿಸಲ್ಪಡುವ ಮತ್ತು ಅವುಗಳಲ್ಲಿ ಬೆಂಕ8 ಹೊತ್ತಿ ಉರಿಯುವ ಸ್ವರೂಪದ ಬಗ್ಗೆ ನಮಗೆ ಅರ್ಥವಾಗು 
ವುದೇನೆಂದರೆ- ಪ್ರಥಮತಃ- ಆ ಮಹಾ ಭೂಕಂಪದಿಂದಾಗಿ ಸಮುದ್ರಗಳ ತಳಭಾಗವು ಒಡೆದು ಹೋಗುವುದು ಮತ್ತು 
ಅವುಗಳ ನೀರು ಭೂಗರ್ಭದೊಳಗೆ ಅಪಾರ ಉಷ ಸ್ಥತೆಯೊಂದಿಗೆ ಸದಾ ಕುದಿಯುತ್ತಲಿರುವ ಲಾವಾರಸವಿರುವಂತಹ ಭಾಗವನ್ನು 
ಸೇರತೊಡಗುವುದು. ಅಲ್ಲಿಗೆ ತಲುಪಿದೊಡನೆ ನೀರು ವಿಭಜಿತವಾಗಿ ಎರಡು ಮೂಲ ಘಟಕಗಳ ರೂಪ ತಾಳುವುದು. ಆ 
ಹೈಕಿ ಒಂದು ಘಟಕವು ಬೆಂಕಿಯನ್ನುರಿಸುವ ಆಕ್ಸಿಜನ್‌ ಅನಿಲವಾಗಿದ್ದರೆ ಇನ್ನೊಂದು ಸ್ವತ ಉರಿದೇಳುವ ಹೈಡ್ರೋಜನ್‌ 
ಅನಿಲವಾಗಿದೆ. ಈ ರೀತಿ ವಿಸರ್ಜನೆ ಮತ್ತು ದಹನದ ಒಂದು ನಿರಂತರ ಪ್ರತಿಕ್ರಿಯೆಯ ಸರಣಿಯೆೇ (Chain reaction) 

'| ಆರಂಭಗೊಂಡು, ಭೂಮಿಯಲ್ಲಿರುವ ಸಮುದ್ರಗಳಲ್ಲೆಲ್ಲ ಬೆಂಕಿ ಹತ್ತಿ ಉರಿಯತೊಡಗುವುದು. ಇದು ನಮ್ಮ ಊಹನೆ 
ಮಾತ್ರ. ಉಳಿದಂತೆ, ಈ ಕುರಿತು ಸರಿಯಾದ ಜ್ಞಾನ ಅಲ್ಲಾಹನ ಹೊರತು ಇನ್ನಾರಿಗೂ ಇಲ್ಲ. 
ಏ2. ಮೊದಲಿನ ಮೂರು ಸೂಕ್ತಗಳಲ್ಲಿ ಪುನರುತ್ತಾನದ ಪ್ರಥಮ ಹಂತದ ಪ್ರಸ್ತಾಪವಿದೆ. ಈ ಸೂಕ್ತದಲ್ಲಿ ಎರಡನೆಯ 
ಹಂತವನ್ನು ಪ್ರಸ್ತಾಪಿಸಲಾಗಿದೆ. ಸಮಾಧಿಗಳು ತೆರೆಯಲ್ಪಡುವುದೆಂದರೆ ಜನರು ಪುನಃ ಜೀವಂತರಾಗಿ ಎಬ್ಬಿಸಲ್ಪಡುವುದು. 

3. ಮೂಲದಲ್ಲಿ 'ಮಾ ಕದ್ದಮತ್‌ ವ ಅಖ್ಬರತ್‌' ಎಂಬ ಪದಗಳಿವೆ. ಈ ಪದಗಳಿಗೆ ಅನೇಕ ಅರ್ಥಗಳಿರಲು 
ಸಾಧ್ಯವಿದೆ. ಅವೆಲ್ಲವನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ- 1) ಮನುಷ್ಯನು ತಾನು ಮಾಡಿ ಮುಂದೆ ಕಳಿಸಿರುವ ಸತ್ಸರ್ಮ ಅಥವಾ 
ದುಷ್ಕರ್ಮಗಳು 'ಮಾ ಕದ್ದಮತ್‌' ಆಗಿವೆ. ಮಾಡದೆ ಬಿಟ್ಟಿ ಕರ್ಮಗಳು "ಮಾ ಅಖ್ಬಿರತ್‌' ಆಗಿವೆ. 2) ಮೊದಲು ಮಾಡಿದು 
ದೆಲ್ಲವೂ 'ಮಾ ಕದ್ದಮತ್‌' ಆಗಿದ್ದು, ಅನಂತರ ಮಾಡಿದ ಕರ್ಮಗಳಿಲ್ಲ 'ಮಾ ಅಖ್ಬರತ್‌' ಆಗಿವೆ. ಅಂದರೆ ಮಾನವನ 
ಸಂಪೂರ್ಣ ಕರ್ಮ ವೃತ್ತಾಂತವು ಕ್ರಮವಾಗಿ ಮತ್ತು ದಿನಾಂಕಕ್ಕನುಸಾರವಾಗಿ ಅವನ ಮುಂದೆ ತರಲ್ಪಡುವುದು. 3) ಮನುಷ್ಯನು 
ತನ್ನ ಜೀವಮಾನದಲ್ಲಿ ಮಾಡಿದ ಸತ್ಯರ್ಮ ದುಷ್ಯ ಷ್ಯರ್ಮಗಳೆಲ್ಲವೂ "ಮಾ ಕದ್ದಮತ್‌' ಆಗಿದ್ದು, ಅವನು ತನ್ನ ಹಿಂದೆ ಮನುಷ್ಯ 
ಸಮಾಜದಲ್ಲಿ ಬಿಟ್ಟು ಬಂದಿರುವಂತಹ ತನ್ನ ಕರ್ಮಗಳ ಪ್ರಭಾವ ಮತ್ತು , ಪರಿಣಾಮಗಳು 'ಮಾ یوب‎ ಆಗಿವೆ. 


ಕಾಂಡ-30 


82. ಅಲ್‌ ಇನ್‌ಫಿತಾರ್‌ 7 1127 


SE UL 
RABE KE Sh CIE SRE ٹا مار‎ 


v یا‎ 
RSS ما تَْحَلوْنَ ۵ اگ اتارک‎ CARAS US 
وی‎ ಓ ಮಾನವ! ಆ ನಿನ್ನ ಕರುಣಾಮಯಿ ಪ್ರಭುವಿನ ಬಗ್ಗೆ ನಿನ್ನನ್ನು ಮೋಸಕ್ಕೊಳಪಡಿಸಿದ 
.ವಸ್ತು ಯಾವುದು? ಅವನು ನಿನ್ನನ್ನು ಸೃಷ್ಟಿಸಿದನು, ನಿನ್ನನ್ನು ನಖಶಿಖಾಂತ ಸರಿಪಡಿಸಿದನು, ನಿನ್ನನ್ನು 
ಸಂತುಲಿತಗೊಳಿಸಿದನು, ತಾನಿಚ್ಛಿಸಿದ ರೂಪದಲ್ಲಿ ನಿನ್ನನ್ನು ಜೋಡಿಸಿ ರಚಿಸಿದನು." ಖಂಡಿತ ಅಲ್ಲ 
ವಾಸ್ತವದಲ್ಲಿ ನೀವು ಕರ್ಮಫಲವನ್ನು ಅಲ್ಲಗಳೆಯುತ್ತೀರಿ. ವಸ್ತುತಃ ನಿಮ್ಮ ಮೇಲೆ ಕಾವಲುಗಾರರು ನಿಯುಕ್ತ 
ರಾಗಿರುವರು. ನಿಮ್ಮ ಪ್ರತಿಯೊಂದು ಕೈತ್ಯವನ್ನೂ ಬಲ್ಲ ಗೌರವಾನ್ವಿತ ಬರಹಗಾರರು.” 


4. ಅರ್ಥಾತ್‌- ಪ್ರಥಮವಾಗಿ, ನೀನು ಆ ಮಹೋಪಕಾರಿ ಪ್ರಭುವಿನ ಅಸುಗ್ರಹಗಳಿಗೆ ಪ್ರತಿಯಾಗಿ ಅವನಿಗೆ ಕೃತಜ್ಞ: 
ನಾಗಬೇಕಿತ್ತು ಮತ್ತು ಅವನ ಆಜ್ಞಾಪಾಲಕನಾಗಬೇಕಿತ್ತು. ಆದರೆ ನೀನು ನಿನ್ನ ಬಳಿ ಇರುವುದೆಲ್ಲವೂ ನಿನ್ನ ಸ್ವಂತ ಗಳಿಕೆ | 
ಹಾಗೂ ಸಾಧನೆಯೆಂಬ ಭ್ರಮೆಗೆ ತುತ್ತಾದ. ಈ ಲೋಕದಲ್ಲಿ ನಿನಗೆ ನೀನಿಚ್ಛಿಸಿದ್ದನ್ನೆಲ್ಲಾ ಮಾಡಲು ಅವಕಾಶವಿರುವುದಕ್ಕೆ 
ನನ್ನ ಪ್ರಭುವಿನ: ಕೃಪೆಯೇ ಕಾರಣವಾಗಿದೆ. ನಿನ್ನಿಂದ. ಏನಾದರೂ ತಪ್ಪು ಸಂಭವಿಸಿದ ತಕ್ಷಣ ಅವನು ನಿನ್ನನ್ನು ಪಕ್ಸವಾತ 
ಪೀಡಿತನಾಗಿ ಮಾಡಿ ಬಿಡುವುದಿಲ್ಲ ನಿನ್ನನ್ನು ಕುರುಡನಾಗಿ ಮಾಡಿ ಬಿಡುವುದಿಲ್ಲ, ನಿನ್ನ ಮೇಲೆ ಸಿಡಿಲನ್ನು ಎರಗಿಸುವುದಿಲ್ಲ. 
ಆದರೆ ನೀನು ಅಪನ ಈ ಅನುಗ್ರಹವನ್ನು ದೌರ್ಬಲ್ಯವೆಂದು تھب‎ ಅಲ್ಲಾಹನ ದೇವತ್ಯದಲ್ಲಿ `ನ್ಯಾಯವೆಂಬುದು 
ಇಲ್ಲವೇ ಇಲ್ಲವೆಂಬ ಭ್ರಮೆಯಲ್ಲಿ ಸಿಲುಕಿರುವೆ. 

5. ನೀನು ಇಂತಹ ಮೋಸಕ್ಕೊಳೆಗಾಗಲು ಸಮರ್ಪಕವಾದ .ಕಾರಣವೇನೂ ಇಲ್ಲ. ಒಬ್ಬ ಯುಕ್ತಿ ಕ್ರಿಪೂರ್ಣನಾದ, ಪ್ರಬಲನಾದ 
ದೇವನು ನಿನ್ನನ್ನು ಈ ಪರಿಪೂರ್ಣ ಮಾನವ ರೂಪದಲ್ಲಿ ರಚಿಸಿರುವನೆಂದು ಸ್ವತಃ ನಿನ್ನ ಅಸ್ತಿತ್ವವೇ ಸಾರಿ" ಹೇಳುತ್ತಿದೆ. ನೀನು 
ಬುದ್ದಿವಂತನಾಗಿರುತ್ತಿದ್ದರೆ ಇದನ್ನು ಕಂಡು ಅವನ ಈ ಉಪಕಾರಕ್ಕಾಗಿ ಕೃತಜ್ಞತೆಯಿಂದ ಅವನೆದುರು ತಲೆಬಾಗಬೇಕಿತ್ತು ಮತ್ತು 
ಆ ಉದಾರಿ ಪ್ರಭುವಿನ ಆಜ್ಞೆಗಳನ್ನು ಉಲ್ಲಂಘಸುವ ಸಾಹಸಕ್ಕೆ ಇಳಿಯಬಾರದಿತ್ತು. ನಿನ್ನ ಪ್ರಭು ಕರುಣಾಳು ಮತ್ತು ಉದಾರಿ 
ಮಾತ್ರವಲ್ಲ, ಅವನು ಪ್ರಚಂಡನೂ, ಕ್ರೋಧಾಕುಲನೂ ಆಗಿರುತ್ತಾನೆಂಬುದನ್ನೂ ನೀನು ಬಲ್ಲೆ. ನಿನ್ನ ಪ್ರಭು ಅಜ್ಞಾನಿಯಾಗಲಿ, 
ತಿಳಿಗೇಡಿಯಾಗಲಿ ಆಗಿರ ಸರ್ವಜ್ಜನೂ, ಅತ್ಯಂತ ಯುಕ್ತಿವಂತನೂ ಆಗಿರುವನೆಂಬುದೂ ನಿನಗೆ ತಿಳಿದಿದೆ. ಯಾರಿಗೆ ಬುದ್ಧಿ 
ನೀಡಲಾಗಿದೆಯೋ ಅವನನ್ನು ಅವನ ಕರ್ಮಗಳಿಗೆ ಜವಾಬ್ದಾರನಾಗಿ ಮಾಡಬೇಕಾದುದು, ಯಾರಿಗೆ ಅಧಿಕಾರ ನೀಡಲಾಗಿದೆಯೋ 
ಅವನನ್ನು ವಿಚಾರಣೆಗೆ ಒಳಪಡಿಸಬೇಕಾದುದು ಮತ್ತು ಯಾರಿಗೆ ತನ್ನ ನಿರ್ಧಾರದ ಪ್ರಕಾರ ಒಳಿತು ಅಥವಾ ಕೆಡುಕನ್ನು ಮಾಡುವ 
ಸಾಮರ್ಥ್ಯವನ್ನು ನೀಡಲಾಗಿದೆಯೋ ಅವನು ಒಳಿತನ್ನು ಮಾಡಿದರೆ ಪುರಸ್ಕಾರವನ್ನೂ, ಕೆಡುಕನ್ನು ಮಾಡಿದರೆ ಶಿಕ್ಷೆಯನ್ನೂ 
ಕೊಡಬೇಕಾದುದು ಬುದ್ಧಿ ಮತ್ತು ವಿವೇಕದ ಬೇಡಿಕೆಯಾಗಿದೆ. ಈ ವಾಸ್ತವಿಕತೆಗಳೆಲ್ಲ ಬಹಳ ಸ್ಪಷ್ಟ ರೂಪದಲ್ಲಿ ನಿನ್ನ 
ಮುಂದಿರುವುದರಿಂದ, ನಿನ್ನ ಕರುಣಾಳು ಪ್ರಭುವಿನ ಬಗ್ಗೆ ನೀನು ಯಾವ ಬ್ರಮೆಗೆ ತುತ್ತಾಗಿರುವೆಯೋ ಅದಕ್ಕೆ ಸಮರ್ಪಕ 
ಕಾರಣವೇನಾದರೂ ಇದೆಯೆಂದು ಹೇಳಲು ನಿನಗೆ ಅವಕಾಶವೇ ಇಲ್ಲ. 

6. ಅರ್ಥಾತ್‌- ವಸ್ತುತಃ ನಿಮ್ಮನ್ನು ಮೋಸಕ್ಕೊಳೆಪಡಿಸಿರುವುದು ಯಾವುದಾದರೂ ಸಮರ್ಪಕವಾದ ಆಧಾರ ಪ್ರಮಾಣ 
ವಲ್ಲ. ನಿಜವಾಗಿ, ಕರ್ಮಕ್ಕಾಗಿ ಇರುವ ಈ ಲೋಕದ ಹಿಂದೆ ಪ್ರತಿಫಲದ ಲೋಕವೊಂದು ಇಲ್ಲ, ವೆಂಬ ನಿಮ್ಮ ಮೂರ್ಯ ಕಲ್ಪನೆಯೇ 
ನಿಮ್ಮನ್ನು ಮೋಸಗೊಳಿಸಿದೆ. ನಿಮ್ಮ ಈ ತಪ್ಪು ಹಾಗೂ ನಿರಾಧಾರ ಕಲ್ಪನೆಯೇ ನಿಮ್ಮನ್ನು ಅಲ್ಲಾಹನ ವಿಷಯದಲ್ಲಿ ಅಸಡ್ಡೆ 
ಗೊಳಪಡಿಸಿದೆ. ಅವನ ನ್ಯಾಯದ ಬಗ್ಗೆ ನಿಮ್ಮನ್ನು ನಿರ್ಭೀತರಾಗಿ ಮಾಡಿದೆ ಮತ್ತು ನೈತಿಕತೆ ಹಾಗೂ ಚಾರಿತ್ರ್ಯದ ವಿಷಯದಲ್ಲಿ 
ನಿಮ್ಮನ್ನು ಹೊಣೆಗೇಡಿಗಳಾಗಿ ಮಾಡಿದೆ. 

7. ಅರ್ಥಾತ್‌- ನೀವು ಕರ್ಮಫಲ ಸಿಗಲಿರುವ ಪರಲೋಕವನ್ನು ನಿರಾಕರಿಸಿದರೂ ಅದನ್ನು ಸುಳ್ಳಾಗಿಸಿದರೂ ಪರಿಹಾಸ್ಕ 
ಮಾಡಿದರೂ ವಸ್ತುಸ್ಥಿತಿ ಮಾತ್ರ ಬದಲಾಗುವುದಿಲ್ಲ. ನಿಮ್ಮ ಪ್ರಭು ನಿಮ್ಮ ಪೈಕಿ ಪ್ರತಿಯೊಬ್ಬನ ಮೇಲೆ ಅತ್ಯಂತ ಸತ್ಯ ಸಂಧರಾದ | 


ಕಾಂಡ-30 


1128 ಕುರ್‌ಆನ್‌ ಮ್ಯಾಖ್ಯಾನ 


BAK SS 2 ESTEE I 
ಸಕ AACN ہہت‎ ಓ ಮಿ 


(13-19) ನನ್ನದಾಗಿ ಸಜ್ಜನರು  ಫರಮಸುಖದಲ್ಲಿರುವರು. ಮತ್ತು ಖಂಡಿತವಾಗಿಯೂ 
ದುಷ್ಕರ್ಮಿಗಳು ನರಕಾಗ್ನಿಯಲ್ಲಿರುವರು. ಪ್ರತಿಫಲದ ದಿನ ಅವರು ಅದರೊಳಗೆ ಪ್ರವೇಶಿಸುವರು ಮತ್ತು 
'ಅದರಿಂದ ಖಂಡಿತ ಮಾಯವಾಗಲಾರರು. : ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು? ಹೌದು, 
ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು? ಅದು ಯಾರೂ ಯಾರಿಗೂ ಏನನ್ನೂ ಮಾಡಲು 
ಸಾಧ್ಯವಾಗದ ದಿನ. ಅಂದು ಶೀರ್ಮಾನವೆಲ್ಲವೂ ಸರ್ವಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿರುವುದು. 


ಮೇಲ್ವಿಚಾರಕರನ್ನು ನೇಮಕ ಮಾಡಿದ್ದಾನೆ. ಅವರು ನಿಮ್ಮ ಸಕಲ ಸತ್ಸರ್ಮಗಳನ್ನೂ ದುಷ್ಕರ್ಮಗಳನ್ನೂ, ನಿಷ್ಟಕ್ಷವಾಗಿ ದಾಖಲಿಸು 
ತ್ತಿದ್ದಾರೆ. ಈ ಮೇಲ್ವಿಚಾರಕ ದೇವಚರರ ಬಗ್ಗೆ ಅಲ್ಲಾಹನು 'ಕಿರಾಮನ್‌ ಕಾತಿಬೀನ್‌' ಎಂಬ ಪದ ಪ್ರಯೋಗಿಸಿದ್ದಾನೆ. ಅರ್ಥಾತ್‌ 
ಅವರು ಕರೀಮ್‌(ಸನ್ಮಾನ್ಮರೂ ಗೌರವಾನ್ನಿ ಿತರೂ) ಆಗಿರುವ ಬರಹಗಾರರು. ಪಕ್ಷಪಾತ, ವಂಚನೆ, ಲಂಚಕೋರತನ ಮುಂತಾದ 
ದಾಖಲೆಯಲ್ಲಿ ವಿಕೃತ ಸೇರ್ಪಡೆಗಳಿಗೆ ಕಾರಣವಾಗುವಂತಹ ನೈತಿಕ ದೌರ್ಬಲ್ಯಗಳಿಂದ ಮುಕ್ತ ಕ್ತರಾಗಿದ್ದಾರೆ. ಆದ್ದರಿಂದ ಒಳ್ಳೆಯವರು- 
ಸೆಟ್ಟವರೆನ್ನದೆ ಪ್ರತಿಯೊಬ್ಬರೂ ತಮ್ಮ ಪ್ರತಿಯೊಂದು مو‎ ಯಥಾವತ್ತಾಗಿ ದಾಖಲಿಸಬ್ಪಡುತ್ತಿದೆ ಮತ್ತು ಯಾರ ಖಾತೆಗೂ 
ಅವನು ಮಾಡಿರದೆಂತಹ ತಪು ಗಳನ್ನು ಸೇರಿಸಲಾಗುವುದಿಲ್ಲ ಎಂದು ನೆಮ ದಿಯಿಂದಿರಬಹುದು. ಇನ್ನು ಈ ದೇವಚರರ 
ಇನ್ನೊಂದು ಗುಣವಿಶೇಷ 'ನೀವು ಮಾಡುವುದೆಲ್ಲ; ವನ್ನೂ ಅವರು ಬಲ್ಲರು' ಎಂಬುದಾಗಿದೆ. ಅರ್ಥಾತ್‌- ಅವರು ಪ್ರತಿಯೊಬ್ಬನ 
'ಕರ್ಮಗಳನ್ನು ಸರ್ವಸಂಪೂರ್ಣವಾಗಿ ತಿಳಿದಿರುವರು. ಅವರು ಯಾವಾಗಲೂ ಎಲ್ಲ ಸ್ಥಿತಿಗಳಲ್ಲೂ ಪ್ರತಿಯೊಬ್ಬನ ಜೊತೆ ಇರುತ್ತಾರೆ. 
"ಯಾರಾದರೂ ತನ್ನನ್ನು ನೋಡುತ್ತಿದ್ದಾರೆಂಬುದು ಆ ವ್ಯಕ್ತಿಗೆ ತಿಳಿಯಲಿಕ್ಕೇ ಸಾಧ್ಯವಿಲ್ಲದ ರೀತಿಯಲ್ಲಿ ಅವರು ಅವನ 
ಜೊತೆಗಿರುತ್ತಾರೆ. ಯಾರು ಯಾವ ಉದ್ದೇಶದಿಂದ `ಒಂದು ಕಾರ್ಯವೆನ್ನು ಮಾಡುತ್ತಿದ್ದಾರೆಂಬುದು ಕೂಡಾ ಅವರಿಗೆ ತಿಳಿದಿರುತ್ತದೆ. 
(ಆದುದರಿಂದ ಅವರು ತಯಾರಿಸಿದ.ದಾಖಲೆಯು ಸಂಪೂರ್ಣ ದಾಖಲೆಯಾಗಿರುತ್ತದೆ. ಯಾವ ವಿಷಯವೂ ಅದರಲ್ಲಿ ದಾಖಲಾಗದೆ 
ಉಳಿಯುವುದಿಲ್ಲ. (ಅಧ್ಯಾಯ ಅಲ್‌ ಕಹಫ್‌ನ 49ನೆಯ ಸೂಕ್ತಿ ವನ್ನು ನೋಡಿರಿ) 

8. ಅರ್ಥಾತ್‌- ಯಾರನ್ನಾದರೂ ತನ್ನ ಕರ್ಮಗಳ ಫಲವನ್ನು ಅನುಭವಿಸದಂತೆ ರಕ್ಷಿಸುವ ಸಾಮರ್ಥ್ಯ ಅಲ್ಲಿ ಯಾರಿಗೂ 
ಇರಲಾರದು. 


ಕಾಂಡ-30 


83. ಅಲ್‌ ಮುತಪ್ಪಿಫೀನ್‌ 1129 


ಪರಿಚಯ 


ಹೆಸರು ۰. 4 
ಪ್ರಥಮ ಸೂಕ್ತದಲ್ಲೇ ಇರುವ 'ವೈಲುಲ್ಲಿಲ್‌ ಮುತಪ್ಪಿಫೀನ್‌' ಎಂಬ' ಪದದಿಂದ ಈ ಹೆಸರನ್ನು' ಆಯ್ದುಕೊಳ್ಳಲಾಗಿದೆ. 


ಅವತೀರ್ಣ ಕಾಲ گا‎ ಸ 

ಇದರ ವಿವರಣಾಶೈಲಿ ಮತ್ತು ಇದರಲ್ಲಿ ಅಡಕವಾಗಿರುವ ವಿಷಯದಿಂದ, ಇದು ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ 
ಅವತೀರ್ಣಗೊಂಡಿರುವ ಅಧ್ಯಾಯವೆಂದು ತಿಳಿದು ಬರುತ್ತದೆ. ಅದು, ಪರಲೋಕ ವಿಶ್ವಾಸವನ್ನು ಮಕ್ಕಾದ ಜನರಿಗೆ ಸರಿಯಾಗಿ 
ಮಂದಟ್ಟು ಮಾಡಿಸಲಿಕ್ಕಾಗಿ ನಿರಂತರವಾಗಿ ಹಲವು ಅಧ್ಯಾಯಗಳು ಅವತೀರ್ಣವಾಗುತ್ತಿದ್ದಂತಹ ಕಾಲವಾಗಿತ್ತು. ಈ ಅಧ್ಯಾಯವು 
ಅವತೀರ್ಣಗೊಳ್ಳುತ್ತಿದ್ದಾಗ ಮಕ್ಕಾದವರು ಬೀದಿಗಳಲ್ಲಿ, ಪೇಟೆಗಳಲ್ಲಿ ಮತ್ತು ಸಭೆ ಸಮಾರಂಭಗಳಲ್ಲಿ ಮುಸ್ಲಿಮರನ್ನು 
ಅಣಕಿಸಲು, ಮೂದಲಿಸಲು ಮತ್ತು ಅಪಮಾನಿಸಲು ಆರಂಭಿಸಿದ್ದರು. ಆದರೆ ಆಗಿನ್ನೂ ಅಕ್ರಮ, ಮರ್ದನ, ಹೊಡೆತ ಮತ್ತು 
ಹಿಂಸೆಗಳ ಕಾಲವು ಆರಂಭವಾಗಿರಲಿಲ್ಲ. 


ಚರ್ಚಾ ವಿಷಯಗಳು 

ಇದರ ಮುಖ್ಯ ವಿಷಯವೂ ಪರಲೋಕವೇ ಆಗಿದೆ. ಮೊದಲಿನ ಆರು ಸೂಕ್ತಗಳಲ್ಲಿ- ಅಂದು ವ್ಯಾಪಾರಿ ವರ್ಗ 
ದವರಲ್ಲಿ ವ್ಯಾಪಕವಾಗಿ ಹಬ್ಬಿಕೊಂಡಿದ್ದ ವಂಚನೆಯ ಕುರಿತು ವಿಮರ್ಶಿಸಲಾಗಿದೆ. ಕೆಟ್ಟದಲ್ಲವೆಂದು ಹೇಳಲು ಯಾರಿಗೂ 
ಸಾಧ್ಯವಿಲ್ಲದಂತಹ ಅಸಂಖ್ಯ ಕೆಡುಕುಗಳ ಪೈಕಿ ಈ ಒಂದು ಕೆಡುಕನ್ನು ಉದಾಹರಣೆಯ ರೂಪದಲ್ಲಿ ಪ್ರಸ್ತಾಪಿಸಿ ಇದು 
ಪರಲೋಕದ ಬಗೆಗಿನ . ನಿಶ್ಚಿಂತೆಯ ಅನಿವಾರ್ಯ ಪರಿಣಾಮವಾಗಿದ್ದು, ಕೊನೆಗೊಂದು ದಿನೆ ತಾವು ಅಲ್ಲಾಹನ ಮುಂದೆ 
ಹಾಜರಾಗಲಿಕ್ಕಿದೆ ಮತ್ತು ಒಂದೊಂದು ಪುಡಿಕಾಸಿನ ಬಗ್ಗೆಯೂ ಲೆಕ್ಕ ಒಪ್ಪಿಸಲಿಕ್ಕಿದೆ ಎಂಬ ಪ್ರಜ್ಞೆ ಜನರಲ್ಲಿ ಮೂಡುವ 
ತನಕ ಅವರು ತಮ್ಮ ವ್ಯವಹಾರಗಳಲ್ಲಿ ಪರಿಪೂರ್ಣವಾಗಿ ಪ್ರಾಮಾಣಿಕರಾಗಲು ಸಾಧ್ಯವಿಲ್ಲ ಎಂದು ' ತಿಳಿಸಲಾಗಿದೆ. 

ಈ ರೀತಿ ಪರಲೋಕ ವಿಶ್ವಾಸಕ್ಕೆ ಸಜ್ಞಾರಿತ್ಯೈದೊಂದಿಗಿರುವ ಸಂಬಂಧವನ್ನು ಅತ್ಮಂತ ಪ್ರಭಾವಶಾಲಿ ಹಾಗೂ 
ಪರಿಣಾಮಕಾರಿ ವಿಧಾನದಿಂದ ವಿಶದೀಕರಿಸಿದ ಬಳಿಕ 7ರಿಂದ 17ರ ವರೆಗಿನ ಸೂಕ್ತಗಳಲ್ಲಿ ದುಷ್ಕರ್ಮಿಗಳು ಪರಲೋಕದಲ್ಲಿ 
ಅತ್ಯಂತ ವಿನಾಶಕಾರೀ ಪರಿಣಾಮವನ್ನು ಕಾಣಬೇಕಾಗುವುದು ಎನ್ನಲಾಗಿದೆ. ತರುವಾಯ 18ರಿಂದ 28ನೆಯ ಸೂಕ್ತದ ವರೆಗೆ 
ಸಜ್ಜನರಿಗೆ ಸಿಗಲಿರುವ ಅತ್ಯುತ್ತಮ ಪ್ರತಿಫಲವನ್ನು ವಿವರಿಸಲಾಗಿದೆ. 

ಕೊನೆಯಲ್ಲಿ, ಸತ್ಯವಿಶ್ವಾಸಿಗಳಿಗೆ تام‎ ನೀಡಲಾಗಿದ್ದು, ಇಂದು ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರನ್ನು ಅಪಮಾನಿಸು 
ತ್ತಿರುವ ಇದೇ ಅಪರಾಧಿಗಳು ಪುನರುತ್ಡಾನ ದಿನ ತಮ್ಮ ಈ ಧೋರಣೆಯ ಘೋರ ದುಷ್ಪರಿಣಾಮವನ್ನು ಕಾಣಲಿದ್ದಾರೆ ಮತ್ತು 
ಇದೇ ಸತ್ಯವಿಶ್ವಾಸಿಗಳು ಅಪರಾಧಿಗಳ ದುರ್ಗತಿಯನ್ನು ಕಂಡು ತಮ್ಮ ಕಣ್ಮನಗಳನ್ನು ತಣಿಸಿಕೊಳ್ಳಲಿದ್ದಾರೆಂದು ಸತ್ಮನಿಷೇಧಿ 
ಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ' 


1130 ಕುರ್‌ಆನ್‌ ವ್ಯಾಖ್ಯಾನ 


PA 1 7 ಕ 


. دنا و‎ ky 
91س‎ SE لیا‎ Coal ds 
BAAS EI I) 85 Ji UE AIST 
wy MST te 


83. ಅಲ್‌ ಮುತಫ್ಪಿಫೀನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-36 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ತೂಕದಲ್ಲಿ ಕಡಿತಗೊಳಿಸಿ ಕೊಡುವವರಿಗೆ ವಿನಾಶವಿದೆ.! ಅವರು ಜನರಿಂದ ಪಡೆಯುವಾಗ 
ಸಂಪೂರ್ಣವಾಗಿ ಪಡೆಯುತ್ತಾರೆ ಮತ್ತು ಅಳತೆ ಮಾಡಿ ಅಥವಾ ತೂಕ ಮಾಡಿ (ಜನರಿಗೆ) ಕೊಡುವಾಗ ಕಡಿಮೆ 


ಕೊಡುತ್ತಾರೆ. ಒಂದು ಮಹಾದಿನದಂದು ಇವರನ್ನು ಎಬ್ಬಿಸಿ ತರಲಾಗುವುದೆಂದು ಇವರು ಗ್ರಹಿಸುವುದಿಲ್ಲವೇ? 
(ಅದು) ಎಲ್ಲ ಜನರೂ ಸರ್ವಲೋಕಗಳ ಪಾಲಕ ಪ್ರಭುವಿನ ಮುಂದೆ ನಿಲ್ಲುವ ದಿನವಾಗಿದೆ. 


1. ಮೂಲದಲ್ಲಿ 'ಮುತಫಿಫೀನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು 'ತತ್‌ಫೀಫ್‌' ಎಂಬ ಮೂಲದಿಂದ ಬಂದ 
ಪದವಾಗಿದೆ. ಅರಬೀ ಭಾಷೆಯಲ್ಲಿ ಸಣ್ಣ ಮತ್ತು ಕ್ಷುಲ್ಲಕ ವಸ್ತುವನ್ನು 'ತಫೀಫ್‌' ಎನ್ನುತ್ತಾರೆ. ಅಳತೆ ಮತ್ತು ತೂಕಗಳಲ್ಲಿ ಕಳ್ಳತನ 
ದಿಂದ ಕಡಿತಗೊಳಿಸುವುದಕ್ಕೆ ಪಾರಿಭಾಷಿಕವಾಗಿ 'ತತ್‌ಫೀಫ್‌' ಎಂಬ ಪದವನ್ನು ಪ್ರಯೋಗಿಸಲಾಗುತ್ತದೆ. ಏಕೆಂದರೆ- ಈ ಕೆಲಸ 
ಮಾಡುವವನು ಅಳೆತೆ ಮತ್ತು ತೂಕ ಮಾಡುವಾಗ ದೊಡ್ಡ ಪ್ರಮಾಣವನ್ನೇನೂ ಹಾರಿಸಿ ಬಿಡುವುದಿಲ್ಲ. ಅವನ ಕೈ ಚಳಕದಿಂದ 
ಪ್ರಕಿಯೊಬ್ಬ ಗ್ರಾಹಕನ ಪಾಲಿನಿಂದ ಸ್ವಲ್ಪವನ್ನು ಮಾತ್ರ ಹಾರಿಸುತ್ತಿರುತ್ತಾನೆ. ವ್ಯಾಪಾರಿಯು ತನಗೆ ಎಂತಹ ಮತ್ತು ಎಷ್ಟು 
ಪ್ರಮಾಣದ ನಷ್ಟವನ್ನುಂಟು ಮಾಡಿದ್ದಾನೆಂಬುದು ಗ್ರಾಹಕನಿಗೆ ಗೊತ್ತೇ ಇರುವುದಿಲ್ಲ. 

2. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ, ಅಳತೆ ಮತ್ತು ತೂಕದಲ್ಲಿ ಕಡಿತಗೊಳಿಸುವುದನ್ನು ಖಂಡಿಸಲಾಗಿದೆ ಮತ್ತು ಸರಿಯಾಗಿ 
ಅಳೆಯಬೇಕು ಮತ್ತು ತೂಗಬೇಕೆಂದು ಪದೇಪದೇ ಆದೇಶಿಸಲಾಗಿದೆ. ಸೂರಃ ಅನ್‌ಆಮ್‌ನಲ್ಲಿ "ನ್ಯಾಯದೊಂದಿಗೆ ಸಂಪೂರ್ಣ 
ಅಳತೆ ಮತ್ತು ತೂಕ ಮಾಡಿರಿ. ನಾವು ಯಾರನ್ನೂ ಅವರ ಶಕ್ತಿಯನ್ನು ಮೊರಿ ಹೊಣೆಗಾರರಾಗಿ ಮಾಡುವುದಿಲ್ಲ" (ಸೂಕ್ತ 152) 
ಎನ್ನಲಾಗಿದೆ. ಸೂರಃ ಬನೀ ಇಸ್ರಾತಲ್‌ನಲ್ಲಿ- "ಅಳತೆ ಮಾಡುವಾಗ ಸಂಪೂರ್ಣ ಅಳತೆ ಮಾಡಿರಿ ಮತ್ತು ಸರಿಯಾದ ತಕ್ಕಡಿಯಲ್ಲಿ 
ತೂಗಿರಿ" ಎಂದು. ಆದೇಶಿಸಲಾಗಿದೆ. (ಸೂಕ್ತ-25) ಹೆ. ಶುಖಬ್‌ರ(ಅ) ಜನಾಂಗದ ಮೇಲೆ ಯಾತನೆ ಎರಗಲು-ಅವರಲ್ಲಿ ಅಳತೆ 
ಮತ್ತು ತೂಕಗಳಲ್ಲಿ ಕಡಿತಗೊಳಿಸುವ ವ್ಯಾಧಿಯು ಸಾರ್ವತ್ರಿಕವಾಗಿ ಹಬ್ಬಿದ್ದುದು ಮತ್ತು ಹೆ. ಶುಖಬ್‌(ಅ) ನಿರಂತರ ಉಪದೇಶ 
ನೀಡಿದರೂ ಆ ಜನಾಂಗ ಈ ನೀತಿಯನ್ನು ಕೈ ಬಿಡದಿದ್ದುದೇ ಕಾರಣವಾಗಿತ್ತು. 

3. ಪುನರುತ್ನಾನ ದಿನ ಸಕಲ ಮಾನವರ ಮತ್ತು ಜಿನ್ನ್‌ಗಳ ವಿಚಾರಣೆಯನ್ನು ಅಲ್ಲಾಹನ ನ್ಯಾಯಾಲಯದಲ್ಲಿ ಏಕಕಾಲದಲ್ಲಿ 
ನಡೆಸಲಾಗುವುದು ಮತ್ತು ون‎ ರಕ್ಷೆಗಳ ಕುರಿತು ಅತ್ಯಂತ ಪ್ರಮುಖ ತೀರ್ಮಾನಗಳು ಅಂದು ಮಾಡಲ್ಪಡುವುವು. ಆದ್ದರಿಂದಲೇ 
ಆ ದಿನವನ್ನು ಮಹಾದಿನ ಎನ್ನಲಾಗಿದೆ. 


ಕಾಂಡ-30 


83. ಅಲ್‌ ಮುತಪ್ಪಿಫೀನ್‌ 1131 


BAI AT UT yk AIL 
Ll مُحْتَ‎ ಟು [EC 21 0 3 ಈಗೆ 

BE کل بل سرن عَل‎ BAL ادا مشل کہ اتا کال‎ 
ای جا کر‎ MT TE IY 70-9 
LE AEE ML I B tps FF 


(7-17) ಖಂಡಿತ ات‎ ನಿಶ್ಚಯವಾಗಿಯೂ ದುಷ್ಕರ್ಮಿಗಳ ಕರ್ಮಪತ್ರವು ಸೆರೆಮನೆಯ 
ದಾಖಲೆಯಲ್ಲಿದೆ' ಮತ್ತು ಆ ಸೆರೆಮನೆಯ ದಾಖಲೆ ಏನೆಂದು ನಿಮಗೇನು ಗೊತ್ತು? ಅದೊಂದು 
ಲಿಖಿತ ಗ್ರಂಥವಾಗಿದೆ. ಅಂದು ಪ್ರತಿಫಲದ ದಿನವನ್ನು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಮೇರೆ 
ಮೊರುವ ದುಷ್ಕರ್ಮಿಯ ಹೊರತು ಇನ್ನಾರೂ ಅದನ್ನು ಸುಳ್ಳಾಗಿಸುವುದಿಲ್ಲ. ಅವನಿಗೆ ನಮ್ಮ 
ಸೂಕ್ತಗಳನ್ನು ಓದಿ ಹೇಳೆಲಾದಾಗ" ಇವೆಲ್ಲ ಪೂರ್ವಕಾಲದ ಕಥೆಗಳು ಎನ್ನುತ್ತಾನೆ. ಖಂಡಿತ ಅಲ್ಲ, 
ವಾಸ್ತವದಲ್ಲಿ ಇವರ ಹೃದಯಗಳಿಗೆ ಇವರ ದುಷ್ಕರ್ಮಗಳ ತುಕ್ಕು ಹಿಡಿದು ಬಿಟ್ಟಿದೆ.” ಖಂಡಿತ ಅಲ್ಲ, 
ನಿಸ್ಸಂದೇಹವಾಗಿಯೂ ಅಂದು ಇವರು ತಮ್ಮ ಪ್ರಭುವಿನ ದರ್ಶನದಿಂದ ವಂಚಿತರಾಗುವರು.* 


ತರುವಾಯ ಇವರು ನರಕಾಗ್ನಿಯಲ್ಲಿ ಹೋಗಿ ಬೀಳುವರು. ಆ ಬಳಿಕ ಇವರೊಡನೆ- ಇದು ನೀವು 
ಸುಳ್ಳಾಗಿಸುತ್ತಿದ್ದ ವಸ್ತುವೇ ಆಗಿದೆ ಎಂದು ಹೇಳಲಾಗುವುದು. 


4. ಭೂಲೋಕದಲ್ಲಿ ಈ ಮಹಾಪಾತಕಗಳನ್ನೆಸಗಿದ ಬಳಿಕ ತಾವು ಹಾಗೆಯೇ ತಪ್ಪಿಸಿಕೊಳ್ಳಬಹುದೆಂಬ ಮತ್ತು ತಾವೆಂದೂ 
ತಮ್ಮ ಪ್ರಭುವಿನ ಮುಂದೆ ವಿಚಾರಣೆಗಾಗಿ ಹಾಜರಾಗಬೇಕಾದ ಅಗತ್ಯ ಬೀಳಲಾರದೆಂಭ ಅವರ ಭಾವನೆ ಖಂಡಿತ ಸರಿಯಲ್ಲ. 

5. ಮೂಲದಲ್ಲಿ 'ಸಿಜ್ನೀನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು 'ಸಿಜ್ನ್‌' (ಸೆರೆಮನೆ) ಎಂಬ ಮೂಲದಿಂದ 
ಹೊರಟಿದ್ದು ಮುಂದೆ ಅದರ ವಿವರವಿದೆ. ಇದು ಶಿಕ್ಷಾರ್ಹ ವ್ಯಕ್ತಿಗಳ ಕರ್ಮ وت‎ ದಾಖಲಿಸಿಡಲಾಗುತ್ತಿರುವ 
ಕಡತವೆಂದು ಇದರಿಂದ ವ್ಯಕ್ತವಾಗುತ್ತದೆ. 

6. ಅರ್ಥಾತ್‌- 'ಪುನರುತ್ಣಾನದ ವಾರ್ತೆ ತಿಳಿಸುವ ಸೂಕ್ತಗಳನ್ನು ಓದಿ ಹೇಳಿದಾಗ. 

-7. ಅರ್ಥಾತ್‌- ಸತ್ಸಲ ಮತ್ತು ون‎ ಇವುಗಳನ್ನು ಕಟ್ಟುಕತೆಯೆನ್ನಲು ಸಮರ್ಪಕವಾದ ಕಾರಣವೇನೂ ಇಲ್ಲ. ಆದರೂ 
ಇವರು ಅದನ್ನು "ಕಟ್ಟುಕತೆ ಎಂದು ಹೇಳುತ್ತಿರುವುದೇಕೆಂದರೆ ಇವರು ಎಸಗುತ್ತಾ ಬಂದಿರುವ ಪಾಪಕ್ಕೈತ್ಯಗಳೆ ಪ್ರಭಾವವು 
ತುಕ್ಕಿನಂತೆ ಇವರ ಮನಸ್ಸನ್ನು ಪೂರ್ಣವಾಗಿ ಆವರಿಸಿಕೊಂಡಿದೆ. ಆದುದರಿಂದ ಸರಿಯಾದ ಮಾತು ಅವರಿಗೆ ಕಟ್ಟುಕತೆಯಾಗಿ 
ತೋರುತ್ತದೆ. ಈ ತುಕ್ಕಿನ ವಿಷಯವನ್ನು ಪ್ರವಾದಿವರ್ಯರು(ಸ) ಹೀಗೆ ವಿವರಿಸಿರುತ್ತಾರೆ- "ದಾಸನು ಒಂದು - ಪಾಪಕಾರ್ಯ 
ವೆಸಗಿದಾಗ ಅವನ ಹೈದಯದ ಮೇಲೆ ಒಂದು ಕಪ್ಪು ಕಲೆಯುಂಟಾಗುತ್ತದೆ. ಅವನು ಪಶ್ನಾತ್ತಾಪಪಟ್ಟರೆ ಅದು ಅಳಿದು 
ಹೋಗುತ್ತದೆ. ಆದರೆ ಅವನು ಪಾಪಕಾರ್ಯಗಳನ್ನೆಸಗುತ್ತಲೇ ಹೋದರೆ, ಅದು ಅವನ ಸಂಪೂರ್ಣ ಹೃದಯವನ್ನು 
ಆವರಿಸಿಕೊಳ್ಳುತ್ತದೆ." (ಮುಸ್ನದ್‌ ಅಹ್ಮದ್‌, تح ھن‎ ನಸಾಈ, ಇಬ್ನ್‌ ಮಾಜ ಇಬ್ನ್‌ ಜರೀರ್‌, ಹಾಕಿಮ್‌, ಇಬ್ನ್‌ 
ಅಬೀ ಹಾತಿಮ್‌, ಇಬ್ಲ್‌ ಹಿಬ್ಬಾನ್‌ ಮುಂತಾದವರು) 

8. ಅರ್ಥಾತ್‌- ಸಜ್ಜನರಿಗೆ ಪ್ರಾಪ್ತ್ರವಾಗಲಿರುವಂತಹ ಅಲ್ಲಾಹನ ದರ್ಶನದ ಸೌಭಾಗ್ಯದಿಂದ ಇವರು ವಂಚಿತರಾಗುವರು. 
(ಹೆಚ್ಚಿನ ವಿವರಗಳನ್ನು ಅಧ್ಯಾಯ ಕಿಯಾಮಃದ 17ನೆಯ ಟಿಪ್ಪಣಿಯಲ್ಲಿ ನೋಡಿರಿ)" 


ಕಾಂಡ-30 


1132 ಕುರ್‌ಆನ್‌ ವ್ಯಾಖ್ಯಾನ 


BSS LAAT HA MMSE 
Bos BS) pe 5 BS oS َء‎ 
تق و ا‎ ಲ್‌ ಕ اد ا‎ 


ಟಿ راج ون‎ ಹರಯ ಸ ಪಿ ರಸ" 


ಶ್ರ ತ್‌ 


بنا لت ۲ 6 28 2 IA‏ مزا ಯೆ HE‏ نَ | 


سے 


AEN مکزا پیز کتَامبَِأ2‎ SRL 


(18-28) ಖಂಡಿತ ಅಲ್ಲ? ನಿಸ್ಸಂದೇಹವಾಗಿಯೂ ಸಜ್ಜನರ ಕರ್ಮಪತ್ರವು 7 ಜನರ 
'ದಾಖಲೆಯಲ್ಲಿದೆ. ಮತ್ತು ಆ ಶ್ರೇಷ್ಠ ಜನರ ದಾಖಲೆ ಏನೆಂದು ನಿಮಗೇನು ಗೊತ್ತು? ಅದೊಂದು 
ಲಿಖಿತ ಗ್ರಂಥ. ಆಪ್ತ ದೇವಚರರು ಅದನ್ನು ನೋಡಿಕೊಳ್ಳುತ್ತಾರೆ. ನಿಸ್ಸಂದೇಹವಾಗಿಯೂ ಸಜ್ಜನರು 
ಬಹಳ ಸುಖ ಸಸಂತೋಷದಲ್ಲಿರುವರು, ಉನ್ನತ ಪೀಠಗಳಲ್ಲಿ ಕುಳಿತು ವೀಕ್ಷಿಸುತ್ತಿರುವರು ನೀವು ಅವರ 
ಮುಖಗಳಲ್ಲಿ ಸುಸ್ಲಿತಿಯ ಕಾಂತಿಯನ್ನು ' ಕಾಣುವಿರಿ. ಅವರಿಗೆ ಅತ್ಯಂತ ಸ್ವಚ್ಛವಾದ, ಮುದ್ರೆ ಹಾಕಲಾದ 


ಮದಿರೆಯನ್ನು ಕುಡಿಸಲಾಗುವುದು. ಅದರ ಮೇಲೆ "ಕಸ್ತೂರಿಯ ಮೊಹರು ಇರುವುದು. ಸ್ಪರ್ಧಿಸಿ 
ಜಯಿಸಬಯಸುವವರು ಇದನ್ನು ಪಡೆಯಲಿಕ್ಕಾಗಿ ಸ್ಪರ್ಧಿಸಿ ಜಯಿಸಲು ಪ್ರಯತ್ನಿಸಲಿ. ಆ ಮದಿರೆಯಲ್ಲಿ 
'ತಸ್ನೀಮ್‌' ಬೆರೆತಿರುವುದು.!' ಅದೊಂದು `ಚಿಲುಮೆಯಾಗಿದ್ದು ಅದರ ನೀರಿನೊಂದಿಗೆ, ಅಲ್ಲಾಹನ 
ಸಾವಮೊಪ್ಮ ಹೊಂದಿದವರು. ಮದಿರೆಯನ್ನು ಕುಡಿಯುವರು. 

(29-36) ಅಪರಾಧಿಗಳು ಭೂಲೋಕದಲ್ಲಿ ಸತ್ಮವಿಶ್ವಾಸಿಗಳನ್ನು ಗೇಲಿ ಮಾಡುತ್ತಿದ್ದರು. ಅವರ ಬಳಿಯಿಂದ 
ಹಾದು ಹೋಗುತ್ತಿದ್ದಾಗ ಕಣ್ಣು 'ಮಿಟುಕಿಸುತ್ತ ಅವರ ಕಡೆಗೆ ಸನ್ನೆ ಮಾಡುತ್ತಿದ್ದರು. ತಮ್ಮ ಮನೆಗಳಿಗೆ 


9. ಅರ್ಥಾತ್‌- ತಮಗೆ ಯಾವುದೇ ಸತ್ಸಲವಾಗಲಿ, ಶಿಕ್ಷೆಯಾಗಲಿ ಸಿಗಲಿಕ್ಕಿಲ್ಲವೆಂಬ ಇವರ ಭಾವನೆ ತೀರಾ ತಪ್ಪು. 

10. ಮೂಲದಲ್ಲಿ 'ಖಿತಾಮುಹೂ ಮಿಸ್ಕ್‌' ಎಂಬ ಪದಗಳಿವೆ. ಇದರ ಒಂದು ಅರ್ಥ- ಆ ಮದಿರೆ ತುಂಬಿದ ಪಾತ್ರೆಗಳ 
ಬಾಯಿಗೆ ಹಾಕಲಾಗಿರುವ ಮುದ್ರೆಯು ಮಣ್ಣಿ; ನದ್ದೊ ೬ ಮೇಣದ್ದೋ ಆಗಿರಲಾರದು. ಅದಕ್ಕೆ ಕಸ್ತೂರಿಯ ಮುದ್ರೆ ಇರುವುದು 
ಎಂದಾಗಿದೆ. ಈ ಅರ್ಥದ ಪ್ರಕಾರ ಈ ಸೂಕ್ತದ ತಾತ್ಸರ್ಯವೇನೆಂದರೆ- ಈ. ಮದಿರೆಯು ಕಾಲುವೆಗಳಲ್ಲಿ. ಹರಿಯುವ ಮದಿರೆ 
ಗಿಂತ ಉನ್ನತ ಮಟ್ಟದ್ದಾಗಿದ್ದು, ಅದನ್ನು ಸ್ವರ್ಗದ ಸೇವಕರು ಕಸ್ತೂರಿಯ ಮುದ್ರೆಯಿರುವ ಪಾತ್ರೆಗಳಲ್ಲಿ ತಂದು ಸ್ವರ್ಗವಾಸಿ 
ಗಳಿಗೆ ಕುಡಿಸುವರು. ಇದಕ್ಕಿರಬಹುದಾದ ಇನ್ನೊಂದು ಅರ್ಥವೇನೆಂದರೆ, ಆ ಮದಿರೆಯು ಕುಡಿಯುವವರ ಗಂಟಲಿನಿಂದ 
ಇಳಿಯುವಾಗ, ಅವರಿಗೆ ಕಸ್ತೂರಿಯ ಪರಿಮಳ ಬರುವುದು. ಇದು, ಮುಚ್ಚಳ ತೆಗೆದೊಡನೆ ಗಬ್ಬು ದುರ್ನಾತವು ಮಾಗಿಗೆ 
ಬಡಿಯುವಂತಹ, ಕುಡಿಯುವಾಗಲೂ: ದುರ್ವಾಸನೆಯು ಸತಾಯಿಸುವಂತಹ, 'ಗಂಟಲಿನಿಂದ ಕೆಳಗಿಳಿಸುವಾಗ ಕೊಳೆತ ವಾಸನೆಯು 
ಮಿದುಳಿನ ವರೆಗ್ಲೂ ಹಬ್ಬುವಂತಹ ಮತ್ತು ಕೆಟ್ಟ ರುಚಿಯ ಲಕ್ಷಣಗಳು ಕುಡಿಯುವಾತನ ಮುಖದಲ್ಲಿ ಎದ್ದು ಕಾಣುವಂತಹ 
ಈ ಲೋಕದ ಮದಿರೆಗಳಿಗಿಂತ ತೀರಾ ಭಿನ್ನ ಸ್ವರೂಪದ ಮದಿರೆಯಾಗಿರುವುದು. 
| 11. 'ತಸ್ಲೀಮ್‌'ನ ಅರ್ಥ "ಉನ್ನತಿ. ಒಂದು ಚಿಲುಮೆಯನ್ನು ತಸ್ಲೀಮ್‌: ಎಂದು ಕರೆಯುವುದರ ಅರ್ಥ ಅದು ಎತ್ತರ 
ದಿಂದ ಹರಿದು ಕೆಳಕ್ಕೆ ಇಳಿಯುತ್ತಿರುವುದು ಎಂದಾಗಿದೆ. 


ಕಾಂಡ-30 


83. ಅಲ್‌ 'ಮುತಪ್ಪಿಫೀನ್‌ 1133 


HE USBI 5 5 
کہ‎ ps 4 CNN 
SHAK PE CCS مَن‎ BEL 


ಮರಳುವಾಗ Re: ಮಾಡುತ್ತ ಮರಳುತ್ತಿದ್ದರು? ಮತ್ತು ಅವರನ್ನು ಕಂಡಾಗ "ಇವರು ದಾರಿಗೆಟ್ಟವರು" 
ಎಂದು ಹೇಳುತ್ತಿದ್ದರು. ವಾಸ್ತವದಲ್ಲಿ ಇವರೇನೂ ಅವರ ಮೇಲ್ವಿಚಾರಕರಾಗಿ ಕಳುಹಿಸಲ್ಪಟ್ಟಿರಲಿಲ್ಲ. ಇಂದು 
ಸತ್ಯವಿಶ್ವಾಸಿಗಳು ಸತ್ಯನಿಷೇಧಿಗಳ ಮೇಲೆ ನಗುತ್ತಿದ್ದಾರೆ. ಪೀಠಗಳ ಮೇಲೆ ಕುಳಿತು ಅವರ ಅವಸ್ಥೆಯನ್ನು 
ನೋಡುತ್ತಿದ್ದಾರೆ. ಸತ್ಯನಿಷೇಧಿಗಳಿಗೆ ಅವರು ಮಾಡುತ್ತಿದ್ದ ಕೃತ್ಯಗಳ ಫಲ ಸಿಕ್ಕಿಯೇ ಬಿಟ್ಟಿತಲ್ಲ!5 


12. ಅರ್ಥಾತ್‌- ಇಂದು' ಬಹಳೆ ಮೋಜು ಸಿಕ್ಕಿತು. ಇಂದು ನಾನು ಇಂತಿಂತಹ ಮುಸ್ಲಿಮನನ್ನು ಗೇಲಿ ಮಾಡಿ, 
ಮೂದಲಿಸಿದೆ, ಅಪಮಾನಿಸಿದೆ. ಇದರಿಂದ ನನಗೆ ಬಹಳ ಮೋಜೆನಿಸಿತು. ಜನರು ಕೂಡಾ ಅವನಿಗೆ ತಕ್ಕಶಾಸ್ತಿ ಮಾಡಿದರು ಎಂದು 
ಹಿಗ್ಗುತ್ತಾ ಮನೆಗೆ ತೆರಳುತ್ತಿದ್ದರು. K 

13. ಅರ್ಥಾತ್‌- ಇವರ ಬುದ್ದಿ ಕೆಟ್ಟಿದೆ. ಇವರು ತಮ್ಮನ್ನು ಲೌಕಿಕ ಲಾಭಗಳಿಂದಲೂ ಸುಖಗಳಿಂದಲೂ ವೆಂಚಿಸಟ್ಟಿದ್ದಾರ 
ಮತ್ತು ಮುಹಮ್ಮದ್‌ರು(ಸ) ' ಇವರನ್ನು ಪರಲೋಕ, ಸ್ವರ್ಗ, ನರಕ ಎಂಬಿತ್ಕಾದಿ ಭ್ರಮೆಗಳ ಸುಳಿಗೆ ಸಿಲುಕಿಸಿರುವುದರಿಂದ 
ಇವರು ವೃಥಾ ಎಲ್ಲ ಬಗೆಯ ಸಂಕಷ್ಟ ಮತ್ತು ಅಪಾಯಗಳನ್ನು ತಮ್ಮ . ಮೇಲೆ ಬರಮಾಡಿಕೊಳ್ಳುತ್ತಿದ್ದಾರೆ. 

. 14. ತಾತ್ಸರ್ಯವೇನೆಂದರೆ- ಮುಸ್ಲಿ; ಮರು ನಂಬುತ್ತಿರುವ ವಿಷಯಗಳೆಲ್ಲವೂ ತಪ್ಪೆಂದೇ ಇಟ್ಟುಕೊಳ್ಳೋಣ. ಆದರೆ 
ಅವರು ನಿಮಗೇನೂ ತೊಂದರೆ ಕೊಡುತ್ತಿಲ್ಲವಲ್ಲ! ತಾವು ಸೆತೈವೆಂದು ನಂಬುವ ತತ್ವಕ್ಕನುಸಾರವಾಗಿ. ಅವರು ತಮ್ಮಷ್ಟಕ್ಕೇ 
ಒಂದು ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ. ಹೀಗಿರುವಾಗ ನಿಮ್ಮನ್ನು ಛೇಡಿಸದವರನ್ನೂ ನೀವು ಛೇಡಿಸಬೇಕೆಂದು ಮತ್ತು 
ನಿಮಗೆ ಉಪಟಳ ನೀಡದ ಜನರಿಗೂ ನೀವು ಉಪಟಳ ನೀಡಬೇಕು ಎಂದು ಅಲ್ಲಾಹನು ನಿಮಗೆ ಅಂತಹ ಗುತ್ತಿಗೆಯನ್ನೇ 
ನಾದರೂ ನೀಡಿದ್ದಾನೆಯೇ? _ 

. 15. ಈ ನುಡಿಯಲ್ಲಿ ಒಂದು 'ಅಘುವಾದ ವ್ಯಂಗ್ಯವಿದೆ. ಸತ್ಯನಿಷೇಧಿಗಳು ಪುಣ್ಯ ಕಾರ್ಯನಂಗು ಭಾವಿಸಿ ಸತ ೈವಶ್ಷಾಸಿ 
i ಗಳಿಗೆ ತೊಂದರೆ ಕೊಡುತ್ತಿದ್ದರು. ಆದ್ದರಿಂದ, ಪರಲೋಕದಲ್ಲಿ 'ಸತ್ಯವಿಶ್ವಾಸಿಗಳು ಸಂತೋಷದಿಂದ ಸ್ಪರ್ಗದಲ್ಲಿ ' ಕುಳಿತು 
] ಕೊಂಡು, ನರಕದೆಲ್ಲಿ ಉರಿಯುತ್ತಿರುವ, ಈ ಸತ್ಯನಿಷೇಧಿಗಳ ಸ್ಥಿತಿಯನ್ನು ಕಾಣುತ್ತಿರುವರು ಮತ್ತು ಇವರಿಗೆ ತಮ್ಮ 

ಕೃತ್ಯಗಳಿಗೆ ತಕ್ಕುದಾದ ಪುಣ್ಯವೇ "ಸಿಕ್ಕಿ ಬಿಟ್ಟಿದೆ ಎಂದು. ತಮಗೆ ತಾವೇ ಹೇಳಿಕೊಳ್ಳುವರು ಎಂದು" ಸೂಚಿಸಲಾಗಿದೆ. , 


ಕಾಂಡ-30 


1134 ಕುರ್‌ಆನ್‌ ವ್ಯಾಖ್ಯಾನ 


84. ಅಲ್‌ ಇನ್‌ಶಿಕಾಕ್‌ 


ಪರಿಚಯ 


ಈ ಹೆಸರನ್ನು ಪ್ರಥಮ ಸೂಕ್ತದಲ್ಲಿರುವ 'ಇನ್‌ಶಕ್ಕತ್‌' ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. 'ಇನ್‌ಶಿಕಾಕ್‌' 
ಎಂಬುದು ಇದರ ಮೂಲ ರೂಪ. ಅದರ ಅರ್ಥ- ಸಿಡಿಯುವುದು. ಇದು ಆಕಾಶ ಸಿಡಿಯುವ ವಿಷಯವನ್ನೊಳೆಗೊಂಡ 
ಅಧ್ಯಾಯವೆಂದು ಈ ಹೆಸರಿನ ಅರ್ಥ. 


. ಅವತೀರ್ಣ ಕಾಲ 
ಇದೂ ಮಕ್ಕಾ ಜೀವನದ ಆರಂಭ ಕಾಲಘಟ್ಟದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲಿ ಒಂದಾಗಿದೆ. ಆಗಿನ್ನೂ ಹಿಂಸೆ, 
ಅತ್ಕಾಚಾರಗಳೆ ಕಾಲ ಆರಂಭವಾಗಿರಲಿಲ್ಲ. ವಾದರೂ ಕುರ್‌ಆನಿನ ಸಂದೇಶವನ್ನು ಮಕ್ಕಾದಲ್ಲಿ ಬಹಿರಂಗವಾಗಿ 8ہ‎ ರಿಸಲಾಗುತ್ತಿತ್ತು. 
چون‎ ನವು ಸಂಭವಿಸಲಿದೆ ಮತ್ತು ಪ್ರತಿಯೊಬ್ಬರೂ ವಿಚಾರಣೆಗಾಗಿ ತಮ್ಮ ದೇವನ ಮುಂದೆ ಹಾಜರಾಗಲಿಕ್ಕಿದೆ ಎಂಬುದನ್ನು 
ಒಪ್ಪಲು ಜನರು ನಿರಾಕರಿಸುತ್ತಿದ್ದರು ಎಂದು ಈ ಅಧ್ಯಾಯದ ವಿಷಯದಲ್ಲಿರುವ ಆಂತರಿಕ ಸಾಕ್ಸೃದಿಂದ ವ್ಯಕ್ತವಾಗುತ್ತದೆ. 


ಚರ್ಚಾ ವಿಷಯಗಳು 
' ಇದರ ಮುಖ್ಯ ವಿಷಯವು ಪುನರುತ್ಥಾನ ಮತ್ತು ಪರಲೋಕವಾಗಿದೆ. ಮೊದಲಿನ ಐದು ಸೂಕ್ತಗಳಲ್ಲಿ ' ಪುನರುತ್ನಾನ 

ದಿನದ ಸ್ವರೂಪವನ್ನು ವಿವರಿಸಲಾಗಿರುವುದು ಮಾತ್ರವಲ್ಲ ಅದು ಸತ್ಯವೆಂಬುದಕ್ಕೆ ಪುರಾವೆಗಳನ್ನೂ ಕೊಡಲಾಗಿದೆ. 

ಅನಂತರ 6ರಿಂದ 19ರ ವರೆಗಿನ ಸೂಕ್ತಗಳಲ್ಲಿ ತಿಳಿಸಿರುವುದೇನೆಂದರೆ - - ಮಾನವನಿಗೆ ಅದರ ಪ್ರಜ್ಞೆ ಇರಲಿ, ಇಲ್ಲದಿರಲಿ, 
ಒಟ್ಟಿನಲ್ಲಿ ಅವನು ತನ್ನ ಪ್ರಭುವಿನ ಮುಂದೆ ಅನಿವಾರ್ಯವಾಗಿ ಹಾಜರಾಗಲೇ ಬೇಕಾದ ಗುರಿಯತ್ತ ಸಾಗುತ್ತಲೇ ಇದ್ದಾನೆ. 
ಅನಂತರ ಎಲ್ಲ ಮಾನವರೂ ಎರಡು ಪರೆಗಡಗಳಾಗಿ ಹಂಚಿ ಹೋಗುವರು. ಈ ಪೈಕಿ ಒಂದು; ಬಲಗೈಯಲ್ಲಿ ಕರ್ಮಪತ್ರ 
ಕೊಡಲ್ಲಡುವವರ ಪಂಗಡವಾಗಿದ್ದು ಯಾವುದೇ ಉಗ್ರ: ಚಾರಣೆ ನಡೆಸದೆಯೇ ಅವರನ್ನು ಕ್ಷೆಮಿಸಲಾಗುವುದು. ಇನ್ನೊಂದು 
ಪಂಗಡ ಕರ್ಮಪತ್ರವು" ಬೆನ್ನ ಹಿಂದಿನಿಂದ ಕೊಡಲ್ಪಡುವ ಜನರಾಗಿದ್ದು ಇವರು ತಮಗೆ ಹೇಗಾದರೂ ಮರಣ ಬರಿದು 
ಬಿಡಬೇಕೆಂದು ಹಂಬಲಿಸುವರು. ಆದರೆ ಅವರು ಸಾಯುವ ಬದಲು ಅವರನ್ನು ನರಕಕ್ಕೆ ತಳ್ಳಿ ಬಿಡಲಾಗುವುದು. ۔‎ ಅವರು 
ಹೆಂತೆಹಂತವಾಗಿ ಇಹಲೋಕದ ಹೀವನದಿಂದ ಪರಲೋಕದ ಸತ್ಸಲ ಹಾಗೂ ಶಿಕ್ಸೆಯ ವರೆಗೆ ತಲುಪುವರೆಂಬುದು- ಸೂರ್ಯನು : 
ಅಸ್ಪ ಮಿಸಿದ ಬಳಿಕೆ ಹೊಂಬೆಳಕು ಕಾಣಿಸಿಕೊಳ್ಳು ಸುವುದು, "ಹಗಲಿನ ಬಳಿಕ ರಾತ್ರಿ ಬರುವುದು, ಆ ವೇಳೆ ಮಾನವರೂ ಪ್ರಾಣಿಗಳೂ . 
ತಮ್ಮ ಫೆಲೆಗಳಿಗೆ ಮರಳುವುದು ಮುತ್ತು ಬಾಲಚಂದ್ರನು ಬೆಳೆದು ಪೂರ್ಣಚಂದ್ರವಾಗುವುದು ಎಷ್ಟು ಖಚತವೋ- ಅಷ್ಟೇ | 
ಖಚಿತವಾಗಿದ್ದರೂ ಇವರು 'ಈ ಜೆಗತ್ತಿನಲ್ಲಿ 'ತಮಗೆಂದೂ 'ಏಿಚಾರಣೆಗಾಗಿ 'ದೇವನ ಮುಂದೆ ಹಾಜರಾಗಲಿಕ್ಕಿಲ್ಲ ಎಂಬ . 
ಅಪಗ್ರಹಿಕೆಯಲ್ಲೇ ಬಿದ್ದುಕೊಂಡಿದ್ದರಿಂದ ಇವರಿಗೆ ಇಂತಹ ಗತಿ ಒದಗುವುದು. 

ಕೊನೆಯಲ್ಲಿ ಕುರ್‌ಆನನ್ನು ಕೇಳಿ. ತಮ್ಮ ಪ್ರಭುವಿನ ಮುಂದೆ ಬಾಗುವುದರ ಬದಲು ಅದನ್ನು ಸುಳ್ಳಾಗಿಸುವ ' 
ಸತ್ಮನಿಷೇಧಿಗಳಿಗೆ ವೇಡನಾಯುಕ್ತ ಶಿಕ್ಷೆಯ ಎಚ್ಚರಿಕೆ ನೀಡಲಾಗಿದೆ ಮತ್ತು ಸತ್ಯವಿಶ್ವಾಸ ಸ್ವೀಕಾರ ಮಾಡಿ ಸತ್ಯರ್ಮವೆಸಗುವವರಿಗೆ 
ಅಪಾರ ಸತ್ಸಲದ ಸುವಾರ್ತೆಯನ್ನೂ ನೀಡಲಾಗಿದೆ. 


84. ಅಲ್‌ ಇನ್‌ಶಿಕಾಕ್‌ 1135 


4 لی کے 


BMS HEE 
ಯವ آرٹ ھا‎ Webelos 


84. ಅಲ್‌ ಇನ್‌ಶಿಕಾಕ್‌ 


(ಅವತೀರ್ಣ - ಮಕ್ಕಾದಲ್ಲಿ) : . 
ಸೂಕ್ತಗಳು-25 . . ایت ما‎ 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-15) ಆಕಾಶವು ಸಿಡಿದು ಹೋಗುವಾಗ ಮತ್ತು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ,' ಅದುವೇ 
(ಆಜ್ಞಾಪಾಲನೆಯೇ) ಅದರ ಹಾಲಿನ ಸಹಜ ಬಾಧ್ಯತೆಯಾಗಿದೆ.: ಭೂಮಿಯು ಹರಡಲ್ಪಡುವಾಗ,? ಅದು: 
ತನ್ನೊಳಗೆ ಇರುವ ಸಕಲವನ್ನೂ ಹೊರಗೆಸೆದು ಬರಿದಾಗಿ ಬಿಡುವಾಗ್ಯ3 ಅದು ತನ್ನ ಪ್ರಭುವಿನ ಆದೇಶವನ್ನು 
ಪಾಲಿಸುವಾಗ, ಅದುವೇ (ಆಜ್ಞಾಪಾಲನೆಯೇ) ಅದರ ಸಹಜ. ಬಾಧ್ಯತೆಯಾಗಿದೆ.* بنا‎ ಮಾನವ! ನೀನು; 


1. ಮೂಲದಲ್ಲಿ 'ಅದಿನತ್‌ ಲಿರಬ್ಬಿಹಾ' ಎಂಬ ಪದಗಳು ಪ್ರಯೋಗವಾಗಿವೆ. ಇವುಗಳ ಶಬ್ದಾರ್ಥವು 'ಅದು ತನ್ನ' 
ಪ್ರಭುವಿನ ಆಜ್ಞೆಯನ್ನು ಕೇಳುವುದು' ಎಂದಾಗುತ್ತದೆ. ಆದರೆ ಅರಬೀ ನುಡಿಗಟ್ಟಿನ ಪ್ರಕಾರ ات‎ ಲಹೂ' ಎಂಬುದರ 
| ಅರ್ಥವು ಅದು ಆಜ್ಞೆಯನ್ನು ಕೇಳಿತು ಎಂದು ' ಮಾತ್ರವಲ್ಲ, ಅದು ಆಜ್ಞೆಯನ್ನು ಕೇಳಿ ಆಜ್ಞಾಪಾಲಕನಂತೆ ' ಅದನ್ನು 
ಅನುಸರಿಸಿತು, ಅದನ್ನು" ಧಿಕ್ಕರಿಸಲಿಲ್ಲ ಎಂದಾಗುತ್ತದೆ. ' ರ 
1 2. ಭೂಮಿಯು ಹರಡಲ್ಪಡುವುದೆಂದರೆ, ನದೆ-ಸಮುದ್ರಗಳ ಆಳಗಳನ್ನು' ತುಂಬಿ ಬಿಡಲಾಗುವುಡು, "ಪರಣ 
ಚೂರುಚೂರಿಗಿಸಿ ಹರಡಿ ಬಿಡಲಾಗುವುದು” ಮತ್ತು; ಭೂಮಿಯ ಏರುತಗ್ಗುಗಳೆಲ್ಲವನ್ನೂ ಅಳಿಸಿ ` ಓರದು ಸಮತಟ್ಟಾದ: 
‘| ಮೈದಾನವನ್ನಾಗಿ ಮಾಡಿ ಬಿಡಲಾಗುವುದು. “ಇದನ್ನು ಸರಿಯಾಗಿ ಅರ್ಥ 'ಮಾಡಿಕೊಳ್ಳಲು- ಅಂದು - ಆದಿಮಾನವನಿಂದಾ: 
| ರಂಭಿಸಿ ಕೊನೆಯ. ಮಾನವನ .ವರೆಗೆ -ಸಕಲ ಮಾನವರನ್ನು ' ಏಕಕಾಲದಲ್ಲಿ; . ಜೀವಂತಗೊಳಿಸಿ "ದೇವನ್ಯಾಯಾಲಯದ 'ಮುಂದೆ; 
ಹಾಜರುಗೊಳಿಸಲಾಗುವುಬೆಂಬ ” ವಾಸ್ತವಿಕತೆಯು ಗಮನದಲ್ಲಿರಬೇಕು. ಇಷ್ಟು” ದೊಡ್ಡ ಜನಸಮೂಹವನ್ನು "ಒಂದೆಡೆ ಒಟ್ಟು: 
“|-ಸೇರಿಸಬೇಕಿದ್ದರೆ- ನದಿ, ಸಮುದ್ರ; ;ಕಾಡು, ಪರ್ವತ, ಬೆಟ್ಟ-ಕಣಿವೆ ಇತಾದಿ ಎಲ್ಲ ಪ್ರದೇಶಗಳನ್ನು. :ಸಮತಟ್ಟಾಗಿಸಿ ಅಖಿಲ 
۱ ಭೂಮಂಡಲವನ್ನು _ ಒಂದು: ಬಟ್ಟಿಬಯಲನ್ನಾಗಿ- ಮಾಡಿ. "ಅಖಿಲ ಮಾನವೃ: ಕೋಟಿಗೆ ನಿಲ್ಲಲು ಸ್ಥಳಾವಕಾಶ ಮಾಡಿಕೊಡ' 
-ಖೇಕಾದುದ್ದು ಅನಿವಾರ್ಯವಾಗಿದೆ. - 
| ..3. ಅರ್ಥಾತ್‌. ಅದರೊಳಗೆ ಬಿದ್ದುಕೊಂಡಿರುವ,, ಎಲ್ಲ ಸತ್ತ ಮನುಷ್ಯರನ್ನು 'ಅದು ಹೊರಹಾಕಿ "ಮಡುವದು. 
- ಅದೇ. ರೀತಿಯಲ್ಲಿ ಅದರೊಳಗಿರುವ ಅವರ, ಕರ್ಮಗಳ 725 ہیر‎ ಹೊರಗ್ಗೆ ಬಂದು ۔‎ ಬಿಡುವುವು. ಯಾವ ವಸ್ತುವೂ 
| ಅದರೊಳಗೆ ಅಡಗಿರಲಾರದು. 
|. 4. ಈ ಘಟನೆಗಳೆಲ್ಲ ಸಂಭವಿಸುವಾಗ ಫನಾಗುವುದೆಂಬುದನ್ನು ನಶದೀಕರಿಸಲಾಗಿಲ್ಲ. 'ಏಿಕಿಂದರೆ. ೬ ಮಾನವ!" 
. ನೀನು" ನನ್ನ ಪ್ರಭುವಿನ 'ಕಡೆಗೆ " ಸಾಗುತ್ತಲಿರುವೆ. ಅವನ' ಮುಂದೆ. ಹಾಜರಾಗಲಿರುವೆ. ನನ್ನ ಕರ್ಮಪತ್ರವನ್ನು ನಿನಗೆ: 
ಕೆದಿಡಲಾಗುವುದು” ಮತ್ತು ನಿನ್ನ ' ಕರ್ಮಗಳಿಗನುಸ್ತಾರ `ನಿನಗೆ اھ سونٹ مرکا‎ "ಸಿಗುವುದು ಎಂಬ ಆರ್ಥದ, ಮುಂದಿನ. 
. ಸೂಕ್ತಗಳು ಸ್ವತಃ ಈ ವಿಷಯವನ್ನು ತಿಳಿಸುತ್ತವೆ. 


ಕಾಂಡ-30 


1136 ಕುರ್‌ಆನ್‌ ವ್ಯಾಖ್ಯಾನ 


Bel sa لوپ ماما من‎ ES ay) AE اك‎ 
RASS اس‎ ಲ I) Li WE Ea $5 


از کک بن تورم کرک - Wl SSD!‏ کان 3 


ಮೆಲ್ಲಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ ಸಾಗುತ್ತಿರುವೆ" ಮತ್ತು ಅವನನ್ನು ಭೇಟಿಯಾಗಲಿರುವೆ. ಅನಂತರ ಯಾರ 
ಕರ್ಮಪತ್ರವು ಅವನ ಬಲಗೈಯಲ್ಲಿ ಕೊಡಲ್ಪಡುವುದೋ ಅವನಿಂದ ಲಘುವಾಗಿ ಲೆಕ್ಕಾಚಾರ ಪಡೆಯ 
ಲಾಗುವುದು" ಮತ್ತು ಅವನು ತನ್ನವರ ಕಡೆಗೆ ಪರಮಾನಂದದೊಂದಿಗೆ ಮರಳುವನು.” ಇನ್ನು ಯಾರ 
ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದೊಳ್‌ ಅವನು ಮೃತ್ಯುವನ್ನು ಕೂಗಿ ಕರೆಯುವನು 
ಮತ್ತು ಧಗಧಗಿಸುವ ನರಕಾಗ್ನಿಯಲ್ಲಿ ಬೀಳುವನು. ಅವನು ತನ್ನ ಮನೆಯವರೊಂದಿಗೆ ತಲ್ಲೀನನಾಗಿದ್ದನು.” 


5. ಅರ್ಥಾತ್‌- ನೀನು ಭೂಲೋಕದಲ್ಲಿ ನಡೆಸುತ್ತಿರುವ ಚಟುವಟಿಕೆಗಳ ಕುರಿತು ಇವು ಈ ಲೋಕಕ್ಕೆ ಮಾತ್ರ 
ಸೀಮಿತವೆಂದು ನೀನು ಭಾವಿಸಿಕೊಂಡಿರುವೆಯಾದರೂ ವಾಸ್ತವದಲ್ಲಿ ನೀನು ಹೋಗುತ್ತಿರುವುದು. ನಿನ್ನ ಪ್ರಭುವಿನ ಕಡೆಗೆ 
ಕೊನೆಗೂ ನೀನು ಅಲ್ಲಿಗೇ ತಲುಪಬೇಕಾಗಿದೆ. 

6. ಅರ್ಥಾತ್‌- ಅವನನ್ನು ಕಠಿಣ ವಿಚಾರಣೆಗೆ ಗುರಿಪಡಿಸಲಾಗದು. ಇಂತಿಂತಹ ಕೆಲಸಗಳನ್ನು ನೀನೇಕೆ ಮಾಡಿದೆ 
ಎಂದಾಗಲಿ, ಈ ಕೃತ್ಯಗಳ ಬಗ್ಗೆ ನಿನ್ನ ಬಳಿ ನೆಪವೇನಿದೆ ಎಂದಾಗಲಿ ಅವನೊಡನೆ ಕೇಳಲಾಗದು. ಅವನ ಕರ್ಮಪತ್ರದಲ್ಲಿ 
ಸತ್ಸರ್ಮಗಳೊಂದಿಗೆ ಕೆಟ್ಟ ಕರ್ಮಗಳೂ ಖಂಡಿತ ಇರುವುವು. ಆದರೆ ಅವನ ಸತ್ಕರ್ಮಗಳ ತಟ್ಟೆಯು ಭಾರವಾಗಿರುವುದನ್ನು 
ಕಂಡು ಅವನ ಅಪರಾಧಗಳನ್ನು ಕಡೆಗಣಿಸಲಾಗುವುದು ಮತ್ತು ಅವನನ್ನು ಕ್ಷಮಿಸಿ ಬಿಡಲಾಗುವುದು. ಪವಿತ್ರ ಕುರ್‌ಆನಿನಲ್ಲಿ 
ದುಷ್ಕರ್ಮಿಗಳೊಂದಿಗೆ ನಡೆಸಲಾಗುವ ಕಠಿಣ ವಿಚಾರಣೆಯ ಬಗ್ಗೆ 'ಸೂಉಲ್‌ ಹಿಸಾಬ್‌'(ಕೆಟ್ಟ ವಿಚಾರಣೆ) ಎಂಬ ಪದಗಳ 
ಪ್ರಯೋಗವಾಗಿವೆ. (ಅಧ್ಯಾಯ. ಅರ್ರಲ್‌ದ್‌: 18). ಸಜ್ಜನರ ಕುರಿತು "ಈ ಜನರಿಂದ ನಾವು ಇವರ ಉತ್ತಮ ಕರ್ಮಗಳನ್ನು 
ಸ್ವೀಕರಿಸಿಕೊಳ್ಳುವೆವು ಮತ್ತು ಇವರ ದೋಷಗಳನ್ನು ಕಡೆಗಣಿಸುವೆವು' ಎಂದು ಹೇಳಲಾಗಿದೆ. (ಅಲ್‌. ಅಹ್‌ಕಾಫ್‌: 16) 
ಪ್ರವಾದಿವರ್ಯರು(ಸ) ಲಘುವಾದ: ವಿಚಾರಣೆಯ ಕುರಿತು ವಿವರಿಸುತ್ತಾ. ಹ. ಆಯಿಶಾರೊಡನೆ(ರ) "ಲಘುವಾದ ವಿಚಾರಣೆ 
ಯೆಂದರೆ ದಾಸನ ಕರ್ಮಪತ್ರವನ್ನು ನೋಡಿ ಅದನ್ನು ಕಡೆಗಣಿಸಲಾಗುವುದು. سا‎ ಆಯಿಶಾ(ರ)! ಅಂದು ಯಾರನ್ನು ನಿಜಕ್ಕೂ 
ವಿಚಾರಣೆಗೊಳೆಪಡಿಸಲಾಯಿತೋ ' ಅವನು ಹಾಳಾಗಿಯೇ ಹೋದನು" ಎಂದು ಹೇಳಿರುತ್ತಾರೆ: 

7.-ತನ್ನವರೆಂದರೆ ಅವನಂತೆಯೇ ಕ್ಷಮಿಸಲ್ಪಟ್ಟ ಅವನ ಮಡದಿ ಮಕ್ಕಳು, ' ಸಂಬಂಧಿಕರು: ಮತ್ತು: ಸಂಗಾತಿಗಳು. 

8.:ಅಧ್ಯಾಯ:-'ಅಲ್‌ 'ಹಾಕ್ಕಃದಲ್ಲಿ 'ಕರ್ಮಪತ್ರ ಎಡಗೈಯಲ್ಲಿ ಕೊಡಲ್ಪಡುವವನು" "ಎಂದು" ಹೇಳಿದೆ. ಇಲ್ಲಿ ಅದನ್ನು 
ಅವನ ಚೆನ್ನ ಹರಿದಿನಿಂದ" ಕೊಡಲಾಗುವುದು ಎನ್ನಲಾಗಿದೆ. ಬಹುಶಃ ತನಗೆ, ತನ್ನ ಕರ್ಮಪತ್ರವು ಬಲಗೈಯಲ್ಲಿ ಸಿಗುವ 
ಕುರಿತು ಅವನು” ಮೊದಲೇ" ನಿರಾಶನಾಗಿರುವನು: ಏಕೆಂದರೆ: ಅವನಿಗೆ 'ತನ್ನ' ದುಷ್ಟುತ್ಯಗಳು ಚೆನ್ನಾಗಿ ' ತಿಳಿದಿರುವುವು 'ಮತ್ತು 
ತನಗೆ ಕರ್ಮಪತ್ರವು ಎಡಗೈಯಲ್ಲೇ ಸಿಗುವುದೆಂಬುದು ಖಚಿತವಾಗಿರುವುದು. ಆದರೆ, ಇಷ್ಟೊಂದು ದೊಡ್ಡ ಜನಸಮೂಹದ 
ಮುಂಡೆ: ಎಡಗೈಯಲ್ಲಿ ಕರ್ಮಪತ್ರ' ಪಡೆಯಲು ಅವನಿಗೆ ಸಂಕೋಚವಾಗುವುದು: ಆದ್ದರಿಂದ ಅವನು ತನ್ನ ಕೈಗಳನ್ನು 
ಬೆನ್ನ ಹಿಂದೆ 'ಇಟ್ಟುಕೊಳ್ಳುವನು. ಆದರೆ ಅವನು" ಕೈ ಚಾಚಿರಲಿ ಅಥವಾ ಬೆನ್ನಹಿಂದೆ ಅಡಗಿಸಿಟ್ಟಿರಲಿ ಅದೇನಿದ್ದರೂ 
ಕರ್ಮಪತ್ರವನ್ನಂತು ಅವನಿಗೆ ಖಂಡಿತ ಹಿಡಿಸಲಾಗುವುದು. 

9. ಅರ್ಥಾತ್‌- ಅವನ ಅವಸ್ಥೆಯು ಅಲ್ಲಾಹನ ಸಜ್ಜನ ದಾಸರಿಗಿಂತ ಭಿನ್ನವಾಗಿತ್ತು. ಆ ಸಜ್ಜನರ ಕುರಿತು ಸೂರಃ 
ಅತ್ತೂರ್‌ನಲ್ಲಿ (ಸೂಕ್ತ-26) "ಅವರು ತಮ್ಮ ಮನೆಯವರ ನಡುವೆ ಅಲ್ಲಾಹನನ್ನು ಭಯಪಡುತ್ತಾ ಜೀವನ ನಡೆಸುತ್ತಿದ್ದರು" 
ಎನ್ನೆಲಾಗಿದೆ. ಅರ್ಥಾತ್‌-ತಾವೆಲ್ಲಾದರೂ ಮಕ್ಕಳು ಮರಿಗಳ ಮೋಹದಲ್ಲಿ ಸಿಲುಕಿ ಅವರ ಇಹಜೀವನವನ್ನು ಹಸನು 
ಗೊಳಿಸಲಿಕ್ಕಾಗಿ ತಮ್ಮ ಪರಲೋಕ ಜೀವನವನ್ನು ಕೆಡಿಸಿಕೊಳ್ಳುವಂತಾಗಬಾರದು ಎಂಬ ಭಯ ಅವರನ್ನು ಸದಾ ಕಾಡುತ್ತಿತ್ತು. 


ಕಾಂಡ-30 


84. ಅಲ್‌ ಇನ್‌ಶಿಕಾಕ್‌ ” 1137 


pay EV 3% 927 |‏ ب٢‏ حر بط 
BSE STEELS NS St dl‏ 
۷1 اہ EN SCG CN Le | AM‏ 
hg AY‏ وائیل ما سی اقم انا ALE‏ 
Th ANC‏ دع ید pa‏ ج720 9152 4 یو ہے b Le‏ 
EY Gk 55 1515 BOF NAGLE SE‏ 2 
ص کے وہ کک وو AT 9 CE IEG‏ ے٢‏ تھے کے زریزے دو و 7 
بل الین کمَر ا يک بن اللہ MEEPS ST‏ 
2 کے ٭ سوہ ہے ظۃظ ٦‏ وے ೨‏ ےعوو 7< یچ 
الکو TT ALES SA GN‏ پا 
ತನಗೆ ಎಂದೂ ಮರಳಲಿಕ್ಕಿಲ್ಲವೆಂದು ಅವನು ಗ್ರಹಿಸಿದ್ದನು. ಮರಳಲಿಕ್ಕಿಲ್ಲವೇಕೆ? ಅವನ ಪ್ರಭು ಅವನ‏ 
ಕೃತ್ಯಗಳನ್ನು ನೋಡುತ್ತಿದ್ದನು." s (‏ 
ಖಂಡಿತ ಅಲ್ಲ, ನಾನು ಆಣೆ ಹಾಕುತ್ತೇನೆ ಸಂಜೆಯ ಕೆಂಬಣ್ಣದ, ರಾತ್ರಿಯ ಹಾಗೂ‏ )16-25( 
ಅದು ಬಾಚಿಕೊಳ್ಳುವವುಗಳ ಮತ್ತು ಚಂದ್ರನ- ಅದು ಪೂರ್ಣಚಂದ್ರವಾಗುವಾಗ- ನಿಮಗೆ ಖಂಡಿತ‏ 
ವಾಗಿಯೂ ಹಂತ ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು‏ 
'ಹೋಗುತ್ತಲೇ ಇರಬೇಕಾಗಿದೆ. ಆದರೂ ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ? ಇವರ‏ 
ಮುಂದೆ ಕುರ್‌ಅನನ್ನು ಪಠಿಸಲಾದಾಗ ಇವರು ಸಾಷ್ಟಾಂಗವೆರಗುವುದಿಲ್ಲವೇಕೆ?” ನಿಜವಾಗಿ ಈ ಸತ್ಕನಿಷೇಧಿ‏ 
ಗಳಂತು ಸುಳ್ಳಾಗಿಸುತ್ತಾರೆ. ವಸ್ತುತಃ ಇವರು (ತಮ್ಮ ಕರ್ಮಪತ್ರಗಳಲ್ಲಿ) ಏನನ್ನು ಸಂಗ್ರಹಿಸುತ್ತಿದ್ದ‏ 
ರೆಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಆದುದರಿಂದ ಇವರಿಗೆ ವೇದನಾಯುಕ್ತ ಯಾತನೆಯ‏ 


ಸುವಾರ್ತೆ ಕೊಟ್ಟು ಬಿಡಿರಿ. ಆದರೆ ಸತ್ಮವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಕರ್ಮವೆಸಗಿದವರಿಗೂ 
ಎಂದೆಂದಿಗೂ ಮುಗಿಯದಂತಹ ಸತ್ಸಲವಿದೆ. 


03 


ಇದಕ್ಕೆ ವ್ಯತಿರಿಕ್ತವಾಗಿ ಈ ವ್ಯಕ್ತಿಯು ತನ್ನ ಮನೆಯವರ ನಡುವೆ ತೀರಾ ನಿಶ್ಚಿಂತನಾಗಿದ್ದನು. ತನ್ನ ಮಡದಿ ಮಕ್ಕೆಳಿಗೆ 
ಮೋಜು ಮಾಡಿಸುವುದರಲ್ಲಿ ನಿರತನಾಗಿರುತ್ತಿದ್ದನು. ಮಡದಿ ಮಕ್ಕಳಿಗೆ ಸಂಪತ್‌ ಸೌಕರ್ಯಗಳನ್ನು ಒದಗಿಸಲಿಕ್ಕಾಗಿ ತಾನು 
ಎಂತೆಂತಹ ನಿಷಿದ್ಧ ಮಾರ್ಗಗಳಿಂದ ಸಂಪಾದಿಸುತ್ತಿದ್ದೇನೆ ಅಥವಾ ಎಷ್ಟು ಮಂದಿಯ ಹಕ್ಕುಗಳನ್ನು ಕಬಳಿಸುತ್ತಿದ್ದೇನೆ 
ಎಂಬುದರ ಪರಿವೆ ಅವನಿಗಿರಲಿಲ್ಲ. ಈ ಸುಖಭೋಗಗಳಿಗಾಗಿ ತಾನು ದೇವನಿಶ್ಚಿತವಾದ ಯಾವೆಲ್ಲ ಮಿತಿಮೇರೆಗಳನ್ನು 
ಉಲ್ಲಂಘಿಸುತ್ತಿದ್ದೇನೆಂಬ ಚಿಂತೆಯೂ ಅವನಿಗಿರಲಿಲ್ಲ. 

10. ಅರ್ಥಾತ್‌-ಅವನು ಮಾಡುತ್ತಿದ್ದ ದುಷ್ಟತ್ಯಗಳನ್ನು ಅಲ್ಲಾಹನು ಕಡೆಗಣಿಸಿ ಬಿಡುತ್ತಿದ್ದರೆ ಮತ್ತು ಅವನನ್ನು 
ತನ್ನ ಮುಂದೆ ಕರೆದು ವಿಚಾರಣೆ ನಡೆಸದಿರುತ್ತಿದ್ದರೆ ಅದು ಅವನ ನ್ಯಾಯ ಮತ್ತು ಯುಕ್ತಿಗೆ ವಿರುದ್ಧವಾಗುತ್ತಿತ್ತು. 

11. ಅರ್ಥಾತ್‌-ನೀವು ಒಂದೇ ಸ್ಥಿತಿಯಲ್ಲಿ ಇರಬೇಕಾದವರಲ್ಲ. ಯೌವನಾವಸ್ಥೆಯಿಂದ ವೃದ್ಧಾಪ್ಯ, ವೃದ್ದಾಪ್ಯದಿಂದ 
ಮರಣ, ಮರಣದಿಂದ ಬರುಖ್‌, ಬರ್ಥುಕ್‌ನಿಂದ ಪುನಃ ಜೀವನ, ಪುನಃ ಜೀವಂತರಾಗಿ ಹಶ್ರ್‌ನ ಮೈದಾನದಲ್ಲಿ 
ಒಟ್ಟು ಸೇರುವುದು, ಅನಂತರ ವಿಚಾರಣೆ, ಆ ಬಳಿಕ ರಕ್ಷೆ ಅಥವಾ ಶಿಕ್ಷೆ ಹೀಗೆ ನೀವು ಅನೇಕ ಹಂತಗಳಿಂದ ಹಾದು 
ಹೋಗಲೇಬೇಕಾಗಿದೆ. ಈ ಕುರಿತು ಮೂರು ವಸ್ತುಗಳ ಆಣೆ ಹಾಕಲಾಗಿದೆ. 1) ಸೂರ್ಯಾಸ್ತಮಾನದ ಬಳಿಕ ಪ್ರಕಟವಾಗುವ 
ಕೆಂಪು ವರ್ಣ 2) ಹಗಲಿನ ಬಳಿಕ ರಾತ್ರಿಯ ಕತ್ತಲಿನ ಆಗಮನ ಮತ್ತು ಹಗಲಲ್ಲಿ ಭೂಮಿಯಲ್ಲಿ ಚದುರಿಕೊಂಡಿದ್ದೆ 
ಅನೇಕ ಮಾನವರು ಮತ್ತು ಪ್ರಾಣಿಗಳು ಮರಳಿ ನೆಲೆ ಸೇರುವುದು. 3) ಚಂದ್ರನು ಬಾಲಚಂದ್ರನಾಗಿರುವಲ್ಲಿ ಕ್ರಮೇಣ 
ಜೆಳೆಯುತ್ತ ಪೂರ್ಣಚಂದ್ರನಾಗುವುದು. ಇವು ಮಾನವನು ವಾಸಿಸುತ್ತಿರುವ ಈ ಜಗತ್ತಿನಲ್ಲಿ ನಿಶ್ಚಲತೆಯೆಂಬುದಿಲ್ಲ. ಇಲ್ಲಿ 


ಕಾಂಡ-30 


72 


1138 ಕುರ್‌ಆನ್‌ ವ್ಯಾಖ್ಯಾನ 


ಎಲ್ಲೆಲ್ಲೂ ಬದಲಾವಣೆ, ಪುನರಾವರ್ತನೆ ಮತ್ತು ಹಂತ ಹಂತವಾದ ಬೆಳವಣಿಗೆಗಳ ಒಂದು ನಿರಂತರ ಪ್ರಕ್ರಿಯೆ ಜಾರಿಯಲ್ಲಿದೆ 
ಎಂಬುದಕ್ಕೆ ಈ ವಸ್ತುಗಳು ವ್ಯಕ್ತ ಸಾಕ್ಸ್ಯಗಳಾಗಿವೆ. ಆದ್ದರಿಂದ ಮರಣದ ಅಂತಿಮ ಉಸಿರಿನೊಂದಿಗೇ ಎಲ್ಲವೂ ಮುಗಿದು 
ಹೋಗುತ್ತದೆಂಬ ಸತ್ಯನಿಷೇಧಿಗಳ ಅಭಿಪ್ರಾಯ ತಪ್ಪು. 

12. ಅರ್ಥಾತ್‌- ಇವರ ಹೃದಯಗಳಲ್ಲಿ ದೇವಭಯವುಂಟಾಗುವುದಿಲ್ಲ. ಇವರು ಅವನ ಮುಂದೆ ಬಾಗುವುದಿಲ್ಲ. 
ಈ ಸೂಕ್ತವನ್ನು ಪಠಿಸುವಾಗ ಸಾಷ್ಟಾಂಗವೆರಗಬೇಕು ಎಂಬುದು ಪ್ರವಾದಿವರ್ಯರ(ಸ) ಕೃತಿಯಿಂದ ಸಾಬೀತಾಗುತ್ತದೆ. 
(ಬುಖಾರಿ, "ಮುಸ್ಲಿಮ್‌, ಅಬೂದಾವೂದ್‌, ನಸಾಈ) 

13. ಇದರ ಇನ್ನೊಂದು ಅರ್ಥ- ಅವರು ತಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡಿರುವ ಸತ್ಮನಿಷೇಧ, ವಿದ್ವೇಷ, 
ಸತ್ಯದ್ವೇಷ ಮತ್ತು ದುಷ್ಟ ಸಂಕಲ್ಪಗಳೆಂತಹ ಮಾಲಿನ್ಮಗಳ ಕುರಿತು ಅಲ್ಲಾಹನು ಚೆನ್ನಾಗಿ ಬಲ್ಲನು ಎಂದೂ ಆಗುತ್ತದೆ. 


ಕಾಂಡ-30 


85. ಅಲ್‌ ಬುರೂಜ್‌ 1139 


ಪರಿಚಯ 
ಹೆಸರು 


ಪ್ರಥಮ ಸೂಕ್ತದಲ್ಲಿರುವ 'ಿಲ್‌ ಬುರೂಜ್‌' ಎಂಬ ಪದವನ್ನು ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಇದು ಮಕ್ಕಾದಲ್ಲಿ “ಹಿಂಸೆ, ಮರ್ದನಗಳು ತಾರಕಕ್ಕೇರಿದ ಕಾಲದಲ್ಲಿ ಅವತೀರ್ಣಗೊಂಡಿದೆಯೆಂಬುದನ್ನು "ಇದರಲ್ಲಿರುವ 
ವಿಷಯವೇ ಸೂಚಿಸುತ್ತದೆ. ಆಗ ಮಕ್ಕಾದ ಸತ್ಯನಿಷೇಧಿಗಳು ಮುಸ್ಲಿಮರಿಗೆ ಅಸಹನೀಯ ಹಿಂಸೆ ಕೊಟ್ಟು ಅವರನ್ನು 
ಸತ್ಮವಿಶ್ವಾಸದಿಂದ ವಿಮುಖಗೊಳಿಸಲು ಪ್ರಯತ್ನಿಸುತ್ತಿದ್ದರು. 


ಚರ್ಚಾ ವಿಷಯಗಳು 

ಸತ್ಯನಿಷೇಧಿಗಳು ಸತ್ಯವಿಶ್ವಾಸಿಗಳ ಮೇಲೆ ಎಸಗುತ್ತಿದ್ದ ಹಿಂಸೆ ಮತ್ತು ಮರ್ದನಗಳ ದುಷ್ಪರಿಣಾಮದ ಕುರಿತು 
ಅವರಿಗೆ ಎಚ್ಚರಿಕೆ ನೀಡುವುದು ಮತ್ತು ಈ ಹಿಂಸೆ ಮತ್ತು ಮರ್ದನಗಳೆದುರು ಸ್ಥಿರಚಿತ್ತರಾಗಿ ನಿಂತರೆ ನಿಮಗೆ ಅತ್ಯುತ್ತಮ 
ಪ್ರತಿಫಲ ಸಿಗುವುದು ಹಾಗೂ ಅಕ್ರಮಿಗಳ ವಿರುದ್ಧ ಅಲ್ಲಾಹನೇ ಪ್ರಠೀಕಾರ ಶೀರಿಸುವನು ಎಂದು ಸತ್ಕವಿಶ್ವಾಸಿಗಳಿಗೆ 
ಸಾಂತ್ಸನ ನೀಡುವುದು "ಈ ಅಧ್ಯಾಯದ ಮುಖ್ಯ ವಿಷಯವಾಗಿದೆ. 

ಈ ನಿಟ್ಟಿನಲ್ಲಿ ಪ್ರಥಮವಾಗಿ, 'ಅಸ್‌ಹಾಬುಲ್‌ ویو ون‎ ವೃತ್ತಾಂತವನ್ನು ಮುಂದಿಡಲಾಗಿದೆ. 
ಅವರು ಸತ್ಮವಿಶ್ವಾಸಿಗಳನ್ನು ಅಗ್ನಿಕುಂಡಗಳಿಗೆ ಎಸೆದು ಸುಟ್ಟು ಹಾಕಿದ್ದರು. ಈ ಕಥೆಯ ಮೂಲಕೆ ಕೆಲವು ವಿಷಯಗಳನ್ನು 
ಸತ್ಯವಿಶ್ವಾಸಿಗಳಿಗೂ, ಸತ್ಯನಿಷೇಧಿಗಳಿಗೂ ಮಂದಟ್ಟು ಮಾಡಿಸಲಾಗಿದೆ- 1) ಅಸ್‌ಹಾಬುಲ್‌' ಉಖ್‌ದೂದರು ಅಲ್ಲಾಹನ ಶಾಪ 
ಮತ್ತು ಅವನ ಹೊಡೆತಕ್ಕೆ ಅರ್ಹರಾದಂತೆಯೇ ಮಕ್ಕಾದ ಮುಖಂಡರೂ ಅದಕ್ಕೆ ಅರ್ಹರಾಗುತ್ತಾ ಇದ್ದಾರೆ. 2) ಯಾವ ರೀತಿ 
ಅಂದಿನ ಸತ್ಯವಿತ್ವಾಸಿಗಳು ಅಗ್ಗಿಕುಂಡೆಗಳಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಲು ಸಿದ್ದರಾದರೂ ಸತ್ಯದಿಂದ ವಿಮುಖರಾಗಲು 
ಸಿದ್ಧರಾಗಲಿಲ್ಲವೋ ಹಾಗೆಯೇ ಈಗಲೂ ಸತ್ಯವಿಶ್ವಾಸಿಗಳು ಎಲ್ಲ ತರದ ಕಷ್ಟ ಕಾರ್ಪಣ್ಯ, ಹಿಂಸೆ ಮರ್ದನಗಳನ್ನು 
ಸಹಿಸಬೇಕಾಗಿ ಬಂದರೂ ಸತ್ಯದ ಮಾರ್ಗದಿಂದ ಮಾತ್ರ ದೂರ ಸರಿಯಬಾರದು. 3) ಯಾವ ಪ್ರಭುವಿನ ಮೇಲೆ ವಿಶ್ವಾಸ 
ವಿರಿಸಿದ ಕಾರಣಕ್ಕಾಗಿ ಸತ್ಯನಿಷೇಧಿಗಳು ಕೆರಳುತ್ತಾರೋ ಮತ್ತು ಯಾರ ಮೇಲಿನ ವಿಶ್ನಾ ಿಸವನ್ನು ಕೈ ಬಿಡುವುದಿಲ್ಲ ವೆಂದು 
ಸತ್ಮವಿಶ್ವಾಸಿಗಳು ಅಚಲರಾಗಿರುವರೋ ಅವನು ಸರ್ವರ ಮೇಲೂ ಸ್ವಾಮ್ಮವುಳ್ಳವನು. ಭೂಮಿ-ಆಕಾಶಗಳೆ ಸಾಮ್ರಾಜ್ಯದ 
ಅಧಿಪತಿ, ಸ್ವಯಂ ಸ್ತುತೃರ್ಹನು. ಅವನು ಉಭಯ ವರ್ಗಗಳ ಸ್ಥಿತಿಗತಿಗಳನ್ನು ವೀಕ್ಸಿಸುತ್ತಿದ್ದಾನೆ. ಆದುದರಿಂದ ಅವರ ಪೈಕಿ. 
ಪ್ರತಿಯೊಂದು ಗುಂಪಿನವರೂ, ತಮ್ಮ ಕರ್ಮದ ಪ್ರತಿಫಲವನ್ನು ಪಡೆದೇ ತೀರುವರೆಂಬುದು ಖಚಿತ. ; 

ಅನಂತರ- ಅಲ್ಲಾಹನ ಹಿಡಿತವು ಅತ್ಯಂತ ಕಠೋರವಾಗಿದೆ. ನಿಮಗೆ ನಿಮ್ಮ ಪಡೆಗಳ ಶಕ್ತಿಯ ಬಗ್ಗೆ ಏನಾದರೂ 
ಭ್ರಮೆಯಿದ್ದರೆ, ನಿಮಗಿಂತ ದೊಡ್ಡ ಪಡೆಗಳನ್ನು ಹೊಂದಿದ್ದೆ ಫಿರ್‌ಔನ್‌ ಮತ್ತು. ಸಮೂದ್‌ಗಳಿಗೆ ಮತ್ತವರ ಸೇನೆಗಳಿಗೆ 
ಒದಗಿದಂತಹ ದುರ್ಗತಿಯಿಂದ ಪಾಠ ಕಲಿಯಿರಿ. ಅಲ್ಲಾಹನ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅವರಿಸಿಕೊಂಡಿದ್ದು, 
ಅದರ ವ್ಯಾಪ್ತಿಯಿಂದ ಹೊರಬರಲು ನಿಮಗೆ ಸಾಧ್ಯವಿಲ್ಲ. ಯಾವ ಕುರ್‌ಆನನ್ನು ಧಿಕ್ಕರಿಸುವುದಾಗಿ ನೀವು ಪಣ 
ತೊಟ್ಟಿರುವಿರೋ ಅದರ ಪ್ರತಿಯೊಂದು ನುಡಿಯೂ ಅಚಲವಾಗಿದೆ. ಅದು ಎಂದೂ ಯಾರಿಗೂ ಬದಲಾಯಿಸಲಾಗದಂತಹ 
'ಲೌಹ್‌ ಮಹ್ಟೂರ್‌'(ಸುರಕ್ಸಿತ ಹಾಳೆಯಲ್ಲಿ ಮುದ್ರಿತವಾಗಿದೆ ಎಂದು ಸತ್ಮನಿಷೇಧಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. 


1140 ಕುರ್‌ಆನ್‌ ವ್ಯಾಖ್ಯಾನ 


ee 7‏ 
ساب By‏ الگار دّاتِ EID‏ ضر 5 
LLL ¥‏ امن وو وت و SASL‏ 


_ . (ಅವತೀರ್ಣ - ಮಕ್ಕಾದಲ್ಲಿ) _ 
ಸೂಕ್ತಗಳು-22 'ರುಕೊಲ್‌-1 
- ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-9) ಸುಭದ್ರ ಕೋಟೆಗಳಿರುವ ಆಕಾಶದಾಣೆ' ವಾಗ್ದಾನ ಮಾಡಲಾಗಿರುವ ಆ ದಿನದ? ಆಣೆ 
ಮತ್ತು ನೋಡುವವನ ಹಾಗೂ ನೋಡಲ್ಪಡುವ ವಸ್ತುವಿನ' ಆಣೆ-ಹೊಂಡದವರು ನಾಶವಾದರು. 


ಭೀಕರವಾಗಿ ಧೆಗಧಗಿಸುವ ಇಂಧನದ ಬೆಂಕಿ ತುಂಬಿದ್ದ (ಹೊಂಡದವರು). ಅವರು ಆ ಹೊಂಡದ 
ಅಂಚಿನಲ್ಲಿ ಕುಳಿತಿದ್ದಾಗ ಮತ್ತು. ಸತ್ಯವಿಶ್ವಾಸಿಗಳ ಮೇಲೆ ತಾವು. ಮಾಡುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದಾಗ"- 


” 1. ಅಂದರೆ ಆಕಾಶದ ಬೃಹದ್ದಾತ್ರದ ನಕ್ಸತ್ರಗಳು ಮತ್ತು ಗ್ರಹಗಳು. 

2. ಅರ್ಥಾತ್‌. ಪುನರುತ್ನಾನ ದನ. 

ಇ 3ಇಲ್ಲಿ ನೋಡುವವನು ಎಂದರೆ ಪುನರುತ್ಥಾನ ದಿನ'ಹಾಜರಾಗುವ ಪ್ರತಿಯೊಬ್ಬ ಮನುಷ್ಯ ಎಂದರ್ಥ. ನೋಡಲ್ಪಡುವ 
ವಸ್ತುವೆಂದರೆ, ಸಾಕ್ಷಾತ್‌ ಪುನರುತ್ನಾನ' ದಿನ: ಅಂದು ಅದರ ಭಯಾನಕ ಸ್ವರೂಪವನ್ನು ಎಲ್ಲರೂ ನೋಡುವರು. 

4. 'ಹೊಂಡದವ'ರು ಎಂದರೆ ದೊಡ್ಡ ದೊಡ್ಡ ಹೊಂಡಗಳನ್ನು ತೋಡಿ, ಅದರಲ್ಲಿ ಬೆಂಕಿಯನ್ನು ಉರಿಸಿ ಸತ್ಯವಿಶ್ವಾಸ 
ಸ್ವೀಣರ ಮಾಡಿದವರನ್ನು ಅವುಗಳಿಗೆ ಎಸೆದು ಅವರು ಉರಿಯುತ್ತಿರುವುದನ್ನು ಕಣ್ಣಾರೆ ಕಂಡು ಸಂತೋಷಪಡುತ್ತಿದ್ದವೆರು. 
ನಾಶವಾದರು ಎಂಬುದರ ಅರ್ಥ- ಅವರ ಮೇಲೆ 'ಶಾಪವೆರಗಿತು ಮತ್ತು ಅವರು ದೇವಯಾತನೆಗೆ ಅರ್ಹರಾದರು ಎಂದು. ಈ 
ಕುರಿ ಮೂರು ವಸ್ತುಗಳ ಆಣೆ ಹಾಕಲಾಗಿದೆ- 1) ಸುಭದ್ರ ಕೋಟೆಗಳಿರುವ ಆಕಾಶ 2) ವಾಗ್ದಾನ ಮಾಡಲಾಗಿರುವ ಪುನರುತ್ನಾನ 
ದಿನ 'ಮತ್ತು 3 ಪುನರುತ್ನಾನ ದಿನದ ಭೀಕರ ದೃಶ್ಯಗಳು ಮತ್ತು ಆ ದೃಶ್ಯಗಳನ್ನು ನೋಡುವ ಅಖಿಲ ಮಾನವ ಕುಲ. ಈ 
ಪೈಕಿ ಮೊದಲನೆಯ ವಸ್ತು ಬೃಹತ್‌ ಅಕಾಶ ಕುಯಗಳ ಮೇಲೆ" ಪ್ರಭುತ್ವ ನಡೆಸುತ್ತಿರುವ ಸರ್ವಶಕ್ತನ ಹಿಡಿತದಿಂದ ಈ ತುಚ್ಛ 
ಹಾಗೂ ದುರ್ಬಲ ಮನುಷ್ಠನು ತಪ್ಪಿ ಸಿಕೊಳ್ಳಲಾರನೆಂಬುದಕ್ಕೆ ಸಾಕ್ಷಿಯಾಗಿದೆ. ಎರಡನೆಯ ಆಣೆಯ ತಾತ್ಸರ್ಯವೇನೆಂದರೆ, ಈ 
'ಭೋಕದಲ್ಲ. ೦ತು ಅವರು ತಾವು ಮಾಡಬಯಸಿದ ಅಕ್ರಮಗಳನ್ನೆಲ್ಲಾ ಮಾಡಿ ಬಟ್ಟರು. ಆದರೆ ಜನರಿಗೆ ಎಚ್ಚರಿಕೆ ನೀಡಲಾಗಿರುವ 
ಆ ದಿನವಂತು ಖಂಡಿತವಾಗಿಯೂ ಬರಲಿದೆ. ಅರದು ಪ್ರತಿಯೊಬ್ಬ ಮರ್ದಿತನಿಗೆ ನ್ಯಾಯ ಸಿಗುವುದು ಮತ್ತು ಪ್ರತಿಯೊಬ್ಬ ಅಕ್ರಮಿಗೆ 
ಶಿಕ್ಷೆಯನ್ನು ನೀಡಲಾಗುವುದು. ಮೂರನೆಯ ಆಣೆಯ ತಾತ್ಸರ್ಯವೇನೆಂದರೆ- ಆ ಅಕ್ರಮಿಗಳು ಹೇಗೆ ಆ ಅಸಹಾಯಕ 
ಸತ್ಯವಿಶ್ವಾಸಿಗಳು ಉರಿಯುತ್ತಿರುವ ಮೋಜನ್ನು ನೋಡುತ್ತಿದ್ದರೋ ಅದೇ ರೀತಿಯಲ್ಲಿ ಅವರಿಗೆ ಪುನರುತ್ನಾನ ದಿನ ಎಂತಹ 
ಶಿಕ್ಷೆ ಕೊಡಲಾಗುತ್ತಿದೆಯೆಂಬುದನ್ನು ಅಖಿಲ ಮಾನವ ಕೋಟಿಯೇ ನೋಡುವುದು. ಹೊಂಡಗಳಲ್ಲಿ ಬೆಂಕಿಯನ್ನು ಉರಿಸಿ 


ಕಾಂಡ-30 


85. ಅಲ್‌" ಬುರೂಜ್‌ 1141 


YEAS UE exh 4 sly Fa ab 
ದೆ 


ಕ ےی‎ 255 7 5 > 

METS eS ANSE Got OEE 155 

> 4 ۰ ِ ಬ - سس وک بے‎ ಸ್‌ 

5 2 Gh eA ON کہ‎ LE مدان‎ 
ಆ ಸೆತ್ಯವಿಶ್ವಾಸಿಗಳೊಂದಿಗೆ ಅವರ ಹಗೆತನವು ಪ್ರಚಂಡನೂ, ಸ್ವಯಂ i ಭೂಮಿ ಮತ್ತು 
ಆಕಾಶಗಳ ಸಾಮ್ರಾಜ್ಯದ ಅಧಿಪತಿಯೂ ಆಗಿರುವ ಅಲ್ಲಾಹನ ಮೇಲೆ ಅವರು ವಿಶ್ವಾಸವಿರಿಸುತ್ತಾರೆಂಬುದರ 

ಹೊರತು ಬೇರಾವುದೇ ಕಾರಣದಿಂದಾಗಿರಲಿಲ್ಲ: ಆ ಅಲ್ಲಾಹನು ಸಕಲವನ್ನೂ ವೀಕ್ಷಿಸುತ್ತಿರುವನು. 
(10-11) ಯಾರು ಸತ್ಯವಿಶ್ವಾಸಿಗಳಾದ ಸ್ತ್ರೀ ಪುರುಷರ ಮೇಲೆ ಮರ್ದನವೆಸಗಿದರೋ ಮತ್ತು ಆ ಬಳಿಕ 
ಪಶ್ಚಾತ್ರಾಪ ಪಡಲಿಲ್ಲ ವೋ ಅವರಿಗೆ ಖಂಡಿತವಾಗಿಯೂ ನರಕದ ಯಾತನೆ ಇದೆ ಮತ್ತು ಅವರಿಗೆ ಸುಡುವ 


ಸತ್ಮವಿಶ್ವಾಸಿಗಳನ್ನು ಅದರಲ್ಲಿ ಎಸೆಯುವ ಅನೇಕ ಘಟನೆಗಳ ವರದಿ ಇತಿಹಾಸದಲ್ಲಿ ಸಿಗುತ್ತದೆ. ಲೋಕದಲ್ಲಿ ಇಂತಹ ಘಟನೆಗಳು 
ಅನೇಕ ಬಾರಿ ನಡೆದಿವೆಯೆಂದು ಇದರಿಂದ ತಿಳಿಯುತ್ತದೆ. 

ಈ ಪೈಕಿ ನಚ್ರಾನಿನ ಘಟನೆಯು ಅತ್ಯಂತ ಪ್ರಸಿದ್ಧವಾದುದು. ಇದನ್ನು ಇಬ್ದ್‌ಹಿಶಾಮ್‌ ತಬರೀ, ಇಬ್ನ್‌ ಖಲ್ಲೂನ್‌ 
ಮತ್ತು 'ಮುಲ್‌ಜಮುಲ್‌ ಬುಲ್‌ದಾನ್‌'ನ ಕರ್ತೃ ಮೊದಲಾದ ಮುಸ್ಲಿಮ್‌ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಇದರ 
ಸಾರಾಂಶ ಹೀಗಿದೆ. 'ಹಿಮ್‌ಯರ್‌' (ಯಮನ್‌)ನ ಅರಸ ತುಬಾನ್‌ ಅಸ್‌ಅದ್‌ ಅಬೂಕರಿಬ್‌ ಒಮ್ಮೆ ಯತ್ರಿಬ್‌ಗೆ(ಮದೀನಾಕ್ಕೆ) 
ಹೋದನು. ಅಲ್ಲಿ ಯಹೂದಿಯರಿಂದ ಪ್ರಭಾವಿತನಾಗಿ ಯಹೂದೀ ಮತವನ್ನು ಸ್ವೀಕರಿಸಿಕೊಂಡನು. ಆ ಬಳಿಕ ಬನೀ ಕುರೈರುಃ 
ದ ಇಬ್ಬರು ಯಹೂದೀ ವಿದ್ವಾಂಸರನ್ನು ತನ್ನ ಸಂಗಡ ಯಮನಿಗೆ ಕರೆದುಕೊಂಡು ಹೋದನು. ಅಲ್ಲಿ ಅವನು ಬೃಹತ್‌ 
ಪ್ರಮಾಣದಲ್ಲಿ ಯಹೂದಿತ್ವದ ಪ್ರಚಾರ ನಡೆಸಿದನು. ಅವನ ಮಗನಾದ ದೂನವಾಸ್‌ ಅವನ ಉತ್ತ, ರಾಧಿಕಾರಿಯಾದನು. ಅವನು 
ಕ್ರೈಸ್ತರ ಭದ್ರ ಕೋಟೆಯಾಗಿದ್ದ ದಕ್ಷಿಣ ಅರೇಬಿಯಾದ ನಜ್‌ರಾನಿನ ಮೇಲೆ" ಧಾಳಿ ಮಾಡಿದನು. ಅಲ್ಲಿ ಕ್ರೈಸ್ತ ಮತವನ್ನು 
ಅಳಿಸಿ ಅಲ್ಲಿಯ ನಾಗರಿಕರನ್ನು ಯಹೂದಿತ್ವ ಸ್ವೀಕರಿಸುವಂತೆ ನಿರ್ಬಂಧಿಸುವುದು ಅವನ ಉದ್ದೇಶವಾಗಿತ್ತು. (ಅವರು ಹ 
ಈಸಾರ(ಅ) ಮೂಲ ಧರ್ಮಾವಲಂಬಿಗಳಾಗಿದ್ದರೆಂದು" ಇಬ್ದ್‌ಹಿಶಾಮ್‌ ಹೇಳುತ್ತಾರೆ.) ನಜ್ರಾನಿಗೆ ತಲಪಿ ಅವನು ಜನರಿಗೆ 
ಯಹೂದಿತ್ವ ಸ್ವೀಕಾರದ ಕರೆಕೊಟ್ಟನು. ಆದರೆ ಅವರು ನಿರಾಕರಿಸಿದರು. ಇದಕ್ಕಾಗಿ ಅವನು ಅನೇಕರನ್ನು ಬೆಂಕಿ ಉರಿಯು 
ತ್ತಿರುವ ಹೊಂಡಗಳಿಗೆ ಎಸೆದು ಸುಟ್ಟು ಹಾಕಿಸಿದನು. ಇನ್ನೂ ಅನೇಕರನ್ನು ವಧಿಸಿದನು. ಹೀಗೆ ಇಪ್ಪತ್ತು ಸಾವಿರ ಮಂದಿ 
ಕೊಲ್ಲಲ್ಪಟ್ಟರು. ಕೊನೆಗೆ ಇತಿಯೋಪಿಯಾದ 70 ಸಾವಿರ ಸೈನಿಕರ ಸೇನೆಯೊಂದು ಅರ್ಯಾತ್‌ ಎಂಬ ದಂಡನಾಯಕನ 
ನೇತೃತ್ವದಲ್ಲಿ ಯಮನಿನ ಮೇಲೆ ಧಾಳಿ ಮಾಡಿತು. ದೂನವಾಸ್‌ ಕೊಲ್ಲಲ್ಪಟ್ಟನು. ಯಹೂದಿ ಸಾಮ್ರಾಜ್ಯ ಅಳಿದು ಹೋಯಿತು. 
ಯಮನ್‌ ಇತಿಯೋಪಿಯಾದ ಕ್ರೈಸ್ತ ಸಾಮ್ರಾಜ್ಯದ ಒಂದು ಭಾಗವಾಗಿ ಬಿಟ್ಟಿತು. 

ಇಸ್ಲಾಮೊ ಇತಿಹಾಸಕಾರರ ಈ ವರದಿಯನ್ನು ಇತರ ಐತಿಹಾಸಿಕ ಮೂಲಗಳೂ ಸೆಮರ್ಥಿಸುವುದು ಮಾತ್ರವಲ್ಲ 
ಅವುಗಳಿಂದ ನಮಗೆ ಈ ಕುರಿತು ಮತ್ತಷ್ಟು ವಿವರಗಳೂ ಸಿಗುತ್ತಿವೆ. ಆ ಮೂಲಗಳ ಪ್ರಕಾರ ಅಕ್ರಮ ಮತ್ತು ای‎ 
ಪ್ರಸ್ತುತ ಘಟನೆಗಳು دح‎ 523ರ ಅಕ್ಟೋಬರ್‌ ತಿಂಗಳಲ್ಲಿ ನಡೆದಿದ್ದುವು. ದೂನವಾಸನ ಹಿಮ್‌ಯರೀ ಸಾಮ್ರಾಜ್ಯವು ಕ್ರಿ. 
525ರಲ್ಲಿ ಪತನಗೊಂಡಿತು. ಆಧುನಿಕ ಯುಗದಲ್ಲಿ ಯಮನ್‌ನ ಪ್ರಾಚ್ಮವಸ್ತು ಸಂಶೋಧಕರಿಗೆ ದೊರೆತಿರುವಂತಹ 'ಹಿಸ್ಟ್‌ 
ಗುರಾಬ್‌'ನ ಶಿಲಾಲೇಖಗಳು ಇದನ್ನು ಸಮರ್ಥಿಸುತ್ತವೆ. ಕ್ರಿ.ಶ. ಆರನೆಯ ` ಶತಮಾನದ ಅನೇಕ ಕ್ರೈಸ್ತ ಬರಹಗಳಲ್ಲಿ 
'ಅಸ್‌ಹಾಬುಲ್‌ ಉಖ್‌ದೂಬ್‌'ರ (ಹೊಂಡದವರ) ಈ ಘಟನೆಯ ವಿವರಗಳನ್ನು ನೀಡಲಾಗಿದ್ದು ಆ ಪೈಕಿ ಕೆಲವು ಆ 
ಕ್ರೌರ್ಯವು ನಡೆಯುತ್ತಿದ್ದ ಕಾಲದಲ್ಲೇ ಬರೆಯಲ್ಪಟ್ಟಿವುಗಳು ಮತ್ತು ದೃಕ್ಸಾಕ್ಸಿಗಳಿಂದ ಕೇಳಿ ಬರೆಯಲ್ಪಟ್ಟಿವುಗಳಾಗಿವೆ. ಇವುಗಳ 
ಪೈಕಿ ಮೂರು ಗ್ರಂಥಗಳನ್ನು ಬರೆದವರು ಈ ಘಟನೆಯ ಸಮಕಾಲೀನರು. ಬ 

5. ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಅಲ್ಲಾಹನ ಗುಣವಿಶೇಷಗಳ ಪ್ರಕಾರ ಅವನೇ ವಿಶ್ವಾಸವಿರಿಸಲು ಅರ್ಹ 
ನಾಗಿರುತ್ತಾನೆ ಮತ್ತು ಯಾರಾದರೂ ಅವನ ಮೇಲೆ ವಿಶ್ವಾಸವಿರಿಸಿದ ಬಗ್ಗೆ ಕೆರಳುವವರು ಅಕ್ರಮಿಗಳಾಗಿರುತ್ತಾರೆ. 7+ 


ಕಾಂಡ-30 


112. ಕುರ್‌ಆನ್‌ ವ್ಯಾಖ್ಯಾನ 


یو ೨7‏ رر پر ےسیو سے - a‏ کا 
FM YS Wl LLL OS BAN AS‏ 
سو س ہہ ک یکے سط ۴ہ 2 33% 5 mg > Fras‏ 
ANB 5 3‏ ٹفروا SAG‏ 35 
ری دور لاصو BC AG COLE‏ | 
ರ‏ مہ ೦‏ مین ن ಔಶಟ ೫೫‏ ( 
'ಯಾತನೆ ಇದೆ. ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರಿಗೆ ಮತ್ತು ಸತ್ಕರ್ಮವೆಸಗಿದವರಿಗೆ ನಿಶ್ಚಯವಾಗಿ ಸ್ವರ್ಗೋದ್ಯಾನ‏ 
ಗಳಿವೆ. ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಇದೇ ಮಹಾ ಯಶಸ್ಸು.‏ 
ನಿಜಕ್ಕೊ ನಿಮ್ಮ ಪ್ರಭುವಿನ ಹಿಡಿತವು ಬಹಳ ಕಠಿಣವಾದುದು. ಅವನೇ ಪ್ರಥಮ ಬಾರಿ‏ )2-14 
ಸೃಷ್ಟಿಸುತ್ತಾನೆ ಮತ್ತು ಅವನೇ ಪುನಃ ಸೃಷ್ಟಿಸುವನು ಮತ್ತು ಅವನು ಮಹಾಕ್ಷಮಾಶೀಲನೂ, ಪ್ರೀತಿಸುವವನೂ‏ 
ಆಗಿರುತ್ತಾನೆ.‏ 


(15-22) ಅವನು ವಿಶ್ವಸಿಂಹಾಸನದ ಒಡೆಯನು, ಪರಮೋನ್ನತನು. ಮತ್ತು ತಾನಿಚ್ಛಿಸಿದ್ದನ್ನು ಮಾಡಿ 
ಬಿಡುವವನು.? ನಿಮಗೆ ಸೇನೆಗಳ ಸಮಾಚಾರ ತಲುಪಿದೆಯೇ? ಫಿರ್‌ಔನ್‌ ಮತ್ತು ಸಮೂದರ (ಸೇನೆಗಳ 


4; 4 ಟ್ಟಿ ಹಹ 


"ಸಮಾಚಾರ? ಆದರೆ, ಸತ್ಯನಿಷೇಧಿಗಳು ಸುಳ್ಳಾಗಿಸುವುದರಲ್ಲೇ ಮಗ್ನರಾಗಿದ್ದಾರೆ. ವಸ್ತುತಃ ಅಲ್ಲಾಹನು 
ಅವರನ್ನು ಸುತ್ತುವರಿದಿದ್ದಾನೆ. (ಅವರ ನಿರಾಕರಣೆಯಿಂದ ಈ ಕುರ್‌ಆನಿಗೇನೂ ನಷ್ಟವಿಲ್ಲ). ವಾಸ್ತವದಲ್ಲಿ ಈ 
ಕುರ್‌ಆನ್‌ ಅತ್ಕುನ್ನತ ಮಟ್ಟದ್ದಾಗಿದೆ. ಸುರಕ್ಷಿತವಾಗಿರುವ ಹಾಳೆಯಲ್ಲಿ (ಮುದ್ರಿತವಿದೆ). 


6. ನರಕ ಯಾತನೆಯ ಬಗ್ಗೆ ಪ್ರಸ್ತಾಪಿಸಿದ ಬಳಿಕ ಪ್ರತ್ಯೇಕವಾಗಿ, ಸುಡುವ ಶಿಕ್ಷೆಯನ್ನು ಪ್ರಸ್ತಾಪಿಸಿರುವುದೇಕೆಂದರೆ ಅವರು 
ಮರ್ದಿತರನ್ನು ಬೆಂಕಿ ತುಂಬಿದ ಹೊಂಡಗಳಿಗೆ ಎಸೆದು ಜೀವಂತ ಸುಟ್ಟು ಹಾಕಿದ್ದರು. ಪ್ರಾಯಶಃ ಈ ಅಕ್ರಮಿಗಳನ್ನು 
ಪರಲೋಕದಲ್ಲಿ ನರಕದ ಸಾಮಾನ್ಯ ಬೆಂಕಿಗಿಂತ ಭಿನ್ನವಾದ ಮತ್ತು ನರಕಾಗ್ನಿಗಿಂತಲೂ ತೀಕ್ಸ್ಮವಾದ ಒಂದು ಬೆಂಕಿಯಲ್ಲಿ 
ಸುಡಲಾಗುವುದು. 

7. ಅವನು 'ಕ್ಷಮಾಶೀಲನು' ಎಂದು ಹೇಳುವ ಮೂಲಕ ಒಬ್ಬ ವ್ಯಕ್ತಿ ತನ್ನ ಪಾಪಗಳಿಂದ ಪಶ್ಚಾತ್ತಾಪಪಟ್ಟು ಅವುಗಳಿಂದ 
ದೂರವಿದ್ದರೆ ಅವನಿಗೆ ಅಲ್ಲಾಹನ ಕೃಪಾಶ್ರಯವು ಸಿಗಬಹುದೆಂಬ ನಿರೀಕ್ಷೆಯನ್ನು ಮೂಡಿಸಲಾಗಿದೆ. 'ಪ್ರೀತಿಸುವವನು' ಎನ್ನುವ | 
ಮೂಲಕ ಅವನಿಗೆ ತನ್ನ ಸೃಷ್ಟಿಗಳ ಮೇಲೆ ದ್ವೇಷವೇನೂ ಇಲ್ಲ. ಅವನು ವಿನಾಕಾರಣ ತನ್ನ ದಾಸರನ್ನು ಯಾತನೆಗೆ 
ಗುರಿಪಡಿಸುವುದಿಲ್ಲ, ತಾನೇ - ಸೃಷ್ಟಿಸಿರುವ ಸೃಷ್ಟಿಗಳನ್ನು ಅವನು ತುಂಬಾ ' ಪ್ರೀತಿಸುತ್ತಾನೆ ಮತ್ತು ವಿದ್ರೋಹ ನೀತಿಯನ್ನು 
ಬಿಡಲೊಲ್ಲದ ಜನರನ್ನು ಮಾತ್ರ ಅವನು ಶಿಕ್ಲಿಸುತ್ತಾನೆ ಎಂದು ತಿಳಿಸಲಾಗಿದೆ. ಅರ್ಶ್‌ನ(ವಿಶ್ವಸಿಂಹಾಸನದ) ಒಡೆಯನೆಂದು 
ಹೇಳುವ ಮೂಲಕ - ಅಖಿಲ ವಿಶ್ವ ಸಾಮ್ರಾಜ್ಯದ ಸಾಮ್ರಾಟನು ಅವನೇ ಆಗಿದ್ದು ಅವನ ವಿರುದ್ಧ ಬಂಡೆದ್ದವನು ಅವನ 
ಹಿಡಿತದಿಂದ ತಪ್ಪಿಸಿಕೊಂಡು ಎಲ್ಲಿಗೂ ಪಲಾಯನ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಮನವರಿಕೆ ಮಾಡಿಸಲಾಗಿದೆ. ಅವನು 
ಪರಮೋನ್ನತನೆಂದು ಹೇಳುವ ಮೂಲಕ, ಇಂತಹ ಸ್ಥಾನಮಾನಗಳನ್ನು ಹೊಂದಿರುವವನ ಏರುದ್ಧ ಭಂಡತನ ತೋರುವ ಮಾನವನ 
ಅಲ್ಪತನದ ಬಗ್ಗೆ ಎಚ್ಚರಿಕೆ ಕೊಡಲಾಗಿದೆ. ಕೊನೆಯದಾಗಿ- ಅವನು, “ತಾನಿಚ್ಛಿಸಿದ್ದನ್ನು ಮಾಡಿ ಬಿಡುವವನು" ಎಂಬ 
ಗುಣವಿಶೇಷವನ್ನು ಹೇಳಲಾಗಿದೆ. ಅರ್ಥ್‌ತ್‌- ಅಲ್ಲಾಹನು ಏನನ್ನಾದರೂ ಮಾಡಬೇಕೆಂದು ಇಚ್ಛಿಸಿದರೆ, ಅದನ್ನು ತಡೆಯುವಂತಹ 
ಶಕ್ತಿ ಯಾರಿಗೂ ಇಲ್ಲ. ' 


ಕಾಂಡ-30 


85. ಅಲ್‌ ಬುರೂಜ್‌ 1143 


8. ಇದು, ತಮ್ಮ ಶಕ್ತಿಶಾಲಿ ಪಡೆಗಳ ಮೇಲಿನ ಭರವಸೆಯಲ್ಲಿ ದೇವನ ಈ ಭೂಮಿಯಲ್ಲಿ ವಿದ್ರೋಹವೆಸಗುತ್ತಿದ್ದ 
ಜನರನ್ನುದ್ದೇಶಿಸಿ ಹೇಳಲಾಗುತ್ತಿರುವ ಮಾತು. ಇದಕ್ಕೆ ಮುಂಚೆ ತಮ್ಮ ಸಂಘ ಶಕ್ತಿಯ ಅಹಂಕಾರದಿಂದ ವಿದ್ರೋಹ 
ಗಳನ್ನೆಸಗುತ್ತಿದ್ದವರ ಗತಿ ಏನಾಯಿತು ಮತ್ತು ಅವರು ಎಂತಹ ಗತಿಯನ್ನು ಕಂಡರೆಂಬುದು ನಿಮಗೆ ತಿಳಿದಿದೆಯೇ? 


ಎಂದು ಅವರೊಡನೆ ಕೇಳಲಾಗಿದೆ. 
9. ತಾತ್ಸರ್ಯವೇನೆಂದರೆ, ಕುರ್‌ಆನಿನಲ್ಲಿ ಲಿಖಿತವಾಗಿರುವ ವಿಷಯಗಳು ಅವಿನಾಶಿ ಹಾಗೂ ಅಚಲವಾಗಿವೆ ಮತ್ತು ಯಾವ 


ಬದಲಾವಣೆಯನ್ನೂ ಮಾಡಲಾಗದ ಅಲ್ಲಾಹನ 'ಲೌಹಿಮ್ಮಹ್‌ಫೂರು್‌'ನಲ್ಲಿ ಇದು ದಾಖಲಿಸಲ್ಪಟ್ಟಿದೆ. 


ಕಾಂಡ-30 


1144 ಕುರ್‌ಆನ್‌ ವ್ಯಾಖ್ಯಾನ" 


ಪರಿಚಯ 


ಹೆಸರು 
ಮೊದಲ ಸೂಕ್ತದಲ್ಲೇ ಇರುವ 'ಅತ್ತಾರಿಕ್‌' ಎಂಬ ಪದವನ್ನು ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಈ ಅಧ್ಯಾಯದ ವಿವರಣಾಶೈಲಿಯು ಮಕ್ಕಾದಲ್ಲಿ ಅವಶೀರ್ಣಗೊಂಡ ಆರಂಭಕಾಲದ ಅಧ್ಯಾಯಗಳನ್ನು ಹೋಲುತ್ತದೆ. 
ಆದರೆ ಇದು ಮಕ್ಕಾದ ಸತ್ಯನಿಷೇಧಿಗಳು ಕುರ್‌ಆನ್‌ ಮತ್ತು ಪ್ರವಾದಿ ಮುಹಮ್ಮದ್‌ರ(ಸು ಸಂದೇಶವನ್ನು ಸೋಲಿಸೆಲಿಕ್ಕಾಗಿ 
"ಎಲ್ಲ ಬಗೆಯ ಕುತಂತ್ರಗಳನ್ನು ನಡೆಸುತ್ತಿದ್ದ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯವಾಗಿದೆ. 


ಚರ್ಚಾ ವಿಷಯಗಳು ۱ - 

ಇದರಲ್ಲಿ ಎರಡು ವಿಷಯಗಳು ವಿವರಿಸಲ್ಪಟ್ಟಿವೆ- 1) ಮಾನವನು ಮರಣಾನಂತರ ಅಲ್ಲಾಹನ ಮುಂದೆ ಹಾಜರಾಗಲಿಕ್ಕಿದೆ. 
2) ಕುರ್‌ಆನ್‌ ಒಂದು ನಿರ್ಣಾಯಕ ಸೆ ಸಂದೇಶವಾಗಿದ್ದು, ಸತ್ನ ನಿಷೇಧಿಗಳ ಯಾವ ಯೋಜನೆಯೂ, ಯಾವ ಕುತಂತ್ರವೂ ಅದನ್ನು 
ಸೋಲಿಸಲಾರದು. 

ಪ್ರಥಮವಾಗಿ, ವಿಶ್ವದಲ್ಲಿ ಒಬ್ಬ ಮೇಲ್ವಿಚಾರಕನಿಲ್ಲದೆಯೇ ತನ್ನ ಸ್ಥಾನದಲ್ಲಿ ಉಳಿದಿರುವಂತಹ ವಸ್ತು ಯಾವುದೂ ಇಲ್ಲು 

'ಎಂಬುದಕ್ಕೆ ಆಕಾಶದ ತಾರೆಗಳನ್ನು ಸಾಕ್ಟ್ಯೈದ ರೂಪದಲ್ಲಿ ಮುಂದಿಡಲಾಗಿದೆ. ತರುವಾಯ, ಮಾನವನನ್ನು ಯಾವ ರೀತಿ ಕೇವಲ 
ವೀರ್ಯದ ಒಂದು ಬಿಂದುವಿನಿಂದ ಅಸ್ತಿತ್ವಕ್ಕೆ ತರಲಾಯಿತು ಮತ್ತು ಅವನು ಜೀವಂತ, ಸಕ್ರಿಯ ಮಾನವನಾಗಿ ನಿರ್ಮಿತ 
ನಾದನು ಎಂಬುದರ ಕಡೆಗೆ ಅವನ ಗಮನ ಸೆಳೆಯಲಾಗಿದೆ. ಅನಂತರ- ಅವನನ್ನು ಈ ರೀತಿಯಲ್ಲಿ ಅಸ್ತಿತ್ವಕ್ಕೆ ತಂದ ದೇವನೇ 
ಖಂಡಿತವಾಗಿಯೂ ಅವನನ್ನು ಪುನಃ ಸೃಷ್ಟಿಸಲು ಸಮರ್ಥನಾಗಿದ್ದಾನೆ. ಈ ಲೋಕದಲ್ಲಿ ಮರೆಯಾಗಿದ್ದಂತಹ ಮನುಷ್ಯನ ಎಲ್ಲ 
ರಹಸ್ಯಗಳ ವಿಚಾರಣೆ ನಡೆಸುವುದೇ ಆ ದ್ವಿತೀಯ ಜನನದ ಉದ್ದೇಶವಾಗಿರುವುದು ಎಂದು ತಿಳಿಸಲಾಗಿದೆ. 

ಕೊನೆಯದಾಗಿ, ಆಕಾಶದಿಂದ ಮಳೆ ಸುರಿಯುವುದು ಮತ್ತು ಭೂಗರ್ಭದಿಂದ ಸಸ್ಯಗಳು ಬೆಳೆಯುವುದು ಕೇವಲ 
'ಆಟಿಬಾಗಿರದೆ ಒಂದು ಗಂಭೀರ ಕ್ರಿಯೆಯಾಗಿರುವಂತೆಯೇ ಕುರ್‌ಆನಿನಲ್ಲಿ ವಿವರಿಸಲಾಗಿರುವ ವಾಸ್ತವಿಕತೆಗಳು ಕೂಡಾ 
ತಮಾಷೆಯ ವಿಷಯಗಳಾಗಿರದೆ, ಪರಿಪಕ್ಕವಾದ ಅಚಲ ಸತ್ಯಗಳಾಗಿವೆ. ಸತ್ಯನಿಷೇಧಿಗಳು ತಮ್ಮ ಕುತಂತ್ರಗಳು ಕುರ್‌ಆನನ್ನು 
ಪರಾಜಯಗೊಳಿಸಬಲ್ಲವೆಂಬ ಅಪಗ್ರಹಿಕೆಗೊಳಗಾಗಿದ್ದಾರೆ. ಆದರೆ, ಅಲ್ಲಾಹನು ಕೂಡಾ ಒಂದು ತಂತ್ರ ಹೂಡುತ್ತಿದ್ದು, 
ಅವನ ತಂತ್ರದ ಮುಂದೆ ಸತ್ಮನಿಷೇಧಿಗಳ ಎಲ್ಲ ಕುತಂತ್ರಗಳೂ ನಿಷ್ಟಲವಾಗುವುವು ಎಂಬುದು ಅವರಿಗೆ ತಿಳಿದಿಲ್ಲ 
ಎಂದು ಹೇಳಲಾಗಿದೆ. ಅನಂತರ- ತಾವು ಸ್ವಲ್ಪ ಸಹನೆ ವಹಿಸಿರಿ ಇನ್ನು ಸ್ವಲ್ಪ ಕಾಲ ಸತ್ಯನಿಷೇಧಿಗಳಿಗೆ ಅವರಿಚ್ಛಿಸುವ 
ಕೆಲಸಗಳನ್ನು ಮಾಡಲು ಬಿಡಿರಿ ಅವರ ಅಂತಿಮ ಗಶಿಯೇನೆಂಬುದು ಸ್ವತಃ ಅವರಿಗೇ ತಿಳಿಯುವ ಕಾಲ ದೂರವಿಲ್ಲ 
ಎಂದು ಒಂದೆಡೆ ಪ್ರವಾದಿವರ್ಯರಿಗೆ(ಸ) ಸಾಂತ್ಸನ ನೀಡಿದ್ದರೆ, ಅದೇ ಮಾತಿನ ಮೂಲಕ ಸತ್ಯನಿಷೇಧಿಗಳಿಗೆ ಪರೋಕ್ಷ 
ಎಚ್ಚರಿಕೆಯನ್ನೂ ನೀಡಲಾಗಿದೆ. 


86, ಆತ್ತಾರಿಕ್‌ 1145 


روس 


اہ 


ರಿಕ ہے‎ ಹಿ pe ಔತ ls ۲ 
hE مقر‎ NEL GES ھن‎ 


| 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತೆಗಳು-17 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-17 ಆಕಾಶದಾಣೆ ಮತ್ತು ರಾತ್ರಿಯಲ್ಲಿ ಕಾಣಿಸಿಕೊಳ್ಳುವ ವಸ್ತುವಿನಾಣೆ. ರಾತ್ರಿ ಕಾಣಿಸಿಕೊಳ್ಳುವ 
ಆ ವಸ್ತುವೇನೆಂದು ನಿಮಗೇನು ಗೊತ್ತು? ಮಿನುಗುವ ನಕ್ಸೆತ್ರ. ಮೇಲ್ವಿಜಾರಕನಿಲ್ಲದಂತಹ ಜೀವವೊಂದೂ 
وی‎ ಇನ್ನು: ಮನುಷ್ಯನು ತಾನು .ಯಾವ ವಸ್ತುವಿನಿಂದ ಸೃಷ್ಟಿಸಲ್ಪಟ್ಟಿರುವೆನು ಎಂಬುದನ್ನಾದರೂ 
ಸ್ವಲ್ಪ ನೋಡಿಕೊಳ್ಳಲಿ. ಅವನು ಒಂದು ಚಿಮ್ಮುವ ದ್ರವದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಅದು ಬೆನ್ನು ಮತ್ತು 


1. ಮೇಲ್ವಿಚಾರಕನೆಂದರೆ, ಭೂಮಿ-ಆಕಾಶಗಳಲ್ಲಿರುವ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಸ್ತುಗಳನ್ನು ನೋಡಿ 
ಕೊಳ್ಳುತ್ತಿರುವ ಮತ್ತು ಸಂರಕ್ಷಿಸುತ್ತಿರುವ ಸಾಕ್ಷಾತ್‌ ಅಲ್ಲಾಹನು. ಅವನು ಸೃಷ್ಟಿಸಿದುದರಿಂದಲೇ ಪ್ರತಿಯೊಂದು ವಸ್ತು ುವೂ ಅಸ್ತಿತ್ವಕ್ಕೆ 
ಬಂದಿದೆ. ಅವನು ಉಳಿಸಿರುವುದರಿಂದಲೇ ಪ್ರತಿಯೊಂದು ವಸ್ತುವೂ ಉಳಿದುಕೊಂಡಿದೆ. ಅವನು ಆಧರಿಸಿಕೊಂಡಿರುವುದರಿಂದಲೇ 
ಪ್ರತಿಯೊಂದು ವಸ್ತುವೂ ತನ್ನ ಸ್ಥಾನದಲ್ಲಿ ನಿಂತಿದೆ. ಪ್ರತಿಯೊಂದು ವಸ್ತುವಿನ ಅವಶ್ಯಕತೆಗಳನ್ನು ಪೂರೈಸಿಕೊಡುವ ಮತ್ತು ಒಂದು 
ನಿಶ್ಚಿತ ಕಾಲದವರೆಗೆ ಏಿಷತ್ತುಗಳಿಂದ ರಕ್ಷಿಸುವ ಹೊಣೆಯನ್ನು ಅವನೇ ವಹಿಸಿಕೊಂಡಿದ್ದಾನೆ. ಈ ಕುರಿತು ಆಕಾಶದ ಮತ್ತು 
ನಿಶಾಂಧಕಾರದಲ್ಲಿ ಗೋಚರಿಸುವ ಪ್ರತಿಯೊಂದು ನಕ್ಸತ್ರದ ಮತ್ತು ಗ್ರಹದ ಆಣೆ ಹಾಕಲಾಗಿದೆ. (ಅನ್ನಜ್ಮುಸ್ಸಾಕಿಬ್‌' ಎಂಬ 
ಪದವು ಶಬ್ದಕೋಶದ ಪ್ರಕಾರ ಏಕವಚನ ಪದವಾಗಿದ್ದರೂ ಇದರ ಅರ್ಥ ನಕ್ಷತ್ರವರ್ಗ ಎಂದಾಗಿದೆಯೇ ಹೊರತು.ಕೇವಲ ಒಂದು 
ನಕ್ಷ ್ಲಿತ್ರವೆಂದಲ್ಲ) ರಾತ್ರಿ ವೇಳೆ ಆಕಾಶದಲ್ಲಿ ಹೊಳೆಯುತ್ತಿರುವ ಅಸಂಖ್ಯ ಗ್ರಹ ನಕ್ಸತ್ರಗಳ ಪೈಕಿ ಪ್ರತಿಯೊಂದರ ಅಸ್ಪಿತ್ವವು- 
ಅದನ್ನು ಸೃಷ್ಟಿಸಿದ, اس‎ ವಾತಾವರಣದಲ್ಲಿ ಅದನ್ನು ಸ್ಥಾಪಿಸಿದ ಮತ್ತು ಅದು ತನ್ನ ಸ್ಥಾನದಿಂದ ಕುಸಿದು ಬೀಳದಂತೆ 
ಹಾಗೂ ಅಸೆಂಖ್ಯ ತಾರೆಗಳ ಚಲನೆಯ ವೇಳೆ ಅದು ಯಾವುದೇ ತಾರೆಯೊಂದಿಗೆ ಫುರ್ಷಿಸದಂತೆ ಮತ್ತು ಇತರ ತಾರೆಗಳು 
ಅದರೊಂದಿಗೆ ಘರ್ಷಿಸದಂತೆ ಅದನ್ನು ಸಂರಕ್ಸಿಸುವಂತಹ ಒಬ್ಬನು ಖಂಡಿತ ಇದ್ದಾನೆಂಬುದಕ್ಕೆ ಸಾಕ್ಷಿಯಾಗಿದೆ. ಇದೇ ರೀತಿ 
ಅಲ್ಲಾಹನು ವಿಶ್ವದ ಪ್ರತಿಯೊಂದು ವಸ್ತುವಿನ ಮೇಲ್ವಿಚಾರಣೆ ನಡೆಸುತ್ತಾನೆ ಎಂಬ ಅರ್ಥದಲ್ಲಿ ಈ ಆಣೆ ಹಾಕಲಾಗಿದೆ. 

2. ಬಾನಲೋಕದ ಕಡೆಗೆ ಗಮನ ಸೆಳೆದ ಬಳಿಕ ಈಗ ಮಾನವನಿಗೆ- ಅವನನ್ನು ಯಾವ ರೀತಿ ಸೃಷ್ಟಿಸಲಾಗಿದೆ? ತಂದೆಯ 
ಶರೀರದಿಂದ ಹೊರಬರುವ ಕೋಟ್ಕಾವಧಿ, ಸೂಕ್ಷ್ಮ ವೀರ್ಯಾಣುಗಳ ಪೈಕಿ ಒಂದನ್ನು ಮತ್ತು ತಾಯಿಯ ಶರೀರದಿಂದ ಹೊರಡುವ 
ಅನೇಕ ಅಂಡಾಣುಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿ ಅವೆರಡನ್ನೂ ಒಂದು ಸಂದರ್ಭದಲ್ಲಿ ಸಂಯೋಜಿಸಿ ಅದರಿಂದ ಒಬ್ಬ 
ನಿರ್ದಿಷ್ಟ ಮಾನವನ ಗರ್ಭಧಾರಣೆಯನ್ನುಂಟು ಮಾಡುವವನು ಯಾರು? ತರುವಾಯ ತಾಯಿಯ ಗರ್ಭದಲ್ಲಿ ಅವನನ್ನು ಹಂತ 
ಹಂತವಾಗಿ ಪೋಷಿಸಿ, ಅವನು ಒಂದು ಜೀವಂತ ಮಗುವಿನ ರೂಪದಲ್ಲಿ ಜನಿಸುವಲತೆ ಮಾಡುವವನು ಯಾರು? ತಾಯಿಯ 
ಗರ್ಭದೊಳಗೇ ಅವನ ಶರೀರದ ಸ್ವರೂಪ ಮತ್ತು ಶಾರೀರಿಕ ಹಾಗೂ ಮಾನಸಿಕ ಸಾಮರ್ಥ್ಯಗಳ ಅನುಪಾತವನ್ನು ನಿರ್ಧರಿಸುವವನು 
ಯಾರು? ಅನಂತರ ಜನನದಿಂದ ಮರಣಕಾಲದ ತನಕ ನಿರಂತರವಾಗಿ ಅವನನ್ನು ಕಾಪಾಡುವವನು, ರೋಗ ಮತ್ತು 
ಅಪಘಾತಗಳಿಂದ ಅವನನ್ನು ರಕ್ಷಿಸುವವನು, ವಿವಿಧ ಬಗೆಯ ಆಪತ್ತುಗಳಿಂದ ರಕ್ಷಿಸುವವನು, ಅವನ ಬದುಕಿಗಾಗಿ ಎಣಿಸಲು 


ಕಾಂಡ-30 


1146 ಕುರ್‌ಆನ್‌ ವ್ಯಾಖ್ಯಾನ 


ಸತಿ) ಹ 45) Pas ಜೆಡಿಯು 
ا کاو ڑا‎ 5B SGA SA 


ಎದೆಯ ಮೂಳೆಗಳ ನಡುವಿನಿಂದ ಹೊರಡುತ್ತದೆ. ಖಂಡಿತವಾಗಿಯೂ. ಅವನು (ಆ ಸೃಷ್ಟಿಕರ್ತನು) 
ಅವನನ್ನು ಪುನಃ ಸೃಷ್ಟಿಸಲು ಶಕ್ತನು.* ಅಡಗಿದ್ದ ರಹಸ್ಯಗಳ ವಿಚಾರಣೆ ನಡೆಯಲಿರುವ ದಿನ. ಅಂದು 
ಮಾನವನ ಬಳಿ ತನ್ನದಾದ 'ಯಾವ ಬಲವೂ ಇರಲಾರದು ಮತ್ತು ಅವನಿಗೆ ಯಾವ, ಸಹಾಯಕನೂ 


ಸಾಧ್ಯವಿಲ್ಲದಷ್ಟು ಸಾಧನಗಳನ್ನು ಒದಗಿಸಿಕೊಡುವವನು ಮತ್ತು ಅವನು ಲೋಕದಲ್ಲಿ ಬದುಕಿರಲಿಕ್ಕಾಗಿ, ಅವನು ಸ್ವತಃ ಗಳಿಸಿಕೊಳ್ಳು 
ವುದಂತಿರಲಿ, ಅವನಿಗೆ ಅರಿವು ಕೂಡಾ ಇಲ್ಲದಂತಹ ಅವಕಾಶಗಳನ್ನು ಅವನಿಗೆ ಹೆಜ್ಜೆ ಹೆಜ್ಜೆಗೆ ಒದಗಿಸಿಕೊಡುವವನು ಯಾರು? 
ಇವೆಲ್ಲ ಒಬ್ಬ ದೇವನ ಯುಕ್ತಿ ಮತ್ತು ಮೇಲ್ವಿಚಾರಣೆಯ ಹೊರತೂ ಆಗುತ್ತಿದೆಯೇ? ಎಂದು ಸ್ವತಃ ತನ್ನ ಕುರಿತಾಗಿ ಚಿಂತನೆ 
ನಡೆಸಿ ನೋಡಬೇಕೆಂದು ಕರೆ ಕೊಡಲಾಗಿದೆ. 

3. ಮೂಲದಲ್ಲಿ 'ಸುಲ್ಫ್‌' ಮತ್ತು 'ತರಾಇಬ್‌' ಎಂಬ ಪದಗಳು ಪ್ರಯೋಗವಾಗಿನೆ. ಬೆನ್ನೆಲುಬನ್ನು 'ಸುಲ್ಫ್‌' ಎನ್ನುತ್ತಾರೆ. 
ಪಕ್ಕೆಲುಬುಗಳನ್ನು 'ತರಾಇಬ್‌' ಎನ್ನುತ್ತಾರೆ. ಸ್ತ್ರೀ ಮತ್ತು ಪುರುಷನ ಜನನದ ಸತ್ವವು ಮನುಷ್ಯನ ಬೆನ್ನೆಲುಬು ಮತ್ತು ಪಕ್ಕೆಲುಬುಗಳ 
ಮಧ್ಯದಲ್ಲಿರುವ ಭಾಗದಿಂದ ಹೊರಡುತ್ತದೆ. ಆದುದರಿಂದ ಮಾನವನು ಬೆನ್ನು ಮತ್ತು ಎದೆಯ ನಡುವಿನಿಂದ ಹೊರಡುವ 
ದ್ರವದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆನ್ನಲಾಗಿದೆ. ಈ ಸತ್ವವು ಕೈಕಾಲುಗಳು ತುಂಡಾಗಿ ಹೋಗಿದ್ದರೂ ಸ್ರವಿಸುತ್ತದೆ. ಆದುದರಿಂದ ಇದು 
ಸಂಪೂರ್ಣ ಶರೀರದಿಂದ ಶ್ರವಿಸುತ್ತದೆಂದು ಹೇಳಲಾಗದು. ವಾಸ್ತವದಲ್ಲಿ ಶರೀರದ ಪ್ರಧಾನ ಅಂಗಗಳೇ ಇದರ ಮೂಲವಾಗಿದ್ದು 
ಅವೆಲ್ಲವೂ ಶರೀರದ ಮೇಲ್ಸಾಗದಲ್ಲೇ ಇರುತ್ತವೆ. ಇಲ್ಲಿ ಮಿದುಳಿನ ವಿಷಯವನ್ನು ಪ್ರತ್ಯೇಕವಾಗಿ ಪ್ರಸ್ತಾಪಿಸಿಲ್ಲ. ಏಕೆಂದರೆ, 
'ಸುಲ್ಸ್‌' ಎಂಬುದು ` ಶರೀರದೊಂದಿಗೆ ಮಿದುಳಿನ ಸಂಬಂಧವನ್ನು ಜೋಡಿಸುವಂತಹ ಮಿದುಳಿನ ಭಾಗವೇ ಆಗಿದೆ. 

4. ಅರ್ಥಾತ್‌- ಅವನು ಮಾನವನನ್ನು ಅಸ್ತಿತ್ವಕ್ಕೆ ತರುತ್ತಾನೆ ಮತ್ತು ಗರ್ಭಧಾರಣೆಯಿಂದ ಮರಣದ ವರೆಗೂ ಅವನ 
ಸಂರಕ್ಷಣೆ ಮಾಡುತ್ತಾನೆ ಎಂಬ ವಾಸ್ತವಿಕತೆಯೇ ಅವನು ಮಾನವನನ್ನು ಅವನ ಮರಣಾ ನಂತರ ಪುನಃ ಅಸ್ತಿತ್ವಕ್ಕೆ ತರಬಲ್ಲ 
ನೆಂಬುದಕ್ಕೆ ಒಂದು ಸ್ಪಷ್ಟ ಪುರಾವೆಯಾಗಿದೆ. ಮೊದಲಿನೆ ಕಾರ್ಯವನ್ನು ಮಾಡಲು ಅವನು ಶಕ್ತನಾಗಿರುವನೆಂದಾದರೆ ಮತ್ತು 
ಅವನ ಆ ಶಕ್ತಿಯಿಂಬಾಗಿಯೇ ಮನುಷ್ಕನು -ಈ ಲೋಕದಲ್ಲಿ ಜೀವಂತವಿರುವುದು ಎಂದಾದರೆ, ಎರಡನೆಯ ಕಾರ್ಯವನ್ನು 
ಮಾಡಲು ಅವನು ಅಶಕ್ತನೆಂದು ಹೇಳಲು ಸೂಕ್ತ ಆಧಾರವೇನಿದೆ? ಈ ಶಕ್ತಿಯನ್ನು ನಿರಾಕರಿಸಬೇಕಾದರೆ, ಅಲ್ಲಾಹನು ಅವನನ್ನು 
ಅಸ್ತಿತ್ವಕ್ಕೆ ತಂದವನೆಂಬುದನ್ನೇ ನಿರಾಕರಿಸಬೇಕಾಗುತ್ತದೆ. ಇನ್ನು ಒಬ್ಬ ವ್ಯಕ್ತಿ ಈ ಅಂಶವನ್ನು ನಿರಾಕರಿಸುತ್ತಾನೆಂದಾದರೆ ಒಂದು 
ದಿನ ಅವನ ಈ ಹಾಳಾದ ಬುದ್ಧಿಯು ಅವನಿಂದ- ಜಗತ್ತಿನಲ್ಲಿರುವ 002 ಒಂದು ಆಕಸ್ಮಿಕವೆಂಬಂತೆ ಹೆಠಾತ್ತನೆ 

ಪ್ರಕಟವಾಗಿ ಬಿಟ್ಟವು, ಜಗತ್ತಿನಲ್ಲಿ: ರುವ ನಗರಗಳೆಲ್ಲಾ ಅಕಸ್ಮಿಕವಾಗಿ ತಾವಾಗಿ ಹುಟ್ಟಿಕೊಂಡವು ಮತ್ತು ಭೂಮಿಯಲ್ಲಿ ಸಂಭವಿಸಿದ 
ಯಾವುದೋ ಆಕಸ್ಮಿಕದಿಂದಾಗಿ ಇಲ್ಲಿರುವ ಕಾರ್ಬಾನೆಗಳೆಲ್ಲಾ ತಮ್ಮಷ್ಟಕ್ಕೇ ಹುಟ್ಟಿಕೊಂಡು ಕಾರ್ಯ ನಿರತವಾದವು ಎಂದು 
ವಾಡ ಮಾಡಿಸಿದರೆ ಆಶ್ಚರ್ಯವೇನೂ ಇಲ್ಲ. ವಾಸ್ತವದಲ್ಲಿ ಮಾನವನ ಸೃಷ್ಟಿ ಅವನ ಶರೀರ ರಚನೆ, ಅದರೊಳಗಿನ ಕೆಲಸ 
ಮಾಡುವ ಶಕ್ತಿ- ಸಾಮರ್ಥ್ಯಗಳು ಉಂಟಾಗುವುದು ಮತ್ತು ಅವನು ಒಂದು ಸಜೀವ ಅಸ್ತಿತ್ವದ ರೂಪದಲ್ಲಿ ಉಳಿದಿರುವುದು, ۔‎ 
ಇವೆಲ್ಲವೂ ಮಾನವನ ಕೈಗಳಿಂದ ಈ ಲೋಕದಲ್ಲಿ ಆಗಿರುವ ಮತ್ತು ಆಗುತ್ತಿರುವ ಎಲ್ಲ ಕಾರ್ಯಗಳಿಗಿಂತಲೂ ಎಷ್ಟೋ ಪಾಲು 
ಅಧಿಕ ಸಂಕೀರ್ಣವಾದ ಕಾರ್ಯಗಳಾಗಿವೆ. ಇಷ್ಟು ದೊಡ್ಡ, ಸಂಕೀರ್ಣ ಕ್ರಿಯೆಯನ್ನು ಇಷ್ಟೊಂದು ಯುಕ್ತಿಪೂರ್ಣವಾಗಿ, 
ಸಂತುಲಿತವಾಗಿ ಮತ್ತು ಸಂಘಟಿತ ರೀತಿಯಲ್ಲಿ ಮಾಡಿರುವುದನ್ನು ಕೇವಲ ಒಂದು ಆಕಸ್ಮಿಕ ಎಂದು ಕರೆಯುವ ಮನೋರೋಗಿಯು 
ಬೇರಾವುದನ್ನು ತಾನೇ ಆಕಸ್ಮಿಕವಲ್ಲವೆಂದು ಒಪ್ಪಬಲ್ಲನು? 

5. ಅಡಗಿದ್ದ ರಹಸ್ಯಗಳೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಮಾಡಿರುವ, ಈ ಲೋಕದಲ್ಲಿ ಯಾರಿಗೂ ತಿಳಿಯದೆ ಗುಪ್ತವಾಗಿ 
ಉಳಿದಂತಹ ಕರ್ಮಗಳೂ ಹೌದು ಮತ್ತು ಬಾಹ್ಮ ರೂಪದಲ್ಲಿ ಮಾತ್ರ ಲೋಕದ ಮುಂಡೆ ಬಂದಿದ್ದು ಅದರ ಹಿಂದಿದ್ದ 
ಸಂಕಲ್ಪಗಳು, ಉದ್ದೇಶಗಳು, ಅಪೇಕ್ಲೆಗಳು ಮತ್ತು ಅದರ ಆಂತರಿಕ ಪ್ರೇರಣೆಗಳು ಜನರ ಪಾಲಿಗೆ ಗುಪ್ತವಾಗಿ ಉಳಿದಂತಹ 
ಕರ್ಮಗಳೂ ಹೌದು. ಪುನರುತ್ನಾನ ದಿನ ಈ ಎಲ್ಲ ವಿಷಯಗಳೂ ಬಹಿರಂಗವಾಗಿ ಬಿಡುವುವು. ಅಂದು. ನಡೆಯಲಿರುವ ವಿಚಾರಣೆ 
ಕೇವಲ ಮನುಷ್ಯನು ಏನೆಲ್ಲಾ ಮಾಡಿದನು ಎಂಬ ಕುರಿತಾಗಿರಲಾರದು. ಅವನು ಏಕೆ ಹಾಗೆ ಮಾಡಿದನು, ಅವನ ಸಂಕಲ್ಪವೇನಿತ್ತು, 
ಉದ್ದೇಶವೇನಿತ್ತು ಎಂಬ ಬಗ್ಗೆಯೂ ವಿಚಾರಿಸಲಾಗುವುದು. ಅದೇ ರೀತಿ ಒಬ್ಬ ವ್ಯಕ್ತಿ ಮಾಡಿದ ಕೆಲಸಗಳಿಂದಾಗಿ ಈ ಲೋಕದ 


ಕಾಂಡ-30 


86. ಅತ್ತಾರಿಕ್‌ 1147 


BOS OA A ڈات‎ OSM 5 BD دا‎ AE 
OES AF MNES SNE FSH U5 
E تَیْدَاثٗ‎ ಬಸ ಪ್ರಯ 


1 
ಇರಲಾರನು. ಮಳೆ ಸುರಿಸುವ ಆಅಕಾಶದಾಣ್‌ ಮತ್ತು (ಸಸ್ಯಗಳು ಮೊಳೆಯುವಾಗ) ಒಡೆಯುವ ಭೂಮಿಯಾಣೆ, 
ಇದೊಂದು ನಿರ್ಣಾಯಕ ಮಾತು, ಇದು ತಮಾಷೆಯಲ್ಲ. ಇವರು (ಮಕ್ಕಾದ ಸತ್ಮನಿಷೇಧಿಗಳು) ಕೆಲವು 
ಕುತಂತ್ರಗಳನ್ನು ಹೂಡುತ್ತಿದ್ದಾರೆ" ಮತ್ತು ನಾನೂ ಒಂದು ತಂತ್ರ ಹೊಡುತ್ತಿದ್ದೇನೆ.? ಅದುದರಿಂದ 
ಸಂದೇಶವಾಹಕರೇ, ಈ ಸತ್ಯನಿಷೇಧಿಗಳನ್ನು ಸ್ವಲ್ಪ ಸಮಯ ಅವರ ಪಾಡಿಗೆ ಬಿಟ್ಟು ಬಿಡಿರಿ." 


ಮೇಲೆ ಎಂತಹ ಪ್ರಭಾವಗಳುಂಟಾದುವು, ಈ ಪ್ರಭಾವಗಳು ಎಲ್ಲೆಲ್ಲಿಗೆ ತಲುಪಿದವು ಮತ್ತು ಎಷ್ಟು ಕಾಲ ಅವು ಇದ್ದುವು 
ಎಂಬುದು ಜಗತ್ತಿಗೆ ಮಾತ್ರವಲ್ಲ ಸ್ವತಃ ಆ ಕೆಲಸಗಳನ್ನು ಮಾಡಿದ ವ್ಯಕ್ತಿಗೂ ತಿಳಿದಿರುವುದಿಲ್ಲ. ಈ ರಹಸ್ಯಗಳು ಕೊಡಾ 
ಪುನರುತ್ಥಾನ ದಿನ ಹೊರಬರುವುವು. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಬಿತ್ತಿ ಹೋದ ಕರ್ಮದ ಬೀಜವು ಎಂತೆಂತಹ ಫಲಗಳನ್ನು 
ನೀಡಿತು, ಅದರ ಬೆಳೆಯನ್ನು ಎಷ್ಟು ಕಾಲ ಕೊಯ್ಯಲಾಯಿತು ಮತ್ತು ಯಾರ್ಕಾರು 'ಕೊಯ್ದರು ಎಂಬುದರ ಸಂಪೂರ್ಣ ವಿಚಾರಣೆಯು 
ಅಲ್ಲಿ ನಡೆಯುವುದು. 

6. ಆಕಾಶದ ಬಗ್ಗೆ 'ದಾತಿರ್ರಜ್‌ಇ ಎಂಬ ಪದಗಳು ಪ್ರಯೋಗವಾಗಿವೆ. 'ರಜಲ್‌' ಎಂಬುದರ ಶಬ್ದಾರ್ಥ 'ಮರಳುವುದು' 
ಎಂದಾಗಿದೆ. ಆದರೆ ಅಲಂಕಾರಿಕವಾಗಿ ಅರಬಿ ಭಾಷೆಯಲ್ಲಿ ಈ ಪದವನ್ನು ಮಳೆಗೆ ಪ್ರಯೋಗಿಸಲಾಗುತ್ತದೆ. ಏಕೆಂದರೆ ಮಳೆಯು 
ಕೇವಲ ಒಂದು ಸಲ ಸುರಿದು ಸುಮ್ಮನಿರುವುದಿಲ್ಲ. ಅದು ಕೆಲವೊಮ್ಮೆ ತನ್ನ ನಿಶ್ಚಿತ ಯತುವಿನಲ್ಲಿ- ಕೆಲವೊಮ್ಮೆ ಅಕಾಲಿಕವಾಗಿ 
ಮತ್ತೆ ಮತ್ತೆ ಮರಳಿ ಬರುತ್ತಾ- ಸುರಿಯುತ್ತಾ ಇರುತ್ತದೆ. ಮಳೆಯನ್ನು 'ರಜಲ್‌' ಎಂದು ಕರೆಯಲು ಇನ್ನೊಂದು ಕಾರಣವೇನೆಂದರೆ- 
ಭೂಮಿಯ ಜಲಭಾಗಗಳಿಂದ ನೀರು ಆವಿಯಾಗಿ ಮೇಲೇಳುತ್ತದೆ. ಅನಂತರ ಮರಳಿ ಭೂಮಿಯ ಮೇಲೆಯೇ ಬೀಳುತ್ತದೆ. 

7. ಅರ್ಥಾತ್‌- ಆಕಾಶದಿಂದ ಮಳೆ ಬೀಳುವುದು ಮತ್ತು ನೆಲವು ಒಡೆದು ತನ್ನೊಳಗಿಂದ ಸಸ್ಯಗಳನ್ನು ಹೊರ ಸೂಸುವುದು, 
ತಮಾಷೆಯ ವಿಷಯವಾಗಿರದೆ ಒಂದು ಗಂಭೀರ ವಾಸ್ತವಿಕತೆಯಾಗಿರುವಂತೆಯೇ ಮನುಷ್ಯನು ಪುನಃ ತನ್ನ ಪ್ರಭುವಿನೆಡೆಗೆ 
ಮರಳಿ ಹೋಗುವನು ಎಂಬ ಕುರ್‌ಆನ್‌ ನೀಡುತ್ತಿರುವ ವಾರ್ತೆಯು ತಮಾಷೆಯ ವಿಷಯವಲ್ಲ. ಅದು ಒಂದು ಪರಿಪಕ್ಕವಾದ 
ಮಾತಾಗಿದೆ, ಒಂದು ಗಂಭೀರ ವಾಸ್ತವಿಕತೆಯಾಗಿದೆ ಮತ್ತು ಪೂರ್ತಿಗೊಳ್ಳಲೇಬೇಕಾಗಿರುವ ಒಂದು ಖಚಿತ ಹೇಳಿಕೆಯಾಗಿದೆ. 

8. ಅರ್ಥಾಶ್‌ - ಸೆತ್ಕನಿಷೇಧಿಗಳು ಈ ಕುರ್‌ಆನಿನ ಸಂದೇಶವನ್ನು ಸೋಲಿಸಲು ತರತರದ ಕುತಂತ್ರಗಳನ್ನು ನಡೆಸುತ್ತಿದ್ದಾರೆ. 
ತಮ್ಮ" ಊದಿನಿಂದ ಈ ದೀಪವನ್ನು ನಂದಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾನಾ ತರದ ಸಂದೇಹದ ಬೀಜಗಳನ್ನು ಜನರ ಹೃದಯ 
ಗಳಲ್ಲಿ ಬಿತ್ತಲು ಪ್ರಯತ್ನಿಸುತ್ತಿದ್ದಾರೆ. ಒಂದಕ್ಕಿಂತ ಒಂದು ಮಿಗಿಲಾಗಿರುವ ಅಪ್ಪಟ ಸುಳ್ಳಾರೋಪಗಳನ್ನು ತಯಾರಿಸಿ ಪ್ರವಾದಿ 
ವರ್ಯರ(ಸ) ಮೇಲೆ ಹೊರಿಸುತ್ತಿದ್ದಾರೆ. 

9, ಅರ್ಥಾತ್‌- ಇವರ ಯಾವ ಕುತಂತ್ರವೂ ಫಲಿಸದಿರಲು ಮತ್ತು ಅಂತಿಮವಾಗಿ ಇವರು ಮಣ್ಣು ಮುಕ್ಕಲು 
ಕಾರಣವಾಗುವಂತಹ ತಂತ್ರವನ್ನು ನಾನು ಹೂಡುತ್ತಿದ್ದೇನೆ. 

10. ಅರ್ಥಾತ್‌- ಇವರು ಮಾಡಲಿಚ್ಛಿಸುವುದನ್ನೆಲ್ಲಾ ಮಾಡಿ ನೋಡಲು ಇವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಿರಿ. ಅದರ 
ಪರಿಣಾಮಗಳು ಸ್ವತಃ ಇವರ ಮುಂದೆ ಬರುವ ದಿನ ದೂರವಿಲ್ಲ. : 


ಕಾಂಡ-30 


1148 ಕುರ್‌ಆನ್‌ ವ್ಯಾಖ್ಯಾನ 


87. ಅಲ್‌ ಅಲಆ್‌ಲಾ 


سیت 
ಹೆಸರು‏ 

"ಸಬ್ಬಿಹಿಸ್ಮ si ಅಆ್‌ಲಾ" ಎಂಬ ಪ್ರಥಮ ಸೂಕ್ತದಲ್ಲೇ ಇರುವ 'ಅಲ್‌ ಅಲ್‌ಲಾ' ಎಂಬ ಪದವನ್ನು ಇದರ 
ಹೆಸರೆಂದು ಸಾರಲಾಗಿದೆ. 
ಅವತೀರ್ಣ ಕಾಲ 

ಇದು ತೀರಾ, ಆರಂಭಿಕ ಹಂತದಲ್ಲಿ ಅವಶೀರ್ಣಗೊಂಡ ಅಧ್ಯಾಯಗಳ ಪೈಕಿ ಒಂದು ಎಂಬುದು ಇದರಲ್ಲಿರುವ 
.ವಿಷಯದಿಂದಲೂ ತಿಳಿದು ಬರುತ್ತದೆ ಮತ್ತು 6ನೆಯ ಸೂಕ್ತದಲ್ಲಿರುವ "ನಾವು ನಿಮಗೆ ಓದಿಸಿ ಬಿಡುವೆವು, ಅನಂತರ ನೀವು 
ಮರೆಯಲಾರಿರಿ" ಎಂಬ ಪದಗಳು ಕೂಡಾ ಇದು ಆಗಿನ್ನೂ ಪ್ರವಾದಿವರ್ಯರಿಗೆಸ) ದಿವ್ಯವಾಣಿಯನ್ನು ಗ್ರಹಿಸಿಕೊಳ್ಳುವ 
ಸರಿಯಾದ ಅಭ್ಯಾಸ ಆಗಿರದ ಮತ್ತು ಅವರು ದಿವ್ಯವಾಣಿ ಅವತೀರ್ಣವಾಗುತ್ತಿದ್ದಾಗ ತಾನೆಲ್ಲಿ ಅದರ ಪದಗಳನ್ನು ಮರೆತು 
ಬಿಡುವೆನೋ ಎಂಬ ಆತಂಕಕ್ಕೊಳಗಾಗುತ್ತಿದ್ದ ಕಾಲದಲ್ಲಿ ಅವಶೀರ್ಣವಾಗಿದೆ ಎಂಬುದನ್ನು ಸೂಚಿಸುತ್ತದೆ. 
ಚರ್ಚಾ ವಿಷಯಗಳು 

ಈ ಚಿಕ್ಕ ಅಧ್ಯಾಯದಲ್ಲಿ' ಮೂರು ಮುಖ್ಯ ವಿಷಯಗಳಿವೆ; ಏಕದೇವ ವಿಶ್ವಾಸ, ಪ್ರವಾದಿವರ್ಯರಿಗೆ(ಸ) ಮಾರ್ಗದರ್ಶನ 
ಮತ್ತು ಪರಲೋಕ. 

ಪ್ರಥಮ ಸೂಕ್ತದಲ್ಲಿ ಅಲ್ಲಾಹನ ನಾಮವನ್ನು ಜಪಿಸಿರಿ ಎಂಬ ಒಂದೇ ಮಾಠಿನಲ್ಲಿ ಏಕದೇವತ್ವದ ಸಂದೇಶವನ್ನು ತುಂಬ 
ಲಾಗಿದೆ. ಇದರ ಅರ್ಥವೇನೆಂದರೆ ಯಾವುದೇ ಬಗೆಯ ದೋಷ, ನ್ಯೂನತೆ ಅಥವಾ ದೌರ್ಬಲ್ಯವನ್ನು ಸೂಚಿಸುವಂತಹ ಅಥವಾ 
ಅವನನ್ನು ಸೃಷ್ಟಿಗಳಿಗೆ ಹೋಲಿಸುವಂತಹ ಅಂಶವಿರುವ ಯಾವುದೇ ಹೆಸರಿನಿಂದ ಅವನನ್ನು ಸ್ಮರಿಸಬಾರದು. ಏಕೆಂದರೆ ಅಲ್ಲಾಹನ 
ಕುರಿತಾದ ಯಾವುದಾದರೂ ತಪ್ಪು ಕಲ್ಪನೆಯು ಯಾವುದಾದರೂ ತಪ್ಪು ಹೆಸರಿನ ರೂಪ ತಾಳಿದುದೇ ಜಗತ್ತಿನಲ್ಲಿ ಹುಟ್ಟಿ ಬೆಳೆದ 
ಸಕಲ ಮಿಥ್ಯ ನಂಬಿಕೆಗಳ ಮೂಲ ಬೀಜವಾಗಿದೆ. ಆದುದರಿಂದ ನಂಬಿಕೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ 
ಅಂಶವೇನೆಂದರೆ, ಅಲ್ಲಾಹನನ್ನು ಕೇವಲ ಅವನಿಗೆ ಭೂಷಣವಾದ ಮತ್ತು ಸಮರ್ಪಕವಾದ ಸುಂದರ ಸಾಮಗಳಿಂದಲೇ ಸ್ಮರಿಸಬೇಕು. 
>: ಅನಂತರದ ಮೂರು ಸೂಕ್ತಗಳಲ್ಲಿ ನಿಮಗೆ ಯಾವ ಮಹಾ ಪ್ರಭುವಿನ ನಾಮವನ್ನು ಜಪಿಸಲು ಆದೇಶಿಸಲಾಗಿದೆಯೋ 
ಅವನೇ ವಿಶ್ವದ ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿದವನು, ಪ್ರತಿಯೊಂದು ವಸ್ತುವನ್ನು ಸಂತುಲಿತಗೂಳಿಸಿದವನು, ಅದರ 
ವಿಧಿಯನ್ನು ನಿರ್ಧರಿಸಿದವನು ಮತ್ತು ಯಾವ ಕಾರ್ಯಕ್ಕಾಗಿ ಅದನ್ನು ಸೃಷ್ಟಿಸಲಾಗಿದೆಯೋ ಆ ಕಾರ್ಯವನ್ನು ನಿರ್ವಹಿಸುವ 
ದಾರಿ ತೋರಿದವನು ಎಂದು ತಿಳಿಸಲಾಗಿದೆ. , 

ಅನಂತರದ ಎರಡು ಸೂಕ್ತಗಳಲ್ಲಿ ಪ್ರವಾದಿವರ್ಯರೊಡನೆ(ಸ)- ತಮಗೆ ಅವಶೀರ್ಣಗೊಳಿಸಲಾಗುತ್ತಿರುವ ಈ ಕುರ್‌ಆನಿನ 
ಪ್ರತಿಯೊಂದು ಪದವೂ ನೆನಪಿನಲ್ಲಿ ಉಳಿಯುವುದು ಹೇಗೆಂದು ತಾವು ಚಿಂತೆಗೊಳಗಾಗಬೇಡಿ. ಇದನ್ನು ತಮ್ಮ ಸ್ಮರಣೆಯಲ್ಲಿ 
ಸುರಕ್ಷಿತಗೊಳಿಸುವುದು ನಮ್ಮ ಕೆಲಸ. ಇದು ತಮ್ಮ ಸ್ಮರಣೆಯಲ್ಲಿ ಸುರಕ್ಷಿತವಾಗಿರುವುದು ತಮ್ಮ ವ್ಯಕ್ತಿಗತ ಏಶೇಷತೆಯ 
ಪರಿಣಾಮವಾಗಿಯಲ್ಲ. ಅದು ನಮ್ಮ ಅನುಗ್ರಹದ ಫಲವಾಗಿದೆ. ಅನೈಥಾ ನಾವಿಚ್ಛಿಸಿದರೆ, ಅದನ್ನು ಮರೆಸಿ ಬಿಡಲೂ ಬಲ್ಲೆವು 
ಎಂದು ಹೇಳಲಾಗಿದೆ. 

ಆ ಬಳಿಕ ಪ್ರವಾದಿವರ್ಯರೊಡನೆ(ಸು- ಎಲ್ಲ. ರನ್ನೂ ನೇರ ಮಾರ್ಗಕ್ಕೆ ತಂದೇ ಶೀರಬೇಕೆಂಬ ಹೊಣೆಗಾರಿಕೆಯನ್ನೇನೂ 
ತಮ್ಮ ಮೇಲೆ ಹೊರಿಸಲಾಗಿಲ್ಲ. ಸನ್ಮಾರ್ಗದ ಪ್ರಚಾರ ಮಾಡುವುದು ಮಾತ್ರ ತಮ್ಮ ಕೆಲಸ. ಉಪದೇಶವನ್ನು ಕೇಳಿ ಅದನ್ನು 
ಸ್ವೀಕರಿಸಲು ಸಿದ್ದರಾಗುವವವರಿಗೆ ಮಾತ್ರ ಉಪದೇಶ ಕೊಡಬೇಕು, ಅದಕ್ಕೆ ಸಿದ್ಧರಾಗದವರನ್ನು ಅವರ ಪಾಡಿಗೆ ಬಿಟ್ಟು 
ಬಿಡಬೇಕು. ಇದುವೇ ಧರ್ಮಪ್ರಚಾರದ ನೇರ ಹಾಗೂ ಸರಳ ವಿಧಾನವಾಗಿದೆ ಎಂದು ಹೇಳಲಾಗಿದೆ. 

ಕೊನೆಯದಾಗಿ, ವಿಚಾರ, ಚಾರಿತ್ಯ್ಯ ಮತ್ತು ಕರ್ಮಗಳಲ್ಲಿ ಪಾವಿತ್ರ್ಯವನ್ನುಳಿಸಿಕೊಂಡು, ತಮ್ಮ ಪ್ರಭುವನ್ನು ಸ್ಮರಿಸುತ್ತ 
ನಮಾರು್‌ ಮಾಡುತ್ತಿರುವವರಿಗೆ ಮಾತ್ರ ವಿಜಯ ಪ್ರಾಪ್ತವಾಗುವುದು. ಇಷ್ಟಾಗಿಯೂ ನಿಜವಾಗಿ ಪರಲೋಕದ ಬಗ್ಗೆ ಚಿಂತಿತ 
ರಾಗಬೇಕಾಗಿದ್ದ ಜನರು ಈ ಲೋಕದ ಬಗೆಗಿನ ಚಿಂತೆಯಲ್ಲೇ ಮಗ್ನರಾಗಿದ್ದಾರೆ ಎನ್ನುತ್ತಾ ಮಾತನ್ನು ಕೊನೆಗೊಳಿಸಲಾಗಿದೆ. 


87. ಅಲ್‌ ಅಲ್‌ಲಾ 1149 


ہررےے ح2 سک 


5 رپ‎ 
LAOTIAN ಖಿ ಪತರ Ma 5 میق‎ 
Me ಖಳ: RENEE 


87. ಅಲ್‌ ಅಲಆ್‌ಲಾ 


(ಅವತೀರ್ಣ- ಮಕ್ಕಾದಲ್ಲಿ) 
ಸೂಕ್ತಗಳು-19 ರುಕೂಲ್‌-1 
ಷರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) (ಸಂದೇಶವಾಹಕರೆಲ) ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಜಪಿಸಿರಿ! ಅವನು 
ಸೃಷ್ಟಿಸಿದನು ಮತ್ತು ಸಂತುಲಿತಗೊಳಿಸಿದನು.೨ ಅವನು ಎಧಿಯನ್ನು ನಿರ್ಣಯಿಸಿದನು. ಆಮೇಲೆ 
ಮಾರ್ಗದರ್ಶನ ಮಾಡಿದನು." ಅವನು ಸಸ್ಯಗಳನ್ನು ಬೆಳೆಸಿದನು. ತರುವಾಯ ಅವುಗಳನ್ನು ಕಪ್ಪು 
ಕಸಕಡ್ಡಿಗಳಾಗಿ ಮಾಡಿಬಿಟ್ಟನು. 


1. ಇದರ ಶಬ್ದಾರ್ಥ- "ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಪರಿಶುದ್ಧಗೊಳಿಸಿರಿ” ಎಂದಾಗುತ್ತದೆ. ಇದಕ್ಕೆ ಅನೇಕ 
ಅರ್ಥಗಳಿರಲು ಸಾಧ್ಯವಿದೆ ಮತ್ತು ಅವೆಲ್ಲವನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ- 1) ಅಲ್ಲಾಹನನ್ನು ಅವನಿಗೆ ತಕ್ಕುದಾದ ಯೋಗ್ಯವಾದ 
ಹೆಸರುಗಳೊಂದಿಗೆ ಸ್ಮರಿಸಿರಿ. ಆ ಮಹೋನ್ನತನನ್ನು ಅರ್ಥ ತಾತ್ಸರ್ಯಗಳ ದೃಷ್ಟಿಯಿಂದ ಅವನಿಗೆ ಸೂಕ್ತವಲ್ಲದ ನಾಮ 
ಗಳೊಂದಿಗೆ ಸ್ಮರಿಸಬಾರದು. ಈ ನಿಟ್ಟಿನಲ್ಲಿ ಅತ್ಯಂತ ಸುರಕ್ಷಿತ ವಿಧಾನವೇನೆಂದರೆ, ಅಲ್ಲಾಹನ ಕುರಿತು ಕುರ್‌ಆನಿನಲ್ಲಿ ಸ್ವತಃ 
ಅವನೇ ತಿಳಿಸಿರುವ ಹೆಸರುಗಳನ್ನು ಬಳಸಬೇಕು ಅಥವಾ ಇತರ ಭಾಷೆಗಳಲ್ಲಿ ಅವುಗಳಿಗಿರುವ ಸರಿಯಾದ ಅನುವಾದವನ್ನು 
ಬಳಸಬೇಕು. 2) ಸೃಷ್ಟಿಗಳಿಗಿರುವಂತಹ.. ಹೆಸರುಗಳನ್ನು ಅಲ್ಲಾಹನ ಬಗ್ಗೆ ಬಳಸಬಾರದು ಮತ್ತು ಅಲ್ಲಾಹನಿಗಿರುವಂತಹ ಹೆಸರು 
ಗಳನ್ನು ಸೃಷ್ಟಿಗಳ ಬಗ್ಗೆ ಪ್ರಯೋಗಿಸಬಾರದು. 3) ಅಲ್ಲಾಹನ ಹೆಸರನ್ನು ವಿನಯದೊಂದಿಗೂ ಗೌರವ ಪೂರ್ಣವಾಗಿಯೂ 
ಪ್ರಸ್ತಾಪಿಸಬೇಕು. ಅಗೌರವವನ್ನುಂಟು ಮಾಡುವ ರೂಪದಲ್ಲಿ ಅಥವಾ ಅಂತಹ ಸ್ಥಿತಿಯಲ್ಲಿ ಪ್ರಸ್ತಾಪಿಸಬಾರದು. ಉದಾ: ಹಾಸ್ಕ 
ವಿನೋದಗಳಲ್ಲಿ, ಶೌಚ ಗೃಹದಲ್ಲಿ ಅಥವಾ ಯಾವುದಾದರೂ ಪಾಪ ಕಾರ್ಯವೆಸಗುತ್ತಿರುವಾಗ ಅವನ ಹೆಸರೆತ್ತಬಾರದು ಅಥವಾ 
ಅವನ ನಾಮವನ್ನು ಕೇಳಿ ಅದನ್ನು ಅಪಮಾನಿಸಬಹುದಾದ ಜನರ ಮುಂದೆ ಅವನ ಹೆಸರನ್ನು ಪ್ರಸ್ತಾಪಿಸಬಾರದು. ಜನರು ಅಸಭ್ಸ 
ಕೃತ್ಯಗಳಲ್ಲಿ ನಿರತರಾಗಿರುವಾಗ ಮತ್ತು ಅವನ ಹೆಸರು ಪ್ರಸ್ತಾಪಿಸಿದರೆ ಅದನ್ನು -ಪರಿಹಾಸ್ಮ ಮಾಡಬಹುದಾದ ಸ್ಥಿತಿಯಲ್ಲಿ ಅವನ 
ಹೆಸರನ್ನು ಪ್ರಸ್ತಾಪಿಸಬಾರದು. ಹಾಗೆಯೇ ಅವನ ಪವಿತ್ರ ನಾಮವನ್ನು ಯಾರಾದರೂ ಅಸಹನೆಯಿಂದ ಕೇಳುವರೆಂಬ ಸಾಧ್ಯತೆ 
ಯಿದ್ದರೆ ಅಂತಹವರ ಮುಂದೆಯೂ ಅವನ ನಾಮವನ್ನೆತ್ತಬಾರದು. ಹರ್ರುತ್‌ ಉಕ್ಬಾ ಬಿನ್‌ ಆಮಿರ್‌ ಜುಹನೀಯವರು(ರ) 
ವರದಿ ಮಾಡಿರುವಂತೆ ಪ್ರವಾದಿವರ್ಯರು(ಸ) ಇದೇ ಸೂಕ್ತದ ಆಧಾರದಲ್ಲಿ, ನಮಾರು್‌ನ ಸಜ್ಜಃ (ಸಾಷ್ಟಾಂಗ ಭಂಗಿ)ಗಳಲ್ಲಿ 
'ಸುಬ್‌ಹಾನ ರಬ್ಬಿಯಲ್‌ ಅಆ್‌ಲಾ' ಎಂದು ಪಠಿಸಬೇಕೆಂದು ಆದೇಶಿಸಿದ್ದರು ಮತ್ತು ಸೂರಃ ಅಲ್‌ ವಾಕಿಅಃದ ಕೊನೆಯ 
ಸೂಕ್ತೆದಲ್ಲಿರುವ 'ಫಸಬ್ಬಿಹ್‌ ಬಿಸ್ಮಿ ರಬ್ಬಿಕಲ್‌ ಅರೀಮ್‌" ಎಂಬ ನುಡಿಯ ಅಧಾರದಲ್ಲಿ- ನಮಾರು್‌ನ ರುಕೂಲ್‌ (ಬಾಗುವ 
ಭಂಗಿಗಳಲ್ಲಿ “ಸುಬ್‌ಹಾನ ರಬ್ಬಿಯಲ್‌ ಅರೀಮ್‌' ಎಂದು ಪಠಿಸುವ ಪದ್ಧತಿಯನ್ನು ನಿರ್ಧರಿಸಿದ್ದರು. (ಮುಸ್ನದ್‌ ಅಹ್ಮದ್‌, 
ಅಬೂ ದಾವೊದ್‌, ಇಬ್ನ್‌ ಮಾಜಃ ಇಬ್ನ್‌ ಹಿಬ್ಬಾನ್‌, ಹಾಕಿಮ್‌, ಇಬ್ನ್‌ ಮುಂದಿರ್‌) 


ಕಾಂಡ-30 


1150 ಕುರ್‌ಆನ್‌ ವ್ಯಾಖ್ಯಾನ 


2. ಅರ್ಥಾತ್‌- ಭೂಮಿಯಿಂದ ھدب‎ ವರೆಗೂ ಇರುವ, ವಿಶ್ವದ ಪ್ರತಿಯೊಂದು ವಸ್ತುವನ್ನೂ ಸೃಷ್ಟಿಸಿದನು. 
ತಾನು ಸೃಷ್ಟಿಸಿದ್ದೆಲ್ಲವನ್ನೂ ಬಹಳ ಸಮರ್ಪಕವಾಗಿ, ಸರಿಯಾಗಿ ಸೃಷ್ಟಿಸಿದನು. ಅದರ ಸಮತೋಲನ ಮತ್ತು ಅನುಪಾತವನ್ನು 
ಸರಿಯಾಗಿ ಸ್ಥಾಪಿಸಿದನು. ಪ್ರತಿಯೊಂದು ವಸ್ತುವನ್ನು-ಇದಕ್ಕೆ ಇದಕ್ಕಿಂತಲೂ ಉತ್ತಮವಾದ ರೂಪ ಕೊಡಲು ಸಾಧ್ಯವಿತ್ತೆಂದು 
ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಅತ್ಯುತ್ತಮ ರೂಪದಲ್ಲಿ ಸೃಷ್ಟಿಸಿದನು. ಒಬ್ಬ ಮಹಾಯುಕ್ತಿಪೂರ್ಣನಾದ ಶಿಲ್ಪಿಯು ಇವೆಲ್ಲವು 
ಗಳ ಸೃಷ್ಟಿಕರ್ತನಾಗಿರುತ್ತಾನೆಂಬುದಕ್ಕೆ ಇದು ಸ್ಪಷ್ಟ ಪುರಾವೆಯಾಗಿದೆ. ಯಾವುದೇ ಆಕಸ್ಮಿಕ ಘಟನೆಯಿಂದಾಗಿ ಅಥವಾ ಅನೇಕ 
ಸೃಷ್ಟಿಕರ್ತರ ಕೃತ್ಯದಿಂದ ವಿಶ್ವದ ಸೃಷ್ಟಿಯಾಗಿರುತ್ತಿದ್ದರೆ ಈ ಅಸಂಖ್ಯ ವಸ್ತುಗಳ ಸೃಷ್ಟಿಯಲ್ಲಿ ಇಂತಹ ಶಿಸ್ತು ಮತ್ತು 
ನಿಯಮ ಬದ್ಧತೆ ಹುಟ್ಟಲು ಹಾಗೂ ವಿಶ್ವದ ಈ ಎಲ್ಲ ವಿವಿಧ ಅಂಗಗಳ ಸಂಯೋಜನೆಯಿಂದ ವಿಶ್ವವು ಇಂತಹ 
ಸೊಬಗನ್ನು ಪಡೆಯಲು ಖಂಡಿತ ಸಾಭ್ಯವಿರಲಿಲ್ಲ, 

3. ಅರ್ಥಾತ್‌- ಪ್ರತಿಯೊಂದು ವಸ್ತುವನ್ನೂ ಸೃಷ್ಟಿಸುವುದಕ್ಕೆ ಮುಂಚೆಯೇ ಅದು ಭೂಮಿಯಲ್ಲಿ ಯಾವ ಕೆಲಸವನ್ನು 
ಮಾಡಬೇಕು, ಅದಕ್ಕಾಗಿ ಅದರ ಪ್ರಮಾಣ ಏನಿರಬೇಕು, ಸ್ವರೂಪ ಹೇಗಿರಬೇಕು, ಅದರಲ್ಲಿ ಎಂತಹ ಗುಣಗಳಿರಬೇಕು, ಅದು 
ಯಾವ ಸ್ಥಳದಲ್ಲಿರಬೇಕು, ಅದರ ಉಳಿವು, ಇರುವು .ಮತ್ತು ಕ್ರಿಯೆಗಳಿಗೆ ಎಂತೆಂತಹ ಅವಕಾಶ ಹಾಗೂ ಸಾಧನಗಳನ್ನು 
ಒದಗಿಸಬೇಕು, ಅದು ಯಾವಾಗ ಆಸ್ತಿತ್ವಕ್ಕೆ ಬರಬೇಕು. ತನ್ನ ಪಾಲಿನ ಕೆಲಸವನ್ನು ಎಷ್ಟರ ವರೆಗೆ ಮಾಡಬೇಕು ಮತ್ತು ಯಾವಾಗ 
ಹೇಗೆ ಮುಕ್ತಾಯಗೊಳ್ಳಬೇಕು ಎಂಬುದನ್ನು ನಿರ್ಧರಿಸಿ ಬಿಟ್ಟಿರುತ್ತಾನೆ. ಈ ಸಂಪೂರ್ಣ ಯೋಜನೆಯ ಸಮಗ್ರ ಹೆಸರು 
'ತಕ್‌ದೀರ್‌'(ವಿಧಿ) ಎಂದಾಗುತ್ತದೆ. ಈ ವಿಧಿಯನ್ನು ಅಲ್ಲಾಹನು ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಮತ್ತು ಸಮಗ್ರವಾಗಿ ಅಖಿಲ 
ವಿಶ್ವಕ್ಕೂ ರೂಪಿಸಿರುತ್ತಾ. ನೆ. ಇದರ ಆರ್ಥವೇನೆಂದರೆ- ಸೃಷ್ಟಿಕಾರ್ಯವನ್ನು ಯಾವ ಪೂರ್ವ ಯೋಜನೆಯೂ ಇಲ್ಲದೆ ಹೀಗೆಯೇ 
ಒಟ್ಟಾರೆಯಾಗಿ ಮಾಡಲಾಗಿಲ್ಲ. ಅದಕ್ಕಾಗಿ ಒಂದು ಸಂಪೂರ್ಣ ಯೋಜನೆಯೇ ಸೃಷ್ಟಿಕರ್ತನ ಮುಂದಿತ್ತು ಮತ್ತು ಎಲ್ಲ ಆ 
ಯೋಜನೆಯ ಪ್ರಕಾರವೇ ನಡೆಯುತ್ತಿದೆ. (ಹೆಚ್ಚಿನ ವಿವರಗಳಿಗೆ ಅಧ್ಯಾಯ ಹಿಜ್‌: 13-14, ಆಲ್‌ ಫುರ್ಕಾನ್‌: 8, ಅಲ್‌ ಕಮರ್‌: 
25 ಮತ್ತು ಅಬಸದ 2ನೆಯ ಟಿಪ್ಪಣಿಗಳನ್ನು ನೋಡಿರಿ) 

4. ಅರ್ಥಾತ್‌- ಯಾವ ವಸ್ತುವನ್ನೂ ಕೇವಲ ಸೃಷ್ಟಿಸಿ ಅಲ್ಲಿಗೇ ಬಿಟ್ಟುಬಿಡಲಿಲ್ಲ: ಅವನು ಯಾವುದನ್ನು ಯಾವ 
ಕೆಲಸಕ್ಕಾಗಿ ಸೃಷ್ಟಿಸಿರುವನೋ ಅದಕ್ಕೆ ಆ ಕೆಲಸವನ್ನು ಮಾಡುವ ರೀತಿಯನ್ನು ಕಲಿಸಿಕೊಟ್ಟಿರುವನು. ಬೇರೆ ಮಾಶಿನಲ್ಲಿ 
ಹೇಳುವುದಾದರೆ- ಅವನು ಸೃಷ್ಟಿಕರ್ತನು ಮಾತ್ರವಾಗಿರದೆ ಮಾರ್ಗದರ್ಶಕನೂ ಆಗಿರುವನು. ಅವನು ಯಾವ ವಸ್ತುವನ್ನು 
ಯಾವ ನೆಲೆಯಲ್ಲಿ ಸೃಷ್ಟಿಸಿರುವನೋ ಅದಕ್ಕೆ ತಕ್ಕುದಾದ ಮಾರ್ಗದರ್ಶನ ನೀಡುವ ಮತ್ತು ಅದಕ್ಕೆ ಸೂಕ್ತವಾದ ವಿಧಾನದಿಂದ 
ಮಾರ್ಗದರ್ಶನ ನೀಡುವ ಹೊಣೆಯನ್ನು. ಕೂಡಾ ಶಾನೇ ವಹಿಸಿಕೊಂಡಿರುವನು. "ಮಾನವನಿಗೆ ಎರಡು ಭಿನ್ನ ರೀತಿಯ 
ಮಾರ್ಗದರ್ಶನವಿದ್ದು ಅವು ಅವನ ಎರಡು ವಿಭಿನ್ನ ನೆಲೆಗಳಿಗೆ ಅನುಸಾರವಾಗಿದೆ. ಮೊದಲನೆಯ ಮಾರ್ಗದರ್ಶನವು 
ಅವನ ಪ್ರಾಣಿ ಜೀವನಕ್ಕಾಗಿದ್ದು, ಅದರಿಂದಾಗಿಯೇ ಪ್ರತಿಯೊಂದು ಶಿಶು ಹುಟ್ಟಿದ ಕೂಡಲೇ ಮೊಲೆ ಹಾಲನ್ನು ಹೀರಲು 
ಕೆಲಿತುಕೊಳ್ಳುತ್ತದೆ. ಆದರ ಪ್ರಕಾರ ಮನುಷ್ಯನ ಕಣ್ಣು, ಮೂಗು, ಕಿವಿ ಹೃದಯ ಕಮಲ, ಶ್ಚಾಸಕೋಶಗಳು, ಮೂತ್ರ 
ಪಿಂಡಗಳು, ಕಾಳಚ, ಜಠರ, ಕರುಳುಗಳು, ಸ್ನಾಯುಗಳು, ನರಗಳು ರಕ್ತನಾಳಗಳು ಎಲ್ಲವೂ ಮನುಷ್ಯನಿಗೆ ಅರಿವಿಲ್ಲದೆಯೇ 
ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಲೇ ಹೋಗುತ್ತಿವೆ. ಈ ಅಂಗಾಂಗಗಳ ಕೆಲಸ ಕಾರ್ಯಗಳಲ್ಲಿ ಮನುಷ್ಯನ ಇಚ್ಛೆಗೆ 
-ಯಾವ' ಪಾತ್ರವೂ: ಇರುವುದಿಲ್ಲ. ಎರಡನೆಯ ಮಾರ್ಗದರ್ಶನವು ಮಾನವನ ಬೌದ್ದಿಕ ಮತ್ತು ಪ್ರಜ್ಞೆಯ ಜೀವನಕ್ಕಾಗಿದೆ. 
ಇದರೆ, ಸ್ವರೂಪ, ಪ್ರಾಣಿ ಜೀವನಕ್ಕೆ, ನೀಡಲಾಗುವ ಮಾರ್ಗದರ್ಶನಕ್ಕಿಂತ ತೀರಾ ಭಿನ್ನವಾಗಿದೆ.: ಏಕೆಂದರೆ ಜೀವನದ ಈ 
ಕ್ಸೇತ್ರದಲ್ಲಿ ಮಾನವನ ಕಡೆಗೆ - ಒಂದು ತರದ: ಸ್ವಾತಂತ್ರ್ಯವನ್ನು ವರ್ಗಾಯಿಸಲಾಗಿದ್ದು, ಸ್ವಾತಂತ್ರ್ಯ ರಹಿತವಾದ ಜೀವನಕ್ಕೆ 
ನೀಡಲಾಗಿರುವ ವಿವಿಧ ಮಾರ್ಗದರ್ಶನ ಈ ಕ್ಷೇತ್ರಕ್ಕೆ ಸುಯೋಜ್ಯವಲ್ಲ. (ಹೆಚ್ಚಿನ ವಿವರಣೆಗಳಿಗಾಗಿ ಅಧ್ಯಾಯ ےووہ‎ 
9, 10, 14, 56, ತಾಹಾ: 23, ,ಅರ್ರಹ್ಮಾನ್‌: 2, 3 ಮತ್ತು ಅದ್ದಹ್ಟ್‌ನ 5ನೆಯ ಟಿಪ್ಪಣಿಗಳನ್ನು ನೋಡಿರಿ) 

5. ಮೂಲದಲ್ಲಿ 'ಮರ್‌ಆ' ಎಂಬ ಪದ ಪ್ರಯೋಗವಾಗಿದ್ದು,- ಪ್ರಾಣಿಗಳ ಮೇವಿಗೆ ಹಾಗೆ ಹೇಳುತ್ತಾರೆ. ಆದರೆ ಇಲ್ಲಿ ಅದರ 
ಅರ್ಥ ಮೇವು ಮಾತ್ರವಲ್ಲ, ಭೂಮಿಯಲ್ಲಿ ಮೊಳೆಯುವ ಎಲ್ಲ ಸಸ್ಕ ವರ್ಗವಾಗಿದೆ ಎಂದು ವಿಷಯಾನುಬಂಧದಿಂದ ಪ್ರಕಟವಾಗುತ್ತದೆ. 

6. ಅರ್ಥಾತ್‌- ಅವನು ವಸಂತವನ್ನು' ಮಾತ್ರ -ತರುವವನಲ್ಲ. ಶಿಶಿರವನ್ನು ತರುವವನೂ ಆಗಿದ್ದಾನೆ. ನಿಮ್ಮ ಕಣ್ಣುಗಳು 
ಅವನ ಮಹಿಮೆಯ ಇವೆರಡು ಅದ್ಭುತಗಳನ್ನು ಎಲ್ಲೆಲ್ಲೂ ನೋಡುತ್ತಿವೆ. ಆದುದರಿಂದ ನಾನು - ಭೂಲೋಕದಲ್ಲಿ. ಸದಾ 
ವಸಂತವನ್ನೇ ನೋಡುತ್ತಿರುವೆನು. ಶಿಶಿರವನ್ನು ನೋಡಬೇಕಾಗಿ ಬರಲಾರದೆಂಬ ತಪ್ಪು ಧಾರಣೆಯಲ್ಲಿ ಯಾರೂ ಇರಬಾರದು. 
(ಅಧ್ಯಾಯ ಯೂನುಸ್‌: 24, ಅಲ್‌ ಕಹಫ್‌; 45 ಮತ್ತು ಹದೀದ್‌ನ 20ನೆಯ ಸೂಕ್ತಗಳನ್ನು ನೋಡಿರಿ). 


ಕಾಂಡ-30 


87. ಅಲ್‌ ಅಲ್‌ಲಾ 1151 


EES SE TE) 
BINGE ITS ಬಡ ಮತ 


(6-7) ನಾವು ನಿಮಗೆ ಓದಿಸಿ ಬಿಡುವೆವು, ಆ ಬಳಿಕ ನೀವು ಮರೆಯಲಾರಿರಿ' - ಅಲ್ಲಾಹನು ಇಚ್ಛಿಸಿದ್ದರ 
ಹೊರತು. ಅವನು ವ್ಯಕ್ತವಾಗಿರುವುದನ್ನೂ ಗುಪ್ತವಾಗಿರುವುದನ್ನೂ ಬಲ್ಲನು. 

(8-13) ನಾವು ನಿಮಗೆ ಸರಳ ವಿಧಾನದ ಸೌಲಭ್ಯ ನೀಡುತ್ತೇವೆ. ಆದುದರಿಂದ ಉಪದೇಶದಿಂದ 
ಪ್ರಯೋಜನವಾಗುವುದಿದ್ದರೆ ನೀವು ಉಪದೇಶ ನೀಡಿರಿ.  ಭಯಭಕ್ತಿಯುಳ್ಳವನು ಉಪದೇಶವನ್ನು 
ಸ್ವೀಕರಿಸಿಕೊಳ್ಳುವನು.!' ಮತ್ತು ಅದರಿಂದ ದೂರವುಳಿಯುವವನು ಅತ್ಯಂತ ಭಾಗ್ಯೃಹೀನನು. ಅವನು ಘೋರ 


ಬ 


7. ದಿವ್ಮವಾಣಿಯ ಅವಶೀರ್ಣ ಕ್ರಿಯೆಯು ಆಗ ತಾನೇ ಆರಂಭವಾಗಿದ್ದ ಹಂತದಲ್ಲಿ ಕೆಲವೊಮ್ಮೆ ಜಿಬ್ರೀಲ್‌(ಅ) ವಹ್ಮ್‌ಯನ್ನು 
ಪೂರ್ಣವಾಗಿ ಓದಿ ಹೇಳುವ ಮುನ್ನವೇ ಪ್ರವಾದಿವರ್ಯರು(ಸ) ತಾನೆಲ್ಲಿ ಅದನ್ನು ಮರೆತುಬಿಡುವೆನೋ ಎಂಬ ಭಯದಿಂದ ಅದರ 
ಆರಂಭ ಭಾಗವನ್ನು ಪುಸರಾವರ್ತಿಸ ತೊಡಗುತ್ತಿದ್ದರು. ಆದ್ದರಿಂದಲೇ ಅಲ್ಲಾಹನು- ವಹ್ಮ್‌ ಅವಶೀರ್ಣವಾಗುವಾಗ ಅದನ್ನು 
ಮೌನವಾಗಿ ಆಲಿಸಿರಿ, ನಾವು ಅದನ್ನು ನಿಮಗೆ ಓದಿಸಿ ಬಿಡುವೆವುು ಆಗ ಅದು ನಿಮಗೆ ಶಾಶ್ವತವಾಗಿ ಕಂಠಪಾಠವಾಗಿ ಬಿಡುವುದು. 
ಅದರ ಯಾವುದೇ ಅಕ್ಸರ ಕೂಡಾ ಮರೆತು ಹೋದೀತೆಂದು ನೀವು ಭಯಪಡಬೇಕಾಗಿಲ್ಲ ಎಂದು ಪ್ರವಾದಿವರ್ಯರನ್ನು(ಸ) ಸಮಾಧಾನ 
ಪಡಿಸಿದನು. ಕುರ್‌ಆನ್‌ ಪವಾಡ ಸದೃಶವಾಗಿ ಪ್ರವಾದಿವರ್ಯರಿಗೆಸೆ) ಅವಶೀರ್ಣಗೊಳಿಸಲ್ಪಟ್ಟಿಂತೆಯೇ, ಪವಾಡ ಸದೃಶವಾಗಿ 
ಅದರ ಪ್ರತಿಯೊಂದು ಪದವನ್ನೂ ಅವರ ಸ್ಮರಣೆಯಲ್ಲಿ ಸುರಕ್ಸಿತಗೊಳಿಸಲಾಗಿತ್ತು ಮತ್ತು ಅದರ ಯಾವುದೇ ಭಾಗವನ್ನು ಅವರು 
ಮರೆತು بیو‎ ಅಥವಾ. ಅದರ ಯಾವುದಾದರೂ" " ಮೂಲಪದದ ಬದಲಿಗೆ ಸಮಾನಾರ್ಥವುಳ್ಳ: ಬೇರಾವುದಾದರೂ ಪದವನ್ನು 
ಹೇಳುವ ಕಿಂಚಿತ್‌ ಸಾಧ್ಯತೆಯೂ ಉಳಿಯದಂತೆ ಮಾಡಲಾಗಿತ್ತು ಎಂಬುದು ಈ ಸೂಕ್ತದಿಂದ ಸಾಬೀತಾಗುತ್ತದೆ. 

8. ಅರ್ಥಾತ್‌- ಸಂಪೂರ್ಣ ಕುರ್‌ಆನಿನ. ಪ್ರತಿಯೊಂದು ಪದವೂ ಅವರ ಸ ಒತಿಪಟಲದಲ್ಲಿ ಸುರಕ್ಸಿತವಾಗಿಬಿಡುವುದು ಅವರ 
ಸ್ವಂತ ಸಾಮರ್ಥ್ಯದಿಂದಾಗಿರಲಿಲ್ಲ. ಅದು ಅಲ್ಲಾಹನ ಅನುಗ್ರಹ ಮತ್ತು ಅವನು ನೀಡುವ ಸೌಭಾಗೃದಿಂದಾಗಿದೆ. ಅನ್ಯಥಾ 
ಅಲ್ಲಾ "0 ಅವರು ಅದನ್ನು ಮರೆಯುವಂತೆ ಮಾಡಬಲ್ಲನು. ಇದಕ್ಕಿರಬಹುದಾದ ಇನ್ನೊಂದು ಅರ್ಥವೇನೆಂದರೆ- ಅವರು 
ಎಂದಾದರೊಮ್ಮೆ ತಾತ್ಕಾಲಿಕವಾಗಿ ಮರೆವಿಗೊಳಗಾದರೆ, ಅಥವಾ ಯಾವುದಾದರೂ ಸೂಕ್ತ ಅಥವಾ ಪದವನ್ನು ಕ್ಟಣಿಕವಾಗಿ ಮರೆತು 
ಬಿಟ್ಟರೆ ಅದು ಈ ವಾಗ್ದಾನಕ್ಕೆ ಹೊರತಾಗಿದೆ. ಇಲ್ಲಿ ನೀಡಿರುವ ವಾಗ್ದಾನ, ಪ್ರವಾದಿವರ್ಯರು(ಸು ಕುರ್‌ಅನಿನ "ಯಾವುದೇ ಭಾಗವನ್ನು 
ಶಾಶ್ವತವಾಗಿ ಮರೆತು ಬಿಡಲಾರರು ಎಂಬುದಾಗಿದೆ. ಸಹೀಹ್‌ ಬುಖಾರಿಯಲ್ಲಿರುವ ಈ ಕೆಳಗಿನ ವರದಿಯು ಪ್ರಸ್ತುತ ಅರ್ಥವನ್ನು 
ಸಮರ್ಥಿಸುತ್ತದೆ: "ಒಮ್ಮೆ ಮುಂಜಾವಿನ ನಮಾರಖ್‌ ಮಾಡಿಸುತ್ತಿರುವಾಗ ಪ್ರವಾದಿಷರ್ಯರು(ಸ) ಕಿರಾಅತ್‌ (ಪಠನದ) ವೇಳೆ 
ಒಂದು ಸೂಕ್ತವನ್ನು ಬಿಟ್ಟುಬಿಟ್ಟರು. ನಮಾಯುನ ಅನಂತರ ಹ. ಉಬೈೆ ಬಿನ್‌ ಕಅಬ್‌(ರ) ಈ ಸೂಕ್ತವು ರದ್ದು ಗೊಂಡಿದೆಯೇ? 
ಎಂದು ಕೇಳಿದರು. ಆಗ ಪ್ರವಾದಿವರ್ಯರು(ಸು)' ಇಲ್ಲ, ನಾನು ಮರೆತು ಬಿಟ್ಟೆ" ಎಂದು ಹೇಳಿದರು. 

9. ಮೇಲ್ನೋಟಕ್ಕೆ ಇವು ಸಾಮಾನ್ಯ ಅರ್ಥ ಕೊಡುವ ಪದಗಳಾಗಿವೆ. `ಆದರೆ ಇದು ಅವಶೀರ್ಣಗೊಂಡಿರುವ ವಾಕ್ಸರಣಿಯನ್ನು 
ಗಮನಿಸಿದಾಗ ಇದರ ಅರ್ಥ- ತಾವು ಜಿಬ್ರೀಲ್‌ರ(ಅ) ಜೊತೆಗೇ ಕುರ್‌ಆನನ್ನು ಓದುತ್ತ ರುವುದು ಅಲ್ಲಾಹನಿಗೆ ತಿಳಿದಿದೆ. ಮರೆತು 
ಹೋಗಿ ಬಿಡಬಹುದೆಂಬ ಭಯದಿಂದಾಗಿ ತಾವು ಹೀಗೆ ಮಾಡುತ್ತಿರುವಿರೆಂಬುದೂ ಅವನಿಗೆ ಗೊತ್ತಿದೆ. ಆದುದರಿಂದ ತಾವು ಅದನ್ನು 
ಮರೆಯಲಾರಿರಿ ಎಂದು ತಮಗೆ ಸಮಾಧಾನ ಹೇಳಲಾಗುತ್ತಿದೆ ಎಂದಾಗುತ್ತದೆ. 

10. ಅರ್ಥಾತ್‌- ಓ ಸಂದೇಶವಾಹಕರೇ, ತಾವು ಕಿವುಡರಿಗೆ ಸತ್ಯವನ್ನು ಕೇಳಿಸಬೇಕು ಮತ್ತು ಅಂಧರಿಗೆ ಸನ್ಮಾರ್ಗ ತೋರಿಸಿ 
ಬೇಕು ಎಂದಿತ್ಕಾದಿಯಾಗಿ ಹೇಳಿ ನಾವು ಧರ್ಮಪ್ರಚಾರದ ವಿಷಯದಲ್ಲಿ ತಮ್ಮನ್ನು ಯಾವುದೇ ಕಷ್ಟಕ್ಕೆ ಒಳಪಡಿಸ ಬಯಸು 
ವುದಿಲ್ಲ. ನಾವು "ನಮಗೆ ಸರಳವಾದ ಒಂದು ದಾರಿಯನ್ನು ಒದಗಿಸುತ್ತೇವೆ. ಅದೇನೆಂದರೆ- ನಿಮ್ಮಿಂದ ಪ್ರಯೋಜನ ಪಡೆಯಲು 
ಯಾರಾದರೂ ಸಿದ್ಧರಿದ್ದಾರೆಂದು ಕಂಡು ಬಂದಲ್ಲಿ ಉಪದೇಶಿಸಿರ. ನಿಮ್ಮ ಉಪದೇಶವನ್ನು ಕೇಳಲು ಸಿದ್ದರಿಲ್ಲವೆಂಬುದು ಯಾರ 
ಬಗ್ಗೆ ನಿಮಗೆ ಅನುಭವದಿಂದ ತಿಳಿದುಬಿಟ್ಟಿದೆಯೋ ಅವರ ಹಿಂದೆ ಬೀಳುವ ಅಗತ್ಯವಿಲ್ಲ. ಇದು ಬಹುತೇಕ, ಅಧ್ಯಾಯ ಅಬಸಃ 
ದಲ್ಲಿ (ಸೂಕ್ತ 5ರಿಂದ 12. ಹೇಳಿರುವಂತಹ ವಿಷಯವೇ ಆಗಿದೆ. 

11. ದೇವಭಯ ಮತ್ತು ಕೆಟ್ಟ ಪರಿಣಾಮದ ಭೀತಿ ಇರುವವನಿಗೆ ಮಾತ್ರ ತಾನು: ತಪ್ಪು ಮಾರ್ಗದಲ್ಲಿ ನಡೆಯುತ್ತಿರುವೆನೇ 
ಎಂಬ ಭಯವಿರುತ್ತದೆ. ಅಂಥವನು ಮಾತ್ರ ನಿಮ್ಮ ಉಪದೇಶವನ್ನು ಗಮನವಿಟ್ಟು ಕೇಳುವನು. 


ಕಾಂಡ-30 


112 ಕುರ್‌ಆನ್‌ ವ್ಯಾಖ್ಯಾನ 


SLURS Gs SKS SRS FE لی‎ 
BUM EASE SBSS EMS BIG من‎ 
LS BM GA HNL SBS AE 5 


ಹಾ)‏ و مُوسٰی رق 


ಅಗ್ನಿಯಲ್ಲಿ ಬೀಳುವನು. ಅನಂತರ ಅವನು ಅದರಲ್ಲಿ ಸಾಯಲಿಕ್ಕೂ ಇಲ್ಲ, ಬದುಕಲಿಕ್ಕೂ ظا یہ‎ 
(14-19) ಪಾವಿತ್ರ್ಯವನ್ನು ಕೈಗೊಂಡವನು, ತನ್ನ ಪ್ರಭುವಿನ ನಾಮವನ್ನು ಸ್ಮರಿಸಿದವನು* ಮತ್ತು 
ನಮಾರು್‌” ಮಾಡಿದವನು* ಯಶಸ್ವಿಯಾಗಿ ಬಿಟ್ಟನು. ಆದರೆ ನೀವು ಇಹಲೋಕ ಜೀವನಕ್ಕೆ ಆದ್ಯತೆ 
ಕೊಡುತ್ತೀರಿ." ವಸ್ತುತಃ ಪರಲೋಕವು ಹೆಚ್ಚು ಉತ್ತಮವೂ ಶಾಶ್ವತವೂ ಆಗಿದೆ.!' ಇದನ್ನೇ ಹಿಂದೆ ಬಂದಿದ್ದ 
ಗ್ರಂಥಗಳಲ್ಲಿ-ಇಬ್ರಾಹೀಮ್‌ ಮತ್ತು ಮೂಸಾರ ಗ್ರಂಥಗಳಲ್ಲಿ- ಹೇಳಲಾಗಿತ್ತು. 


12. ಅರ್ಥಾತ್‌- ಯಾತನೆಯಿಂದ ಮುಕ್ತನಾಗಲು ಅವನಿಗೆ ಮರಣವೂ ಬರಲಾರದು ಮತ್ತು ಬದುಕಿನ ರುಚಿ ಸವಿಯಲು 
ಅಂತಹ ಬದುಕು ಕೂಡ ಅವನಿಗೆ ಸಿಗಲಾರದು. 

13. ಪಾವಿತ್ಯ ಎಂದರೆ, ಸತ್ಯನಿಷೇಧ ಮತ್ತು ದೇವಸಹಭಾಗಿತ್ಸವನ್ನು ಬಿಟ್ಟು ಸತ್ಯವಿಶ್ವಾಸ ಸ್ವೀಕಾರ ಮಾಡುವುದು, 
ದುರಾಚಾರಗಳನ್ನು ಬಿಟ್ಟು ಸದಾಚಾರಿಯಾಗುವುದು, ದುರ್ನಡತೆಗಳನ್ನು' ಬಿಟ್ಟು ಸುಶೀಲನಾಗುವುದು. ಯಶಸ್ಸೆಂದರೆ ಲೌಕಿಕ 
ಸುಖವಲ್ಲ. ನೈಜ ಯಶಸ್ಸು. ಅದರೊಂದಿಗೆ ಲೌಕಿಕ ಸುಖವೂ ಪ್ರಾಪ್ರವಾಗಬಹುದು ಅಥವಾ ಆಗದಿರಬಹುದು. (ವಿವರಣೆಗಾಗಿ 
ಅಧ್ಯಾಯ ಯೂನುಸ್‌: 23, ಅಲ್‌ ಮೂಮಿನೂನ್‌: 1,11,50 ಮತ್ತು ಲುಕ್ಕ್ಮಾನ್‌ನ 4ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

14. ಸ್ಮರಿಸುವುದೆಂದರೆ ಮನಸ್ಸಿನಲ್ಲಿ ಅಲ್ಲಾಹನನ್ನು ಸ್ಮರಿಸುವುದು ಮತ್ತು ಬಾಯಿಯಿಂದ ಅವನನ್ನು ಜಪಿಸುವುದು. 

15. ಅಂದರೆ ಅವನು ಕೇವಲ ಸ್ಮರಿಸಿ ಸುಮ್ಮನಿರುವುದಿಲ್ಲ. ಕಟ್ಟುನಿಟ್ಟಾಗಿ ನಮಾರು್‌ ನಿರ್ವಹಿಸುವ ಮೂಲಕ, ತಾನು 
ಯಾರನ್ನು ದೇವನೆಂದು ಒಪ್ಪಿರುವನೋ ಅವನನ್ನು ಕಾರ್ಯತಃ ಅನುಸರಿಸುವುದಕ್ಕೂ ಸಿದ್ಧನಿದ್ದೇನೆ ಮತ್ತು ಅವನನ್ನು ಸದಾ 
ಸ್ಮರಿಸುತ್ತಲೂ ಇರುತ್ತೇನೆ ಎಂಬುದನ್ನು ಸಾಬೀತುಪಡಿಸುತ್ತಾನೆ. ಈ ಸೂಕ್ತದಲ್ಲಿ ಕ್ರಮವಾಗಿ ಎರಡು ವಿಷಯಗಳ ಪ್ರಸ್ತಾಪವಿದೆ. 
ಮೊದಲು ಅಲ್ಲಾಹನ ಸ್ಮರಣೆ ಅನಂತರ ನಮಾರು್‌ ಮಾಡುವುದು. ಇದಕ್ಕನುಸಾರವಾಗಿಯೇ 'ಅಲ್ಲಾಹು مہ‎ ಎಂದು ಹೇಳಿ 
ನಮಾರುನ್ನು ಆರಂಭಿಸುವ ವಿಧಾನವನ್ನು ನಿಶ್ಚಯಿಸಲಾಯಿತು. ಪ್ರವಾದಿವರ್ಯರು(ಸ) ತೋರಿಸಿಕೊಟ್ಟ ನಮಾರುನ ಕ್ರಮ 
ಗಳೆಲ್ಲವೂ ಕುರ್‌ಆನಿನ ವಿವಿಧ ಸೂಚನೆಗಳನ್ನು ಆಧರಿಸಿವೆ ಎಂಬುದಕ್ಕಿರುವ ಅನೇಕ ಪುರಾವೆಗಳ ಪೈಕಿ ಇದೂ ಒಂದು. ಆದರೆ 
ಈ ಸೂಚನೆಗಳನ್ನು ಸಂಗ್ರಹಿಸಿ ನಮಾರು್‌ನ ನಿರ್ದಿಷ್ಟ ರೂಪವನ್ನು ನಿರ್ಧರಿಸುವ ಕಾರ್ಯವನ್ನು ಮಾಡಲು ಪ್ರವಾದಿ 
ವರ್ಯರ(ಸ) ಹೊರತು ಬೇರಾರಿಗೂ ಸಾಧ್ಯವಿರಲಿಲ್ಲ. 

16. ಅರ್ಥಾತ್‌- ನಿಮ್ಮ ಚಿಂತೆಗಳೆಲ್ಲವೂ ಕೇವಲ ಈ ಲೋಕದ ಸುಖ, ಸಂತೋಷ ಮತ್ತು ಇಲ್ಲಿಯ ಲಾಭ ಹಾಗೂ 
ಭೋಗಗಳಿಗೆ ಮಾತ್ರ ಸೀಮಿತವಾಗಿವೆ. 

17. ಅರ್ಥಾತ್‌- ಎರಡು ರೀತಿಗಳಲ್ಲಿ ಪರಲೋಕವು ಇಹಲೋಕಕ್ಕಿಂತ ಹೆಚ್ಚಿನ ಪ್ರಾಶಸ್ಯಕ್ಕೆ ಯೋಗ್ಯವಾಗಿದೆ- 
1 ಅದರಲ್ಲಿರುವ ಸುಖಭೋಗಗಳು ಈ ಲೋಕದ ಎಲ್ಲ ಅನುಗ್ರಹಗಳಿಗಿಂತಲೂ ಮಿಗಿಲಾಗಿವೆ. 2) ಈ ಲೋಕವು ನಶ್ವರ 
ಮತ್ತು ಪರಲೋಕವು ಶಾಶ್ವತವಾಗಿದೆ. 

18. ಪವಿತ್ರ ಕುರ್‌ಆನಿನಲ್ಲಿ ಹ. ಇಬ್ರಾಹೀಮ್‌(ಅ) ಮತ್ತು ಮೂಸಾರ(ಅ) ಗ್ರಂಥಗಳಲ್ಲಿರುವ ಬೋಧನೆಗಳನ್ನು 
ಉದ್ಧರಿಸುತ್ತಿರುವುದು ಇದು ಎರಡನೆಯ ಬಾರಿ. ಇದಕ್ಕೆ ಮುಂಚೆ ಅಧ್ಯಾಯ ಅನ್ನಜ್ಮ್‌ನ 3ನೆಯ ರುಕೂಲ್‌ನಲ್ಲಿ ಈ ಕುರಿತು 
ಪ್ರಸ್ತಾಪಿಸಲಾಗಿದೆ. 


ಕಾಂಡ-30 


88. ಅಲ್‌ ಗಾಶಿಯಃ 1153 


88. ಅಲ್‌ ಗಾಶಿಯಃ 


ಪರಿಚಯ 


ಹೆಸರು 

ಪ್ರಥಮ ಸೂಕ್ತದಲ್ಲೇ ಇರುವ 'ಅಲ್‌ ಗಾಶಿಯಃ ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಘೋಷಿಸಲಾಗಿದೆ. 
ಅವತೀರ್ಣ ಕಾಲ 

ಇದು ಕೂಡಾ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳ ಪೈಕಿ ಒಂದೆಂಬುದಕ್ಕೆ ಈ ಅಧ್ಯಾಯದುದ್ದಕ್ಕೂ 
ಇರುವ ವಿಷಯಗಳೇ ಸಾಕ್ಷಿಯಾಗಿವೆ. ಆದರೆ ಅದು ಪ್ರವಾದಿವರ್ಯರು(ಸ) ಧರ್ಮಪ್ರಚಾರ ಕಾರ್ಯವನ್ನು ಸಾರ್ವಜನಿಕವಾಗಿ 
ಆರಂಭಿಸಿದ್ದ ಮತ್ತು ಮಕ್ಕಾದವರು ಅದನ್ನು ಕೇಳಿ ಅಲಕ್ಸಿಸುತ್ತಿದ್ದ ಕಾಲವಾಗಿತ್ತು. 
ಚರ್ಚಾ ವಿಷಯಗಳು 

ಇದರಲ್ಲಿ ಪ್ರಥಮವಾಗಿ, ಅನಾಸ್ಲೆಯಲ್ಲಿ ಬಿದ್ದುಕೊಂಡಿದ್ದ ಜನರನ್ನು ಜಾಗೃತಗೊಳಿಸಲು ಹಠಾತ್ತನೆ ಅವರ ಮುಂದೆ- 
"ಇಡೀ ವಿಶ್ವದ ಮೇಲೆ ಆವರಿಸಲಿರುವಂತಹ ಒಂದು ವಿಪತ್ತು ಬಂದೆರಗುವ ಸಮಯದ ಬಗ್ಗೆ ನಿಮಗೇನಾದರೂ ಗೊತ್ತೇ?" 
ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಅನಂತರ ತಕ್ಷಣವೇ- ಆಗ ಸಕಲ ಮಾನವರು ವಿಭಿನ್ನವಾದ ಎರಡು ತಂಡಗಳಾಗಿ ವಿಭಾಗಿಸ 
ಲ್ಪಡುವರು ಮತ್ತು ಎರಡು ವಿಭಿನ್ನ ಫಲಿತಾಂಶಗಳನ್ನು ಕಾಣುವರು. ಅವುಗಳಲ್ಲೊಂದು ವಿಭಾಗವು ನರಕಕ್ಕೆ ಹೋಗುವುದು. 
ಇನ್ನೊಂದು ಉನ್ನತ ಸ್ವರ್ಗಕ್ಕೆ ಹೋಗುವುದು ಎಂಬಿತ್ಯಾದಿ ವಿವರಗಳನ್ನು ನೀಡಲಾಗಿದೆ. 

ಹೀಗೆ ಜನರನ್ನು ಎಚ್ಚರಿಸಿದ ಬಳಿಕ ಹಠಾತ್ತನೆ ವಿಷಯ ಬದಲಾಗುತ್ತದೆ. ಕುರ್‌ಆನಿನ ಸಂದೇಶವಾಗಿರುವ ಏಕದೇವತ್ವ 
ಹಾಗೂ ಪರಲೋಕ ವಿಶ್ವಾಸಗಳ ಕುರಿತು ಕೇಳಿ, ಮೂಗು ಮುರಿದುಕೊಳ್ಳುತ್ತಿರುವ ಈ ಜನರು ನಿತ್ಯವೂ ತಮಗೆದುರಾಗುವ 
ಮತ್ತು ಸದಾ ತಮ್ಮ ಕಣ್ಣ ಮುಂದೆಯೇ ಇರುವ ವಸ್ತುಗಳನ್ನು ನೋಡುವುದಿಲ್ಲವೇ? ಅರೇಬಿಯಾದ ಮರುಭೂಮಿಯಲ್ಲಿ ಇವರ 
ಸಂಪೂರ್ಣ ಜೀವನವು ಯಾವ ಒಂಟೆಗಳನ್ನು ಅವಲಂಬಿಸಿಕೊಂಡಿದೆಯೋ ಆ ಒಂಟೆಗಳು ಮರುಭೂಮಿಯ ಜೀವನದ 
ಅಗತ್ಯಗಳಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತಹ ವಿಶೇಷತೆಗಳೊಂದಿಗೆ ರಚಿಸಲ್ಪಟ್ಟುದು ಹೇಗೆ ಎಂದು ಇವರೆಂದೂ 
ಚಿಂತಿಸಿ ನೋಡುವುದಿಲ್ಲವೇ? ಇವರು ಪ್ರಯಾಣ ಮಾಡುತ್ತಿರುವಾಗ ಇವರಿಗೆ ನೆಲ, ಆಕಾಶ ಅಥವಾ ಪರ್ವತಗಳು ಕಾಣಿಸುತ್ತವೆ. 
ಕೇವಲ ಈ ಮೂರು ವಸ್ತುಗಳ ಬಗ್ಗೆಯೇ ಇವರು ಚಿಂತನೆ ನಡೆಸಲಿ. ಮೇಲ್ಬಾಗದಲ್ಲಿ ಈ ಆಕಾಶ ಹೇಗೆ ಆವರಿಸಲ್ಪಟ್ಟಿತು? 
ಕಣ್ಣ ಮುಂದಿರುವ ಈ ಪರ್ವತಗಳು ಹೇಗೆ ಸ್ವಾಪಿತವಾದುವು? ಕಾಲ ಬುಡದಲ್ಲಿರುವ ಈ ನೆಲವು ಹೇಗೆ ಹಾಸಲ್ಪಟ್ಟಿತು? ಇವೆಲ್ಲಾ 
ಒಬ್ಬ ಸರ್ವಶಕ್ತನೂ, ಯುಕ್ತಿಪೂರ್ಣನೂ ಆದ ಶಿಲ್ಪಿಯ ಹಸ್ತಕ್ಟೇಪವಿಲ್ಲದೆಯೇ ಅಸ್ತಿತ್ವಕ್ಕೆ ಬಂದುವೇ? ಒಂದು ವೇಳೆ ಇವರು 
ಒಬ್ಬ ಸೃಷ್ಟಿಕರ್ತನು ಭಾರೀ ಯುಕ್ತಿ ಮತ್ತು ಭಾರೀ ಸಾಮರ್ಥ್ಯದೊಂದಿಗೆ ಇವುಗಳನ್ನು ಸೃಷ್ಟಿಸಿರುವನೆಂಬುದನ್ನು ಮತ್ತು ಇವುಗಳ 
ಸೃಷ್ಟಿಯಲ್ಲಿ ಬೇರೆ ಸಹಭಾಗಿಗಳಾರೂ ಇಲ್ಲವೆಂಬುದನ್ನು ಒಪ್ಪಿಕೊಳ್ಳುತ್ತಾ ರೆಂದಾದರೆ ಅವನು ಮಾತ್ರ ಏಕೈಕ ಪ್ರಭು ಎಂಬುದನ್ನು 
ಒಪ್ಪಿಕೊಳ್ಳಲು ನಿರಾಕರಿಸುವುದೇಕೆ? ಆ ದೇವನು ಇವೆಲ್ಲವನ್ನೂ ಸೃಷ್ಟಿಸಲು ಸಮರ್ಥನಾಗಿದ್ದನೆಂಬುದನ್ನು ಇವರು 
ಒಪ್ಪಿಕೊಳ್ಳುತ್ತಿರುವಾಗ, ಅದೇ ದೇವನು ಪುನರುತ್ನಾನ ದಿನವನ್ನುಂಟುಮಾಡಲು ಮತ್ತು ಮಾನವರನ್ನು ಪುನಃ ಸೃಷ್ಟಿಸಲು ಹಾಗೂ 
ಸ್ವರ್ಗ ನರಕಗಳನ್ನುಂಟುಮಾಡಲು ಸಮರ್ಥನೆಂಬುದನ್ನು ಒಪ್ಪಿಕೊಳ್ಳಲು ಇವರು ಹಿ೦ಜರಿಯುತ್ತಿರುವುದೇಕೆ? ಹೀಗೆ ಮಾಡಲು 
ಇವರ. ಬಳಿ ಇರುವಂತಹ ಪುರಾವೆಯಾದರೂ ಏನು ಎಂದು. ಪ್ರಶ್ನಿಸಲಾಗಿದೆ. 

ಅನಂತರ ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿ- ಇವರು ಒಪ್ಪಲಿ ಒಪ್ಪದಿರಲಿ. ಉಪದೇಶಿಸುವುದು ನಿಮ್ಮ ಕೆಲಸ, 
ನೀವು' ಉಪದೇಶಿಸುತ್ತಲೇ ಹೋಗಿರಿ. ಕೊನೆಗಂತು ಇವರು ನಮ್ಮ ಬಳಿಗೇ ಬರಲಿಕ್ಕಿದೆ. ಆಗ ನಾವು ಇವರಿಂದ ಪರಿಪೂರ್ಣ 
ಲೆಕ್ಕಾಚಾರ ಪಡೆಯುವೆವು ಎಂದು ಹೇಳಲಾಗಿದೆ. 


73 


1154 ಕುರ್‌ಆನ್‌ ವ್ಯಾಖ್ಯಾನ 


WE AE JS UL asl ಹಿ ಮರಿ 
AUG bs SBA NE SB 
oT لا نین ولا‎ TS a's 


88. ಅಲ್‌ ಗಾಶಿಯಃ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-26 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-16) ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ?' ಕೆಲವು ಮುಖಗಳು” 


ಅಂದು ಭಯಗ್ರಸ್ತವಾಗಿರುವುವು, ತೀವ್ರ ಪರಿಶ್ರಮಪಡುತ್ತಿರುವುವು, ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವುವು. 
ಅವರಿಗೆ ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು ಕೊಡಲಾಗುವುದು. ಮುಳ್ಳು ತುಂಬಿದ 
ಒಣಹುಲ್ಲಿನ ಹೊರತು ಬೇರೆ ಯಾವ ಆಹಾರವೂ ಅವರಿಗೆ ಇರಲಾರದು. ಅದು ಪುಷ್ಪಿಗೊಳಿಸಲಾರದು, 


1. ಅಂದರೆ ಪುನರುತ್ಡಾನ ದಿನ. ಅದರ ವಿಪತ್ತು ಇಡೀ ವಿಶ್ವವನ್ನು ಆವರಿಸುವುದು. ಇಲ್ಲಿ ಗಮನದಲ್ಲಿರಬೇಕಾದ 
ಒಂದು ಅಂಶವೇನೆಂದರೆ, ಇಲ್ಲಿ ಸಮಗ್ರವಾಗಿ ಒಟ್ಟು ಪರಲೋಕದ ಬಗ್ಗೆ ಚರ್ಚಿಸಲಾಗುತ್ತಿದ್ದು, ಅದು ವಿಶ್ವ ವ್ಯವಸ್ಥೆಯು 
ಅಸ್ತವೃಸ್ತಗೊಳ್ಳುವುದರಿಂದಾರಂಭಿಸಿ, ಸಕಲ ಮಾನವರು ಪುನಃ ಜೀವಂತಗೊಂಡು ಅಲ್ಲಾಹನ ನ್ಯಾಯಾಲಯದಲ್ಲಿ ಶಿಕ್ಸೆ 
ಅಥವಾ ಪುರಸ್ಕಾರವನ್ನು ಪಡೆಯುವ ವರೆಗಿನ ಎಲ್ಲ ಹಂತಗಳನ್ನೂ ಒಳಗೊಂಡಿದೆ. 

2. ಇಲ್ಲಿ 'ಮುಖಗಳು' ಎಂಬ ಪದವು 'ವ್ಯಕ್ತಿಗಳು' ಎಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. ಮಾನವ ಶರೀರದಲ್ಲಿ 
ಅತ್ಯಂತ ವ್ಯಕ್ತವಾದ ಅಂಗಭಾಗವು ಮುಖವಾಗಿರುವುದರಿಂದ ಕೆಲವು ಮಂದಿ' ಎಂದು ಹೇಳುವ ಬದಲು 'ಕೆಲವು ಮುಖಗಳು" 
ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. 

3. ಪವಿತ್ರ ಕುರ್‌ಆನಿನ ಕೆಲವು ಕಡೆಗಳಲ್ಲಿ ನರಕವಾಸಿಗಳಿಗೆ 'ರುಕ್ಕೂಮ' ನ್ನು ತಿನ್ನಲು ಕೊಡಲಾಗುವುದೆಂದಿದೆ. 
ಇನ್ನು ಕೆಲವು ಕಡೆ 'ಗಿಸ್‌ಲೀನ್‌'ನ(ಗಾಯದ ನೀರು) ಹೊರತು ಅವರಿಗೆ ಬೇರಾವ ಆಹಾರವೂ ಸಿಗದು ಎನ್ನಲಾಗಿದೆ. ಇಲ್ಲಿ 
ಅವರಿಗೆ, ಮುಳ್ಳು ತುಂಬಿದ ಒಣ ಹುಲ್ಲಿನ ಹೊರತು ಬೇರೇನೂ ತಿನ್ನಲು ಸಿಗಲಾರದೆಂದಿದೆ. ಈ ವಿವರಣೆಗಳಲ್ಲಿ ವಸ್ತುತಃ 
ವೈರುಧ್ಯವೇನೂ ಇಲ್ಲ. ನರಕದಲ್ಲಿ ಅನೇಕ ತರಗತಿಗಳಿರುವುವು. ನಾನಾ ತರದ ಅಪರಾಧಿಗಳು ತಮ್ಮ ಅಪರಾಧಗಳಿಗನುಸಾರ 
ಅವುಗಳಲ್ಲಿ ಹಾಕಲ್ಪಟ್ಟಿರುವರು ಮತ್ತು ವಿವಿಧ ರೀತಿಯ ಯಾತನೆಗಳನ್ನು ಅವರಿಗೆ ಕೊಡಲಾಗುವುದೆಂದು ಇದರ ಅರ್ಥವಾಗಿರ 
ಬಹುದು. ಅಥವಾ ಇದರ ಅರ್ಥ- 'ರುಕ್ಕೂಮ್‌' ತಿನ್ನಲು ಹಿಂಜರಿಯುವವರಿಗೆ 'ಗಿಸ್‌ಲೀನ್‌' ಕೊಡಲಾಗುವುದು. ಅದೂ 
ಬೇಡವೆನ್ನುವವರಿಗೆ ಮುಳ್ಳು ಮುಳ್ಳಾದ ಒಣ ಹುಲ್ಲಿನ ಹೊರತು ಬೇರೇನೂ ಅಲ್ಲಿ ಸಿಗಲಾರದು. ಒಟ್ಟಿನಲ್ಲಿ ಅವರಿಗೆ 
ಅವರು ಮೆಚ್ಚುವ ಆಹಾರವಂತೂ ಅಲ್ಲಿ ಖಂಡಿತ ಸಿಗಲಾರದು ಎಂದೂ ಆಗಿರಬಹುದು. 


ಕಾಂಡ-30 


88. ಅಲ್‌ ಗಾಶಿಯಃ 1155 


کا SANS‏ دی سے مر ےراےے یں لاک کے ٭ سو دہ وے رص می بط 
LTA‏ فیا ری 4 di STA‏ 
ಸ್ನ 5‏ 12 4 >8 ڈوے ڈاےلام کہا & 
ESE OSES PL GL OG‏ 
PN‏ کے ಸಿಂ‏ 
BLE SMG SSE NAL 85 $A‏ 
p2‏ 3 9 ار ” پر سو دقفتے ہے ಳಿ‏ 
a Js‏ کت Ys Sep‏ کیک SMES‏ 
ಸ p‏ 2 ,4 ۷ 
Lp I SIS ಔಟ AF‏ 
ಹಸಿವೆಯನ್ನೂ ನೀಗಿಸಲಾರದು. ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವುವು ತಮ್ಮ ಸಾಧನೆಗಳ‏ 
ಬಗ್ಗೆ ಸಂತುಷ್ಪವಾಗಿರುವುವು." ಉನ್ನತವಾದ ಸೃರ್ಗೋದ್ಯಾನಗಳಲ್ಲಿ ಇರುವುವು. ಅಲ್ಲಿ ಅವರು ಯಾವುದೇ‏ 
ಅಸಂಬದ್ದ ಮಾತನ್ನು ಕೇಳಲಾರರು.* ಅದರಲ್ಲಿ ಚಿಲುಮೆಗಳು ಹರಿಯುತ್ತಿರುವುವು ಅದರೊಳಗೆ ಉನ್ನತ‏ 
ಪೀಠಗಳಿರುವುವು, ಪಾನಪಾತ್ರೆಗಳು ಇರಿಸಲ್ಪಟ್ಟಿರುವುವು" ಒರಗುವ ದಿಂಬುಗಳ ಸಾಲುಗಳಿರುವುವು ಮತ್ತು‏ 
ನುಣುಪಾದ ಹಾಸುಗಳು ಹಾಸಿರುವುವು.‏ 
(ಇವರು ನಂಬುವುದಿಲ್ಲವೆಂದಾದರೆ) ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ ಎಂಬುದನ್ನು ಇವರು‏ )17-20( 
ನೋಡುವುದಿಲ್ಲವೇ? ಆಕಾಶವು ಹೇಗೆ ಎತ್ತ ರಿಸಲ್ಪಟ್ಟಿದೆಯೆಂಬುದನ್ನು ನೋಡುವುದಿಲ್ಲವೇ? ಪರ್ವತಗಳು‏ 


ಹೇಗೆ ನಾಟಲ್ಪಟ್ಟಿವೆಯೆಂಬುದನ್ನು ನೋಡುವುದಿಲ್ಲವೇ? ನೆಲವನ್ನು ಹೇಗೆ ಹಾಸಲಾಗಿದೆ ಯೆಂಬುದನ್ನು 
ನೋಡುವುದಿಲ್ಲವೇ?” 


Neca 


4. ಅರ್ಥಾತ್‌- ಇಹಲೋಕದಲ್ಲಿ ತಾವು ಮಾಡಿ ಬಂದಿರುವಂತಹ ಸತ್ಕರ್ಮಗಳ ಅತ್ಳುತ್ತಮ ಫಲಿತಾಂಶಗಳನ್ನು 
ಪರಲೋಕದಲ್ಲಿ ಕಂಡು ಅವರು ಬಹಳ ಸಂತುಪ್ಪರಾಗುವರು. ಇಹಲೋಕದಲ್ಲಿ ಸತ್ಮವಿಶ್ವಾಸ ಸದಾಚಾರ ಮತ್ತು ಧರ್ಮನಿಷ್ಮೆಯ 
ಜೀವನವನ್ನು ಸಾಗಿಸುವ ಮೂಲಕ ತಾವು ತಮ್ಮ ಚಿತ್ತಾಕಾಂಕ್ಸೆಗಳ ತ್ಯಾಗ ಮಾಡಿದ್ದುದೂ ಕಡ್ಡಾಯ ಕರ್ಮಗಳನ್ನು ನೆರವೇರಿಸಲು 
ಪಟ್ಟಿ ಕಷ್ಟಗಳು ಮತ್ತು ದೇವಾಜ್ಞೆಗಳ ಅನುಸರಣೆಯಲ್ಲಿ ಸಹಿಸಿದ ಸಂಕಷ್ಟಗಳೂ ಇವೆಲ್ಲ ನಿಜಕ್ಕೂ ಅತ್ಯಂತ ಲಾಭದಾಯಕ 
ವ್ಯವಹಾರವಾಗಿತ್ತೆಂದು ಅವರಿಗೆ ಸಮಾಧಾನವಾಗುವುದು. 

5. ಇದನ್ನು ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಲ್ಲಿ ಸ್ವರ್ಗದ ದೊಡ್ಡ ಅನುಗ್ರಹಗಳ ಪೈಕಿ ಒಂದು ಎಂಬ ನೆಲೆಯಲ್ಲಿ ವರ್ಣಿಸ 
ಲಾಗಿದೆ. (ವಿವರಣೆಗಾಗಿ ಅಧ್ಯಾಯ ಮರ್ಯಮ್‌: 38, ಅತ್ತೂರ್‌: 18, ಅಲ್‌ ವಾಕಿಲ್‌ :13 ಮತ್ತು ಅನ್ನಬಲ್‌ನ 21ನೆಯ 
ಟಿಪ್ಪಣಿಗಳನ್ನು ನೋಡಿರಿ.) 

6. ಅರ್ಥಾತ್‌- ತುಂಬಿದ ಪಾನಪಾತ್ರೆಗಳೊಂದಿಗೆ ಸದಾ ಅವರ ಮುಂದೆ ಉಪಸ್ಥಿತರಿರುವರು. ಇವರು ಕೇಳಿ ತರಿಸುವ 
ಅಗತ್ಯವೇ ಇರಲಾರದು. 

7. ಅರ್ಥಾತ್‌- ಇವರು ಪರಲೋಕದ ಬಗ್ಗೆ ಈ ವಿಷಯಗಳನ್ನು ಕೇಳಿ ಹೀಗೆಲ್ಲಾ ಆಗಲು ಹೇಗೆ ಸಾಧ್ಯವೆಂದು ಕೇಳುತ್ತಿರುವ 
ರೆಂದಾದರೆ, ಎಂದಾದರೂ ಇವರು ಸ್ವತಃ ತಮ್ಮ ಸುತ್ತಮುತ್ತಲಿನ ಲೋಕದ ಮೇಲೆ ದೃಷ್ಟಿ ಬೀರಿ ಈ ಒಂಟೆಗಳು ಹೇಗೆ 
ಉಂಟಾದುವು? ಈ ಆಕಾಶವು ಹೇಗೆ ಉನ್ನತಗೊಳಿಸಲ್ಪಟ್ಟಿತು? ಈ ಪರ್ವತಗಳು ಹೇಗೆ `ಸ್ತಾ ಪಿಸಲ್ಪಟ್ಟವು? ಮತ್ತು ಈ ನೆಲವು 
ಹೇಗೆ ಹಾಸಲ್ಪಟ್ಟಿತು ಎಂದು ನೋಡಲಿಲ್ಲವೇ? ಇವೆಲ್ಲ ಉಂಟಾಗಲು ಸಾಧ್ಯವಿರುವಾಗ ಮತ್ತು ಇವೆಲ್ಲ ಇವರ ಕಣ್ಣ ಮುಂದೆಯೇ 
ಇರುವಾಗ, ಪುನರುತ್ತಾನ ಯಾಕಾಗದು? ಪರಲೋಕವೆಂಬ ಇನ್ನೊ೦ದು ಲೋಕ ಯಾಕೆ ನಿರ್ಮಾಣವಾಗದು? ಸ್ವರ್ಗ ನರಕಗಳು 
ಯಾಕಿರಲಾರವು? ಈ ಲೋಕದಲ್ಲಿ ತಾನು ಕಣ್ತೆರೆದಾಗ ಇದ್ದಂತಹ ಎಲ್ಲ ವಸ್ತುಗಳ ಬಗ್ಗೆ, ಅವು ಈಗಾಗಲೇ ಅಸ್ಪಿತ್ವದಲ್ಲಿರುವುದರಿಂದ 


ಕಾಂಡ-30 


1156 ಕುರ್‌ಆನ್‌ ವ್ಯಾಖ್ಯಾನ 


IY SSM MNT BL IS GS‏ ا 
WL CE HUEY‏ 


(21-26) ಸರಿ, (ಸಂದೇಶವಾಹಕರೇ) ನೀವು ಉಪದೇಶ ಮಾಡುತ್ತಾ ಸಾಗಿರಿ. ನೀವು ಕೇವಲ 
ಉಪದೇಶಕರು. ಅವರ ಮೇಲೇನೂ ಬಲಾತ್ಕಾರ ಮಾಡುವವರಲ್ಲ.* ಆದರೆ ಯಾರು ವಿಮುಖನಾಗುವನೋ 
ಹಾಗೂ ನಿರಾಕರಿಸುವನೋ ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು. ಇವರಿಗೆಲ್ಲ ನಮ್ಮ 
ಕಡೆಗೇ ಮರಳಲಿಕ್ಕಿದೆ. ತರುವಾಯ ಇವರ ವಿಚಾರಣೆ ನಡೆಸುವ ಹೊಣೆ ನಮ್ಮ ಮೇಲೆಯೇ ಇದೆ. 


ಅವು ಅಸ್ತಿತ್ವಕ್ಕೆ ಬಂದಿರಲು ಸಾಧ್ಯವಿದೆ ಎಂದು ಹೇಳುವ ಮತ್ತು ಯಾವ ವಸ್ತುಗಳನ್ನು ತಾನಿನ್ನೂ ಕಂಡಿಲ್ಲವೋ ಮತ್ತು ಯಾವ 
ವಸ್ತುಗಳು ತನ್ನ ಅನುಭವಕ್ಕೆ ಬಂದಿಲ್ಲವೋ ಅವು ಅಸ್ತಿತ್ವಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು ನಿಸ್ಸಂಕೋಚವಾಗಿ ಹೇಳಿ ಬಿಡುವ 
ಕೆಲಸವನ್ನು ಒಬ್ಬ ಬುದ್ಧಿಹೀನ ಹಾಗೂ ವಿಚಾರ ಶೂನ್ಯ ಮನುಷ್ಯನು ಮಾತ್ರ ಮಾಡಬಲ್ಲನು. 

8. ಅರ್ಥಾತ್‌- ಯಾರಾದರೂ ಸಮರ್ಪಕವಾದ ಆಧಾರ ಪ್ರಮಾಣಗಳಿಂದಲೂ ಈ ವಿಷಯವನ್ನು ಒಪ್ಪುವುದಿಲ್ಲ 
ವೆಂದಾದರೆ ಅವರನ್ನು ಬಿಟ್ಟುಬಿಡಿರಿ. ನಂಬದವರನ್ನು ಬಲಾತ್ಕರಿಸಿ ನಂಬುವಂತೆ ಮಾಡುವ ಕಾರ್ಯವನ್ನು ನಿಮಗೆ ವಹಿಸಿ 
ಕೊಡಲಾಗಿಲ್ಲ. ನಿಮ್ಮ ಕೆಲಸವು ಜನರಿಗೆ ಸರಿ ಯಾವುದು ತಪ್ಪು ಯಾವುದೆಂದು ತಿಳಿಸಿ, ತಪ್ಪು ಮಾರ್ಗದಲ್ಲಿ ನಡೆಯುವವರಿಗೆ 
ಅದರ ಪರಿಣಾಮದ ಕುರಿತು ಎಚ್ಚರಿಸುವುದು ಮಾತ್ರವಾಗಿದೆ. ಈ ಕಾರ್ಯವನ್ನು ನೀವು ಮಾಡುತ್ತಲೇ ಇರಬೇಕು. 


ಕಾಂಡ-30 


89. ಅಲ್‌ 7 1157 


رتچ اچ ಅಲ್‌‏ .89 


.. ಷೆರಿಚಯ 
ಹೆಸರು 


ಅಧ್ಯಾಯದ ಪ್ರಥಮ ಪದವಾಗಿರುವ 'ಅಲ್‌ یع‎ ಅನ್ನೇ ಇದರ 'ಹೆಸೆರೆಂದು “ಪರಿಗಣಿಸಲಾಗಿದೆ. 


ಅವತೀರ್ಣ ಕಾಲ , - ۲ 
ಇದು ಮಕ್ಕಾ ಪಟ್ಟಣದಲ್ಲಿ, ಇಸ್ಲಾಮ್‌ ಸ್ವೀಕರಿಸಿದವರ ಮೇಲೆ ಹಿಂಸೆ ಮತ್ತು ಮರ್ದನಗಳು "ಆರಂಭವಾಗಿದ್ದ ಕಾಲದಲ್ಲಿ 
ಅವತೀರ್ಣಗೊಂಡಿತ್ತೆಂದು ಇದರಲ್ಲಿರುವ ವಿಷಯಗಳಿಂದ ತಿಳಿದು ಬರುತ್ತದೆ. ಆದುದರಿಂದಲೇ ಮಕ್ಕಾವಾಸಿಗಳಿಗೆ ಆದ್‌, 
ಸಮೂದ್‌ ಮತ್ತು ಫಿರ್‌ಔನ್‌ ಇವರ ದುರ್ಗತಿಯನ್ನು ನೆನಪಿಸುವ ಮೂಲಕ ಎಚ್ಚರಿಕೆ ನೀಡಲಾಗಿದೆ. 
ಚರ್ಚಾ ವಿಷಯಗಳು 
ಮಕ್ಕಾ ವಾಸಿಗಳು ನಿರಾಕರಿಸುತ್ತಿದ್ದ ಪರಲೋಕದ ಸತ್ಸಲ ಮತ್ತು ದುಷ್ಪಲಗಳನ್ನು 20 ಇದರ ಮುಖ್ಯ 
ವಿಷಯ. ಈ ಉದ್ದೇಶದಿಂದ ಮೊದಲು, ಪ್ರಾತಃಕಾಲ ಮತ್ತು ಹತ್ತು ಇರುಳುಗಳ, ಬೆಸ ಮತ್ತು ಸಮ ಸಂಖ್ಯೆಗಳೆ ಹಾಗೂ 
ಅಗಲುತ್ತಿರುವ ರಾತ್ರಿಯ ಅಣೆ ಹಾಕಿ ಶ್ರೋತ್ಯಗಳೊಡನೆ- ನೀವು ಯಾವುದನ್ನು ನಿರಾಕರಿಸುತ್ತಿರುವಿರೋ ಅದು ಸತ್ಯವೆಂದು ಸಾಕ್ಲಿ 
ಹೇಳುವುದಕ್ಕೆ ಈ ವಸ್ತುಗಳು ಪರ್ಯಾಪ್ತವಲ್ಲವೇ? ಎಂದು ಪ್ರಶ್ನಿಸಲಾಗಿದೆ. _ 
ಅನಂತರ, ಮಾನವ ಇತಿಹಾಸದಿಂದ ಸಾಕ್ಷ್ಯಾಧಾರಗಳನ್ನು ಕೊಡುತ್ತ, ಆದ್‌, ಸಮೂದ್‌ ಮತ್ತು ಫಿರ್‌ಔನ್‌ 
ಇವರಿಗೊದಗಿದ ಅಂತಿಮ ಗತಿಯನ್ನು ಪ್ರಸ್ತಾಪಿಸಲಾಗಿದೆ. ಅವರು ಭೂಮಿಯ 'ಮೇಲೆ ಮಿತಿ ಮೊರಿ ಕ್ಷೋಭೆಯನ್ನುಂಟು 
ಮಾಡಿದಾಗ, ಅಲ್ಲಾಹನ رود‎ ಅವರ ಮೇಲೆ ಬಂದೆರಗಿಬಿಟ್ಟಿತು. ವಿಶ್ವದ ಅಡಳಿತ ವ್ಯವಸ್ಥೆಯನ್ನು ಕುರುಡು ಹಾಗೂ ಕಿವುಡು 
ಶಕ್ತಿಗಳು ನಡೆಸುತ್ತಿರುವುದಲ್ಲ. ವಾಸ್ತವದಲ್ಲಿ ಓರ್ವ ಮಹಾ ಯುಕ್ತಿವಂತ ಹಾಗೂ `ಧೀಮಂತ ಅಧಿಪತಿಯು ಈ ವಿಶ್ವ 
ವ್ಯವಸ್ಥೆಯನ್ನು ಆಳುತ್ತಿದ್ದಾನೆ ವಿಂಬುದಕ್ಕೆ ಈ ಘಟನೆಗಳು ಸಾಹ್ಟಿಯಾಗಿವೆ. ಅವನು ಯಾವ ಜೀವಿಗೆ ಬುದ್ಧಿಶಕ್ತಿ ಮತ್ತು: ನೈತಿಕ 
ಪ್ರಜ್ಞೆಯನ್ನು ನೀಡಿರುವನೋ ಮತ್ತು ಭೂಮಿಯಲ್ಲಿ ಎಲ್ಲವನ್ನೂ ಬಳಸಿಕೊಳ್ಳುವ” ಅಧಿಕಾರ ನೀಡಿರುವನೋ ಆ ಜೀವಿಯನ್ನು 
ವಿಚಾರಣೆಗೊಳಪಡಿಸಿ ಅವನಿಗೆ ಶಿಕ್ಲೆ" ಅಥವಾ ಪುರಸ್ಕಾರವನ್ನು ನೀಡಬೇಕೆಂಬುದು ಅವನ ಯುಕ್ತಿ ಹಾಗೂ ನ್ಯಾಯದ 
ಬೇಡಿಕೆಯಾಗಿದ್ದು ಇದು ಈ ಲೋಕದಲ್ಲೇ ಮಾನವ ಇತಿಹಾಸದಲ್ಲಿ ನಿರಂತರವಾಗಿ ಕಂಡುಬರುತ್ತದೆ. P 
ಇದಾದ ಬಳಿಕ, ಮಾನವ ಸಮಾಜದ ಸಾಮಾನ್ಯ ನೈತಿಕ ಸ್ಥಿತಿಗತಿಗಳನ್ನು ಪರಿಶೀಲಿಸಲಾಗಿದ್ದು, ವಿಶೇಷವಾಗಿ ಅದರ ಎರಡು 
ಅಂಶಗಳನ್ನು ವಿಮರ್ಶಿಸಲಾಗಿದೆ- 1) ಜನರ ಭೌತಿಕವಾದಿ ನಿಲುವು- ಇದರಿಂದಾಗಿ ಅವರು ನೈತಿಕ ಹಿತಾಹಿತಗಳನ್ನು ಕಡೆಗಣಿಸಿ, 
ಕೇವಲ ಲೌಕಿಕ ಸಂಪತ್ತು ಮತ್ತು ಸ್ಥಾನಮಾನಗಳ ಪ್ರಾಪ್ತಿ ಅಥವಾ ಅವುಗಳ ಕೊರತೆಯನ್ನು ಗೌರವ ಮತ್ತು ಅಪಮಾನಗಳ 
ಮಾನದಂಡವೆಂದು ತಿಳಿದುಕೊಂಡಿದ್ದರು. ಸಂಪತ್ಸಮೃದ್ಧಿಗಳ ಪ್ರಾಪ್ತಿಯು ನಿಜವಾದ ಗೌರವವೂ-ಅಲ್ಲ, ಅವುಗಳ ಅಭಾವವು 
ಒಂದು ಶಿಕ್ಷೆಯೂ ಅಲ್ಲ. ವಾಸ್ತವದಲ್ಲಿ ಈ ಎರಡೂ ಅವಸ್ಥೆಗಳಲ್ಲಿ ಅಲ್ಲಾಹನು ಮಾನವನನ್ನು ಪರೀಕ್ಷಿಸುತ್ತಿ; ರುತ್ತಾನೆ ಎಂಬ: 
ಅಂಶವನ್ನು ಅವರು ಮರೆತುಬಿಟ್ಟಿದ್ದರು. ,2) ಒಬ್ಬ ವ್ಯಕ್ತಿ ಸತ್ತೊಡನೆ ಶಕ್ತಿಯುಳ್ಳವರು ಅವನ ಸಕಲ ಸೊತ್ತನ್ನೂ ತಾವೇ 
ಕಬಳಿಸಿಕೊಂಡು ದುರ್ಬಲ ವಾರೀಸುದಾರರನ್ನು ಅಟ್ಟಿ" ಬಿಡುವಂತಹ ಪ್ರವೃತ್ತಿ. ಇಹಲೋಕದಲ್ಲಿ ಇಂತಹ" `ಪ್ರವೃತ್ತಿಯನ್ನು 
| ತೋರುವ ಜನರನ್ನು ಒಂದು ದಿನ ` ವಿಚಾರಣೆಗೆ ಒಳಪಡಿಸಬೇಕಾದುದು ಅತ್ಯಗತ್ಯ ಎಂಬುದನ್ನು ಜನರಿಗೆ ಮನವರಿಕೆ 
ಮಾಡಿಸುವುದೇ ಈ ವಿಮರ್ಶೆಯ ಉದ್ದೇಶವಾಗಿದೆ. 
ತರುವಾಯ- ವಿಚಾರಣೆ ನಡೆಯಲಿದೆ, ಖಂಡಿತವಾಗಿ ನಡೆಯಲಿದೆ. ಅಂದು ಸತ್ಯನಿಷೇಧಿಯು- ಅಯ್ಯೋ, ನಾನು ಇಂದಿನೆ 
ದಿನಕ್ಕಾಗಿ ಬೇಕಾದ. ಸಿದ್ಧತೆಯನ್ನು ಭೂಲೋಕದಲ್ಲೇ ಮಾಡಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಗೋಳಾಡುವನು. ಆದರೆ 
ون‎ ಗೋಳಾಟಿವು ಅವನನ್ನು ಶಿಕ್ಷೆಯಿಂದ ರಕ್ಷಿ ್ಲಿಸಲಾರದು. ಸತ್ಯವನ್ನು ಹೃತ್ಪೂರ್ವಕ ಸ್ವೀಕರಿಸಿದವರ - ಬಗ್ಗೆ ಅಲ್ಲಾಹನು 
ಪ್ರಸನ್ನನಾಗುವನು ಮತ್ತು ಅವರು ಅಲ್ಲಾಹನು ನೀಡಿದ ಪ್ರತಿಫಲದ ಬಗ್ಗೆ ಪ್ರಸನ್ನರಾಗುವರು. ನಿಮ್ಮ ಪ್ರಭುವಿನ ಪ್ರೀತಿಗೆ 
حا‎ ದಾಸರೊಂದಿಗೆ ಸೇರಿಕೊಳ್ಳಿರಿ. ಸ್ವರ್ಗವನ್ನು ಪ್ರವೇಶಿಸಿರಿ ಎಂದು ಅವರನ್ನು ತಾ ಎಂದು 
ಹೇಳಿ ಮಾತನ್ನು. "ಕೊನೆಗೊಳಿಸಲಾಗಿದೆ. 


18 ಕುರ್‌ಆನ್‌ 'ವ್ಯಾಬ್ಯಾನ 


: یر 

7 2 

وَ التَجْرظ MASEL JIGS‏ اور د اَل MOL‏ 

ಖಿ IAF Ne ٍى‎ ೫55 ಪಃ. ಶ್ರಿ. 1 


(ಅವತೀರ್ಣ - ಮಕ್ಕಾದಲ್ಲಿ) |‏ و 
ಸೂಕ್ಷಗಳು-30 : ಕ :-ರುಕೂಆ್‌-1‏ 
ಪರಮ ದಯಾಮಯನೂ ಕರುಣಾನಿಧಿಯೂ' ಆದ ಅಲ್ಲಾಹನ ನಾಮದಂದ 1‏ 


(1-5) ಪ್ರಾತಾಲದ, ದಶರಾತ್ರಿಗಳ, ಸಮವಿಷಮಗಳ ಮತ್ತು ಅಗಲುತ್ತಿರುವ ರಾತ್ರಿಯ ಆಣೆ. ಇದರಲ್ಲಿ 
ಬುದ್ಧಿಜೀವಿಗಳಿಗೇನಾದರೂ ಆಣೆ ಇದೆಯೇ? 


و3 


' 1. ಮುಂದೆ ಬರುವ ಸೂಕ್ತಗಳನ್ನು ಗಮನಿಸಿದರೆ. 22۸ ತಿಳಿಯುವಂತೆ ಪ್ರವಾದಿವರ್ಯರ(ಸ) ಮತ್ತು ಸತ್ಯನಿಷೇಧಿಗಳ 
ನಡುವೆ ಪರಲೋಕದ ಶಿಕ್ಷೆ ಮತ್ತು کت‎ ರಗಳ ಕುರಿತು ಚರ್ಚೆ ನಡೆಯುತ್ತಿತ್ತು ಮತ್ತು ಪ್ರವಾದಿವರ್ಯರು(ಸ) ಅದನ್ನು ಸಾಬೀತು 
ಪಡಿಸೆಲ್ಲು ಪ್ರಯತ್ನಿಸುತ್ತಿದ್ದರು ಹಾಗೂ ಸತ್ಯನಿಷೇಧಿಗಳು ಅದನ್ನು ನಿರಾಕರಿಸುತ್ತಿದ್ದರು. ಆದ್ದರಿಂದ ಈ ಕುರಿತು ನಾಲ್ಕು ವಸ್ತುಗಳ 
ಆಣೆ, ಹಾಕಿ, ಈ ಸತ್ಯದ ಪರವಾಗಿ ಸಾಕ್ಸಿ ಹೇಳಲು ಬೇರಾವುದೇ ಆಣೆಯ ಅಗತ್ಯ ಉಳಿದಿದೆಯೇ? ಎಂದು ಕೇಳಲಾಗಿದೆ. ಈ 
ರೀತಿ ಈ ಆಣೆಗಳ ಸ೦ದರ್ಭ ಮತ್ತು ಸನ್ನಿವೇಶ ನಿಶ್ಚಯಗೊಂಡ ಬಳಿಕ ಈ ಪೈಕಿ ಪ್ರತಿಯೊಂದು ಆಣೆಯನ್ನು. ಅದು- ಅನಂತರದ 
ವಿಷಯಕ್ಕೆ ಆಧಾರವಾಗುವ ರೀತಿಯಲ್ಲೇ ಅರ್ಥೆಸಬೇಕಾಗುತ್ತದೆ. ಪ್ರ ಪ್ರಥಮತಃ 'ಪ 1 ಕಾಲದಾಣೆ' ಎಂದು "ಹೇಳಲಾಗಿದೆ. ಘಜ್ರ್‌ 
ಎಂದು ಅರುಣೋದಯಕ್ಕೆ ಹೇಳುತ್ತಾರೆ. ಅನಂತರ 'ದಶರಾತ್ರಿಗಳಾಣೆ' ಎನ್ನಲಾಗಿದೆ. روہ‎ ರಣಿಯನ್ನು ಗಮನಿಸಿದಾಗ ಇದರ 
ಅರ್ಥವು ತಿಂಗಳ ಮೂವತ್ತು ರಾತ್ರಿಗಳ ಪೈಕಿ ಪ್ರತಿ ಹತ್ತು ರಾತ್ರಿಗಳೆಂದಾಗುತ್ತೆದೆ. ಪ್ರಥಮ ದಶರಾತ್ರಿ; ಗಳಲ್ಲಿ ಚಂದ್ರನು ಸಪೂರವಾದ 
ಉಗುರಿನ ರೂಪದಲ್ಲಿ ಆರಂಭವಾಗಿ ಪ್ರತಿ ರಾತ್ರಿ ಬೆಳೆಯುತ್ತಾ ಹೋಗಿ 'ಕೊನೆಗೆ ' ಅದರ ' ಅರ್ಧಕ್ಕಿ 6300ی‎ ಹೆಚ್ಚಿನ ಭಾಗವು 
ಬೆಳೆಗಿರುತ್ತದೆ. ಎರಡನೆಯ" ಹತ್ತು ರಾತ್ರಿಗಳಲ್ಲಿ `ಇತ್ರೆಟು ಹೆಚ್ಚಿನ ಭಾಗವು ಚಂದ್ರನಿಂದಾಗಿ: ಚೆಳಗಿರುತ್ತದೆ. ಕೊನೆಯ - ಹತ್ತು 
ರಾಶ್ರಿಗಳು ಚಂದ್ರವು ಕ್ರಮೇಣ ಕೃಶವಾಗುತ್ತಾ ಹೋಗುತ್ತದೆ ಮತ್ತು ದಿನಗಳೆದಂತೆ ರಾತ್ರಿಯ ಹೆಚ್ಚೆಚ್ಚು ಭಾಗವು ಹೆಚ್ಚಿಚ್ಚು 
ಕರಾಳವಾಗುತ್ತಾ ಹೋಗುತ್ತದೆ. ಕೊನೆಗೆ ತಿಂಗಳ ಅಂತ್ಯದಲ್ಲಿ ಇಡೀ ರಾತ್ರಿ -ಕತ್ತಲಾಗಿ ಬಿಡುತ್ತದೆ. ಅನಂತರ 'ಸಮ ಹಾಗೂ 
ಬೆಸಗಳ ಆಣೆ' ಎಂದು. ಹೇಳಲಾಗಿದೆ. ಇಲ್ಲಿ ವಿಷಯ ಸರಣಿಯ ದೃಷ್ಟಿಯಿಂದ ಇದರ ಅರ್ಥ ದಿನಗಳ ಬದಲಾವಣೆಗಳು ಎಂಬಾಗಿದೆ. 
ಪ್ರತಿ ತಿಂಗಳ. ತಾರೀಕುಗಳು ಸಮದಿಂದ ಬೆಸಕ್ಕೆ, ಬದಲಾಗುತ್ತಿವೆ. , ಒಂದರ_ನಂತರ ಎರಡು ಆ ಬಳಿಕ ಮೂರು ಹೀಗೆ ಅದರ 
ಸಂಖ್ಯೆಗಳು ಬದಲಾಗುತ್ತಲಿರುತ್ತವೆ. ಪ್ರತಿಯೊಂದು ಬದಲಾವಣೆಯು ಒಂದು ಹೊಸ ಸ್ಥಿತಿಯನ್ನು . ತರುತ್ತದೆ. ಕೊನೆಗೆ 
'ಅಗಲುತ್ತಿರುವ ರಾತ್ರಿಯಾಣೆ' ಎನ್ನಲಾಗಿದೆ. ಅರ್ಥಾತ್‌- ಸೂರ್ಯಾಸ್ತಮಾನದ ಸಂತರ ಕವಿದ ಕತ್ತಲೆಯು ಕೊನೆಗೊಂಡು ಇನ್ನೇನು 
ಬೆಳಕು ಹರಿಯಲಿದೆ ಎಂಬಂತಿರುವ. .ಸಮಯದಲ್ಲಿರುವ ಕತ್ತಲೆ. ಇವೆಲ್ಲವೂ ಓರ್ವ ಸರ್ವಶಕ್ತ ದೇವನು ಈ ವಿಶ್ವದ ಮೇಲೆ 
ಆಡಳಿತ ನಡೆಸುತ್ತಿದ್ದು, ಅವನ ಎಲ್ಲ ಕಾರ್ಯಗಳಲ್ಲೂ ಒಂದು ಯುಕ್ತಿಪೂರ್ಣ' ಯೋಜನೆಯು" ಕಾರ್ಯವೆಸಗುತ್ತದೆ "ಎಂಬುದಕ್ಕೆ 
ಸಾಕ್ಷಿ ಸ್ಲಿಯಾಗಿದೆ. ಅವನ ಈ ಜಗತ್ತಿನಲ್ಲಿ ಈಗಿನ್ನೂ ರಾತ್ರಿ ಆವರಿಸಿರುವಾಗಲೇ ನೆತ್ತಿಯ ಮೇಲೆ ನಡು ಮಧ್ಯಾಹ್ನದಂತೆ ಸೂರ್ಯನು 
ಬರಿದು ನಿಲ್ಲು ಉವುದನ್ನಾಗಲಿ, ಒಂದು ದಿನ'ಬಾಲ ಚಂದ್ರನಂತೆ ಮೂಡಿದ' ಚಂದ್ರನು ಮರುದಿನವೇ ಹುಣ್ಣಿಮೆ ಚಂದಿರನಾಗಿ 
ಮೂಡುವುದನ್ನಾಗಲಿ, ರಾತ್ರಿಯು: ಶಾಶ್ವತವಾಗಿ ಹಾಗೆಯೇ ಉಳಿದು `ಬಿಡುವುದನ್ನಾಗಲಿ, ಜನರಿಗೆ ತಾರೀ ಕುಗಳನ್ನು ಸರಿಯಾಗಿ 
ಎಣಿಸಲು ಅಸಾಧ್ಯವಾಗಿ" ಬಿಡುವಂತೆ: ದಿನಗಳೆ ಬದಲಾವಣೆಯ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುವುದನ್ನಾಗಲಿ ನೀವು ಎಂದೂ 
ಕಾಣಲಾರಿರಿ. ವಿಶ್ವದ ಇತರ ಅಸಂಖ್ಯ ವಸ್ತುಗಳನ್ನು ಬಿಟ್ಟು ಮನುಷ್ಯನು ಕೇವಲ ರಾತ್ರಿ -.ಹಗಲುಗಳ ಈ "ಕ್ರಮ 'ಬದ್ಧತೆಯನ್ನೇ 


ಕಾಂಡ-30 


89. ಅಲ್‌ رکھنچ‎ . 1159 


Gh 25 SENG Uh FL S Bd sls‏ جاوا 


(6-14) ನಿಮ್ಮ? ' ಪ್ರಭು ಉನ್ನತ ಸ್ಥರಬಗಳೆ ಆದ್‌ . ಇರಮ್‌ನವರೊಂದಿಗೆ" ಹೇಗೆ" ವರ್ತಿಸಿದ 
ನೆಂಬುದನ್ನು ನೀವು ನೋಡಲಿಲ್ಲ ವೇ? ಅಪರಂತಹ ಯಾವ ಜನಾಂಗವೂ ಜಗತ್ತಿನ . ನಾಡುಗಳಲ್ಲಿ 


ಕಣೆರೆದು ನೆಸೇಡಿದರೆ' ಇವಾಗ جج‎ ಸರ್ವಶಕ್ಷನೇ ಈ ಪ್ರಚಂಡ ವ್ಯವಸ್ಥೆ ಮತ್ತು ನಿಯಮ ಬದ್ಧತೆಯನ್ನು; تا‎ 
ಇದರ ಸ್ಥಾಪನೆಯಲ್ಲಿ ಅವನು ಈ ಭೂಮಿಯಲ್ಲಿ ಸೃ ಪ್ವಿಸಿರುವ ಅಸಂಖ್ಯ ಸೃಷ್ಟಿಗಳ ಹಿತಾಸಕ್ತಿ ಅಡಗಿದೆ ಎಂಬುದಕ್ಕೆ. ಪುರಾವೆ 
ದೊರೆಯುವುದು. ಇಷ್ಟಾಗಿಯೂ ಒಬ್ಬ ವ್ಯಕ್ತಿ 'ರಲೋಕದ ಶಿಕ್ಲೆ ಅಥವಾ ಪುರಸ್ಕಾರವನ್ನು ನಿರಾಕರಿಸುತ್ತಾ ನೆಂದಾದರೆ. ಅವನು ಎರಡು 
ಮೂರ್ಯತನಗಳ ಪೈಕಿ ಒಂದನ್ನು ಖಂಡಿತ ಮಾಡುತ್ತಾನೆಂದು 'ಅರ್ಥ. ಒಂದೋ ಅವನು, ಸರ್ವಶಕ್ತನ ಸಾಮರ್ಥ್ಯವನ್ನು ನಿರಾಕರಿಸುತ್ತಾನೆ; 
ಅನನು ಮಾನವನನ್ನು ಪುನಃ ಸೃಷ್ಟಿಸಿ, ಅವನಿಗೆ ಶಿಕ್ಷೆ ಮತ್ತು. ಪುರಸ್ಕಾರಗಳನ್ನು ನೀಡಲು ಅಶಕ್ತನೆಂದು ಭಾವಿಸುತ್ತಾನೆ. ಇಲ್ಲವೇ, 
ಅವನು ದೇವನ ಯುಕ್ತಿ لت‎ ಜಾಣ್ಮೆಯನ್ನು ನಿರಾಕರಿಸುತ್ತಾನೆ. ದೇವನು ಮನುಷ್ಯನಿಗೆ ಬುದ್ಧಿಶಕ್ತಿ ಹಾಗೂ ಅಧಿಕಾರಗಳನ್ನು 
ನೀಡಿ ಅವನನ್ನು ಸೃಷ್ಟಿಸಿದ್ದು ನಿಜವಾದರೂ ಮನುಷ್ಯನು ತನ್ನ ಬುದ್ಧಿ ಮತ್ತು ಅಧಿಕಾರಗಳನ್ನು ಹೇಗೆ ಬಳಸಿಕೊಂಡನೆಂದು ಅವನು 
ವಿಚಾರಣೆ ಮಾಡಲಿಕ್ಕಿಲ್ಲ, ಒಳ್ಳೆಯ ಸಾಧನೆಗೆ ಪುರಸ್ಕಾರವನ್ನಾಗಲಿ, ಕೆಟ್ಟ ಕೃತ್ಯಗಳಿಗೆ ಶಿಕ್ಷೆಯನ್ನಾಗಲಿ ನೀಡಲಿಕ್ಕಿಲ್ಲ ಎಂದು 
ಭಾವಿಸುತ್ತಾನೆ. "ಅವನು ಈ ಪೈಕಿ ಯಾವ ವಿಚಾರಧಾರೆಯವನಾಗಿದ್ದರೂ ನಿಕೃಷ್ಟ ದರ್ಜೆಯ ಮೂರ್ಬನೆಂಬುದಂತೂ ಖಚಿತ. 

2. ಪರಲೋಕದ ಶಿಕ್ಷೆ ಮತ್ತು ಪುರಸ್ಕಾರಗಳ 'ಬಗ್ಗೆ ಹಗಲು -ರಾತ್ರೆಗಳ ಸುವ್ಯವಸ್ಥೆಯಂದ ಆಧಾರವನ್ನು ಕೊಟ್ಟ ಬಳಿಕ 
ಇದೀಗ ಅಥೊಂದು ಖಚಿತ ವಾಸ್ತವಿಕತೆಯೆಂಬ ಕುರಿತು 'ಮಾನವ ಇತಿಹಾಸದಿಂದ ಆಧಾರ ಕೊಡಲಾಗುತ್ತಿದೆ. ಇಲ್ಲಿ ಇತಿಹಾಸದ 
ಕೆಲವು ಪರಿಚಿತ ಜನಾಂಗಗಳು ಅನುಸರಿಸಿದ ಧೋರಣೆ ಮತ್ತು ಅವರು ಕೆಂಡ ಗತಿಯನ್ನು ಪ್ರಸ್ತಾಪಿಸುವ ಮೂಲಕ ತಿಳಿಸಲು 
ಉಜ್ಜೇಶಿಸಿರುವುದೇನೆಂದರೆ, ದೇವನ ಈ ಲೋಕದಲ್ಲಿ, ನೀವು ಪ್ರಕೃತಿ. ನಿಯಮವೆಂದು ಭಾವಿಸುವ ಒಂದು ನಿಯಮ. ಮಾತ್ರ 
ಕಾರ್ಯವೆಸಗುತ್ತಿರುವುದಲ್ಲ. ವಾಸ್ತ ವದಲ್ಲಿ ಒಂದು ನೈತಿಕ ನಿಯಮ ಕೂಡಾ ಕಾರ್ಯವೆಸಗುತ್ತಿದ್ದು, ಕರ್ಮಗಳಿಗೆ ಪ್ರತಿಫಲ ಕೊಡುವುದು 
ಹಾಗೂ ಶಿಕ್ಲೆ ಅಥವಾ ಪುರಸ್ಕಾರ ನೀಡುವುದು ಅದರ ಕಡ್ಡಾಯ ಬೇಡಿಕೆಯಾಗಿದೆ. ಇಂತಹ ನಿಯಮವೊಂದು ಕಾರ್ಯವೆಸಗುತ್ತಿರು 
'ಪುದರ ಕುರುಹುಗಳು وہ‎ ಈ ಲೋಕದಲ್ಲೇ ಆಗಾಗ ಪ್ರಕಟವಾಗುತ್ತಲಿದ್ದು ವಿಶ್ವಸಾಮ್ರಾಜ್ಯದ ಸ್ವಭಾವ ಎಂತಹದು ಎಂಬುದನ್ನು 
ಅವು ಬುದ್ಧಿಯುಳ್ಳವರಿಗೆ ತಿಳಿಸುತ್ತಲೇ ಇರುತ್ತವೆ. ಇಲ್ಲಿ.ಪರಲೋಕದ ಬಗ್ಗೆ ಚಿಂತಿಸದೆ, ಅಲ್ಲಾಹನ ಶಿಕ್ಸೆ-ರಕ್ಷೆಗಳಿಂದ ನಿರ್ಭೀತರಾಗಿ 
ತಮ್ಮ ಜೀವನ ವ್ಯವಸ್ಥೆಯನ್ನು ನಡೆಸಿದ ಜನಾಂಗಗಳೆಲ್ಲವೂ ಅಂತಿಮವಾಗಿ ಸ್ವತಃ ಭ್ರಷ್ಟರಾಗಿ ಸಮಾಬದಲ್ಲಿ ಪ್ರಕೋಭೆ ನಿರ್ಮಿಸುವ 
ಜನಾಂಗಗಳಾಗಿ' ಮಾರ್ಪಟ್ಟಿವೆ ಮತ್ತು ವಿಶ್ವದೊಡೆಯನು ಕೊನೆಗೊಮ್ಮೆ ಅವರನ್ನು ಯಾತನೆಗೊಳಪದಿಸಿರುವನ್ನು. ಮಾನವ ಇತಿಹಾಸದ 
ಈ ನಿರಂತರ ಅನುಭವ ಎರಡು ವಿಷಯಗಳ ಸ ಸಾಕ್ಸ್ಯ ನೀಡುತ್ತದೆ- 1) ಪರಲೋಕದ ನಿರಾಕರಣೆಯು .ಪ್ರತಿಯೊಂದು ಜನಾಂಗವನ್ನು 
ಕೆಡಿಸಲು' ಮತ್ತು ಅಂತಿಮವಾಗಿ ಅವರನ್ನು ವಿನಾಶಕೂಪಕ್ಕೆ ತಳ್ಳಲು ಕಾರಣವಾಗಿದೆ. ಆದುದರಿಂದ ಪರಲೋಕವೆಂಬುದು ಒಂದು 
ವಾಸ್ತ್ರವಿಕತೆಯಾಗಿದ್ದು ಇದರ ವಿರುದ್ಧ ಘರ್ಷಣೆಗಿಳಿದರೆ ಯಾವುದೇ ವಾಸ್ತವಿಕತೆಯ ವಿರುದ್ಧ ಘರ್ಷಣೆಗಿಳಿದಾಗ ಎದುರಿಸಬೇಕಾ 
ದಂತಹ ಪರಿಣಾಮವನ್ನೇ ಎದುರಿಸಬೇಕಾಗುತ್ತದೆ. 2) ಕರ್ಮಫಲವು ಎಂದಾದರೊಮ್ಮೆ ಫೂರ್ಣವಾಗಿಯೂ, ಪ್ರಕಟಮಾಗಲಿಕ್ಕಿದೆ. 
ಏಕೆಂದರೆ ಕೆಡುಕಿನ ಚರಮ ಸೀಮೆಯನ್ನು ತಲುಪಿ ಶಿಕ್ಷೆೊಳಗಾದಂತಹೆ ಜನರಿಗಿಂತ ಮುಂಚೆ ಅನೇಕ ಶತ್ರಮಾನಗಳ ಕಾಲ ಹಲವು 
ಮಂದಿ ಆ ಕೆಡುಕುಗಳ ಬೀಜಬಿತ್ತಿ ಈ ಲೋಕವನ್ನು ತೊರೆದಿದ್ದರು ಮತ್ತು ಅವರ, ಮೇಲೆ ಯಾವುದೇ ಯಾತನೆ ಎರಗಿರಲಿಲ್ಲ. 
ಎಂದಾದರೊಮ್ಮೆ ಅವರೆಲ್ಲರನ್ನು ವಿಚಾರಣೆಗೊಳಪಡಿಸಿ, .ಅವರಿಗೆ ತಮ್ಮ ಕೃತ್ಯಗಳ ಶಿಕ್ಷೆಯನ್ನು ನೀಡಬೇಕೆಂಬುದು ಅಲ್ಲಾಹನ | 
ನ್ಯಾಯದ ಬೇಡಿಕೆಯಾಗಿದೆ. (ಹೆಚ್ಚಿನ ವಿವರಗಳಿಗೆ ಈ ಕೆಳಗಿನ ಟಪ್ಪಣಿಗಳನ್ನು ನೋಡಿರಿ; ಸೂರಃ ಅಲ್‌ ಅಲ್‌ರಾಫ್‌: 5,6, ಯೂನುಸ್‌: 
12, ಹೂದ್‌: 57,105,115, ಇಬ್ರಾಹೀಮ್‌: 9,*ಅನ್ನಮ್ಮ್‌: 66,86, ಅರ್ರೂಮ್‌: 8, ಸಬಾ: 25, ಸ್ವಾದ್‌:.29,30, ಅಲ್‌ ಮೂಮಿನ್‌: 
50, ಅದ್ದುಖಾನ್‌: 33,34, ಅಲ್‌ ಜಾಸಿಯ: 27,28, ಕಾಫ್‌:-17 ಮತ್ತು ಅದ್ದಾರಿಯಾತ್‌:21) - $ 

3. 'ಆದ್‌ -ಇರಮ್‌;' ಎಂದರೆ ಪವಿತ್ರ ಕುರ್‌ಆನಿನಲ್ಲಿ (ಅನ್ನಜ್ಮ್‌- 50) "ಮತ್ತು ಅರಬ್‌ ಇತಿಹಾಸದಲ್ಲಿ ಪ್ರಥಮ: ۱ 
' ಆದ್‌ ಎಂದು ಕರೆಯಲಾಗಿರುವ. ಪ್ರಾಚೀನ ಆದ್‌ ಜನಾಂಗವಾಗಿದೆ. - ಇದಕ್ಕೆ ಎದುರಾಗಿ” ಈ ಜನಾಂಗದವರ ಪೈಕಿ ದೇವ| 
: ಯಾತನೆಯಿಂಡ- ಸುರಕ್ಸಿತರಾಗಿ 'ಉಳಿಡು ಆ ಬಳಿಕ ಬೆಳವಣಿಗೆ ` ಸಾಧಿಸಿದಂತಹ ಜನರನ್ನು ಅರಬ್‌.' ಇತಿಹಾಸದಲ್ಲಿ. "ದ್ವಿತೀಯ |; 
ಆದ್‌' ಎಂದು ಗುರುತಿಸಲಾಗಿದೆ. ಪ್ರಾಚೀನ” ಆದ್‌ “ಜನಾಂಗವನ್ನು 'ಆದ್‌ ಇರಮ್‌' ۔‎ ಎಂದು _ ಹೇಳಿವುದೇಕೆಂದರೆ ಇವರು |" 
ಸಾಮ್‌ - ವಂಶದ, `ಇರಮ್‌ ಬಿನ್‌ ಸಾಮ್‌ ಬಿನ್‌. ನೂಹ್‌ರಿಂದ(ಅ) ಹುಟ್ಟಿದ ಶಾಖೆಯವರಾಗಿದ್ದರು. 'ಆದ್‌'ರಿಗೆ 'ದಾತುಲ್‌ |. 
ಇಮಾದ್‌ (ಉನ್ನತ ಸ್ವಂಭದವರು) ಎಂಬ ಪದಗಳನ್ನು: ಪ್ರಯೋಗಿಸಿರುವುದೇಕೆಂದರೆ-” ಅವರು ದೊಡ್ಡ "ದೊಡ್ಡ “ಉನ್ನತ - ಕೆಟ್ಟಡಗಳನ್ನು ا‎ 


ಕಾಂಡ-30 


تہ یہ ಕುರ್‌ಆನ್‌‏ 10 


SL 3 15 NEM ಖಾದಿ 8 
Ky ಪಟ ದ EE SENG کا کاردا‎ 
TNS Ee YEE 


ಸೃಷ್ಟಿಸಲ್ಪಟ್ಟಿರಲಿಲ್ಲ." ಕಣಿವೆಗಳಲ್ಲಿ ಬಂಡೆಗಳನ್ನು ಕೊರೆದಿದ್ದ ಸಮೂದರೊಂದಿಗೆ್‌ ಮತ್ತು ಮೊಳೆಗಳವನಾದ 
ಫಿರ್‌ಔನನೊಂದಿಗೆ" (ಅವನು ಹೇಗೆ' ವರ್ತಿಸಿದನೆಂಬುದನ್ನು ,ನೀವು' ನೋಡಲಿಲ್ಲವೇ?) ಇವರು" ಜಗತ್ತಿನ 
ನಾಡುಗಳಲ್ಲಿ ವಿದ್ರೋಹವೆಸಗಿದವರಾಗಿದ್ದರು ಮತ್ತು ಅಲ್ಲಿ ಬಹಳಷ್ಟು ಕ್ಷೋಭೆ ಹರಡಿದ್ದರು. ಕೊನೆಗೆ 
ನಿಮ್ಮ ಪ್ರ ಪ್ರಭು ಅವರ ಮೇಲೆ ಯಾತನೆಯ ಕೊರಡೆಯನ್ನು ಬಾರಿಸಿಬಿಟ್ಟನು. ವಾಸ್ತ: ವದಲ್ಲಿ ನಿಮ್ಮ ಪ್ರಣ 
ಹೊಂಚು ಹಾಕುತ್ತಿದ್ದಾನೆ. 

(15-26) ಆದರೆ ಮಾನವನ ಅವಸ್ಥೆ ಹೀಗಿದೆ: ಅವನ” ಪ್ರಭು ಅವನನ್ನು ಪರೀಕ್ಷೆ ಗೊಳಪುಡಿಸಿದಾಗ ಮತ್ತು 
ಅವನಿಗೆ ಗೌರವ .ಹಾಗೂ ಅನುಗ್ರಹ ದಯಪಾಲಿಸಿದಾಗ' "ಅವನು, ನನ್ನ ಪ್ರಭು ನನ್ನನ್ನು ಸನ್ಮಾನಿತನಾಗಿ 


ನಿರ್ಮಿಸುತ್ತಿದ್ದರು, ಭೂಮಿಯಲ್ಲಿ ' ಉನ್ನತ ಸ್ತಂಭಗಳ ಮೇಲೆ لوہ‎ ನಿರ್ಮಾಣ ಮಾಡುವ" ಪದ್ಧತಿಯನ್ನು ಮೊತ್ತ ಮೊದಲು 
ಆರಂಭಿಸಿದವರು ಅವರೇ." (ಷ್ಲೂರಃ ಅಶ್ಕುಲರಾ:"128- 129) K ತ 

4. ಅರ್ಥಾತ್‌- ಅವರು ತಮ್ಮ ಕಾಲದ ಒಲಿದು ಅನುಪಮ ಜನಾಂಗವಾಗಿದ್ದರು. ತನ್ನ ಶಕ್ತಿ, ಸಾಮರ್ಥ್ಯ, ಘನತೆ, ವೈಭವಗಳ 
ದೃಷ್ಟಿಯಿಂದ ಅವರಿಗೆ ಸರಿಸಾಟಿಯಾದ ಬೆಳರೊಂದು ಜನಾಂಗ ಆ' ಕಾಲದಲ್ಲಿ ಜಗತ್ತಿನಲ್ಲಿ; ರಲಿಲ್ಲ. (ಹರಃ ಅಲ್‌ರಾಘ್‌: 69, 
ಹಾಮೊಮ್‌ ಅಸ್ಸಜ್ಞಃ- -15 ಮತ್ತು ಅಶ್ಕುಅರಾದ “130ನೆಯ ಸೂಕ್ತಗಳನ್ನು ನೋಡಿರಿ) 

'  5.ಇಲ್ಲಿ ವಾದಿ(ಕಣಿವೆ 'ಎಂದರೆ اروا‎ ಕೊರೆದು ಅವುಗಳೊಳಗೆ ಕಟ್ಟಡಗಳನ್ನು ರಚಿಸಿದ್ದಂತಹ ಕುರಾ ಕಣಿವೆ. (ವಾದಿಲ್‌ ٠ 
ಕುರಾ) (ವಿವರಗಳಿಗೆ ನೋಡಿರಿ; ಸೂರಃ ಅಲ್‌ ಆಲ್‌ರಾಫ್‌; 57: 59, :رکا مت‎ 45 ಮತ್ತು ಅಶ್ಯುಅರಾ; ಟಿಪ್ಪಣಿ -95,99) 

6. ಫಿರ್‌ಔನನನ್ನು `'ದುಲ್‌ಔತಾದ್‌' (ಮೊಳೆಗಳಿವನು) ಎಂದು ಹೇಳಿರುವುದಕ್ಕೆ ಆನೇಕ ಅರ್ಥಗಳಿರಲು ಸಾಧ್ಯವಿದೆ. 
ಅವನ ಸೈನ್ಯವನ್ನು ಮೊಳಿಗಳಿಗೆ- 'ಹೋಲಿಸಿರಬಹುದು 'ಮತ್ತು' ಮೊಳೆಗಳವನೆಂಬುದರ ಅರ್ಥ ' ಸೇನೆಗಳವನು ಎಂದಾಗಿರ 
ಬಹುದು." ಏಕೆಂದರೆ ಡೇರೆಯು ಮೊಳೆಗಳ" ಬಲದಿಂದ ಸ್ಥಿರವಾಗಿ ಸ್ಥಾಪಿತವಾಗಿರುವಂತೆಯೇ ಅವನ ' ಸಾಮ್ರಾಜ್ಯವು نید ات‎ 
ಬಲದಿಂದ ದೃಢವಾಗಿ - ಸ್ಥಾಪಿತವಾಗಿತ್ತು. ಅಥವಾ ಇದರೆ ಅರ್ಥ- ಅವನೆ ಸೈನ್ನದ ಬಾಹುಳ್ಳವೂ ಆಗಿರಬಹುದು.” ಅಂದರೆ, 
| ಅವನ: ಸೈನ್ಯ ತಂಗಿದಲ್ಲೆಲ್ಲಾ ಎಲ್ಲೆಡೆಯೂ: ಡೇರೆಗಳ ಮೊಳೆಗಳೇ ಕಣಿಸುತ್ತಿದ್ದುವು ಅಥವಾ ಇದು, ಅವನು ಜನರನ್ನು 
ಹೊಡೆದು" ಕೊಲ್ಲಲು ಬಳಸುತ್ತಿದ್ದ: ಮೊಳೆಗಳ ಬಗ್ಗೆ; ಹೇಳಿದ್ದಾಗಿರಲೂಬಹುದು.' ಅಥವಾ `ಇಲ್ಲಿ ಈಜಿಪ್ಪಿನ' ಪಿರಮಿಡ್ಡು. ಗಳನ್ನು 
| ಮೊಳೆಗಳಿಗೆ ಹೋಲಿಸಿರಲೂಬಹುದು. `ಏಕೆಂದರೆ ಅವು, ಫಿರ್‌ಔನ್‌ ಮನೆತನದ ದೊರೆಗಳ ವೈಭವವನ್ನು ಸ ಸಾರುತ್ತಾ ಭೂಮಿಯಲ್ಲಿ 
ಶತಮಾನಗಳಿಂದ" ಸ್ಥಾಪಿತವಾಗಿರುವ ಕುರುಹುಗಳಾಗಿವೆ: «ನ ; 
} 7. ಹೊಂಚು " ಹಾಕುವುದೆಂದರೆ ಯಾರನ್ನಾದರೂ ಕಾಯುತ್ತ ಅವಿತು ಕುಳಿತಿರುವುದು ಮತ್ತು” ಅವನು ಹತ್ತಿರ 
: ಬಂದೊಡನೆ, ಹಠಾತ್ತನೆ -ಆಕ್ರಮಣ ನಡೆಸಿ. ಬಿಡುವುದು. ಮುಂದೇನಿದೆ “ಎಂಬ ಬಗ್ಗೆ ನಿಶ್ಚಿಂತನಾಗ್ರಿ ಮೈಮರೆತು ಆ 
ಹಾದಿಯಾಗಿ ಹೋಗುವವನು' ಅಲ್ಲಿ; ಹಠಾತ್ತನೆ ಬೇಟಿಯಾಗಿ ಬಿಡುತ್ತಾನೆ.' 'ಅಲ್ಲಾಹನಿಗೆದುರಾಗಿ, ಈ ಭೂಮಿಯಲ್ಲಿ ಅಶಾಲಿತಿಯ 
| ಬಿರುಗಾಳಿಯನ್ನು ಎಬ್ಬಿಸುವ ಜನರ ಸ್ಥಿತಿಯೂ' ಹೀಗೆಯೇ ಇದೆ. 'ಬಬ್ಬ --ದೇವನಿದ್ದಾನೆ' ಮತ್ತು ಅವನು: ತಮ್ಮೆಲ್ಲಾ' ಚಟಖವಟಿಕೆ 
ಗಳನ್ನು ನೋಡುತ್ತಿದ್ದಾನೆ ' ಎಂಬ ಪ್ರಜ್ಞೆಯೇ:- "ಅವರಿಗಿರುವುದಿಲ್ಲ: ` ಅವರು- ತೀರಾ ನಿರ್ಬೀತರಾಗಿ' ದಿನಗಳೆದಂತೆ ಹೆಚ್ಚೆಚ್ಚು 
' ದುಷ್ಕೃತ್ಯಗಳನ್ನು ಮಾಡುತ್ತಾ ಹೋಗುತ್ತಾರೆ. ಕೊನೆಗೆ ಅವರು, ಅಲ್ಲಾಹನು ಅವರ" ವಿದ್ರೋಹ ನೀತಿಯ - ಅಂತಿಮ . 
: ಗಡಿಯೆಂದು ನಿರ್ಧರಿಸಿರುವಂತಹ ಮಟ್ಟವನ್ನು" “ಮುಟ್ಟಿದಾಗ, "ಅಲ್ಲಾಹನು : ಅವರನ್ನು "ಅದಕ್ಕಿಂತ ಮುಂದೆ ಹೋಗಲು | 
: ಬಿಡುವುದಿಲ್ಲ.- ಆಗ' .ಹಠಾತ್ತನೆ .ಅವನ ಶಿಕ್ಷೆಯು " ಅವರ ಮೇಲೆ ಬಂದೆರಗುತ್ತದೆ: ೭: 

|” 8 ಇದೀಗ ಜನರ್ರಸಾಮಾನ್ಮ" ನೈತಿಕ ಸ್ಥಿತಿಯನ್ನು ವಿಮರ್ಶಿಸುತ್ತ- ಇಹ" ಜೀವನದಲ್ಲಿ ಇಂತಹ ಧೋರಣೆಯನ್ನು 
[ಅನುಸ ರಿಸುತ್ತಿರುವವರನ್ನು ಯಾಕೆ `ವಿಚಾರಣೆಗೊಳಪಡಿಸಬಾರದು. ಎಂದು: ಾಧಿಸಲಾಯತ್ತಿ ಧನ ಸ وو‎ 


 ಕಾಂಡ-30 


89. ಅಲ್‌ رجوچ‎ - ۱ 1161 


ات SUS‏ ما ل2 AK IE‏ 
ئن فا بن لا کمن ال نا لا تشون 7 رت 
PELE MOSS HE SET SEN ES 8S‏ 
کیا دا EELS IE EIGEN‏ 


ಮಾಡಿದನೆಂದು ಹೇಳುತ್ತಾನೆ. ಮತ್ತು ಅವನನ್ನು ಪರೀಕ್ಷೆ ಗೊಳಪಡಿಸಿದಾಗ ಮತ್ತು ಅವನ ಪಾಲಿಗೆ ಅವನ 
ಜೀವನಾಧಾರವನ್ನು' ಸೀಮಿತಗೊಳಿಸಿದಾಗ' `ನನ್ನ; “ಪ್ರಭು ನನ್ನನ್ನು `ಅಪಮಾನಸಿದನೆಂದು' ಹೇಳುತ್ತಾನೆ ಖಂಡಿತ 
| ಅಲ್ಪ ವಾಸ್ತವದಲ್ಲಿ" ನೀವು ಅನಾಥರನ್ನು' ಗೌರವದಿಂದ ಕಾಣುವುದಿಲ್ಲ. ಬಡವನಿಗೆ ಉಣಬಡಿಸುವಂತ 
ಫೆರಸ್ಪರರನ್ನು "ಪ್ರೇಕೇಪಿಸುವುದಲ್ಲ.  ವಾರೀಸು ಸೊತ್ತನ್ನೆಲ್ಲ ಕಬಳಿಸಿ ಬಿಡುತ್ತೀರಿ. 13 ಮತ್ತು ಸಂಪತ್ತನ್ನು 
ಅತಿಯಾಗಿ ಪ್ರೀತಿಸುತ್ತೀರಿ." ಖಂಡಿತ ಅಲ್ಲ, is ಭೂಮಿಯು ನಿರಂತೆರ" ಗುದ್ದಿ ಪುಡಿಗುಟ್ಟಲ್ಪಟ್ಟಾಗ ಮತ್ತು 
ದೇವಚರರು ಸಾಲುಸಾಲಾಗಿ ನಿಂತಿರುವ ಸ್ಥಿತಿಯಲ್ಲಿ ನ ನಿಮ, , ಪ್ರಭು ہیں‎ ಅಂದು ನರಕವನ್ನು ಮುಂದೆ 


ಟ್ರ 
rg 


ಅಂದರೆ ಮಾನವನ ಭೌತಿಕವಾದಿ- ದೃಷ್ಟಿಕೋನದ ಅವಸ್ಥೆ ಇದು.,ಅವನು. ಈ.ಲೋಕದಲ್ಲಿ ತನಗೆ ಸಂಪತ್ತು, ಸ್ಥಾನಮಾನ‏ و 
ಮತ್ತು ಅಧಿಕಾರಗಳು ಪ್ರಾಪ್ತವಾಗುವುದನ್ನು ಗೌರವವೆಂದೂ, ಅವು ಪ್ರಾಪ್ರವಾಗದೆ ಇರುವುದನ್ನು ಅಪಮಾನವೆಂದೂ. ಭಾವಿಸುತ್ತಾನೆ.‏ 
ನಿಜವಾಗಿ :ಅವನು ಅರ್ಥ .ಮಾಡಿಕೊಳ್ಳದ ವಾಸ್ತವಿಕತೆಯೇನೆಂದರೆ, "ಅವನು ಈ ಲೋಕದಲ್ಲಿ ಏನನ್ನು ಪಡೆದಿದ್ದರೂ ಅದರ‏ 
ಉದ್ದೇಶ ಪರೀಕ್ಸೆಯೇ ಆಗಿರುತ್ತದೆ. ಸಂಪತ್ತು ಮತ್ತು ಅಧಿಕಾರಗಳಲ್ಲೂ ಪರೀಕ್ಸೆ -ಇದೆ. `ಬಡತನದಲ್ಲೂ ಪರೀಕ್ಸೆ ಇದೆ. "‏ 

10. ಅರ್ಥಾತ್‌- ಇದು ಖಂಡಿತ ಗೌರವ ಮತ್ತು .ಅಪಮಾನಗಳ "ಮಾನದಂಡವಲ್ಲ. ನೀವು ಸಜ್ಞಾರಿತ್ಯ್ಯ, ಮತ್ತು 
ಸತ್ಯರ್ಮಗಳನ್ನು: "ಬಿಟ್ಟು " ಇದನ್ನು .ಮಾನ ಮತ್ತು ಅವಮಾನಗಳ ಾನಗಂಥವಂ ور موی ا‎ ತೀವ್ರ 
ತವ್ಪೊಧಾರಣೆಗೊಳಗಾಗಿದ್ದೀರಿ. : 

11. ಅರ್ಥಾತ್‌- ಅವನು ಅನಾಥನಾಗಿ : `ಬಟ್ಟೊಡನೆ ನೆರಿಹೊರೆಯವರು ಮತ್ತು لاملا“‎ ಸಂಬಂಧಿಕರ ಮಾತಂತಿರಲಿ- 
ಸ್ವತಃ "ಅವನ ತಂದೆಯ ಸಹೋದರರು, ಮಾವಂದಿರು. ಮತ್ತು ಅಣ್ಣಂದಿರು ಸಹ ಅವನಿಂದ ಮುಖ ತಿರುಗಿಸಿಕೊಳ್ಳುತ್ತಾರೆ. 

12.-ಅರ್ಥಾತ್‌- . ನಿಮ್ಮ” ಸಮಾಜದಲ್ಲಿ. ಬಡವರಿಗೆ ಊಟ ಕೊಡುವ ಪದ್ಧತಿಯೂ ಇಲ್ಲ, -ಅದರ ಪ್ರಸ್ತಾ ಪವ ಇಲ್ಲ : 
ಅದರ ಚಿಂತೆ ಕೂಡಾ ಇಲ್ಲ. 2 i : 34 

. 13..ಅರಬರಲ್ಲಿ ಸ್ತ್ರೀಯರನ್ನೂ, ಮಕ್ಕಳನ್ನೂ ವಾರೀಸು _پ؟تت٭“"" 000وت‎ ಯುದ್ಧ ಮಾಡಲು ಮತ್ತು 
ಕುಟಂಬದ ರಕ್ಷಣೆ ಮಾಡಲು ಸಮರ್ಥರಾಗಿರುವ ಪುರುಷರು” ಮಾತ್ರ ವಾರೀಸು' ಹಕ್ಕನ್ನು "ಪಡೆಯಲು ಅರ್ಹರು ಎಂಬುದು ಅವರ 
ವಿಚಾರವಾಗಿತ್ತು" ಇದಲ್ಲದೆ, ಮೃತನ` ವಾರೀಸುದಾರರಲ್ಲಿ ಹೆಚ್ಚು" ಬಲಶಾಲಿ-ಮತ್ತು ಪ್ರಭಾವಶಾಲಿಯಾಗಿರುವವನೇ ಎಲ್ಲ ವಾರೀಸು 
ಸೊತ್ತನ್ನೂ ಕಬಳಿಸಿಕೊಳ್ಳುತ್ತಿದ್ದನು. ತಮ್ಮ ಪಾಲನ್ನು -.ಪೆಡೆಯಲು' ಅಶಕ್ತರಾಗಿದ್ದವರ. ಪಾಲನ್ನೆಲ್ಲ ಅವನೇ ವಶಪಡಿಸಿಕೊಳ್ಳುತ್ತಿದ್ದನು. 

“14. ಅರ್ಥಾತ್‌-, ನ್ಯಾಯ” ಅನ್ಸಾಯವೆಂಬ ಭೇದವಿಲ್ಲದೆ ಯಾವುದೇ: ಮಾರ್ಗದಿಂದ ಸಂಪತ್ತನ್ನು ಸಂಪಾದಿಸುವುದರಲ್ಲ. 
ನಿಮಗೆ ಸ್ವಲ್ಪವೂ ಅಳುಕಿಲ್ಲ. ನಿಮ್ಮ ಮರಾಶೆಯ ಅಗ್ನಿಯು ಎಂದೂ ಶಮನವಾಗುವುದಿಲ್ಲ. کہ‎ 
15. ಅರ್ಥಾತ್‌- ನೀವು.ಈ ಲೋಕದಲ್ಲಿ 'ಜೀವಂತವಿರುವಾಗೆ- ಹೀಗೆಲ್ಲ: ಮಾಡುತ್ತಿದ್ದರೂ ಅದರ ವಿಚಾರಣೆ" "ನಡೆಸುವ 
ಕಾಲವು, ಎಂದೂ: ಬರಲಾರದೆಂಬ ನಿಮ್ಮ ಭಾವನೆ-ತಪ್ಪು:-ಯಾವ ಶಿಕ್ಲೆ ಮತ್ತು. ಪುರಸ್ಕಾರಗಳ ಸಾಧ್ಯತೆಯನ್ನು.'ನಿರಾಕರಿಸಿ ನೀವು 
ಜೀವನದ ಈ” ಧಾಟಿಯನ್ನು; ಅನುಸರಿಸಿರುವಕೋ- ಅದು “ಅಸಂಭವನೀಯವಾಗಲ್ಲಿ, ಕಾಲ್ಪನಿಕವಾಗಲಿ ಅಲ್ಲ. ಅದು:`ಖಂಡಿತ 
ಸಂಭವಿಸಲಿದೆ ಮತ್ತು ಮುಂದೆ. ತಿಳಿಸಲಾಗಿರುವಂತಹ ಸಮಯದಲ್ಲೇ ಸಂಭವಿಸಲಿದೆ. . 

16. ಮೂಲದಲ್ಲಿ 'ಜಾಅ ರಬ್ಬುಕ' ಎಂಬ ಪದಗಳಿವೆ. ಅವುಗಳ ಶಬ್ದಾರ್ಥ- "ನಿನ್ನ ಪ್ರಭು ಬರುವನು” ಎಂದಾಗುತ್ತದೆ. 
ಆದರೆ ಅಲ್ಲಾಹನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವ ಪ್ರಶ್ನೆಯೇ ಉಂಟಾಗುವುದಿಲ್ಲವೆಂಬುದು ವ್ಯಕ್ತ. 
ಅದುದರಿಂದ ಇದನ್ನು ಒಂದು ಉದಾಹರಣೆಯ ' ರೂಪದ ವಾಕ್‌ಕೈಲಿಯೆಂದೇ ಭಾವಿಸಬೇಕಾಗುವುದು. ಈ ಮೂಲಕೆ 


ಕಾರೆಡ-30 


1162 ಕುರ್‌ಆನ್‌ ವ್ಯಾಖ್ಯಾನ" 


چای yn‏ ےت 


EAE NL‏ تن شون یر 
ಹೊರ 4K‏ 2% مَينٍ ಹ IS‏ 


AL 


زیخ ;6 سے نیت 5اخ زِل 


> 


' 

LA bby SEB & 

1 

ತರಲಾಗುವುದು. ಅಂದು ಮಾನವನಿಗೆ ಮನವರಿಕೆಯಾಗುವುದು. ಅಂದು 'ಅವನು. ತಿಳಿಯುವುದರಿಂದೇನು 

ಫಲ, ಅವನು, "ಅಯೊ ب3‎ ನಾನು ನನ್ನ ಈ ಜೀವನಕ್ಕಾಗಿ ಮೊದಲೇ ಸಿದ್ಧತೆ ಮಾಡುತ್ತಿದ್ದರೆ!” ಎಂದು 

ಹೇಳುವನು. ಅಂದು ಅಲ್ಲಾಹನು' ಕೊಡುವಂತಹ ಯಾತನೆಯನ್ನು ಕೊಡಬಲ್ಲ; ವರು ಬೇರುರೂ ಇಲ್ಲ 
ಅಲ್ಲಾ ಹನು ಬಂಧಿಸುವ ರೀತಿಯಲ್ಲಿ ಬಂಧಿಸುವವನೂ ಯಾರೂ ಇಲ್ಲ. 

(27-30) (ಇನ್ನೊಂದು ಕಡೆಯಿಂದ. ಹೀಗೆ ಅಪ್ಪಣೆಯಾಗುವುದು) "ಓ ಶಾಂತಚಿತ್ತವೇ,' ನೀನು. (ನಿನ್ನ 

ಸದ್ಗತಿಯಿಂದ) ಸಂತುಷ್ಪನೂ (ನನ್ನ ಪ್ರಭುವಿನ ಬಳಿ) ಮೆಚ್ಚುಗೆಗೆ ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ 

ಪ್ರಭುವಿನ ಬಳಿಗೆ ನಡೆ.” ನನ್ನ ಸಜ್ಜ ನ)”ದಾಸರೊಂದಿಗೆ ಸೇರಿಕೋ" ಮತ್ತು ನನ್ನ ಸ್ಪರ್ಗದೊಳಗೆ. ಪ್ರವೇಶಿಸು.” 


ಮೂಡಿಸಬಯಸಲಾಗಿರುವ ಕಲ್ಪನೆಯೇನೆಂದರೆ- ಈ ಲೋಕದಲ್ಲಿ ಒಬ್ಬ ದೊರೆಯ ಎಲ್ಲ ಪಡೆಗಳು ಮತ್ತು ಆಸ್ಲಾನಿಗರು ಸೇರಿದ್ದರೂ 
ಮೂಡದಂತಹ ವರ್ಚಸ್ಸು ಸಾಕ್ಷಾತ್‌ ದೊರೆಯೇ ಬಂದಾಗ ಮೂಡುವಂತೆಯೇ ಆ ಸಂದರ್ಭದಲ್ಲಿ ಅಲ್ಲಾಹನ ಆಡಳಿತ, ಅಧಿಕಾರ 
ಮತ್ತು ಪ್ರಚಂಡತೆಯ . ಕುರುಹುಗಳು ಪೂರ್ಣವಾಗಿ ಪ್ರಕಟವಾಗುವುವು. ೫ 

17. ಮೂಲದಲ್ಲಿ 'ಯೌಮಣದಿಂಯ್ಯತದಕ್ಕರುಲ್‌ ಇನ್ಸಾನು ವ ಅನ್ನಾ ಅಹುದ್ದಿಕ್‌ರಾ' ಎಂಬ ಪದಗಳಿವೆ. ಇದಕ್ಕೆ 
ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಅಂದು ಮಾನವನು ತಾನು ಭೂಲೋಕದಲ್ಲಿ ಏನೆಲ್ಲಾ ಮಾಡಿ ಬಂದಿಡ್ಲೇನೆಂಬುದನ್ನು. 
ಸ್ಮರಿಸುವನು ಮತ್ತು ಆ ಬಗ್ಗೆ. ನಾಚಿಕೆಪಡುವನು. ಆದರೆ ಆಗ ನೆನಪಿಸುವುದರಿಂದಲೂ, ನಾಚುವುದರಿಂದಲೂ ಪ್ರಯೋಜನವಿಲ್ಲ. 
2) ہہ‎ ಮಾನವನಿಗೆ ಬುದ್ದಿ ಬರುವುದು, ಅವನು ಪಾಠ ಕಲಿಯುವನು ಮತ್ತು ಪ್ರವಾದಿಗಳು ತಿಳಿಸಿದ್ದ : ವಿಷಯವೇ 
ಸರಿಯಾಗಿತ್ತು. ತಾನು ಅವರ ಮಾತನ್ನು ಕೇಳದೆ, ಕೆಟ್ಟೆನೆಂದು ತಿಳಿಯುವುದು. ಆದರೆ' ಆಗ ಜಾಗೃತನಾಗುವುದರಿಂದಲೂ, 
ಉಪದೇಶ ಪಡೆಯುವುದರಿಂದಲೂ, ತನ್ನ ತಪ್ಪನ್ನು ಶಿಳಿದುಕೊಳ್ಳುವುದರಿಂದಲೂ ಪ್ರಯೋಜನವಿಲ್ಲ. 

- 18. "ನಫ್ಸ್‌ ಮುತ್‌ಮಣಇನ್ನ" (ಶಾಂತ "ಚಿತ್ತು ಎಂದರೆ ಯಾವ ಸಂಶಯವನ್ನೂ ಪಡದೆ ಸಂಪೂರ್ಣ ಸಂತೃಪ್ತಿ ಮತ್ತು 
ಶಾಂತ ಚಿತ್ತದೊಂದಿಗೆ ಯಾವ ಸಹಭಾಗಿಯೂ ಇಲ್ಲದಂತಹ ಅಲ್ಲಾಹನನ್ನು ತನ್ನ ಪ್ರಭುವೆಂದೂ, ಪ್ರವಾದಿಗಳು. ತಂದಿರುವ 
ಸತ್ಯ ಧರ್ಮವನ್ನು ತನ್ನ ಧರ್ಮವೆಂದೂ .ಅಂಗೀಕರಿಸಿಕೊಂಡವನು: ಈ ಧರ್ಮದ ಪ್ರತಿಯೊಂದು ಮಾರ್ಗದರ್ಶನವನ್ನೂ 
ಸಂಪೂರ್ಣ ಚಿತ್ತ ಶುದ್ಧಿಯೆನಂದಿಗೆ ಅನುಸರಿಸಿದವನು: ಮತ್ತು 'ಸತ್ಯ-ಮಾರ್ಗದಲ್ಲಿ ಯಾವ ತ್ಯಾಗವನ್ನು ಮಾಡಬೇಕಾಗಿ ಬಂದರೂ 
ಅದನ್ನು" ಹಾರ್ದಿಕವಾಗಿ ಮಾಡಿದವನು. ಇದೇ ಸ್ಥಿತಿಯನ್ನು ಕುರ್‌ಆನಿನ ಬೇರೆ ಕಡೆಗಳಲ್ಲಿ 'ಶರಹ್‌ ಸದ್ರ್‌' (ಹೃದಯ ವೈಶಾಲ್ಯ) 
ಎಂದು ಕರೆಯಲಾಗಿದೆ. (ಅಲ್‌ ಅನ್‌ಆಮ್‌:: 125) کے‎ 

19. ಈ ಮಾತನ್ನು ಮರಣದ ವೇಳೆ, ಪುನರುತ್ಗಾನ ದಿನ ಹಶ್ರ್‌ನ ಮೈದಾನದ" ಕಡೆಗೆ ನಡೆಯುತ್ತಿ ರುವಾಗ ಮತ್ತು ಅಲ್ಲಾಹನ 
ಮಹಾ ನ್ಯಾಯಾಲಯದ ಮುಂದೆ ಹಾಜರಾಗುವಾಗ:" “ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಅವನೊಡನೆ ಹೇಳಲಾಗುವುದು. ಎಲ್ಲ; 
ಹಂತಗಳಲ್ಲೂ. جح‎ ಅಲ್ಲಾಹನ ಅನುಗ್ರಹದೆಡೆಗೆ. ಹೋಗುತ್ತಿರುವೆ ಎಂದು ಅವನನ್ನು" ಸಮಾಧಾನಪಡಿಸಲಾಗುವುದು. : 


ಕಾಂಡ-30 


90. ಆಲ್‌ ಬಲದ್‌ 1163 


90. ಅಲ್‌ ಬಲದ್‌'; 


ಪರಿಚಯ 


ಪ್ರಥಮ ಸೂಕ್ತದಲ್ಲೇ ಇರುವ 'ಆಲ್‌ ಬಲದ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಇದರಲ್ಲಿರುವ ವಿಷಯ ಮತ್ತು ವಿವರಣಾ ಶೈಲಿಯು ಮಕ್ಕಾದ ಪ್ರಾರಂಭ ಕಾಲದ ಅಧ್ಯಾಯಗಳಂತಿದೆ. ಆದರೆ 
ಇದರಲ್ಲಿ ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರನ್ನು(ಸು ವಿರೋಧಿಸಲಾರಂಭಿಸಿ ಅವರ ವಿರುದ್ಧ ಎಲ್ಲ ತರದ 
ಹಿಂಸೆ, ದೌರ್ಜನ್ಯಗಳನ್ನೆಸಗುವುದು ತಮ್ಮ ಪಾಲಿಗೆ ಧರ್ಮಬದ್ಧವೆಂದು ಭಾವಿಸಿದ್ದ ಕಾಲದಲ್ಲಿ ಇದು ಅವತೀರ್ಣವಾಗಿದೆ 
ಯೆಂದು ತಿಳಿಸುವ ಒಂದು ಸೂಚನೆಯೂ ಇದೆ. 


ಚರ್ಚಾ ವಿಷಯಗಳು 

ಈ ಅಧ್ಯಾಯದ ಮುಖ್ಯ ವಿಷಯ- ಈ ಲೋಕದಲ್ಲಿ ಮಾನವನ ನೆಲೆ ಏನು ಮತ್ತು ಮಾನವನ ಮಟ್ಟಿಗೆ ಈ 
ಲೋಕದ ಸರಿಯಾದ ನೆಲೆ ಏನು ಎಂಬುದನ್ನು ಮನವರಿಕೆ ಮಾಡಿಸುವುದಾಗಿದೆ ಮತ್ತು ಸೃಷ್ಟಿಕರ್ತನು ಮಾನವನ ಮುಂದೆ 
ಒಳಿತು - ಕೆಡುಕುಗಳೆಂಬ ಎರಡೂ ಮಾರ್ಗಗಳನ್ನು ತೆರೆದಿಟ್ಟಿದ್ದು, ಅವುಗಳನ್ನು ಕಾಣಲು ಮತ್ತು ಅವುಗಳಲ್ಲಿ ನಡೆಯಲು 
ಬೇಕಾದ ಸಾಧನಾನುಕೂಲಗಳನ್ನೂ ಒದಗಿಸಿ ಕೊಟ್ಟಿದ್ದು, ಇದೀಗ ಮಾನವನು ಒಳಿತಿನ ಮಾರ್ಗದಲ್ಲಿ ನಡೆದು ಒಳ್ಳೆಯ 
ಫಲಿತಾಂಶವನ್ನು ಪಡೆಯುತ್ತಾನೋ ಅಥವಾ ಕೆಡುಕಿನ ದಾರಿಯಲ್ಲಿ ನಡೆದು ದುರ್ಗತಿಗೆ ತುತ್ತಾಗುತ್ತಾನೋ ಎಂಬುದು 
ಅವನ ಸ್ವಂತ ಪ್ರಯತ್ನ ಹಾಗೂ ಪರಿಶ್ರಮವನ್ನು ಅವಲಂಬಿಸಿದೆ ಎಂದು ಮನವರಿಕೆ ಮಾಡಿಸುವುದಾಗಿದೆ. 

ಪ್ರಥಮವಾಗಿ, ಈ ಜಗತ್ತು ಮಾನವನ ಪಾಲಿಗೆ ವಿಶ್ರಾಂತಿ ಧಾಮವೇನೂ ಅಲ್ಲ, ಇಲ್ಲಿ ಅವನ ಜನನವೇ ತೀವ್ರ 
ಸಂಕಟದ ಸ್ಥಿತಿಯಲ್ಲಿ ಆಗುತ್ತದೆ ಎಂಬುದಕ್ಕೆ ಮಕ್ಕಾ ನಗರ, ಅದರಲ್ಲಿ ಪ್ರವಾದಿ ಮುಹಮ್ಮದ್‌(ಸ) ಎದುರಿಸುತ್ತಿದ್ದಂತಹ 
ಸಂಕಷ್ಟಗಳು ಮತ್ತು ಒಟ್ಟು ಮಾನವಕುಲದ ಅವಸ್ಥೆಯನ್ನು ಸಾಕ್ಸ್ಯದ ರೂಪದಲ್ಲಿ ಮುಂದಿಡಲಾಗಿದೆ. ಈ ವಿಷಯವನ್ನು 
'ಲೈಸಲಿಲ್‌ ಇನ್ನಾನಿ ಇಲ್ಲಾ ಮಾ ಸಆ' (ಮಾನವನಿಗೆ ಅವನು ಯಾವುದಕ್ಕಾಗಿ ಶ್ರಮಿಸಿರುವನೋ ಅದರ ಹೊರತು 
ಬೇರೇನೂ ಇಲ್ಲ) ಎಂಬ ಸೂರಃ ಅನ್ನಜ್ಮ್‌ನ 39ನೆಯ ಸೂಕ್ತದೊಂದಿಗೆ ಸೇರಿಸಿ ಓದಿದರೆ- ಈ ಲೋಕವೆಂಬ 
ಕಾರ್ಯಾಗಾರದಲ್ಲಿ ಮಾನವನ ಭವಿಷ್ಯವು ಪ್ರಯತ್ನ ಹಾಗೂ ಪರಿಶ್ರಮಗಳನ್ನು ಅವಲಂಬಿಸಿದೆ ಎಂಬುದು ಬಹಳ 
ಸ್ಪಷ್ಟವಾಗುತ್ತದೆ. 

ಅನಂತರ- ತನ್ನ ಮೇಲ್ವಿಚಾರಣೆ ನಡೆಸುವ ಮತ್ತು ತನ್ನನ್ನು ವಿಚಾರಣೆಗೊಳಪಡಿಸುವ ಯಾವ ಶಕ್ತಿಯೂ ತನ್ನ 
ಮೇಲೆ ಇಲ್ಲ ಎಂಬ ಮಾನವನ ತಪ್ಪು ಕಲ್ಪನೆಯನ್ನು ದೂರೀಕರಿಸಲಾಗಿದೆ. 

ತರುವಾಯ ಮಾನವನು, ಈ ಲೋಕದಲ್ಲಿ ಹಿರಿಮೆ ಮತ್ತು ಶ್ರೇಷ್ಠತೆಯ ಎಂತೆಂತಹ ತಪ್ಪು ಮಾನದಂಡಗಳನ್ನು 
ಕಲ್ಪಿಸಿಕೊಂಡಿರುವನೆಂಬುದನ್ನು ತಿಳಿಸಲಾಗಿದೆ. ತನ್ನ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸಲಿಕ್ಕಾಗಿ ಧಾರಾಳ ಧನವನ್ನು ವ್ಯಯಿಸುವ 
ವ್ಯಕ್ತಿಯನ್ನು ಜನರು ಬಹಳ ಪ್ರಶಂಸಿಸುತ್ತಾರೆ. ವಾಸ್ತವದಲ್ಲಿ ಅವನ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸುತ್ತಿರುವಾತನು, 
ಅವನು ಈ ಸಂಪತ್ತನ್ನು ಎಂತಹ ವಿಧಾನಗಳಿಂದ ಸಂಪಾದಿಸಿದನು ಯಾವ ಮಾರ್ಗಗಳಲ್ಲಿ ವ್ಯಯಿಸಿದನು, ಎಂತಹ 
ಸಂಕಲ್ಪದಿಂದ ಮತ್ತು ಯಾವೆಲ್ಲ ಉದ್ದೇಶಗಳಿಗಾಗಿ ವ್ಯಯಿಸಿದನು ಎಂಬುದನ್ನು ನೋಡುತ್ತಾನೆ ಎಂದು ತಿಳಿಸಲಾಗಿದೆ. 

ಆ ಬಳಿಕ ಅಲ್ಲಾಹನು ಹೇಳುತ್ತಾನೆ; ನಾವು ಮಾನವನಿಗೆ ಜ್ಞಾನಮೂಲಗಳನ್ನೂ ಬುದ್ಧಿ ಹಾಗೂ ವಿವೇಚನಾ 
ಶಕ್ತಿಯನ್ನೂ ಕೊಟ್ಟು ಅವನ ಮುಂದೆ ಒಳಿತು ಮತ್ತು ಕೆಡುಕುಗಳೆಂಬ ಎರಡೂ ದಾರಿಗಳನ್ನು ತೆರೆದಿಟ್ಟು ಬಿಟ್ಟಿರುತ್ತೇವೆ. - 
ಈ ಪೈಕಿ ಒಂದು ದಾರಿಯು ನೈತಿಕ ಅಧಃಪತನದತ್ತ ಸಾಗುತ್ತದೆ. > ಅದರಲ್ಲಿ ಸಾಗಲು ಸ್ವಲ್ಪವೂ ಕಷ್ಟ ಪಡಬೇಕಾಗುವುದಿಲ್ಲ 
ಮಾತ್ರವಲ್ಲ ಅದರಲ್ಲಿ ಚಿತ್ತಕ್ಕೆ ಆನಂದವೂ ಸಿಗುತ್ತದೆ. ಇನ್ನೊಂದು ದಾರಿಯು ನೈತಿಕ ಉನ್ನತಿಯ ಕಡೆಗೆ ಹೋಗುತ್ತದೆ. 


14 ۱ ಕುರ್‌ಆನ್‌ ವ್ಯಾಖ್ಯಾನ , 


ಅದು, ದಾಟಿ ಹೋಗಲು ಬಹಳ ಪ್ರಯಾಸಕರವಾಗಿರುವ ಬೆಟ್ಟದಂತೆ ಇದೆ. ಆ ದಾರಿಯಲ್ಲಿ ಸಾಗಬೇಕಿದ್ದೆ ರೆ, ಮನುಷ್ಯನು 
ತನ್ನ ಚಿತ್ತಾಕಾಂಕ್ಸೆಗಳ ಮೇಲೆ' ಒತ್ತಡ ಹಾಕಬೇಕಾಗುತ್ತದೆ: 


ಇದಾದ ಬಳಿಕ ಅಲ್ಲಾಹನು ಯಾವ ಬೆಟ್ಟವನ್ನು ದಾಟಿ ಮಾನವನು ಔನ್ನತ್ಯ ದೆಡೆಗೆ ಹೋಗಬಲ್ಲನೋ ಆ ಬೆಟ್ಟದ 
ವಿವರಗಳನ್ನು ನೀಡಿರುವನು ಮತ್ತು ಈ ದಾರಿಯಲ್ಲಿ ನಡೆಯುವವರು ` ಅಲ್ಲಾಹನ ಕೃಪೆಗೆ 'ಪಾತ್ರರಾಗುವರು. ಇದಕ್ಕೆ 
ವಿರುದ್ಧವಾಗಿ ಇನ್ನೊಂದು ದಾರಿಯಲ್ಲಿ ನಡೆದವರಿಗೆ ನರಕಾಗ್ನಿಯೇ ಗತಿ. ಅದರಿಂದ ಹೊರಬರುವ ಎಲ್ಲ 902 
ಮುಚ್ಚ ಸೈಲಟ್ಟಿವೆ ಎಂದು, ತಿಳಿಸಿರುವನು. 


90. ಅಲ್‌ ಬಲದ್‌ . 1165 


i 


AV py “i 6 ہے ہے اص کی‎ “ರ್‌ 
WSLS NGG ASN 2417 


جو سس ےک 1 


ಸ್ತಿ در ف١ _ رس۱‎ BE Ns ಹ್‌ 
& OBE AKG ತಿ SY 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-20 | ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-20) ಅಲ್ಲ! ನಾನು ಈ (ಮಕ್ಕಾ) ಪಟ್ಟಣದ ಆಣೆ ಹಾಕುತ್ತೇನೆ.? (ಸಂದೇಶವಾಹಕರೇ) ಈ ಪಟ್ಟಣದಲ್ಲಿ 
ನಿಮ್ಮನ್ನು ಹಲಾಲ್‌ಗೊಳಿಸಿಕೊಳ್ಳಲಾಗಿದೆ.? ಮತ್ತು ನಾನು ತಂದೆಯ ಹಾಗೂ ಅವನಿಂದ ಜನಿಸಿದ ಮಕ್ಕಳ 
ಆಣೆ ಹಾಕುತ್ತೇನೆ" ವಾಸ್ತವದಲ್ಲಿ ನಾವು ಮಾನವನನ್ನು ಸಂಕಷ್ಟದಲ್ಲೇ ಸೃಷ್ಟಿಸಿದ್ದೇವೆ.' ಅವನನ್ನು ಯಾರೂ 


1. ಅರ್ಥಾತ್‌- ನೀವೇನು ತಿಳಿದುಕೊಂಡಿರುವಿರೋ ಅದು ವಾಸ್ತವಿಕತೆಯಲ್ಲ. ನಿಜವಾಗಿ ವಾಸ್ತವಿಕತೆಯು ಹೀಗಿದೆ ಎಂದು 
ನಾನು ಇಂತಿಂತಹ ವಸ್ತುಗಳ ಆಣೆ ಹಾಕಿ ಹೇಳುತ್ತೇನೆ. ಇನ್ನು ಯಾವ ವಿಷಯಗಳನ್ನು ನಿರಾಕರಿಸಲು ಈ ಸೂಕ್ತಗಳು 
ಅವತೀರ್ಣವಾಗಿವೆ ಎಂಬುದು ಮುಂದಿನ ಸೂಕ್ತಗಳಿಂದ ತಿಳಿದು ಬರುತ್ತದೆ. ನಾವು ಅನುಸರಿಸುತ್ತಿರುವ ಜೀವನ ವಿಧಾನದಲ್ಲಿ 
ಯಾವ ದೋಷವೂ ಇಲ್ಲ, ತಿನ್ನುವುದು, ಕುಡಿಯುವುದು, ಮೋಜು ಮಾಡುವುದು ಮತ್ತು ಸಮಯ ಬಂದಾಗ ಸಾಯುವುದೇ 
ನಿಜವಾದ ಜೀವನ. ಮುಹಮ್ಮದ್‌ರು(ಸ) ವಿನಾಕಾರಣ, ನಮ್ಮ ಈ ಜೀವನ ವಿಧಾನವನ್ನು ತಪ್ಪೆಂದು ಟೀಕಿಸುತ್ತಿದ್ದಾರೆ ಮತ್ತು 
ಈ ಜೀವನದ ಕುರಿತು ನಮ್ಮನ್ನು ವಿಚಾರಣೆಗೊಳಪಡಿಸಲಾಗುವುದು ಹಾಗೂ ನಾವು ہود‎ ಅಥವಾ. ಪುರಸ್ಕಾರಗಳನ್ನು ಎದುರಿಸ 
ಬೇಕಾಗುವುದೆಂದು ವೃಥಾ' ನಮ್ಮನ್ನು ಹೆದರಿಸುತ್ತಿದ್ದಾರೆ ಎಂದು ಮಕ್ಕಾದ. ಸತ್ಯನಿಷೇಧಿಗಳು ಹೇಳುತ್ತಿದ್ದರು. 

2. ಅರ್ಥಾತ್‌- ಮಕ್ಕಾ ಪಟ್ಟಣದ ಆಣೆ. ಇಲ್ಲಿ ಈ ಪಟ್ಟಣದ ಆಣೆಯನ್ನು ಏಕೆ ಹಾಕಲಾಗುತ್ತಿದೆ ಎಂಬ ವಿಷಯವನ್ನು 
ಬಿಚ್ಚಿ ಹೇಳುವ ಅಗತ್ಯವಿರಲಿಲ್ಲ. ಮಕ್ಕಾ ವಾಸಿಗಳು ತಮ್ಮ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯನ್ನೂ ಅದರ ಧಾರ್ಮಿಕ ಮಹತ್ವವನ್ನೂ, 
ಅದರ ಮಹಿಮೆಯನ್ನೂ ಸಮೃದ್ಧಿಯನ್ನೂ ಚೆನ್ನಾಗಿ ಬಲ್ಲವರಾಗಿದ್ದರು. . `. . 

3. ಅರ್ಥಾತ್‌- 'ವನೃಪ್ರಾಣಿಗಳಿಗೆ ಕೂಡಾ ಅಭಯವಿರುವಂತಹ .ಮತ್ತು ಅರಬರ ದೃಷ್ಟಿಯಲ್ಲಿ, ಸಸ್ಮಗಳನ್ನು ಕಡಿಯುವುದು 
ಕೂಡಾ ನಿಷಿದ್ಧವಾಗಿವುವಂತಹ ಈ ನಗರದಲ್ಲಿ ನಿಮ್ಮ ಮೇಲೆ ಅಕ್ರಮವೆಸಗುವುದನ್ನು ಮಾತ್ರ ಧರ್ಮಬದ್ಧಗೊಳಿಸಿಕೊಳ್ಳಲಾಗಿದೆ. 

4. ಇಲ್ಲಿ ವಸ್ತುತಃ ತಂದೆ ಮತ್ತು ಅವನಿಂದ ಜನಿಸುವ ಮಕ್ಕಳು ಎಂಬ ಪದಗಳನ್ನು ಪ್ರಯೋಗಿಸಿರುವುದರಿಂದ ಹಾಗೂ 
ಮುಂದೆ ಮಾನವನ ಪ್ರಸ್ತಾಪವಿರುವುದರಿಂದ ಇಲ್ಲಿ ತಂದೆ ಎಂದರೆ ಆದಮ್‌(ಅ) ಅವರೇ ಆಗಿರಬೇಕು ಮತ್ತು ಅವರಿಂದ ಜನಿಸಿದ 
ಮಕ್ಕಳೆಂದರೆ ಸಂಪೂರ್ಣ ಮಾನವಕುಲವೇ ಆಗಿರಬೇಕು. 

5. ಪ್ರಸ್ತುತ ಆಣೆಗಳನ್ನು ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ. ಮಾನವನನ್ನು ಸಂಕಷ್ಟದಲ್ಲಿ ಸೃಷ್ಟಿಸಲಾಗಿದೆ 
ಎಂಬುದರ ಅರ್ಥವೇನೆಂದರೆ, ಈ ಲೋಕವು ಮನುಷ್ಯನ ಪಾಲಿಗೆ, ಮೋಜು ಮಾಡುವ ಮತ್ತು ಸುಖದ ಸುಪ್ಪತ್ತಿಗೆಯಲ್ಲಿರುವ 
ಸ್ಥಳವಲ್ಲ. ಇದು ಪರಿಶ್ರಮಿಸುವ ಮತ್ತು ಕಾಠಿಣ್ಯಗಳನ್ನು ಸಹಿಸುವ ಸ್ಥಳವಾಗಿದೆ. ಯಾವ ಮನುಷ್ಕನೂ ಇಂತಹ ಸ್ಥಿತಿಗಳನ್ನು 
ಎದುರಿಸದೆ ಇರುವುದಿಲ್ಲ. ಇಲ್ಲಿ ಅಲ್ಲಾಹನ ಒಬ್ಬ ದಾಸನು ನಡೆಸಿದ್ದ ತೀವ್ರ ಪರಿಶ್ರಮದ ಫಲಶ್ರುಶಿಯಾಗಿಯೇ ಈ ಪಟ್ಟಣವು 
ನೆಲೆಗೊಂಡಿತ್ತು ಮತ್ತು ಅರೇಬಿಯಾದ ಕೇಂದ್ರವಾಗಿ ಮಾರ್ಪಟ್ಟಿತ್ತು ಎಂಬುದಕ್ಕೆ ಈ ಮಕ್ಕಾ ಪಟ್ಟಿಣವೇ ಸಾಕ್ಸಿಯಾಗಿದೆ. ಈ 
| ಮಕ್ಕಾ ಪಟ್ಟಿಣದಲ್ಲಿ -ಹ. ಮುಹಮ್ಮದ್‌(ಸ) ಎದುರಿಸುತ್ತಿರುವ ಪರಿಸ್ಥಿತಿಯು ಅವರು ಒಂದು ಉದ್ದೇಶಕ್ಕಾಗಿ ತರತರದ ಕಷ್ಟ- 
ಕಾರ್ಪಣ್ಯಗಳನ್ನು ಸಹಿಸುತ್ತಿದ್ದಾರೆಂಬುದಕ್ಕೆ ಸಾಕ್ಷಿಯಾಗಿದೆ ಮತ್ತು ವೀರ್ಯದ ರೂಪದಲ್ಲಿ. ತಾಯಿಯ ಗರ್ಭ ಸೇರುವಲ್ಲಿಂದ 


5:68-0 


1166 ಕುರ್‌ಆನ್‌ .ವ್ಯಾಖ್ಯಾನ 


ಹರ کین لا‎ ನಗ ದನ ತಲದ لک مال‎ 


DPA ಡಿಸ ಕಟ್ಟ 


ನಿಯಂತ್ರಿಸಲಾರರೆಂದು ಅವನು ಭಾವಿಸಿರುವನೇ?" ನಾನು ಧನರಾಶಿಯನ್ನೇ ಖರ್ಚು ಮಾಡಿ, ಬಿಟ್ಟೆನೆಂದು ಅವನು 
ಹೇಳುತ್ತಾನೆ. "ಅವನನ್ನು: ಯಾರೂ' ಕಂಡಿಲ್ಲ ವೆಂದು ಅವನು: ಭಾವಿಸುತ್ತಾನೆಯೇ? “ನಾವು ಅವನಿಗೆ ಎರಡು 
| ಕಣ್ಣುಗಳನ್ನೂ, ಒಂದು ನಾಲಗೆಯನ್ನೂ, ಎರಡು ತುಟಿಗಳನ್ನೂ ಕೊಟ್ಟಿಲ್ಲ ವೇ? ಮತ್ತು ಅವನಿಗೆ: ಎರಡು ಸುಸ್ಪಷ್ಟ 
| ದಾರಿಗಳನ್ನು' ತೋರೆಸಿಕೊಡಲಿಲ್ಲವೇ?! ಆದರೆ" "ಅವನು: ದುರ್ಗಮ ವಏಿರನ್ನು ಏರುವ ಸಾಹಸವನ್ನೇ' “ಮಾಡಲಿಲ್ಲ. 1 


| ಮರಣದ ಅಂತಿಮ ಉಸಿರನ್ನು ಎಳೆಯುವ ವರೆಗಿನ ಪ್ರತಿಯೊಬ್ಬ, ಮನುಷ್ಕನ' ಟೀವನವು, ಮಾನವನು ಹೆಜ್ಜೆಹೆಜ್ಜೆಗೂ ಸಂಕಪ್ಪ, 
ಕಾಠಿಣ್ಯ, ಪರಿಶ್ರಮ, ಅಪಾಯ ಮತ್ತು ಸಂಕಟದ ಘಟ್ಟಗಳನ್ನು 'ದಾಟುತ್ತಲೇ, ಇರಬೇಕಾಗುತ್ತದೆ ಎಂಬುದಕ್ಕೆ ಸಾಕ್ಟಿಯಾಗಿದೆ. 

6. ಅರ್ಥಾತ್‌- ಇಂತಹ ಪರಿಸ್ಥಿತಿಗಳಿಂದ ಸುತ್ತುವರಿಯಲ್ಪಟ್ಟಿರುವ ಮಾನವನು ತಾನು ಈ ಜಗತ್ತಿನಲ್ಲಿ ಏನು 
"| ಮಾಡಿದರೂ ತನ್ನ ಕೈಹಿಡಿಯಬಲ್ಲ ಮತ್ತು ತನ್ನನ್ನು ಸೋಲಿಸಬಲ್ಲ ಯಾವ ಶಕ್ತಿಯೂ ತನ್ನ ಮೇಲಿಲ್ಲ ಎಂದು ಅಹಂಕಾರ 
ಪಡುತ್ತಿದ್ದಾನೆಯೇ? ನಿಜವಾಗಿ, ಅವನ ವಿಧಿಯ" ಮೇಲೆ ಬೇರೊಬ್ಬನ ಆಡಳಿತ ನಡೆಯುತ್ತಿದೆ ಮತ್ತು ಅವನ ಕೀರ್ಮಾನಗಳ 
ಮುಂದೆ ಅವನ ಎಲ್ಲ ಯೋಜನೆಗಳೂ ನಿರುಪಯುಕ್ತವಾಗಿ ಬಿಡುತ್ತವೆ ಎಂಬುದನ್ನು ' ಪರಲೋಕಕ್ಕೆ -ಮುಂಚೆ ಸ್ವತಃ ಈ 
ಲೋಕದಲ್ಲೇ ಅನುಕ್ಕ ಕ್ಸಣವೂ ಅವನು ನೋಡುತ್ತಲೇ ಇರುತ್ತಾನೆ... 

7. ಇದನ್ನು ' ಹೇಳುವವನಿಗೆ ತನ್ನ ಶ್ರೀಮಂತಿಕೆಯ ಮೇಲೆ ಎಸ್ಟು ಅಹಂಳಾರವಿತ್ತು' ಎಂಬುದು ಈ ಪದಗಳಿಂದ 
ವ್ಯ ಕ್ರವಾಗುತ್ತದೆ. ಅವನು ಖರ್ಚು ಮಾಡಿದ ಧನರಾಶಿಯು ಅವನ ಒಟ್ಟು ಸಂಪತ್ತಿನ ಮುಂದೆ" ಎಷ್ಟು ತುಚ್ಛವಾಗಿತ್ತೆಂದರೆ ಅಷ್ಟನ್ನು 
ಖರ್ಚು ಮಾಡಿದ ಬಗ್ಗೆ ಅವನಿಗೆ ಯಾವ ಚಿಂತೆಯೂ ಇರಲಿಲ್ಲ. ಇನ್ನು ಅವನು ಈ ಸಂಪತ್ತನ್ನು ಖರ್ಚೆ ಮಾಡಿದುದಾದರೂ 
ٰ ಯಾವುದಕ್ಕಾಗಿ? ಮುಂದಿನ ಸೂಕ್ತದಿಂದ ಸ್ವಯಂ ತಿಳಿದುಬರುವಂತೆ ಯಾವುದಾದರೂ ಸಹಜವಾದ ಪುಣ್ಯ ಕಾರ್ಯಕ್ಕಾಗಿ ಅಲ್ಲ, 
ಕೇವಲ ತನ್ನ ಸಂಪತ್ತಿನ ಪ್ರದರ್ಶನಕ್ಕಾಗಿ ಮತ್ತು ತನ್ನ ಅಹಂಭಾವ ಮತ್ತು ದೊಡ್ಡಸ್ತಿಕೆಯನ್ನು ' ಮೆರೆಯಲಿಕ್ಕಾಗಿ. ۱ 

8: ಅರ್ಥಾತ್‌- ಈ ಅಹಂಭಾವಿಯು, ಯಾವ "ಮೂಲಗಳಿಂದ ಈ "ಸಂಪತ್ತನ್ನು ಗಳಿಸಿದ್ದಾನೆ, ಯಾವ ಕಾರ್ಯಗಳಲ್ಲಿ 
ಅದನ್ನು ಖರ್ಚು ಮಾಡಿದ್ದಾನೆ ಮತ್ತು ಯಾವ ಸಂಕಲ್ಪ, ಯಾವ ಗುರಿ ಮತ್ತು'ಯಾವ ಉದ್ದೇಶಗಳನ್ನಿಟ್ಟು ಇಷ್ಟೆಲ್ಲಾ ಕೆಲಸಗಳನ್ನು , 
ಮಾಡಿದ್ದಾನೆಂಬುದನ್ನು ನೋಡುವ ಓರ್ವ ದೇವನು ತನ್ನ ಮೇಲಿರುವನೆಂದು ಭಾವಿಸುವುದಿಲ್ಲವೇ? 

9. ತಾತ್ಸರ್ಯವೇನೆಂದರೆ- ನಾವು ಅವನಿಗೆ ಜ್ಞಾನ ಮತ್ತು ವಿವೇಕದ ಸಾಧನಗಳನ್ನು ಕೊಟ್ಟಿಲ್ಲ: ವೇ? ಎರಡು ಕಣ್ಣುಗಳೆಂದರೆ ' 
ದನ ಎಮ್ಮೆಗಳಿಗಿರುವಂತಹ ಕಣ್ಣುಗಳಲ್ಲ. ಮಾನವನು ಕಣ್ಣೆರೆದು. ನೋಡಿದಾಗ "ಅವನಿಗೆ ಸತ್ಯದ ಸುಳಿವು ನೀಡುವಂತಹ 
ಕುರುಹುಗಳು ಎಲ್ಲೆಡೆಯೂ ಕಾಣಿಸುವಂತೆ ಮಾಡುವ ಮತ್ತು ಅವನಿಗೆ ' ಸರಿತಪ್ಪುಗಳ ವ್ಯತ್ಕಾಸವನ್ನು ತಿಳಿಸುವಂತಹ ಕಣ್ಣು 
ಗಳೆಂದು ಅರ್ಥ. ನಾಲಗೆ ಮತ್ತು ತುಟಗಳೆಂದರೆ ಕೇವಲ ಮಾತನಾಡಲು ಉಪಯೋಗಿಸುವ ಅಂಗಗಳಲ್ಲ. ನಿಜವಾಗಿ ಇಲ್ಲಿ 
ಉದ್ದೇಶಿಸಲಾಗಿರುವುದು : ಈ' ಅಂಗಗಳ ಹಿಂದೆ ಇದ್ದುಕೊಂಡು ಆಲೋಚಿಸುವ, ಅರ್ಥಮಾಡಿಕೊಳ್ಳುವ ಮತ್ತು ಇವುಗಳ 
ಮೂಲಕ ಮನದಿಂಗಿತವನ್ನು ಪ್ರಕಟಪಡಿಸುವ ಕೆಲಸ ಮಾಡುವಂತಹ ಆತ್ಮವನ್ನು. 

10. ಅರ್ಥಾತ್‌- ನಾವು ಅವನಿಗೆ ಬುದ್ಧಿ ಮತ್ತು ಚಿಂತನಾಶಕ್ತಿಗಳನ್ನು ಮಾತ್ರ ಕೊಟ್ಟು ನಿನ್ನ ದಾರಿಯನ್ನು ನೀನೇ | 
ಹುಡುಕಿಕೋ ಎಂದು .ಅವನನ್ನು ಹಾಗೆಯೇ ಬಿಟ್ಟುಬಿಡಲಿಲ್ಲ. ಅವನಿಗೆ ಸನ್ಮಾರ್ಗವನ್ನೂ. ತೋರಿಸಿದೆವು .ಮತ್ತು ಅವನ ಮುಂದೆ 
| ಒಳಿತು ಕೆಡುಕು: ಹಾಗೂ ಪಾಪ ಪುಣ್ಯಗಳ ಎರಡೂ ಮಾರ್ಗಗಳನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟು ಆ ಬಳಿಕ ಅವನು 
ಸರಿಯಾಗಿ ಯೋಚಿಸಿ, ಈ ಪೈಕಿ ತಾನಿಚ್ಛಿಸುವ ಮಾರ್ಗವನ್ನು ತನ್ನ ಹೊಣೆಗಾರಿಕೆಯೊಂದಿಗೆ ಆಯ್ದುಕೊಳ್ಳುವ ಅಧಿಕಾರ 
ನೀಡಿದೆವು. (ಹೆಚ್ಚಿನ ವಿವರಣೆಯನ್ನು ಸೂರಃ ಅದ್ದಹ್ಟ್‌ನ 3 ರಿಂದ '5ರವರೆಗಿನ ಟಿಪ್ಪಣಿಗಳಲ್ಲಿ ನೋಡಿರಿ) - 

11., ಮೂಲದಲ್ಲಿ 'ಫಲಕ್‌ಶಹಮಲ್‌ ಅಕಬಃ ಎಂಬ ಪದಗಳಿವೆ. 'ಇಕ್‌ತಿಹಾಮ್‌'ನ ಅರ್ಥ- ತನ್ನನ್ನು ಯಾವುದಾದರೊಂದು 
ಕಠಿಣ ಹಾಗೂ ಕಷ್ಟಕರ ಕೆಲಸದಲ್ಲಿ” ತೊಡಗಿಸಿ ಬಿಡುವುದು ಎಂದಾಗಿದೆ. ಉನ್ನತ ಸ್ಥಳಕ್ಕೆ ಹೋಗಲು ಪರ್ವತಗಳಿಂದಾಗಿ ಹಾದು 
ಹೋಗುವ ದಾರಿಯನ್ನು. 'ಅಕಬಃ' ಎನ್ನುತ್ತಾರೆ. ಆದುದರಿಂದ ಈ ಸೂಕ್ತದ ತಾತ್ಸರ್ಯವೇನೆಂದರೆ- ನಾವು ನಿಮಗೆ ತೋರಿಸಿ" 
'| ಕೊಟ್ಟಿರುವ” ಒಂದು ದಾರಿಯು” ಉನ್ನತಿಯ ಕಡೆಗೆ ಹೋಗುತ್ತದೆ. ಆದರೆ ಇದು ಕಷ್ಟಕರವೂ ಶ್ರಮದಾಯಕವೂ: ಆಗಿದೆ. 
| ಇನ್ನೊಂದು, ಸುಲಭ -ದಾರಿಯಾಗಿದ್ದು ಅದು ಹೊಂಡಗಳಿಗೆ ತಲುಪುತ್ತದೆ. ಇದೀಗ ಈ ಮಾನವನು تم‎ ಅವನಿಗೆ 
ತೋರಿಸಿರುವ ಈ ಎರಡು ದಾರಿಗಳ ಪೈಕ ಅವನತಿಯ ಕಡೆಗೆ ಹೋಗುವ ದಾರಿಯನ್ನು ಹಿಡಿದನು ಮತ್ತು ಉನ್ನತಿಯ, ಕಡೆಗೆ 
ಹೋಗುವಂತಹ ಕಷ್ಟಕರ ದಾರಿಯನ್ನು ಬಿಟ್ಟುಬಿಟ್ಟನು. ۰: 


ಕಾಂಡ-30 


90. ಅಲ್‌ ಬಲದ್‌ . 1167 


5» el ಅತ ಹಿ 3 ಹಿ 
HATE از یکا‎ ALE ts 
(as رکراكها تر کٹا‎ 
3 0 Ks شب‎ Aad 


ಆ ದುರ್ಗಮ ಏರು. ಏನೆಂದು ನಿಮಗೇನು ಗೊತ್ತು? ಯಾವುದಾದರೂ: ಕೊರಳನ್ನು ದಾಸ್ಮ ಬಂಧನದಿಂದ 
ವಿಮೋಚಿಸುವುದು ಅಥವಾ ಹಸಿವಿನ ದಿನ ಹಸಿದ ಆಪ್ತ ಅನಾಥನಿಗೆ 'ಅಥವಾ ದಿಕ್ಕೆಟ್ಟ ದರಿದ್ರನಗೆ ಉಣ 
ಬಡಿಸುವುದು.” ತರುವಾಯ, ಸತ್ಯನಿಶ್ವಾಸವಿರಿಸಿದ ಹಾಗೂ ಪರಸ್ಪರರಿಗೆ ಸಹನೆ ಮತ್ತು (ಸೃಷ್ಟಿಗಳ ಮೇಲೆ) 
ಕರುಣೆಯನ್ನು ಬೋಧಿಸಿದ ಜನರ ಸಾಲಿಗೆ" ಸೇರುವುದು. ಇವರೇ ಬಲಗಡೆಯವರು ಮತ್ತು ನಮ್ಮ 
ಸೂಕ್ತಗಳನ್ನು ತಿರಸ್ಕರಿಸಿದವರು ಎಡಗಡೆಯವರು. ಅವರ ಮೇಲೆ ನರಕಾಗ್ನಿಯು ಅವರಿಸಿಕೊಂಡಿರುವುದು.6 


12. ತನ್ನ ಹಿರಿಮೆಯನ್ನು ಕೊಚ್ಚಿಕೊಳ್ಳಲಿಕ್ಕಾಗಿ ಹಾಗೂ ಜನರಿಗೆ ತನ್ನ ಬೊಡ್ಡಸ್ತಿಕೆಯನ್ನು ತೋರಿಸಪಿಕ್ಕಾಗಿ ಅವನು 
ಮಾಡುತ್ತಿದ್ದ ದುಂದುವೆಚ್ಚಗಳ ಬಗ್ಗೆ ಈಗಾಗಲೇ ಪ್ರಸ್ತಾಪಿಸಿರುವುದರಿಂದ ಇದೀಗ ಅದಕ್ಕೆದುರಾಗಿ, ಯಾವ ರೀತಿಯ ವೆಚ್ಚಗಳು. 
ಮನುಷ್ಯನನ್ನು ನೈತಿಕ ಅಧಃಪತನಕ್ಕೆ ಬೀಳಿಸುವ ಬದಲು ಔನ್ನ ಸತ್ಯದೆಡೆಗೆ ಒಯ್ಯುತ್ತವೆ ಎಂಬುದನ್ನು ತಿಳಿಸಲಾಗಿದೆ. ಅಂತಹ ವೆಚ್ಚ 
ಯಾವುದೆಂದರೆ- ಒಬ್ಬ ಗುಲಾಮನನ್ನು ಸ್ವತಃ ಬಿಡುಗಡೆಗೊಳಿಸುವುದು, ಪರಿಹಾರ ಧನ ಕೊಟ್ಟು ತನ್ನ ಬಿಡುಗಡೆ ಪಡೆಯಲು 
ಸಾಧ್ಯವಾಗುವಂತೆ ಅವನಿಗೆ ಸಹಾಯ ಮಾಡುವುದು, ಯಾವನಾದರೊಬ್ಬ ಬಡವನನ್ನು ಸಾಲದಿಂದ ಮುಕ್ತಗೊಳಿಸುವುದು ಅಥವಾ 
ಯಾರಾದರೊಬ್ಬ. ಅಸಹಾಯಕ ವ್ಯಕ್ತಿ ಯಾವುದಾದರೂ ದಂಡ ತೆರಲು ನಿರ್ಬರಧಿತನಾಗಿದ್ದೆ ರೆ ಅವನನ್ನು ಅದರಿಂದ ಬಿಡುಗಡೆ 
ಗೊಳಿಸುವುದು. ಇದೇ ರೀತಿಯಲ್ಲಿ ಹಸಿದಿರುವಂತಹ ಸಮೊಪದ ಅನಾಧನಿಗೆ (ಸಂಬಂಧಿಕ ಅಥವಾ ನೆರೆಹೊರೆಯ ಅನಾಥನಿಗೆ) 
ಅಥವಾ ಕೇಳುವವರಾರೂ ಇಲ್ಲದ ಬಡತನದ ಬೇಗೆಯಲ್ಲಿ ಬಳೆಲಿ ಬೆಂಡಾದ ಹಸಿದವನಿಗೆ ಉಣಬಡಿಸುವುದು. ಈ ಸೂಕ್ತದಲ್ಲಿ. 

| ಪ್ರಸ್ತಾಪಿಸಲಾಗಿರುವ ಸತ್ಯರ್ಮಗಳಿಗೆ ಭಾರೀ ಪುಣ್ಯವಿದೆಯೆಂದು ಪ್ರವಾದಿವರ್ಯರ(ಸ) ವಚನಗಳಿಂದ ತಿಳಿಯುತ್ತದೆ. ಉದಾ: 'ಫಕ್ಕು 
ರಕಬತಿನ್‌' (ಕೊರಳು ಬಿಡಿಸುವುದು ಅರ್ಥಾತ್‌- ದಾಸ್ಕ ವಿಮೋಚಿನೆನ ಕುರಿತು ಪ್ರವಾದಿವರ್ಯರು(ಸ) ಹೀಗೆ ಹೇಳಿರುತ್ತಾರೆ. 
"ಒಬ್ಬ ಸತ್ಯವಿಶ್ವಾಸಿ ಗುಲಾಮನನ್ನು ಯಾರಾದರೂ ಬಿಡುಗಡೆಗೊಳಿಸಿದರೆ, ಅಲ್ಲಾಹನು ಆ ಗುಲಾಮನ ಪ್ರತಿಯೊಂದು ಅಂಗದ 
ಬದಲಿಗೆ ಆ ವ್ಯಕ್ತಿಯ ಪ್ರತಿಯೊಂದು ಆಂಗವನ್ನೂ ನರಕಾಗ್ನಿಯಿಂದ ರಕ್ಷಿಸುವನು." ದರಿದ್ರರಿಗೆ ಸಹಾಯ ಮಾಡುವುದರ ಕುರಿತು, 
ಪ್ರವಾದಿವರ್ಯರು(ಸ) ಹೀಗೆ ಹೇಳಿರುವರೆಂದು ಅಬೂ ಹುರ್ಕೆ ೈರಾ(ರ) ವರದಿ ಮಾಡಿರುವರು: "ವಿಧವೆಯರಿಗಾಗಿ ಮತ್ತು ದರಿದ್ರರಿಗಾಗಿ 
ಪರಿಶ್ರಮ ಪಡುವವನು ಅಲ್ಲಾಹನ ಮಾರ್ಗದ ಯುದ್ಧದಲ್ಲಿ ಪರಿಶ್ರಮ ಪಡುವವನಂತಿರುತ್ತಾನೆ" ಮತ್ತು ಹ. .ಅಬೂ ಹುರೈರಾ(ರ) 
ಹೇಳುತ್ತಾರೆ: "ಅವನು ಸ್ಪಲ್ಪವೂ رت‎ ೦ತಿ ಪಡೆಯದೆ ನಮಾರು್‌ ಮಾಡುತ್ತಿ ಶ್ರಿರುವವನಂತೆ ಹಾಗೂ .ಒಂದು ದಿನವೂ ಬಿಡದೆ 
ನಿರಂತರ ಉಪವಾಸ ಆಚರಿಸುವವನಂತೆ ಇರುತ್ತಾ; ನೆಂದು ಕೂಡಾ ಪ್ರವಾದಿ(ಸ) ಹೇಳಿದ್ದರೆಂದು ನನಗೆ ತೋರುತ್ತದೆ. ” (ಬುಖಾರಿ, 
ಮುಸ್ಲಿಮ್‌) ಅನಾಥರ ವಿಷಯದಲ್ಲಿ ಪ್ರವಾದಿವರ್ಯರು) ಹೀಗೆ ಹೇಳಿದರು: “ತನ್ನ ಸಂಬಂಧಿಕನಾದ ಅಥವಾ ಸಂಬಂಧಿಕನಲ್ಲದ 
ಅನಾಥನನ್ನು ಪೋಷಿಸುವವನು ಮತ್ತು ನಾನು ಸ್ವರ್ಗದಲ್ಲಿ ಈ ರೀತಿ ಇರುವೆವು" ಹೀಗೆ ಹೇಳಿ ಪ್ರವಾದಿವರ್ಯರು(ಸ) ತಮ್ಮ 
ತೋರು ಬೆರಳು ಮತ್ತು ನಡು ಬೆರಳನ್ನು ಎತ್ತಿ ತೋರಿಸಿದರು. ಎರಡು ಬೆರಳುಗಳ ನಡುವೆ ತುಸು ಅಂತರವನ್ನಿಟ್ಟರು. (ಬುಖಾರಿ) 

13. ಇವು ಸತ್ಯವಿಶ್ವಾಪೀ ಸಮಾಜದ ಎರಡು ಪ್ರಮುಖ ವೈಶಿಷ್ಟ್ಯಗಳು, ಇವುಗಳನ್ನು ಎರಡು ಸಂಕ್ಲಿಪ. ನುಡಿಗಳಲ್ಲಿ 
ಹೇಳಿಬಿಡಲಾಗಿದೆ. ಮೊದಲನೆಯ ವೈಶಿಷ್ಟ್ಯವೇನೆಂದರೆ. ಆ ಸಮಾಜದ ವ್ಯಕ್ತಿಗಳು ಷರಸ್ಸರರಿಗೆ ಸಹನೆಯನ್ನು ಬೋಧಿಸುತ್ತಾರೆ. 
ಎರಡನೆಯದಾಗಿ, ಅವರು ಪರಸ್ಪರರಿಗೆ ದಯೆಯನ್ನು ಬೋಧಿಸುತ್ತಾರೆ. ಸಹನೆಯ ವಿಷಯದಲ್ಲಿ ನಾವು ಈ ಮುಂಚೆ ಅನೇಕ | 

| ಕಡೆಗಳಲ್ಲಿ ಸ್ಪಷ್ಟೀಕರಿಸಿರುವಂತೆ, ಪವಿತ್ರ ಕುರ್‌ಆನ್‌ 'ಸಬ್ರ್‌'(ಸಹನೆ) ಎಂಬ ಪದವನ್ನು ಎಂತಹ ವಿಶಾಲ ಅರ್ಥದಲ್ಲಿ ಬಳಸಿದೆಯೋ | 
| ಅದರ ಪ್ರಕಾರ ಒಬ್ಬ ಸತ್ಯವಿಶ್ವಾಸಿಯ ಸಂಪೂರ್ಣ ಜೀವನವೇ ಸಹನೆಯ ಜೀವನವಾಗಿರುತ್ತದೆ. ಒಬ್ಬ ವ್ಯಕ್ತಿ ಸತ್ಯವಿಶ್ವಾಸದ' 


ಕಾಂಡ-30 


1168 ಕುರ್‌ಆನ್‌ ವ್ಯಾಖ್ಯಾನ 


ಮಾರ್ಗದಲ್ಲಿ ಕಾಲಿರಿಸಿದ ತಕ್ಷಣವೇ ಅವನ ಸಹನೆಯ ಪರೀಕ್ಸೆ ಆರಂಭವಾಗುತ್ತದೆ. ಅವನು ನಿರಂತರವಾಗಿ ತನ್ನ ಸ್ವಂತ ಚಿತ್ತ 
"| ಮತ್ತು ಅದರ ಆಕಾಂಕ್ಸೆಗಳಿಂದ ತೊಡಗಿ "ತನ್ನ. ಪತ್ನಿ, ಮಕ್ಕಳು; ಕುಟುಂಬ, ತನ್ನ ಸಮಾಜ, ತನ್ನ ದೇಶ, ತನ್ನ ಜನಾಂಗ 
ಮತ್ತು ಜಗತ್ತಿನಾದ್ಯಂತ ಹಬ್ಬಿರುವಂತಹ ಜಿನ್ನ್‌ ವರ್ಗದ ಮತ್ತು ಮಾನವ ವರ್ಗದ ಶೈತಾನರ ಪ್ರತಿರೋಧವನ್ನು ಎದುರಿಸ 
ಬೇಕಾಗುತ್ತದೆ. ಕೊನೆಗೆ ದೇವಮಾರ್ಗದಲ್ಲಿ ಹಿಜ್ರತ್‌(ವಲಸೆ) ಮಾಡಬೇಕಾದ ಮತ್ತು ಜಿಹಾದ್‌(ಧರ್ಮಯುದ್ದ) ನಡೆಸಬೇಕಾದ 
ಅಗತ್ಯವೂ ಉಂಟಾಗುತ್ತದೆ. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಸಹನೆಯ ಗುಣ ಮಾತ್ರವೇ ಮಾನವನನ್ನು 8ہ‎ ಇರಿಸಬಲ್ಲುದು. 
ಈಗ ಒಬ್ಬೊಬ್ಬ ಸತ್ಯ ವಿಶ್ವಾಸಿಯು ಏಕಾಂಗಿಯಾಗಿ ಇಂತಹ ಕಠಿಣ ادج‎ ಗೊಳಗಾದರೆ ಜಯಗಳಿಸುವುದು ಕಷ್ಟ ಸಾಧ್ಯವೆಂಬುದು 
ವೃಕ್ತ. ಇದಕ್ಕೆ ವೃತಿರಿಕ್ತವಾಗಿ- ಒಂದು ಸತ್ಯವಿಶ್ವಾಸಿ ಸಮಾಜವಿದ್ದು ಅದರ ಪ್ರತಿಯೊಬ್ಬ ಸ ಸದಸ್ಕನು ಸ್ವತಃ ಸಹನಶೀಲನಾಗಿದ್ದರೆ 
ಮತ್ತು ಅದರ ಎಲ್ಲ ಸದಸ್ಮರು ಈ ಸರ್ವಾಂಗೀಣ 'ಸತ್ವಪರೀಕ್ಸೆಯಲ್ಲಿ ಪರಸ್ಪರರ ಕೈ ಬಲಪಡಿಸುವವರಾಗಿದ್ದರೆ ವಿಜಯವು ಆ 
ಸಮಾಜದ ಕಾಲಬುಡಕ್ಕೇ ಬರುವುದು ಖಚಿತ. ಇನ್ನು 'ರಹ್ಮ್‌'ನ (ಕರುಣೆ) ವಿಷಯ. ಇದು ಸತ್ಮವಿಶ್ವಾಸಿಗಳೆ ಸಮಾಜದ ವೈಶಿಷ್ಟ್ಯ 
ವಾಗಿರುತ್ತದೆ. ಅದು ಕಲ್ಲೆದೆಯವರ, ನಿರ್ದಯಿಗಳ ಮತ್ತು ಅಕ್ರಮಿಗಳ ಸಮಾಜವಾಗಿರುವುದಿಲ್ಲ. ಅದು ಮಾನವತೆಯ ಪಾಲಿಗೆ 
ದಯಾಳುಗಳೂ, ವಾತ್ಸಲ್ಕಮಯಿಗಳೂ. ಆಗಿರುವ ಮತ್ತು ಪರಸ್ಪರ ಅನುಕಂಪವುಳ್ಳವರೂ, ಹಿತೈಷಿಗಳೂ ಆಗಿರುವವರ ಸಮಾಜ 
ವಾಗಿರುತ್ತದೆ. ವ್ಯಕ್ತಿಯೆಂಬ ನೆಲೆಯಲ್ಲೂ ಒಬ್ಬ ಸತ್ಯವಿಶ್ವಾಸಿಯು ಅಲ್ಲಾಹನ ಕರುಣೆಯ ಒಂದು ಪ್ರತಿಬಿಂಬದಂತಿರುತ್ತಾನೆ ಮತ್ತು 
ಒಂದು ಸಮೂಹವೆಂಬ ನೆಲೆಯಲ್ಲೂ ಸತ್ಯವಿಶ್ಚಾಸಿಗಳ ಗುಂಪು "ನಿಮ್ಮನ್ನು ಅಖಿಲ ವಿಶ್ವದ ಪಾಲಿಗೆ ಕರುಣೆಯಾಗಿ' ಮಾತ್ರ 
ಕಳುಹಿಸಲಾಗಿದೆ" (ಅಂಬಿಯಾ 106) ಎಂದು ಪ್ರಶಂಸಿಸಲ್ಪಟ್ಟ ಅಲ್ಲಾಹನ ಸಂದೇಶವಾಹಕರ ಪ್ರತಿನಿಧಿಯಾಗಿರುತ್ತದೆ. 
ಪ್ರವಾದಿವರ್ಯರು(ಸ) ತಮ್ಮ ಸಮುದಾಯದಲ್ಲಿ ಬೇರೆಲ್ಲಕ್ಕಿಂತಲೂ ಅಧಿಕವಾಗಿ ಬೆಳೆಸಲೆತ್ಲಿಸಿದ ಉನ್ನತ ನೈತಿಕ ಗುಣವು ಈ 
1 ಕರುಣೆಯೇ ಆಗಿದೆ. ಉದಾಹರಣೆಗೆ ಅವರ ಈ ಕೆಳಗಿನ ವಚನಗಳನ್ನು ನೋಡಿರಿ: "ಮಾನವರ ಮೇಲೆ ಕರುಣೆ ತೋರದವನ 
ಮೇಲೆ ಅಲ್ಲಾಹನು ಕರುಣೆ ತೋರುವುದಿಲ್ಲ.” (ಬುಖಾರಿ, ಮುಸ್ಲಿಮ್‌) ಕರುಣೆ ತೋರುವವರ ಮೇಲೆ ಮಹಾಕರುಣಾಳು ಕರುಣೆ 
ತೋರುತ್ತಾನೆ. ಭೂವಾಸಿಗಳ ಮೇಲೆ ಕರುಣೆ ತೋರಿರಿ. ಆಕಾಶದವನು ನಿಮ್ಮ. ಮೇಲೆ ಕರುಣೆ ತೋರುವನು.” (ಅಬೂ ದಾವೂದ್‌, 
ತಿರ್ಮಿದಿ) "ದುಷ್ಪನ ಹೃದಯದಿಂದ ಮಾತ್ರ ಕರುಣೆಯನ್ನು ಕಿತ್ತುಕೊಳ್ಳೆಲಾಗುತ್ತದೆ.” (ಮುಸ್ನದ್‌ ಅಹ, ದ್‌, ತಿರ್ಮಿದಿ) ಪವಿತ್ರ 
ಕುರ್‌ಆನಿನ ಈ ಸೂಕ್ತದಲ್ಲಿ ಸತ್ಕರ್ಮವೆಸಗುವವರಿಗೆ ಸತ್ಯವಿಶ್ವಾಸ ಸ್ವೀಕಾರದ ಬಳಿಕೆ ಸತ್ಯವಿಶ್ವಾಸಿಗಳ ಸಮೂಹವನ್ನು 
ಸೇರಬೇಕೆಂದು, ಆದೇಶಿಸುವ ಮೂಲಕ, ಎಂತಹ ಸಮಾಜವನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆಯೆಂಬುದು ಈ ವಚನಗಳಿಂದ 
ನಮಗೆ' ತಿಳಿಯುತ್ತದೆ. 

14. ಈ ಎಲ್ಲ ಗುಣ ವಿಶೇಷಗಳೊಂದಿಗೆ ವ್ಯಕ್ತಿಯು ಸತ್ಯವಿಶ್ವಾಸಿಯಾಗಿರಬೇಕಾದುದು ಅಗತ್ಯ. ಏಕೆಂದರೆ رود بھی کم‎ ದೆ 
ಯಾವ ಕರ್ಮವೂ ಸತ್ಯರ್ಮವಾಗಿರುವುದಿಲ್ಲ ಮತ್ತು ಅಲ್ಲಾಹನ ಬಳಿ ಅದು ಸ್ವೀಕಾರಾರ್ಹ ಆಗಲಿಕ್ಕೂ ಸಾಧ್ಯವಿಲ್ಲ. ಪವಿತ್ರ 
ಕುರ್‌ಆನಿನ- ಅನೇಕ ಕಡೆಗಳಲ್ಲಿ "ಇದನ್ನು ವಿವರಿಸಲಾಗಿದ್ದು, ಸತ್ಯವಿಶ್ವಾಸದೊಂದಿಗಿರುವ ಸತ್ಯ್ಕರ್ಮ- ಮಾತ್ರ ಗೌರವಾರ್ಹವೂ 
ಮೋಕ್ಷಕ್ಕೆ ಸಾಧನವೂ ಆಗಿದೆ ಎಂದು" ಹೇಳಲಾಗಿದೆ. ಉದಾ: ಸೂರಃ ಅನ್ನಿಸಾ: 124, ಅನ್ನಹ್ಹ್‌: 97, ಮೂಮಿನ್‌: 40. ಇಲ್ಲಿ 
ಒಂದು ಮುಖ್ಯ ಅಂಶವನ್ನು ಗಮನಿಸಬೇಕು. "ಅದಾವುದೆಂದರೆ, ಸೂಕ್ತದಲ್ಲಿ "ತರುವಾಯ ಅವನು ಸತ್ಮವಿಶ್ವಾಸ ಸ್ವೀಕರಿಸಿದನು" 
ಎರಿದು ಹೇಳದೆ, "ತರುವಾಯ ಅವನು ಸತ್ಮವಿಶ್ವಾಸವಿರಿಸಿದ ಜನರ ಸಾಲಿಗೆ ಸೇರಿದನು” ಎಂದು ಹೇಳಲಾಗಿದೆ. ಇದರ 
ಅರ್ಥವೇನೆಂದರೆ, ಕೇವಲ ಒಬ್ಬ ವ್ಯಕ್ತಿಯೆಂಬ ನೆಲೆಯಲ್ಲಿ ಸತ್ಕವಿಶ್ವಾಸ ಸ್ಟೀಕರಿಸಿ ಸುಮ್ಮನಿರುವುದು ಅಪೇಕ್ಷಿತವಲ್ಲ. ಪ್ರತಿಯೊಬ್ಬ 
ಸತ್ಯವಿಶ್ವಾಸಿಯು ಸಶ್ಮವಿಶ್ವಾಸಿಗಳ ಒಂದು ಸಮೂಹವು ರೂಪುಗೊಂಡು,” ಒಂದು ಸತ್ಯ ೈವಿಶ್ವಾಸಿ ಸಮಾಜವು ಅಸ್ತಿತ್ವಕ್ಕೆ ಬಂದು, 
.| ಯಾವ ಒಳಿತುಗಳನ್ನು ಸ್ಥಾಪಿಸಬೇಕಾದುದು ಸತ್ಯವಿಶ್ವಾಸದ ಬೇಡಿಕೆಯಾಗಿದೆಯೋ ಅವುಗಳ ಸ್ಥಾಪನೆಗಾಗಿ ಮತ್ತು ಯಾವ | 
ಕೆಡುಕುಗಳ ನಿರ್ಮೂಲನವು ಸತ್ಯವಿಶ್ವಾಸದ ಬೇಡಿಕೆಯಾಗಿದೆಯೋ ಅವುಗಳ ನಿರ್ಮೂಲನಕ್ಕಾಗಿ ಸಂಘಟಿತವಾಗಿ ಹೋರಾಡು 
ವಂತಾಗಲು ಇತರ ಸತ್ಕವಿಶ್ವಾಸಿಗಳ ಜೊತೆ ಸೇರಿಕೊಳ್ಳಬೇಕಾದುದು ಅತ್ಯಗತ್ಯ. 

' 15. ಬಲಗಡೆಯವರ ಮತ್ತು ಎಡಗಡೆಯವರ ವಿವರಗಳಿಗಾಗಿ ಸೂರಃ ಆಲ್‌ ವಾಕಿಃದ 8, 9. 27. 41ನೆಯ ಸೂಕ್ತಗಳನ್ನು 
5 ಮತ್ತು 6ನೆಯ ಟಿಪ್ಪಣಿಗಳೊಂದಿಗೆ ಓದಿರಿ. _ 

16. ಅರ್ಥಾತ್‌- ಅಗ್ನಿಯಿಂದ ತಪ್ಪಿಸಿಕೊಂಡು ಹೋಗಲು ಯಾವ ದಾರಿಯೂ ಇಲ್ಲ ದಂತೆ ಏಡಿ ಎಲ್ಲ. ಕಡೆಗಳಿಂದಲೂ 

ಅವರನ್ನು ಸುತ್ತುವರಿದುಕೊಂಡಿರುವುದು. 


5002-0 


ಅಶೃಮ್ಸ್‌ 1169 


91. ಅಶ್ಯಮ್ಸ್‌ 


ಪರಿಚಯ 
ಹೆಸರು 
'ಅಶೈಮ್ಸ್‌' ಎಂಬ ಪ್ರಥಮ ಪದವನ್ನೇ ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 
ಈ ಅಧ್ಯಾಯವೂ ಪ್ರವಾದಿವರ್ಯರ(ಸು' ಮಕ್ಕಾ ಜೀವನದ ಆರಂಭಕಾಲದಲ್ಲಿ, ಅವರ ವಏರುದ್ಧ ಪ್ರತಿಭಟನೆಯು 
ಉಗ್ರಸ್ವರೂಪ ತಾಳಿದ್ದ ಹಂತದಲ್ಲಿ ಅವತೀರ್ಣವಾಗಿರಬೇಕೆಂದು ಇದರ ವಿಷಯ ಮತ್ತು ಶೈಲಿಯಿಂದ ವ್ಯಕ್ತವಾಗುತ್ತದೆ. 


ಚರ್ಚಾ ವಿಷಯಗಳು 

ಒಳಿತು ಮತ್ತು ಕೆಡುಕುಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುವುದು ಮತ್ತು ಈ ವೃತ್ಕಾಸವನ್ನು ಗ್ರಹಿಸಲು 
ನಿರಾಕರಿಸಿ ಪಾಪಮಾರ್ಗದಲ್ಲೇ ನಡೆಯುವವರನ್ನು- ಅವರಿಗೆ ಅಂತಿಮವಾಗಿ ಒದಗಲಿರುವ ದುರ್ಗತಿಯ ಬಗ್ಗೆ ಎಚ್ಚರಿಸುವುದು 
ಇದರ ಮುಖ್ಯ ವಿಷಯವಾಗಿದೆ. 

ವಿಷಯಗಳ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ ಎರಡು ಭಾಗಗಳಿವೆ. ಒಂದನೆಯ ಭಾಗವು ಆರಂಭದಿಂದ 10ನೆಯ 
ಸೂಕ್ತದವರೆಗೆ, ಎರಡನೆಯ ಭಾಗವು 11ನೆಯ ಸೂಕ್ತದಿಂದ ಕೊನೆಯ ವರೆಗೆ ಇದೆ. ಒಂದನೆಯ ಭಾಗದಲ್ಲಿ ಮೂರು ವಿಷಯ 
ಗಳನ್ನು ಬೋಧಿಸಲಾಗಿದೆ- 1) ಪಾಪ ಮತ್ತು ಪುಣ್ಯ. ಇವು ಪರಸ್ಪರ ಭಿನ್ನವಾಗಿವೆ ಮತ್ತು ಅವುಗಳ ಪರಿಣಾಮಗಳೂ ಬೇರೆಬೇರೆ 
ಯಾಗಿವೆ. 2) ಅಲ್ಲಾಹನು ಮಾನವನಿಗೆ ಶರೀರ, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಗಳನ್ನು ನೀಡಿ ಈ ಲೋಕೆದಲ್ಲಿ ಹೀಗೆಯೇ 
ಅಜ್ಜನಾಗಿ ಬಿಟ್ಟುಬಿಟ್ಟಿಲ್ಲ. ಒಂದು ಸ್ವಾಭಾವಿಕ ಪ್ರೇರಣೆಯ ಮೂಲಕ ಅವನ ಸುಪ್ತ ಪ್ರಜ್ಞೆಯಲ್ಲಿ ಪಾಪ ಮತ್ತು ಪುಣ್ಮಗಳ 
ವೃತ್ಕಾಸ, ಒಳಿತು ಕೆಡುಕುಗಳ ಭೇದ ಮತ್ತು ಹಿತ-ಅಹಿತಗಳೆಂಬ ಪ್ರಜ್ಞೆಯನ್ನು ಬಿತ್ತಿದನು. 3) ಮನುಷ್ಯನ ಭವಿಷ್ಯವು ಒಳ್ಳೆಯ 
ದಾಗಿರುವುದೋ ಕೆಟ್ಟದಾಗಿರುವುದೋ ಎಂಬುದು, ಅವನು ಅಲ್ಲಾಹನು ತನ್ನೊಳಗಿಟ್ಟಿರುವ ವಿವೇಚನೆ, ಇಚ್ಛೆ ಮತ್ತು ನಿರ್ಧಾರದ 
ಶಕ್ತಿಗಳನ್ನು ಉಪಯೋಗಿಸಿಕೊಂಡು, ತನ್ನ ಚಿತ್ತದ ಒಳ್ಳೆಯ ಮತ್ತು ಕೆಟ್ಟ ಒಲವುಗಳ ಪೈಕಿ ಯಾವುದನ್ನು ಪ್ರೋತ್ಸಾಹಿಸುತ್ತಾನೆ 
ಮತ್ತು ಯಾವುದನ್ನು ಅದುಮಿಡುತ್ತಾನೆ ಎಂಬುದನ್ನು ಅವಲಂಬಿಸಿದೆ. 

ಎರಡನೆಯ ಭಾಗದಲ್ಲಿ, ಸಮೂದ್‌ ಜನಾಂಗದ ಇತಿಹಾಸಿಕ ಉದಾಹರಣೆಯನ್ನು ಮುಂದಿಡುತ್ತ, ದೇವ ಸಂದೇಶ 
ವಾಹಕತ್ವದ ಮಹತ್ಸವನ್ನು ಬೋಧಿಸಲಾಗಿದೆ. ಅಲ್ಲಾಹನು ಮಾನವ ಪ್ರಕೃತಿಯಲ್ಲೇ ಇರಿಸಿಬಿಟ್ಟಿರುವ ಒಳಿತು ಮತ್ತು 
ಕೆಡುಕುಗಳ ಕುರಿತಾದ ಕೇವಲ ಸ್ವಾಭಾವಿಕ ಜ್ಞಾನವು ಮಾನವನ ಸನ್ಮಾರ್ಗ ದರ್ಶನಕ್ಕೆ ಸಾಲದು. ಆದ್ದರಿಂದಲೇ ಅಲ್ಲಾಹನು 
ಸ್ವಾಭಾವಿಕ ಜ್ಞಾನದ ಸಹಾಯಕ್ಕಾಗಿ ದೇವಸಂದೇಶವಾಹಕರ ಮೇಲೆ ವ್ಯಕ್ತ ಹಾಗೂ ಸುಸ್ಪಷ್ಟವಾದ ವಹ್ಮ್‌(ದಿವೃವಾಣಿಯನ್ನು 
ಅವತೀರ್ಣಗೊಳಿಸಿ, ಪುಣ್ಮವೆಂದರೇನು ಪಾಪವೆಂದರೇನು ಎಂಬುದನ್ನು ಅವರು ಜನರಿಗೆ ಬಿಡಿಸಿ ಹೇಳುವಂತಹ ಏರ್ಪಾಟು 
ಮಾಡಿದನು. ಇಂತಹದೇ ಓರ್ವ ಸಂದೇಶವಾಹಕರಾಗಿದ್ದ ಸಾಲಿಹ್‌(ಆ) ಸಮೂದ್‌ ಜನಾಂಗದೆಡೆಗೆ ಕಳುಹಿಸಲ್ಪಟ್ಟಿದ್ದರು. 
ಆದರೆ ಆ ಜನಾಂಗದವರು ಕೆಡುಕುಗಳಲ್ಲಿ ಮುಳುಗಿದ್ದು ಎಷ್ಟು ವಿದ್ರೋಹಿಯಾಗಿದ್ದರೆಂದರೆ, ಅವರು ಸಾಲಿಹ್‌ರನ್ನು(ಅ) 
ತಿರಸ್ಕರಿಸಿ -ಬಿಟ್ಟರು. ಕೊನೆಗೆ ಇದರ ಪರಿಣಾಮವಾಗಿ ಇಡೀ ಜನಾಂಗವನ್ನೇ ನಾಶಗೊಳಿಸಿಬಿಡಲಾಯಿತು. 

ಸಮೂದರ ಈ ವೃತ್ತಾಂತವನ್ನು ವಿವರಿಸುತ್ತಿದ್ದಾಗ, ಸಮೂದ್‌ ಜನಾಂಗದ ದುಷ್ಟರು ಸಾಲಿಹ್‌ರ(ಅ) ವಿರುದ್ಧ ಸೃಷ್ಟಿಸಿ 
ದ್ಲೆಂತಹ ಪರಿಸ್ಥಿತಿಯೇ ಮಕ್ಕಾದಲ್ಲೂ ಉಂಟಾಗಿತ್ತು. ಆದುದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಈ ವೃತ್ತಾಂತದ ಕಥನವು, 
ಸಮೂದರ ಈ ಐತಿಹಾಸಿಕ ಉದಾಹರಣೆಯು ಯಾವ ರೀತಿ ತಮಗೆ ಅನ್ವಯವಾಗುತ್ತದೆಂಬುದನ್ನು ಮಕ್ಕಾದವರಿಗೆ ಮನವರಿಕೆ 
ಮಾಡಿಸಲು ಸ್ವತಃ ಪರ್ಯಾಪ್ತವಾಗಿತ್ತು. 


91. 


1170 ಕುರ್‌ಆನ್‌ ವ್ಯಾಖ್ಯಾನ 


i 
BL ANSE I ELS I 
BEG OS ELS Kas تہ‎ 
2 ن آف۶‎ ಔಯ IG ಕಿ AB ಖೆ 


(ಅವತೀರ್ಣ - ಮಕ್ಕಾದಲ್ಲಿ) 


ಸೂಕ್ತಗಳು-15 ರುಕೊಲ್‌-1 


ಷರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-10) ಸೂರ್ಯನ ಹಾಗೂ ಅದರ ಬಿಸಿಲಿನಾಣೆ! ಚಂದ್ರನಾಣೆ-ಅದು ಅದನ್ನು ಹಿಂಬಾಲಿಸಿದಾಗ, 
ಹಗಲಿನಾಣೆ-ಅದು ಸೂರ್ಯನನ್ನು ಪ್ರಕಟಗೊಳಿಸಿದಾಗ, ರಾತ್ರಿಯಾಣೆ-ಅದು ಸೂರ್ಯನನ್ನು ಕೆವಿದಾಗ್ಯ? ಆಕಾಶದ 
ಹಾಗೂ ಅದನ್ನು ಸ್ಥಾಪಿಸಿದವನಾಣೆ ಭೂಮಿಯ ಹಾಗೂ ಅದನ್ನು ಹಾಸಿದವನಾಣೆ, ಮಾನವ ಚಿತ್ತದ 
ಹಾಗೂ ಅದನ್ನು ಸುಗಮಗೊಳಿಸಿದವನಾಣೆ* ಆ ಬಳಿಕ ಅವನು ಅದರ ದುಷ್ಪತೆಯನ್ನೂ ಅದರ 


1. ಮೂಲದಲ್ಲಿ 'ದುಹಾ' ಎಂಬ ಪದ ಪ್ರಯೋಗವಾಗಿದೆ. ಇದು ಸೂರ್ಯನ ಬೆಳಕು ಮತ್ತು ಅದರ ಉಷ್ಣತೆ ಇವೆರಡಕ್ಕೂ 
ಅನ್ವಯಿಸುತ್ತದೆ. ಅರಬೀ ಭಾಷೆಯಲ್ಲಿ ಇದರ ಪರಿಚಿತ ಅರ್ಥ- ಸೂರ್ಯೋದಯವಾದ ಬಳಿಕ ಸೂರ್ಯನು ಸಾಕಷ್ಟು 
ಮೇಲೇರಿರುವಂತಹ ಸಮಯ ಎಂದಾಗಿದೆ. ಆದರೆ ಸೂರ್ಯನು ಮೇಲೇರಿದ ಬಳಿಕ ಬೆಳಕನ್ನು ಮಾತ್ರವಲ್ಲ ಶಾಖವನ್ನೂ 
ಕೊಡುತ್ತಾನೆ. ಆದ್ದರಿಂದ 'ದುಹಾ' ಎಂಬ ಪದವನ್ನು ಸೂರ್ಯನ ಬಗ್ಗೆಯೇ ಪ್ರಯೋಗಿಸಿದಾಗ ಅದು ಸೂರ್ಯನ ಬೆಳಕು ಅಥವಾ 
ಅದರಿಂದ ಉಂಟಾಗುವ ಹಗಲಿಗಿಂತ ಹೆಚ್ಚಾಗಿ ಅದರ ಬಿಸಿಲಿಗೆ ಸರಿಯಾಗಿ ಅನ್ವಯವಾಗುತ್ತದೆ. 

2. ಅರ್ಥಾತ್‌- ರಾತ್ರೆಯ ಆಗಮನದೊಂದಿಗೆ ಸೂರ್ಯನು ಅಡಗಿ ಬಿಡುತ್ತಾನೆ. ಅವನ ಬೆಳಕು ರಾತ್ರೆಯಿಡೀ 
ಮಾಯವಾಗಿರುತ್ತದೆ. ಈ ಸ್ಥಿತಿಯನ್ನು, ರಾತ್ರಿಯು ಸೂರ್ಯನನ್ನು ಕವಿದು ಬಿಡುವುದು ಎಂದು ವರ್ಣಿಸಲಾಗಿದೆ. ಏಕೆಂದರೆ 
ಸೂರ್ಯನು ದಿಗಂತದಿಂದ ಔಟಗಳಿಯುವುದು ಮತ್ತು ಅದರಿಂದಾಗಿ ರಾತ್ರಿಯು ಆವರಿಸಿರುವಂತಹ ಪ್ರದೇಶಕ್ಕೆ ಅದರ وک‎ 
ತಲಪದಂತಾಗುವುದೇ ರಾತ್ರಿಯ ವಾಸ್ತವಿಕತೆಯಾಗಿದೆ. 

3. ಅರ್ಥಾತ್‌- ಚಪ್ಪರದಂತೆ ಅದನ್ನು ಭೂಮಿಯ ಮೇಲ್ಬಾಗದಲ್ಲಿ ಎತ್ತಿ ನಿಲ್ಲಿಸಲಾಗಿದೆ. ಈ ಸೂಕ್ತದಲ್ಲೂ ಇದರ ಅನಂತರದ 
ಎರಡು ಸೂಕ್ತಗಳಲ್ಲೂ 'ಮಾ' ಎಂಬ ಪದವು 'ಮನ್‌' ಅಥವಾ 'ಅಲ್ಲದೀ' ಎಂಬ ಅರ್ಥದಲ್ಲಿ ಬಳಸಲ್ಪಟ್ಟದೆಯೇ ಹೊರತು ಕ್ರಿಯಾ 
ಧಾತುವಿನ ರೂಪದಲ್ಲಿ ಅಲ್ಲ. ಏಕೆಂದರೆ ಈ ಸ್ಥಿತಿಯಲ್ಲಿ ಮಾತ್ರ 'ಫಅಲ್‌ಹಮಹಾ ಪುಜೂರಹಾ ವತಕ್‌ವಾಹಾ' ಎಂಬ ಇದರ 
ಅನಂತರದ ನುಡಿಯು ವಾಕ್ಸರಣಿಯೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. 'ಮಾ' ಎಂಬ ಪದವನ್ನು ಅರಬೀ ಭಾಷೆಯಲ್ಲಿ ಜೀವರಹಿತ 
ಮತ್ತು ಬುದ್ದಿರಹಿತ ವಸ್ತುಗಳಿಗೆ ಮಾತ್ರ ಪ್ರಯೋಗವಾಗುತ್ತದೆಂಬ ಆಕ್ಸೇಪ ಇದಕ್ಕೆ ಅನ್ವಯವಾಗುವುದಿಲ್ಲ. ಪವತ್ರ ಕುರ್‌ಆನಿನಲ್ಲೇ 
'ಮಾ' ಎಂಬುದನ್ನು 'ಮನ್‌' ಎಂಬ ಅರ್ಥದಲ್ಲಿ ಪ್ರಯೋಗಿಸಿದಂತಹ ಹಲವಾರು ಉದಾಹರಣೆಗಳಿವೆ. ಉದಾ: 'ವಲಾ ತಂಕಿಹೂ 
ಮಾ ನಕಹ ಆಬಾಉಕುಮ್‌ ಮಿನನ್ನಿಸಾಇ' (ನಿಮ್ಮ ಪಿತೃಗಳು ವಿವಾಹ ಮಾಡಿಕೊಂಡ ಸ್ತ್ರೀಯರೊಂದಿಗೆ ನೀವು ವಿವಾಹವಾಗಬಾರದು) 
- 4. ಅರ್ಥಾತ್‌- ಅಲ್ಲಾಹನು ಮಾನವನಿಗೆ ಭೂಮಿಯಲ್ಲಿ ಆತನು ಮಾಡಬೇಕಾದ ಕಾರ್ಯಗಳನ್ನು ಮಾಡುವಂತಾಗಲು 

ಬೇಕಾದಂತಹ ಶರೀರವನ್ನೂ ಮೆದುಳನ್ನೂ ಇಂದ್ರಿಯಗಳನ್ನೂ ವಿವಿಧ ಶಕ್ತಿ ಸಾಮರ್ಥ್ಯಗಳನ್ನೂ ದಯಪಾಲಿಸಿದನು. ಇದಲ್ಲದೆ 
ಅವನನ್ನು ಆಜನ್ಮ ಪಾಪಿಯಾಗಿ ಅಥವಾ ಹುಟ್ಟು ದುಷ್ಟನಾಗಿ ಮಾಡದೆ ನೇರವಾದ ಸಾತ್ವಿಕ ಪ್ರಕೃತಿಯಲ್ಲಿ ಸೃಷ್ಟಿಸಿರುವುದು ಮತ್ತು 


ಕಾಂಡ-30 


91. ಅಶ್ವಮ್ಸ್‌ 171 


ಢ 120, 25 [a _ 22 2 ےم‎ 

GS FP IES SBS‏ کربت تید بعک اذ 
ಸಾತ್ಚಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು. ಖಂಡಿತವಾಗಿಯೂ ತನ್ನ ಆತ್ಮವನ್ನು ಸಂಸ್ಕರಿಸಿ ಕೊಂಡವನು‏ 
ವಿಜಯಿಯಾದನು ಮತ್ತು ಅದನ್ನು ದಮನಿಸಿದವನು ಸೋಲುಂಡನು.5‏ 


ಅವನು ನೇರ ಮಾರ್ಗದಲ್ಲಿ ನಡೆಯಲಿಚ್ಛಿಸಿದರೂ ಸಾಧ್ಯವಾಗದಂತಹ ಆಜನ್ಮ ವಕ್ರ ಸ್ವಭಾವದೊಂದಿಗೆ ಅವನನ್ನು ಸೃಷ್ಟಿಸದೆ 
ಇರುವುದು ಕೂಡಾ 'ಸುಗಮಗೊಳಿಸುವುದು' ಎಂಬುದರ ಅರ್ಥ ವ್ಯಾಪ್ತಿಯಲ್ಲಿ ಸೇರಿದೆ. ಇದೇ ಮಾತನ್ನು ಸೂರಃ 'ಅರ್ರೂಮ್‌'ನಲ್ಲಿ 
'ಏಿತ್‌ರತಲ್ಲಾಹಿಲ್ಲತೀ ಫತರನ್ನಾಸ ಅಲೈಹಾ' (ಅಲ್ಲಾಹನು ಮಾನವನನ್ನು ಸೃಪ್ಟಿಸಿರುವಂತಹ ಪ್ರಕೃಶಿಯಲ್ಲಿ ಸ್ಲಿರರಾಗಿದ್ದು ಬಿಡಿರಿ) 
(ಸೂಕ್ತ-30) ಎಂಬ ಮಾತುಗಳಲ್ಲಿ ಹೇಳಲಾಗಿದೆ. ಇದೇ ಮಾತನ್ನು ಪ್ರವಾದಿವರ್ಯರ(ಸ) ವಚನವೊಂದರಲ್ಲಿ ಹೀಗೆ ತಿಳಿಸಲಾಗಿದೆ: 
“ಪ್ರಕೃತಿ ಸಹಜ ಸ್ವಭಾವದ ಹೊರತು ಬೇರಾವುದರಲ್ಲೂ ಯಾವ ಮಗುವೂ ಜನಿಸುವುದಿಲ್ಲ. ತರುವಾಯ ಅದರ ತಂದೆ ತಾಯಿಗಳು 
ಅದನ್ನು ಯಹೂದಿ, ಕೈಸ್ತ ಅಥವಾ ಮಜೂಸಿಯನ್ನಾಗಿ ಮಾಡಿಬಿಡುತ್ತಾರೆ.” (ಬುಖಾರಿ, ಮುಸ್ಲಿಮ್‌) 

5. 'ಇಲ್ಲಾಮ್‌' ಎಂಬ ಪದವು 'ಲಹಮ್‌' ಎಂಬ ಮೂಲದಿಂದ ಹೊರಟಿದ್ದು ಇದರ ಅರ್ಥ 'ಹೊರಡುವುದು' ಎಂದಾಗಿದೆ. 
ಇದೇ ಮೂಲಾರ್ಥ ಪ್ರಕಾರ 'ಇಲ್ದಾಮ್‌' ಎಂಬ ಪದವು ಪಾರಿಭಾಷಿಕವಾಗಿ- ಅಲ್ಲಾಹನ ಕಡೆಯಿಂದ ಯಾವುದಾದರೂ ಕಲ್ಪನೆಯನ್ನು 
ಅಥವಾ ವಿಚಾರವನ್ನು ಯಾವುದಾದರೂ ವ್ಯಕ್ತಿಯ ಮನಮಸ್ತಿಷ್ಯಗಳಲ್ಲಿ, ಅವನಿಗೆ ತಿಳಿಯದಂತೆಯೇ ಮೂಡಿಸುವ ಕ್ರಿಯೆಯ ಬಗ್ಗೆ 
ಪ್ರಯೋಗವಾಗುತ್ತದೆ. ಮಾನವ ಚಿತ್ತದ ಮೇಲೆ ಅದರ ದುಷ್ಛತೆಯನ್ನೂ ಸಾತ್ಚಿಕತೆಯನ್ನೂ ಇಲ್ಲಾಮ್‌ ಮಾಡುವುದು ಎಂಬುದಕ್ಕೆ 
ಎರಡು ಅರ್ಥಗಳಿವೆ- 1) ಸೃಷ್ಟಿಕರ್ತನು ಅವನೊಳಗೆ ಒಳಿತು ಮತ್ತು ಕೆಡುಕು ಇವೆರಡರ ಒಲವುಗಳನ್ನೂ ಇಟ್ಟು ಬಿಟ್ಟಿದ್ದಾನೆ. ಇದು 
ತನ್ನೊಳಗಿರುವುದರ ಅನುಭವ ಪ್ರತಿಯೊಬ್ಬನಿಗೂ ಆಗುತ್ತದೆ. 2) ಪ್ರತಿಯೊಬ್ಬ ಮನುಷ್ಕನ ಸುಪ್ತ ಚೇತನದಲ್ಲಿ ಅಲ್ಲಾಹನು- 
ಚಾರಿತ್ರ್ಯದಲ್ಲಿ ಕೆಲವು ವಿಷಯಗಳು ಉತ್ತಮವೂ ಕೆಲವು ಕೆಟ್ಟವೂ ಆಗಿರುತ್ತವೆ. ಒಳ್ಳೆಯ ಚಾರಿತ್ರ್ಯ ಮತ್ತು ಕರ್ಮಗಳೂ ಕೆಟ್ಟ 
ಚಾರಿತ್ರ್ಯ ಮತ್ತು ಕರ್ಮಗಳೂ ಸಮಾನವಲ್ಲ. ಫಪುಜೂರ್‌(ದುಷ್ಪ ಚಾರಿತ್ರ್ಯ) ಕೆಟ್ಟದಾಗಿದ್ದು ತಕ್ಕಾ(ಕೆಡುಕಿನಿಂದ ದೂರ ಉಳಿಯುವುದು) 
ಒಂದು ಒಳ್ಳೆಯ ಗುಣವಾಗಿದೆ ಎ೦ಬ ಕಲ್ಪನೆಗಳನ್ನು ಬಿತ್ತಿ ಬಿಟ್ಟಿರುವನು. ಈ ಕಲ್ಪನೆಗಳು ಮಾನವನ ಮಟ್ಟಿಗೆ ಅಪರಿಚಿತವಲ್ಲ. ಇವು 
ಅವನ ಪ್ರಕೃತಿಗೆ ಪರಿಚಿತವೇ ಆಗಿದ್ದು, ಒಳಿತು ಕೆಡುಕುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಮನುಷ್ಯನಿಗೆ ಜನ್ಮತಃ ನೀಡಲಾಗಿದೆ. 
(ಪೂರಃ ಬಲದ್‌: 10, ಅದ್ದಹ್ಟ್‌: 3, ಸೂರಃ ಅಲ್‌ ಕಿಯಾಮಃ 2 ಮತ್ತು 14-15ನೇ ಸೂಕ್ತಗಳನ್ನು ನೋಡಿರಿ) ಸೂರಃ ತಾಹಾದಲ್ಲಿ- 
'ಅಲ್ಲದೀ ಅಲ್‌ತಾ ಕುಲ್ಲಶೈಇನ್‌ ಖಲ್‌ಕಹೂ ಸುಮ್ಮ ಹದಾ' (ಪ್ರತಿಯೊಂದಕ್ಕೆ ಅದರ ಆಕೃತಿಯನ್ನು ನೀಡಿದವನು ಅನಂತರ 
ಮಾರ್ಗದರ್ಶನ ಮಾಡಿದವನು) (ಸೂಕ್ತ: 50) ಎಂದು ಹೇಳಿರುವಂತೆ ಅಲ್ಲಾಹನು ಪ್ರತಿಯೊಂದು ಸೃಷ್ಟಿಗೂ ಅದರ ಸ್ವರೂಪ ಹಾಗೂ 
ಸ್ಥಾನಮಾನಕ್ಕನುಗುಣವಾಗಿ ಪ್ರಾಕೃತಿಕ ಇಲ್ಲಾಮ್‌ (ಪ್ರೇರಣೆ) ನೀಡಿರುವನೆಂಬುದನ್ನು ಕೂಡಾ ಇಲ್ಲಿ ಚೆನ್ನಾಗಿ ಅರಿತುಕೊಳ್ಳಬೇಕಾದುದು 
ಅಗತ್ಯ. ಉದಾ:- ಪ್ರಾಣಿಗಳ ಪ್ರತಿಯೊಂದು ವರ್ಗಕ್ಕೂ ಅದರ ಆವಶ್ಯಕತೆಗನುಸಾರವಾಗಿ ಇಲ್ದಾಮೊ (ಪ್ರಾಕೃತಿಕ ಪ್ರೇರಣೆಯ) 
ಜ್ಞಾನವನ್ನು ನೀಡಲಾಗಿದೆ. ಇದರಿಂದಾಗಿಯೇ ವನಿಗೆ ತಾನಾಗಿ ಈಜಲಿಕ್ಕೂ, ಪಕ್ಸಿಗೆ ತಾನಾಗಿ ಹಾರಾಡಲಿಕ್ಕೂ ಜೇನು ನೊಣಕ್ಕೆ 
ಅದರ ತೊಟ್ಟಿಯನ್ನು ಕಟ್ಟಲಿಕ್ಕೂ, ಹಕ್ಕಿಗೆ ತನ್ನ ಗೂಡನ್ನು ಕಟ್ಟಲಿಕ್ಕೂ ಬರುತ್ತದೆ. ಮಾನವನಿಗೂ ಅವನ ವಿವಿಧ ನೆಲೆಗಳ 
ದೃಷ್ಟಿಯಿಂದ ವಿವಿಧ ಪ್ರಾಕೃತಿಕ ಜ್ಞಾನಗಳನ್ನು ನೀಡಲಾಗಿದೆ. ಮಾನವನು ಒಂದು ಪ್ರಾಣಿಯಾಗಿರುವುದು ಅವನ ಒಂದು ನೆಲೆ. ಈ 
ನೆಲೆಯ ಪ್ರಕಾರ ಅವನಿಗೆ ನೀಡಲಾಗಿರುವ ಪ್ರಾಕೃತಿಕ ಜ್ಞಾನದ ಒಂದು ವ್ಯಕ್ತ ಉದಾಹರಣೆ, ಮಗು ಹುಟ್ಟಿದ ಕೂಡಲೇ ತಾಯಿಯ 
ಮೊಲೆ ಹಾಲನ್ನು ಹೀರುವುದಾಗಿದೆ. ಈ ಜ್ಞಾನವನ್ನು ಅಲ್ಲಾಹನು ಅದಕ್ಕೆ ಪ್ರಾಕೃತಿಕವಾಗಿಯೇ ಕೊಡದಿರುತ್ತಿದ್ದರೆ, ಯಾರಿಗೂ ಅದನ್ನು 
ಆ ಮಗುವಿಗೆ ಕಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಓರ್ವ ಬುದ್ಧಿ ಶಕ್ತಿಯುಳ್ಳ ಜೀವಿಯೆಂಬುದು ಅವನ ಇನ್ನೊಂದು ನೆಲೆ. ಈ 
ನೆಲೆಯಲ್ಲಿ ಅಲ್ಲಾಹನು ಅವನಿಗೆ, ಮಾನವ ಸೃಷ್ಟಿಯ ಆರಂಭದಿಂದಲೇ ನಿರಂತರವಾಗಿ ಪ್ರಾಕೃತಿಕ ಮಾರ್ಗದರ್ಶನವನ್ನು ನೀಡುತ್ತಾ 
ಬಂದಿರುವನು. ಅದರಿಂದಾಗಿಯೇ ಮಾನವನು ಒಂದರ ಹಿಂದೊಂದರಂತೆ ಅನ್ವೇಷಣೆಗಳನ್ನೂ ಆವಿಷ್ಕಾರಗಳನ್ನೂ ಮಾಡಿ 
ನಾಗರಿಕತೆಯಲ್ಲಿ ಪ್ರಗತಿ ಸಾಧಿಸುತ್ತಾ ಬಂದಿದ್ದಾನೆ. ಈ ಸಂಶೋಧನೆಗಳ ಇತಿಹಾಸವನ್ನು ಅಭ್ಯಸಿಸಿದವರಿಗೆ, ಈ ಪೈಕಿ, ಕೇವಲ 
ಮನುಷ್ಯನ ಚಿಂತನೆ ಮತ್ತು ಪರಿಶ್ರಮದ ಫಲ ಎನ್ನಬಹುದಾದ ಯಾವುದೇ ಸಾಧನೆ ಕಾಣಸಿಗುವುದು ಕಷ್ಟ. ಎಲ್ಲ ಸಾಧನೆಗಳಲ್ಲೂ, 
ಮೊದಲು ಯಾರಾದರೊಬ್ಬನಿಗೆ ಹಠಾತ್ತನೆ ಒಂದು ವಿಚಾರ ಮನಸ್ಸಿಗೆ ಹೊಳೆದು ಅದರ ಆಧಾರದಲ್ಲಿ ಅವನು ಏನನ್ನಾದರೂ ಕಂಡು 
ಹಿಡಿದುದು ಅಥವಾ ಅವಿಷ್ಕರಿಸಿದ್ದೇ ಕಾಣಿಸುತ್ತದೆ. ಈ ಎರಡು ನೆಲೆಗಳಲ್ಲದೆ ಮನುಷ್ಯನಿಗೆ ಇನ್ನೊಂದು ನೆಲೆಯೂ ಇದೆ. ಅದೇನೆಂದರೆ 
ಅವನೊಂದು ನೈತಿಕ ಅಸ್ತಿತ್ವವಾಗಿದ್ದಾನೆ. ಈ ನೆಲೆಯಲ್ಲಿಯೂ ಅಲ್ಲಾಹನು ಅವನಿಗೆ ಒಳಿತು ಒಳ್ಳೆಯದೆಂಬ ಮತ್ತು ಕೆಡುಕು 
ಕೆಟ್ಟಿದೆಂಬ ಪ್ರಜ್ಞೆಯನ್ನು ಪ್ರಾಕೃತಿಕ ಜ್ಞಾನದ ಮೂಲಕ ನೀಡಿರುವನು. ಈ ಭೇದ ಮತ್ತು ಪ್ರಜ್ಞೆಯು ಒಂದು ವಿಶ್ವವ್ಮಾಪಿ 
ಪ್ರಕ್ರಿಯೆಯಾಗಿದ್ದು, ಲೋಕದಲ್ಲೆಂದೂ ಯಾವ ಮಾನವ ಸಮಾಜವೂ ಒಳಿತು ಕೆಡುಕೆಂಬ ಕಲ್ಪನೆಗಳಿಂದ ವಿರಹಿತವಾಗಿದ್ದುದಿಲ್ಲ. 

6. ಮೇಲಿನ ಸೂಕ್ತಗಳಲ್ಲಿ ಪ್ರಸ್ತಾಪಿಸಿರುವ ವಸ್ತುಗಳ ಆಣೆ ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ. ಈ ವಸ್ತುಗಳ 
ಪೈಕಿ ಎರಡೆರಡು ವಸ್ತುಗಳನ್ನು ಒಂದಕ್ಕೊಂದು ಎದುರಾಗಿ ಮುಂದಿಡಲಾಗಿದೆ. ಅವು ಪರಸ್ಪರ ವಿರುದ್ಧವಾಗಿರುವುದರಿಂದ ಅವುಗಳ 


ಕಾಂಡ-30 


1172 ಕುರ್‌ಆನ್‌ ವ್ಯಾಖ್ಯಾನ 


KS 2೨4 ١ 1 3% po LB مہ سس‎ 

2 اللہ 25 انی سشقلشا‎ ಗ್ರಿಹಿ 3೪ ANAS [ON 
(11-15) ಸಮೂದರು' ತಮ್ಮ ವಿದ್ರೋಹದಿಂದಾಗಿ ಸುಳ್ಳಾಗಿಸಿದರು. ಆ ಜನಾಂಗದ ಅತಂತ ದುಷ್ಟ 
ವ್ಯಕ್ತಿಯು ಕೆರಳಿ ಎದ್ದಾಗ ಅಲ್ಲಾಹನ ಸಂದೇಶವಾಹಕರು ಆ: ಜನರೊಡನೆ, "ಜಾಗ್ರತೆ! ಅಲ್ಲಾಹನ ಒಂಟೆಯನ್ನು 


ಪರಿಣಾಮಗಳೂ ಪರಸ್ಪರ ಸಮಾನವಾಗಿರದೆ, ಅನಿವಾರ್ಯವಾಗಿ ವಿಭಿನ್ನವಾಗಿವೆ. ಒಂದು ಕಡೆ ಸೂರ್ಯನಿದ್ದಾನೆ ಇನ್ನೊಂದು ಕಡೆ 
ಚಂದ್ರ. ಸೂರ್ಯನ ಪ್ರಕಾಶವು ಬಹಳ ہد‎ ಅದರಲ್ಲಿ ತಾಪವೂ ಇದೆ. ಇದಕ್ಕೆ ಪ್ರತಿಯಾಗಿ ಚಂದ್ರನ ಬೆಳಕು ರಾತ್ರಿಯನ್ನು 
ಹಗಲನ್ನಾಗಿ ಮಾಡಿಬಿಡುವಷ್ಟು ತೀಕ್ಷವೂ ಆಗಿಲ್ಲ, ಸೂರ್ಯನ ಶಾಖವು ಮಾಡುವಂತಹ ಕೆಲಸಗಳನ್ನು ಮಾಡಬಲ್ಲ ಶಾಖವೂ 
ಅದಕ್ಕಿಲ್ಲ. ಆದರೂ ಅದು ಸೂರ್ಯನ ಪ್ರಭಾವಗಳಿಗಿಂತ ಭಿನ್ನವಾದ, ತನ್ನದೇ ಆದ ಕೆಲವು ಪ್ರಭಾವಗಳನ್ನು ಬೀರುತ್ತದೆ. ಇದೇ 
ರೀತಿಯಲ್ಲಿ ಅತ್ತ ಹಗಲಿದೆ, ಇತ್ತ ರಾತ್ರಿ ಇದೆ. ಎರಡೂ ಪರಸ್ಪರ ವಿರುದ್ಧವಾಗಿವೆ. ಅವೆರಡರ ಪ್ರಭಾವ ಮತ್ತು ಪರಿಣಾಮಗಳು 
ಪರಸ್ಪರ ಎಷ್ಟು ಭಿನ್ನವಾಗಿವೆಯೆಂದರೆ ಅವುಗಳನ್ನು ಯಾರೂ ಸಮಾನವೆಂದು ಹೇಳಲಾರನು. ಇವೆರಡೂ ಒಂದೇ ವಿಶ್ವ, ಅದರ 
ವ್ಯವಸ್ಥೆ ಮತ್ತು ಅದರ ಹಿತಾಸಕ್ತಿಗಳಿಗೆ ಸೇವೆ ಸಲ್ಲಿಸುತ್ತಿವೆಯಾದರೂ ಅವುಗಳ ಕ್ರಿಯೆಗಳ ಮತ್ತು ಪರಿಣಾಮಗಳ ನಡುವೆ 
ಅಜಗಜಾಂತರವಿದೆ. ಈ ಪ್ರಾಕೃತಿಕ ಸಾಕ್ಸ್ಯಗಳನ್ನು ಮುಂದಿಟ್ಟ ಬಳಿಕ ಸ್ವತಃ ಮಾನವನನ್ನೇ ದೃಷ್ಟಾಂತವಾಗಿ ತೆಗೆದುಕೊಳ್ಳಲಾಗಿದೆ. 
ಸೃಷ್ಟಿಕರ್ತನು ಅವನಿಗೆ ಅಂಗಾಂಗಗಳನ್ನೂ ಇಂದ್ರಿಯಗಳನ್ನೂ ಮಾನಸಿಕ ಶಕ್ತಿಗಳನ್ನೂ ಸಂತುಲಿತ ಪ್ರಮಾಣದಲ್ಲಿ ನೀಡಿ, ಪರಸ್ಪರ 
ತದ್ಧಿರುದ್ಧವಾಗಿರುವ ಒಳಿತು ಮತ್ತು ಕೆಡುಕೆಂಬ ಎರಡೂ ವಸ್ತುಗಳ ಒಲವು ಮತ್ತು ಪ್ರೇರಣೆಗಳನ್ನು ಅವನೊಳಗೆ ಇಟ್ಟುಬಿಟ್ಟನು 
ಮತ್ತು ಅವನಿಗೆ ಒಂದು ಫುಜೂರ್‌ (ಭ್ರಷ್ಟತೆ) ಆಗಿದ್ದು ಅದು ಕೆಟ್ಟದು, ಇನ್ನೊಂದು ತಕ್ವಾ(ಸತ್ಯಸಂಧತೆ) ಆಗಿದ್ದು ಅದು ಒಳ್ಳೆಯದು 
ಎಂದು ಅವೆರಡರ ನಡುವಣ ವ್ಯತ್ಯಾಸವನ್ನು ಪ್ರಾಕೃತಿಕ ಅಂತಃ ಪ್ರೇರಣೆಯ ಮೂಲಕ ತಿಳಿಸಿದನು. ಇನ್ನು ಸೂರ್ಯ ಮತ್ತು 
ಚಂದ್ರ, ಹಗಲು ಮತ್ತು ರಾತ್ರಿ ಭೂಮಿ ಮತ್ತು ಆಕಾಶ ಸಮಾನವಾಗಿರದೆ, ಅವುಗಳ ಪ್ರಭಾವ ಪರಿಣಾಮಗಳಿಲ್ಲಾ ಖಂಡಿತ 
ಪರಸ್ಪರ ಭಿನ್ನವಾಗಿರುವಾಗ ಮನುಷ್ಠ ಮನಸ್ಸಿನ ಭ್ರಷ್ಟತೆ ಮತ್ತು ಸತ್ಯಸಂಧತೆ ಇವೆರಡೂ 'ಪರಸ್ಸರ ವಿರುದ್ಧವಾಗಿದ್ದಾಗ್ಕೂ 
ಸಮಾನವಾಗಲು ಹೇಗೆ ಸಾಧ್ಯ? ಮಾನವನು ಸ್ವತಃ ಈ ಲೋಕದಲ್ಲೂ ಸತ್ಸ್ಕರ್ಮ ಮತ್ತು ದುಷ್ಕರ್ಮಗಳು ಸಮಾನವೆಂದು 
ಭಾವಿಸುವುದಿಲ್ಲ ಮತ್ತು ನಂಬುವುದಿಲ್ಲ. ಅವನು ತನ್ನ ಸ್ವಯಂಕೃತ ತತ್ವಗಳಿಗನುಸಾರ ಒಳಿತು-ಕೆಡುಕುಗಳ ಬಗ್ಗೆ ಎಂತಹ 
ಮಾನದಂಡಗಳನ್ನು ಕಲ್ಪಿಸಿ ಕೊಂಡಿದ್ದರೂ ಈ ಕುರಿತು ನೈಜ ತೀರ್ಮಾನವು, ಅವನ ಬ್ರಷ್ಟತೆ ಮತ್ತು ಸತ್ಯಸಂಧತೆಯನ್ನು ಅವನಿಗೆ 
ಪ್ರಾಕೃತಿಕವಾಗಿ ಪ್ರೇರೇಪಿಸಿದ ಅವನ ಸೃಷ್ಟಿಕರ್ತನ ಕೈಯಲ್ಲಿದೆಯೇ ಹೊರತು ಮನುಷ್ಯನ ಕೈಯಲ್ಲಿಲ್ಲ. ಸೃಷ್ಟಿಕರ್ತನು ಯಾವುದನ್ನು 
ಭ್ರಷ್ಟತೆಯೆಂದು ಪರಿಗಣಿಸುತ್ತಾನೋ ಅದೇ ಬ್ರಷ್ಟತೆಯಾಗಿದೆ ಮತ್ತು ಅವನ ದೃಷ್ಟಿಯಲ್ಲಿ ಯಾವುದು ಸತ್ಯ ಸಂಧತೆಯಾಗಿರುತ್ತದೋ 
ಅದುವೇ ಸತ ಸಂಧತೆಯಾಗಿದೆ. ಸೃಷ್ಟಿಕರ್ತನ ಬಳಿ ಇವೆರಡಕ್ಕೂ ಎರಡು ವಿಭಿನ್ನ ಪರಿಣಾಮಗಳಿವೆ. ಒಂದರ ಪರಿಣಾಮನೇನೆಂದರೆ- 
ತನ್ನ ಚಿತ್ರವನ್ನು ಅರ್ಥಾತ್‌" ತನ್ನನ್ನು ತಾನೇ ಸಂಸ್ಕರಿಸಿಕೊಂಡವನು ಯಶಸ್ಸು ಪಡೆಯಬೇಕು. ಇನ್ನೊಂದರ ಪರಿಣಾಮವೇನೆಂದರೆ- 
ತನ್ನ ಚಿತ್ತವನ್ನು ಅದುಮಿಟ್ಟವನು ಸೋತುಹೋಗಬೇಕು. 'ತರು್‌ಕಿಯ'ದ ಅರ್ಥ ಸಂಸ್ಕರಿಸುವುದು, ಬೆಳೆಸುವುದು ಮತ್ತು 
ಪೋಷಿಸುವುದು ಎಂದಾಗಿದೆ. ವಿಷಯಾನುಬಂಧದಿಂದ ತಿಳಿಯುವಂತೆ ಇದರ ಸ್ಪಷ್ಟವಾದ ಅರ್ಥವೇನೆಂದರೆ- ತನ್ನ ಚಿತ್ತವನ್ನು 
ಬಭ್ರಷ್ಟತೆಗಳಿಂದ ಮುಕ್ತವಾಗಿಟ್ಟು, ಅದನ್ನು ಹುರಿದುಂಬಿಸಿ ಸತ್ಕಸಂಧತೆಯ ಔನ್ನತ್ಮದೆಡೆಗೆ ಕೊಂಡೊಯ್ದವನು ಮತ್ತು ಅದರಲ್ಲಿ 
ಒಳಿತುಗಳನ್ನು ಪೋಷಿಸಿ ಬೆಳೆಸಿದವನು ಯಶಸ್ವಿಯಾಗುವನು. ಇದಕ್ಕೆದುರಾಗಿ 'ದಸ್ಸಾಹಾ' ಎಂಬ ಪದ ಪ್ರಯೋಗವಾಗಿದೆ. ಇದರ 
ಮೂಲವು اوک امن‎ ಎಂಬ ಪದವಾಗಿದೆ. 'ತದ್ದಿಯ್ಯ' ಎಂದರೆ ಅದುಮುವುದು, ಅಡಗಿಸುವುದು, ಅಪಹರಿಸುವುದು ಮತ್ತು 
ದಾರಿಗೆಡಿಸುವುದು ಎಂದಾಗಿದೆ. ಹಿನ್ನೆಲೆಯಿಂದ ವ್ಯಕ್ತವಾಗುವಂತೆ, ಇದರ ತಾತ್ಸರ್ಯವೇನೆಂದರೆ- ತನ್ನ ಚಿತ್ತದೊಳಗಿರುವ ಒಳಿತಿನ 
ಒಲವುಗಳನ್ನು ಪ್ರೋತ್ಸಾಹಿಸುವ ಮತ್ತು ಬೆಳೆಸುವ ಬದಲಿಗೆ, ಅವುಗಳನ್ನು ಅದುಮಿಡುವ, ಅದನ್ನು ದಾರಿ ತಪ್ಪಿಸಿ ಕೆಟ್ಟ ಒಲವುಗಳ 
ಕಡೆಗೆ ಒಯ್ಯುವ ಮತ್ತು ಗೋರಿಗೆ ಮಣ್ಣು ಹಾಕಿದ ಬಳಿಕ ಶವವು ಮುಚ್ಚಿ ಹೋಗುವಂತೆ ಮನಸ್ಸಿನಲ್ಲಿರುವ ಸತ್ಯಸಂಧತೆಯು 
ಬ್ರಷ್ಟತೆಯಡಿಯಲ್ಲಿ ಸಂಪೂರ್ಣ" ಮುಚ್ಚಿ ಹೋಗುವಷ್ಟು ಭ್ರಷ್ಟತೆಯನ್ನು ಪೋಷಿಸುವ ವ್ಯಕ್ತಿ ಸೋಲುಣ್ಣುವನು. 

7. ಮೇಲಿನ 7ರಿಂದ: 10ರ ವರೆಗಿನ ಸೂಕ್ತಗಳಲ್ಲಿ ಎರಡು ಮೂಲಭೂತ ವಾಸ್ತವಿಕತೆಗಳನ್ನು ವಿವರಿಸಲಾಗಿದೆ: 

1) ಅಲ್ಲಾಹನು ಮಾನವನ ಚಿತ್ತವನ್ನು ಒಂದು ನೇರ ಪ್ರಕೃತಿಯಲ್ಲಿ ಸೃಷ್ಟಿಸಿ ಅದರ ಬಭ್ರಷ್ಟತೆ ಮತ್ತು ಸತ್ಯಸಂಧತೆಗಳನ್ನು 
ಅದಕ್ಕೆ ಅಂತಃ ಪ್ರೇರಣೆಯ ಮೂಲಕ ತಿಳಿಸಿದನು. ಪವಿತ್ರ ಕುರ್‌ಆನ್‌ ಈ ವಾಸ್ತವಿಕತೆಯನ್ನು ತಿಳಿಸುವುದರ ಜೊತೆಗೆ ಭ್ರಷ್ಟತೆ 
ಮತ್ತು ಸತ್ಯ ಸಂಧತೆಯ ಈ ಪ್ರಾಕೃತಿಕ ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯೂ ತಾನಾಗಿ ಅದರಿಂದ ಸವಿವರವಾದ ಮಾರ್ಗದರ್ಶನ 
ಪಡೆಯುವಷ್ಟು ಪರ್ಯಾಪ್ತವಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಉದ್ದೇಶಕ್ಕಾಗಿ ಅಲ್ಲಾಹನು ದಿವ್ಯವಾಣಿಯ ಮೂಲಕ ತನ್ನ 
ಪ್ರವಾದಿಗಳಿಗೆ ವಿವರವಾದ ಮಾರ್ಗದರ್ಶನ ನೀಡಿರುವನು. ಯಾವುದೆಲ್ಲಾ ವಿಷಯಗಳು ಬ್ರಷ್ಟತೆಯ ಸಾಲಿಗೆ ಸೇರುತ್ತವೆ, 


ಕಾಂಡ-30 


91. ಅಶ್ಯಮ್ಸ್‌ 1178 


«ತ್ತ 75 34‏ کے مم ೪೮‏ وک 
Ry ದೆ 92 43 5% ಕಿ‏ 
ಸಹಿಯ 1 i‏ مل وم pT ನಿ‏ 


Mey 4 85 Gಿ 


٦ 


(ಮುಟ್ಟಬೇಡಿರಿ) ಮತ್ತು ಅದು ನೀರು ಕುಡಿಯುವುದನ್ನು (ತಡೆಯಬೇಡಿರಿ”” ಎಂದರು. ಆದರೆ ಅವರು ಅವರ 
ಮಾತನ್ನು ಸುಳ್ಳೆಂದು ಸಾರಿದರು ಮತ್ತು ಒಂಟೆಯನ್ನು ಕೊಂದುಬಿಟ್ಟರು. ಕೊನೆಗೆ ಅವರ ಪಾಪದ ಫಲವಾಗಿ 
ಅವರ ಪ್ರಭು ಅವರ ಮೇಲೆ, ಏಕಕಾಲದಲ್ಲಿ ಎಲ್ಲರನ್ನೂ ಮಣ್ಣುಗೂಡಿಸುವಂತಹ ವಿಪತ್ತನ್ನು ಎರಗಿಸಿದನು. "ಅ 
ಮತ್ತು ಅವನಿಗೆ (ತನ್ನ ಈ ಕೃತ್ಯದ) ಯಾವುದೇ ದುಷ್ಪರಿಣಾಮದ ಭಯವಿಲ್ಲ." 


ಯಾವೆಲ್ಲ ಕಾರ್ಯಗಳಿಂದ ದೂರವಿರಬೇಕು, ಸತ್ಯಸಂಧತೆ ಅಂದರೇನು, ಅದನ್ನು ಹೇಗೆ ಗಳಿಸಿಕೊಳ್ಳಬಹುದು ಎಂಬುದನ್ನೆಲ್ಲಾ 
ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮಾನವನು ವಹ್ಮ್‌ (ದಿವ್ಯವಾಣಿ ಮೂಲಕ ಬರುವ ಈ ಸುಸ್ಪಷ್ಟ ಮಾರ್ಗದರ್ಶನವನ್ನು 
ಸ್ವೀಕರಿಸದಿದ್ದರೆ ಅವನು ಭ್ರಷ್ಟತೆಗಳಿಂದ ಸುರಕ್ಷಿತನಾಗಲಿಕ್ಕಾಗಲಿ, ಸತ್ಯಸಂಧತೆಯ ಮಾರ್ಗವನ್ನು ಪಡೆಯಲಿಕ್ಕಾಗಲಿ ಸಾಧ್ಯವಿಲ್ಲ. 

2) ಭ್ರಷ್ಟತೆ ಮತ್ತು ಸತ್ಯ ಸಂಧತೆಗಳ ಪೈಕಿ ಯಾವುದಾದರೊಂದನ್ನು ಸ್ವೀಕರಿಸಿಕೊಂಡ ಮೇಲೆ ಶಿಕ್ಷೆ ಮತ್ತು ರಕ್ಲೆಗಳು ಅವುಗಳ 
ಅನಿವಾರ್ಯ ಪರಿಣಾಮಗಳಾಗಿರುತ್ತವೆ. ಚಿತ್ರವನ್ನು ಭ್ರಷ್ಟತೆಗಳಿಂದ ಮುಕ್ತವಾಗಿಟ್ಟು- ಸತ್ಯಸಂಧತೆಯನ್ನು ಬೆಳೆಸಿದ್ದರ ಪರಿಣಾಮ 
ವಿಜಯವಾಗಿದೆ. ಅದರ ಉತ್ತಮ ಒಲವುಗಳನ್ನು ಅದುಮಿಟ್ಟು ಅದನ್ನು ಭ್ರಷ್ಟತೆಗಳಲ್ಲಿ ಮುಳುಗಿಸಿ ಬಿಡುವುದರ ಪರಿಣಾಮವು 
ಸೋಲು ಮತ್ತು ನಾಶವಾಗಿದೆ. ಇದೇ ವಿಷಯವನ್ನು ಮನವರಿಕೆ ಮಾಡಿಸಲಿಕ್ಕಾಗಿ ಒಂದು ಐತಿಹಾಸಿಕ ಉದಾಹರಣೆಯನ್ನು 
ಮುಂದಿರಿಸಲಾಗುತ್ತಿದೆ. ಇದಕ್ಕಾಗಿ ಸಮೂದ್‌ ಜನಾಂಗವನ್ನು ದೃಷ್ಟಾಂತ ರೂಪದಲ್ಲಿ ತೆಗೆದುಕೊಳ್ಳಲಾಗಿದೆ. ಏಕೆಂದರೆ- 

ವನಾಶಕ್ಕೊಳಗಾಗಿದ್ದ ಗತ ಜನಾಂಗಗಳೆ ಪೈಕಿ ಮಕ್ಕಾದವರಿಗೆ ಅತಿ ಸಮೂಪದಲ್ಲೇ ಇದ್ದ ಪ್ರದೇಶ ಇವರದೇ ಆಗಿತ್ತು. ಅಜ್ಞಾನ- 
ಕಾಲದ Ki ಗಳಲ್ಲಿ ಆ ಜನಾಂಗದ ಪ್ರಸ್ತಾಪವು ಬಹಳಷ್ಟು ಬಂದಿರುವುದನ್ನು ಗಮನಿಸಿದರೆ, ಈ ಜನಾಂಗದ ವಿನಾಶವು 
ಅಂದಿನ ಅರಬರ ನಡುವೆ ಸಾರ್ವತ್ರಿಕ ಚೆರ್ಬಾವಿಷಯವಾಗಿತೆ. ೦ದು ತಿಳಿಯುತ್ತದೆ. 

8. ಅರ್ಥಾತ್‌- ಅವರ ಸನ್ಮಾರ್ಗದರ್ಶನಕ್ಕಾಗಿ ಕಳುಹಿಸಲ್ಪಟ್ಟಿದ್ದ ಹೆ. ಸಾಲಿಹ್‌ರ(ಅ) ಪ್ರವಾದಿತ್ವವನ್ನು ಅವರು 
ನಿರಾಕರಿಸಿದರು. ಈ ನಿರಾಕರಣೆಗೆ ಅವರ ಉದ್ದಟತನವೇ ಕಾರಣವಾಗಿತ್ತು. ಅವರು ತಾವು ನಿರತರಾಗಿದ್ದಂತಹ ಭ್ರಷ್ಟತೆಯನ್ನು 
ತೊರೆಯಲು ಮತ್ತು ಸಾಲಿಹ್‌ರು(ಅ) ಕರೆ ನೀಡುತ್ತಿದ್ದಂತಹ ಸತ್ಯಸಂಧತೆಯನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಇದರ ವಿವರಗಳಿಗೆ 
ನೋಡಿರಿ: ಸೂರಃ ಅಲ್‌ ಅಲ್‌ರಾಫ್‌: 73ರಿಂದ 76, ಹೂದ್‌: 61,62, ಅಶ್ಕುಅರಾ: 141ರಿಂದ 153, ಅನ್ನಮ್ಮ್‌: 45ರಿಂದ 
49 ಮತ್ತು ಅಲ್‌ ಕಮರ್‌: 23ರಿಂದ 25. 

9. ಪವಿತ್ರ ಕುರ್‌ಆನಿನ ಇತರ ಕಡೆಗಳಲ್ಲೂ ಇದರ ವಿವರಗಳನ್ನು ನೀಡಲಾಗಿದೆ. (ನೋಡಿರಿ, ಸೂರಃ ಅಲ್‌ 
ಅಲ್‌ರಾಫ್‌: 73, ಅಶ್ಕುಅರಾ: 154ರಿಂದ 156 ಮತ್ತು ಅಲ್‌ ಕಮರ್‌: 29). 

10. ಒಂಟೆಯನ್ನು ಕೊಂದ ಬಳಿಕ ಸಮೂದ್‌ ಜನಾಂಗದವರು ಹ. ಸಾಲಿಹ್‌ರೊಡನೆ(ಲು, ಈಗ ನೀವು ನಮ್ಮನ್ನು 
ಬೆದರಿಸುತ್ತಿರುವ ಆ ಯಾತನೆಯನ್ನು ತನ್ನಿರಿ ಎಂದು ಹೇಳಿದರೆಂದು ಸೂರಃ ಅಲ್‌ರಾಫ್‌ನಲ್ಲಿದೆ (ಸೂಕ್ತ -77). ಹೆ. ಸಾಲಿಹ್‌(ಅ) 
ಸಮೂದ್‌ ಜನಾಂಗದವರೊಡನೆ- ಇನ್ನು ಮೂರು ದಿನಗಳವರೆಗೆ ನಿಮ್ಮ ಮನೆಗಳಲ್ಲಿ ಸುಖಿಸಿಕೊಳ್ಳಿರಿ ಅನಂತರ ಯಾತನೆ 
ಬರುವುದೆಂದು ಹೇಳಿದರೆಂದು ಸೂರಃ ಹೂದ್‌ನಲ್ಲಿದೆ (ಸೂಕ್ತ - 65). 

10(ಅ). ಸೂರಃ ಅಲ್‌ ಕಮರ್‌ (ಸೂಕ್ತ -29)ನಲ್ಲಿ ಹೇಳಿರುವಂತೆ ಆ ದುಷ್ಟನು ತನ್ನ ಜನಾಂಗದ ಒಪ್ಪಿಗೆಯಿಂದ ಮಾತ್ರವಲ್ಲ 
ಅವರ ಬೇಡಿಕೆಯ ಮೇರೆಗೆ ಒಂಟೆಯನ್ನು ಕೊಂದಿದ್ದನು. ಆದ್ದರಿಂದ ಇಡೀ ಜನಾಂಗದ ಮೇಲೆಯೇ ಯಾತನೆ ಎರಗಿತು. 

11. ಅರ್ಥಾತ್‌- ಅಲ್ಲಾಹನು ಭೂಲೋಕದ وغل نت‎ ಭೂಲೋಕದ ಆಡಳಿತಗಾರರು ಯಾವುದಾದರೊಂದು ಕ್ರಮ 
ಕೈಗೊಳ್ಳಬೇಕಾದರೆ, ಈ ಕ್ರಮದ ಪರಿಣಾಮಗಳೇನಾಗಬಹುದೆಂದು ಯೋಚಿಸಲು ನಿರ್ಬಂಧಿತರಾಗಿರುತ್ತಾರೆ. ಆದರೆ ಅಲ್ಲಾಹನಿಗೆ, 
ತನ್ನೊಂದಿಗೆ ಪ್ರತೀಕಾರ ತೀರಿಸಲು ಸಮೂದರ ಬೆಂಬಲಿಗರ ಯಾವುದಾದರೂ ಶಕ್ತಿ ಎದ್ದು ಬಂದೀತೆಂಬ ಯಾವ ಭಯವೂ ಇರಲಿಲ್ಲ. 


ಕಾಂಡ-30 


1174 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 
ಹೆಸರು 
'ವಲ್ಮೈಲ್‌' ಎಂಬ ಪ್ರಥಮ ಪದವನ್ನೇ ಇದರ ಹೆಸರಾಗಿ ಆರಿಸಿಕೊಳ್ಳಲಾಗಿದೆ. 


ಅವತೀರ್ಣ ಕಾಲ 

ಇದರಲ್ಲಿರುವ ವಿಷಯಗಳು ಮತ್ತು ಸೂರಃ ಅಶ್ಯಮ್ಸ್‌ನಲ್ಲಿರುವ ವಿಷಯಗಳ ನಡುವೆ ಎಷ್ಟೊಂದು ಹೋಲಿಕೆಯಿದೆ 
ಯೆಂದರೆ, ಇವೆರಡೂ ಪರಸ್ಪರರ ವ್ಯಾಖ್ಯಾನಗಳೋ ಎಂಬಂತೆ ಭಾಸವಾಗುತ್ತದೆ. ಒಂದೇ ವಿಷಯವನ್ನು ಸೂರಃ ಅಶ್ಯಮ್ಸ್‌ನಲ್ಲಿ 
ಒಂದು ರೀತಿಯಲ್ಲಿ ಹೇಳಿದ್ದರೆ, ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. ಇದರಿಂದ ಇವೆರಡೂ ಬಹುತೇಕ ಒಂದೇ 
ಕಾಲದಲ್ಲಿ ಅವತೀರ್ಣಗೊಂಡಿದೆ ಎಂದು ಅನಿಸುತ್ತದೆ. 


ಚರ್ಚಾ ವಿಷಯಗಳು : 
ಜೀವನದ ಎರಡು ಎಭಿನ್ನ ಮಾರ್ಗಗಳ ನಡುವೆ ಇರುವ ವ್ಯತ್ಯಾಸ ಮತ್ತು ಅವುಗಳ ಪರಿಣಾಮ ಹಾಗೂ 

ಫಲಿತಾಂಶಗಳ ವ್ಯತ್ಕಾಸವನ್ನು ವಿವರಿಸುವುದೇ ಇದರ ಮುಖ್ಯ ವಿಷಯವಾಗಿದೆ. ವಿಷಯದ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ 
ಎರಡು ಭಾಗಗಳಿವೆ. ಮೊದಲ ಭಾಗವು, ಆರಂಭದಿಂದ 11ನೆಯ ಸೂಕ್ತದ ವರೆಗೆ ಮತ್ತು ಎರಡನೆಯ ಭಾಗವು 
12ನೆಯ ಸೂಕ್ತದಿಂದ ಕೊನೆಯ ವರೆಗೆ ಇದೆ. 

ಮೊದಲ ಭಾಗದಲ್ಲಿ ಪ್ರಥಮವಾಗಿ- ರಾತ್ರಿಯು ಹಗಲಿಗಿಂತ ಮತ್ತು ಹೆಣ್ಣು ಗಂಡಿಗಿಂತ ಭಿನ್ನವಾಗಿರುವಂತೆಯೇ, 
ಮಾನವ ವರ್ಗದ ವ್ಯಕ್ತಿಗಳು, ಜನಾಂಗಗಳು ಮತ್ತು ವರ್ಗಗಳು ಮಾಡುವಂತಹ ಕರ್ಮ ಮತ್ತು ಪ್ರಯತ್ನಗಳು ತಮ್ಮ 
ನೈತಿಕ ಸ್ವರೂಪದ ದೃಷ್ಟಿಯಿಂದ ಖಂಡಿತ ಭಿನ್ನವಾಗಿವೆ ಎಂದು ತಿಳಿಸಲಾಗಿದೆ. ಅನಂತರ ಕುರ್‌ಆನಿನ ಸಂಕ್ಷಿಪ್ತ ಅಧ್ಯಾಯಗಳ 
ಸಾಮಾನ್ಯ ವಿವರಣಾ ಶೈಲಿಗೆ ಅನುಗುಣವಾಗಿ ಒಂದು ವಿಧದ ಮೂರು ನೈತಿಕ ವೈಶಿಷ್ಟ್ಯಗಳನ್ನೂ ಇನ್ನೊಂದು ವಿಧದ 
ಮೂರು ನೈತಿಕ ವೈಶಿಷ್ಟ್ಯಗಳನ್ನೂ ಮಾನವ ಕರ್ಮಗಳ ಬೃಹತ್‌ ಸಂಗ್ರಹದಿಂದ ಆಯ್ದು ಮಾದರಿಯ ರೂಪದಲ್ಲಿ 
'ಮುಂದಿಡಲಾಗಿದೆ. ಒಂದನೆಯ ವಿಧದ ವೈಶಿಷ್ಟ್ಯಗಳೆಂದರೆ- ಮಾನವನು ಸಂಪತ್ತನ್ನು ವ್ಯಯಿಸುವುದು, ದೇವಭಕ್ತಿ ಮತ್ತು 
ಧರ್ಮನಿಷ್ಠೆಯ ಮಾರ್ಗವನ್ನು ಅನುಸರಿಸುವುದು ಮತ್ತು ಒಳಿತನ್ನು ಒಳಿತೆಂದು ಒಪ್ಪಿಕೊಳ್ಳುವುದು. ಎರಡನೆಯ ವಿಧದ 
ವೈಶಿಷ್ಟ್ಯಗಳೆಂದರೆ- ಜಿಪುಣತೆ ತೋರುವುದು, ದೇವನು ಏನನ್ನು ಮೆಚ್ಚುತ್ತಾನೆ ಮತ್ತು ಏನನ್ನು ಮೆಚ್ಚುವುದಿಲ್ಲ ಎಂಬ 
ಬಗ್ಗೆ ನಿಶ್ಚಿಂತನಾಗಿರುವುದು ಮತ್ತು ಒಳಿತನ್ನು ತಿರಸ್ಕರಿಸುವುದು. ಅನಂತರ ಪರಸ್ಪರ ತೀರಾ ವಿಭಿನ್ನವಾಗಿರುವ ಈ 
ಎರಡು ತರದ ಕರ್ಮ ವಿಧಾನಗಳು ಪರಿಣಾಮದ ದೃಷ್ಟಿಯಿಂದಲೂ ಸಮಾನವಾಗಿರುವುದಿಲ್ಲ, ಇವುಗಳು ತಮ್ಮ ಸ್ವರೂಪದ 
ದೃಷ್ಟಿಯಿಂದ ಎಷ್ಟು ವ್ಯತಿರಿಕ್ತವಾಗಿವೆಯೋ ಇವುಗಳ ಪರಿಣಾಮಗಳು ಕೂಡಾ ಪರಸ್ಪರ ಅಷ್ಟೇ ವೃತಿರಿಕ್ಷವಾಗಿರುತ್ತವೆ. 
ಒಂದನೆಯ ವಿಧದ ಕರ್ಮವಿಧಾನವನ್ನು ಸ್ವೀಕರಿಸಿಕೊ೦ಡ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಅಲ್ಲಾಹನು ಜೀವನದ ನೇರ 
ಮಾರ್ಗವನ್ನು ಸುಗಮಗೊಳಿಸಿ ಬಿಡುವನು ಇದರ ಫಲವಾಗಿ ಅವರಿಗೆ ಕ್ರಮೇಣ ಪುಣ್ಮ ಮಾಡುವುದು ಸುಲಭವೂ ಪಾಪ 
ಮಾಡುವುದು ಕಷ್ಟವೂ ಆಗಿ ಬಿಡುತ್ತದೆ. ಎರಡನೆಯ ವಿಧದ ಕರ್ಮ ವಿಧಾನವನ್ನು ಸ್ವೀಕರಿಸಿಕೊಂಡವರ ಪಾಲಿಗೆ ಅಲ್ಲಾಹನು 
ಜೀವನದ ನಿಕಟ ಹಾಗೂ ಪ್ರಯಾಸಕರ ಮಾರ್ಗಗಳನ್ನು ತೆರೆದು ಬಿಡುವನು, ಇದರ ಫಲವಾಗಿ ಅವನಿಗೆ ಪಾಪ ಕಾರ್ಯಗಳು 
ಸುಲಭವಾಗಿಯೂ ಪುಣ್ಯ ಕಾರ್ಯಗಳು ಕಷ್ಟಕರವಾಗಿಯೂ ಪರಿಣಮಿಸುತ್ತವೆ. 

ಎರಡನೆಯ ಭಾಗದಲ್ಲೂ ಮೂರು ವಿಷಯಗಳು ಸಂಕ್ಷಿಪ್ತವಾಗಿ ವಿವರಿಸಲ್ಪಟ್ಟಿವೆ- رز‎ ಅಲ್ಲಾಹನು ಭೂಲೋಕವೆಂಬ 
ಈ ಪರೀಕ್ಷಾ ಭವನದಲ್ಲಿ ಮಾನವನನ್ನು ಅಜ್ಞಾನಿಯಾಗಿರಲು ಬಿಟ್ಟು ಬಿಟ್ಟಿಲ್ಲ. ಜೀವನದ ವಿಭಿನ್ನ ಬಾರಿಗಳ ಪೈಕಿ 


1175 رواٹ .92 


ಸನ್ಮಾರ್ಗ ಯಾವುದೆಂದು ತೋರಿಸಿ ಕೊಡುವ ಹೊಣೆಯನ್ನು ಅವನು ಸ್ವತಃ ವಹಿಸಿ ಕೊಂಡಿರುವನು. 2 ಈ ಲೋಕ 
ಮತ್ತು ಪರಲೋಕ ಇವೆರಡರ ಒಡೆಯನೂ ಅಲ್ಲಾಹನೇ. ನಿಮಗೆ ಲೌಕಿಕ ಸುಖ ಸಂಪತ್ತು ಬೇಕಿದ್ದರೆ ಅದು ಅವನಿಂದ 
ಮಾತ್ರ ಸಿಗಲು ಸಾಧ್ಯ. ನಿಮಗೆ ಪರಲೋಕದ ಹಿತ ಬೇಕಿದ್ದರೆ ಅದನ್ನು ಕೂಡಾ ಅವನು ಮಾತ್ರ ಕೊಡಬಲ್ಲನು. ಈಗ 
ನೀವು ಅವನಿಂದ ಏನನ್ನು ಬೇಡುತ್ತೀರೆಂಬುದನ್ನು ನಿರ್ಧರಿಸಬೇಕಾದುದು ನಿಮ್ಮ ಕೆಲಸ. 3) ದೇವಸಂದೇಶವಾಹಕರ 
ಮತ್ತು ದೇವ ಗ್ರಂಥದ ಮೂಲಕ ಮುಂದಿಡಲಾಗುತ್ತಿರುವ ಒಳಿತನ್ನು ತಿರಸ್ಕರಿಸುವಂತಹ ದುಷ್ಟರಿಗಾಗಿ ಧಗಧಗಿಸುವ 
ನರಕಾಗ್ನಿ ಸಿದ್ದವಾಗಿದೆ ಮತ್ತು ಸಂಪೂರ್ಣ ನಿಸ್ವಾರ್ಥವಾಗಿ, ಕೇವಲ ತನ್ನ ಒಡೆಯನ ಮೆಚ್ಚುಗೆ ಪ್ರಾಪ್ತಿ ಮಾಡಲಿಕ್ಕಾಗಿ 
ಒಳಿತಿನ ಮಾರ್ಗದಲ್ಲಿ ತನ್ನ ಸಂಪತ್ತನ್ನು ವ್ಯಯಿಸುವವನ ಬಗ್ಗೆ ಅವನ ಪ್ರಭು ಪ್ರಸನ್ನನಾಗುವನು ಮತ್ತು ಅವನಿಗೆ 
ತೃಪ್ತಿಯಾಗುವಷ್ಪನ್ನು ದಯಪಾಲಿಸುವನು. - 


1176 ' ಕುರ್‌ಆನ್‌ ವ್ಯಾಖ್ಯಾನ 


: 2 2 


۱ ವಾ 2 ಬು 
سےا : و را ا سی‎ 


ایل FE USL SEL bes‏ للکرء اتی ظا 
ِق EAT I‏ من آخظ BBS‏ رمک BE‏ 


سے 


0 a اواب‎ 125» ಸಥ ೧೬ ಹ bl B62) تیر‎ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-21 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-11) ರಾತ್ರೆಯಾಣೆ-ಅದು ಆವರಿಸಿದಾಗ. ಹಗಲಿನಾಣೆ-ಅದು ಬೆಳಗಿದಾಗ. ಮತ್ತು ಗಂಡು 
ಹೆಣ್ಣುಗಳನ್ನು ಸೃಷ್ಟಿಸಿದವನಾಣೆ. ವಾಸ್ತವದಲ್ಲಿ ನಿಮ್ಮ ಪರಿಶ್ರಮಗಳು ವಿಭಿನ್ನ ತರದ್ದಾಗಿವೆ.! ಆದುದರಿಂದ 
(ದೇವಮಾರ್ಗದಲ್ಲಿ) ಸಂಪತ್ತು ಕೊಟ್ಟವನಿಗೆ, (ದೇವಾಜ್ಞೋಲ್ಲಂಘನೆಯಿಂದ) ದೂರವುಳಿದವನಿಗೆ ಮತ್ತು 
ಒಳಿತನ್ನು ಸತ್ಯವೆಂದು ಅಂಗೀಕರಿಸಿದವನಿಗೆ? ನಾವು ಸರಳ ಪಥವನ್ನು ಸುಗಮಗೊಳಿಸುವೆವು,3 ಮತ್ತು 


1. ರಾತ್ರಿಯ, ಹಗಲಿನ ಮತ್ತು ಗಂಡು ಹೆಣ್ಣಿನ ಸೃಷ್ಟಿಯ ಆಣೆ ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ. 
ತಾತ್ಸರ್ಯವೇನೆಂದರೆ- ಹೆಗಲು ಮತ್ತು ರಾತ್ರೆ, ಗಂಡು ಮತ್ತು ಹೆಣ್ಣು ಪರಸ್ಪರ ಭಿನ್ನವಾಗಿರುವಂತೆ ಮತ್ತು ಅವುಗಳ ಬೈಕ 
ಪ್ರತಿ ಎರಡರ ಲಕ್ಷಣಗಳು ಮತ್ತು ಪರಿಣಾಮಗಳು ಪರಸ್ಪರ ಭಿನ್ನವಾಗಿರುವಂತೆಯೇ ನೀವು ಯಾವ ಮಾರ್ಗಗಳಲ್ಲಿ ಮತ್ತು 
ಯಾವ ಉದ್ದೇಶಗಳಿಗಾಗಿ ನಿಮ್ಮ ಪ್ರಯತ್ನಗಳನ್ನು ತೊಡಗಿಸುತ್ತಿರುವಿರೋ ಅವುಗಳು ತಮ್ಮ ವೈಶಿಷ್ಟ್ಯ ಮತ್ತು ಪರಿಣಾಮಗಳ 
ದೃಷ್ಟಿಯಿಂದ ಪರಸ್ಪರ ತದ್ವಿರುದ್ದವಾಗಿವೆ. 

2. ಇದು ಮಾನವ ಯತ್ನಗಳ ಒಂದು ವಧ. ಇದರಲ್ಲಿ.ಮೂರು ವಿಷಯಗಳನ್ನು ತಿಳಿಸಲಾಗಿದೆ. ಗಮನವಿಟ್ಟು ನೋಡಿದರೆ, 
ಅವು ಎಲ್ಲ ಒಳಿತುಗಳ ಸಂಗಮವೆಂದು ವ್ಯಕ್ತವಾಗುತ್ತದೆ- 1) ಮಾನವನು ಧನದ ವಿಪರೀತ ವ್ಯಾಮೋಹದಲ್ಲಿ ಸಿಲುಕಿಕೊಳ್ಳ 
ಬಾರದು. ತನ್ನ ಸಂಪತ್ತನ್ನು ಬಿಚ್ಚು ಮನಸ್ಸಿನಿಂದ ಒಳಿತು ಹಾಗೂ ಪುಣ್ಯದ ಕಾರ್ಯಗಳಲ್ಲಿ ಖರ್ಚು ಮಾಡಬೇಕು. 2) ಅವನ 
ಹೃದಯದಲ್ಲಿ ದೇವ ಭಯವಿರಬೇಕು. ಅವನು ಚಾರಿತ್ರ್ಯ, ಕರ್ಮ, ಸಾಮಾಜಿಕತೆ, ಆರ್ಥಿಕತೆ ಮೊದಲಾದ ತನ್ನ ಜೀವನದ ಸಕಲ 
ರಂಗಗಳಲ್ಲೂ ಅಲ್ಲಾಹನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದರಿಂದ ದೂರವಿರಬೇಕು. 3) ಅವನು ಒಳಿತುಗಳನ್ನು 
ಸಮರ್ಥಿಸಬೇಕು. ಒಳಿತುಗಳು ಎಂಬುದು ವಿಶಾಲಾರ್ಥವುಳ್ಳ ಪದ. ಅದರಲ್ಲಿ ವಿಶ್ವಾಸಗಳು, ಶೀಲ ಚಾರಿತ್ಯ್ಯಗಳು ಮತ್ತು 
ಕರ್ಮಗಳು- ಈ ಮೂರು ರಂಗಗಳ ಒಳಿತುಗಳೂ ಸೇರಿವೆ. ವಿಶ್ವಾಸದಲ್ಲಿ ಒಳಿತನ್ನು ಸಮರ್ಥಿಸುವುದೆಂದರೆ - ಮನುಷ್ಯನು ಶಿರ್ಕ್‌ 
(ದೇವ ಸಹಭಾಗಿತ್ಸ)ು, ನಾಸ್ತಿಕತೆ ಮತ್ತು ಕುಫ್ರ್‌(ಸತ್ಕನಿಷೇಧುನ್ನು ಬಿಟ್ಟು ಏಕದೇವತ್ವ, ಪರಲೋಕ ಮತ್ತು ಪ್ರವಾದಿತ್ವವನ್ನು 
ಸತ್ಯವೆಂದು ನಂಬುವುದು. ಶೀಲ ಚಾರಿತ್ರ್ಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಒಳಿತಿನ ಸಮರ್ಥನೆ ಎಂದರೆ. ಮನುಷ್ಯನಿಂದ ಒಳಿತುಗಳು 
ಕೇವಲ ಯಾಂತ್ರಿಕವಾಗಿ ಯಾವುದೇ ನಿರ್ದಿಷ್ಟ ವ್ಯವಸ್ಥೆಯಿಲ್ಲದೆ ಸಂಭವಿಸುತ್ತಿರಬಾರದು. ಬದಲಾಗಿ ಅಲ್ಲಾಹನಿಂದ ನೀಡಲ್ಪಟ್ಟಿರುವ 
ಒಳಿತು ಮತ್ತು ಸುಧಾರಣೆಯ ವ್ಯವಸ್ಥೆಯನ್ನು ಅವನು ಅಂಗೀಕರಿಸಬೇಕು. ಅದು ಒಳಿತುಗಳೆಲ್ಲವನ್ನೂ ಅದರ ಎಲ್ಲ ರೂಪಗಳ 
ಸಹಿತ ಒಂದು ವ್ಯವಸ್ಥೆಗೆ ಅಳವಡಿಸುತ್ತದೆ. ಅದರ ಹೆಸರೇ ಅಲ್ಲಾಹನ ಶರೀಲತ್‌(ಧರ್ಮಶಾಸ್ತ್ರ) ಎಂದಾಗಿದೆ. 
| 3. ಇದು, ಈ ಬಗೆಯ ಪ್ರಯತ್ನದ ಪರಿಣಾಮ. ಸರಳ ಪಥವೆಂದರೆ- ಮಾನವನ ಸಹಜ ಪ್ರಕೃತಿಗೆ ಅನುಸಾರವಾಗಿರುವ 

ಮತ್ತು ಅವನನ್ನೂ ಅಖಿಲ ವಿಶ್ವವನ್ನೂ ಸೃಷ್ಟಿಸಿದ ಸೃಷ್ಟಿಕರ್ತನ ಇಚ್ಛೆಗೆ ಅನುಸಾರವಾಗಿರುವ ಮಾರ್ಗ. ಇದರಲ್ಲಿ ಮಾನವನು 


ಕಾಂಡ-30 


1177 سرت .92 


Toit یقن 5 مال اذا کی کی‎ C5 OES 


ಜಿಪುಣತೆ ತೋರಿದವನಿಗೆ, (ತನ್ನ ಪ್ರಭುವಿನ ಬಗ್ಗೆ) ನಿರ್ಲಕ್ಷೆ ಮ و 2م‎ ತಿರಸ್ಕರಿಸಿ 
ದವನಿಗೆ* ನಾವು ಕಠಿಣ ದಾರಿಯನ್ನು ಸುಗಮಗೊಳಿಸುವೆವು. ಅವನು ವಿನಾಶ ಹೊಂದುವಾಗ ಅವನ 
ಸಂಪತ್ತು ಅವನ ಯಾವ ಪ್ರಯೋಜನಕ್ಕೆ ಬಂದೀತು? 


ತನ್ನ ಆತ್ಮಸಾಕ್ಷಿಯ ವಿರುದ್ಧ ಹೋರಾಡುತ್ತಾ ನಡೆಯಬೇಕಾಗುವುದಿಲ್ಲ. ಈ ಮಾರ್ಗದಲ್ಲಿ ಮಾನವನು ತನ್ನ ಶರೀರ, ಜೀವ, 
ಬುದ್ಧಿ, ಮತ್ತು ಮಾನಸಿಕ ಶಕ್ತಿ ಗಳನ್ನು ಯಾವ ಉದ್ದೇಶಕ್ಕಾಗಿ ಅವುಗಳನ್ನು ತನಗೆ ನೀಡಲಾಗಿದೆಯೋ ಆ ಉದ್ದೇಶಕ್ಕಾಗಿ ಮಾತ್ರ 
ಬಳಸುತ್ತಾನೆ. ಈ ಮಾರ್ಗದಲ್ಲಿ ಮಾನವನು, ಪಾಪ ಭರಿತ ಜೀವನದಲ್ಲಿ ಎಲ್ಲೆಡೆಯೂ ಎದುರಿಸಬೇಕಾಗುವಂತಹ ಯುದ್ಧ, 
ಪ್ರತಿರೋಧ ಮತ್ತು ಘರ್ಷಣೆಗಳನ್ನು ಎದುರಿಸಬೇಕಾಗುವುದಿಲ್ಲ. ತನ್ನ ಸಂಪತ್ತನ್ನು ಸೃಷ್ಟಿಗಳ ಒಳಿತಿಗಾಗಿ ಖರ್ಚು ಮಾಡುವವನು, 
ಪ್ರತಿಯೊಬ್ಬನೊಡನೆ ಒಳ್ಳೆಯ ರೀತಿಯಿಂದ ವರ್ತಿಸುವವನು, ತನ್ನನ್ನು ಅಪರಾಧಗಳಿಂದಲೂ ದುಷ್ಕತ್ಯಗಳಿಂದಲೂ ದುರಾಚಾರ 
ಗಳಿಂದಲೂ ದೂರವಿರಿಸಿಕೊಂಡವನು ಮತ್ತು ವ್ಯವಹಾರಗಳಲ್ಲಿ ಪರಿಶುದ್ಧನೂ ನೇರ ನಡೆಯವನೂ ಆಗಿರುವ ವ್ಯಕ್ತಿ ಎಂತಹ ಕೆಟ್ಟು 
ಹೋದ ಸಮಾಜದಲ್ಲಿ ವಾಸಿಸುತ್ತಿದ್ದರೂ ಅವನಿಗೆ ಗೌರವ ಸಿಕ್ಕಿಯೇ ತೀರುತ್ತದೆ. ಅವನ ಸ್ವಂತ ಮನಸ್ಸೂ ಆತ್ಮಸಾಕ್ಸಿಯೂ ಸಂತೃಪ್ತ 
ವಾಗಿರುತ್ತದೆ. ಸಮಾಜದಲ್ಲೂ ಯಾವುದೇ ದುರಾಚಾರಿಗೆ ಎಂದೂ ಸಿಗದಂತಹ ವರ್ಚಸ್ಸು ಅವನಿಗೆ ಪ್ರಾಪ್ತವಾಗುತ್ತದೆ. ಇದನ್ನೇ 
ಸೂರಃ ಅನ್ನಹ್ನ್‌ನ 97 ಮತ್ತು ಮರ್ಯಮ್‌ನ 96ನೆಯ ಸೂಕ್ತಗಳಲ್ಲಿ ಹೇಳಲಾಗಿದೆ. ಅಲ್ಲದೆ ಈ ಲೋಕದಿಂದ ಪರಲೋಕದ 
ವರೆಗೂ ಮನುಷ್ಕನ ಪಾಲಿಗೆ ಸುಖ ಮತ್ತು ಸಂತೋಷವೇ ತುಂಬಿರುವ ಮಾರ್ಗ ಇದೇ ಆಗಿದೆ. ಇದರ ಪರಿಣಾಮಗಳು ತಾತ್ಕಾಲಿಕ 
ಮತ್ತು ಕ್ಷಣಿಕವಾದವುಗಳಲ್ಲ, ಅವು ಶಾಶ್ವತವೂ ಅನಂತವೂ ಆಗಿವೆ. ಈ ಕುರಿತು - ನಾವು ಅವನಿಗೆ ಈ ದಾರಿಯಲ್ಲಿ ನಡೆಯಲು 
ಸೌಲಭ್ಯವನ್ನು ಒದಗಿಸುವೆವು ಎಂದು ಅಲ್ಲಾಹ್‌ ಹೇಳುತ್ತಾನೆ. ಇದರ ಅರ್ಥವೇನೆಂದರೆ, ಅಲ್ಲಾಹನು ಅವನಿಗೆ ಈ ದಾರಿಯಲ್ಲಿ 
ನಡೆಯುವುದನ್ನು ಸುಲಭಗೊಳಿಸಿ ಬಿಡುವನು. ಅವನಿಗೆ ಪಾಪಗಳನ್ನು ಮಾಡುವುದು ಅತಿ ಕಷ್ಟವೂ ಸತ್ಯರ್ಮಗಳನ್ನು ಮಾಡುವುದು 
ಅತಿ ಸುಲಭವೂ ಆಗಿ ಬಿಡುವುದು. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಲು ಅವಕಾಶವಿದೆ. ಇದಕ್ಕೆ ಮುಂಚೆ ಸೂರಃ ಬಲದ್‌ನಲ್ಲಿ ಇದೇ 
ದಾರಿಯನ್ನು 'ದುರ್ಗಮ ಏರು' ಎನ್ನಲಾಗಿದೆ. ಇಲ್ಲಿ ಅದನ್ನು ಸುಲಭ ದಾರಿ ಎನ್ನಲಾಗಿದೆ. ಇವೆರಡು ಮಾತುಗಳಲ್ಲಿ ಸಾಮೃತೆ 
ಹೇಗೆ? ಎಂಬುದೇ ಆ ಪ್ರಶ್ನೆ. ಇದಕ್ಕೆ ಉತ್ತರವೇನೆಂದರೆ- ಈ ದಾರಿಯಲ್ಲಿ ನಡೆಯುವುದಕ್ಕೆ ಮುಂಟೆ ಇದು ಮನುಷ್ಯನಿಗೆ ದುರ್ಗಮ 
ಏರಿನಂತೆಯೇ ತೋರುತ್ತದೆ. ಇದನ್ನು ಏರಬೇಕಾದರೆ ಅವನು, ತನ್ನ ಚಿತ್ತಾಕಾಂಕ್ಸೆಗಳೊಂದಿಗೆ ಭೌತಿಕವಾದಿ ಮಡದಿ 
ಮಕ್ಕಳೊಂದಿಗೆ, ತನ್ನ ಸಂಬಂಧಿಕರೊಂದಿಗೆ, ಸ್ನೇಹಿತರೊಂದಿಗೆ, ತನ್ನ ಜೊತೆ ವ್ಯವಹಾರ ನಡೆಸುವವರೊಂದಿಗೆ ಮತ್ತು ಇವೆಲ್ಲರಿ 
ಗಿಂತ ಮಿಗಿಲಾಗಿ ಶೈತಾನನೊಂದಿಗೆ ಹೋರಾಟ ನಡೆಸಬೇಕಾಗುತ್ತದೆ. ಏಕೆಂದರೆ, ಇವರ ಪೈಕಿ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ 
ಅಡೆಕಡೆಗಳನ್ನುಂಟು ಮಾಡುತ್ತಾರೆ ಮತ್ತು ಅದನ್ನು ಭಯಾನಕವೆಂದು ಚಿತ್ರಿಸುತ್ತಾರೆ. ಆದರೆ ಮನುಷ್ಯನು ಒಳಿತುಗಳನ್ನು 
ಸಮರ್ಥಿಸಿ ಆ ಮಾರ್ಗದಲ್ಲಿ ನಡೆಯುವ ನಿರ್ಧಾರ ಮಾಡಿಕೊಂಡು ತನ್ನ ಸಂಪತ್ತನ್ನು ದೇವ ಮಾರ್ಗದಲ್ಲಿ ಖರ್ಚು ಮಾಡುವ 
ಹಾಗೂ ತಕ್ಟಾದ ನೀತಿಯನ್ನು ಅಂಗೀಕರಿಸಿಕೊಳ್ಳುವ ಮೂಲಕ ತನ್ನ ಈ ನಿರ್ಧಾರವನ್ನು ಕಾರ್ಯತಃ ದೃಢಪಡಿಸಿಕೊಂಡರೆ, ಈ 
ಏರನ್ನು ಏರಲು ಅವನಿಗೆ ಸುಲಭವೂ ನೈತಿಕ ಅಧಃಪತನದ ಪಾತಾಳಕ್ಕೆ ಇಳಿಯುವುದು ಅವನಿಗೆ ಅತಿ ಕಷ್ಟವೂ ಆಗಿ ಬಿಡುತ್ತದೆ. 

4. ಇದು ಮಾನವ ಯತ್ನದ ಎರಡನೆಯ ವಿಧ. ಇದು ತನ್ನ ಪ್ರತಿಯೊಂದು ಅಂಶದಲ್ಲೂ ಮೊದಲ ವಿಧದ ಪ್ರತಿಯೊಂದು 
ಅಂಶಕ್ಕಿಂತ ಭಿನ್ನವಾಗಿದೆ. ಇಲ್ಲಿ 'ಬುಖ್ತ್‌' (ಜಿಪುಣತೆ) ಎಂದರೆ ದೇವಮಾರ್ಗದಲ್ಲಿ, ಪುಣ್ಯ ಮತ್ತು ಒಳಿತಿನ ಕೆಲಸಗಳಲ್ಲಿ ಸಂಪತ್ತನ್ನು 
ಖರ್ಚು ಮಾಡದಿರುವುದು ಎಂದರ್ಥ. ಈ ದೃಷ್ಟಿಯಿಂದ- ತನ್ನ ಸ್ವಂತಕ್ಕಾಗಿ ಮನಬಿಚ್ಚಿ ಹೆಣ ಖರ್ಚು ಮಾಡಿದರೂ ಸತ್ಕಾರ್ಯಗಳಿಗಾಗಿ 
ಚಿಕ್ಕಾಸನ್ನೂ ಖರ್ಚು ಮಾಡದ ಅಥವಾ ಒಂದು ವೇಳೆ ಖರ್ಚು ಮಾಡಿದರೂ ಅದರ ಬದಲಿಗೆ ತನಗೆ ಕೀರ್ತಿ, ಹೆಸರು, ರಾಜಕೀಯ 
ಲಾಭ ಅಥವಾ ಇನ್ನಿತರ ಯಾವುದಾದರೂ ಪ್ರಯೋಜನ ಸಿಗಬೇಕೆಂಬ ಉದ್ದೇಶ ಇಟ್ಟುಕೊಳ್ಳುವವನು ಕೂಡಾ ಜಿಪುಣನೇ. ನಿರ್ಲಕ್ಸ 
ತೋರುವುದು ಎಂದರೆ, ಈ ಲೋಕದ ಭೌತಿಕ ಲಾಭವನ್ನೇ ತನ್ನ ಸಕಲ ಪರಿಶ್ರಮ ಮತ್ತು ಪ್ರಯತ್ನಗಳ ಗುರಿಯನ್ನಾಗಿ ಮಾಡಿ 
ಕೊಳ್ಳುವುದು ಮತ್ತು ಅಲ್ಲಾಹನ ಬಗ್ಗೆ ಸಂಪೂರ್ಣ ನಿಶ್ಚಿಂತನಾಗಿ ಯಾವ ಕೆಲಸಗಳಿಂದ ಅವನು ಸಂತುಷ್ಠನಾಗುತ್ತಾನೆ ಅಥವಾ 
ಯಾವುದರಿಂದ ಕ್ರುದ್ಧನಾಗುತ್ತಾನೆ ಎಂಬ ಪರಿವೆ ಇಲ್ಲದಿರುವುದು. ಇನ್ನು ಒಳಿತನ್ನು ನಿರಾಕರಿಸುವ ವಿಷಯ. ಇದು ಒಳಿತನ್ನು ಅದರ 
-| ಸಕಲ ವಿವರಗಳೊಂದಿಗೆ ಸತ್ಯವೆಂದು ಸಮರ್ಥಿಸುವುದಕ್ಕೆ ತೀರಾ ವಿರುದ್ಧವಾಗಿರುವ ಕ್ರಿಯೆಯಾಗಿದೆ. ಆದ್ಧರಿಂದ ಇದನ್ನು 
| ವ್ಯಾಖ್ಯಾನಿಸಬೇಕಾದ ಅಗತ್ಮ ಉಳಿದಿಲ್ಲ. ಏಕೆಂದರೆ ಒಳಿತುಗಳ ಸಮರ್ಥನೆಯ ಅರ್ಥವನ್ನು ನಾವು ವಿವರಿಸಿರುತ್ತೇವೆ. 


ಕಾಂಡ-30 


1178 ಕುರ್‌ಆನ್‌ ವ್ಯಾಖ್ಯಾನ 


0 .2 0و 
ait‏ کاب GEIS‏ ظا الرن GE‏ 0% 


(12-21) ಖಂಡಿತವಾಗಿಯೂ ದಾರಿತೋರಿಸುವ ಹೊಣೆ ನಮ್ಮ ಮೇಲಿದೆ? ಮತ್ತು ವಾಸ್ತವದಲ್ಲಿ ಪರಟೋಕ 
ಮತ್ತು ಇಹಲೋಕ ಇವೆರಡಕ್ಕೂ ನಾವೇ ಒಡೆಯರು. ನಾನಂತು ಧಗಧಗಿಸುವ ಅಗ್ನಿಯ ಕುರಿತು ನಿಮಗೆ 
ಎಚ್ಚೆರಿಕೆ ಕೊಟ್ಟು ಬಿಟ್ಟಿರುವೆನು. ಸುಳ್ಳಾಗಿಸಿದ ಹಾಗೂ ವಿಮುಖನಾದ ಹತಭಾಗೃನ ಹೊರತು ಇನ್ನಾರೂ 
ಅದರಲ್ಲಿ .ಉರಿಯಲಾರರು. ಪುನೀತನಾಗಲಿಕ್ಕಾಗಿ ತನ್ನ ಸಂಪತ್ತನ್ನು ದಾನ ಮಾಡುವಂತಹ ಅತ್ಯಂತ -ಧರ್ಮ 


5. ಈ ಮಾರ್ಗವನ್ನು "ಕಠಿಣ ಪಥ'ವೆಂದು ಕರೆದಿರುವುದೇಕೆಂದರೆ- ಇದರಲ್ಲಿ ನಡೆಯುವವನು ಭೌತಿಕ ಲಾಭಗಳ, ಲೌಕಿಕ 
ಸವಿಗಳ ಮತ್ತು ತೋರಿಕೆಯ ಯಶಸ್ಸುಗಳ ಲಾಲಸೆಯಿಂದ ಇದರೆಡೆಗೆ ಧಾವಿಸುತ್ತಾನಾದರೂ ಇದರಲ್ಲಿ ಅವನು ತನ್ನ ಪ್ರಕೃತಿ 
ಯೊಂದಿಗೂ ಆತ್ಮಸಾಕ್ಷಿಯೊಂದಿಗೂ ವಿಶ್ವ ನಿರ್ಮಾಪಕನು ನಿರ್ಮಿಸಿರುವ ನಿಯಮಗಳೊಂದಿಗೂ ತನ್ನ ಸುತ್ತಮುತ್ತಲಿನ ಸಮಾಜ 
ದೊಂದಿಗೂ ಸದಾ ಸಂಘರ್ಷ ನಿರತನಾಗಿಯೇ ಇರಬೇಕಾಗುತ್ತದೆ. ಅವನು ನೈತಿಕ ಮೇರೆಗಳನ್ನು ಉಲ್ಲಂಘಿಸಿ ಎಲ್ಲ ವಿಧಗಳಿಂದ 
ತನ್ನ ಸ್ವಾರ್ಥಗಳನ್ನೂ ಚಿತ್ರಾಕಾಂಕ್ಸೆಗಳನ್ನೂ ಈಡೇರಿಸಲು ಪ್ರಯತ್ನಿಸಿದಾಗ ಸ್ವತಃ ತನ್ನ ದೃಷ್ಟಿಯಲ್ಲೇ ನೀಚ ಹಾಗೂ ನಿಂದ್ಯನಾಗಿ 
ಬಿಡುತ್ತಾನೆ. ತಾನು ವಾಸಿಸುತ್ತಿರುವ ಸಮಾಜದ ವಿರುದ ವೂ ಅವನು ಹೆಜ್ಜೆ ಹೆಜ್ಜೆಗೂ ಹೋರಾಡಿಯೇ ಮುನ್ನುಗ್ಗ ಬೇಕಾಗುತ್ತದೆ. 
ಆದರೆ ಯಾರ ಮನದಲ್ಲೂ ಅವನ ಬಗ್ಗೆ ಹಿತಾಕಾಂಕ್ಲೆಯಾಗಲಿ, ಗೌರವವಾಗಲಿ, ಪ್ರೀತಿಯ ಭಾವನೆಯಾಗಲಿ ಇರುವುದಿಲ್ಲ. ನಾವು 
ಇಂತಹವನಿಗೆ ಕಠಿಣ ದಾರಿಗಳನ್ನು ಸುಗಮಗೊಳಿಸಿ ಕೊಡುವೆವು ಎಂದರೆ- ಅವನಿಂದ ಸನ್ಮಾರ್ಗದಲ್ಲಿ ನಡೆಯುವ ಅನುಗ್ರಹವನ್ನು 
ಕಿತ್ತುಕೊಳ್ಳಲಾಗುವುದು. ದುಷ್ಕರ್ಮವೆಸಗುವುದು ಅವನ ಮಟ್ಟಿಗೆ ಸುಲಭವಾಗುವುದು. ಸತ್ಯರ್ಮ ವೆಸಗುವುದೆಂದರೆ ಅವನ ಮಟ್ಟಿಗೆ 
ಪ್ರಾಣ ಸಂಕಟದಂತಾಗುವುದು. ಇದೇ ಸ್ಥಿತಿಯನ್ನು ಸೂರಃ ಅಲ್‌ ಅನ್‌ಅಮ್‌(ಸೂಕ್ತೆ- 125), ಸೂರಃ ಅಲ್‌ ಬಕರಃ(ಸೂಕ್ತ- 
46) ಮತ್ತು ಅತ್ತೌಬಃ (ಸೂಕ್ತ- 54 ಮತ್ತು 98)ಗಳಲ್ಲಿ ವಿವಿಧ ರೀತಿಗಳಲ್ಲಿ ವಿವರಿಸಲಾಗಿದೆ. 

6. ಬೇರೆ ಮಾತುಗಳಲ್ಲಿ ಇದರ ತಾತ್ಸರ್ಯವೇನೆಂದರೆ- ಒಂದು ದಿನ ಅವನಿಗೆ ಹೇಗಿದ್ದರೂ ಸಾವು ಬರಲಿದೆ ಮತ್ತು 
ಅವನು ಇಲ್ಲಿ ಸುಖ ಪಡೆಯಲಿಕ್ಕಾಗಿ ಒದಗಿಸಿಕೊಂಡ ಸರ್ವಸ್ವವನ್ನೂ ಈ ಲೋಕದಲ್ಲೇ ಬಿಟ್ಟು ಹೋಗಬೇಕಾಗಿದೆ. ಅವನು 
ತನ್ನ ಪರಲೋಕಕ್ಕಾಗಿ ಏನನ್ನೂ ಸಂಪಾದಿಸಿಕೊಂಡು ಹೋಗದಿದ್ದರೆ ಈ ಸಂಪತ್ತಿನಿಂದ ಅವನಿಗೇನು ಪ್ರಯೋಜನ? 

7. ಅರ್ಥಾತ್‌- ಮಾನವನ ಸೃಷ್ಟಿಕರ್ತನೆಂಬ ನೆಲೆಯಲ್ಲಿ ಅಲ್ಲಾಹನು ۸ :کہ(‎ ತನ್ನ ಯುಕ್ತಿ ನ್ಯಾಯ ಮತ್ತು ಕರುಣೆಯ 
ಆಧಾರದಲ್ಲಿ- ಈ ಲೋಕದಲ್ಲಿ ಮಾನವನನ್ನು ಅಜ್ಞಾನದ ಸ್ಥಿಶಿಯಲ್ಲಿರಲು ಬಿಟ್ಟು ಬಿಡದೆ ಸನ್ಮಾರ್ಗ ಯಾವುದು ಮತ್ತು ತಪ್ಪು 
ಮಾರ್ಗಗಳು ಯಾವುವು ಎಂಬುದನ್ನು ಅವನಿಗೆ ತಿಳಿಸುವ ಹೊಣೆಯನ್ನು ತಾನೇ ವಹಿಸಿಕೊಂಡಿರುವನು. ಇದನ್ನೇ ಸೂರಃ 
ಅನ್ನಹ್ನ್‌ನಲ್ಲಿ, "ಅಡ್ಡ ಮಾರ್ಗಗಳೂ ಇರುವಾಗ, ನೇರ ಮಾರ್ಗವನ್ನು ತೋರಿಸುವ ಹೊಣೆ ಅಲ್ಲಾಹನ ಮೇಲೆಯೇ ಇದೆ" 
(ಸೂಕ್ತ-9) ಎಂದು ಹೇಳಲಾಗಿದೆ. (ವಿವರಣೆಯನ್ನು ಸೂರಃ ಅನ್ನಹ್ನ್‌ನ 9ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 

8. ಈ ಆದೇಶಕ್ಕೆ ಅನೇಕ ಅರ್ಥಗಳಿದ್ದು ಅವೆಲ್ಲವೂ ಸರಿಯೇ ಆಗಿವೆ: 1) ಈ ಲೋಕದಿಂದ ಪರಲೋಕದ ವರೆಗೆ 
ಎಲ್ಲೂ ನೀವು ನಮ್ಮ ಹಿಡಿತದಿಂದ ಹೊರಗಿರುವುದಿಲ್ಲ. ಏಕೆಂದರೆ ಉಭಯ ಲೋಕಗಳಿಗೂ ನಾವೇ ಒಡೆಯರಾಗಿರುತ್ತೇವೆ. 
2) ನಾವು ತೋರಿಸಿದ ಮಾರ್ಗದಲ್ಲಿ ನೀವು ನಡೆದರೂ ನಡೆಯದಿದ್ದರೂ ನಮ್ಮ ಆಡಳಿತವಂತೂ ಲೋಕ-ಪರಲೋಕ ಇವೆರಡರ 
ಮೇಲೂ ನಿರಾತಂಕವಾಗಿ ಸ್ಥಾಪಿತವಾಗಿದೆ. ನಿಮ್ಮ ಆಜ್ಞೋಲ್ಲಂಘನೆಯಿಂದ ನಮ್ಮ ಒಡೆತನದಲ್ಲೇನೂ ಕೊರತೆ ಯಾಗದು. 
ನಿಮ್ಮ ಆಜ್ಞಾಪಾಲನೆ ಯಿಂದ ಅದರಲ್ಲೇನೂ ವೃದ್ಧಿಯೂ ಆಗದು. 3) ನಾವೇ ಉಭಯ ಲೋಕಗಳ ಒಡೆಯರು. 
ಇಹಲೋಕವನ್ನು ನೀವು ಬಯಸುವುದಾದರೆ ಅದು ಕೂಡಾ ನಮ್ಮಿಂದಲೇ ನಿಮಗೆ ಸಿಗುವುದು. ಪರಲೋಕದ ಸುಖವನ್ನು ನೀವು 
ಬಯಸುವುದಾದರೆ ಅದನ್ನು ಕೊಡುವ ಅಧಿಕಾರ ಕೂಡಾ ನಮ್ಮ ಕೈಯಲ್ಲೇ ಇದೆ. ಇದನ್ನೇ ಸೂರು ಆಲಿ ಇಮ್ರಾನ್‌ನ 145 
ಮತ್ತು ಅಶ್ಯೂರಾದ 20ನೆಯ ಸೊಕ್ತಗಳಲ್ಲಿ ಹೇಳಲಾಗಿದೆ. (ವಿವರಣೆಗೆ ಸೂರಃ ಆಲಿ ಇಮ್ರಾನ್‌ನ 105 ಮತ್ತು ಅಶ್ಯೂರಾದ 
37ನೆಯ ಟಿಪ್ಪಣಿಗಳನ್ನು ನೋಡಿರಿ.) 


ಕಾಂಡ-30 


1179 رات .92 


ಖಿ تُجزی و ا اکا‎ AF مِن‎ ibs YL BEG 
dl Buel SK و‎ BY 


14 


ನಿಷ್ಠನು ಅದರಿಂದ ದೂರವಿರಿಸಲ್ಪಡುವನು.” ಅವನು ಪ್ರತಿಫಲ ಕೊಡಬೇಕಾದಂತಹ ಯಾರ, ಯಾವ ಉಪಕಾರ 
ಭಾರವೂ ಅವನ ಮೇಲಿಲ್ಲ. ಅವನಂತು ಕೇವಲ ತನ್ನ ಸರ್ವೋನ್ನತ ಪ್ರಭುವಿನ ಪ್ರಸನ್ನತೆಗಾಗಿ ಈ ಕಾರ್ಯವನ್ನು 
ಮಾಡುತ್ತಾನೆ? ಮತ್ತು ಅವನು ಖಂಡಿತವಾಗಿಯೂ (ಇವನಿಂದ) ಪ್ರಸನ್ನನಾಗುವನು.” 


9. ಇದರ ಅರ್ಥ- ಅತ್ಯಂತ ದುಷ್ಪನ ಹೊರತು ಯಾರೂ ನರಕಾಗ್ನಿಗೆ ಬೀಳಲಾರನೆಂದಾಗಲಿ ಅತ್ಯಂತ ಮುತ್ತಕೀಯ 
(ಧರ್ಮನಿಷ್ಠನ) ಹೊರತು ಬೇರಾರೂ ಅದರಿಂದ ಪಾರಾಗಲಾರನೆಂದಾಗಲಿ ಅಲ್ಲ. ಇಲ್ಲಿ ನಿಜವಾಗಿ ಎರಡು ತೀರಾ ತದ್ವಿರುದ್ದ 
ಚಾರಿತ್ಯ್ಯಗಳನ್ನು ಎದುರು ಬದುರಾಗಿ ನಿಲ್ಲಿಸಿ ಅವುಗಳಿಗೆ ಒದಗಲಿರುವ ತೀರಾ ತದ್ಧಿರುದ್ದವಾದ ಗತಿಯನ್ನು ತಿಳಿಸಲು ಉದ್ದೇಶಿಸ 
ಲಾಗಿದೆ. ಇವೆರಡೂ ಪಾತ್ರಗಳು ಆಗ ಮಕ್ಕಾದ ಸಮಾಜದಲ್ಲಿ ಎಲ್ಲರ ಕಣ್ಣ ಮುಂದೆಯೇ ಇದ್ದುವು. ಆದುದರಿಂದ ಯಾರ 
ಹೆಸರನ್ನೂ ಎತ್ತದೆ-ನರಕಾಗ್ನಿಯಲ್ಲಿ ಸುಡಲ್ಪಡುವವನು ಮೊದಲನೆಯ ವಿಧದ ಚಾರಿತ್ರ್ಯದವನೇ ಹೊರತು ಎರಡನೆಯ ವಿಧದವನಲ್ಲ 
ಮತ್ತು ಅದರಿಂದ ರಕ್ಸಿಸಲ್ಪಡುವವನು ಎರಡನೆಯ ವಿಧದ ಚಾರಿತ್ಯ್ಯದನನೇ ಹೊರತು ಮೊದಲನೆಯ ವಿಧದವನಲ್ಲ ಎಂದು 
ಜನರಿಗೆ ತಿಳಿಸಲಾಗಿದೆ. 

10. ಇದು ಆ ಧರ್ಮನಿಷ್ಠರ ಪ್ರಾಮಾಣಿಕತೆಯ ಕುರಿತು ಹೆಚ್ಚಿನ ವಿವರಣೆಯಾಗಿದೆ. ಅವನು ತನ್ನ ಸಂಪತ್ತನ್ನು ಯಾರ 
ಮೇಲಾದರೂ ಖರ್ಚು ಮಾಡುವುದೂ ಈ ಮೊದಲು ಅವರು ತನಗೆ ಮಾಡಿರುವಂತಹ ಯಾವುದಾದರೂ ಉಪಕಾರದ ಯಣ 
ತೀರಿಸಲಿಕ್ಕಾಗಿ ಅಲ್ಲ ಅಥವಾ ಮುಂದೆ ಅವರಿಂದ ತನಗೇನಾದರೂ ಲಾಭ ಗಳಿಸಿಕೊಳ್ಳುವ ದೃಷ್ಟಿಯಿಂದ ಅವರಿಗೆ ಕಾಣಿಕೆ 
ಉಡುಗೊರೆಗಳನ್ನು ಕೊಡುತ್ತಿರುವುದಾಗಲಿ, ಅವರಿಗಾಗಿ ಔತಣ ಕೂಟಗಳನ್ನೇರ್ಪಡಿಸುತ್ತಿರುವುದಾಗಲಿ ಅಲ್ಲ, ವಾಸ್ತವದಲ್ಲಿ ಅವನು 
ಕೇವಲ ತನ್ನ ಮಹ್‌ನ್‌ ಪ್ರಭುವಿನ ಮೆಚ್ಚುಗೆಗಾಗಿ, ಹಿಂದೆ ತನಗೆ ಯಾವುದೇ" ಉಪಕಾರ ಮಾಡಿರದ ಮತ್ತು ಮುಂದೆಯೂ 
ತಾನು ಯಾವುದೇ ಲಾಭವನ್ನು ನಿರೀಕ್ಷಿಸದಂತಹ ಜನರ ಮೇಲೆ ತನ್ನ ಸಂಪತ್ತನ್ನು ವ್ಯಯಿಸುತ್ತಾನೆ. 

11. ಈ ಸೂಕ್ತಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಎರಡೂ ಸರಿಯೇ. ಅವನಿಂದ" ಅಲ್ಲಾಹ್‌ ಖಂಡಿತವಾಗಿಯೂ 
ಸಂತುಷ್ಪನಾಗುವನೆಂಬುದು ಒಂದು, ಸದ್ಯದಲ್ಲೇ ಅಲ್ಲಾಹನು ಅವನಿಗೆ ಅವನು ಸಂತುಷ್ಟನಾಗಿ ಬಿಡುವಷ್ಟನ್ನು ಕೊಡುವನು 
ಎಂಬುದು ಇನ್ನೊಂದು. 


ಕಾಂಡ-30 


1180 ಕುರ್‌ಆನ್‌, ವ್ಯಾಖ್ಯಾನ 


ಪರಿಚಯ 


ಹೆಸರು 


ಪ್ರಥಮ ಪದವಾಗಿರುವ 'ವದ್ದುಹಾ'ವನ್ನೇ ಈ ಅಧ್ಯಾಯದ ಹೆಸರಾಗಿ ಆಯ್ದು; ಕೊಳ್ಳಲಾಗಿದೆ. 


ಅವತೀರ್ಣ ಕಾಲ 

ಇದು ಪವಿತ್ರ ಮಕ್ಕಾ ವಾಸದ ಶೀರಾ ಆರಂಭಿಕ ಹಂತದಲ್ಲಿ ಅವಕೀರ್ಣಗೊಂಡ ಅಧ್ಯಾಯವೆಂಬುದನ್ನು ಇದರ 
ವಿಷಯವೇ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ವರದಿಗಳಿಂದ ತಿಳಿದು ಬರುವುದೇನೆಂದರೆ, ಕೆಲವು ಸಮಯದ ವರೆಗೆ" ವಹ್ಕ್‌' 
ಅವತೀರ್ಣಗೊಳ್ಳುವುದು ಸ್ಥಗಿತಗೊಂಡಿತ್ತು. ಇದರಿಂದ ಪ್ರವಾದಿವರ್ಯರಿಗ(ಸ) ತುಂಬಾ ಕಳವಳವಾಗಿತ್ತು. ನನ್ನ ಪ್ರಭು 
ನನ್ನ ಮೇಲೆ ಕೋಪಗೊಂಡು ನನ್ನನ್ನು ಬಿಟ್ಟು ಬಿಡಲು ಕಾರಣವಾಗುವಂತಹ ಯಾವುದಾದರೂ ತಪು ಎ ಸನ್ನಿಂದ ಸಂಭವಿಸಿ 
ಬಿಟ್ಟಿರಬಹುದೇ ಎಲಿದು ಅವರಿಗೆ ಪದೇ, ಪದೇ ಸಂಶಯವಾಗುತ್ತಿತ್ತು. ಆದುದರಿಂದ ಇಲ್ಲಿ - ದಿವೃವಾಣಿಯ 
ಅವತೀರ್ಣವನ್ನು ಸ್ಥಗಿತಗೊಳಿಸಿದ್ದುದು, ಯಾವುದಾದರೂ ಬೇಸರದ ಕಾರಣದಿಂದಲ್ಲ. ವಾಸ ಸ್ಪವದಲ್ಲಿ ಉಜ್ಜಲ ಹಗಲಿನ 
ಬಳಿಕ ಪ್ರಶಾಂತ ಇರುಳನ್ನು ಆವರಿಸುವುದರ ಹಿಂದಿರುವಂತಹ ಯುಕ್ತಿಯೇ 'ಇದರ ಹಿಂದೆಯೂ ಅಡಗಿದೆ ಎಂದು 
ಹೇಳುವ ಮೂಲಕ ಅವರನ್ನು ಸಮಾಧಾನ ಪಡಿಸಲಾಗಿದೆ. ಅಂದರೆ ದಿವೃವಾಣಿಯ ತೀಕ್ಷ್ಮ ಬೆಳಕು ಪ್ರವಾದಿವರ್ಯರ(ಸ) 
ಮೇಲೆ ನಿರಂತರವಾಗಿ ಬೀಳುತ್ತಲೇ ಇದ್ದರೆ ಅವರ ಅಂಗಾಂಗಗಳು ಅದನ್ನು ಸಹಿಸಲು ಅಶಕ್ತವಾಗುತ್ತಿದ್ದುವು. ಆದ್ದರಿಂದ 
ಅವರಿಗೆ ವಿಶ್ರಾಂತಿ ಸಿಗಲೆಂದು . ಮಧ್ಯದಲ್ಲಿ ಬಿಡುವು ಕೊಡಲಾಗಿದೆ. ಪ್ರವಾದಿತ್ಯದ ಆರಂಭಿಕ ಘಟ್ಟದಲ್ಲಿ ಆಗಿನ್ನೂ 
ಅವರಿಗೆ ದಿವೃಸಂದೇಶದ ಅವಶೀರ್ಣದ ಕಾರಿಣ್ಯವನ್ನು ಸಹಿಸಿಕೊಳ್ಳುವ ಅಭ್ಯಾಸವಾಗಿರದ ಕಾಲದಲ್ಲಿ ಪ್ರವಾದಿವರ್ಯರು(ಸ) 
ಇಂತಹ ಸ್ಥಿತಿಯನ್ನು ಎದುರಿಸುತ್ತಿ ತ್ತಿದ್ದರು. ಆದುದರಿಂದ ಮಧ್ಯೆ ಮಧ್ಯೆ ಬಿಡುವು ಕೊಡಬೇಕಾದುದು ಅಗತ್ಯವಾಗಿತ್ತು. 
ಕ್ರಮೇಣ ಪ್ರವಾದಿವರ್ಯರಲ್ಲಿ(ಸು ಈ ' ಭಾರವನ್ನು ಸಹಸುವಂತಹ ಸಹನಾಶಕ್ತಿಯುಂಟಾದ ಬಳಿಕ سح‎ ಬಿಡುವುಗಳನ್ನು 
ನೀಡುವ ಅಗತ್ಮ ಉಳಿಯಲಿಲ್ಲ. 


ಚರ್ಚಾ ವಿಷಯಗಳು ۱ 
ಪ್ರವಾದಿವರ್ಯರಿಗ(ಸು ಸಾಂತ್ಸನ ನೀಡುವುದು ಈ ಅಧ್ಯಾಯದ ಮುಖ್ಯ ವಿಷಯ. ದಿವ್ಯವಾಣಿಯ ಅವತೀರ್ಣವು 
ಸ್ಥಗಿತಗೊಂಡಾಗ ಅವರಿಗೆ ಉಂಟಾಗಿದ್ದ ವ್ಯಥೆಯನ್ನು ಹೋಗಲಾಡಿಸುವುದು ಇದರ ಉದ್ದೇಶ. ಪ್ರಥಮತಃ ಪ್ರಕಾಶಮಯ 
ಹಗಲಿನ ಮತ್ತು ಪ್ರಶಾಂತ ಇರುಳಿನ ಆಣೆ ಹಾಕಿ- ತಮ್ಮ ಪ್ರಭು ಎಷ್ಟು ಮಾತ್ರಕ್ಕೂ ತಮ್ಮ ಕೈ ಬಿಡಲಿಲ್ಲ. ಅವನು 
ತಮ್ಮ ಮೇಲೆ ಬೇಸರಗೊಳ್ಳಲೂ ಇಲ್ಲ ಎಂದು ಅವರನ್ನು ಸಮಾಧಾನ ಪಡಿಸಲಾಗಿದೆ. ಆ ಬಳಿಕ ಇಸ್ಲಾಮಿನ ಪ್ರಚಾರದ. 
ಆರಂಭಿಕ ಹಂತದಲ್ಲಿ ನಿಮಗೆ ಎದುರಾಗುತ್ತಿರುವ ಈ ಕಷ್ಟಪಾಡುಗಳಿಲ್ಲ ತಾತ್ಕಾಲಿಕವಾದವುಗಳು. ಅನಂತರದ ಪ್ರಕಿಯೊಂದು 
ಕಾಲಘಟ್ಟವು ನಿಮ್ಮ ಪಾಲಿಗೆ ಹಿಂದಿನ ಕಾಲಘಟ್ಟಕ್ಕಿಂತ ಉತ್ತಮವಾಗುತ್ತಾ ಸಾಗುವುದು ಮತ್ತು ಶೀಘ್ರದಲ್ಲೇ ಅಲ್ಲಾಹನು 
ನಿಮಗೆ ಸಂತೋಷವಾಗಿ ಬಿಡುವಷ್ಟು ಕೃಪಾನುಗ್ರಹಗಳನ್ನು ನಿಮ್ಮ ಮೇಲೆ ವರ್ಷಿಸುವನು ಎಂಬ ಸುವಾರ್ತೆಯನ್ನು ಅವರಿಗೆ 
ನೀಡಲಾಗಿದೆ. ಇದು ಪವಿತ್ರ ಕುರ್‌ಆನಿನ, ಕ್ರಮೇಣ ನಿಜಗೊಂಡಂತಹ ಸುವ್ಯಕ್ತ ಭವಿಷ್ಕೋಕ್ತಿಗಳ ಪೈಕಿ ಒಂದಾಗಿದೆ. 
ಇದಾದ وب‎ ಅಲ್ಲಾಹನು ತನ್ನ ಆಪ್ತ ಪ್ರವಾದಿಯವರೊಡನೆಸ) ಹೀಗೆ ಹೇಳಿರುತ್ತಾನೆ- ನಾವು ನಿಮ್ಮನ್ನು ہا‎ 
ಬಿಟ್ಟೆವು ಮತ್ತು ನಿಮ್ಮ ಬಗ್ಗೆ ಬೇಸರಗೊಂಡೆವೆಂದು ನೀವು ವೃಥೆ ಪಡಲು ಕಾರಣವೇನು? ನಾವಂತೂ ನೀವು ಹುಟ್ಟಿದ 
ದಿನದಿಂದಲೇ ನಿಮ್ಮ ಮೇಲೆ ನಮ್ಮ ಅನುಗ್ರಹಗಳನ್ನು ವರ್ಷಿಸುತ್ತಾ ಬಂದಿದ್ದೇವೆ. ನೀವು ಅನಾಥರಾಗಿ ಜನಿಸಿದಿರಿ. 
ನಾವು ನಿಮ್ಮ ಪಾಲನೆ ಪೋಷಣೆಗಳ ಅತ್ಕುತ್ತಮ ವ್ಯವಸ್ಥೆ ಮಾಡಿದೆವು. ನೀವು ಸನ್ಮಾರ್ಗವನ್ನು ತಿಳಿಯದವರಾಗಿದ್ದಿರಿ. 


93. ಅದ್ದುಹಾ 1181 


ನಾವು ನಿಮಗೆ ಮಾರ್ಗದರ್ಶನ ಮಾಡಿದೆವು ನೀವು ಬಡವರಾಗಿದ್ದಿರಿ. ನಾವು ನಿಮ್ಮನ್ನು ಶ್ರೀಮಂತಗೊಳಿಸಿದೆವು. ನೀವು 
ಪ್ರಾರಂಭದಿಂದಲೇ ನಮ್ಮ ಮೆಚ್ಚುಗೆಗೆ ಪಾತ್ರರಾಗಿರುವವರು ಮತ್ತು ನಮ್ಮ ಕೃಪೆ, ಅನುಗ್ರಹಗಳು ಸದಾ ನಿಮ್ಮ ಜೊತೆಗೇ 
ಇವೆ ಎಂಬುದಕ್ಕೆ ಇವೆಲ್ಲ ಪುರಾವೆಗಳಾಗಿವೆ. 

ಕೊನೆಯದಾಗಿ ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) - ನಾವು ನಿಮಗೆ ಮಾಡಿರುವ ಉಪಕಾರಗಳಿಗೆ ಉತ್ತರಬಾಗಿ ನೀವು 
ದೇವನ ಇತರ ದಾಸರೊಂದಿಗೆ ಯಾವ ರೀತಿ ವರ್ತಿಸಬೇಕು ಮತ್ತು ನಮ್ಮ ಅನುಗ್ರಹಗಳಿಗೆ ಯಾವ ರೀತಿಯಲ್ಲಿ ಕೃತಜ್ಞತೆ 
ಸಲ್ಲಿಸಬೇಕು ಎಂದು ತಿಳಿಸಿಕೊಟ್ಟಿರುವನು. 


112 ಕುರ್‌ಆನ್‌ ವ್ಯಾಖ್ಯಾನ 


ys‏ سر 


ವ 


BV 
RE ss تا کین‎ 2 ASG LL H) Ks 
Uy 24 20 65 ಮಿ SEI B8M أكَ ون‎ 
NEC BEE AE II تھی ه1‎ IE As Bk 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-11 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-11) ಪ್ರಕಾಶಮಯ ಹಗಲಿನಾಣೆ,! ಮತ್ತು ರಾತ್ರಿಯಾಣೆ - ಅದು ಪ್ರಶಾಂತವಾಗಿ ಆವರಿಸುವಾಗ" 
(ಸಂದೇಶವಾಹಕರೇ) ನಿಮ್ಮ ಪ್ರಭು ನಿಮ್ಮ ನ್ನು ಖಂಡಿತ ಕೈ ಬಿಡಲಿಲ್ಲ ಮತ್ತು ಅವನು ಕೋಪಿಸಲೂ مو‎ 
ಮತ್ತು ಖಂಡಿತವಾಗಿಯೂ ಅನಂತರದ ಕಾಲಘಟ್ಟವು ನಿಮ್ಮ ಪಾಲಿಗೆ ಮುಂಚಿನ ಕಾಲಘಟ್ಟಕ್ಕಿಂತ 
ಉತ್ತಮವಾಗಿರುವುದು.* ಸದ್ಯದಲ್ಲೇ ನಿಮ್ಮ ಪ್ರಭು, ನೀವು ಸಂತುಷ್ಪರಾಗುವಷ್ಟನ್ನು ನಿಮಗೆ ಕೊಡುವನು. 
ಅವನು ನಿಮ್ಮನ್ನು ಅನಾಥನಾಗಿ ಕಂಡು ಆಶ್ರಯವನ್ನು ಒದಗಿಸಲಿಲ್ಲವೇ? ಮತ್ತು ನಿಮ್ಮನ್ನು ಸನ್ಮಾರ್ಗ 
ವರಿಯದವರಾಗಿ ಕೆಂಡು ಮಾರ್ಗದರ್ಶನ ಮಾಡಲಿಲ್ಲವೇ? ನಿಮ್ಮನ್ನು ನಿರ್ಗತಿಕನಾಗಿ ಕಂಡು ಸ್ಥಿತಿವಂತನಾಗಿ 


1. ಇಲ್ಲಿ 'ದುಹಾ' ಎಂಬ ಪದವನ್ನು ರಾತ್ರಿಯ ವಿರುದ್ಧ ಬಳಸಲಾಗಿದೆ. ಆದುದರಿಂದ ಇದರ ಅರ್ಥ ಪ್ರಕಾಶಮಯ 
ಹಗಲು ಎಂದಾಗುತ್ತದೆ. ಇದರ ಉದಾಹರಣೆ, ಸೂರಃ ಅಲ್‌ ಅಲ್‌ರಾಫ್‌ನ 97-98ನೆಯ ಸೂಕ್ತಗಳಲ್ಲೂ ಸಿಗುತ್ತದೆ. ಈ 
ಸೂಕ್ತಗಳಲ್ಲೂ 'ದುಹಾ' ಪದವು ರಾತ್ರೆಯ ವಿರೋಧಾರ್ಥದಲ್ಲಿ ಪ್ರಯೋಗವಾಗಿರುವುದರಿಂದ ಇದರ ಅರ್ಥ ಪೂರ್ವಾಹ್ನ ಎಂದಲ್ಲ, 
ಬದಲಾಗಿ ಹಗಲು ಎಂದಾಗಿದೆ. 

2. ಮೂಲದಲ್ಲಿ ರಾತ್ರಿಗೆ, 'ಸಜಾ' ಎಂಬ ಪದ ಪ್ರಯೋಗವಾಗಿದೆ. ಇದರಲ್ಲಿ ಕತ್ತಲು ಕವಿಯುವ ಅರ್ಥ ಮಾತ್ರವಲ್ಲ, 
ಮೌನ ಮತ್ತು ಶಾಂತಿ ಆವರಿಸುವ ಅರ್ಥವೂ ಸೇರಿಕೊಂಡಿದೆ. ರಾತ್ರಿಯ ಈ ಗುಣಕ್ಕೆ, ಮುಂದೆ ತಿಳಿಸಲಾಗುತ್ತಿರುವ ವಿಷಯ 
'ದೊಂದಿಗೆ ಗಾಢ ಸಂಬಂಧವಿದೆ. 

3. ವರದಿಗಳಿಂದ ತಿಳಿದು ಬರುವಂತೆ ಸ್ವಲ್ಪ ಕಾಲ ಪ್ರವಾದಿವರ್ಯರಿಗೆಸ) ದಿವ್ಯವಾಣಿ ಅವತೀರ್ಣವಾಗುವುದು 
ಸ್ಥಗಿತವಾಗಿತ್ತು. ಈ ಕಾಲಾವಧಿಯು ಎಷ್ಟು ದೀರ್ಪವಾಗಿತ್ತೆಂಬ ಬಗ್ಗೆ ವಿಭಿನ್ನ ವರದಿಗಳಿವೆ. دہ‎ ಜುರೈಜ್‌ ಅವರು 12 
ದಿನಗಳೆಂದೂ, ಕಲಬೀಯವರು 15 ದಿನಗಳೆಂದೂ, ಇಬ್ಲ್‌ ಅಬ್ಬಾಸ್‌(ರ) 25 ದಿನಗಳೆಂದೂ ಸುದ್ದೀ ಮತ್ತು ಮುಕಾತಿಲ್‌ 40 
ದಿನಗಳೆಂದೂ ಹೇಳಿರುತ್ತಾರೆ. ಅಂತು ಅದು ಪ್ರವಾದಿವರ್ಯರು(ಸ) ತೀವ್ರ ದುಃಖಕ್ಕೀಡಾಗುವಷ್ಟು ಮತ್ತು ಅವರ ವಿರೋಧಿಗಳು, - 
ಮುಹಮ್ಮದ್‌ರನ್ನು(ಸ) ಅವರ ದೇವನು ಕೈ ಬಿಟ್ಟು ಬಿಟ್ಟಿದ್ದಾನೆ ಎಂದು ಮೂದಲಿಸಲಾರಂಭಿಸುವಷ್ಪು ದೀರ್ಪುವಾಗಿತ್ತು. (ಇಬ್ನ್‌ 
ಜರೀರ್‌, ತಬ್ರಾನಿ) ಇಂತಹ ಸ್ಥಿತಿಯಲ್ಲಿ ಪ್ರವಾದಿವರ್ಯರು(ಸ) ಸಹಜವಾಗಿಯೇ ತುಂಬಾ ದುಃಖಿತರಾಗಿದ್ದರೆಂಬ ಬಗ್ಗೆ ಅನೇಕ 
ವರದಿಗಳಿವೆ. ನನ್ನ ಪ್ರಭು ನನ್ನ ಬಗ್ಗೆ ಬೇಸರಗೊಂಡು ಸತ್ಮ-ಮಿಥೃಗಳ ಈ ಹೋರಾಟದಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು 


ಕಾಂಡ-30 


93. ಅದ್ದುಹಾ 1183 


ಬಿಡಲು ಕಾರಣವಾಗುವಂತಹ ಯಾವುದಾದರೂ 'ಶಪ್ಪು ನನ್ನಿಂದ ಸಂಭವಿಸಿ ಹೋಯಿತೇ ಎಂದು ಈ ದಿನಗಳಲ್ಲಿ ಪ್ರವಾದಿ 
ವರ್ಯರಿಗ(ಸು ಆಗಾಗ ಸಂಶಯವಾಗುತ್ತಿತ್ತು. ಇದೇ ಸ್ಥಿತಿಯಲ್ಲಿ ಅವರಿಗೆ ಸಾಂತೃನ ನೀಡಲಿಕ್ಕಾಗಿ ಈ ಅಧ್ಯಾಯ ಅವತೀರ್ಣ 
ಗೊಂಡಿದೆ. ಇದರಲ್ಲಿ ಪ್ರಕಾಶಮಯ ಹಗಲಿನ ಮತ್ತು ಮೌನವಾದ ರಾತ್ರಿಯ ಆಣೆ 'ಹಾಕಿ ಪ್ರವಾದಿವರ್ಯರೊಡನೆ(ಸ) ಹೇಳಿರುವುದೇ 
ನೆಂದರೆ-ಹಗಲು ಪ್ರಕಾಶಮಾನವಾಗಿರುವುದು ಮತ್ತು ಇರುಳು ಅಂಧಕಾರಮಯವೂ ಪ್ರಶಾಂತವೂ ಆಗಿರುವುದು ಅಲ್ಲಾಹನು 
ಹಗಲು ಹೊತ್ತಿನಲ್ಲಿ ಜನರಿಂದ ಸಂತುಷ್ಪನೂ ರಾತ್ರೆಯ ವೇಳೆ ಅಸಂತುಷ್ಟನೂ ಆಗಿರುತ್ತಾನೆಂಬ ಕಾರಣದಿಂದಲ್ಲ. ಇವೆರಡು 
ಸ್ಲಿತಿಗಳೂ ಒಂದು ಮಹತ್ವಪೂರ್ಣ ಯುಕ್ತಿ ಹಾಗೂ ಔಚಿತ್ಯದ ಆಧಾರದಲ್ಲಿ ಸಂಭವಿಸುತ್ತವೆ. ಇದೇ ರೀತಿ ಕೆಲವೊಮ್ಮೆ ನಿಮಗೆ 
ದಿವ್ಯವಾಣಿಯನ್ನು ನೀಡುವುದು ಮತ್ತು ಕೆಲವೊಮ್ಮೆ ನೀಡೆದಿರುವುದು ಕೂಡಾ ಯುಕ್ತಿ, ಮತ್ತು ಔಚಿತ್ಮಗಳ ಆಧಾರದಲ್ಲೇ ಹೊರತು 
ಅಲ್ಲಾಹನ ಸಂತೋಷ ಅಥವಾ ಬೇಸರದ ಆಧಾರದಲ್ಲಿ ಅಲ್ಲ. ಈ ವಿಷಯದೊಂದಿಗೆ ಪ್ರಸ್ತುತ ಆಣೆಗೆ ಇರುವ ಇನ್ನೊಂದು 
ಸಂಬಂಧವೇನೆಂದರೆ- ಮನುಷ್ಯನ ಮೇಲೆ ಹಗಲಿನ ಬೆಳಕೇ ನಿರಂತರವಾಗಿ ಸದಾ ಅವರಿಸಿಕೊಂಡಿದ್ದರೆ ಅದು ಅವನನ್ನು ದಣಿಸಿ 
ಬಿಡುವುದು. ಆದುದರಿಂದ ಒಂದು ನಿರ್ದಿಷ್ಟ ಕಾಲದ ವರೆಗೆ ಮಾತ್ರ ಹೆಗಲು ಇದ್ದು ಅನಂತರ ಮನುಷ್ಯನಿಗೆ ವಿಶ್ರಾಂತಿ 
ಸಿಗುವಂತಾಗಲ ರಾತ್ರಿಯು ಬರಬೇಕಾದುದು ಅತ್ಮವಶ್ಯಕವಾಗಿದೆ. ಇದೇ ರೀತಿ, ದಿವ್ಯವಾಣಿಯ ಪ್ರಕಾಶವು ನಿರಂತರವಾಗಿ 
ಬೀಳುತ್ತಲೇ ಇದ್ದರೆ ನಿಮ್ಮ ನರನಾಡಿಗಳು ಅದನ್ನು ಸಹಿಸಿಕೊಳ್ಳಲಾರವು. ಆದುದರಿಂದ ದಿವ್ಯವಾಣಿಯ ಅವಶೀರ್ಣವನ್ನು ತಡೆಯ 
ಲಾದಂತಹ ಅವಧಿಗಳನ್ನು ಆಗಾಗ ತರುವುದು ಕೂಡಾ ಅಲ್ಲಾಹನ ಯುಕ್ತಿಯ ಆಧಾರದಲ್ಲೇ ಆಗಿದೆ. ದಿವ್ಯವಾಣಿಯ ಅವಶೀರ್ಣ 
ದಿಂದ ನಿಮ್ಮ ಮೇಲೆ ಉಂಟಾಗುವ ಒತ್ತಡದ ಪ್ರಭಾವವನ್ನು ನಿವಾರಿಸಿ ನಿಮಗೆ ನೆಮ್ಮದಿಯುಂಟಾಗುವಂತಾಗಲು ಹೀಗೆ 
ಮಾಡಲಾಗುತ್ತದೆ. ಈ ರೀತಿಯ ದಿವ್ಯವಾಣಿಯೆಂಬ ಸೂರ್ಯನ ಉದಯವು ಉಜ್ವಲ ಹಗಲಿಗೂ, ಅದು ಸ್ಥಗಿತವಾಗುವ 
ಅವಧಿಯು ಪ್ರಶಾಂತ ಇರುಳಿಗೂ ಸಮಾನವಾಗಿರುವಂತಿದೆ. 

4. ಮೇಲ್ನೋಟಕ್ಕೆ, ವಿಜಯದ ಯಾವುದೇ ಸೂಚನೆಯು ದೂರ ದೂರದ ವರೆಗೂ ಕಾಣಿಸದಂತಹ ಸ್ಥಿತಿಯಲ್ಲಿ ಅಲ್ಲಾಹನು 
ಪ್ರವಾದಿವರ್ಯರಿಗೆ(ಸ) ಈ ಸುವಾರ್ತೆ ನೀಡಿದ್ದನು. ಆಗ ಅಲ್ಲಾಹನು ಪ್ರವಾದಿವರ್ಯರೊಡನೆ(ಸು- ತಾವು ಆರಂಭ ಕಾಲದ ಕಷ್ಟ 
ಗಳಿಂದ ಕಿಂಚಿತ್ತೂ ಗಾಬರಿಗೊಳ್ಳಬಾರದು. ಅನ೦ತರ- ಬರುವ ಪ್ರತಿಯೊಂದು ಕಾಲವೂ ಮೊದಲಿನ ಕಾಲಕ್ಕಿಂತ ಉತ್ತಮವಾಗಿರುವುದು. 
ತೆಮ್ಮ ಶಕ್ತಿ ಮತ್ತು ಗೌರವಾದರಗಳು ನಿರಂತರ ಹೆಚ್ಚುತ್ತಾ ಹೋಗುವುವು. ತಮ್ಮ ಪ್ರಭಾವವು ಹೆಚ್ಚೆಚ್ಚು ವ್ಯಾಪಿಸುತ್ತಾ ಹೋಗುವುದು 
ಎಂದು ಹೇಳಿದನು. ಇನ್ನು ಈ ವಾಗ್ದಾನವು ಈ ಲೋಕಕ್ಕೆ ಮಾತ್ರ ಸೀಮಿತವಲ್ಲ. ಪರಲೋಕದಲ್ಲಿ ನಿಮಗೆ ಸಿಗಲಿರುವ ಗೌರವ 
ಮತ್ತು ಸ್ಥಾನಮಾನಗಳು ಈ ಲೋಕಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುವುವು ಎಂಬ ವಾಗ್ದಾನವೂ ಇದರಲ್ಲಿ ಸೇರಿದೆ. 

5. ಅರ್ಥಾತ್‌- ಸ್ವಲ್ಪ ತಡವಾದೀತಾದರೂ, ನಿಮ್ಮ ಪ್ರಭುವಿನ ಕೊಡುಗೆ ಮತ್ತು ಅನುಗ್ರಹಗಳು, ನೀವು ಸಂತೋಷಪಡುವಷ್ಟು 
ಪ್ರಮಾಣದಲ್ಲಿ ನಿಮ್ಮ ಮೇಲೆ ವರ್ಷಿಸುವ ಸಮಯ ದೂರವಿಲ್ಲ. ಈ ವಾಗ್ದಾನವು ಪ್ರವಾದಿವರ್ಯರ(ಸ) ಜೀವಮಾನದಲ್ಲೇ 
ಸಂಪೂರ್ಣಗೊಂಡು, ಅಖಿಲ ಅರಬ್‌ ದೇಶವೇ ಅವರ ಅಧೀನಕ್ಕೆ ಬಂತು ಮತ್ತು 'ಲಾ ಇಲಾಹ ಇಲ್ಲಲ್ಲಾಹ್‌' (ಅಲ್ಲಾಹನ 
ಹೊರತು ಬೇರೆ ಆರಾಧ್ಯನಿಲ್ಲ) ಎಂಬ ದ್ವನಿ ಆ ದೇಶದಾದ್ಯಂತ ಮೊಳಗಿತು. ವಿಧೇಯತೆಯೊಂದಿಗೆ ಜನರ ತಲೆಗಳು ಬಾಗಿದ್ದು 
ಮಾತ್ರವಲ್ಲ ಅವರ ಮನಸ್ಸುಗಳೂ ಶರಣಾದವ್ಪ. ವಿಶ್ವಾಸ, ಆಚಾರ ಮತ್ತು ಕರ್ಮಗಳ ರಂಗದಲ್ಲಿ ಒಂದು ಮಹಾಕ್ರಾಂಶಿಯುಂಟಾಯಿತು. 
ಅಜ್ಞಾನದ ಪಾತಾಳದಲ್ಲಿದ್ದ ಒಂದು ಜನಾಂಗವು ಕೇವಲ 23 ವರ್ಷಗಳಲ್ಲಿ ಈ ರೀತಿ ಬದಲಾಗಿ ಬಿಟ್ಟಿ ಉದಾಹರಣೆಯು ಮಾನವ 
ಇತಿಹಾಸದಲ್ಲೇ ಬೇರೆ ಇಲ್ಲ. ತರುವಾಯ ಪ್ರವಾದಿವರ್ಯರಿಂದ(ಸ) ಆರಂಭಿಸಲ್ಪಟ್ಟ ಈ ಆಂದೋಲನವು ಏಶಿಯಾ ಆಫ್ರಿಕಾ 
ಮತ್ತು ಯುರೋಪ್‌ ಖಂಡಗಳ ಬಹುದೊಡ್ಡ ಭಾಗಗಳಲ್ಲಿ ಹಬ್ಬಿತು. ಭೂಮಿಯ ಮೂಲೆ ಮೂಲೆಗೂ ಅದರ ಪ್ರಭಾವ ಹರಡಿತು. 
ಇದು ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ಈ ಲೋಕದಲ್ಲಿ ಕೊಟ್ಟ ಪುರಸ್ಕಾರ. ಇನ್ನು ಪರಲೋಕದಲ್ಲಿ ಅವರಿಗೆ ನೀಡಲಿರುವ 
ಅನುಗ್ರಹಗಳ ಮಹಾನತೆಯನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. (ಸೂರಃ ತಾಹಾದ 112ನೆಯ ಟಿಪ್ಪಣಿಯನ್ನು ನೋಡಿರಿ) 

6. ಅರ್ಥಾತ್‌- ನಿಮ್ಮನ್ನು ಬಿಟ್ಟು ಬಿಡುವ ಮತ್ತು ನಿಮ್ಮೊಂದಿಗೆ ಬೇಸರಗೊಳ್ಳುವ ವಿಷಯವಂತಿರಲಿ, ನಾವಂತು ನೀವು 
ಅನಾಥರಾಗಿ ಜನಿಸಿದಾಗಿನಿಂದಲೇ ನಿಮ್ಮ ಮೇಲೆ ಕೃಪೆ ತೋರುತ್ತ ಬಂದಿದ್ದೇವೆ. ನಿಮ್ಮ ತಾಯಿ ಮಾತ್ರವಲ್ಲ, ಅವರ ಬಳಿಕ 
ನಿಮ್ಮ ಪಿತಾಮಹ ಮತ್ತು ಅವರ ಬಳಿಕ ನಿಮ್ಮ ಚಿಕ್ಕಪ್ಪನವರು ನಿಮ್ಮನ್ನು ಎಷ್ಟೊಂದು ಪ್ರೀತಿ, ವಾತ್ಸಲ್ಯ ಮತ್ತು ಶ್ರದ್ಧೆಯೊಂದಿಗೆ 
ಪೋಷಿಸಿದರೋ ಅದಕ್ಕಿಂತ ಹೆಚ್ಚಿನದನ್ನು ಒಬ್ಬ ತಂದೆ ಕೂಡಾ ಮಾಡಲಾರ. 

7. ಮೂಲದಲ್ಲಿ 'ದಾಲ್ಲನ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದು 'ದಲಾಲತ್‌' ಎಂಬ ಮೂಲದಿಂದ ಹೊರಟಿದೆ. 
ಈ ಪದವು ಅರಬೀ ಭಾಷೆಯಲ್ಲಿ ಅನೇಕ ಅರ್ಥಗಳಲ್ಲಿ ಪ್ರಯೋಗವಾಗುತ್ತದೆ. ಇದರ ಒಂದರ್ಥ ದಾರಿಗೆಟ್ಟವನು ಎಂದು. 
ಇನ್ನೊಂದರ್ಥ ದಾರಿ ಯಾವುದೆಂದು ಅರಿಯದೆ ತನ್ನ ಮುಂದಿರುವ ಅನೇಕ ಬಾರಿಗಳ ಪೈಕ ಯಸವುದರಲ್ಲಿ ನಡೆಯಲಿ ಎಂದು 


ಕಾಂಡ-30 


1184 ಕುರ್‌ಆನ್‌ ವ್ಯಾಖ್ಯಾನ 


٤ DEES oy Ay RE گلا‎ EGE تل‎ 
1A 


ಮಾಡಲಿಲ್ಲವೇ? ಆದುದರಿಂದ ಅನಾಥನ ಮೇಲೆ ಕಾಠಿಣ್ಯ ತೋರಬೇಡಿರಿ ಮತ್ತು ಯಾಚಕನನ್ನು ಜರೆಯಬೇಡಿರಿ? 
ಮತ್ತು ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಪ್ರಕಟಪಡಿಸಿರಿ.! 


ಒಂದೆಡೆ ಬೆರಗಾಗಿ ನಿಂತವನು. ತನ್ನವರಿಂದ ಕಳೆದು ಹೋದವನು ಎಂಬರ್ಥವೂ ಇದಕ್ಕಿದೆ. ಮರುಭೂಮಿಯಲ್ಲಿ ಒಂಟಿಯಾಗಿ 
ನಿಂತಿರುವ می‎ ಅರಬಿ ಭಾಷೆಯಲ್ಲಿ 'ದಾಲ್ಡ? ಎನ್ನುತ್ತಾರೆ. ಯಾವುದಾದರೂ ವಸ್ತು ನಷ್ಟಗೊಳ್ಳುವುದಕ್ಕೆ, ಉದಾಃ ಪ್ರತಿಕೂಲ 
ಪರಿಸ್ಥಿತಿಯಿಂದಾಗಿ ಹಾಳಾಗುತ್ತಿರುವ ವಸ್ತುವಿಗೆ ದಲಾಲ್‌ ಎನ್ನುತ್ತಾರೆ. ಅಲಕ್ಷ್ಯಕ್ಕೂ 'ದಲಾಲ್‌' ಎಂಬ ಪದ ಪ್ರಯೋಗವಾಗುತ್ತದೆ. 
ಈ ವಿವಿಧ ಅರ್ಥಗಳ ಪೈಕಿ ಮೊದಲಿನ ಅರ್ಥ ಇಲ್ಲಿ ಅನ್ವಯಿಸುವುದಿಲ್ಲ. ಏಕೆಂದರೆ ಪ್ರವಾದಿವರ್ಯರ(ಸ) ಬಾಲ್ಕದಿಂದ 
ಪ್ರವಾದಿತ್ಸದ ಆರಂಭದ ವರೆಗಿನ ಪರಿಸ್ಥಿತಿಗಳ ಬಗ್ಗೆ ಲಭ್ಯವಿರುವ ಇತಿಹಾಸದಲ್ಲೆಲ್ಲೂ ಅವರು ಎಂದಾದರೂ ವಿಗ್ರಹಾರಾಧನೆ, 
ಬಹುದೇವಾರಾಧನೆ ಅಥವಾ ನಾಸ್ತಿಕತೆಯಲ್ಲಿ ತೊಡಗಿದ ಅಥವಾ ತಮ್ಮ ಜನಾಂಗದಲ್ಲಿ ಕಂಡು ಬರುತ್ತಿದ್ದಂತಹ ಅಜ್ಞಾನಜನ್ಮ 
ಆಚಾರ, ಸಂಪ್ರದಾಯ ಅಥವಾ ಕಟ್ಟಳೆಗಳಲ್ಲಿ ಎಂದಾದರೂ ಪಾಲ್ಗೊಂಡ ಯಾವ ಸುಳಿವೂ ಸಿಗುವುದಿಲ್ಲ. ಆದುದರಿಂದ 'ವವಜದಕ 
ದಾಲ್ದನ್‌' ಎಂಬುದರ ಅರ್ಥವು ಅಲ್ಲಾಹನು ಅವರನ್ನು ವಿಚಾರ ಅಥವಾ ಆಚಾರಗಳಲ್ಲಿ ಪಥಭ್ರಷ್ಟರಾಗಿರುವ ಸ್ಥಿತಿಯಲ್ಲಿ ಕಂಡನು 
ಎಂದಾಗಿರಲಿಕ್ಕಂತೂ ಸಾಧ್ಯವಿಲ್ಲ. ಆದರೆ ಉಳಿದ ಅರ್ಥಗಳು ಯಾವುದಾದರೊಂದು ವಿಧದಲ್ಲಿ ಇಲ್ಲಿ .ಉದ್ದೇಶಿತವಾಗಿರಲು 
ಸಾಧ್ಯವಿದೆ ಅಥವಾ ಒಂದೊಂದು ರೀತಿಯಲ್ಲಿ ಈ ಎಲ್ಲ ಅರ್ಥಗಳೂ ಉದ್ದೇಶಿತವಾಗಿರಬಹುದು. ಪ್ರವಾದಿತೃಕ್ಕೆ ಮುಂಚೆ 
ಮುಹಮ್ಮದ್‌ರು(ಸ) ಅಲ್ಲಾಹನ ಅಸ್ತಿತ್ವ ಮತ್ತು ಅವನ ಏಕತೆಯಲ್ಲಿ ವಿಶ್ವಾಸವುಳ್ಳವರಾಗಿದ್ದರೆಂಬುದು ಖಚಿತ. ಅವರ ಜೀವನವು 
ಪಾಪಗಳಿಂದ ವಿರಹಿತವಾಗಿದ್ದು ಅವರು ಅತ್ಯುತ್ತಮ ನೈತಿಕ ಗುಣಗಳನ್ನು ಹೊಂದಿದವರಾಗಿದ್ದರು. ಆದರೆ, ಅವರಿಗೆ ಸತ್ಯಧರ್ಮದ 
ಮತ್ತು ಅದರ. ತತ್ಸಾದರ್ಶಗಳ ಜ್ಞಾನವಿರಲಿಲ್ಲ. ಕುರ್‌ಆನಿನಲ್ಲೇ ಒಂದೆಡೆ "ಗ್ರಂಥವೆಂದರೇನು ಎಂಬುದಾಗಲಿ, ಸತ್ಯವಿಶ್ವಾಸವೆಂದರೇನು 
ಎಂಬುದಾಗಲಿ ನಿಮಗೆ ತಿಳಿದಿರಲಿಲ್ಲ" ಎಂದು ಹೇಳಲಾಗಿದೆ. (ಸೂರಃ ಅಶ್ಯೂರಾ: 52) ಈ ಸೂಕ್ತದ ಅರ್ಥ- ಪ್ರವಾದಿವರ್ಯರು(ಸ) 
ಒಂದು ಅಜ್ಞಾನಜನ್ಮ ಸಮಾಜದಲ್ಲಿ ಬೆಳೆದಿದ್ದರು ಮತ್ತು ಪ್ರವಾದಿತಕ್ಕೆ ಮುಂಚೆ ಅವರ ವ್ಯಕ್ತಿತ್ವ ಓರ್ವ ಮಾರ್ಗದರ್ಶಿ ಹಾಗೂ 
ನಾಯಕನೆಂಬ ನೆಲೆಯಲ್ಲಿ ವ್ಯಕ್ತವಾಗಿರಲಿಲ್ಲ ಎಂದೂ ಆಗಿರಬಹುದು ಅಥವಾ ಇದರ ಅರ್ಥ - ಅಜ್ಞಾನವೆಂಬ ಮರುಭೂಮಿಯಲ್ಲಿ 
ಅವರು ಒಂದು ಒಂಟಿ ವೃಕ್ಷದಂತೆ ನಿಂತಿದ್ದರು. ಫಲ ನೀಡುವ ಮತ್ತು ಒಂದು ಸಂಪೂರ್ಣ ತೋಟಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ 
ಅವರಲ್ಲಿತ್ತಾದರೂ ಪ್ರವಾದಿತ್ವಕ್ಕಿಂತ ಮುಂಚೆ ಈ ಸಾಮರ್ಥ್ಯ ಉಪಯುಕ್ತವಾಗಿರಲಲ್ಲ ಎಂದೂ ಇರಬಹುದು. ಅಲ್ಲಾಹನು 
ಪ್ರವಾದಿವರ್ಯರಿಗೆ(ಸ) ಕೊಟ್ಟಿದ್ದ ಅಸಾಧಾರಣವಾದ ಸಾಮರ್ಥ್ಯಗಳು ಅಜ್ಞಾನಕಾಲದ ಪ್ರತಿಕೂಲ ವಾತಾವರಣದಲ್ಲಿ ನಷ್ಟವಾಗುತ್ತಿದ್ದುವು 
ಎಂಬ ತಾತ್ಸರ್ಯವೂ ಇದಕ್ಕಿರಬಹುದು. 'ದಲಾಲನನ್ನು ಅಲಕ್ಸೈದ ಅರ್ಥದಲ್ಲೂ ತೆಗೆದುಕೊಳ್ಳಬಹುದು. ಅರ್ಥಾತ್‌- ಅವರಿಗೆ 
ಅಲ್ಲಾಹನು ಪ್ರವಾದಿತ್ವ ನೀಡಿದ ಬಳಿಕ ತಿಳಿಸಿದಂತಹ ವಿಷಯಗಳ ಕುರಿತು ಪ್ರವಾದಿತ್ವಕ್ಕೆ ಮುಂಚೆ ಅವರು ಬೋಧರಹಿತರಾಗಿದ್ದರು. 
ಈ ವಿಷಯವನ್ನು ಕುರ್‌ಅನಿನಲ್ಲೇ ಒಂದೆಡೆ ಹೇಳಲಾಗಿದೆ, "ಈ ಮುಂಚೆ ನೀವು ಈ ನಿಷಯಗಳ ಕುರಿತು ಬೋಧರಹಿತರಾಗಿದ್ದಿರಿ." 
(ಯೂಸುಫ್‌-3) (ಸೂರಃ ಅಲ್‌ ಬಕರಃದ 282 ಮತ್ತು ಸೂರಃ ಅಶ್ಕುಅರಾದ 20ನೆಯ ಸೂಕ್ತಗಳನ್ನೂ ನೋಡಿರಿ) 

8. ಪ್ರವಾದಿವರ್ಯರಿಗೆ(ಸ) ಅವರ ತಂದೆಯವರಿಂದ ಸಿಕ್ಕಿದ ವಾರೀಸು ಸೊತ್ತೆಂದರೆ, ಒಂದು ಒಂಟೆ ಮತ್ತು ಒಬ್ಬ ದಾಸಿ 
ಮಾತ್ರ. ಹೀಗೆ ಅವರ ಜೀವನವು ಬಡತನದ ಸ್ಥಿತಿಯಲ್ಲಿ ಆರಂಭವಾಗಿತ್ತು. ಅನಂತರ ಅತ್ಯಂತ ಶ್ರೀಮಂತ ಕುರೈಖ್‌ ಮಹಿಳೆ 
ಖದೀಜಾ(ರ) ಅವರನ್ನು ವ್ಯಾಪಾರದಲ್ಲಿ ತನ್ನ ಪಾಲುದಾರರಾಗಿ ಸೇರಿಸಿಕೊಂಡರು. ಆಮೇಲೆ ಅವರನ್ನು ವಿವಾಹ ಮಾಡಿಕೊಂಡರು. 
ಆಗ ವ್ಯಾಪಾರದ ಎಲ್ಲ ಹೊಣೆಯನ್ನು ಪ್ರವಾದಿವರ್ಯರೇ(ಸ) ವಹಿಸಿಕೊಂಡರು. ಈ ರೀತಿ ಅವರು ಶ್ರೀಮಂತರಾದರು. ತಮ್ಮ 
ಶ್ರೀಮಂತಿಕೆಗಾಗಿ ಅವರೇನೂ ಪತ್ನಿಯ ಸಂಪತ್ತನ್ನು ಅವಲಂಬಿಸಿರಲಿಲ್ಲ. ವಾಸ್ತವದಲ್ಲಿ ಖದೀಜಾರ(ರ) ವ್ಯಾಪಾರವನ್ನು ಅಭಿವೃದ್ದಿ 
'ಗೊಳಿಸುವಲ್ಲಿ ಪ್ರವಾದಿವರ್ಯರ(ಸ) ಪರಿಶ್ರಮ ಮತ್ತು ಪ್ರತಿಭೆಯು ಪ್ರಮುಖ ಪಾತ್ರ ವಹಿಸಿತ್ತು. : 

۰: 9. ಅರ್ಥಾತ್‌- ಒಂದು ಕಾಲದಲ್ಲಿ ಸ್ವತಃ ನೀವೂ ಅನಾಥರಾಗಿದ್ದು ಅಲ್ಲಾಹನು ನಿಮ್ಮ ಮೇಲೆ ಅನುಗ್ರಹ ತೋರಿ, 
ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ನೆರವಾದನು. ಈ ಉಪಕಾರಕ್ಕಾಗಿ ಕೃತಜ್ಞತೆ ತೋರುವ ಬಗೆ ಹೇಗೆಂದರೆ, ನಿಮ್ಮ ಕೈಯಿಂದ 


45 


ಎಂದೂ ಯಾವುದೇ ಅನಾಥರ ಮೇಲೆ ಅಕ್ರಮವಾಗದಂತೆ ನೋಡಿಕೊಳ್ಳಬೇಕು. 


ಕಾಂಡ-30 


1185 سہچھت۔ .93 


10. ಇದಕ್ಕೆ ಎರಡು ಅರ್ಥಗಳಿವೆ. ಯಾಚಕ ಎಂಬುದನ್ನು ಸಹಾಯ ಯಾಚಕನೆಂಬ ಅರ್ಥದಲ್ಲಿ ತೆಗೆದುಕೊಂಡರೆ, 
ಅವನಿಗೆ ಸಹಾಯ ಮಾಡಲು ನಿಮ್ಮಿಂದ ಸಾಧ್ಯವಿದ್ದರೆ ಮಾಡಿರಿ. ಇಲ್ಲವಾದರೆ ಸೌಮ್ಯವಾಗಿ ಇಲ್ಲವೆನ್ನಿರಿ. ಏನಿದ್ದರೂ ಅವನನ್ನು 
ಗದರಿಸ ಬೇಡಿರಿ ಎಂದಾಗುತ್ತದೆ. ಈ ಅರ್ಥದ ದೃಷ್ಟಿಯಿಂದ ಇದು "ನಿಮ್ಮನ್ನು ಬಡವನಾಗಿ ಕಂಡು, ಸ್ಥಿತಿವಂತನಾಗಿ 
ಮಾಡಲಿಲ್ಲವೇ?" ಎಂಬ ಉಪಕಾರಕ್ಕೆ ಉತ್ತರವಾಗಿ ನೀಡಿದ ಆದೇಶವಾಗಿದೆ. ಇನ್ನು ಯಾಚಕೆ ಎಂಬುದನ್ನು ಪ್ರಶ್ನಿಸುವವನು 
ಅಂದರೆ, ಧರ್ಮದ ಯಾವುದಾದರೂ ಆದೇಶದ ಬಗ್ಗೆ ಅಥವಾ ಯಾವುದಾದರೂ ಸಮಸ್ಯೆಯ ಪರಿಹಾರದ ಬಗ್ಗೆ ಪ್ರಶ್ನಿಸುವವನು 
ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ ಇದರ ತಾತ್ಸರ್ಯ- ಹಾಗೆ ಪ್ರಶ್ನಿಸಲು ಬಂದವನು ಎಂತಹ ಅಜ್ಞಾನಿ ಹಾಗೂ ಒರಟು 
ವ್ಯಕ್ತಿಯಾಗಿದ್ದರೂ, ಮೇಲ್ನೋಟಕ್ಕೆ ಎಷ್ಟೇ ಅಸಭ್ಮ ರೀತಿಯಲ್ಲಿ ಪ್ರಶ್ನೆ ಕೇಳಿದರೂ ಅಥವಾ ತನ್ನ ಸಮಸೆಯನ್ನು ಎಷ್ಟು ಕೆಟ್ಟ 
ರೀತಿಯಲ್ಲಿ ಮುಂದಿಟ್ಟರೂ ನೀವಂತೂ ವಾತ್ಸಲ್ಕದಿಂದಲೇ ಅವನಿಗೆ ಉತ್ತರ ಕೊಡಿರಿ. ತಮ್ಮ ಜ್ಞಾನದ ಬಗ್ಗೆ ಅಹಂಭಾವವುಳ್ಳ 
ಒರಟು ಸ್ವಭಾವದ ವ್ಯಕ್ತಿಗಳಂತೆ, ಅತನನ್ನು ಗದರಿಸಿ ದೂರ ಓಡಿಸಬೇಡಿರಿ ಎಂದಾಗುತ್ತದೆ. ಈ ಅರ್ಥದ ದೈಷ್ಟಿಯಿಂದ ಇದು 
ನಿಮ್ಮನ್ನು ಸನ್ಮಾರ್ಗವರಿಯದವರನ್ನಾಗಿ ಕಂಡು ಮಾರ್ಗದರ್ಶನ ನೀಡಲಿಲ್ಲವೇ? - ಎಂಬ ಉಪಕಾರಕ್ಕುತ್ತರವಾಗಿ ನೀಡಿದ 
ಆದೇಶವೆನಿಸುತ್ತದೆ. ಹ. ಅಬೂದರ್‌ದಾ, ಹಸನ್‌ ಬಸರಿ, ಸುಫಿಯಾನ್‌ ಸೌರೀ(ರ) ಮತ್ತಿತರ ಮಹನೀಯರು, ಈ ಎರಡನೆಯ 
ಅರ್ಥಕ್ಕೆ ಪ್ರಾಶಸ್ವ್ಯ ನೀಡಿರುವರು. ಏಕೆಂದರೆ ವಿಷಯ ಸರಣಿಯ ದೃಷ್ಟಿಯಿಂದ ಇದು, ನಿಮ್ಮನ್ನು ಸನ್ಮಾರ್ಗ ಅರಿಯದವರಾಗಿ 
ಕೆಂಡು, ಮಾರ್ಗದರ್ಶನ ನೀಡಲಿಲ್ಲವೇ? ಎಂಬ ನುಡಿಗೆ ಉತ್ತರವಾಗಿರುವಂತೆ ತೋರುತ್ತದೆ. _ 

11. 'ನಿಲ್‌ಮತ್‌' ಎಂಬ ಪದವು ಸಾರ್ವತ್ರಿಕವಾಗಿದೆ. ಇದರ ಅರ್ಥ- ಈ ಅಧ್ಯಾಯದ ಅವತೀರ್ಣದ ವರೆಗೆ ಅಲ್ಲಾಹನು 
ಪ್ರವಾದಿವರ್ಯರಿಗೆ(ಸ) ದಯಪಾಲಿಸಿದ ಅನುಗ್ರಹಗಳು ಮತ್ತು ಈ ಅಧ್ಯಾಯದಲ್ಲಿ ಮಾಡಿರುವ ವಾಗ್ದಾನಗಳ ಪ್ರಕಾರ ಮುಂದೆ 
ಪ್ರವಾದಿವರ್ಯರಿಗೆಸು ದಯಪಾಲಿಸಿದ ಅನುಗ್ರಹಗಳು ಮತ್ತು ಪ್ರಸ್ತುತ ವಾಗ್ದಾನಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ದು 
ಎಂದಾಗಿದೆ. ಇಲ್ಲಿ, ಅಲ್ಲಾಹನು ನಿಮಗೆ ದಯಪಾಲಿಸಿರುವ ಅನುಗ್ರಹಗಳನ್ನು ಪ್ರಸ್ತಾಪಿಸಿರಿ ಮತ್ತು ಪ್ರಕಟಪಡಿಸಿರಿ ಎಂದು 
ಪ್ರವಾದಿವರ್ಯರಿಗೆ(ಸು ಆದೇಶಿಸಲಾಗಿದೆ. ಅನುಗ್ರಹಗಳ ಪ್ರಸ್ತಾಪ ಮತ್ತು ಪ್ರಕಟನೆಗೆ ವಿವಿಧ ವಿಧಾನಗಳಿರಲು ಸಾಧ್ಯವಿದೆ. 
ಪ್ರತಿಯೊಂದು ಅನುಗ್ರಹವು ತನ್ನ ಸ್ವರೂಪಕ್ಕನುಸಾರವಾಗಿ ಒಂದು ವಿಶಿಷ್ಟ ಬಗೆಯಲ್ಲಿ ಪ್ರಕಟಿವಾಗಲು ಇಷ್ಟ ಪಡುತ್ತದೆ. ಮಾತಿನ 
ಮೂಲಕ ಅಲ್ಲಾಹನಿಗೆ لوہ‎ ಸಲ್ಲಿಸುವುದು ಮತ್ತು ನನ್ನ ಬಳಿ ಇರುವುದೆಲ್ಲವೂ ಅಲ್ಲಾಹನ ಅನುಗ್ರಹವೇ ಆಗಿದೆ, ಯಾವುದೂ 
ನನ್ನ ಸ್ವಂತ ಸಾಮರ್ಥ್ಯದ ಗಳಿಕೆಯಲ್ಲ ಎಂದು ಒಪ್ಪಿಕೊಳ್ಳುವುದು- ಇದು ಎಲ್ಲ ಅನುಗ್ರಹಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ಸಾಮಾನ್ಯ 
ವಿಧಾನ. ಪ್ರವಾದಿತ್ವವೆಂಬ ಅನುಗ್ರಹದ ಪ್ರಕಟನೆ ಅಥವಾ ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ಬಗೆಯೇನೆಂದರೆ, ಗರಿಷ್ಠ ಪ್ರಮಾಣದಲ್ಲಿ 
ಸತ್ಯ ಸಂದೇಶವನ್ನು ಪ್ರಚಾರ ಮಾಡಬೇಕು. ಕುರ್‌ಆನ್‌ ಎಂಬ ಅನುಗ್ರಹವನ್ನು ಪ್ರಕಟಿಸುವುದು ಹೇಗೆಂದರೆ ಗರಿಷ್ಠ ಸಂಖ್ಯೆಯಲ್ಲಿ 
ಜನರಿಗೆ ಅದನ್ನು ತಲಪಿಸಬೇಕು ಮತ್ತು ಅದರ ಬೋಧನೆಗಳನ್ನು ಜನರಿಗೆ ಮನಗಾಣಿಸಬೇಕು. ಸನ್ಮಾರ್ಗದರ್ಶನವೆಂಬ 
ಅನುಗ್ರಹವನ್ನು ಪ್ರಕಟಿಸುವುದಕ್ಕಿರುವ ಮಾರ್ಗವೇನೆಂದರೆ, ದಾರಿ ತಪ್ಪಿರುವ ದೇವದಾಸರಿಗೆ ಸರಿದಾರಿಯನ್ನು ತೋರಿಸಬೇಕು, ಈ 
ಹಾದಿಯಲ್ಲಿ ಎದುರಾಗುವ ಸಕಲ ಕಷ್ಟ-ಕಾರ್ಪಣ್ಯಗಳನ್ನೂ ಕಹಿಗಳನ್ನೂ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಅನಾಥರಾಗಿದ್ದಾಗ 
ಬೆಂಗಾವಲಿಗೆ ನಿಲ್ಲುವ ಮೂಲಕ ಅಲ್ಲಾಹನು ಮಾಡಿರುವ ಉಪಕಾರಕ್ಕೆ ಕೃತಜ್ಞತೆ ಸಲ್ಲಿಸುವ ವಿಧಾನವೇನೆಂದರೆ, ಅನಾಥರ ಜೊತೆಗೆ 
ಅದೇ ರೀತಿ ಸದ್ವರ್ತನೆ ತೋರಬೇಕು. ಬಡತನದಿಂದ ಹೊರ ತೆಗೆದು ಶ್ರೀಮಂತನಾಗಿ ಮಾಡಿದ ಅಲ್ಲಾಹನ ಉಪಕಾರಕ್ಕೆ ಪ್ರತಿಯಾಗಿ 
ಅಲ್ಲಾಹನ ಬಡ ದಾಸರಿಗೆ" ಸಹಾಯ ಮಾಡಬೇಕು. ಈ ರೀತಿ ಇಲ್ಲಿ ಅಲ್ಲಾಹನು ತನ್ನ ಕೊಡುಗೆ ಮತ್ತು ಅನುಗ್ರಹಗಳನ್ನು 
ನೆನಪಿಸಿದ ಬಳಿಕ ಪ್ರವಾದಿವರ್ಯರಿಗೆ(ಸ) ನೀಡಿರುವ ಆದೇಶವು ಬಹಳ ವಿಶಾಲ ಅರ್ಥವುಳ್ಳ ಸಂಕ್ಸಿಪ್ಪ ಆದೇಶವಾಗಿದೆ. 


ಕಾಂಡ-30 


1186 ಕುರ್‌ಆನ್‌ ವ್ಯಾಖ್ಯಾನ 


94, ಅಲಮ್‌ನಶ್‌ರಹ್‌ 


ಪರಿಚಯ 
ಹೆಸರು 
ಅಧ್ಯಾಯದ ಪ್ರಥಮ ನುಡಿಯನ್ನೇ ಇದರ ಹೆಸರಾಗಿ ಆರಿಸಿಕೊಳ್ಳಲಾಗಿದೆ. 


ಅವತೀರ್ಣ ಕಾಲ... 

ಸೂರಃ ಅದ್ದುಹಾ ಮತ್ತು ಈ ಅಧ್ಯಾಯದ ವಿಷಯಗಳಲ್ಲಿ ಎಷ್ಟು ಹೋಲಿಕೆಯಿದೆಯೆಂದರೆ- ಇವೆರಡೂ ಬಹುತೇಕ ಒಂದೇ 
ಕಾಲದಲ್ಲಿ ಮತ್ತು ಒಂದೇ ರೀತಿಯ ಸನ್ನಿವೇಶದಲ್ಲಿ ಅವತೀರ್ಣಗೊಂಡಂತೆ ತೋರುತ್ತವೆ. ಈ ಅಧ್ಯಾಯವು ಪವಿತ್ರ ಮಕ್ಕಾ 
ಪಟ್ಟಣದಲ್ಲಿ ಅದ್ದುಹಾ ಅಧ್ಯಾಯದ ಬಳಿಕ ಅವತೀರ್ಣಗೊಂಡಿತೆಂದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಹೇಳುತ್ತಾರೆ. 


"| ಚರ್ಚಾ ವಿಷಯಗಳು 
ಇದರ ಉದ್ದೇಶವೂ ಪ್ರವಾದಿವರ್ಯರಿಗೆ(ಸ) ಸಾಂತ್ವನ ನೀಡುವುದಾಗಿದೆ. ಪ್ರವಾದಿವರ್ಯರು(ಸ) ಪ್ರವಾದಿತ್ಯ್ತದ ಅನಂತರ 
ಇಸ್ಲಾಮಿನ ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿದ ತಕ್ಸಣ ಎದುರಿಸಬೇಕಾಗಿ ಬಂದಂತಹ ಪರಿಸ್ಥಿತಿಗಳ ಬಗ್ಗೆ ಪ್ರವಾದಿತ್ವಕ್ಕಿಂತ 
ಮುಂಚಿನ ಜೀವನದಲ್ಲಿ ಅವರು ಕಲ್ಪಿಸಿಯೇ ಇರಲಿಲ್ಲ. ಅವರು ಇಸ್ಲಾಮ್‌ ಧರ್ಮಪ್ರಚಾರವನ್ನು ಆರಂಭಿಸಿದ್ದೇ ತಡ, ಅದಕ್ಕೆ 
ಮುಂಚೆ ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದ ಅದೇ ಸಮಾಜವು ನೋಡು ನೋಡುತ್ತಿದ್ದಂತೆಯೇ ಅವರ ಶತ್ರುವಾಗಿ 
ಬಿಟ್ಟಿತು. ಕ್ರಮೇಣ ಅವರಿಗೆ ಇಂತಹ ಪರಿಸ್ಥಿತಿಗಳನ್ನು ಎದುರಿಸುವ ಅಭ್ಯಾಸವಾಗಿ ಬಿಟ್ಟಿತಾದರೂ ಆರಂಭ ಕಾಲವು ಅವರ 
ಪಾಲಿಗೆ ಅತ್ಯಂತ ನಿರುತ್ತೇಜಕವಾಗಿತ್ತು. ಆದುದರಿಂದಲೇ ಅವರಿಗೆ ಸಾಂತ್ಸನ ನೀಡಲಿಕ್ಕಾಗಿ ಮೊದಲು ಸೂರಃ ಅದ್ದುಹಾ 
ಅವತಶೀರ್ಣಗೊಂಡಿತ್ತು. ಆ' ಬಳಿಕ ಈ ಅಧ್ಯಾಯವು ಅವತೀರ್ಣವಾಯಿತು. 
| ۱ ಇದರಲ್ಲಿ ಪ್ರಥಮತಃ ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ತಿಳಿಸಿರುವುದೇನೆಂದರೆ- ನಾವು ನಿಮಗೆ ಮೂರು ಮಹಾ 
ಅನುಗ್ರಹಗಳನ್ನು ಪ್ರದಾನ ಮಾಡಿದ್ದೇವೆ. ಅವುಗಳ ಉಪಸ್ಥಿತಿಯಲ್ಲಿ ನೀವು ಹತಾಶರಾಗಬೇಕಾದ ಅಗತ್ಯವೇ ಇಲ್ಲ. ಆ ಪೈಕಿ 
-] ಮೊದಲನೆಯದು ಹೃದಯ ವಿಕಾಸದ ಅನುಗ್ರಹ. ಎರಡನೆಯದು ಪ್ರವಾದಿತ್ವಕ್ಕಿಂತ ಮುಂಚೆ ನಿಮ್ಮನ್ನು ತೀವ್ರವಾಗಿ ಕೊರಗಿಸುತ್ತಿದ್ದ 
ಭಾರೀ ಹೊರೆಯಿಂದ ನಿಮ್ಮನ್ನು ಮುಕ್ತಗೊಳಿಸಿದ ಅನುಗ್ರಹ. ಮೂರನೆಯದು ನಿಮ್ಮ ಖ್ಯಾತಿಯನ್ನು ವೃದ್ಧಿಸಿದ ಅನುಗ್ರಹ. 
ಆ ಬಳಿಕ ವಿಶ್ವದೊಡೆಯನು- ಇಂದು ನೀವು ಎದುರಿಸುತ್ತಿರುವ ಸಂಕಷ್ಟಗಳ ಈ ಕಾಲಘಟ್ಟ ಹೆಚ್ಚೇನೂ ದೀರ್ಫವಾದುದಲ್ಲ. 
| ಸಂಕೀರ್ಣತೆಯ ಕಾಲದ ಬೆನ್ನಿಗೇ ವೈಶಾಲ್ಕದ ಕಾಲ ಬರುತ್ತಿದೆ ಎಂದು ತನ್ನ ದಾಸರಾದ ಪ್ರವಾದಿ ಮುಹಮ್ಮಬ್‌ರಿಗೆ(ಸ) 
ಸಾಂತ್ಸನ ನೀಡಿರುವನು. ಇದು, ಸೂರಃ 'ಅದ್ದುಹಾ'ದ ನಾಲ್ಕು ಮತ್ತು ಐದನೇ ಸೂಕ್ತಗಳಲ್ಲಿ ಹೇಳಿರುವ ವಿಷಯವೇ ಆಗಿದೆ. 
ಕೊನೆಯದಾಗಿ- ಆರಂಭಕಾಲದ ಈ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿಯು ನಿಮಗೆ ಒಂದು ಮೂಲದಿಂದ ಮಾತ್ರ 
ಪ್ರಾಪ್ತವಾಗಬಲ್ಲುದು. ಅದೇನೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಂದ “ಬಿಡುವು ಸಿಕ್ಕಿದೊಡನೆ ಆರಾಧನೆಯಲ್ಲಿ ನಿರತರಾಗಿ ಬಿಡಿರಿ 
۱ ಮತ್ತು ಬೇರೆಲ್ಲವನ್ನೂ ಉಪೇಕ್ಷಿಸಿ ನಿಮ್ಮ ಗಮನವನ್ನು ಕೇವಲ ನಿಮ್ಮ ಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಎಂದು ಪ್ರವಾದಿವರ್ಯರಿಗೆ(ಸ) 
ಬೋಧಿಸಲಾಗಿದೆ. 


94. ಅಲಮ್‌ನಶ್‌ರಹ್‌ 1187 


ಹಿ la 6% Ne کا تا‎ 
ول بیع کان‎ Le SE GEE 


94, ಅಲಮ್‌ನಶ್‌ರಹ್‌ 


(ಅವತೀರ್ಣ - ಮಕ್ಕಾದಲ್ಲಿ) : 

ಸೂಕ್ತಗಳು-8 :  ರುಕೂಲ್‌-1 

| ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಆಲ್ಲಾಹನ ನಾಮದಿಂದ 

(1-8) (ಸೆಂದೇಶವಾಹಕರೇ) ನಾವು ನಿಮ್ಮ ಹೃದಯವನ್ನು ನಿಮಗಾಗಿ ತೆರೆಯಲಿಲ್ಲವೇ?' ನಿಮ್ಮ ಬೆನ್ನು 
ಮುರಿಯುತ್ತಿದ್ದ ಹೊರೆಯನ್ನು ನಿಮ್ಮ ಮೇಲಿಂದ ಇಳಿಸಿ ಬಿಡಲಿಲ್ಲವೇ? ಮತ್ತು ನಿಮಗಾಗಿ ನಿಮ್ಮ ಖ್ಯಾತಿಯ 
ಪ್ರಸ್ತಾಪವನ್ನು ಎತ್ತರಕ್ಕೇರಿಸಲಿಲ್ಲವೇ೫ ವಾಸ್ತವದಲ್ಲಿ ಸಂಕೀರ್ಣತೆಯೊಂದಿಗೆ ವೈಶಾಲ್ಕವೂ ಇದೆ. ಖಂಡಿತ 
ವಾಗಿಯೂ ಸಂಕೀರ್ಣತೆಯೊಂದಿಗೆ ವೈಶಾಲ್ಕವೂ دعہ‎ “ಅದುದರಿಂದ ನೀವು ಬಿಡುವು ಸಿಕ್ಕಿದಾಗ ದಾಸ್ಕ- 
ಆರಾಧನೆಯ ಪರಿಶ್ರಮದಲ್ಲಿ ತೊಡಗಿ ಬಿಡರಿ ಮತ್ತು ನಿಮ್ಮ ಪ್ರಭುವಿನ ಕಡೆಗೇ ವಾಲಿಕೊಂಡಿರಿ.5 


48 ای‎ ಸು عَنْكَ‎ ತರಿ لک‎ AE ಸಜ اع‎ 
“ಫಿ 


1. ಪ್ರವಾದಿವರ್ಯರು(ಸ) ಇಸ್ಲಾಮಿನ ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿದ ಬಳಿಕ ಆರಂಭಿಕ ಹಂತದಲ್ಲಿ .ಎದುರಾದ 
ಸಂಕಷ್ಟಗಳಿಂದಾಗಿ ತೀವ್ರ ಚಿಂತಾಕ್ರಾಂತರಾಗಿದ್ದರು ಎಂಬುದು, ಈ ಪ್ರಶ್ನೆಯೊಂದಿಗೆ ಮಾತನ್ನು ಆರಂಭಿಸಿರುವುದರಿಂದ ಮತ್ತು 
ಅನಂತರ-ಇರುವ ವಿಷಯಗಳಿಂದ ವ್ಯಕ್ತವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಅಲ್ಲಾಹನು ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿ 
ಅವರನ್ನು ಸಾಂತ್ಸನಗೊಳಿಸುತ್ತಾ- "ಸಂದೇಶವಾಹಕರೇ, ನಾವು ನಿಮಗೆ ಈ ಉಪಕಾರಗಳನ್ನೆಲ್ಲ ಮಾಡಲಿಲ್ಲವೇ? ಹೀಗಿರುತ್ತಾ 
ನೀವೇಕೆ ಈ ಆರಂಭದ ಕಷ್ಟಗಳಿಂದಾಗಿ ವ್ಮಾಕುಲಗೊಳ್ಳುತ್ತೀರಿ?" ಎಂದು ಹೇಳಿರುವನು. 'ಹೃದಯ ತೆರೆಯುವುದು' ಎಂಬ ಪದವು 
ಕುರ್‌ಆನಿನಲ್ಲಿ ಯಾವೆಲ್ಲ ಸನ್ನಿವೇಶಗಳಲ್ಲಿ ಬಳಸಲ್ಪಟ್ಟಿದೆಯೋ ಅವುಗಳನ್ನು ಗಮನಿಸಿದಾಗ ಇದಕ್ಕೆ ಎರಡು ಅರ್ಥಗಳಿರುವುದು 
ವ್ಯಕ್ತವಾಗುತ್ತದೆ- 1) ಒಬ್ಬ ವ್ಯಕ್ತಿ ಎಲ್ಲ ಬಗೆಯ: ಮಾನಸಿಕ ಗೊಂದಲ ಮತ್ತು ತುಮುಲಗಳಿಂದ ಮುಕ್ತನಾಗಿ ಇಸ್ಲಾಮಿನ ಮಾರ್ಗವೇ 
ಪರಮ ಸತ್ಯವೆಂಬ ಬಗ್ಗೆ. ಸಂಪೂರ್ಣ ಸಂತೃಪ್ತನಾಗಿ ಬಿಡುವುದು. (ಸೂರಃ ಅನ್‌ಆಮ್‌ನ 125 ಮತ್ತು ಸೂರಃ ಅರಯ್ದುಮರ್‌ನ 
22ನೇ ಸೂಕ್ತಗಳನ್ನು ನೋಡಿರಿ) 2) ಒಬ್ಬ ವ್ಯಕ್ತಿಯ ಧೈರ್ಯ ವೃದ್ಧಿಸುವುದು, ಎಷ್ಟೇ ದೊಡ್ಡ ಸಾಹಸಕ್ಕಿಳಿಯಲು ಅಥವಾ ಎಷ್ಟೇ 
ಕಷ್ಟಕರ ಕೆಲಸಕ್ಕೆ ಹೊರಡಲು ಅವನಿಗೆ ಯಾವುದೇ ಹಿಂಜರಿಕೆ ಇಲ್ಲದಾಗುವುದು ಮತ್ತು ಪ್ರವಾದಿತ್ಯದಂತಹ ಮಹಾ 
ಹೊಣೆಗಾರಿಕೆಯನ್ನು ವಹಿಸುವ ಧೈರ್ಯವುಂಟಾಗುವುದು. (ಸೂರಃ ಅಶ್ಕುಅರಾದ 12-13 ಮತ್ತು ಸೂರಃ ತಾಹಾದ 25- 26ನೆಯ 
ಸೂಕ್ತಗಳನ್ನು ನೋಡಿರಿ) ಇಲ್ಲಿ. ಗಮನಿಸಿ ನೋಡಿದರೆ, ಪ್ರವಾದಿವರ್ಯರಃ(ಸು ಹೃದಯವನ್ನು ತೆರೆದು ಬಿಡುವುದು ಎಂಬುದರಲ್ಲಿ 
ಈ. ಎರಡೂ ಅರ್ಥಗಳು ಒಳೆಗೊಂಡಿರುವುದು ವ್ಯಕ್ತವಾಗುತ್ತದೆ. ಮೊದಲನೆಯ ಅರ್ಥದ ದೃಷ್ಟಿಯಿಂದ ಇದರ ತಾತ್ಸ ರ್ಯವೇನೆಂದರೆ- 
ಪ್ರವಾದಿತ್ವ ಪ್ರಾಪ್ತಿಗಿಂತ ಮೊದಲು ಮುಹಮ್ಮದ್‌ರು(ಸ) ಅರಬ್‌ ಬಹುದೇವ ವಿಶ್ವಾಸಿಗಳ, ಕ್ರೈಸ್ತರ, ಯಹೂದಿಗಳ. ಮತ್ತು 
ಮಜೂಸೀಗಳ (ಅಗ್ನಿ ಆರಾಧಕರ)- ಹೀಗೆ ಎಲ್ಲರ ಮತಗಳನ್ನು ತಪ್ಪೆಂದು ತಿಳಿದಿದ್ದರು. ಅರೇಬಿಯಾದ ಕೆಲವು ಐಸಡೇವತ್ನವಾದಿಗಳಲಿ 


ಕಾಂಡ- 30 


1188 ಕುರ್‌ಆನ್‌ ವ್ಯಾಖ್ಯಾನ 


ಕಂಡು ಬರುತ್ತಿದ್ದಂತಹ 'ಹನೀಫಿಯ್ಯತ್‌' (ಇಬ್ರಾಹೀಮ್‌ರ(ಅ) ಮತದ ಪಳೆಯುಳಿಕೆ ನ ಬಗ್ಗೆಯೂ ಅವರಿಗೆ ತೃಪ್ತಿ ಇರಲಿಲ್ಲ. 
ಏಕೆಂದರೆ ಅದೊಂದು ಅಸ್ಪಷ್ಟ ವಿಶ್ವಾಸವಾಗಿದ್ದು ಸನ್ಮಾರ್ಗದ ವಿವರಗಳೇನೂ ಅದರಲ್ಲಿ ಸಿಗುತ್ತಿರಲಿಲ್ಲ. (ಇದರ ವಿವರಣೆಯನ್ನು 
ನಾವು ಸೂರಃ ಅಸ್ಸಜ್ಞಃದ `5ನೆಯ ಟಿಪ್ಪಣಿಯಲ್ಲಿ ಕೊಟ್ಟಿರುತ್ತೇವೆ ಆದರೆ ಸನ್ಮಾರ್ಗ ಯಾವುದೆಂಬುದು ಸ್ವತಃ ಅವರಿಗೂ 
ತಿಳಿದಿರಲಿಲ್ಲವಾದ್ದರಿಂದ ಅವರು ತೀವ್ರ ಮಾನಸಿಕ ಗೊಂದಲಕ್ಕೆ ಸಿಲುಕಿದ್ದರು. ಪ್ರವಾದಿತ್ವ ನೀಡುವ ಮೂಲಕ ಅಲ್ಲಾಹನು ಅವರ 
ಈ ಗೊಂದಲವನ್ನು ನಿವಾರಿಸಿದನು ಮತ್ತು ಸಂಪೂರ್ಣ ಸೆಂತೃಪ್ತಿಯನ್ನುಂಟು ಮಾಡುವಂತಹ ನೇರ ಮಾರ್ಗವನ್ನು ತೆರೆದು ಅವರ 
ಮುಂದೆ ಇಟ್ಟು ಬಿಟ್ಟನು. ಎರಡನೆಯ ಅರ್ಥದ -ದೃಷ್ಟಿಯಿಂದ ಇದರ ತಾತ್ಸರ್ಯವೇನೆಂದರೆ- ಪ್ರವಾದಿತ್ವ ಪ್ರದಾನ ಮಾಡು 
ವುದರ ಜೊತೆಗೇ ಅಲ್ಲಾಹನು ಅವರಿಗೆ ಸಾಹಸ್ಯ ಧೈರ್ಯ, ದೃಢ ಸಂಕಲ್ಪ ಮತ್ತು ಹೃದಯ ವೈಶಾಲ್ಕವನ್ನು ದಯಪಾಲಿಸಿದನು. 
ಇವು ಈ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಅಗತ್ಯವಾಗಿದ್ದ ಗುಣಗಳಾಗಿದ್ದುವು. ಇಂತಹ ಅತೃಮೂಲ್ಕ' ಸಂಪತ್ತಾಗಿರುವ ಹೃದಯ 
ವೈಶಾಲ್ಕವನ್ನು ನಿಮಗೆ ' ನೀಡಲಾಗಿರುವಾಗ, ಆರಂಭಿಕ ಹಂತದ ಸಂಕಷ್ಟಗಳ ಬಗ್ಗೆ ನೀವು ದುಃಖಿತರಾಗುವುದೇಕೆ? 

2. ಈ ಸೂಕ್ತದಲ್ಲಿ 'ವಿರ್ರ್‌' ಎಂಬ ಪದದ ಸರಿಯಾದ وف‎ ಭಾರವಾದ ಹೊರೆ ಎಂದಾಗಿದೆ. ಅಂದರೆ, ತಮ್ಮ 
ಜನಾಂಗದ ಅಜ್ಞಾನ ಮತ್ತು ದುರಾಚಾರಗಳನ್ನು ಕಂಡು ಪ್ರವಾದಿವರ್ಯರ(ಸ) ಸಂವೇದನಾಶೀಲ ಮನಸ್ಸಿನ "ಮೇಲೆ ಉಂಟಾಗುತ್ತಿದ್ದ 
ದುಃಖ, ಕಳವಳ ಮತ್ತು ಚಿಂತೆಯ ಭಾರ. ಈ ಕುರಿತು ಅವರು ಬಹಳಷ್ಟು ಕೊರಗುತ್ತಿದ್ದರಾದರೂ ಈ ಅಧಃಪತನದ 
ಸ್ಥಿತಿಯನ್ನು ಸುಧಾರಿಸುವ ಯಾವುದೇ ಉಪಾಯ: ಅವೆರಿಗೆ ಕಾಣಿಸುತ್ತಿರಲಿಲ್ಲ. ಹೀಗೆ ಅವರು ಈ ಚಿಂತೆಯಲ್ಲಿ ಕರಗುತ್ತಿದ್ದಾಗಲೇ 
ಅಲ್ಲಾಹನು ಅವರಿಗೆ ಸನ್ಮಾರ್ಗವನ್ನು ತೋರಿಸುವ ಮೂಲಕ ಈ. ಭಾರವನ್ನು ಅವರ ಮೇಲಿಂದ ಇಳಿಸಿ ಬಿಟ್ಟನು ಅವರಿಗೆ 
ಪ್ರವಾದಿತ್ವದ ಸ್ಥಾನ ಪ್ರಾಪ್ತವಾದೊಡನೆಯೇ- ಏಕದೇವತ್ವ, ಪ್ರವಾದಿತ್ವ ಮತ್ತು ಪರಲೋಕಗಳ ಮೇಲಿನ ವಿಶ್ವಾಸವೇ ಮಾನವ 
ಜೀವನದ ಎಲ್ಲ ಅಧಃಪತನಗಳಿಗಿರುವ ಪರಿಹಾರವಾಗಿದ್ದು, ಇದರ ಮೂಲಕವೇ ಜೀವನದ ಎಲ್ಲ ಕ್ಷೇತ್ರಗಳನ್ನು ಸುಧಾರಿಸುವ 
ದಾರಿ ಸುಗಮ ಗೊಳಿಸಬಹುದು ಎಂಬುದು ಅವರಿಗೆ ಮನವರಿಕೆಯಾಯಿತು. ಅಲ್ಲಾಹನ ಈ ಮಾರ್ಗದರ್ಶನವು ಅವರ 
ಮನಸ್ಸಿನ ಸಕಲ ಭಾರಗಳನ್ನು' ಹಗುರಗೊಳಿಸಿತು. ಇದರ ಮೂಲಕ ಆರೇಬಿಯಾದಲ್ಲಿ ಮಾತ್ರವಲ್ಲ ಅರೇಬಿಯಾದ ಹೊರಗೂ 
ಜಗತ್ತಿನ ಇತರೆಲ್ಲ ಭಾಗಗಳಲ್ಲಿ ಹರಡಿದ್ದ. ಕೆಡುಕುಗಳಿಂದ, ಮಾನವಕುಲವನ್ನು ಈ ಸಂದೇಶದ ಮೂಲಕ ಪಾರುಗೊಳಿಸ 
ಬಹುದು ಎಂದು ಅವರು ಸಂಪೂರ್ಣ ಸಂತೃಪ್ತರಾದರು. . 

3. ಕೇವಲ ಬೆರಳೆಣಿಕೆಯಷ್ಟು ಬೆಂಬಲಿಗರಿರುವ ಮತ್ತು ಬೆಂಬಲಿಗರು ಕೇವಲ ಮಕ್ಕಾ ಪಟ್ಟಣಕ್ಕೆ ۰ ಸೀಮಿತವಾಗಿರುವ 
ಒಬ್ಬ ಒಂಟಿ ವೈಕ್ತಿಯ ಧ್ವನಿ ಲೋಕದಾದ್ಯಂತ ಮೊಳಗುವುದು ಹೇಗೆ ಮತ್ತು ಅವರಿಗೆ ಪ್ರಸಿದ್ಧಿ ಪ್ರಾಪ್ತವಾಗುವುದು ಹೇಗೆ 
ಎಂದು ಯಾರಿಗೂ ಯೋಚಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಕಾಲದಲ್ಲಿ ಈ ಮಾತನ್ನು ಹೇಳಲಾಗಿತ್ತು. ಆದರೆ ಅಲ್ಲಾಹನು 
ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸಂದೇಶವಾಹಕರಿಗೆ ಈ ಶುಭ ವಾರ್ತೆ ನೀಡಿದನು ಮತ್ತು ಆ ಬಳಿಕ ಅದನ್ನು ಆಶ್ಚರ್ಯಕರವಾಗಿ 
ಪೂರೈಸಿದನು. ಪ್ರಥಮವಾಗಿ ಅವನು, ಅವರ ನಾಮೋತ್ಥಾನದ ಕಾರ್ಯವನ್ನು ಅವರ ಶತ್ರುಗಳ ಮೂಲಕವೇ ಮಾಡಿಸಿದನು. 
ಸತ್ಮನಿಷೇಧಿಗಳು ಅವರನ್ನು ಕೀಳಾಗಿಸಲಿಕ್ಕಾಗಿ ಕೈಗೊಂಡ ಹಂಚಿಕೆಗಳ ಪೈಕಿ ಒಂದು ಹಂಚಿಕೆ ಹಜ್ಜ್‌ನ ಸಂದರ್ಭದಲ್ಲಿ ಅವರ 
ವಿರುದ್ಧ ಅಪಪ್ರಚಾರ ಮಾಡುವುದಾಗಿತ್ತು. ಆ ಸಮಯದಲ್ಲಿ ಇಡೀ ಅರೇಬಿಯಾದಿಂದ ಜನರು ಭಾರೀ ಸಂಖ್ಯೆಯಲ್ಲಿ ಮಕ್ಕಾ 
ಪಟ್ಟಿಣಕ್ಕೆ ಬರುತ್ತಿದ್ದರು. ಆಗ ಸತ್ಯನಿಷೇಧಿಗಳ ನಿಯೋಗಗಳು ಹಜ್ಜ್‌ ಯಾತ್ರಿಕರ ಪ್ರತಿಯೊಂದು ಶಿಬರಕ್ಕೆ ಹೋಗಿ ಪ್ರವಾದಿ 
ವರ್ಯರ(ಸು) ವಿರುದ್ಧ ಜನರಿಗೆ ಎಚ್ಚರಿಕೆ ನೀಡುವ ಒಂದು ನಿರಂತರ ಅಭಿಯಾನವನ್ನೇ ಕೈಗೊಂಡಿದ್ದರು. ಈ ಮೂಲಕ ಅವರು 
ಪ್ರವಾದಿವರ್ಯರಸಸು - ವಿರುದ್ಧ" ಅಪಪ್ರಚಾರ ಮಾಡುತ್ತಿದ್ದರಾದರೂ ಇದರ ಪರಿಣಾಮವಾಗಿ ಅರಬ್‌ ದೇಶದ ಮೂಲೆ 
ಮೂಲೆಗಳಿಗೂ ಅವರ ಹೆಸರು ತಲಪಿತು. ಹೆಸರಿನ ಪ್ರಚಾರವಾದುದು ಮಾತ್ರವಲ್ಲ, ಜನರಿಗೆ ಸ್ವಾಭಾವಿಕವಾಗಿಯೇ ಅವರ 
ಕುರಿತು ಅರಿಯುವ ಮತ್ತು ತನಿಖೆ" ಮಾಡುವ "ಕುತೂಹಲವೂ ಉಂಟಾಯಿತು ಮತ್ತು ವಾಸ್ತವಿಕತೆಯೂ ಈ ಅಪಪ್ರಚಾರಕ್ಕಿಂತ 
ತೀರಾ ಭಿನ್ನವಾಗಿದೆ ಎಂಬುದು' ಅನೇಕರಿಗೆ ಸ್ಪಷ್ಟವಾಯಿತು. ಆ ಬಳಿಕ ಅರೇಬಿಯಾದ ಸುತ್ತಮುತ್ತ ಅವರ 'ಅಪಕೀರ್ತಿಯು 
ಸತ್ಯೀರ್ತಿಯಾಗಿ ಮಾರ್ಹಡ ತೊಡಗಿತು. ಎಷ್ಟೆಂದರೆ ಕೊನೆಗೆ ಹಿಜ್ರತ್‌ನ ಕಾಲ ಬಂದಾಗ, ಅರೇಬಿಯಾದಲ್ಲಿ ಯಾವುದಾದರೂ 
ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬವು ಇಸ್ಲಾಮ್‌ ಸ್ವೀಕರಿಸದಂತಹ- ಒಂದು ಗೋತ್ರವೂ ಉಳಿಯದಂತಾಗಿ ಬಿಟ್ಟಿತು. 
ಇದು ಪ್ರವಾದಿವರ್ಯರ(ಸ) ಖ್ಯಾತಿಯ ಪ್ರಥಮ ಹಂತವಾಗಿತ್ತು. "ಅನಂತರ ಹಿಜ್ರತ್‌ನ ಬಳಿಕ ಇನ್ನೊಂದು ಹಂತ ಆರಂಭವಾಯಿತು. 
ಈ ಹಂತದಲ್ಲಿ ಒಂದೆಡೆ' ಕಪಟ ವಿಶ್ವಾಸಿಗಳೂ ಯಹೂದಿಯರೂ ಅಖಿಲ ಅರೇಬಿಯಾದ ` ಬಹುದೇವ ವಿಶ್ವಾಸಿ ಮುಖಂಡರೂ 
ಪ್ರವಾದಿವರ್ಯರಸ) ಹೆಸರನ್ನು ಕೆಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು. ಇನ್ನೊಂದೆಡೆ ಮದೀನಾದಲ್ಲಿ ಇಸ್ಲಾಮೊ ರಾಷ್ಟ್ರ 
ಮತ್ತು ಇಸ್ಲಾಮೊ ಸಮಾಜವು ಧರ್ಮನಿಷ್ಠೆ, ದೇವಭಕ್ತಿ, ಸತ್ಯ ಸಂಧತೆ, ಪರಿಶುದ್ಧತೆ ಮತ್ತು ಸ್ಥಿರಚಿತ್ತತೆಯ ಅತ್ಯುತ್ತಮ 


ಕಾಂಡ-30 


94. ಅಲಮ್‌ನಶ್‌ರಹ್‌. ۱ 1189 


ಪ್ರಾಯೋಗಿಕ ಮಾದರಿಯನ್ನು ಪ್ರದರ್ಶಿಸುತ್ತಾ ಜನರ ತನುಮನಗಳನ್ನು ವಶೀಕರಿಸುತ್ತಿತ್ತು. ಯಾವ ನಾಡಿನಲ್ಲಿ ವಿರೋಧಿಗಳು 
ಅವರನ್ನು ಕೀಳಾಗಿಸಲು ಸರ್ವಪ್ರಯತ್ನ ನಡೆಸಿದ್ದರೋ ಅದೇ ನಾಡಿನಲ್ಲಿ, ಕೇವಲ ಹತ್ತು ವರ್ಷಗಳಲ್ಲಿ ಪ್ರವಾದಿವರ್ಯರ(ಸು 
ಖ್ಯಾತಿಯು ಎಷ್ಟೊಂದು ಉನ್ನತಿಗೇರಿತೆಂದರೆ, ದೇಶದ ಮೂಲೆ ಮೂಲೆಗಳಿಂದ "ಖಂಡಿತವಾಗಿಯೂ ಹೆ. ಮುಹಮ್ಮದ್‌ರು(ಸು 
ದೇವಸಂದೇಶವಾಹಕರಾಗಿಬ್ದಾರೆಂದು ನಾನು ಸಾಕ್ಸ ವಹಿಸುತ್ತೇನೆ" ಎಂಬ ಘೋಷಣೆ ಪ್ರತಿಧ್ಯನಿಸ ತೊಡಗಿತು. ಅನಂತರ 
ಮೂರನೆಯ ಘಟ್ಟದ ಆರಂಭವು ನಾಲ್ವರು ಖಲೀಫರ ಕಾಲದಿಂದ ಆಯಿತು. ಆಗ ಪ್ರವಾದಿವರ್ಯರಸ) ಪವಿತ್ರ ನಾಮವು 
ಲೋಕದಾದ್ಯಂತ ಮೊಳಗತೊಡಗಿತು. ಇಂದು ಕೂಡಾ ಇದು ಹೆಚ್ಚಿಚ್ಚು ವ್ಯಾಪಿಸುತ್ತಲೇ ಇದೆ. ಇನ್ನು ಮುಂದೆಯೂ 
ಲೋಕಾಂತ್ಮ ಕಾಲದವರೆಗೂ ಇದು ವ್ಯಾಪಿಸುತ್ತಲೇ ಇರುವುದು. ಮುಸ್ಲಿಮರು ವಾಸಿಸುವ ಜಗತ್ತಿನ ಯಾವ ಭಾಗದಲ್ಲೂ. ನಿತ್ಯ 
ಐದು ಹೊತ್ತು ಅದಾನ್‌ನಲ್ಲಿ ಉಚ್ಚಸ್ಪರದಲ್ಲಿ ಮುಹಮ್ಮದ್‌ರ(ಸು ಪ್ರವಾದಿತ್ವವು ಘೋಷಿತವಾಗದೆ ಇರುವುದಿಲ್ಲ, ನಮಾರಖ್‌ 
ಗಳಲ್ಲಿ ಅವರ ಮೇಲೆ ಸ್ವಸ್ತಿ ವಚನ ಹೇಳದೆ ಇರುವುದಿಲ್ಲ, ಶುಕ್ರವಾರದ ಉಪನ್ಮಾಸಗಳಲ್ಲಿ ಅವರ ಪ್ರಸ್ತಾಪ ಬರದೆ 
ಇರುವುದಿಲ್ಲ ಮತ್ತು ವರ್ಷದ 12 ತಿಂಗಳುಗಳು ಹಾಗೂ ದಿನದ 24 ಗಂಟೆಗಳ ಪೈಕಿ ಎಂದೂ ಯಾವ ಕ್ಷಣದಲ್ಲೂ ಜಗತ್ತಿನ 
ಯಾವುದಾದರೂ ಭಾಗದಲ್ಲಿ ಪ್ರವಾದಿವರ್ಯರ(ಸ) ನಾಮವು ಪ್ರಸ್ತಾಪಿಸಲ್ಪಡದೆ ಇರುವುದಿಲ್ಲ. ಇದು ಪನಿತ್ರ ಕುರ್‌ಆನ್‌ 
ಸತ್ಯಗ್ರಂಥವೆಂಬುದಕ್ಕೆ ಒಂದು ಸ್ಪಷ್ಟ ಪುರಾವೆಯಾಗಿದೆ. ಏಕೆಂದರೆ ಪ್ರವಾದಿತ್ತದ ಆರಂಭಿಕೆ ಘಟ್ಟದಲ್ಲಿ ಅಲ್ಲಾಹನು, “ನಿಮ್ಮ 
ಖ್ಯಾತಿಯ ಪ್ರಸ್ತಾಪವನ್ನು ಎತ್ತರಕ್ಕೇರಿಸಲಿಲ್ಲವೇ?" ಎಂದು ಹೇಳಿದ್ದ ಕಾಲದಲ್ಲಿ, ಈ ಖ್ಯಾತಿಯು ಇಂತಹ ವೈಭವದ್ದಾಗಿರುವುದು 
ಮತ್ತು ಇಷ್ಟು ದೊಡ್ಡ ಪ್ರಮಾಣಬ್ದಾಗಿರುವುದು ಎಂದು ಊಹಿಸಲಿಕ್ಕೂ ಯಾರಿಗೂ ಸಾಧ್ಯವಿರಲಿಲ್ಲ. 

4. ಪ್ರವಾದಿವರ್ಯರಿಗೆಸು ಸಂಪೂರ್ಣ ಸಮಾಧಾನವಾಗುವಂತೆ ಈ ಮಾತನ್ನು ಎರಡು ಸಲ ಹೇಳಲಾಗಿದೆ. ನಿಮ್ಮ 
ಮೇಲೆ ಗತಿಸುತ್ತಿರುವ ಈ ಕಠಿಣಾವಸ್ಥೆ ಹೆಚ್ಚು ಕಾಲವಿರಲಾರದು. ಬಹಳ ಬೇಗನೆ ಉತ್ತಮ ಸ್ಥಿತಿ ಬರಲಿದೆ. ಸಂಕೀರ್ಣತೆಯ 
ಬಳಿಕ ವೈಶಾಲ್ಕವಿದೆ ಎನ್ನುವ ಬದಲಿಗೆ ಸಂಕೀರ್ಣತೆಯ ಜತೆಗೇ ವೈಶಾಲ್ಯವಿದೆ ಎನ್ನಲಾಗಿದೆ. « ಅಂದರೆ ವೈಶಾಲ್ಕದ ಕಾಲವು" 
ಇದರ ಬೆನ್ನಿಗೇ ಇದೆ ಎನ್ನುವಷ್ಟು ಸಮೊಪದಲ್ಲಿದೆ ಎಂದರ್ಥ. 

5. ಬಿಡುವು ಸಿಕ್ಕಿದಾಗ ಎಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿದಾಗ .ಎಂದರ್ಥ. ಅದು ಧರ್ಮ ಪ್ರಚಾರ 
ಕಾರ್ಯವಾಗಿರಬಹುದು, ಇಸ್ಲಾಮ್‌ ಸ್ವೀಕರಿಸಿದವರಿಗೆ ಶಿಕ್ಷಣ ಮತ್ತು ತರಬೇತಿ ಕೊಡುವೆ ಕಾರ್ಯವಾಗಿರಬಹುದು ಅಥವಾ ತಮ್ಮ 
ಮನೆಗೆಲಸ ಅಥವಾ ಇತರ ಲೌಕಿಕ ಕೆಲಸ ಕಾರ್ಯಗಳಿರಬಹುದು. ಆದೇಶದ ತಾತ್ಸರ್ಯವೇನೆಂದರೆ- ಬೇರೆ ಕೆಲಸಗಳನ್ನು ಮುಗಿಸಿ 
ಸಿಗುವ ಬಿಡುವಿನ ಸಮಯವನ್ನು ಆರಾಧನೆ ಮತ್ತು ಉಪಾಸನೆಯ ಶ್ರಮಗಳಲ್ಲಿ ವ್ಯಯಿಸಿರಿ. ,ಇತರೆಲ್ಲೆಡೆಗಳಿಂದ ಗಮನವನ್ನು ' 
ಸರಿಸಿ ಸಂಪೂರ್ಣವಾಗಿ ಅಲ್ಲಾಹನಲ್ಲಿ ಶ್ರದ್ದೆ ಇಡಿರಿ. 


ಕಾಂಡ-30 


1190 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 

ಹೆಸರು ۱ 

'ಅತ್ತೀನ್‌' ಎಂಬ ಪ್ರಥೆಮ ಪದವನ್ನೇ ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 
ಅವತೀರ್ಣ ಕಾಲ . 

ಇದು ಮದೀನಾದಲ್ಲಿ ಅವತೀರ್ಣವಾದ ಅಧ್ಯಾಯವೆಂದು 'ಕತಾದರ) ಹೇಳುತ್ತಾರೆ. ಈ ಕುರಿತು دہ‎ ಅಬ್ಬಾಸ್‌ರ(ರ) 
ಎರಡು ಹೇಳಿಕೆಗಳಿವೆ- ಇದು ಮಕ್ಕಾದ ಅಧ್ಯಾಯವೆಂದು ಒಂದು ಹೇಳಿಕೆಯಲ್ಲಿದ್ದರೆ, ಮದೀನಾದ ಅಧ್ಯಾಯವೆಂದು ಇನ್ನೊಂದು 
ಹೇಳಿಕೆಯಲ್ಲಿದೆ. ಆದರೆ, ಹೆಚ್ಚಿನ ವಿದ್ವಾಂಸರು, ಇದು ಮಕ್ಕಾದಲ್ಲೇ ಅವತೀರ್ಣಗೊಂಡದ್ದೆಂದು ಹೇಳುತ್ತಾರೆ. ಇದರಲ್ಲಿ, 
ಮಕ್ಕಾ ಪಟ್ಟಣದ ಕುರಿತು "ಹಾದಲ್‌ ಬಲದಿಲ್‌ ಅಮೊೂನ್‌'(ಈ ಶಾಂತಿಯ ನಗರ) ಎಂಬ ಪದಗಳನ್ನು ಬಳಸಿರುವುದು, ಇದು 
ಮಕ್ಕಾದಲ್ಲಿ ಅವತೀರ್ಣವಾದುದೆಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ಇದು ಮದೀನಾದಲ್ಲಿ ಅವತೀರ್ಣಗೊಂಡಿರುತ್ತಿದ್ದರೆ, 
ಮಕ್ಕಾವನ್ನು 'ಈ ನಗರ' ಎನ್ನುವುದು ಸರಿಯೆನಿಸುತ್ತಿರಲಿಲ್ಲ. ಇದರಲ್ಲಿರುವ ವಿಷಯಗಳನ್ನು ಗಮನಿಸಿದರೆ ಇದು ಮಕ್ಕಾದಲ್ಲೂ 
ಆರಂಭಿಕ ಕಾಲದಲ್ಲಿ ಅವತೀರ್ಣವಾದ ಅಧ್ಯಾಯಗಳ ಪೈಕಿ ಒಂದೆಂದು ಭಾಸವಾಗುತ್ತದೆ. 
ಚರ್ಚಾ ವಿಷಯಗಳು 

ಪರಲೋಕದ ಶಿಕ್ಲೆ ಮತ್ತು ಪುರಸ್ಕಾರಗಳ ಸಮರ್ಥನೆಯೇ ಇದರ ಮುಖ್ಯ ವಿಷಯವಾಗಿದೆ. ಈ ಉದ್ದೇಶಕ್ಕಾಗಿ 
ಪ್ರಥಮವಾಗಿ, ದೊಡ್ಡ ದೊಡ್ಡ ಪ್ರವಾದಿಗಳು ಉದ್ಭವಿಸಿದ ಪ್ರದೇಶಗಳ ಆಣೆ ಹಾಕಿ, ಅಲ್ಲಾಹನು ಮಾನವನನ್ನು ಅತ್ಯುತ್ತಮ 
ರಚನೆಯೊಂದಿಗೆ ಸೃಷ್ಟಿಸಿರುತ್ತಾನೆಂದು ಹೇಳಲಾಗಿದೆ. ಈ ವಾಸ್ತವಿಕತೆಯನ್ನು ಕುರ್‌ಆನಿನ ಇತರ ಕಡೆಗಳಲ್ಲೂ ನಾನಾ ರೀತಿಯಿಂದ 
ವಿವರಿಸಲಾಗಿದೆ. ಉದಾ:- ಕೆಲವು ಕಡೆಗಳಲ್ಲಿ ಅಲ್ಲಾಹನು ಮಾನವನನ್ನು ಈ ಭೂಮಿಯಲ್ಲಿ ತನ್ನ ಪ್ರತಿನಿಧಿಯಾಗಿ ಮಾಡಿದನು 
ಮತ್ತು ಅವನ ಮುಂದೆ ಬಾಗಲು ಬೇವಚರರಿಗೆ ಅಪ್ಪಣೆ. ಕೊಟ್ಟನೆಂದು ಹೇಳಲಾಗಿದೆ. (ಅಲ್‌ ಬಕರಃ: 30-34, ಅಲ್‌ 
ಅನ್‌ಆಮ್‌: 165, ಅಲ್‌ ಅಲ್‌ರಾಫ್‌: 11,'ಅಲ್‌ ಹಿಜ್ಸ್‌: 28-29, ಅನ್ನಮ್ಲ್‌: 62, ಸ್ವಾದ್‌: 71-73) ಇನ್ನೊಂದೆಡೆ- ಮಾನವನು 
ಭೂಮಿ-ಆಕಾಶ ಮತ್ತು ಪರ್ವತಗಳಿಗೂ ಎತ್ತಲು ಸಾಧ್ಯವಾಗದಂತಹ, ದೇವದತ್ತ ಹೊಣೆಗಾರಿಕೆಯನ್ನು ಎತ್ತಿಕೊಂಡವನಾಗಿದ್ದಾನೆ 
ಎಂದು ಹೇಳಲಾಗಿದೆ. (ಅಲ್‌ ಅಹ್‌ರುಾಬ್‌: 72) ಮತ್ತೊಂದೆಡೆ- ನಾವು ಮಾನವ ಸಂತತಿಗೆ ಗೌರವ ನೀಡಿದೆವು ಮತ್ತು 
ನಮ್ಮ ಅನೇಕ ಸೃಷ್ಟಿಗಳ ಮೇಲೆ ಅವರಿಗೆ ಶ್ರೇಷ್ಠತೆಯನ್ನು ಪ್ರದಾನ ಮಾಡಿದೆವು ಎಂದಿದೆ. (ಬನೀ ಇಸ್ರಾಈಲ್‌: 70) ಆದರೆ, 
ಇಲ್ಲಿ ಮುಖ್ಯವಾಗಿ - ಪ್ರವಾದಿಗಳು ಉದ್ಭವಿಸಿದ ಸ್ಥಳಗಳ ಆಣೆ ಹಾಕಿ, ಮಾನವನು ಅತ್ಯುತ್ತಮ ರಚನೆಯಲ್ಲಿ ಸೃಷ್ಟಿಸಲ್ಪಟ್ಟಿರುತ್ತಾ 
ನೆಂದು ಹೇಳಿರುವುದರ ಅರ್ಥವೇನೆಂದರೆ- ಮಾನವನಿಗೆ ಎಷ್ಟು ಉತ್ತಮ ರಚನೆಯನ್ನು ನೀಡಲಾಗಿದೆಯೆಂದರೆ, ಮಾನವಕುಲದಲ್ಲಿ 
ಪ್ರವಾದಿತ್ಯ್ತದಂತಹ ಅತ್ಯುತ್ತಮ ಸ್ಥಾನವನ್ನು ಪಡೆದಂತಹ ಜನರು ಜನಿಸಿದರು. ಅದಕ್ಕಿಂತ ಉನ್ನತವಾದ ಸ್ಥಾನ ಅಲ್ಲಾಹನ 
ಬೇರಾವ ಸೃಷ್ಟಿಗೂ ಲಭಿಸಿಲ್ಲ. 

ಅನಂತರ- ಮಾನವರಲ್ಲಿ ಎರಡು ವಿಧದವರಿದ್ದಾರೆಂದು ತಿಳಿಸಲಾಗಿದೆ. ಈ ಪೈಕಿ ಒಂದು ವಿಧದವರು ಯಾರೆಂದರೆ, ಅವರು 
ಅತ್ಯುತ್ತಮ ರಚನೆಯಲ್ಲಿ ಜನಿಸಿದ ಬಳಿಕ ಕೆಡುಕಿನೆಡೆಗೆ ಒಲವು ತೋರುತ್ತಾರೆ ಮತ್ತು ನೈಕಿಕ ಅವನಪಿಯೆಡೆಗೆ ನಿರಂತರ ಕುಸಿಯುತ್ತಾ, 
ಕೊನೆಗೆ ಅವರಿಗಿಂತ ನೀಚವಾದ ಯಾವ ಸೃಷ್ಟಿಯೂ ಇಲ್ಲವನ್ನುವಷ್ಟು ಅವನತಿಯ ಚರಮಸೀಮೆಯನ್ನು ತಲುಪ್ಪತ್ತರೆ. ಇನ್ನೊಂದು 
ವಿಧದವರು ಸತ್ಯವಿಶ್ವಾಸ ಮತ್ತು ಸದಾಚಾರಗಳ ಮಾರ್ಗವನ್ನು ಹಿಡಿದು ಆ ಆಧೋಗತಿಯಿಂದ ಸುರಕ್ಷಿತರಾಗಿರುತ್ತಾರೆ ಮತ್ತು ತಾವು 
ಅತ್ಕುತ್ತಮ ರಚನೆಯೊಂದಿಗೆ ಜನಿಸಿದ್ದರ ಕಡ್ಡಾಯ ಬೇಡಿಕೆಗೆ ಅನುಗುಣವಾಗಿರುವ ಉನ್ನತ ಸ್ಥಾನದಲ್ಲಿ ಸ್ಥಿರವಾಗಿರುತ್ತಾರೆ. 

ಕೊನೆಯಲ್ಲಿ, ಪ್ರಸ್ತುತ ವಾಸ್ತವಿಕತೆಗಳ ಆಧಾರದಲ್ಲಿ- ಮಾನವರ ನಡುವೆ ಇಂತಹ ತೀರಾ ಭಿನ್ನವಾದ ಎರಡು ಪ್ರತೈೇಕ 
ವಿಧಗಳಿರುವಾಗ ಕರ್ಮಗಳಿಗೆ ಪ್ರತಿಫಲವಿದೆಯೆಂಬುದನ್ನು ನಿರಾಕರಿಸಲು ಹೇಗೆ ಸಾಧ್ಯ? ಈ ಉಭಯ ಬಗೆಯ ಜನರ ಅಂತಿಮ 
ಗತಿಯು ಸಮಾನ ಸ್ವರೂಪದ್ದಾಗುವುದಾದರೆ, ದೇವನ ಈ ವಿಶ್ವದಲ್ಲಿ ನ್ಯಾಯ ಎಂಬುದೇ ಇಲ್ಲವೆಂಬಾದೀತು. ವಸ್ತುತಃ 
ಅಧಿಪತಿಯು ಯಾರೇ ಆಗಿದ್ದರೂ ಅವನು ನ್ಯಾಯ ಮಾಡಬೇಕೆಂಬುದು ಮಾನವನ ಪ್ರಕೃತಿ ಮತ್ತು ಅವನ ಸಾಮಾನ್ಮ ಬುದ್ದಿಯ 
ಬೇಡಿಕೆಯಾಗಿದೆ. ಹೀಗಿರುತ್ತಾ ಎಲ್ಲ ಅಧಿಪತಿಗಳಿಗಿಂತ ದೊಡ್ಡೆ ಅಧಿಪತಿಯಾಗಿರುವ ಅಲ್ಲಾಹನು ನ್ಯಾಯ ಮಾಡಲಾರನೆಂದು 
ಕಲ್ಪಿಸಿ ಕೊಳ್ಳಲು ಹೇಗೆ ಸಾಧ್ಯ? ಎಂದು ಪ್ರತಿಪಾದಿಸಲಾಗಿದೆ. 


1191 ۶ء ڈت ..95 


pee mE 

ii 
AM NS RL BS HESS و اشن‎ 
hay US Ph خسن‎ © oa 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-8 ರುಕೂಲ್‌-1 
| ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 4 

(1-8) ಅಂಜೂರ ಮತ್ತು ಇಷಪ್ಟೆಯಾಣೆ" ಸೀನಾಯ್‌ ಪರ್ವತದಾಣ್‌ ಮತ್ತು ಈ ಶಾಂತಿಪೂರ್ಣ 
ನಗರ(ಮಕ್ಕಾ) ದಾಣೆ. ನಾವು ಮಾನವನನ್ನು ಅತ್ಕುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುತ್ತೇವೆ.* ತರುವಾಯ ನಾವು 


1. ಇದರ ವ್ಯಾಖ್ಯಾನದ ಕುರಿತು ವ್ಯಾಖ್ಯಾನಕಾರರ ನಡುವೆ ಹಲವು ಭಿನ್ನಾಭಿಪ್ರಾಯಗಳಿವೆ. ತೀನ್‌(ಅಂಜೂರ) ಎಂದರೆ 
ಸಾಮಾನ್ಯವಾಗಿ ಜನರು ಶಿನ್ನುವ ಅಂಜೂರವೆಂದೂ, ರುತೂನ್‌(ಇಪ್ಪೆ) ಎಂದರೆ ಎಣ್ಣೆ ತೆಗೆಯಲಾಗುವ ہہ‎ ಎಂದೂ ಹಸನ್‌ 
ಬಸರಿ, ಇಕ್ರಿಮಃ ಮತ್ತು ಇಬ್ರಾಹೀಮ್‌ ನಖಈ ಅಭಿಪ್ರಾಯ ಪಡುತ್ತಾರೆ. ಈ ಹೇಳಿಕೆಯ ಪ್ರಕಾರ ಆ ಎರಡು ಫಲಗಳ ವಿಶಿಷ್ಟ 
ಗುಣಗಳು ಹಾಗೂ ಪ್ರಯೋಜನಗಳ ಕಾರಣ ಅಲ್ಲಾಹನು ಅವುಗಳ ಆಣೆ ಹಾಕಿದ್ದಾನೆಂದಾಗುತ್ತದೆ. ಆದರೆ ಎರಡು ಅಂಶಗಳು ಈ 
ಅರ್ಥಕ್ಕೆ ಪ್ರತಿಕೂಲವಾಗಿವೆ- 1) ಮುಂದೆ ಸೀನಾಯ್‌ ಪರ್ವತದ ಮತ್ತು ಮಕ್ಕಾ ಪಟ್ಟಣದ ಆಣೆ ಹಾಕಲಾಗಿದೆ. ಎರಡು ಫಲಗಳೊಂದಿಗೆ 
ಎರಡು ಪ್ರದೇಶಗಳ ಆಣೆ ಹಾಕಿರುವುದರಲ್ಲಿ ಪರಸ್ಪರ ಯಾವುದೇ ನಂಟು ಗೋಚರಿಸುವುದಿಲ್ಲ. 2) ಈ ನಾಲ್ಕು ವಸ್ತುಗಳ ಆಣೆ ಹಾಕಿ 
ಮಂದೆ ಏವರಿಸಲಾಗಿರುವ ವಿಷಯಕ್ಕೆ ಸೀನಾಯ್‌ ಪರ್ವತ ಮತ್ತು ಮಕ್ಕಾ ಪಟ್ಟಣವು ಸಾಕ್ಷಿಯಾಗಿವೆ. ಆದರೆ ಈ ಎರಡು ಫಲಗಳು 
ಆ ವಿಷಯಕ್ಕೆ ಪುರಾವೆಗಳಲ್ಲ. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ಯಾವೆಲ್ಲ ವಸ್ತುಗಳ ಆಣೆ, ಹಾಕಿರುವನೋ ಅವುಗಳ ಮಹತ್ವ 
ಅಥವಾ ಪ್ರಯೋಜನಗಳ ಆಧಾರದಲ್ಲಿ ಆಣೆ ಹಾಕಿರುವುದಿಲ್ಲ. ವಾಸ್ತವದಲ್ಲಿ ಪ್ರತಿಯೊಂದು ಆಣೆಯು, ಅದರ ಅನಂತರ ಬರಲಿರುವ 
ವಿಷಯಕ್ಕೆ ಸಾಕ್ಷಿಯೆಂಬ ನೆಲೆಯಲ್ಲೇ ಇದೆ. ಆದ್ದರಿಂದ ಈ ಎರಡು ಫಲಗಳ ಗುಣಗಳನ್ನು ಆಣೆಗೆ ಕಾರಣಗಳೆಂದು ಪರಿಗಣಿಸುವಂತಿಲ್ಲ. 
ಇತರ ಕೆಲವು "ವ್ಯಾಖ್ಯಾನಕಾರರು 'ಶೀನ್‌" ಮತ್ತು 'ರುತೂನ್‌' ಎಂದರೆ ಕೆಲವು ಸ್ಥಳಗಳು ಎಂದು ಅರ್ಥೈಸಿಕೊಂಡಿದ್ದಾರೆ. ಆದರೆ, 
'ವತ್ತೀನಿ ವರ್ಗುತೊನ್‌' ಎಂಬ ಪದಗಳನ್ನು ಕೇಳಿದಾಗ ಒಬ್ಬ ಸಾಮಾನ್ಮ ಅರಬನಿಗೆ ಈ ಅರ್ಥ ಹೊಳೆಯಲು ಸಾಧ್ಯವಿರಲಿಲ್ಲ. 
ತೀನ್‌ ಮತ್ತು ರುತೂನ್‌ ಎಂಬುದು ಯಾವ ಸ್ಥಳಗಳ ಹೆಸರೆಂದೂ ಕುರ್‌ಆನಿನ ಅಭಿಸಂಬೋದಿತ ಅರಬರಿಗೆ ತಿಳಿದಿರಲಿಲ್ಲ, 
ಆದರೂ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ಫಲದ ಹೆಸರಿನಿಂದಲೇ ಆ ಪ್ರದೇಶವನ್ನು ಗುರುತಿಸುವ 
ರೂಢಿ ಅರಬರಲ್ಲಿತ್ತು. ಈ ನುಡಿಗಟ್ಟಿನ ದೃಷ್ಟಿಯಿಂದ, ಇಲ್ಲಿ ತೀನ್‌ ಮತ್ತು ರುತೂನ್‌ ಎಂಬ ಪದಗಳು ಶೀನ್‌ ಮತ್ತು 
ರ್ಳುತೂನ್‌ಗಳು ಬೆಳೆಯುವ ಪ್ರದೇಶ ಎಂಬ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿವೆ ಎಂದಾಗುತ್ತದೆ. ಸಿರಿಯಾ ಮತ್ತು ಫೆಲೆಸ್ತೀನ್‌ಗಳು, 
ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾದಿಗಳು ಜನಿಸಿದ ಪ್ರದೇಶವಾದ್ದರಿಂದ ಸೂಚನೆ ಅದರೆಡೆಗೇ ಇರಬಹುದು. 

2. ಮೂಲದಲ್ಲಿ 'ತೂರಿ ಸೀನೀನ' ಎಂದು ಹೇಳಲಾಗಿದೆ. ಸೀನೀಪ್‌ ಎಂಬುದು ಸೀನಾಯ್‌ ಪರ್ಯಾಯ ದ್ವೀಪದ 
ಇನ್ನೊಂದು ಹೆಸರು. ಅದನ್ನು ಸೈನಾ ಅಥವಾ ಸೀನಾ ಎಂದೂ ಕರೆಯುತ್ತಾರೆ; ಸೀನೀನ್‌ ಎಂದೂ ಹೇಳುತ್ತಾರೆ. ಪವಿತ್ರ 
ಕುರ್‌ಆನಿನಲ್ಲೇ ಒಂದು ಕಡೆ 'ತೂರಿಸೈೆನಾಆ' ಎಂಬ ಪದ ಪ್ರಯೋಗವಾಗಿವೆ. ಈಗ ತೂರ್‌ ಪರ್ವತವಿರುವ ಪ್ರದೇಶವು ಸೀನಾ |' 
ಎಂದೇ ಪ್ರಸಿದ್ಧವಾಗಿರುವುದರಿಂದ ಅನುವಾದದಲ್ಲಿ ನಾವು ಆ ಪ್ರಸಿದ್ಧ ಹೆಸರನ್ನೇ ಬಳಸಿದ್ದೇವೆ. § 

3. ಅಂಜೂರ ಮತ್ತು ರುತೂನ್‌ ಬೆಳೆಯುವ ಪ್ರದೇಶ ಅರ್ಥಾತ್‌- ಸಿರಿಯಾ ಹಾಗೂ ಫೆಲೆಸ್ತೀನ್‌ಗಳು. ತೂರ್‌ ಪರ್ವತ 
ಮತ್ತು ಮಕ್ಕಾದ ಪ್ರಶಾಂತ ನಗರದ ಆಣೆ ಹಾಕಿರುವುದು ಇದೇ ವಿಷಯದ ಕುರಿತಾಗಿದೆ.' ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ 


ಕಾಂಡ-30 


1192 ಕುರ್‌ಆನ್‌ ವ್ಯಾಖ್ಯಾನ 


ಟಟ ರನ ೫1 ರ ಅತಿ ತವ ಹ الوئق‎ > 
ಒಡೆ. الله پاگو‎ ios ಯ & 


72 
ಅವನನ್ನು ಪಲ್ಲಟಗೊಳಿಸಿ, ನೀಚರಲ್ಲಿ رکوہ‎ ೦ತ ನೀಚನಾಗಿ ಮಾಡಿದೆವು." ಆದರೆ, ವಿಶ್ವಾಸವಿರಿಸಿಕೊಂಡ ಮತ್ತು 
ಸತ್ಯ; ರ್ಮವೆಸಗುತ್ತಿದ್ದವರ ಹೊರತು.. ಅವರಿಗೆ ಎಂದೂ ಮುಗಿಯದಂತಹ ಸತ್ಸಲವಿದೆ.5 '(ಸಂದೇಶವಾಹಕರೇ) : 
ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು 224ھ :دیون‎ ನಿಮ್ಮನ್ನು ಸುಳ್ಳಾಗಿಸಬಲ್ಲರು? 
ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿಯಲ್ಲವೇ?' 


ಸೃಷ್ಟಿಸುವುದರ ಅರ್ಥವೇನೆಂದರೆ- ಅವನಿಗೆ ಅತ್ಕುನ್ನತ ಮಟ್ಟದ ಶರೀರವನ್ನು ಕೊಡಲಾಗಿದೆ. ಇಂತಹ ಶರೀರವನ್ನು ಬೇರಾವ 
ಜೀವಿಗೂ ನೀಡಲಾಗಿಲ್ಲ. ಹಾಗೆಯೇ ಬೇರಾವುದೇ ಸೃಷ್ಟಿಗೆ ನೀಡಿರದಂತಹ ವಿಚಾರ, ಚಂತನೆ, ವಿವೇಚನೆ, ಜ್ಞಾನ ಮತ್ತು 
ಬುದ್ಧಿಯಂತಹ ಶ್ರೇಷ್ಠ ಸಾಮರ್ಥ್ಯಗಳನ್ನೂ ಅವನಿಗೆ ನೀಡಲಾಗಿದೆ. ಮಾನವ ವರ್ಗಕ್ಕೆ ನೀಡಲಾಗಿರುವ ಈ ಎಲ್ಲ ಶಕ್ತಿ 
ಸಾಮರ್ಥ್ಯಗಳ ಅತ್ಕುನ್ನತ ಮಾದರಿಯೆಂದರೆ ಪ್ರವಾದಿಗಳು. ಅಲ್ಲಾಹನು ಯಾರನ್ನಾದರೂ ಪ್ರವಾದಿತ್ವ ಪ್ರದಾನ ಮಾಡುವುದಕ್ಕಾಗಿ 
ಆರಿಸಿಕೊಳ್ಳುವುದೆಂದರೆ, ಅದು ಯಾವುದೇ ಜೀವಿಗೆ ದೊರಕಬಹುದಾದ ಅತ್ಯುನ್ನತ ಸ್ಥಾನವಾಗಿದೆ. ಅದಕ್ಕಿಂತ ಹೆಚ್ಚಿನ ಔನ್ನತ್ಯವು 
ಯಾವುದೇ ಸೃಷ್ಟಿಗೆ ಪ್ರಾಪ್ತವಾಗಲು ಸಾಧ್ಯವೇ ಇಲ್ಲ. ಆದುದರಿಂದ ಮನುಷ್ಯನು ಅತ್ಯುತ್ತಮ ಪ್ರಕೃತಿಯವನು' ಎರಬುದಕ್ಕೆ 
ಸಾಕ್ಷಿಯಾಗಿ ಪ್ರವಾದಿಗಳೊಂದಿಗೆ ಸಂಬಂಧವುಳ್ಳ ಪ್ರದೇಶಗಳ ಆಣೆ ಹಾಕಲಾಗಿದೆ. ಇಬ್ರಾಹೀಮ್‌ರಿಂದಾರಂಭಿಸಿ(ಅ)” ಈಸಾರ 
ವರೆಗೆ(ಅ) ಹೆಚ್ಚಿನ ಪ್ರವಾದಿಗಳು ಸಿರಿಯಾ ಮತ್ತು ಫೆಲೆಸ್ತೀನಿನ ಪ್ರದೇಶದಲ್ಲಿ ನಿಯುಕ್ತರಾಗಿದ್ದರು. ತೂರ್‌ ಪರ್ವತವು ಹ. 
ಮೂಸಾರಿಗೆ(ಅ) ಪ್ರವಾದಿತ್ವ ಸಿಕ್ಕಿದ ಸ್ಥಳವಾಗಿದೆ. ಇನ್ನು ಮಕ್ಕಾ ಪಟ್ಟಣದ ಬಗ್ಗೆ ಹೇಳುವುದಿದ್ದರೆ ಅದರ ತಳಪಾಯವೇ 
ಇಬ್ರಾಹೀಮ್‌ ಮತ್ತು ಇಸ್ಮಾಈಲ್‌ರಿಂದ(ಅ) ಹಾಕಲ್ಪಟ್ಟಿತ್ತು. ಅವರಿಂದಾಗಿಯೇ ಅದೊಂದು ಕೇಂದ್ರೀಯ ನಗರವಾಯಿತು. "ನನ್ನ 
ಪ್ರಭೂ," ಇದನ್ನು ಒಂದು ಶಾಂತಿಯ ನಗರವನ್ನಾಗಿ ಮಾಡು” ಎಂದು ಇಬ್ರಾಹೀಮರೇ(ಅ) ಪ್ರಾರ್ಥಿಸಿದ್ದರು. (ಅಲ್‌ ಬಕರಃ: 
126) ಅರೇಬಿಯಾದಲ್ಲಿ ಎಲ್ಲೆಡೆಯೂ ಅಶಾಂತಿ ಹಬ್ಬಿದ್ದರೂ ಪ್ರಸ್ತುತ ಪ್ರಾರ್ಥನೆಯ ಫಲವೆಂಬಂತೆ ಈ ಒಂದು ನಗರ ಮಾತ್ರ 
ಎರಡೂವರೆ ಸಹಸ್ರ ವರ್ಷಗಳಿಂದ ಶಾಂತಿಯ ನೆಲೆಯಾಗಿಯೇ ಉಳಿದಿತ್ತು. ಒಟ್ಟನಲ್ಲಿ- ನಾವು ಮಾನವಕುಲವನ್ನು ಎಷ್ಟೊಂದು 
ಉತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುವೆನೆಂದರೆ ಪ್ರವಾದಿತ್ತದಂತಹ ಅತ್ಕುನ್ನತ ಪದವಿಯನ್ನು ಹೊಂದಿದ ಜನರು "ಈ ವರ್ಗದಲ್ಲಿ 
ಹುಟ್ಟಿದರು ಎಂಬುದೇ ಈ ಮಾತಿನ ಇಂಗಿತವಾಗಿದೆ. 

4. ತಾತ್ಸರ್ಯವೇನೆಂದರೆ- ಅತ್ಯುತ್ತಮ ರಚನೆಯಲ್ಲಿ ಸೃಷ್ಟಿಸಲ್ಪಟ್ಟ ಬಳಿಕ ಮಾನವನು ತನ್ನ ಶಾರೀರಿಕ ಮತ್ತು 
ಮಾನಸಿಕ ಶಕ್ತಿಗಳನ್ನು ಕೆಡುಕಿನ ಮಾರ್ಗದಲ್ಲಿ ಉಪಯೋಗಿಸಿದರೆ, ಅಲ್ಲಾಹನು ಅವನಿಗೆ ಕೆಡುಕುಗಳನ್ನೇ ಮಾಡುವ ಭಾಗ್ಯ 
ಒದಗಿಸಿಕೊಡುತ್ತಾನೆ ಮತ್ತು ಅವನನ್ನು ಕ್ರಮೇಣ ಅಧಃಪತನಕ್ಕೆ ಇಳಿಸುತ್ತಾ ಕೊನೆಗೆ ನೀಚತೆಯ ಯಾವ ನಿಕೃಷ್ಟ ಮಟ್ಟಕ್ಕೆ 
ತಲಪಿಸಿ ಬಿಡುತ್ತಾನೆಂದರೆ ಜಗತ್ತಿನ ಬೇರಾವ ಜೀವಿಗೂ ನೀಚತೆಯ ಆ ಮಟ್ಟವನ್ನು ತಲಪಲು ಸಾಧ್ಯವಿಲ್ಲ. ಇದು 
ಮಾನವ ಸಮಾಜದಲ್ಲಿ ಆಗಾಗ ಅನುಭವಕ್ಕೆ ಬರುವಂತಹ ಒಂದು ವಾಸ್ತವಿಕತೆಯಾಗಿದೆ. ಲೋಭ, ದುರಾಶೆ, ಸ್ವಾರ್ಥ, 
ಕಾಮ ಪಿಹಾಸೆ ಮಾದಕ ವ್ಯಸನ, ಸಣ್ಣತನ ಕೋಪಾ ಟೋಪ, ಅಕ್ರಮ, ಮರ್ದನ ಮತ್ತು ಇಂತಹ ಇತರ ದುರ್ಗುಣ 
ಗಳಿರುವ ಜನರು ನೈತಿಕವಾಗಿ ನಿಜಕ್ಕೂ: ಎಲ್ಲ ನೀಚರಿಗಿಂತ ನೀಚರಾಗಿರುತ್ತಾರೆ. 

5. ಅಂದರೆ- ನೈತಿಕ ಅಧಃಪತನಕ್ಕೆ ತುತ್ತಾದವರು ಅದರಲ್ಲೇ ಮುಂದುವರಿಯುತ್ತಾ ಕೊನೆಗೆ ನೀಚರಲ್ಲಿ ಅತ್ಯಂತ ನೀಚರಾಗಿ 
ಮಾರ್ಪಡುತ್ತಾರೆಂಬುದು ಮಾನವ ಸಮಾಜದ ಸಾಮಾನ್ಮ ಅನುಭವವಾಗಿರುವಂತೆಯೇ, ಅಲ್ಲಾಹ್‌, ಪರಲೋಕ ಮತ್ತು 
ಪ್ರವಾದಿತ್ವದ ಮೇಲೆ ವಿಶ್ವಾಸವಿರಿಸಿ, ತಮ್ಮ ಜೀವನವನ್ನು ಸತ್ಯರ್ಮಗಳಲ್ಲಿ ಕಳೆಯುವವರು ಇಂತಹ ಅಧಃಪತನದಿಂದ ರಕ್ಷಿಸಲ್ಪಟ್ಟು 
ಯಾವ ಅತ್ಯುತ್ತಮ ಪ್ರಕೃತಿಯಲ್ಲಿ ಅಲ್ಲಾಹನು ಮಾನವನನ್ನು ಸೃಷ್ಟಿಸಿರುವನೋ ಅದರಲ್ಲೇ ಸ್ಥಿರವಾಗಿ ನಿಲ್ಲುತ್ತಾರೆ ಎಂಬುದು, 
ಎಲ್ಲಕಾಲಗಳ ಸಾಮಾನ್ಯ ಅನುಭವವಾಗಿದೆ. ಆದುದರಿಂದ ಇಂತಹವರು ಅಮಿತ ಪ್ರತಿಫಲಕ್ಕೆ ಅರ್ಹರಾಗಿರುವರು. ಅಂದರೆ 
ಆ ಪ್ರತಿಫಲವು, ಅವರ ಅರ್ಹತೆಗಿಂತ ಕಡಿಮೆ ಮಟ್ಟದ್ದು ಆಗಿರಲಾರದು ಮತ್ತು ಅದು ಎಂದೂ ಮುಗಿದು ಹೋಗಲಾರದು. ' 


ಕಾಂಡ-30 


1193 دت .95 


6. "ಮಾನವ! ಇನ್ನು ನೀನು ಯಾವ ಕಾರಣದಿಂದ ಪರಲೋಕದ ಪ್ರತಿಫಲವನ್ನು ನಿರಾಕರಿಸುವೆ?' ಎಂದೂ ಇದನ್ನು 
ಅನುವಾದಿಸಬಹುದು. ಏನಿದ್ದರೂ ಇವುಗಳ ತಾತ್ಸರ್ಯ ಒಂದೇ ಆಗಿರುತ್ತದೆ. ಅತ್ಯುತ್ತಮ ರಚನೆಯಲ್ಲಿ ಸೃಷ್ಟಿಯಾಗಿರುವಂತಹ 
ಮಾನವ ವರ್ಗದಲ್ಲಿ ಒಂದು ಗುಂಪು, ನೈತಿಕ 3مّت‎ ಇಳಿಯುತ್ತಾ ಕ್ರಮೇಣ ಅತ್ಯಂತ ನೀಚರಾಗಿ ಮಾರ್ಪಡುವುದು ಮತ್ತು 
: ಇನ್ನೊಂದು ಗುಂಪು ಸತ್ಯವಿಶ್ವಾಸ ಮತ್ತು ಸದಾಚಾರೆಗಳನ್ನು' ಕೈಗೊಂಡು ಅಧಃಪತನದಿಂದ ಸದಾ ಸುರಕ್ಷಿತವಾಗಿದ್ದು ತಮ್ಮನ್ನು 
ಅತ್ಕುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುವುದರ ಬೇಡಿಕೆಗನುಸಾರವಾಗಿ ಆ ಉತ್ತಮ ಪ್ರಕೃಶಿಯಲ್ಲೇ ಸ್ಥಿರವಾಗಿ ನಿಂತಿರುವುದು ಮನುಷ್ಮ 
ಸಮಾಜದಲ್ಲಿ ಬಹರಂಗವಾಗಿಯೇ ಕಾಣಸಿಗುತ್ತದೆ. ಹೀಗಿರುತ್ತಾ ಕರ್ಮಗಳಿಗೆ ಪ್ರತಿಫಲವಾಗಿ ಶಿಕ್ಸೆ- ರಕ್ಷಿಗಳಿರುವುದನ್ನು ನಿರಾಕರಿಸಲು 
ಹೇಗೆ ಸಾಧ್ಯ? ಈ ಎರಡೂ ಬಗೆಯ ಮಾನೆವರ ಗತಿ ಒಂದೇ ರೀತಿಯದ್ದಾಗಿರಬೇಕೆಂಬುದನ್ನು ಬುದ್ಧಿಶಕ್ತಿ ಒಪ್ಪುತ್ತಿದೆಯೇ? 
ನೀಚರಲ್ಲಿ ನೀಚರ ಸ್ಥಾನದಲ್ಲಿ ಬಿದ್ದಿರುವವರಿಗೆ ಯಾವುದೇ ಶಿಕ್ಸೆ ನೀಡಬಾರದು ಮತ್ತು ಅದರಿಂದ ದೂರವಿದ್ದು ಪರಿಶುದ್ಧ ಜೀವನ 
. ಸಾಗಿಸುವವರಿಗೆ ಯಾಪುದೇ ಸತ್ಸಲವನ್ನು ನೀಡಬಾರದೆಂಬುದು ನ್ಯಾಯದ ಅಪೇಕ್ಷೆಯೇ? ಈ ವಿಷಯವನ್ನು ಕುರ್‌ಆನಿನಲ್ಲಿ ಇನ್ನೂ 
ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. (ಸೂರಃ ಅಲ್‌ ಕೆಲಮ್‌ನ 35-36 ಮತ್ತು ಅಲ್‌ ಜಾಸಿಯಾದ 21ನೆಯ ಸೂಕ್ತಗಳನ್ನು ನೋಡಿರಿ) 

7. ಅರ್ಥಾತ್‌- ಜಗತ್ತಿನ ಸಣ್ಣಸಣ್ಣ ಅಧಿಪತಿ ಕೂಡಾ ನ್ಯಾಯಪಾಲಿಸಬೇಕು ಅಪರಾಧಿಗಳಿಗೆ ಶಿಕ್ಸೆ ಕೊಡಬೇಕು ಮತ್ತು |. 
ಒಳ್ಳೆಯ ಕೆಲಸ ಮಾಡುವವರಿಗೆ ಪುರಸ್ಕಾರ ನೀಡಬೇಕೆಂದು ನೀವು ಬಯಸುತ್ತೀರಿ ಮತ್ತು ಅದನ್ನೇ ನಿರೀಕ್ಷಿಸುತ್ತೀರಿ. ಹೀಗಿರುತ್ತ 
ಅಲ್ಲಾಹನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಸಕಲ ಅಧಿಪತಿಗಳಿಗಿಂತ ದೊಡ್ಡ ಅಧಿಪತಿಯಾಗಿರುವ ಅವನು ನ್ಕಾಯ 
, ಪಾಲಿಸಲಾರನೆಂದು ನೀವು ಭಾವಿಸಿರುವಿರಾ? ಅವನು ಒಳ್ಳೆಯವರನ್ನೂ ಕೆಟ್ಟವರನ್ನೂ ಸಮಾನ ಗತಿಗೆ ತಳ್ಳುವನೆಂದು ನೀವು 
. ನಿರೀಕ್ಷಿಸುತ್ತೀರಾ? ಈ ಲೋಕದಲ್ಲಿ ಅತ್ಯುತ್ತಮ ಕರ್ಮವೆಸಗುವವರು ಮತ್ತು ಅತ್ಯಂತ ನೀಚ ಕೆಲಸ ಮಾಡುವವರು ಇವರಿಬ್ಬರೂ 
ಸತ್ತು ಮಣ್ಣಾಗಿ ಹೋಗುವರು ಮತ್ತು ಯಾರಿಗೂ ಅವರ ಸತ್ಯರ್ಮದ ಸತ್ಸಲ ಸಿಗಲಿಕ್ಕಿಲ್ಲ ಮತ್ತು ಯಾರಿಗೂ-ಅವರ ದುಷ್ಪತ್ಮಗಳ 
ಶಿಕ್ಷೆಯೂ ಸಿಗಲಿಕ್ಕಿಲ್ಲ ಎಂದು ನೀವು ಭ್ರಮಿಸುತ್ತಿರುವಿರಾ? 

ಹರ್ರುತ್‌. ಅಬೂ ಹುರೈರಾ(ರ) ವರದಿ ಮಾಡಿರುವಂತೆ- ನಿಮ್ಮಲ್ಲಿ ಯಾರಾದರೂ ಅತ್ತೀನ್‌ ಅಧ್ಯಾಯವನ್ನು ಓದಿದರೆ, 
'ಅಲೈಸಲ್ಲಾಹು ಬಿ ಅಹ್ಮಮಿಲ್‌ ಹಾಕಿಮೊನ್‌' ಎಂಬಲ್ಲಿಗೆ ತಲಪಿದಾಗೆ- 'ಬಲಾ ವಅನ ಅಲಾ ದಾಲಿಕ ಮಿನಶ್ಯಾಹಿದೀನ್‌' (ಯಾಕಿಲ್ಲ? 
ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ) ಎಂದು ಹೇಳಬೇಕೆಂದು ಪ್ರವಾದಿವರ್ಯರು(ಸ) ಹೇಳಿರುವರು (ತಿರ್ಮಿದಿ, ಅಬೂ ದಾವೂದ್‌) 
ಇನ್ನು ಕೆಲವು ವರದಿಗಳಲ್ಲಿ ಪ್ರವಾದಿವರ್ಯರು(ಸು ಈ ಸೂಕ್ತವನ್ನು ಪಠಿಸುವಾಗ, 'ಸುಬ್‌ಹಾನಕ ಘಫೆಬಲಾ' (ಯಾಕಿಲ್ಲ? ನೀಮ 
ಪವಿತ್ರನು) ಎನ್ನುತ್ತಿದ್ದರೆಂದು ಹೇಳಲಾಗಿದೆ. - 


ادف ٭ 


ಕಾಂಡ್ಸ-30 


1194 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 
ಹೆಸರು 


ಎರಡನೆಯ ಸೂಕ್ತದಲ್ಲಿರುವ 'ಅಲಕ್‌' ಎಂಬ ಪದವನ್ನು: ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಈ ಅಧ್ಯಾಯದಲ್ಲಿ ಎರಡು ಭಾಗಗಳಿವೆ. ಪ್ರಥಮ ಭಾಗವು 'ಇಕ್‌ರಲ್‌ನಿಂದ ಆರಂಭವಾಗಿ 5ನೆಯ ಸೂಕ್ತದ 
'ಮಾ ಲಮ್‌, ಯಲ್‌ಲಮ್‌'ನಲ್ಲಿ ಕೊನೆಗೊಳ್ಳುತ್ತದೆ. ಎರಡನೆಯ ಭಾಗವು 'ಕಲ್ಲಾ ಇನ್ನಲ್‌ یہ‎ ಲಯತ್‌ಗಾ'ದಿಂದ 
ಆರಂಭಗೊಂಡು ಅಧ್ಯಾಯದ ಕೊನೆಯವರೆಗಿದೆ. ಪ್ರಥಮ ಭಾಗವು ಪ್ರವಾದಿವರ್ಯರಿಗೆ(ಸು ಅವತೀರ್ಣಗೊಂಡ ಪ್ರಪ್ರಥಮ 
ವಹ್ಮ್‌ ಎಂಬ ಬಗ್ಗೆ ಸಮುದಾಯದ ಹೆಚ್ಚಿನೆಲ್ಲ ವಿದ್ವಾಂಸರು ಸಹಮತ ಹೊಂದಿದ್ದಾರೆ. ಅಧ್ಯಾಯದ ಇನ್ನೊಂದು 
ಭಾಗವು, ,ಪ್ರವಾದಿವರ್ಯರು(ಸ) ಹರಮಿನಲ್ಲಿ ನಮಾರಖ್‌ ಮಾಡಲಾರಂಭಿಸಿದಾಗ ಅಬೂ ಜಹಲನು ಅವರನ್ನು ಬೆದರಿಸಿ 
ತಡೆಯಲು ಯತ್ನಿಸಿದಾಗ ಅವತೀರ್ಣಗೊಂಡಿತು. 


ದಿವ್ಯವಾಣಿಯ ಅವತೀರ್ಣಾರಂಭ 

ಆಯಿಶಾ(ರ) ಹೇಳಿರುವಂತೆ, ಪ್ರವಾದಿವರ್ಯರಿಗೆ(ಸ) ದಿವೃವಾಣಿಯು ಮೊದಲು ಸತ ಸ್ವಪ್ನಗಳ (ಕೆಲವು ವರದಿ 
ಗಳಲ್ಲಿ ಒಳ್ಳೆಯ ಸೃಪ್ಟಗಳು ಎಂದಿದೆ) ರೂಪದಲ್ಲಿ ಬರಲಾಂಭಿಸಿತು. ಅವರಿಗೆ ಕಾಣಿಸುತ್ತಿದ್ದ ಸ್ವಪ್ಪಗಳು ಅದನ್ನೆಲ್ಲಾ: ಅವರು 
ಹೆಗಲಿನ ಉಜ್ವಲ ಬೆಳಕಿನಲ್ಲಿ ನೋಡುತ್ತಿರುವರೋ ಎಂಬಂತಿರುತ್ತಿದ್ದವು, ಆ ಬಳಿಕ ಅವರು ಏಕಾಂತ ಪ್ರಿಯರಾದರು. 
ಹಲವು ದಿನ ಹಗಲಿರುಳೆನ್ನದೆ 'ಹಿರಾ' ಗುಹೆಯಲ್ಲಿದ್ದು ದೇವಾರಾಧನೆ ಮಾಡತೊಡಗಿದರು. [ಆಯಿಶಾ(ರ) 'ತಹನ್ನುಸ್‌' ಎಂಬ 
ಪದವನ್ನು ಪ್ರಯೋಗಿಸಿದ್ದಾರೆ. ಇದನ್ನು ಇಮಾಮ್‌ ರುುಪ್ರಿ 'ತಅಬ್ಬುದ್‌'(ಆರಾಧನೆ) ಎಂದು ವ್ಯಾಖ್ಯಾನಿಸಿದ್ದಾರೆ. ಇದು ಆ 
ಕಾಲದಲ್ಲಿ ಪ್ರವಾದಿವರ್ಯರು(ಸ) ಮಾಡುತ್ತಿದ್ದ ಒಂದು, ಬಗೆಯ ಆರಾಧನೆಯಾಗಿತ್ತು. ಏಕೆಂದರೆ ಆ ತನಕ ಅವರಿಗೆ 
ಅಲ್ಲಾಹನು ಆರಾಧನಾ ವಿಧಾನವನ್ನು ಕಲಿಸಿ ಕೊಟ್ಟಿರಲಿಲ್ಲ] ಒಂದು ದಿನ ಅವರು ಹಿರಾ ಗುಹೆಯಲ್ಲಿದ್ದಾಗ್ಯ ಹಠಾತ್ತನೆ 
ಅವರಿಗೆ ದಿವ್ಯವಾಣಿ ಅವಶೀರ್ಣಗೊಂಡಿತು. ದೇವಚರನು ಬಂದು 'ಓದಿರಿ' ಎಂದನು. ಇದಾದ ಬಳಿಕ ಹ. ಆಯಿಶಾ(ರ) 
ಸೃತಃ ಪ್ರವಾದಿಯವರ(ಸ) ಮಾತನ್ನು ಹೀಗೆ ಉಲ್ಲೇಖಿಸುತ್ತಾರೆ. "ನಾನೇನೂ ಓದಿದವನಲ್ಲವೆಂದು ಹೇಳಿದೆ. ಆಗ ದೇವಚರನು 
ನನ್ನನ್ನು ಹಿಡಿದು ಎಷ್ಟು ಬಲವಾಗಿ ಬಿಗಿದಪ್ಪಿದನೆಂದರೆ, ಅದನ್ನು ನನ್ನಿಂದ ತಾಳಿಕೊಳ್ಳಲಾಗಲಿಲ್ಲ. ಹೀಗೆ ಮೂರು ಸಲ 
' ಆಯಿತು. ಮೂರನೆಯ ಬಾರಿ ದೇವಚರನು ನನ್ನನ್ನು ಬಿಟ್ಟು- 'ಇಕ್‌ರಲ್‌ ಬಿಸ್‌ಮಿ ರಬ್ಬಿಕಲ್ಲದೀ ಖಲಕ್‌'ನಿಂದ 'ಮಾಲಮ್‌ 
ಯಲ್‌ಲಮ್‌' (ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದಿಂದ ಓದಿರಿ.. ಅದನ್ನು ಅವನು ತಿಳಿದಿರಲಿಲ್ಲ) ವರೆಗೆ 
ತಲಪಿದನು. ಹ. ಆಯಿಶಾ(ರ) ಮುಂದುವರಿಯುತ್ತ ಹೀಗೆ ಹೇಳುತ್ತಾರೆ: ಅನಂತರ ಪ್ರವಾದಿವರ್ಯರು(ಸು) ಗಡಗಡನೆ 
ನಡುಗುತ್ತ ಅಲ್ಲಿಂದ ಮರಳಿ ಹ. ಖದೀಜಾರ(ರ) ಬಳಿಗೆ ಬಂದರು. "ನನಗೆ ಹೊದಿಸು ನನಗೆ ಹೊದಿಸು" ಎಂದರು. ಆ 
ಪ್ರಕಾರ ಅವರಿಗೆ ಹೊದಿಸಲಾಯಿತು. ಅವರ ಭಯಾವಸ್ಥೆಯು ದೂರವಾದ ಬಳಿಕ ಅವರು- “ಖದೀಜಾ! ನನಗೆ ಇದೇನಾಗಿ 
ಬಿಟ್ಟಿದೆ?” ಎಂದರು. ತರುವಾಯ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿ. "ನನಗೆ ನನ್ನ ಪ್ರಾಣದ ಭಯವಿದೆ" ಎಂದರು. ಆಗ 
ಹ.ಖದೀಜಾ(ರ), "ಖಂಡಿತ ಹಾಗಾಗದು. ತಾವು ಸಂತೋಷ ಪಡಿರಿ. ಅಲ್ಲಾಹನಾಣೆ! ಅಲ್ಲಾಹನು ತಮ್ಮನ್ನೆಂದೂ ಅವಮಾನಿಸ 
ಲಾರನು. ತಾವು ಸಂಬಂಧಿಕರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸುತ್ತೀರಿ. ಸತ್ಯವನ್ನೇ ಹೇಳುತ್ತೀರಿ” (ಇನ್ನೊ೦ದು ವರದಿಯಲ್ಲಿ- 
'ವಿಶ್ವಸ್ಮ ಸೊತ್ತನ್ನು ಮರಳಿಸುತ್ತೀರಿ' ಎಂದೂ ಇದೆ) ನಿರಾಶ್ರಿತರ ಹೊರೆ ಹೊರುತ್ತೀರಿ, ನಿರ್ಗತಿಕರಿಗೆ ದುಡಿದುಕೊಡುತ್ತೀರಿ, 
ಅತಿಥಿ ಸತ್ಕಾರ ಮಾಡುತ್ತೀರಿ ಮತ್ತು ಸತ್ಕಾರ್ಯಗಳಲ್ಲಿ ಸಹಕರಿಸುತ್ತೀರಿ" ಎಂದರು. ಅನಂತರ ಅವರು ಪ್ರವಾದಿವರ್ಯರನ್ನು(ಸು) 
ಕರೆದುಕೊಂಡು ತಮ್ಮ ಚಿಕ್ಕಪ್ಪನ ಮಗನಾದ ವರಕಾ ಬಿನ್‌ ನೌಫಲ್‌ರ ಬಳಿಗೆ ಹೋದರು. ಅವರು ಅಜ್ಞಾನ ಕಾಲದಲ್ಲಿ ಕ್ರೈಸ್ತ 
ಮತ ಸ್ವೀಕರಿಸಿದ್ದರು. ಅರಬೀ ಮತ್ತು ಹಿಬ್ರೂ ಭಾಷೆಗಳಲ್ಲಿ ಇಂಜೀಲ(ಬೈಬಲ)ನ್ನು ಬರೆಯುತ್ತಿದ್ದರು. ಬಹಳ ವೃದ್ಧರಾಗಿದ್ದು, 


96. ಅಲ್‌ ಆಅಲಕ್‌ : 1195 


ದೃಷ್ಟಿಯನ್ನು ಕಳೆದುಕೊಂಡಿದ್ದರು. ಹೆ.ಖದೀಜಾ(ರ) ಅವರೊಡನೆ, “ಅಣ್ಣಾ! ನಿಮ್ಮ ಸಹೋದರ ಪುತ್ರನ ವೃತ್ತಾಂತವನ್ನು 
ಸ್ವಲ್ಪ ಕೇಳಿರಿ” ಎಂದರು.' ವರಕಾ- "ಸೋದರ ಪುತ್ರಾ, ತಾವೇನನ್ನು ಕಂಡಿರಿ” ಎಂದು ಕೇಳಿದಾಗ, ಪ್ರವಾದಿವರ್ಯರು(ಸ). ನಡೆದ 
770 ಹೇಳಿದರು. ಇದನ್ನು ಕೇಳಿ ವರಕಾ, "ಅದು, ಅಲ್ಲಾ; ಹನು ಮೂಸಾರ(ಅ) ಬಳಿಗೆ ಕಳುಹಿಸಿದ್ದ ದೇವಚರನೇ 
ಆಗಿರುವನು. ತಮ್ಮ ಪ್ರವಾದಿತ್ವ ಕಾಲದಲ್ಲಿ ನಾನು ಯೌವನಾವಸ್ಥೆಯಲ್ಲಿರುತ್ತಿದ್ದರೆ! ತಮ್ಮ ಜನಾಂಗವು ತಮ್ಮನ್ನು 
ಹೊರಕ್ಕಟ್ಟುವಾಗ ನಾನು ಬದುಕಿ ಉಳಿದಿರುತ್ತಿದ್ದೆರೆ!” ಎಂದು ಉದ್ಗರಿಸಿದರು. ಆಗ ಪ್ರವಾದಿವರ್ಯರು(ಸು, "ಇವರು ನನ್ನನ್ನು 
ಹೊರಕ್ಕಟ್ಟುವರೇ?' ಎಂದು ಕೇಳಿದರು. ಆಗ .ವರಕಾ, “ಹೌದು, ತಾವು ತಂದಿರುವಂತಹದನ್ನು ತಂದವರು ಯಾರೂ 
ದ್ವೇಷಕ್ಕೆ ತುತ್ತಾಗದೆ ಉಳಿದದ್ದಿಲ್ಲ. ತಮಗೆ ಒದಗಲಿರುವ ಆ ಕಾಲದಲ್ಲಿ, ನಾನು ಜೀವಿಸಿದ್ದರೆ, ಖಂಡಿತವಾಗಿಯೂ ತಮಗೆ 
ಸಹಾಯ ಮಾಡುವೆನು" ಎಂದರು. ಆದರೆ ಸ್ವಲ್ಪ ಕಾಲದಲ್ಲೇ ಅವರು ಮೃತರಾದರು. ಸ 

ಸ್ವತಃ ಈ ಘಟನೆಯೇ ಸ್ಪಷ್ಟವಾಗಿ ಸಾರುವಂತೆ, ದೇವಚರನ ಆಗಮನಕ್ಕಿಂತ ಒಂದು ಕ್ಷಣ ಮೊದಲಿನ ವರೆಗೂ 
ಪ್ರವಾದಿವರ್ಯರಿಗೆ(ಸ) ತಾನು ದೇವಸಂದೇಶವಾಹಕನಾಗಲಿದ್ದೇನೆ ಎಂಬುದು ತಿಳಿದೇ ಇರಲಿಲ್ಲ. ಅವರು ಅದನ್ನು 
ಅಪೇಕ್ಟಿಸುವುದು ಅಥವಾ ನಿರೀಕ್ಸಿಸುವುದಂತಿರಲಿ, ಇಂತಹ ಘಟನೆಯೊಂದನ್ನು ತಾನು ಎದುರಿಸಬೇಕಾದೀತೆಂಬ ಕಲ್ಪನೆ 
ಕೂಡಾ ಅವರ ಕನಸು ಮನಸ್ಸಿನಲ್ಲೂ ಸುಳಿದಿರಲಿಲ್ಲ. ಈ ರೀತಿ ದಿವ್ಯವಾಣಿಯ ಅವತರಣವೂ ದೇವಚರನು ಪ್ರತ್ಯಕ್ಷನಾಗುವುದೂ 
ಅವರ ಮಟ್ಟಿಗೆ, ಹಠಾತ್ತನೆ ಸಂಭವಿಸಿದ ಒಂದು ಆಕಸ್ಮಿಕ ಘಟನೆಯಾಗಿತ್ತು. ಪೂರ್ವ ಜ್ಞಾನವಿಲ್ಲದೆ ಇಷ್ಟು “ದೊಡ್ಡ ಘಟನೆ 
ಯುಂಟಾದಾಗ ಯಾರಿಗಾದರೂ ಸ್ವಾಭಾವಿಕವಾಗಿಯೂ ಏನಾಗುವುದೋ ಅದೆಲ್ಲ ಆಗ ಪ್ರವಾದಿವರ್ಯರಿಗೂ(ಸ) ಆಯಿತು. 
- ಆದುದರಿಂದಲೇ ಅವರು ಇಸ್ಲಾಮಿನ ಪ್ರಚಾರವನ್ನಾರಂಭಿಸಿದಾಗ ಮಕ್ಕಾದವರು ಅವರ ಬಗ್ಗೆ ಬೇರೆಲ್ಲ ಬಗೆಯ ಆಕ್ಸೇಪ 
ಗಳನ್ನು ಎತ್ತಿದ್ದರೂ ಅವರ ಪೈಕಿ ಯಾರೂ "ನೀವು ಇಂತಹ ಯಾವುದಾದರೂ ವಾದ ಮಂಡಿಸಲಿದ್ದೀರೆಂದು ನಮಗೆ 
ಮೊದಲೇ ಭಯವಿತ್ತು. ಏಕೆಂದರೆ ನೀವು ಬಹುಕಾಲದಿಂದ ಪ್ರವಾದಿಯಾಗುವ ಸಿದ್ಧತೆ ನಡೆಸುತ್ತಿದ್ದಿರಿ" ಎಂದು ಹೇಳಿರಲಿಲ್ಲ. 

ಪ್ರವಾದಿವರ್ಯರ(ಸ) ಜೀವನವು ಅವರು ಪ್ರವಾದಿಯಾಗುವುದಕ್ಕೆ ಮುಂಚೆ ಎಷ್ಟೊಂದು ನಿಷ್ಕಳಂಕವಾಗಿತ್ತು ಮತ್ತು ಅವರ 
ಚಾರಿತ್ರ್ಯವು ಎಷ್ಟು ಉನ್ನತ ಮಟ್ಟದ್ದಾಗಿತ್ತೆಂಬುದೂ ಈ ವೃತ್ತಾಂತದಿಂದ ತಿಳಿದು ಬರುತ್ತದೆ. ಅವರ ಜೊತೆಗಿನ ತಮ್ಮ 
ಸುದೀರ್ಪವಾದ ದಾಂಪತ್ಯ ಜೀವನದಲ್ಲಿ ಖದೀಜಾರವರು(ರ) ಪ್ರವಾದಿವರ್ಯರನ್ನು(ಸ) ಎಂತಹ ಉನ್ನತ ಮಟ್ಟದ ಮನುಷ್ಯರಾಗಿ 
ಕಂಡಿದ್ದರೆಂದರೆ, ಪ್ರವಾದಿವರ್ಯರು(ಸ) ಅವರಿಗೆ, ಹಿರಾ ಗುಹೆಯಲ್ಲಿ ಸಂಭವಿಸಿದ ಘಟನೆಯನ್ನು ತಿಳಿಸಿದಾಗ ನಿಜಕ್ಕೂ 
ದೇವಚರನೇ ಅವರ ಬಳಿಗೆ ದಿವೃಸಂದೇಶವನ್ನು ತಂದಿದ್ದನೆಂಬುದನ್ನು ಅವರು ಸ್ವಲ್ಪವೂ ಅನುಮಾನಿಸದೆ ಒಪ್ಪಿಕೊಂಡರು. 
ಅದೇ ರೀತಿಯಲ್ಲಿ ವರಕಾ ಬಿನ್‌ ನೌಫಲ್‌ ಸಹ ಈ ವೃತ್ತಾಂತವನ್ನು ಕೇಳಿದಾಗ ಇದನ್ನು ಭ್ರಮೆ ಎಂದು ಭಾವಿಸದೆ, ಅದನ್ನು 
ಕೇಳಿದೊಡನೆಯೇ ಅದು ಮೂಸಾರ(ಅ) ಬಳಿಗೆ ಬಂದಿದ್ದ ಅದೇ ದೇವಚರನೆಂದು ಹೇಳಿಬಿಟ್ಟಿರು. ಅವರ ದೃಷ್ಟಿಯಲ್ಲಿ 
; ಪ್ರವಾದಿವರ್ಯರು(ಸ) ದೇವಸಂದೇಶವಾಹಕರಾಗಿ ನಿಯುಕ್ತರಾಗುವುದರಲ್ಲಿ ಅಶ್ಚರ್ಯವೇನೂ ಇಲ್ಲವೆಂಬಷ್ಟು ಉನ್ನತ ಮಟ್ಟದ 
ವ್ಯಕ್ತಿಯಾಗಿದ್ದರು ಎಂಬುದನ್ನೇ ಇದು ಸೂಚಿಸುತ್ತದೆ. 


ಎರಡನೆಯ ಭಾಗದ ಅವತೀರ್ಣದ ಹಿನ್ನೆಲೆ 

ಈ ಅಧ್ಯಾಯದ ಎರಡನೆಯ ಭಾಗವು ಪ್ರವಾದಿವರ್ಯರು(ಸ) ಹರಮಿನಲ್ಲಿ ಇಸ್ಲಾಮೊ ಪದ್ಧತಿಯಂತೆ ನಮಾರು್‌ 
ಮಾಡಲಾರಂಭಿಸಿದಾಗ ಅಬೂ ಜಹಲನು ಅವರನ್ನು ಹೆದರಿಸಿ, ಬೆದರಿಸಿ ತಡೆಯಲು ಪ್ರಯತ್ನಿಸಿದಾಗ ಅವತೀರ್ಣಗೊಂಡಿತು. 
ಈ ಕುರಿತು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬೂ ಹುರೈರಾರಿಂದ(ರ) ಅನೇಕ ವರದಿಗಳು ಉಲ್ಲೇಖಿಸಲ್ಪಟ್ಟಿದ್ದು 
ಅವುಗಳಲ್ಲಿ ಅಬೂಜಹಲನ ಈ ಅಸಭ್ಯ ವರ್ತನೆಯನ್ನು ಪ್ರಸ್ತಾಪಿಸಲಾಗಿದೆ. ' 

ಹೆ. ಅಬೂ ಹುಕ್ಕೆರಾರ(ರ) ಹೇಳಿಕೆಯಂತೆ- ಅಬೂ ಜಹಲನು ಕುರೈಶರೂಡನೆ, "ಮುಹಮ್ಮದ್‌(ಸ) ನಿಮ್ಮ ಮುಂದೆ 
ನೆಲದ ಮೇಲೆ ತನ್ನ ಮುಖವನ್ನಿಡುತ್ತಾರೋ?" ಎಂದು ಕೇಳಿದನು. ಜನರು ಹೌದೆಂದರು. ಆಗ ಅವನು, "ಲಾತ್‌ ಮತ್ತು 
ಉರ್ದಾಗಳಾಣೆ! ಅವರು ಹೀಗೆ ನಮಾರಖ್‌ ಮಾಡುತ್ತಿರುವುದನ್ನು ನಾನೆಲ್ಲಾದರೂ ಕಂಡರೆ, ಅವರ ಕೊರಳ ಮೇಲೆ ಕಾಲಿಟ್ಟು 
ಬಿಡುವೆನು ಮತ್ತು ಅವರ ಮುಖವನ್ನು ನೆಲಕ್ಕೆ ತಿಕ್ಕಿ ಬಿಡುವೆನು” ಎಂದನು. ತರುವಾಯ ಒಮ್ಮೆ ಅವನು ಪ್ರವಾದಿವರ್ಯರು(ಸು) 
ಈ ರೀತಿ ನಮಾರ್‌ ಮಾಡುತ್ತಿರುವುದನ್ನು ಕಂಡು ಅವರ ಕೊರಳ ಮೇಲೆ ಕಾಲಿಡಲಿಕ್ಕಾಗಿ ಮುಂದೆ ಹೋದನು. ಆದರೆ, 
ಅವನು ಫಕ್ಕನೆ ಹಿಂದಕ್ಕೆ ಸರಿಯುತ್ತಿರುವುದನ್ನೂ ತನ್ನ ಮುಖನನ್ನು ಯಾವುದರಿಂದಲೋ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿರು 
ವುದನ್ನೂ ಜನರು ಕಂಡರು. 'ನಿನಗೇನಾಯಿತು?' ಎಂದು ಅವನೊಡನೆ ಕೇಳಿದಾಗ, “ನನ್ನ ಮತ್ತು ಅವರ ನಡುವೆ ಒಂದು 


1196 . . ಕುರ್‌ಆನ್‌ ಬ್ಯಾಖ್ಯಾನ 


ದೊಡ್ಡ ಅಗ್ನಿಯ ಕಂದಕವೂ ಒಂದು ಭಯಾನಕ ವಸ್ತುವೂ ಕೆಲವು ಗರಿಗಳೂ ಇದ್ದುವು” ಎಂದನು. "ಅವನು ನನ್ನ ಬಳಿ 
ಸುಳಿಯುತ್ತಿದ್ದರೆ ದೇವಚರರು ಅವನನ್ನು ಚಿಂದಿ ಚಿಂದಿಯಾಗಿ ಮಾಡಿ ಬಿಡುತ್ತಿ ದ್ದ"ರೆಂದು ಪ್ರವಾದಿವರ್ಯರು(ಸ) ಹೇಳಿದರು. 
(ಅಹ್ಮದ್‌, ಮುಸ್ಲಿಮ್‌, ನಸಾಈ) 

ಹ. ಇಬ್ದ್‌ ಅಬ್ಬಾಸ್‌ರವರ(ರು ಒಂದು ವರದಿಯಲ್ಲಿ ಹೀಗಿದೆ- ಪ್ರವಾದಿವರ್ಯರುಸೆ 'ಮಕಾಮಿ ಇಬ್ರಾಹೀಮ್‌'ನಲ್ಲಿ 
ನಮಾರಖ್‌ ಮಾಡುತ್ತಿದ್ದರು. ಅಬೂ 'ಜಹಲನು ಆ ದಾರಿಯಾಗಿ ಬಂದಾಗ, ಅವರನ್ನು ಕಂಡು, "ಓ ಮುಹಮ್ಮದ್‌(ಸ) 
ನಾನು ನಿಮ್ಮೊ ಡನೆ ಹೀಗೆ ಮಾಡಬಾರದೆಂದು ಹೇಳಿರಲಿಲ್ಲವೇ?" ಎಂದನು. ಅವನು ಬೆದರಿಕೆ ಹಾಕತೊಡಗಿದನು. ಇದಕ್ಕೆ 
ಉತ್ತರವಾಗಿ ಪ್ರವಾದಿವರ್ಯರು(ಸ) ಅವನನ್ನು ಕಟುವಾಗಿ ಜರೆದು ಬಿಟ್ಟರು. ಆಗ ಅವನು- "ನೀವು ಯಾವ ಬಲದಿಂದ 
ನನ್ನನ್ನು ಗದರಿಸುತ್ತಿರುವಿರಿ? ದೇವನಾಣೆ! - ಈ ಪ್ರದೇಶದಲ್ಲಿ ನನಗೆ ಅತಿ ಹೆಚ್ಚಿನ ಬೆಂಬಲಿಗರಿದ್ದಾರೆ" ಎಂದನು. (ಅಹ್ಮದ್‌, 
ತಿರ್ಮಿದಿ ನಸಾಕ) 

ಇದೇ ಘಟನೆಗಳ ಹಿನ್ನೆಲೆಯಲ್ಲಿ ಈ ಅಧ್ಯಾಯದ 'ಕಲ್ಲಾ ಇನ್ನಲ್‌ ಇನ್‌ಸಾನ ಲಯತ್‌ಗಾ'ದಿಂದ ಆರಂಭವಾಗುವ 
ಭಾಗವು ಅವತೀರ್ಣಗೊಂಡಿತು. ಕುರ್‌ಆನಿನ ಈ. ಭಾಗವು ಈಗ ಇರುವಂತ ಈ ಅಧ್ಯಾಯದಲ್ಲಿ ಇರುವುದು ತೀರಾ 
ಸ್ವಾಭಾವಿಕವಾಗಿದೆ. ಏಕೆಂದರೆ, ಪ್ರಥಮ ವಹ್ಮ್‌ ಅವತೀರ್ಣಗೊಂಡ ಬಳಿಕ ಪ್ರವಾದಿವರ್ಯರು(ಸ) ಪ್ರಥಮ ಬಾರಿಗೆ 
ನಮಾರು್‌ನ ಮೂಲಕವೇ ಇಸ್ಲಾಮನ್ನು ಪ್ರದರ್ಶಿಸಿದ್ದರು. ಸತ್ಮನಿಷೇಧಿಗಳ ವಿರುದ್ಧ ಅವರ ಘರ್ಷಣೆಯ ಪ್ರಾರಂಭವೂ 
ಈ ಘಟನೆಯೊಂದಿಗೆ ಆಗಿತ್ತು. 


96. ಆಲ್‌ ಅಲಕ್‌ 1197 


ಯ & SM EE BE GN 
اشنا نا کو‎ ಸಭಯ ಧೊ ಪ ಅ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-19 . .  ರುಕೂಲ್‌-| 
ಹರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) (ಸಂದೇಶವಾಹಕರೇ) ಓದಿರಿ! ನಿಮ್ಮನ್ನು ಸೃಷ್ಟಿಸಿದೆ ನಿಮ್ಮ ಪ್ರಭುವಿನ ನಾಮದೊಂದಿಗೆ.3 


ت 3 


ಅವನು, ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು." ಓದಿರಿ, ಮತ್ತು ನಿಮ್ಮ 
ಪ್ರಭು ಮಹಾ ಉದಾರಿ. ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು5 ಮಾನವನು ತಿಳಿದಿರದಂತಹ 


ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು." 


1. ನಾವು ಪರಿಚಯದಲ್ಲಿ ಹೇಳಿರುವಂತೆ ದೇವಚರನು ನಾನು, 'ಒದಿರಿ' ಎಂದು ಹೇಳಿದಾಗ 
ಪ್ರವಾದಿವರ್ಯರುಸು, 'ನಾನು ಓದಿದವನಲ್ಲ' ಎಂದು ಉತ್ತರ ಕೊಟ್ಟರು. ದೇವಚರನು ದಿವೃವಾಣಿಯ ಈ ನುಡಿಗಳನ್ನು 
ಲಿಖಿತ ರೂಪದಲ್ಲಿ ಪ್ರವಾದಿವರ್ಯರ(ಸ) ಮುಂದಿಟ್ಟು, ಅವುಗಳನ್ನು ಓದಲು ಹೇಳಿದ್ದರೆಂದು ಇದರಿಂದ ತಿಳಿಯುತ್ತದೆ. 
ನಾನು ಹೇಳಿದ ಹಾಗೆಯೇ ನೀವು ಓದುತ್ತ ಹೋಗಿರಿ ಎಂದು ದೇವಚರ ಹೇಳುತ್ತಿದ್ದರೆ ಪ್ರವಾದಿವರ್ಯರು(ಸು- ನಾನು 
ಓದು ಬಲ್ಲವನಲ್ಲ ಎಂದು ಹೇಳಬೇಕಾದ ಅಗತ್ಮವಿರಲಿಲ್ಲ. 

2. 'ಸೃಷ್ಟಿಸಿದ' ಎಂದು ಮಾತ್ರ ಹೇಳಲಾಗಿದೆ. ಯಾರನ್ನು ಸೃಷ್ಟಿಸಿದ ಎಂದು ಹೇಳಿಲ್ಲ. ಆದುಡರಿಂದ, ಅಖಿಲ ವಿಶ್ವಃ ವನ್ನೂ 
ಅದರೊಳಗಿರುವ ಸಕಲ ವಸ್ತುಗಳನ್ನೂ ಸೃಷ್ಟಿಸಿದ ಪ್ರಭುವಿನ ನಾಮದಿಂದ ಓದಿರಿ ಎಂಬ ಅರ್ಥವು ಇದರಿಂದ ತಾನಾಗಿಯೇ 
ವ್ಯಕ್ತವಾಗುತ್ತದೆ. 

3. ಅರ್ಥಾತ್‌- ನಿಮ್ಮ ಪ್ರಭುವಿನ ನಾಮದೊಂದಿಗೆ ಓದಿರಿ ಅಥವಾ 'ಬಿಸ್ಮಿಲ್ಲಾ' (ಅಲ್ಲಾಹನ ನಾಮದಿಂದ) ಎಂದು ಹೆಳಿ 
ಓದಿರಿ. ಇದರಿಂದ ತಿಳಿಯುವುದೇನೆಂದರೆ- ಪ್ರವಾದಿವರ್ಯರು(ಸ) ಈ ವಹ್ಮ್‌ ಬರುವುದಕ್ಕೆ ಮುಂಚೆಯೇ ಅಲ್ಲಾಹನು ತಮ್ಮ 
ಪ್ರಭುವೆಂದು ತಿಳಿದಿದ್ದರು ಮತ್ತು ಹಾಗೆಯೇ ನಂಬಿದ್ದರು. ಆದುದರಿಂದ ಅವರಿಗೆ, ನಿಮ್ಮ ಪ್ರಭು ಯಾರೆಂದು ಹೇಳುವ ಅಗತ್ಯ 
ಬೀಳಲಿಲ್ಲ. ನಿಮ್ಮ ಪ್ರಭುವಿನ ನಾಮದೊಂದಿಗೆ ಓದಿರಿ- ಎಂದೇ ಹೇಳಲಾಯಿತು. i 

4. ಒಟ್ಟು ವಿಶ್ವದ ಸೃಷ್ಟಿಯನ್ನು ಪ್ರಸ್ತಾಪಿಸಿದ ಬಳಿಕ ಇದೀಗ ಇಲ್ಲಿ ವಿಶೇಷವಾಗಿ ಮಾನವನ ಬಗ್ಗೆ ಪ್ರಸ್ತಾಪಿಸಿ, ಅಲ್ಲಾಹನು 
ಎಂತಹ ತುಚ್ಛ ಸ್ಥಿತಿಯಿಂದ ಅವನ ಸೃಷ್ಟಿ ಕಾರ್ಯವನ್ನಾರಂಭಿಸಿ ಕೊನೆಗೆ ಅವನನ್ನು ಪರಿಪೂರ್ಣ ಮಾನವನಾಗಿ ಮಾಡಿದ 
ನೆಂಬುದನ್ನು ತಿಳಿಸಲಾಗಿದೆ. 'ಅಲಕ್‌' ಎಂಬುದು 'ಅಲಕದ ಬಹುವಚನ ರೂಪ. ಇದರ ಅರ್ಥ ಹೆಪ್ಪುಗಟ್ಟಿದ ರಕ್ತ, ಇದು. 
ಗರ್ಭಧಾರಣೆಯ ಬಳಿಕ ಮೊದಲ ಕೆಲವು ದಿನಗಳಲ್ಲಿ ಉಂಟಾಗುವ ಸ್ಥಿತಿ. ಅನಂತರ ಅದು ಮಾಂಸಪಿಂಡದ ರೂಪ ತಾಳುತ್ತದೆ. 
ಆ ಬಳಿಕ ಕ್ರಮೇಣ ಅದರಲ್ಲಿ ಮನುಷ್ಕನ ರೂಪ مامح‎ ತೊಡಗುತ್ತದೆ. (ವಿವರಗಳಿಗೆ ಸೂರಃ ಅಲ್‌ ಹಜ್ಜ್‌ನ 5ನೆಯ ಸೂಕ್ತ 
ಮತ್ತು 5ರಿಂದ 7ರ ವರೆಗಿನ ಟಿಪ್ಪಣಿಯನ್ನು ನೋಡಿರಿ.) - 


ಕಾಂಡ-30 


1198 ಕುರ್‌ಆನ್‌ ವ್ಯಾಖ್ಯಾನ 


UN) BC ٤ار‎ GES SY STE یموق‎ 
اص صلی اریت‎ Kus ینیل‎ Ci SDA ದೆರ್‌ 


(6-19) ಸರ್ವಥಾ ಅಲ್ಲ”, ಮಾನವನು ತನ್ನನ್ನು ಸರ್ವಸ್ವತಂತ್ರನೆಂದು ಕೆಂಡು ವಿದ್ರೋಹವೆಸಗುತ್ತಾನೆ.* 
(ವಸ್ತುತಃ ಅವನಿಗೆ) ನಿನ್ನ ಪ್ರಭುವಿನ ಕಡೆಗೇ ಖಂಡಿತ ಮರಳಬೇಕಾಗಿದೆ.? ಒಬ್ಬ ದಾಸನು ನಮಾರು್‌ 
ಮಾಡುತ್ತಿರುವಾಗ 'ಅವನನ್ನು: ತೆಡೆಯುವ ವ್ಯಕ್ತಿಯನ್ನು ನೀವು ಕಂಡಿರಾ?" (ಆ ದಾಸನು) ಸನ್ಮಾರ್ಗದಲ್ಲಿದ್ದರೆ 


5. ಅರ್ಥಾತ್‌- ಇಷ್ಟೊಂದು ನಿಕೃಷ್ಟ ಸ್ಲಿತಿಯಿಂದಾರಂಭಿಸಿ, ಆ ಬಳಿಕ ಮಾನವನನ್ನು ಸೃಷ್ಟಿಗಳ ಅತ್ಕುನ್ನತ ಗುಣವಾಗಿರುವ 
ಜ್ಞಾನಶಕ್ತಿಯುಳ್ಳವನಾಗಿ ಮಾಡಿದ್ದು ಮಾತ್ರವಲ್ಲ, ದೊಡ್ಡ ಪ್ರಮಾಣದಲ್ಲಿ ಜ್ಞಾನದ ಪ್ರಸಾರ, ಪ್ರಗತಿ ಮತ್ತು ತಲೆ ತಲಾಂತರ 
ಗಳಲ್ಲಿ ಅದರ ರಕ್ಸಣೆಯ ಸಾಧನವಾಗಿರುವ ಲೇಖನಿಯನ್ನು" ಬಳಸುವ ಕಲೆಯನ್ನು' ಅವನಿಗೆ ಕಲಿಸಿದ್ದು, ಅಲ್ಲಾಹನ ಮಹಾ ಕೃಪೆಯೇ 
ಆಗಿದೆ. ಅವನು ದಿವ್ಮ ಪ್ರೇರಣೆಯಿಂದ ಮಾನವನಿಗೆ ಲೇಖನಿ ಮತ್ತು ಬರೆಯುವ ಕಲೆಯ ಈ ಜ್ಞಾನವನ್ನು ನೀಡದಿರುತ್ತಿದ್ದರೆ 
ಮಾನವನ ಜ್ಞಾನಾರ್ಹತೆಯು ಜಡವಾಗಿ ಹೋಗಿ ಬಿಡುತ್ತಿತ್ತು. ಅದಕ್ಕೆ ಬೆಳೆಯುವ, ಹಬ್ಬುವ ಮತ್ತು ಒಂದು ತಲೆಮಾರಿನಿಂದ 
ಇನ್ನೊಂದಕ್ಕೆ ತಲಪುವ ಮತ್ತು ಇನ್ನಷ್ಟು ಪ್ರಗತಿ ಹೊಂದುತ್ತ ಹೋಗುವ ಅವಕಾಶ ಸಿಗುತ್ತಿರಲಿಲ್ಲ. 

6. ಅರ್ಥಾತ್‌. ಮಾನವನು ಮೂಲತಃ ತೀರಾ ಅಜ್ಞಾನಿಯಾಗಿದ್ದನು. ಅವನಿಗೆ ಸಿಕ್ಕಿದ ವಿದ್ಯೆಯೆಲ್ಲವೂ ಅಲ್ಲಾಹನು 
ದಯಪಾಲಿಸಿದ್ದರಿಂದಲೇ ಸಿಕ್ಕಿತು. ಇದನ್ನೇ ಆಯತುಲ್‌ ಕುರ್ಸಿಯಲ್ಲಿಯೂ ಹೇಳಲಾಗಿದೆ. ಮಾನವನು ತಾನು ಕಂಡು ಹಿಡಿದನೆನ್ನುವ 
ವಸ್ತುಗಳ ಪೈಕಿ ಯಾವುದೂ ಆರಂಭದಲ್ಲಿ ಅವನಿಗೆ ಅ೪ದಿರಲಿಲ್ಲ. ಅಲ್ಲಾಹನು ತಾನಿಚ್ಛಿಸಿದಾಗ ಅವುಗಳ ಜ್ಞಾನವನ್ನು ಅವನಿಗೆ 
ದಯಪಾಲಿಸಿದನು. ಮಾನವನಿಗೆ تاب‎ ಆಗದ ರೀತಿಯಲ್ಲಿ ಅಲ್ಲಾಹನು ಅವನಿಗೆ ಈ ತಿಳುವಳಿಕೆಗಳನ್ನು ನೀಡುತ್ತಾನೆ. 

ಇವು ಪ್ರವಾದಿವರ್ಯರ(ಸ) ಮೇಲೆ ಪ್ರಥಮವಾಗಿ ಅವಶೀರ್ಣವಾದ ಸೂಕ್ತಗಳು. ಈ ಪ್ರಥಮ ಅನುಭವವು ಎಷ್ಟು 
ಕಠಿಣವಾಗಿತ್ತೆಂದರೆ ಪ್ರವಾದಿವರ್ಯರಿಗ(ಸ) ಇದಕ್ಕಿಂತ ಹೆಚ್ಚನ್ನು ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದುದರಿಂದ ಆಗ- ನೀವು 
ಮೊದಲೇ ತಿಳಿದಿರುವ ಮತ್ತು ನಂಬುತ್ತಿರುವ ನಿಮ್ಮ ಪ್ರಭುವೇ ನೇರವಾಗಿ ನಿಮ್ಮನ್ನು ಅಭಿಸಂಬೋಧಿಸುತ್ತಿದ್ದಾನೆ. ಅವನ 
ಕಡೆಯಿಂದ ನಿಮ್ಮ ಮೇಲೆ ದಿವ್ಯವಾಣಿಯ ಅವತರಣವು ಆರಂಭವಾಗಿ ಬಿಟ್ಟಿದೆ. ನಿಮ್ಮನ್ನು ಅವನು ತನ್ನ ಪ್ರವಾದಿಯಾಗಿ 
ಮಾಡಿಕೊಂಡಿದ್ದಾನೆ- ಎಂದಿಷ್ಟೇ ಹೇಳಿ ಮುಗಿಸಿ ಬಿಡಲಾಯಿತು. ಇದಾದ ಸ್ವಲ್ಪ ಸಮಯದ ಬಳಿಕ ಸೂರಃ ಅಲ್‌ ಮುದ್ಧಸ್ಸಿರ್‌ನ 
ಆರಂಭದ ಸೂಕ್ತಗಳು ಅವತೀರ್ಣಗೊಂಡವು. ಅವುಗಳಲ್ಲಿ. ಪ್ರವಾದಿತ್ಛಕ್ಕೆ ನೇಮಕಗೊಂಡ ಬಳಿಕ ಅವರೀಗ ಏನೇನು ಮಾಡಬೇಕು 
ಎಂಬುದನ್ನು ತಿಳಿಸಲಾಯಿತು. (ವಿವರಣೆಯನ್ನು ಸೂರಃ ಅಲ್‌ ಮುದ್ದಸ್ಸಿರ್‌ನ ಪರಿಚಯದಲ್ಲಿ ನೋಡಿರಿ) 

7. ಅರ್ಥಾತ್‌- ಯಾವ ಕರುಣಾಳು ದೇವನು ಮಾನವನ ಮೇಲೆ ಇಷ್ಟು ದೊಡ್ಡ ಅನುಗ್ರಹ ತೋರಿರುವನೋ ಅವನಿಗೆದುರಾಗಿ 
ಮಾನವನು ಉದ್ದಟನಾಗುವುದಾಗಲಿ ಮುಂದೆ ವಿವರಿಸಲಾಗಿರುವಂತಹ ಪ್ರವೃತ್ತಿಯನ್ನು ತಾಳುವುದಾಗಲಿ ಖಂಡಿತ ಸರಿಯಲ್ಲ. 

8. ಅರ್ಥಾತ್‌- ತಾನು ಈ ಲೋಕದಲ್ಲಿ ಬಯಸುತ್ತಿದ್ದ ಸೊತ್ತು ಸಂಪತ್ತು, ಸ್ಥಾನಮಾನ ಮೊದಲಾದವುಗಳೆಲ್ಲವೂ ತನಗೆ 
ಸಿಕ್ಕಿದುದನ್ನು ಕಂಡು ಅವನು ಅಲ್ಲಾಹನಿಗೆ ಕೃತಜ್ಞತೆ Pokey ಬದಲು ಇನ್ನಷ್ಟು ವಿದ್ರೋಹಿಯಾಗಿ ಬಿಟ್ಟನು. 

9. ಅರ್ಥಾತ್‌ - ಅವನು ಈ ಲೋಕದಲ್ಲಿ, ಅವನ ಅಹಂಕಾರ ಮತ್ತು ವಿದ್ರೋಹಕ್ಕೆ ಕಾರಣವಾದಂತಹ ಏನೆಲ್ಲ 'ಸಂಪಾದಿಸಿ 
ಕೊಂಡಿದ್ದರೂ ಕೊನೆಗಂತು ಅವನು ನಿಮ್ಮ ಪ್ರಭುವಿನ ಬಳಿಗೇ ಹೋಗಬೇಕಾಗುವುದು. ಆಗ ಅವನಿಗೆ ಈ ಅಹಂಕಾರ ಮತ್ತು 
ವಿದ್ರೋಹದ ಪರಿಣಾಮವೇನೆಂಬುದು ತಿಳಿದು ಬರುವುದು. 

10. 'ದಾಸನು' ಎಂದರೆ ಸ್ವತಃ ಪ್ರವಾದಿವರ್ಯರು(ಸು. ಈ. ಧಾಟಿಯಲ್ಲಿ ಪವಿತ್ರ ಕುರ್‌ಆನಿನ ಹಲವಾರು ಕಡೆಗಳಲ್ಲಿ 
ಪ್ರವಾದಿವರ್ಯರ(ಸ) ಪ್ರಸ್ತಾಪ ಬಂದಿರುತ್ತದೆ. ಉದಾ:- ಸೂರಃ ಬನೀ ಇಸ್ರಾಈಲ್‌: 1, ಸೂರಃ ಅಲ್‌ಕಹ್ಟ್‌: | ಮತ್ತು ಸೂರಃ 
ಜಿನ್ಸ್‌: 19. ಇದು, ಅಲ್ಲಾಹನು ತನ್ನ ಗ್ರಂಥದಲ್ಲಿ ತನ್ನ ಸಂದೇಶವಾಹಕನನ್ನು ಪ್ರಸ್ತಾಪಿಸಲು ಬಳಸಿರುವ ವಿಶೇಷ ವಾತ್ಸಲ್ಯದ. 
ಒಂದು ಕೆ ಸೈಿಯಾಗಿದೆಯೆಂದು ಇದರಿಂದ ತಿಳಿದು ಬರುತ್ತದೆ, ಇದಲ್ಲದೆ, ಅಲ್ಲಾಹನು ಪ್ರವಾದಿವರ್ಯರನ್ನು(ಸ) ಪ್ರವಾದಿ ಸ್ನಾನಕ್ಕೆ 
ನೇಮಕ ಮಾಡಿದ ಬಳಿಕ ಅವರಿಗೆ ನಮಾರಖ್‌ ಮಾಡುವ ಕ್ರಮವನ್ನು ಕಲಿಸಿ ಕೊಟ್ಟಿದ್ದನೆಂದೂ ಇದರಿಂದ ತಿಳಿದು ಬರುತ್ತದೆ. 


ಕಾಂಡ-30 


96. ಅಲ್‌ ಅಲಕ್‌ 1199 


ಣ್‌ 


5 08d A A Nhe FE CF ِن‎ 
y 


yd op Mme WEL AS کو ٹا اَلَو‎ 
LAL 56 Hi $A EN 
x FTN تم‎ NE BAAD PAL B46 


N 14 El 2 ہےر‎ 
2 Ks 


ಅಥವಾ ಧರ್ಮನಿಷ್ಠೆಯ ಉಪದೇಶ ನೀಡುತ್ತಿದ್ದರೆ? ನಿಮ್ಮ ಅಭಿಪ್ರಾಯವೇನು? (ತಡೆಯುವವನಾದ ಈ 
ವ್ಯಕ್ತಿಯು ಸತ್ಯವನ್ನು) ತಿರಸ್ಕರಿಸುವವನೂ ವಿಮುಖನಾಗುವವನೂ ಆಗಿದ್ದರೆ, ನಿಮ್ಮ ಅಭಿಪ್ರಾಯವೇನು? 
ಅಲ್ಲಾಹನು ನೋಡುತ್ತಿದ್ದಾನೆಂಬುದನ್ನು ಅವನು ತಿಳಿದಿಲ್ಲವೇ?! ಖಂಡಿತ ಅಲ್ಲ,” ಅವನು (ತನ್ನ 
ನಿಲುವನ್ನು) ತೊರೆಯದಿದ್ದರೆ ನಾವು ಅವನ ಜುಟ್ಟನ್ನು ಹಿಡಿದು ಎಳೆಯುವೆವು. ಸುಳ್ಳುಗಾರ ಹಾಗೂ ಮಹಾ 
ಅಪರಾಧಿ ಜುಟ್ಟನ್ನು. ಅವನು ತನ್ನ ಬೆಂಬಲಿಗರ ಹಿಂಡನ್ನು ಕರೆದುಕೊಳ್ಳಲಿ.!" ನಾವೂ ಯಾತನೆ ನೀಡುವ 
ದೇವಚರರನ್ನು ಕರೆಸಿಕೊಳ್ಳುವೆವು.'" ಖಂಡಿತ ಅಲ್ಲ, ಅವನ ಮಾತನ್ನು ಅನುಸರಿಸಬೇಡಿರಿ, ಸಾಷ್ಟಾಂಗವೆರಗಿರಿ 
ಮತ್ತು (ನಿಮ್ಮ ಪ್ರಭುವಿನ) ಸಾಮೊಪ್ಯ ಪಡೆಯಿರಿ." 


0 


ಆದರೆ, ಓ ಸಂದೇಶವಾಹಕರೇ, ನೀವು ಹೀಗೆ ನಮಾರು್‌ ಮಾಡಿರಿ ಎಂದು ಕುರ್‌ಆನಿನಲ್ಲೆಲ್ಲೂ ನಮಾರು್‌ನ ಆ ಕ್ರಮವನ್ನು 
ಪ್ರಸ್ತಾಹಿಸಲಾಗಿಲ್ಲ. ಆಡುದರಿಂದ ಪ್ರವಾದಿವರ್ಯರಿಗೆ(ಸ) ಕುರ್‌ಆನಿನಲ್ಲಿ ದಾಖಲಿಸಲಾಗಿರುವಂತಹ ವಹ್ಮ್‌ ಅವತೀರ್ಣ 
ಗೊಳ್ಳುತ್ತಿದ್ದುದು ಮಾತ್ರವಲ್ಲ, ಕುರ್‌ಆನಿನಲ್ಲಿ ದಾಖಲಿಸದಂತಹ ವಹ್ಕ್‌ಗಳ ಮೂಲಕವೂ ಅವರಿಗೆ ಅನೇಕ ವಿಷಯಗಳನ್ನು 
ತಿಳಿಸಲಾಗುತ್ತಿತ್ತು ಎಂಬುದಕ್ಕೆ ಇದು. ಇನ್ನೊಂದು ಪುರಾವೆಯಾಗಿದೆ. 

11. ಇಲ್ಲಿ ಮೇಲ್ನೋಟಕ್ಕೆ ಪ್ರತಿಯೊಬ್ಬ ನ್ಯಾಯಪ್ರಿಯ ವ್ಯಕ್ತಿಯು ಇದರ ಅಭಿಸಂಬೋಧಿತನಾಗಿರುವಂತೆ ತೋರುತ್ತದೆ. 
ದೇವಾರಾಧನೆ ಮಾಡುತ್ತಿರುವ ಒಬ್ಬ ದೇವ ದಾಸನನ್ನು ಅದರಿಂದ ತಡೆಯುವವನ ದುರ್ವರ್ತನೆಯನ್ನು ನೀವು ಕಂಡಿರಾ? ಈ 
ಕುರಿತು ನಿಮ್ಮ ಅಭಿಪ್ರಾಯವೇನು? ಆ ದಾಸನು ಸನ್ಮಾರ್ಗದಲ್ಲಿದ್ದು ಅಲ್ಲಾಹನಿಗೆ ಭಯಪಡುತ್ತಿರಬೇಕೆಂದು ಜನರಿಗೆ 
ಬೋಧಿಸುವ ಮತ್ತು ಅವರನ್ನು ಕೆಡುಕುಗಳಿಂದ ದೂರವಿಡಲು ಪ್ರಯತ್ನಿಸುವವನಾಗಿದ್ದರೆ "ಮತ್ತು ನಮಾರು್‌ನಿಂದ ಆತನನ್ನು 
ತಡೆಯುವ ಈ ವ್ಯಕ್ತಿ ಸತ್ಕವನ್ನು ನಿರಾಕರಿಸುವವಸು ಹಾಗೂ ಅದರಿಂದ ವಿಮುಖನಾಗುವವನಾಗಿದ್ದರೆ, ಅವನ ಈ ಕೃತ್ಯದ ಬಗ್ಗೆ 
ನೀವೇನು ಹೇಳುವಿರಿ? ಸತ್ಕರ್ಮ ಮಾಡುತ್ತಿರುವ ಆ ವ್ಯಕ್ತಿಯನ್ನೂ ಅಲ್ಲಾಹನು ನೋಡುತ್ತಿದ್ದಾನೆ ಮತ್ತು ಸತ್ಯವನ್ನು 
ನಿರಾಕರಿಸಿ ಅದರಿಂದ ವಿಮುಖನಾಗಿರುವ ತನ್ನನ್ನೂ ಅವನು ನೋಡುತ್ತಿದ್ದಾನೆ ಎಂಬುದು ಈ ವ್ಯಕ್ತಿಗೆ ತಿಳಿದಿರುತ್ತಿದ್ದರೆ ಅವನು 
ಈ ರೀತಿ ವರ್ತಿಸುತ್ತಿದ್ದನೆ? ಎಂದು ಇಲ್ಲಿ ನ್ಯಾಯಪ್ರಿಯ ಜನರೊಂದಿಗೆ ಪ್ರಶ್ನಿಸಲಾಗುತ್ತಿದೆ. ಅಲ್ಲಾಹನು ಅಕ್ರಮಿಯ 
ಅಕ್ರಮವನ್ನು ಮತ್ತು ಮರ್ದಿತನ ' ಮರ್ದಿತ ಸ್ಥಿತಿಯನ್ನು ನೋಡುತ್ತಿದ್ದಾನೆಂಬ ವಾಸ್ತವಿಕತೆಯು, ಅವನು ಅಕ್ರಮಿಗೆ ಶಿಕ್ಷೆ 
ನೀಡಲಿದ್ದಾನೆ ಮತ್ತು ಮರ್ದಿತನಿಗೆ ನೆರವಾಗಲಿದ್ದಾನೆ ಎಂಬುದಕ್ಕೆ ಪ್ರಬಲ ಪುರಾವೆಯಾಗಿದೆ. 

12. ಅರ್ಥಾತ್‌- ಹ. ಮುಹಮ್ಮದ್‌(ಸ) ನಮಾರಖ್‌ ಮಾಡಿದರೆ ಅವರ ಕೊರಳನ್ನು ತನ್ನ ಪಾದದಿಂದ ತುಳಿದು 
ಬಿಡುವೆನೆಂದು ಇವನು ಬೆದರಿಸುತ್ತಿದ್ದಾನ. ಆದರೆ ಹಾಗೆ ಮಾಡಲು ಇವನಿಗೆಂದೂ ಸಾಧ್ಯವಾಗದು. 

13. ಇಲ್ಲಿ ಜುಟ್ಟು ಎಂದರೆ ಅಂತಹ ಹಣೆಯುಳ್ಳ ವೃಕ್ತಿ ಎಂದರ್ಥ. 

14. ನಾವು ಈ ಅಧ್ಯಾಯದ ಪರಿಚಯದಲ್ಲಿ ಹೇಳಿರುವಂತೆ ಅಬೂ ಜಹಲನ ಈ ಬೆದರಿಕೆಗೆ ಉತ್ತರವಾಗಿ 
ಪ್ರವಾದಿವರ್ಯರು(ಸು ಅವನನ್ನು ಜರೆದು ಬಿಟ್ಟಿದ್ದರು. ಅಗ ಅವನು ಓ ಮುಹಮ್ಮದ್‌ರೇ(ಸ) ನೀವು ಯಾರ ಮೇಲಿನ 


ಕಾಂಡ-30 


1200 ಕುರ್‌ಆನ್‌ ವ್ಯಾಖ್ಯಾನ 


ಭರವಸೆಯಲ್ಲಿ ಈ ರೀತಿ ನನ್ನನ್ನು ಗದರಿಸುತ್ತಿರುವಿರಿ? ದೇವನಾಣೆ! ಈ ಪ್ರದೇಶದಲ್ಲಿ ನನ್ನ ಬೆಂಬಲಿಗರೇ ಅತಿ ಹೆಚ್ಚಿನ 
ಸಂಖ್ಯೆಯಲ್ಲಿದ್ದಾರೆ ಎಂದಿದ್ದನು. ಇದಕ್ಕೆ ಉತ್ತರವಾಗಿ, "ಅವನು ಕನ್ನ ಬೆಂಬಲಿಗರ ಹಿಂಡನ್ನು ಕರೆದುಕೊಳ್ಳಲಿ' ಎನ್ನಲಾಗಿದೆ. 

15. ಮೂಲದಲ್ಲಿ 'ರುಬಾನಿಯ? ಎಂಬ ಪದ ಪ್ರಯೋಗವಾಗಿದೆ. ಕತಾದರ(ರ) ವಿವರಣೆಯ 'ಪ್ರಕಾರ ಅರಬೀ ಭಾಷೆಯಲ್ಲಿ | 
ಪೊಲೀಸರನ್ನು ಹಾಗೆ ಹೇಳಲಾಗುತ್ತದೆ. نت‎ ಎಂದರೆ ಜೂಡುವುದು. ರಾಜನು ۔‎ ಯಾರ ಮೇಲಾದರೂ ಕೆರಳಿ ಬಿಟ್ಟರೆ 
ಅಂತಹವರನ್ನು ಹೊರದಬ್ದ و ا‎ ರಾಜರ ಜೊತೆ ಭಟರು ಇರುತ್ತಿದ್ದರು. ಅಲ್ಲಾಹನ ಈ ಆದೇಶದ ತಾತ್ಸರ್ಯವೇನೆಂದರೆ 
ಅವನು ತನ್ನ ಬೆಂಬಲಿಗರನ್ನು ಕರೆಯಲಿ, ನಾವು ನಮ್ಮ ಪೊಲೀಸ್‌ ಜವಾನರನ್ನು (ಅರ್ಥಾಶ್‌- ಯಾತನೆ ಕೊಡುವ ಬೇವಚರರನ್ನು) 
ಕರೆಯುವೆವು. ಅವರು ಅವನಿಗೂ ಅವನೆ ಬೆಂಬಲಿಗರಿಗೂ ತಕ್ಕ ಶಾಸ್ತಿ ಮಾಡುವರು. 

16. ಸೆಜ್ಜಃ (ಸಾಷ್ಟಾಂಗವೆರಗುವುದು) ಎಂದರೆ ನಮಾರ್‌. ಅರ್ಥಾತ್‌. ಸಂದೇಶವಾಹಕರೇ ನೀವು ಎಂದಿನಂತೆ. 
ನಿರ್ಭೀತರಾಗಿ ನಮಾರಭ್‌ ಮಾಡುತ್ತಿರಿ ಮತ್ತು ತನ್ಮೂಲಕೆ ತಮ್ಮ ಪ್ರಭುವಿನ ಸಾಮಿಪ್ಯ ಗಳಿಸಿರಿ. 


ಕಾಂಡ-30 


97. ಅಲ್‌ ಕದ್ರ್‌ 1201 


97. ಅಲ್‌ ಕದ್ವ್‌ 


ಪರಿಚಯ 


ಹೆಸರು ) 
ಪ್ರಥಮ ಸೂಕ್ತದಲ್ಲಿರುವ 'ಅಲ್‌ ہد‎ ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಇದು ಮಕ್ಕಾದಲ್ಲಿ ಅವಶೀರ್ಣಗೊಂಡಿರುವುದು. ಕೆಲವು ವರದಿಗಳ ಪ್ರಹರ ಮಕ್ಕಾದಲ್ಲೋ ಮದೀನಾದಲ್ಲೋ ವಂಬ 
ಕುರಿತು ಭಿನ್ನಾಭಿಪ್ರಾಯಗಳಿವೆ. ಈ ಅಧ್ಯಾಯದಲ್ಲಿರುವ ' ವಿಷಯವನ್ನು ಗಮನಿಸಿದಾಗ, ಮುಂದಿನ ಸಾಲುಗಳಲ್ಲಿ ನಾವು ಸ್ಪಷ್ಟ' 
ಪಡಿಸಿರುವಂತೆ ಇದು ಮಕ್ಕಾದಲ್ಲೇ ಅವಶೀರ್ಣಗೊಂಡಿರಬೇಕು ಎಂದು ತಿಳಿದು ಬರುತ್ತದೆ. 


ಚರ್ಚಾ ವಿಷಯಗಳು 
ಕುರ್‌ಆನಿನ ಸ್ಥಾನಮಾನವನ್ನು ಮತ್ತು ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಿಸುವುದೇ ಇದರ ಮುಖ್ಮ ವಿಷಯ 
ವಾಗಿದೆ. ಪವಿತ್ರ ಕುರ್‌ಆನಿನ ಅನುಕ್ರಮದಲ್ಲಿ ಇದನ್ನು-ಅಧ್ಯಾಯ ಅಲಕ್‌ನ ಅನಂತರ ಇಟ್ಟಿರುವುದರಿಂದ ವ್ಯಕ್ತವಾಗುವುದೇನೆಂದರೆ- 
ಯಾವ. ಪವಿತ್ರ ಗ್ರಂಥದ ಅವತೀರ್ಣವು ಅಲ್‌ ಅಲಕ್‌ ಅಧ್ಯಾಯದ ಐದು ಸೂಕ್ತಗಳೊಂದಿಗೆ ಆರಂಭವಾಗಿದೆಯೋ ಅದು 
ಎಂತಹ ನಿರ್ಣಾಯಕ ರಾತ್ರಿಯಲ್ಲಿ ಅವಶೀರ್ಣವಾಗಿದೆ, ಅದು ಎಂತಹ ಮಹಾನ್‌ ಗ್ರಂಥವಾಗಿದೆ ಮತ್ತು ಅದನ್ನು ಅವತೀರ್ಣ 
ಗೊಳಿಸಿದ ಉದ್ದೇಶಗಳೇನು ಎಲಿಬುದನ್ನು ಜನರಿಗೆ ತಿಳಿಸುವುದಾಗಿದೆ. 
'ಪ್ರಥಮತಃ ಇದರಲ್ಲಿ ಅಲ್ಲಾಹನು, ಇದನ್ನು ನಾವು ಅಪತೀರ್ಣಗೊಳಿಸಿರುತ್ತೆ. ಆವೆ. ಅರ್ಥಾತ್‌- ಇದು ಹ.ಮುಹಮ್ಮ ದ್‌ರ(ಸು' 
وم‎ ಕೃತಿಯಲ್ಲ, ಇದನ್ನು ಅವಶೀರ್ಣಗೊಳಿಸಿದವರು ನಾವು ಎಂದು ಹೇಳಿದ್ದಾನೆ. 7 
" ಅನಂತರ ನಮ್ಮ ಕಡೆಯಿಂದ ಇದು 'ಕದ್ರ್‌ನ ರಾತ್ರಿ'ಯಲ್ಲಿ ಅವಶೀರ್ಣವಾಯಿತು "ಎಂದು ಹೇಳಲಾಗಿದೆ. “ಕದ್ಬ್‌ನ 
ರಾತ್ರಿ' ಎಂಬುದಕ್ಕೆ ಎರಡು. ಅರ್ಥಗಳಿದ್ದು. ಅವೆರಡೂ ಇಲ್ಲಿ ಉದ್ದೇಶಿತವಾಗಿವೆ. ಮೊದಲನೆಯ ಅರ್ಥ- ಇದು ವಿಧಿಗಳ 
ಬಗ್ಗೆ ತೀರ್ಪು ಹೊರಡಿಸಲಾಗುವ ರಾತ್ರಿ ಎಂದಾಗಿದೆ." ಅಂದರೆ ಇದು .ಕೇವಲ ಒಂದು ಗ್ರಂಥ ಅವತೀರ್ಣಮಾಯಿತೆಂಬ 
ಸಾಮಾನ್ಮ ವಿಷಯವಲ್ಲ. ಇದು ಕೇವಲ ಕುರೈಶರ ಅಥವಾ ಅರಬರ ವಿಧಿಯನ್ನು ಮಾತ್ರವಲ್ಲ ಇಡೀ ಜಗತ್ತಿನ ವಿಧಿಯನ್ನು 
ಬದಲಿಸಿ ಬಿಡುವಂತಹ ಒಂದು ಕಾರ್ಯವಾಗಿದೆ. ಇದನ್ನೇ ಸೂರಃ 'ಅದ್ದುಖಾನ್‌'ನಲ್ಲೂ ಹೇಳಲಾಗಿದೆ. (ಸೂರಃ ಅದ್ದುಖಾನ್‌ನ 
“ಪರಿಚಯ ಮತ್ತು 3ನೇ ಟಿಪ್ಪಣಿ ನೋಡಿರಿ) ಇನ್ನೊಂದು ಅರ್ಥವೇನೆಂದರೆ- ಇದು ಅತ್ಯಂತ ಗೌರವಾನ್ಸಿತವಾದ, ಪ್ರಶಿಷ್ಠಿತವಾದ 
ಮತ್ತು ಮಹತ್ವಪೂರ್ಣವಾದ ರಾತ್ರಿಯಾಗಿದೆ. ಮುಂದೆ ಅದನ್ನು. ವಿವರಿಸುತ್ತ- ಇದು: ಸಾವಿರ ಶಿಂಗಳುಗಳಿಗಿಂತಲೂ "ಉತ್ತಮ 
ವಾದುದು ಎನ್ನಲಾಗಿದೆ. ಈ ಮೂಲಕ ಮಕ್ಕಾದ ಸತ್ಮನಿಷೇಧಿಗಳಿಗೆ- ನೀವು ನಿಮ್ದ ಮೂರ್ಪತನದಿಂದಾಗಿ ಈ .ಗ್ರಂಥವನ್ನು 
ನಿಮ್ಮ ಪಾಲಿಗೆ "ಬಂದಿರುವ ಒಂದು ' ವಿಪತ್ತೆಂದು ಭಾವಿಸುತ್ತಿರುವಿರಿ. ವಾಸ್ತವದಲ್ಲಿ ಇದನ್ನು ಅವತೀರ್ಣಗೊಳಿಸಲು 
ಶೀರ್ಮಾನಿಸೆಲಾದ " ರಾತ್ರಿಯು ಅದೆಷ್ಟು ಪವಿತ್ರ, ಮತ್ತು. ಸಮೃದ್ದಿಯುಳ್ಳದ್ದೆಂದರೆ, ಮಾನವ ಇತಿಹಾಸದ ಸಾವಿರ ಮಾಸಃ 
-ಗಳಲ್ಲೂ ಮಾನವ ಹಿತಕ್ಕಾಗಿ ಮಾಡಲಾಗದ ಕಾರ್ಯವೊಂದನ್ನು ಈ ರಾತ್ರಿಯಲ್ಲಿ ಮಾಡಲಾಯಿತು ಎಂದು ಹೇಳಲಾಗಿದೆ. 
ಈ ವಿಷಯವನ್ನೂ ಸೂರಃ , ಅದ್ದುಖಾನ್‌ನ 3ನೆಯ ಸೂಕ್ತದಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. . 
ಕೊನೆಯದಾಗಿ `ಈ ರಾತ್ರೆ: ದೇವಚರರೂ ಜಿಬ್ರೀಲರೂ(ಅ), ತಮ್ಮ ಪ್ರಭುವಿನ ಅನುಜ್ಞೆಯಿಂದ ಎಲ್ಲ ಆದೇಶಗಳೊಂದಿಗೆ. 
. ಇಳಿದು .ಬರುತ್ತಾರೆ. (ಇದನ್ನು ಸೂರಃ ಅದ್ದುಖಾನ್‌ನ 4ನೆಯ ಸೂಕ್ತದಲ್ಲಿ .ಯುಕ್ತಿಪೂರ್ಣ ಆದೇಶವೆಂದು ಕರೆಯಲಾಗಿದೆ.) 
: | ಅದು ಸಂಧ್ಯಾಕಾಲದಿಂದ" ಪ್ರಾತಃ ಕಾಲದ ವರೆಗೂ ಸಂಪೂರ್ಣ ಶುಭಶಾಂತಿಗಳ ` ರಾತ್ರಿಯಾಗಿರುತ್ತದೆ ಎಂದು ಹೇಳಲಾಗಿದೆ. 
 ಅರ್ಥಾತ್‌-.ಅದರಲ್ಲಿ ಕೆಡುಕಿಗೆ ಪ್ರವೇಶವೇ ಇಲ್ಲ. ಏಕೆಂದರೆ ಅಲ್ಲಾಹನ ಎಲ್ಲ ತೀರ್ಮಾನಗಳೂ ಅಂತಿಮವಾಗಿ. ಒಳಿತಿಗಾಗಿಯೇ 
|: ಇರುತ್ತವೆ. ಹೆಚ್ಚೇಕೆ, ಒಂದು ಜನಾಂಗವನ್ನು × ನಾಶಗೊಳಿಸಬೇಕೆಂದು ತೀರ್ಮಾನವಾದರೆ ಅದು ಕೂಡಾ ಒಳಿತಿಗಾಗಿ. ಇರುವ 
ತೀರ್ಮಾನವಾಗಿರುತ್ತದೆಯೇ ಹೊರತು ಕೆಡುಕಿಗಾಗಿ ಅಲ್ಲ. 


1202 ಕುರ್‌ಆನ್‌ ವ್ಯಾಖ್ಯಾನ 


ಭಜಿ --. ۰ ಜ್ಯ | IY 
9 5 KH OSE ہس‎ INC 
ಟ್ರ ಹ ಹ ಹ್‌ 


ಲ್‌ ಯಿ 
97. ಅಲ್‌ ಕದ್ಬ್‌ 


۰ (ಅವತೀರ್ಣ-ಮಕ್ಕಾದಲ್ಲಿ) 
ಸೊಕ್ತಗಳು-5 ' ರುಕೊಲ್‌ಗಳು-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. 
(1-5) ನಾವು ಇದನ್ನು (ಕುರ್‌ಆನನ್ನು) ಪ್ರತಿಷ್ಠಿತ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿರುವೆವು:' : ಪ್ರತಿಷ್ಠಿತ 


ರಾತ್ರಿ ಏನೆಂದು ನಿಮಗೇನು ಗೊತ್ತು? ಪ್ರತಿಷ್ಠಿತ, ರಾತ್ರಿಯು ಸಾವಿರ ಮಾಸಗಳಿಗಿಂತಲೂ ಹೆಚ್ಚು ಶ್ರೇಷ್ಠವಾಗಿದೆ: 


ದೇವಚರರು ಮತ್ತು ರೂಹ್‌್‌ ಆ ರಾತ್ರಿ ತಮ್ಮ ಪ್ರಭುವಿನ ಅನುಜ್ಞೆಯಿಂದ ಪ್ರತಿಯೊಂದು ಆದೇಶದೊಂದಿಗೆ 


ಇಳಿಯುತ್ತಾರೆ." ಆ ರಾತ್ರಿಯು ಅರುಣೊಳೆದಯದ ವರೆಗೂ ಸಡ್ಕಂತ ಮೆಂಗಲಮಯವಾಗಿದೆ.5 


1. ನಾವು ಕುರ್‌ಆನನ್ನು "ಕೆದ್ಬ್‌'(ಪ್ರಶಿಷ್ಠಿತ ರಾತ್ರಿಯಲ್ಲಿ) ಅವತೀರ್ಣಗೊಳಿಸಿದ್ದೇವೆಂದು ಇಲ್ಲಿ ಹೇಳಲಾಗಿದೆ. ಸೂರಃ 
ಅಲ್‌ಬಕರಃ (185ನೆಯ ಸೂಕ್ತದಲ್ಲಿ "ರಮರುಾನ್‌ ಎಂಬುದು ಕುರ್‌ಆನ್‌ ಅವತೀರ್ಣಗೊಂಡ ತಿಂಗಳು” ಎಂದು 
ಹೇಳಲಾಗಿದೆ. ದೇವಚರನು ಪ್ರವಾದಿವರ್ಯರ(ಸ) ಬಳಿಗೆ ಪ್ರಥಮ ಸಲ ಹಿರಾ' ಗುಹೆಯಲ್ಲಿ ವಹ್‌್‌, (ದಿವ್ಯವಾಣಿ) ತಂದಿದ್ದುದು 
ರಮರಾನ್‌ ತಿಂಗಳ ಒಂದು ರಾತ್ರಿಯಲ್ಲಾಗಿತ್ತಂದು ಇದರಿಂದ ತಿಳಿಯುತ್ತದೆ. ಆ. ರಾತ್ರಿಯನ್ನು ಇಲ್ಲಿ 'ಕದ್ರ್‌ನ ರಾತ್ರಿ' 
ಎಂದೂ ಸೂರಃ ಅದ್ದುಖಾನ್‌ನಲ್ಲಿ' 'ಮುಬಾರಕ್‌ ರಾತ್ರಿ' (ಸಮೃದ್ಧ ರಾತ್ರಿ ಎಂದೂ ಕರೆಯಲಾಗಿದೆ. “ನಾವು ಇದನ್ನು 
ಒಂದು ಸಮೃದ್ದ ರಾತ್ರಿಯಲ್ಲಿ ಅವಶೀರ್ಣಗೊಳಿಸಿದೆವು." (ಅದ್ದುಖಾನ್‌: 3) ಈ ರಾತ್ರಿಯಲ್ಲಿ ಕುರ್‌ಆನನ್ನು ಅವಶೀರ್ಣಗೊಳಿಸ 
ಲಾಗಿತ್ತೆಂಬುದಕ್ಕೆ ಎರಡು ಅರ್ಥಗಳಿರಲು. ಸಾಧ್ಯವಿದೆ- 1) ಅಂದು ರಾತ್ರಿ ಇಡೀ ಕುರ್‌ಆನನ್ನು ದಿವ್ಯವಾಣಿಯ ವಾಹಕರಾದ 
ದೇವಚರರ" ವಶಕ್ಕೆ ಒಪ್ಪಿಸಿ ಕೊಡಲಾಯಿತು. ತರುವಾಯ ಪರಿಸ್ಥಿತಿ. ಮತ್ತು ಸನ್ನಿವೇಶಗಳಿಗನುಸಾರ, ಕಾಲಕಾಲಕ್ಕೆ, 23 
ವರ್ಷಗಳ ಅವಧಿಯಲ್ಲಿ "ಹ. ಜಿಬ್ರೀಲ್‌ರು(ಅ), ಅಲ್ಲಾಹನ ಅಪ್ಪಣೆಯಂತೆ ಇದರ ಸೂಕ್ಷಗಳನ್ನೂ ಅಧ್ಯಾಯಗಳನ್ನೂ 

| ಪ್ರನಾದಿವರ್ಯರಿಗೇಸು ತಏಪಿಸುತ್ತಲಿದ್ದರು. رد‎ "ಕುರ್‌ಆನ್‌ ಅವತೀರ್ಣದ ಆರಂಭವು ಈ ರಾತ್ರಿಯಲ್ಲಾಯಿತು.. ಏನಿದ್ದರೂ 
'ತಾತ್ಸರ್ಯ ಒಂದೇ. ماعرت ہے‎ ಪ್ರವಾದಿವರ್ಯರ(ಸು) ಮೇಲೆ ದಿವ್ಯವಾಣಿಯ: ಅವತೀರ್ಣದ ಆರಂಭವು ಇದೇ ರಾತ್ರಿಯಲ್ಲಿ 
ಆಯಿತು. ಇದೇ" ರಾತ್ರಿ. ಸೂರಃ ಅಲಕ್‌ನ ಆರಂಭದ ಐದು ಸೂಕ್ತಗಳು ಅವತೀರ್ಣಗೊಂಡವು. ಇನ್ನು "ಅದು "ಯಾವ" 
ರಾತ್ರಿ? ಎಂಬ ಪ್ರಶ್ನೆ. ಈ ಕುರಿತು ಎಷ್ಟು ಭಿನ್ನಾಭಿಪ್ರಾಯಗಳಿವೆಯೆಂದರೆ ಈ ಬಗ್ಗೆ ಸುಮಾರು 40 ಎವಿಧ ಹೇಳಿಕೆಗಳು 
ಸಿಗುತ್ತವೆ. ಆದರೆ ನಂಬಲರ್ಹ ಹದೀಸ್‌ಗಳ ' ಆಧಾರದಲ್ಲಿ. ಸಮುದಾಯದ: ಹೆಚ್ಚಿನೆಲ್ಲ ವಿದ್ವಾಂಸರಲ್ಲಿರುವ ಅಭಿಪ್ರಾಯ 
ದಂತೆ, ರಮರಾನ್‌ ತಿಂಗಳ ಕೊನೆಯ ಹತ್ತು ರಾತ್ರಿಗಳ ಪೈಕಿ ಯಾವುದಾದರೂ. ಒಂದು ಬೆಸ ಸಂಖ್ಯೆಯ ರಾತ್ರಿಯ 


ಕಾಂಡ-30 


97. ಆಲ್‌ رظ‎ 1203 


'ಕದ್ಸ್‌'ನ ರಾತ್ರಿಯಾಗಿರುತ್ತದೆ. ಅದರಲ್ಲೂ ಹೆಚ್ಚಿನವರ ಅಭಿಪ್ರಾಯದಂತೆ ಅದು 27ನೆಯ ರಾತ್ರಿಯಾಗಿದೆ. ಪ್ರಾಯಶಃ 
'ಕದ್‌'ನ ರಾತ್ರಿಯಿಂದ ಪ್ರಯೋಜನ ಪಡೆಯುವ ಉತ್ಸಾಹದಿಂದ ಜನರು ಹೆಚ್ಚು ಹೆಚ್ಚು ರಾತ್ರಿಗಳನ್ನು ಆರಾಧನೆಯಲ್ಲಿ 
ಕಳೆಯಬೇಕು ಮತ್ತು ಕೇವಲ ಯಾವುದಾದರೂ ಒಂದು ರಾತ್ರಿಗೆ ಆ ಉತ್ಸಾಹ ಸೀಮಿತವಾಗಿರಬಾರದು ಎಂಬ ಉದ್ದೇಶ 
ದಿಂದ ಅಲ್ಲಾಹ್‌ ಮತ್ತವನ ಸಂದೇಶವಾಹಕರು, ಅದು ಯಾವ ರಾತ್ರಿಯೆಂದು ನಿರ್ದಿಷ್ಟವಾಗಿ ತಿಳಿಸದೆ ಬಿಟ್ಟಿರಬಹುದು. 
ಇಲ್ಲಿ ಒಂದು ಸಂಶಯಕ್ಕೆ ಎಡೆ ಇದೆ. ಅದಾವುದೆಂದರೆ- ಪವಿತ್ರ ಮಕ್ಕಾ ಪಟ್ಟಣದಲ್ಲಿ ರಾತ್ರಿಯಾಗಿರುವಾಗ ಜಗತ್ತಿನ, 
ಒಂದು ದೊಡ್ಡ ಭಾಗದಲ್ಲಿ ಹಗಲಾಗಿರುತ್ತದೆ. ಆದುದರಿಂದ ಆ ಪ್ರದೇಶಗಳ ಜನರು ಕದ್ಬ್‌ನ ರಾತ್ರಿಯನ್ನು ಪಡೆಯಲು' 
ಸಾಧ್ಯವಿಲ್ಲವಲ್ಲ ಎಂಬುದೇ ಆ ಸಂಶಯ. ಇದಕ್ಕೆ ಉತ್ತರವೇನೆಂದರೆ- ಅರಬೀ ಭಾಷೆಯಲ್ಲಿ ಹೆಚ್ಚಾಗಿ ರಾತ್ರಿ ಎಂಬ' 
ಪದವನ್ನು ಹಗಲು ಮತ್ತು ರಾತ್ರಿಗೆ ಒಟ್ಟಾಗಿ ಹೇಳಲಾಗುತ್ತದೆ. (ನಮ್ಮಲ್ಲಿ ದಿನ ಎಂಬ ಪದವನ್ನು ಹಗಲು ಮತ್ತು 
ರಾತ್ರಿಗೆ ಒಟ್ಟಾಗಿ ಪ್ರಯೋಗಿಸುವಂತೆ) ಆದುದರಿಂದ ರಮರುಾನಿನ ಈ ದಿನಾಂಕಗಳಲ್ಲಿ ಯಾವುದೇ ದಿನಾಂಕವು ಯಾವುದೇ 
ಭೂಭಾಗದಲ್ಲಿದ್ದರೊ ಆ ಹಗಲಿಗಿಂತ ಮುಂಚಿನ ರಾತ್ರಿಯು ಅಲ್ಲಿಯ ಮಟ್ಟಿಗೆ ಕದ್ರ್‌ನ ರಾತ್ರಿಯಾಗಿರುತ್ತದೆ. 

2. ಕದ್ಬ್‌ನ ರಾತ್ರಿಯಲ್ಲಿ ಮಾಡುವ ಸತ್ಯರ್ಮಗಳು ಇದಕ್ಕೆ ಹೊರತಾದ ಸಾವಿರ ಮಾಸಗಳಲ್ಲಿ ಮಾಡುವ ಸತ್ಸ್ಕರ್ಮ 
ಗಳಿಗಿಂತ ಶ್ರೇಷ್ಠವೆಂದು ಇದರ ಅರ್ಥವಾಗಿದೆ ಎಂದು ಹೆಚ್ಚಿನ ವ್ಯಾಖ್ಯಾನಕಾರರು ಅಭಿಪ್ರಾಯಪಟ್ಟಿದ್ದಾರೆ: ವಸ್ತುತಃ ಇದು 
ಸರಿಯೆಂಬುದರಲ್ಲಿ ಸಂಶಯವಿಲ್ಲ. ಈ ರಾತ್ರಿಯ ಸತ್ಸರ್ಮಗಳಿಗಿರುವ ಅಸಾಮಾನ್ಯ ಮಹತ್ವವನ್ನು ಪ್ರವಾದಿ ವರ್ಯರೇ(ಸ) 
ತಿಳಿಸಿರುವರು. ಆದರೆ, ಸೂಕ್ತದಲ್ಲಿ- “ಕದ್ರ್‌ನ ರಾತ್ರಿಯಲ್ಲಿ ಮಾಡುವ ಕರ್ಮವು ಸಾವಿರ ಮಾಸಗಳಲ್ಲಿ ಮಾಡುವ ಕರ್ಮ 
ಗಳಿಗಿಂತ ಶ್ರೇಷ್ಠ" ಎಂದು ಹೇಳಿಲ್ಲ. ಅದರಲ್ಲಿ "ಕದ್ರ್‌ನ ರಾತ್ರಿಯು ಸಾವಿರ ಮಾಸಗಳಿಗಿಂತಲೂ ಶ್ರೇಷ್ಠವಾದುದು" 
ಎಂದು ಹೇಳಲಾಗಿದೆ. ಇಲ್ಲಿ ಸಾವಿರ ಮಾಸಗಳೆಂದರೆ, ಲೆಕ್ಕ ಮಾಡಿದರೆ ಸಿಗುವ -83 ವರ್ಷ ಮತ್ತು 4 ತಿಂಗಳ ಅವಧಿ 
ಎಂದಲ್ಲ. ಭಾರೀ ದೊಡ್ಡ ಪ್ರಮಾಣವನ್ನು ಸೂಚಿಸಲಿಕ್ಕಾಗಿ ಸಹಸ್ರ ಎಂಬ ಪದವನ್ನು, ಬಳಸುವುದು ಸಾಮಾನ್ಯವಾಗಿ 
ಅರಬರ ರೂಢಿಯಾಗಿತ್ತು. ಆದ್ದರಿಂದ ಈ ಸೂಕ್ತದ. ಅರ್ಥ- ಮಾನವ, ಇತಿಹಾಸದ ಯಾವುದೇ ಸುದೀರ್ಫ್ಪ್‌ ಕಾಲಾವಧಿ: 
ಯಲ್ಲಿಯೂ ಆಗಿರದಷ್ಟು ಭಾರೀ ದೊಡ್ಡ ಶುಭಕಾರ್ಯವು ಈ ಒಂದು -ರಾತ್ರಿಯಲ್ಲಿ ಆಗಿ ಬಿಟ್ಟಿತು ಎಂದಾಗಿದೆ. 


3. 'ರೂಹ್‌' ಎಂದರೆ ಹ. ಜಿಬ್ರೀಲ್‌(ಅ). ಅವರ ಮಹತ್ವ ಮತ್ತು . ಪ್ರತಿಷ್ಠೆಯ ಕಾರಣದಿಂದಾಗಿ. ಅವರೆ ಹೆಸರನ್ನು ಇತರ, 
ದೇವಚರರಿಂದ ಪ್ರತೇಕವಾಗಿ ಪ್ರಸ್ತಾಪಿಸಲಾಗಿದೆ. 
4. ಅರ್ಥಾತ್‌- ಅವರು ತಾವಾಗಿಯೇ ಬರುವುದಿಲ್ಲ. ಅಲ್ಲಾಹನ ಆಜ್ಞೆಯಿಂದ. ಬರುತ್ತಾರೆ. " ಪ್ರತಿಯೊಂದು ಆದೇಶ' 
ವೆಂದರೆ ಆದ್ದುಖಾನ್‌ ಅಧ್ಯಾಯದ 5ನೆಯ ಸೂಕ್ತದಲ್ಲಿ "ಅಮಿನ್‌ `ಹಕೀಮ್‌' ಯುತ್ತಿ ಪೂರ್ಣಕಾರ್ಯ) ಎಂದು ಕರೆದಿರು| 
ವಂತಹ' ಕಾರ್ಯವೇ ಆಗಿದೆ: 


5. ಸಂಜೆಯಿಂದ ಮುಂಜಾನೆಯ ವರೆಗೂ ಆ ರಾತ್ರಿಯು ಸಾದ್ಯಂತ ಶುಭಕರವಾಗಿರುತ್ತದೆ ಮತ್ತು ಸಕಲ' ಅಶುಭಗಳಿಂದ 
ಮುಕ್ತವಾಗಿರುತ್ತದೆ. : ٠ : 9 ٠ 


ಕಾಂಡ-30 


104 ಕುರ್‌ಆನ್‌ ವ್ಯಾಖ್ಯಾನ 


. (98. ಅಲ್‌ ಬಯ್ಲಿನಃ 


ಪರಿಚಯ‏ ۔ 


ಪ್ರಥಮ ಸೊಕ್ತದಲ್ಲಿರುವ' 'ಅಲ್‌ یھت‎ ಎಂಬ ಪದವನ್ನು ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ 'ಕಾಲ 

ಈ ಅಧ್ಯಾಯ ಕೂಡಾ ಮಕ್ಕಾದಲ್ಲಿ / 0 ಈ ಕುರಿತು ಮಕ್ಕಾದಲ್ಲೋ ಮದೀನಾದಲ್ಲೋ ಎಂಬ 
ಭಿನ್ನಾಭಿಪ್ರಾಯಗಳಿವೆ. ಇದು ಮಕ್ಕಾದಲ್ಲಿ ಅವಶೀರ್ಣವಾಯಿತೆಂಬುದು ಹೆಚ್ಚಿನವರ ಅಭಿಪ್ರಾಯವೆಂದು ಕೆಲವು ವ್ಯಾಖ್ಯಾನಕಾರರು 
ಹೇಳಿದರೆ ಮತ್ತೆ ಕೆಲವು ' ವ್ಯಾಖ್ಯಾನಕಾರರು, ಇದು ಮದೀನಾದಲ್ಲಿ ಅವತೀರ್ಣವಾಯಿತೆಂದು ಹೆಚ್ಚಿನವರು ಅಭಿಪ್ರಾಯ 
ಪಟ್ಟಿದ್ದಾರೆಂದು ಹೇಳುತ್ತಾರೆ. ಇಬ್ಲು ರುುಬೈರ್‌: ಮತ್ತು ಅತಾ -ಬಿನ್‌ ಯಸಾರ್‌ರ ಹೇಳಿಕೆಯಂತೆ ಇದು ಮದೀನಾದಲ್ಲಿ, 
ಅವತೀರ್ಣವಾಗಿದೆ. ಇಬ್ಲ್‌ ಅಬ್ಬಾಸ್‌ ಮತ್ತು ಕತಾದಿಂದ(ರು ಈ ಕುರಿತು ಎರಡು ಹೇಳಿಕೆಗಳು ಉಲ್ಲೇಖಿಸಲ್ಪಟ್ಟಿವೆ. ಆ 
ಪೈಕಿ: ಒಂದು ಹೇಳಿಕೆಯ ಪ್ರಕಾರ ಇದು “ಮಕ್ಕಾದಲ್ಲಿ -ಅವತೀರ್ಣವಾಯಿತು. ಇನ್ನೊಂದರ ಪ್ರಕಾರ ಇದು ಮದೀನಾದಲ್ಲಿ 
ಅವಶೀರ್ಣವಾಯಿತು. ಆಯಿಶಾ(ರ) ' ಇದನ್ನು ಮಕ್ಕಾದಲ್ಲಿ ಅವತೀರ್ಣವಾದ ಅಧ್ಯಾಯವೆಂದು ಪರಿಗಣಿಸುತ್ತಾರೆ. ಬಹ್ರುಲ್‌ 
“ಮುಹೀತ್‌ನ ಗ್ರಂಥಕರ್ತ - ಅಬೂ ಹಯ್ಮಾನ್‌ ಮತ್ತು ಅಹ್ಕಾಮುಲ್‌ ಕುರ್‌ಆನ್‌ ಎಂಬ ಗ್ರಂಥವನ್ನು ಬರೆದ ಅಬ್ದುಲ್‌ 
ಮುನ್‌ಇಮ್‌ ಬಿನ್‌ ಆಲ್‌ ಫರಸ್‌ರವರು, ಇದು ಮಕ್ಕಾದಲ್ಲಿ: ಅವತೀರ್ಣವಾಯಿತೆಂಬ ಅಭಿಪ್ರಾಯಕ್ಕೆ ಪ್ರಾಶಸ್ಯ ನೀಡಿರುವರು. 
ಆದರೆ ಇದರಲ್ಲಿರುವ ವಿಷಯಗಳಲ್ಲಿ, ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೋ ಮದೀನಾದಲ್ಲಿ - ಅವತೀರ್ಣವಾಯಿತೋ 
ಎಂಬುದನ್ನು ಸೂಚಿಸುವ `ಯಾವುದೇ ಕುರುಹು' ಕಂಡು- ಬರುವುದಿಲ್ಲ. 


ಚರ್ಚಾ ವಿಷಯಗಳು ... 5 - 
ಪವಿತ್ರ ಕುರ್‌ಆನಿನ 'ಅನುಕ್ರಮದಲ್ಲಿ ಈ ಅಧ್ಯಾಯವನ್ನು ಸೂರಃ ಅಲಕ್‌ ಮತ್ತು ಸೂರಃ ಆಲ್‌ ಕದ್ರ್‌ನ ಅನಂತರ, 
| ಇಟ್ಟಿರುವುದು ಬಹಳ ಅರ್ಥಪೂರ್ಣವಾಗಿದೆ. ಅಲ್‌ ಅಲಕ್‌ ಅಧ್ಯಾಯದಲ್ಲಿ, ಪ್ರಥಮ ವಹ್ಮ್‌ನ. ಉಲ್ಲೇಖವಿದೆ. ಸೂರಃ: 
|, ಅಲ್‌ ಕದ್‌ನಲ್ಲಿ ಅದು. ಯಾವಾಗ" ಅವತೀರ್ಣವಾಯಿತೆಂಬುದನ್ನು ತಿಳಿಸಲಾಗಿದೆ. ಈ ಅಧ್ಯಾಯದಲ್ಲಿ, ಈ ಪವಿತ್ರ ಗ್ರಂಥ: 
ದೊಂದಿಗೆ ಒಬ್ಬ ಸಂದೇಶವಾಹಕನನ್ನೂ ರವಾನಿಸುವ ಅಗತ್ಯವೇನಿತ್ತೆಂಬುದನ್ನು ತಿಳಿಸಲಾಗಿದೆ. | 
ಇದರಲ್ಲಿ ಪ್ರಥಮವಾಗಿ ಸಂದೇಶವಾಹಕರನ್ನು ಕಳುಹಿಸುವ ಅಗತ್ಯವನ್ನು ವಿವರಿಸಲಾಗಿದೆ. ಅದೇನೆಂದರೆ. ಈ 
ಲೋಕವಾಸಿಗಳು ಅವರು ಗ್ರಂಥದವರಿರಲಿ ಬಹುದೇವ ವಿಶ್ವಾಸಿಗಳಿರಲಿ- ಅವರು ಬಿದ್ದುಕೊಂಡಿದ್ದ ಸತ್ಯನಿಷೇಧದ ಸ್ಥಿತಿಯಿಂದ 
ಅವರನ್ನು ಹೊರತೆಗೆಯಲು, ತಾನು ದೇವಸಂದೇಶವಾಹಕನೆಂಬುದಕ್ಕೆ ತನ್ನ ಅಸ್ತಿತ್ವವೇ ಸುಸ್ಪಷ್ಟ ಪುರಾವೆಯಾಗಿರುವಂತಹ 
ಒಬ್ಬ ಸಂಬೇಶವಾಹಕನನ್ನು ರವಾನಿಸಬೇಕಾದುದು ಮತ್ತು ಅವನು, ಈ ಹಿಂದಿನ ದೇವ ಗ್ರಂಥಗಳನ್ನು ಕಲುಷಿತಗೊಳಿಸಿ 
ದಂತಹ ಮಿಥ್ಯಗಳ ಎಲ್ಲ ಕಲಬೆರಕೆಗಳಿಂದ ಮುಕ್ತವಾಗಿರುವ ಹಾಗೂ ಶುದ್ದವಾದ ನೇರ ಬೋಧನೆಗಳನ್ನು ಒಳಗೊಂಡಿರು 
ವಂತಹ ದೇವಗ್ರಂಥವನ್ನು ಅದರ ನಿಜರೂಪದಲ್ಲಿ ಜನರ ಮುಂಡೆ ಪರಿಚಯಿಸಬೇಕಾದುದು ಅತ್ಮವಶ್ಯಕವಾಗಿತ್ತು. 
ಅನಂತರ- ಗ್ರಂಥದವರ ಪಥಬ್ರಷ್ಟತೆಯ ಕುರಿತು ತಿಳಿಸುತ್ತಾ. ಅವರು ವಿವಿಧ ಮಿಥ್ಮ ಮಾರ್ಗಗಳಲ್ಲಿ ಅಲೆದಾಡುತ್ತಿರು 
ವುದಕ್ಕೆ ಅಲ್ಲಾಹನು ಅವರಿಗೆ ಸನ್ಮಾರ್ಗ ತೋರಿಸಲಿಲ್ಲವೆಂಬುದು ಕಾರಣವಲ್ಲ. ವಾಸ್ತವದಲ್ಲಿ ಸನ್ಮಾರ್ಗದ ಬಗ್ಗೆ; 
ಸುಸ್ಪಷ್ಟವಾದ ಮಾರ್ಗದರ್ಶನವು ಅವರ ಬಳಿಗೆ ಬಂದ ಬಳಿಕವಸ್ಟೇ ಅವರು ದಾರಿಗೆಟ್ಟರು- ಎಂದು ಸ್ಪಷ್ಟಪಡಿಸಲಾಗಿದೆ. ' 
ಇದರಿಂದ ತನ್ನಿಂತಾನೇ ' ವ್ಯಕ್ತವಾಗುವುದೇನೆಂದರೆ, ಅವರು ತಮ್ಮ ಪಥಬ್ರಷ್ಟತೆಗೆ ಸ್ವತ ತಾವೇ ಹೊಣೆಗಾರರು. ಇದೀಗ: 
ಈ ಸಂದೇಶವಾಹಕರ ಮೂಲಕ ಮತ್ತೆ ಸುವ್ಯಕ್ತ ಮಾರ್ಗದರ್ಶನ ಬಂದಿರುವಾಗಲೂ ಅವರು ಪಥಭ್ರಷ್ಟರಾಗಿಯೇ ಉಳಿದರೆ, ! 
ಅವರ ಹೊಣೆಗಾರಿಕೆಯು ಇನ್ನಷ್ಟು ಹೆಚ್ಚುವುದು. 


98. ಅಲ್‌ ಬಯ್ಕಿನಃ - 1205 


ಅಲ್ಲಾಹನ ಕಡೆಯಿಂದ ಬಂದಿದ್ದ ಎಲ್ಲ ಪ್ರವಾದಿಗಳು ಮತ್ತು ಅವನಿಂದ ಕಳುಹಿಸಲ್ಪಟ್ಟ ಎಲ್ಲ ಗ್ರಂಥಗಳು- 
ಇತರೆಲ್ಲ ಪದ್ಧತಿಗಳನ್ನು ಬಿಟ್ಟು ನಿಷ್ಕಳೆಂಕವಾಗಿ ಕೇವಲ ಅಲ್ಲಾಹನ یھ‎ ಮಾಡುವ ಪದ್ಧತಿಯನ್ನು ಸ್ವೀಕರಿಸಿಕೊಳ್ಳಬೇಕು, 
ಇತರ ಯಾರದೇ ಆರಾಧನೆ, ದಾಸ್ಮ ಅಥವ ಅನುಸರಣೆಯನ್ನು ಅದರೊಂದಿಗೆ ಸೇರಿಸಿಕೊಳ್ಳಬಾರದು, ನಮಾರುನ್ನು 
ಸಂಸ್ಥಾಪಿಸಬೇಕು ಮತ್ತು ರುಕಾತ್‌ - ಕೊಡಬೇಕು ಎಂಬ ಆದೇಶವನ್ನೇ ನೀಡಿದ್ದೆರು. ಎಲ್ಲ ಕಾಲಗಳಲ್ಲೂ ಇದೊಂದೇ 
ಸರಿಯಾದ ಧರ್ಮವಾಗಿತ್ತು. ಇದರಿಂದಲೂ ವ್ಯಕ್ತವಾಗುವುದೇನೆಂದರೆ- + ಗ್ರಂಥದವರು ತಮ್ಮ" ಈ. ಮೂಲ ಧರ್ಮವನ್ನು 
ಬಿಟ್ಟು ತಮ್ಮ ಮತಗಳಲ್ಲಿ ಸೇರಿಸಿಕೊಂಡಿರುವ ಹೊಸ ಹೊಸ ವಿಚಾರಗಳೆಲ್ಲವೂ ಮಿಥ್ಮವಾಗಿವೆ. ಇದೀಗ ಬಂದಿರುವ 
ದೇವ ಸಂದೇಶವಾಹಕರು ಈ ಮೂಲ ಧರ್ಮದ ಕಡೆಗೇ ಮರಳಬೇಕೆಂದು ಅವರಿಗೆ ಕರೆ ನೀಡುತ್ತಾರೆ... 

ಕೊನೆಯದಾಗಿ- ಗ್ರಂಥದವರು ಮತ್ತು ಬಹುದೇವಾರಾಧಕರ ಪೈಕಿ ಈ ಸಂದೇಶವಾಹಕರನ್ನು' ನಿರಾಕರಿಸುವವರು ಅತ್ಯಂತ 
ನಿಕೃಷ್ಟ ಜೀವಿಗಳಾಗಿದ್ದು, ಶಾಶ್ವತ ನರಕ ಯಾತನೆಯೇ ಅವರಿಗಿರುವ. ಶಿಕ್ಸೆ ಎಂದು ತಿಳಿಸಲಾಗಿದೆ. ಇನ್ನು ಸತ್ಸದ ಮೇಲೆ 
ವಿಶ್ವಾಸವಿರಿಸಿ ಸತ್ಯ; ರ್ಮದ ಮಾರ್ಗವನ್ನು ಕೈಗೊಂಡು ಈ ಲೋಕದಲ್ಲಿ ಅಲ್ಲಾಹನನ್ನು ಭಯಪಡುತ್ತಾ ಜೇವನ ಸಾಗಿಸುವವರು 
ಅತ್ಯುತ್ತಮ ಸೃಪ್ಟಿಗಳೆಗಿದ್ದು ಇದರ ಫಲವಾಗಿ. ಅವರು ಸದಾಕಾಲ ಸ್ವರ್ಗದಲ್ಲಿರುವರೆಂದೂ ಅಲ್ಲಾಹನು ಅವರಿಂದ 
ಪ್ರಸನ್ನನಾಗುವನು ಮತ್ತು ಅವರು ಅಲ್ಲಾಹನ ಬಗ್ಗೆ سی سا‎ ಹೇಳಲಾಗಿದೆ. § 


1206 ಕುರ್‌ಆನ್‌ ವ್ಯಾಖ್ಯಾನ 


کیل GD GEES SD Ss 7 ಈಸ‏ کل 
تام ರರು ರಟ‏ 5 الو ಟು ಲ್ಲ‏ مُکورۃظ رتا اب 
تا HKG A ENS Go SEU‏ 


(ಅವತೀರ್ಣ- ಮದೀನಾದಲ್ಲಿ) 
ಸೂಕ್ತಗಳು-8 ರುಕೂಲ್‌-1 
; ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
: (1-3) ಗ್ರಂಥದವರು ಮತ್ತು ಬಹುದೇವಾರಾಧಕರ' ಪೈಕಿ ಸತ್ಯನಿಷೇಧಿಗಳಾಗಿದ್ದವೆರು? (ತಮ್ಮ ನಿಷೇಧ 
ನೀತಿಯಿಂದ) ಹಿ೦ಜರಿಯುವವರಾಗಿರಲಿಲ್ಲ3-ಅವರ ಬಳಿಗೆ ಸುವ್ಯಕ್ತ ಪುರಾವೆಯು ಬಂದು ಬಿಡುವವರೆಗೆ. 


(ಅಂದರೆ) ಅಲ್ಲಾಹನ ವತಿಯಿಂದ, ನೇರವಾದ ಹಾಗೂ ಸರಿಯಾದ ಬರಹಗಳುಳ್ಳ ಪಾವನ ಗ್ರಂಥಗಳನ್ನು | 
ಒದಿ ಹೇಳುವ" ಸಂದೇಶವಾಹಕನು ಬರುವ ವರೆಗೆ 


1. ಸತ್ಯನಿಷೇಧದ ವಿಷಯದಲ್ಲಿ ಸಮಾನರಾಗಿದ್ದರೂ ಅವೆರಡು ಪಂಗಡಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗಿದೆ. |. 
'ಅಹ್ಲುಲ್‌ ಕಿತಾಬ್‌(ಗ್ರಂಥದವರು) ಎಂದರೆ ಗತಪ್ರವಾದಿಗಳು ತಂದಿದ್ದ ಗ್ರಂಥಗಳ ಪೈಕಿ ಯಾವುದಾದರೂ ಗ್ರಂಥ, ಎಷ್ಟು ವಿರೂಪ 
ಗೊಂಡ ಸ್ಥಿತಿಯಲ್ಲಾದರೂ- ತಮ್ಮ ಬಳಿ ಇದ್ದಂತಹವರು ಮತ್ತು ಅದನ್ನು ನಂಬುತ್ತಿದ್ದವರು. ಮುಶ್ರಿಕೀನ್‌ (ಬಹುದೇವಾರಾಧಕರು) 
ಎಂದರೆ ಯಾವುದೇ ಪ್ರವಾದಿಯ ಮೇಲಾಗಲಿ ಯಾವುದೇ ಗ್ರಂಥದ ಮೇಲಾಗಲಿ ವಿಶ್ವಾಸವಿಲ್ಲದಿದ್ದವರು. ಪವಿತ್ರ ಕುರ್‌ಆನಿನಲ್ಲಿ 
.ಗ್ರಂಥದವರ ಶಿರ್ಕ್‌ನ(ದೇವ ಸಹಭಾಗಿತ್ವದ) ಪ್ರಸ್ತಾಪ ಅನೇಕ ಕಡೆಗಳಲ್ಲಿ ಬಂದಿದೆ. ಉದಾ: ಕ್ರೈಸ್ತ 5 ಕುರಿತು ಹೀಗೆ ಹೇಳಲಾಗಿದೆ. 
' "ಅಲ್ಲಾಹನು ಮೂವರು ದೇವರ ಪೈಕಿ ಒಬ್ಬನೆಂದು ಅವರು ಹೇಳುತ್ತಾರೆ.” (ಅಲ್‌ಮಾಇದಃ: 73)- "ಅವರು ಮಸೀಹರನ್ನೇ ದೇವರೆನ್ನುತ್ತಾರೆ.. 
(ಅಲ್‌ ಮಾಇದಃ: 17) "ಅವರು ಮಸೀಹರನ್ನು ದೇವಪುತ್ರನೆನ್ನುತ್ತಾರೆ.” (ಅತ್ತೌಬಃ: 30) ಯಹೂದಿಯರ ಕುರಿತು ಹೀಗೆ ಹೇಳಲಾಗಿದೆ: 
"ಅವರು ಉರ್ಬುರನನ್ನು ದೇವಪುತ್ರನೆನ್ನುತ್ತಾರೆ.” (ಸೂರಃ ಅತ್ತೌಬಃ-30) ಆದರೆ ಇಷ್ಟಾಗಿಯೂ ಕುರ್‌ಆನಿನಲ್ಲಿ ಅವರ ಬಗ್ಗೆ 
:'ಮುಶ್ರಿಕ್‌' ಎಂಬ ಪಾರಿಭಾಷಿಕ ಪದವನ್ನು ಎಲ್ಲೂ ಪ್ರಯೋಗಿಸಿಲ್ಲ. ಅವರನ್ನು 'ಅಹ್ಲುಲ್‌ ಕಿತಾಬ್‌'(ಗ್ರಂಥದವರು) "ಅಲ್ಲ ದೀನ 
ಊತುಲ್‌ ಕಿತಾಬ'(ಗ್ರಂಥ ಕೊಡೆಲ್ಪಟ್ಟಿವರು) ಅಥವಾ 'ಯಹೂದ್‌' ಮತ್ತು 'ನಸಾರಾ' ಎಂಬ ಪದಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 
ಏಕೆಂದರೆ ಅವರು ತೌಹೀದ್‌ ಅರ್ಥಾತ್‌ ಏಕದೇವತ್ವವನ್ನೇ ಧರ್ಮದ ಮೂಲವೆಂದು ನಂಬುತ್ತಿದ್ದರು. ಅದರೊಂದಿಗೆ ಶಿರ್ಕನ್ನೂ 
| ಮಾಡುತ್ತಿದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ ಗ್ರಂಥದವರಲ್ಲದ ಜನರ ಬಗ್ಗೆ 'ಮುಶ್ರಿಕ್‌' ಎಂಬ ಪದವನ್ನು ಪಾರಿಭಾಷಿಕ ನೆಲೆಯಲ್ಲೇ 
| ಪ್ರಯೋಗಿಸಲಾಗಿದೆ. ಏಕೆಂದರೆ ಅವರು ಶಿರ್ಕನ್ನೇ (ದೇವ ಸಹಭಾಗಿತ್ವವನ್ನೇ) ಮೂಲ ಧರ್ಮವೆನ್ನುತ್ತಿದ್ದರು. ತೌಹೀದನ್ನು ಅವರು 
ಸಂಪೂರ್ಣ ನಿರಾಕರಿಸುತ್ತಿದ್ದರು. ಇವೆರಡು ಪಂಗಡಗಳ ನಡುವಿನ ಈ ವ್ಯತ್ಯಾಸಗಳು ಪಾರಿಭಾಷಿಕದಲ್ಲಿ ಮಾತ್ರವಲ್ಲ, ಶರೀಅತ್‌ನ 
(ಧರ್ಮಶಾಸ್ತ್ರದ) ಆದೇಶಗಳಲ್ಲೂ ಇದೆ. ಗ್ರಂಥದವರು 'ದಿಬ್ದ್‌' ಮಾಡಿದ” ಪ್ರಾಣಿಯು ಮುಸ್ಲಿಮರಿಗೆ ಹಲಾಲ್‌ ಆಗಿರುತ್ತದೆ. 
: ಆದರೆ, ಅವರು ಹಲಾಲ್‌ ಪ್ರಾಣಿಗೆ ಅಲ್ಲಾಹನ ನಾಮವನ್ನುಚ್ಚರಿಸಿ ಸರಿಯಾದ ಕ್ರಮದಲ್ಲಿ ಚೂರಿ ಹಾಕಿರಬೇಕು. ಅವರ ಸ್ತ್ರೀಯ 
| ರೊಂದಿಗೆ ವಿವಾಹ ಮಾಡಿಕೊಳ್ಳುವುದಕ್ಕೂ ಅನುಮತಿ ನೀಡಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಮುಶ್ರಿಕರು 'ದಿಬ್ದ್‌' ಮಾಡಿದ ಪ್ರಾಣಿಯೂ 
| ನಪದ್ದ ವಾಗಿದೆ ಮತ್ತು ಅವರ ಸ್ತ್ರೀಯರನ್ನು ವಿವಾಹವಾಗುವುದು ಕೂಡಾ ನಿದ್ದೆ ವಾಗಿದೆ. 


ಕಾಂಡ-30 


98. ಅಲ್‌ ಬಯ್ಕಿನಃ 2 1207 


2. ಇಲ್ಲಿ 'ಕುಫ್ರ್‌' ಎಂಬ ಪದವನ್ನು ಅದರ ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ಸತ್ಯನಿಷೇಧ ನೀತಿಯ ವಿವಿಧ 
ರೂಪಗಳು ಇದರಲ್ಲಿ ಒಳಗೊಂಡಿವೆ. ಉದಾ: ಕೆಲವರು ಅಲ್ಲಾಹನ ಅಸ್ತಿತ್ವವನ್ನೇ ನಂಬದ ಕಾಫಿರ್‌(ಸತ್ಯನಿಷೇಧಿ) ಆಗಿದ್ದರು. 
ಕೆಲವರು ಅಲ್ಲಾಹನನ್ನು ನಂಬುತ್ತಿದ್ದರು. ಆದರೆ ಅವನು ಒಬ್ಬನೇ ಎಂದು ನಂಬದೆ, ಅವನ ವ್ಯಕ್ತಿತ್ವ, ಗುಣ ವಿಶೇಷಗಳು 
ಮತ್ತು ಅಧಿಕಾರಗಳಲ್ಲಿ ಒಂದಲ್ಲೊಂದು ರೀತಿಯಲ್ಲಿ ಇತರರನ್ನು ಸಹಭಾಗಿಗಳೆಂದು ಪರಿಗಣಿಸಿ ಅವರ ಆರಾಧನೆಯನ್ನೂ 
ಮಾಡುತ್ತಿದ್ದರು. ಇನ್ನು ಕೆಲವರು ಆಲ್ಲಾ ಹನ ಏಕತೆಯನ್ನು ನಂಬಿದರೂ ಯಾವುದಾದರೊಂದು ತರದ ಶಿರ್ಕ್‌ನಲ್ಲಿ 
ಬಿದ್ದುಕೊಂಡಿದ್ದರು. ಮತ್ತೆ ಕೆಲವರು ಅಲ್ಲಾಹನನ್ನು ನಂಬುತ್ತಿದ್ದರು; ಆದರೆ ಅವನ ಪ್ರವಾದಿಗಳನ್ನು ನಂಬುತ್ತಿರಲಿಲ್ಲ ಮತ್ತು 
ಅವರ ಮೂಲಕ ಬಂದಿದ್ದ ಅಲ್ಲಾಹನ ಮಾರ್ಗದರ್ಶನವನ್ನು ಒಪ್ಪುತ್ತಿರಲಿಲ್ಲ. ಬೇರೆ ಕೆಲವರು ಕೆಲವು ಪ್ರವಾದಿಗಳನ್ನು ನಂಬಿ 
ಉಳಿದ ಪ್ರವಾದಿಗಳನ್ನು ' ನಿರಾಕರಿಸುತ್ತಿದ್ದರು. ಪರಲೋಕವನ್ನು ನಿರಾಕರಿಸುವವರೂ ಇದ್ದರು. ಹೀಗೆ ಜನರು ನಾನಾ ಬಗೆಯ 
ಕುಫ್ರ್‌ಗಳಲ್ಲಿ ನಿರತರಾಗಿದ್ದರು. ಇಲ್ಲಿ "ಗ್ರಂಥದವರು ಮತ್ತು ಬಹುದೇವಾರಾಧಕರ ಪೈಕಿ ಸತ್ಯನಿಷೇಧಿಗಳಾಗಿದ್ದವರು" ಎಂಬುದರ |' 
ಅರ್ಥ, ಅವರಲ್ಲಿ ಕೆಲವರು ಸತ್ಮನಿಷೇಧಿಗಳಾಗಿರಲಿಲ್ಲ ಎಂದಲ್ಲ. ನಿಜವಾಗಿ ಇದರ ಅರ್ಥವೇನೆಂದರೆ. ಸತ್ಯನಿಷೇಧಿಗಳಲ್ಲಿ 
ಎರಡು ಗುಂಪುಗಳಿದ್ದವು. ಒಂದು ಗ್ರಂಥದವರ ಗುಂಪು, ಇನ್ನೊ೦ದು ಬಹುದೇವಾರಾಧಕರ ಗುಂಪು. ಇಲ್ಲಿ "ಮಿನ್‌' ಎಂಬ |, 
ಪದವು ವಿವರಣೆಗಾಗಿ ಇರುವಂತಹದೇ ಹೊರತು ಬೇರ್ಪಡಿಸುವುದಕ್ಕಾಗಿ ಅಲ್ಲ. ಸೂರಃ ಹಜ್ಜ್‌ನ 30ನೆಯ: ಸೂಕ್ತದಲ್ಲಿ- 
'ಫಜ್‌ತನಿಬುರ್ರಿಜ್‌ಸ ಮಿನಲ್‌ ಔಸಾನ್‌' ಎನ್ನಲಾಗಿದ್ದು, ಇದರ ಅರ್ಥ- ವಿಗ್ರಹಗಳೆ ಮಾಲಿನ್ಯದಿಂದ ದೂರವಿರಿ ಎಂದಾಗಿದೆಯೇ |' 
ವಿನಾ ವಿಗ್ರಹಗಳಲ್ಲಿರುವ ಮಾಲಿನ್ಯದಿಂದ ದೂರವಿರಿ ಎಂದಲ್ಲ. ಇದೇ ರೀತಿಯಲ್ಲಿ 'ಅಲ್ಲದೀನ ಕಫರೂ ಮಿನ್‌ ಅಹ್‌ಲಿಲ್ಸ್‌ 
ಕಿತಾಬಿ ವಲ್‌ ಮುಶ್‌ರಿಕೀನ' ಎಂಬುದರ ಅರ್ಥವೂ ಗ್ರಂಥದವರಾಗಿದ್ದು ಹಾಗೂ ಬಹುದೇವಾರಾಧಕರಾಗಿದ್ದು ಸತ್ಯವನ್ನು 
ನಿಷೇಧಿಸುವವರು, ಎಂದೇ ಹೊರತು ಈ ಎರಡು ಪಂಗಡಗಳಲ್ಲಿರುವ ಸತ್ಯನಿಷೇಧಿಗಳು ಎಂದಲ್ಲ. 

3. ಅರ್ಥಾತ್‌- ಒಂದು ಸುವ್ಯಕ್ತ ಪುರಾವೆಯು ಅವರ ಬಳಿಗೆ ಬಂದು ಅವರಿಗೆ ಕುಫ್ರ್‌ನ ಎಲ್ಲ ವಿಧಗಳು ತಪ್ಪು ಮತ್ತು 
ಸತ್ಯಕ್ಕೆ ವಿರುದ್ಧವಾದವುಗಳೆಂಬುದನ್ನು ಮನವರಿಕೆ ಮಾಡಿಸಿ ಸನ್ಮಾರ್ಗವನ್ನು ಸ್ಪಷ್ಟ ಹಾಗೂ ಆಧಾರ ಸಹಿತವಾಗಿ ಅವರ 
ಮುಂದಿಡುವುದರ ಹೊರತು ಬೇರಾವುದೇ ವಿಧಾನದಿಂದ ಅವರು ತಮ್ಮ ಕುಫ್ರ್‌ ಅಸ ಸ್ಥಿತಿಯಿಂದ'ಹೊರ ಬರುವ ಸಾಧ್ಯತೆ ಇರಲಿಲ್ಲ. 
ಇದರ ಅರ್ಥ ಆ ಸುವ್ಯಕ್ತ ಪುರಾವೆ ಬಂದು ಬಿಟ್ಟಿ ಬಳಿಕ ಅವರೆಲ್ಲರೂ ಸತ್ಯ ನಿಷೇಧವನ್ನು ತ್ಯಜಿಸಿ ಬಿಡಲಿದ್ದೆರು ಎಂದಲ್ಲ. 
ನಿಜವಾಗಿ ಇದರ ತಾತ್ತರ್ಯವೇನೆಂದರೆ- ಇಂತಹ ಪುರಾವೆಯ `'ಅನುಪಸ್ಥಿತಿಯಲ್ಲಿ ಅವರು ತಮ್ಮ ಪ್ರಸ್ತುತ ಸ್ಥಿತಿಯಿಂದ ಹೊರ 
ಬರಲು ಸಾಧ್ಯವೇ ಇರಲಿಲ್ಲ. ಇನ್ನು ಅದು ಬಂದು ಬಿಟ್ಟ ಬಳಿಕವೂ ಅವರ ಪೈಕಿ ಯಾರೆಲ್ಲ ತಮ್ಮ ಕುಫ್ಟ್‌ನಲ್ಲೇ 'ಮುಂದುವರಿಯು 
ವರೋ ಅವರು ತಮ್ಮ ಕೃತ್ಮಕ್ಕೆ ಸ್ವತಃ ಹೊಣೆಗಾರರಾಗಿರುವರು. ಅನಂತರ ಅವರು, ಅಲ್ಲಾಹನು ನಮಗೆ ಸನ್ಮಾರ್ಗ ತೋರುವ 
ವ್ಯವಸ್ಥೆ ಮಾಡಲಿಲ್ಲವೆಂದು ಅವನನ್ನು ದೂರಲು ಅವಕಾಶವಿರುವುದಿಲ್ಲ. ಪವಿತ್ರ ಕುರ್‌ಆನಿನಲ್ಲಿ ಇದೇ ವಿಷಯವನ್ನು ವಿವಿಧೆಡೆ 
ಎವಿಧ ರೀತಿಗಳಲ್ಲಿ ಹೇಳಲಾಗಿದೆ. ಉದಾ: ಅನ್ನಹ್ಹ್‌ ಅಧ್ಯಾಯದಲ್ಲಿ "ನೇರ ಮಾರ್ಗವನ್ನು ತೋರಿಸಿ ಕೊಡುವುದು ಅಲ್ಲಾಹನ 
ಹೊಣೆ" ಎನ್ನಲಾಗಿದೆ. (ಸೂಕ್ತ-9) ಅಲ್ಲೈಲ್‌ ಅಧ್ಯಾಯದಲ್ಲಿ- "ಮಾರ್ಗದರ್ಶನ ಮಾಡುವುದು ನಮ್ಮ ಮೇಲಿನ ಹೊಣೆ” 
ಎನ್ನಲಾಗಿದೆ. (ಸೂಕ್ತ- 12) "(ಸ೦ದೇಶವಾಹಕರೆಲ ನಾವು ನೂಹ್‌ ಮತ್ತು ಅವರ ಬಳಿಕೆ ಇತರ ಪ್ರವಾದಿಗಳಿಗೆ ದಿವ್ಯವಾಣಿಯನ್ನು 
ಕಳುಹಿಸಿದ್ದಂತೆಯೇ ನಿಮಗೂ ದಿವ್ಯವಾಣಿಯನ್ನು ಕಳುಹಿಸಿರುತ್ತೇವೆ. ನಾವು ಆ ಸಂದೇಶವಾಹಕರನ್ನು ಸುವಾರ್ತೆ ನೀಡುವುವರಾಗಿ |. 
ಮತ್ತು ಎಚ್ಚರಿಕೆ ನೀಡುವವರಾಗಿ ಮಾಡಿದೆವು. ಇದು ಸಂದೇಶವಾಹಕರ ಬಳಿಕ ಜನರ ಬಳಿ ಅಲ್ಲಾಹನ ವಿರುದ್ಧ ನೆಪವಿರಬಾರದು 
ಎಂಬುದಕ್ಕಾಗಿ" .ಎಂದು ಅನ್ನಿಸಾ ಅಧ್ಯಾಯದಲ್ಲಿ ಹೇಳಲಾಗಿದೆ. . (ಸೂಕ್ತ: 164-165) ಅಲ್‌ ಮಾಇದಃ ಅಧ್ಯಾಯದಲ್ಲಿ ಹೀಗೆ 
ಹೇಳಲಾಗಿದೆ: "ಗ್ರಂಥದವರೇ, ಸಂದೇಶವಾಹಕರ ಆಗಮನ ತಡೆಯಲ್ಪಟ್ಟಿದ್ದ ಒಂದು ದೀರ್ಪ ಕಾಲಾವಧಿಯ ಬಳಿಕ ಇದೀಗ 
ನಿಮಗೆ ಸತ್ಯವನ್ನು ವಿವರವಾಗಿ ತಿಳಿಸುವ ನಮ್ಮ ಸಂದೇಶವಾಹಕರೊಬ್ಬರು ನಿಮ್ಮ ಬಳಿಗೆ ಬಂದಿರುತ್ತಾರೆ. ನಮ್ಮ ಬಳಿಗೆ ಸುಮರ್ತೆ 
ನೀಡುವವನೂ ಬರಲಿಲ್ಲ, ಎಚ್ಚರಿಕೆ ಕೊಡುವವನೂ ಬರಲಿಲ್ಲವೆಂದು ನೀವು ಹೇಳುವಂತಾಗಬಾರದೆಂದು ಹೀಗೆ ಮಾಡಲಾಗಿದೆ. 
ಇದೋ ಈಗ ನಿಮ್ಮ ಬಳಿಗೆ ಸುವಾರ್ತೆ ಕೊಡುವವರು ಮತ್ತು ಎಚ್ಚರಿಕೆ ಕೊಡುವವರು ಬಂದು ಬಿಟ್ಟಿರುವರು." (ಸೂಕ್ತ-19) 

4. ಶಬ್ದ ಕೋಶಾರ್ಥ ಪ್ರಕಾರ ಸಹೀಫಗಳೆಂದರೆ ಲಿಖಿತ ಹಾಳೆಗಳು. ಆದರೆ, ಪವಿತ್ರ ಕುರ್‌ಆನಿನಲ್ಲಿ ಈ ಪದವು 
ಪಾರಿಭಾಷಿಕವಾಗಿ, ಪ್ರವಾದಿಗಳಿಗೆ ಅವತೀರ್ಣವಾದ ಗ್ರಂಥಗಳ ಬಗ್ಗೆ ಪ್ರಯೋಗವಾಗುತ್ತದೆ. ಪಾವನ ಸಹೀಫಗಳೆಂದರೆ, ಯಾವುದೇ 
ತರದ ಮಿಥ್ಯ, ಯಾವುದೇ ಬಗೆಯ ಪಥಭ್ರಷ್ಟತೆ ಮತ್ತು ಯಾವುದೇ ನೈತಿಕ ಮಾಲಿನ್ಯದ ಛಾಯೆಯೂ ಇಲ್ಲದಂತಹ ಗ್ರಂಥಗಳು. 
ಪವಿತ್ರ ಕುರ್‌ಆನಿನೊಂದಿಗೆ ಬೈಬಲ್‌ ಮತ್ತು ಇತರ ಮತ ಗ್ರಂಥಗಳ ತುಲನಾತ್ಮಕ ಅಧ್ಯಯನ ನಡೆಸಿದರೆ ಈ ಪದಗಳ ಮಹತ್ವ 
ಸರಿಯಾಗಿ ಸ್ಪಷ್ಟವಾಗುತ್ತದೆ. ಹಾಗೆ ಅಧ್ಯಯನ ಮಾಡುವಾಗ ಇತರ ಗ್ರಂಥಗಳಲ್ಲಿ ಸರಿಯಾದ ಮಾತುಗಳ ಜೊತೆಗೆ ಸತ್ಯಕ್ಕೆ ಮತ್ತು 
ಸಾಮಾನ್ಮ ಬುದ್ಧಿಗೆ ವಿರುಬ್ಧವಾದಂತಹ ಹಾಗೂ ನೈತಿಕ ದೃಷ್ಟಿಯಿಂದ ತೀರಾ ಕೀಳ್ಮಟ್ಟದ ವಿಷಯಗಳು ಗೋಚರಿಸುತ್ತವೆ. ಆ | 
ಬಳಿಕ ಕುರ್‌ಆನನ್ನು ಅಭ್ಯ. ಸಿಸಿದರೆ, ಅದು ಎಷ್ಟೊಂದು ಪಾವನ ಹಾಗೂ ನಿಷ್ಕಳಂಕ ಎಂಬುದು ಮನವರಿಕೆಯಾಗುತ್ತದೆ. | 

5. ಇಲ್ಲಿ ಪ್ರವಾದಿವರ್ಯರನ್ನೆ €(ಸ) ಒಂದು ಸುವ್ಯಕ್ತ ಪುರಾವೆ ಎಂದು ಕರೆಯಲಾಗಿದೆ. ಏಕೆಂದರೆ- ಪ್ರವಾದಿತ್ವಕ್ಕೆ ಮುಂಚಿನ 
ಮತ್ತು ಅನಂತರದ ಅವರ ಜೀವನ, ಅವರು ನಿರಕ್ಷರಿಯಾಗಿದ್ದರೂ ಕುರ್‌ಆನಿನಂತಹ ಗ್ರಂಥವನ್ನು ಮುಂದಿಟ್ಟುದು, ಅವರ 


ಕಾಂಡ-30 


108 | ಕುರ್‌ಆನ್‌ ವ್ಯಾಖ್ಯಾನ 


CNT GE Ab SAE 38 sgh 
ಫಡಿಸ ಯಿ ಪ್ರಿ NSE 3 AES 


کا یں 
ಸು‏ 
1 

1 


5 AE ق تار‎ ENS SN Gs EE 

(4-5) ಈ ಹಿಂದೆ ಕ ನೀಡಲ್ಪಟ್ಟಿದ್ದವರಲ್ಲಿ ಒಡಕುಂಟಾದುದು ಅವರ ಬಳಿಗೆ (ಸನ್ಮಾರ್ಗದ) 
ಸುಸ್ಪಷ್ಟ ಆದೇಶ ಬಂದ ಬಳಿಕವಷ್ಟೇ. ಅವರಿಗೆ ನೀಡಲಾಗಿದ್ದ ಆದೇಶವ್ರ್‌-ಅವರು ತಮ್ಮ ಧರ್ಮವನ್ನು 
ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮಾತ್ರ ಮೂಸಲಾಗಿಟ್ಟು ಏಕನಿಷ್ಠೆಯಿಂದ. ಅಲ್ಲಾಹನ ದಾಸ್ಕ ಮಾಡಬೇಕು, 
ನಮಾರುನ್ನು ಸಂಸ್ಥಾ ಪಿಸಬೇಕು ಮತ್ತು ರುಕಾತನ್ನು ನೀಡಬೇಕು ಎಂಬುದರ ಹೊರತು ಬೇರೇನೂ + 
ಆಗಿರಲಿಲ್ಲ. ಇದುವೇ ಅತ್ಯಂತ ಸರಿಯಾದ ಧರ್ಮ. 

(6-8) ಗ್ರಂಥದವರು ಹಾಗೂ ಬಹುದೇವಾರಾಭಕರ ಪೈಕಿ ಸತ್ಕನಿಷೇಧಿಗಳಾಗಿರುವವರು* ಖಂಡಿತ 
ವಾಗಿಯೂ: ನರಕಾಗ್ನಿಯಲ್ಲಿ ಬೀಳುವರು ಮತ್ತು ಸದಾಕಾಲ ಅದರಲ್ಲಿರುವರು. ಇವರು ಅತ್ಯಂತ ನಿಕೃಷ್ಟ 


ಶಿಕ್ಷಣ ಮತ್ತು ತರಬೇತಿಯ ಪರಿಣಾಮವಾಗಿ ಸತ್ಯವಿಶ್ವಾಸಿಗಳ ಜೀವನಗಳಲ್ಲಿ ಅಸಾಧಾರಣವಾದ ಸತ್ಯಾ ೦ತಿಯಂಟಾದುದ್ದು, ಅವರು 
ಬಹಳ ಸಮರ್ಪಕವಾದ ನಂಬಿಕೆಗಳನ್ನು ' ಸರಳ, ಸುಂದರವಾದ ಶುದ್ಧ ಆರಾಧನಾ ಕ್ರಮಗಳನ್ನು ھجت ہو‎ ತ ಮಟ್ಟಿದ 
ಪಾವನ ಚಾರಿತ್ರ್ಯವನ್ನು ಪರಿಚಯಿಸುತ್ತಿರುವುದು, ಮನುಷ್ಠ ಜೀವನಕ್ಕೆ ಅತ್ಯುತ್ತಮ ತತ್ವಾದರ್ಶಗಳನ್ನು ಚೋಧಿಸುತ್ತಿರುವುದು, 
ಅವರ: ಮಾತು ಮತ್ತು ಕೃತಿಗಳ ನಡುವೆ ಪರಿಪೂರ್ಣ ಹೊಂದಾಣಿಕೆ ಇರುವುದು ಮತ್ತು ಎಲ್ಲ ಬಗೆಯ ವಿರೋದ ಹಾಗೂ 
ಪ್ರತಿರೋಧಗಳಿದುರು ಅವರು. ಅತ್ಯಂತ ಸಾಹಸ ಮತ್ತು ಸ್ಟೈರ್ಯದೊಂದಿಗೆ ತಮ್ಮ ಸಂದೇಶ ಪ್ರಚಾರದಲ್ಲಿ ಅಚಲರಾಗಿರುವುದು 
ಇವೆಲ್ಲಾ ಅವರು ನಿಜಕ್ಕೂ ಅಲ್ಲಾಹನ ಸಂದೇಶವಾಹಕರೆಂಬುದರ ಪುರಾವೆಗಳಾಗಿದ್ದುವು. | 1 

6. ಅರ್ಥಾತ್‌-'ಇದಕ್ಕೆ ಮುಂಚೆ ಗ್ರಂಥದವರು ಹಲವು ತಪ್ಪು ದಾರಿಗಳಲ್ಲಿ ಅಲೆದಾಡುತ್ತಿದ್ದರು. ಅನೇಕಾರು ಪಕ್ಷ ಪಂಗಡಗಳಲ್ಲಿ, 
'ಹರಿಹಂಚಿ ಹೋಗಿದ್ದರು. ಅಲ್ಲಾಹನು ತನ್ನ ಕಡೆಯಿಂದ ಅವರ ಮಾರ್ಗದರ್ಶನಕ್ಕಾಗಿ ಯಾವುದೇ ಸುವ್ಯಕ್ತ ಪುರಾವೆಯನ್ನು ಕಳುಹಿಸಿರಲಿಲ್ಲ 
ವೆಂಬುದು ಇದಕ್ಕೆ ಕಾರಣವಾಗಿರಲಿಲ್ಲ. ನಿಜವಾಗಿ, ಅಲ್ಲಾಹನ ಕಡೆಯಿಂದ ಮಾರ್ಗದರ್ಶನ ಬಂದ ಬಳಿಕವೇ ಅವರು ಈ ನಿಲುವನ್ನು 
ಕೈಗೊಂಡಿದ್ದರು. ಆದುದರಿಂದ ಅವರ ಪಥಬ್ರಪ್ಪತೆಗೆ ಸ್ವತಃ ಅವರೇ ಹೊಣೆಗಾರರಾಗಿದ್ದರು: ಏಕೆಂದರೆ ಅವರಿಗೆ ಸತ್ಯವನ್ನು 
ತಿಳಿಸುವ ಕೆಲಸವನ್ನಂ೦ತೂ ಪೂರ್ಣವಾಗಿ ನೆರವೇರಿಸಲಾಗಿತ್ತು. ಅದೇ ರೀತಿ ಇದೀಗ ಅವರ ಸಹೀಫಗಳು ಶುದ್ಧವಾಗಿ ಉಳಿದಿಲ್ಲವಾದ್ದರಿಂದ 
ಮತ್ತು ಅವರ ಧರ್ಮಗ್ರಂಥಗಳಲ್ಲಿ ಪರಿಪೂರ್ಣ ಸನ್ಮಾರ್ಗವಾಗಲಿ ಸರಿಯಾದ ಬೋಧನೆಗಳಾಗಲಿ ಇಲ್ಲ; ವಾದ್ದರಿಂದ ಅಲ್ಲಾಹನು 
ಒಂದು ಸುವ್ಯಕ್ತ ಪುರಾವೆಯ ರೂಪದಲ್ಲಿ ತನ್ನೊಬ್ಬ ಸಂದೇಶವಾಹಕನನ್ನು ಕಳುಹಿಸಿ ಅವರ ಮೂಲಕ ಪರಿಪೂರ್ಣ ಸತ್ಯ ಹಾಗೂ 
ಸರಿಯಾದ ಬೋಧನೆಗಳನ್ನೊಳೆಗೊಂಡ ಗ್ರಂಥವನ್ನು ಅವರ ಮುಂದಿಡುವ ಮೂಲಕ ಮತ್ತೊಮ್ಮೆ ತನ್ನ ಕರ್ತವ್ಯವನ್ನು ನೆರವೇರಿಸಿ 
ರುವನು. ಇಷ್ಟಾದ ಬಳಿಕವೂ ಅವರು ಭಿನ್ನರಾಗಿಯೇ ಇದ್ದರೆ ಅದಕ್ಕೆ ಅವರೇ ಹೊಣೆಗಾರರಾಗಿರಬೇಕು ಮತ್ತು ಅಲ್ಲಾಹನೆದುರು 
ಯಾವುದೇ ನೆಪವನ್ನೊ ಡ್ನಲು ಅವರಿಗೆ ಸಾಧ, ೈವಾಗಬಾರದು ಎಂಬುದೇ ಇದರ ಉದ್ದೇಶ. ಈ ವಿಷಯವನ್ನು ಪವಿತ್ರ ಕುರ್‌ಆನಿನಲ್ಲಿ 
ಹಲವೆಡೆ ಹೇಳಲಾಗಿದೆ. ಉದಾಹರಣೆಗೆ ನೋಡಿರಿ, ಅಲ್‌ ಬಕರಃ: 213,253, ಆಲಿ ಇಮ್ರಾನ್‌: 19, ಅಲ್‌ ಮಾಇದಃ: 44ರಿಂದ 
50, ಯೂನುಸ್‌: 93, ಅಶ್ಯೂರಾ: 13ರಿಂದ 15, ಅಲ್‌ ಜಾಸಿಯಃ: 16ರಿಂದ 18 ಮತ್ತು ಇವುಗಳ ಟಿಪ್ಪಣಿಗಳು. 

7. ಅರ್ಥಾತ್‌- ಈಗ ಹ. ಮುಹಮ್ಮದ್‌(ಸ) ಸಾರುತ್ತಿರುವ ಧರ್ಮವನ್ನೇ ಗ್ರಂಥದವರಿಗೆ, ಅವರ ಬಳಿಗೆ ಬಂದಿದ್ದ 
ಪ್ರವಾದಿಗಳು ಮತ್ತು ಅವರಲ್ಲಿ ಅವಶೀರ್ಣವಾದ ಗ್ರಂಥಗಳು ಬೋಧಿಸಿದ್ದವು. ನಿಷ್ಕಳಂಕವಾಗಿ ಕೇವಲ ಅಲ್ಲಾಹನ ದಾಸ್ಕ 
ಮಾಡಬೇಕು, ಅವನೊಂದಿಗೆ ಬೇರೆ ಯಾರನ್ನೂ ಆರಾಧಿಸಬಾರದು, ಸಮಾರುನ್ನು ಸಂಸ್ಥಾಪಿಸಬೇಕು ಮತ್ತು ರುಕಾತ್‌ ನೀಡಬೇಕು- 
ಎಂಬುದೇ ಎಲ್ಲ ಕಾಲಗಳಲ್ಲೂ ಇದ್ದ ಸರಿಯಾದ ಧರ್ಮವಾಗಿತ್ತು. (ಹೆಚ್ಚಿನ ವಿವರಣೆಗೆ ನೋಡಿರಿ- ಅಲ್‌ ಅಲ್‌ರಾಫ್‌: 
ಟಿಪ್ಪಣಿ: .19, ಯೂನುಸ್‌: ಟ- 108,109, ಅರ್ರೂಮ್‌: ಟಿ- 43ರಿಂದ 47 ಮತ್ತು ಅರು್ದು; ಮರ್‌: ಟಿ- 3 ಮತ್ತು 4 

8. ಇಲ್ಲಿ" 'ಕುಫ್ರ್‌' ಎಂದರೆ ಪ್ರವಾದಿ ಹ. ಮುಹಮ್ಮದ್‌ರನ್ನು(ಸ) ನಿರಾಕರಿಸುವುದಾಗಿದೆ. 


ಕಾಂಡ-30 


98. نضوت:‎ ಬಮ್ಮಿನ; 1209 


ಚಿವುಟ Ns 
es 5 .عدپ تَجَری من‎ TT 4 ಬಹ ದ 
ಚಟ ಅಜ ಯತ್ರ ಹ 


2 


'ಸೃಷ್ಟಿಗಳು? ಸತ್ಯವಿಶ್ವಾಸ ಸ್ವೀಕರಿಸಿದವರೂ ಸತ್ಕರ್ಮ ಮಾಡಿದವರೂ ಅತ್ಯುತ್ತಮ ಸೃಷ್ಟಿಗಳು.'' ಅವರ ಪ್ರತಿಫಲ 
ಅವರ ಪ್ರಭುವಿನ, ಬಳಿ ಶಾಶ್ವತ ನಿವಾಸದ ಸ್ಫರ್ಣೋದ್ಯಾನಗಳಾಗಿವೆ. -ಅವುಗಳ ತಳಭಾಗದಲ್ಲಿ ಕಾಲುವೆಗಳು ٍ 
ಹರಿಯುತ್ತಿರುವುವು. ಅವರು. ಅವುಗಳಲ್ಲಿ "ಸದಾಕಾಲ ವಾಸಿಸುವರು. "ಅಲ್ಲಾಹ್‌ ಅವರಿಂದ -ಸಂಪ್ರೀತನಾದನು i 
ಸುತ್ತು” ಅವರು ಅಲ್ಲಾ ಹನಿರದ یو چکھھیامہ‎ ಪ್ರಸನ್ನು. -ಭಯಪಟ್ಟವನಿಗೆ قے جک‎ ಇದೆ." |. 


7 ಅರ್ಥಾತ್‌. ಅಲ್ಲಾ: ಹನ ಸೃಷ್ಟಿಗಳ ಪೈಕಿ ಈ ಜನರೆಗಿಂತ ನಿಕೃಷ್ಟ ಸಪ್ಟಿಗಳ, 'ಚೇರೆ. ಇಲ್ಲ, ನಿಸ 
4 10. ಅರ್ಥಾತ್‌- ಅವರು ಅಲ್ಲಾಹನ ಇತರೆಲ್ಲ ಸೃಷ್ಟಿಗಳಿಗಿಂತ, ಹೆಚ್ಚೇಕೆ ದೇವಚರರಿಗಿಂತಲೂ کہ‎ -۰ 
;ಉನ್ನತರಾಗಿದ್ದಾರೆ. ಏಕೆಂದರೆ ದೇವಚರರಿಗೆ ಆಜ್ಞೋಲ್ಲಂಘನೆ. ಮಾಡುವ ಸ್ವಾತಂತ್ರವೇ ಇಲ್ಲ. , ಇವರು, “ತಮಗೆ: ಅಂತಹ 4 
'ಸ್ವಾತಂತ್ರೆವದ್ದಾಗ್ಳೂ: “ಅಜ್ಞಿನೇಲ್ಲಂಘನೆ ಮಾಡದೆ" ಆಜ್ಞಾಪಲನೆಯನ್ನೇ ಮಾಡುತ್ತಾರೆ.3-" : ರ ۱ 
"11. ہرد دای رد ہت ہس‎ ಅವನಿಗೆದುರಾಗ' ಭರಿಡತನ” ಪ್ರದರ್ಶಿಸದ,” ಅಲ್ಲಾಹನ "ಬಳಿ: "ಶಿಕ್ಷಾರ್ಹ |, 
- :ವಾಗಿಕಔ ಕೃತ್ಮವೇನಾದರೂ ತನ್ನಿಂದ: ಸಂಭವಿಸಿ ಬಿಡುವುದೀ- "ಎರದು. ತೆ وی تر‎ ಜೀವನ_:ಸಾಗಿಸಿದವನು. 
i ;ಅರಿತಿಹವನಿಗ ಅಲ್ಲಾಹನ" 5 ಈ ا ایت‎ ಸ یت لت‎ 


1210 ಕುರ್‌ಆನ್‌ ವ್ಯಾಖ್ಯಾನ 


" ಪರಿಚಯ 


ಪ್ರಥಮ ಸೂಕ್ತದಲ್ಲಿರುವ "ಕುಲ್‌ ರಾಲಹಾ' ಎಂಬ ಪದದಿಂದ ಈ ಹೆಸರನ್ನು ಆಯ್ಡುಕೊಳ್ಳಲಾಗಿಡೆ. 


ಅವತೀರ್ಣ ಕಾಲ 

ಇದು `ಅವತೀರ್ಣಮಾದುದು ಮಕ್ಕಾದಲ್ಲೋ “ಮದೀನಾದಲ್ಲೋ ಎಂಬ ಕುರಿತು ಭಿನ್ನಾಭಿಪ್ರಾಯವಿದೆ. ಆದರೆ ಕುರ್‌ಆನನ್ನು 
ಗಮನವಿಟ್ಟು ಓದುವ ಯಾವುದೇ ವ್ಯಕ್ತಿಗೆ ಇದು ಮಕ್ಕಾದಲ್ಲಿ .ಅವತೀರ್ಣವಾದ ಅಧ್ಯಾಯವೆಂದೇ ಭಾಸವಾಗುವುದು. ಇನ್ನು 
ಇದರಲ್ಲಿರುವ ವಿಷಯ ಮತ್ತು ಇದರ ಶೈಲಿಯನ್ನು ಗಮನಿಸಿದರಂತು, ಇದು ಮಕ್ಕಾದಲ್ಲೂ- ಅತ್ಯಂತ ಸಂಕ್ಷಿಪ್ತವಾಗಿ ಹಾಗೂ 
ಮನಮುಟ್ಟುವ ರೀತಿಯಲ್ಲಿ ಇಸ್ಲಾಮಿನ ಮೂಲ್ಲ ವಿಶ್ವಾಸಗಳನ್ನು ಜನರ ات‎ ಆರಂಭಿಕ ಕಾಲಘಟ್ಟದಲ್ಲಿ 
ಅವತೀರ್ಣಗೊಂಡಿರಬೇಕೆಂದೇ ಭಾಸವಾಗುತ್ತದೆ. 1 


ಚರ್ಚಾ ವಿಷಯಗಳು 

ಮರಣಾನಂತರ ಜೀವನ ಮತ್ತು ಅದರಲ್ಲಿ ಮಾನವನು - ' ಭೂಲೋಕದಲ್ಲಿ ತಾನು ಮಾಡಿದಂತಹ ಕರ್ಮಗಳೆ 
ಫಲಿತಾಂಶವನ್ನು ಪರಿಪೂರ್ಣವಾಗಿ ಕಾಣಲಿರುವನು ಎಂಬುದೇ ಈ: ಅಧ್ಯಾಯದ ಮುಖ್ಯ ವಿಷಯ. ಪ್ರಥಮವಾಗಿ ಮೂರು ٠ 
ಸಂಕ್ಷಿಪ್ತ ಸೂಕ್ತಗಳಲ್ಲಿ- ಮರಣಾನಂತರ ಇನ್ನೊ೦ದು ಜೀವನ ಹೇಗೆ ಸಂಭವಿಸುವುದು ಮತ್ತು ಅದು.-ಯಾವ ರೀತಿ ಮನುಷ್ಕ್ಮನ |. 
ಪಾಲಿಗೆ ಆಘಾತಕರವಾಗಿರುವುದು ಎಂಬುದನ್ನು ತಿಳಿಸಲಾಗಿದೆ. ಅನಂತರದ ಎರಡು ನುಡಿಗಳಲ್ಲಿ- ಯಾವ ಭೂಮಿಯ 
. ಮೇಲಿದ್ದುಕೊಂಡು ಮಾನವನು ನಿಶ್ಚಿಂತನಾಗಿ ಎಲ್ಲ ತರದ ಕರ್ಮಗಳನ್ನು ಮಾಡಿರುವನೋ ಅದೇ ಭೂಮಿಯು ಅಂದು 
ಅಲ್ಲಾಹನ ಆಜ್ಞೆಯಂತೆ ಮಾತನಾಡಲಾರಂಭಿಸುವುದು ಮತ್ತು ಒಬ್ಬೊಬ್ಬ ಮನುಷ್ಯನ ಬಗ್ಗೆಯೂ ಅವನು ಯಾವಾಗ ಎಲ್ಲಿ 
ಯಾವ ಕೆಲಸ ಮಾಡಿದ್ದನೆಂಬುದನ್ನು ಹೇಳಿ ಬಿಡುವುದು ಎಂದು ತಿಳಿಸಲಾಗಿದೆ. ಆ ಬಳಿಕ- ಅಂದು ಭೂಮಿಯ ಮೂಲೆ 
ಮೂಲೆಗಳಿಂದ, ಜನರು ತಂಡೋಪತಂಡವಾಗಿ ತಮ್ಮ ಸಮಾಧಿಗಳಿಂದ ಎದ್ದು ಬರುವರು- ಇದು ಅವರು ಮಾಡಿದ್ದ 
. ಕರ್ಮಗಳನ್ನು ಅವರಿಗೇ ತೋರಿಸಿ ಕೊಡಲಿಕ್ಕಾಗಿರುವುದು. ಕರ್ಮಗಳ ಈ ಪ್ರಕಟನೆಯು ಎಷ್ಟು ಪರಿಪೂರ್ಣ ಹಾಗೂ 
ಸವಿಸ್ತಾರವಾಗಿರುವುದೆಂದರೆ- ಅಂದು ಯಾವ ಸತ್ಯರ್ಮವೂ ಯಾವ ದುಷ್ಕರ್ಮವೂ ಅದು ಸಣ್ಣದಿರಲಿ ದೊಡ್ಡದಿರಲಿ - ಮುಂದೆ 
ಬರದೆ ಉಳಿದಿರಲಾರದು ಎಂದು ಹೇಳಲಾಗಿದೆ. 


1211 سی یا .99 


SSE BM 5 HS SMe 15‏ ال ان 
J BY SI 5 SVS LE SBC‏ 
ಜ್‌ ಸಸ ಕಟ ಆ A ಸ‏ 0 555 


ಇ ರಡಿ ಭಹಡು 1 


( ಅ್ಞಾರ್‌ಕಾರ್‌ 


))27 - ಮದೀನಾದಲ್ಲಿ) 
ಸೊಕ್ತಗಳು-8 _ ರುಕೊಲ್‌-1 
2 ಪರಮ ಡಯಾಮಯನೂ ಕರುಣಾನಿಧಿಯೂ ಆದೆ € ಅಲ್ಲಾಹನ ನಾಮದಿಂದ, 3 
a 8) ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ,' ಭೂಮಿಯು ತನ್ನೊಳಗಿನ 
ಸಕಲ ಹೊರೆಗಳನ್ನೂ ಹೊರ ಹಾಕಿ ಬಿಡುವಾಗ? ಮತ್ತು ಮನುಷ್ಯನು 'ಇದಕ್ಕೇನಾಗುತ್ತಿದೆ?' ಎನ್ನುವಾಗ", ಅಂದು 
ಅದು ತನ್ನ (ಮೇಲೆ ಗತಿಸಿದ) ಸ್ಥಿತಿಗತಿಗಳನ್ನು ವಿವರಿಸುವುದು." ಏಕೆಂದರೆ ನಿನ್ನ ಪ್ರಭು ಅದಕ್ಕೆ (ಹಾಗೆ |' 
' ಮಾಡಬೇಕೆಂದು) ಅಪ್ಪಣೆ ಕೊಟ್ಟಿ $ನುವನು. ಅಂದು ಜನರು ವಿಭಿನ್ನ ಸ್ಥಿತಿಗಳಲ್ಲಿ ಮರಳುವರು." (ಇದು) ಅವರ |' 
"ಕರ್ಮಗಳು ಅವರಿಗೆ ತೋರಿಸಲ್ಲ ಡಲಿಕ್ಕಾಗ, ತರುವಾಯ ಅಣು ಗಾತ್ರ ತ್ರದಷ್ಟು ಪುಣ್ಮ ಕಾರ್ಯವೆಸಗಿದವನು' ಅದನ್ನು 
ಕಂಡೇ ತೀರುವನು ಮತ್ತು ಅಣು ಗಾತ್ರದಷ್ಟು ಪಾಪ ಕಾರ್ಯವೆಸಗಿದವನು ಅದನ್ನು ಕಂಡೇ ತೀರುವನು.? 


1. ಮೂಲದಲ್ಲಿ 'ರುುಲ್‌ಮಿಲತಿಲ್‌ ಅರ್‌ದು ಮಿಲ್‌ರಾಲಹಾ' ಎಂಬ ಪದಗಳಿವೆ. "ರುಲ್‌ರುಲಃ' ಎಂದರೆ ಎಡೆಬಿಡದೆ 
ಜೋರಾಗಿ ಚಲಿಸುವುದು ಎಂದರ್ಥ. "ರುಲ್‌ಯುಲತಿಲ್‌ ಅರ್‌ದು' ಎಂದರೆ ಭೂಮಿಗೆ ನಿರಂತರ ಆಘಾತಗಳನ್ನು ನೀಡಿ ಅದನ್ನು 
ತೀವ್ರವಾಗಿ ಕುಲುಕುವುದು ಎಂದಾಗುತ್ತದೆ. ಇಲ್ಲಿ ಭೂಮಿಯನ್ನು `ಕುಲುಕುವುದು ಎಂದು ಹೇಳಿರುವುದರಿಂದ ಭೂಮಿಯ 
ಯಾವುದಾದರೂ ಸ್ಥಳ ಅಥವಾ ಭಾಗವನ್ನು ಮಾತ್ರವಲ್ಲ, ಇಡೀ ಭೂಮಿಯನ್ನೇ ಕುಲುಕಿ ಬಿಡಲಾಗುವುದು ಎಂದು ತಾನಾಗಿಯೇ 
ವ್ಯಕ್ತವಾಗುತ್ತದೆ. ಅಲ್ಲದೆ ಇಲ್ಲಿ ಆ ಭೂಕಂಪದ ಹೆಚ್ಚಿನ ತೀವ್ರತೆಯನ್ನು" ವ್ಯಕ್ತಪಡಿಸಲಿಕ್ಕಾಗಿ 'ರಿಲ್‌ರಾಲಹಾ' ಎಂಬ ಪದವನ್ನು 
ಸೇರಿಸಲಾಗಿದೆ. ಇದರ ಶಬ್ದಾರ್ಥ- 'ಅದರ ಕುಲುಕಾಟ' ಎಂದಾಗುತ್ತದೆ. ಇದರ ತಾತ್ಸರ್ಯವೇನೆಂದರೆ ಭೂಮಿಯಂತಹ ಭವ್ಮ 
ಗೋಳವನ್ನು ಕುಲುಕಬೇಕಾದರೆ ಹೇಗೆ ಕುಲುಕಬೇಕಾಗುವುದೋ ಹಾಗೆ ಅದನ್ನು ಕುಲುಕಲಾಗುವುದು ಅಥವಾ ಅದನ್ನು ಎಷ್ಟು 
ಗರಿಷ್ಠ ಮಟ್ಟದಲ್ಲಿ ಕುಲುಕಲು ಸಾಧ್ಯವೋ ಅಷ್ಟು ಗರಿಷ್ಠ ಮಟ್ಟದಲ್ಲಿ ಕುಲುಕಿ ಬೆಡಲಾಗುವುದು. ಕೆಲವು ವ್ಯಾಖ್ಯಾನಕಾರ ಪ್ರಕಾರ 
ಇದು, ಪುನರುತ್ಥಾನದ ಪ್ರಥಮ ಘಟ್ಟದ ಆರಂಭವನ್ನು ಸೂಚಿಸುವ ಕಂಪನವಾಗಿರುವುದು ಮತ್ತು ಆಗ ಜಗತ್ತಿನ ಎಲ್ಲ ಸೃಷ್ಟಿಗಳೂ 
ನಾಶವಾಗುವುವು ಹಾಗೂ ವಿಶ್ವದ ಈ ಸಂಪೂರ್ಣ ವ್ಯವಸ್ಥೆಯು. ಅಸ್ತವ್ಯಸ್ತವಾಗಿ: ಬಿಡುವುದು. ಆದರೆ ವ್ಯಾಖ್ಯಾನಕಾರರ ಪೈಕಿ |" 
ಒಂದು ದೊಡ್ಡ ಗುಂಪಿನ ಅಭಿಪ್ರಾಯದಲ್ಲಿ, ಇದು ಕಿಯಾಮತ್‌ನ ಎರಡನೆಯ ಹಂತ ಆರಂಭವಾಗುವ ಕಂಪನವಾಗಿದೆ: ಅರ್ಥಾತ್‌- 
ಆಗ ಆದಿಯಿಂದ ಅಂತ್ಮದ ವರೆಗಿನ ಎಲ್ಲ ಮಾನವರೂ ಪುನಃ, ಜೀವಂತಗೊಂಡು ಎದ್ದೇಳುವರು. ಈ ಎರಡನೆಯ ವ್ಯಾಖ್ಯಾನವೇ 
ಹೆಚ್ಚು ಸರಿಯಾಗಿದೆ, ಏಕೆಂದರೆ ಇದರ ಮುಂದಿನ ವಿಷಯಗಳೆಲ್ಲವೂ ಈ ವ್ಯಾಖ್ಯಾನವನ್ನೇ "ಸಮರ್ಥಿಸುತ್ತವೆ. 


ಕಾಂಡ-30 


1212: ಕುರ್‌ಆನ್‌ ವ್ಯಾಖ್ಯಾನ 


2. 5 ಅಲ್‌ ಇನ್‌ಶಿಕಾಕ್‌ನ 4ನೆಯ ಸೂಕ್ತದಲ್ಲಿ ವಿವರಿಸಲಾಗಿರುವ ವಿಷಯವೇ ಆಗಿದೆ. ಇದಕ್ಕೆ 
ಅನೇಕ ಅರ್ಥಗಳಿವೆ- 1) ಮೃತರಾದ ಮಾನವರು ಭೂಮಿಯೊಳಗೆ ಎಲ್ಲಿ. ಯಾವ ರೂಪದಲ್ಲಿ ಮತ್ತು ಯಾವ ಸ್ಥಿತಿಯಲ್ಲಿ 
ಬಿದ್ದುಕೊಂಡಿದ್ದರೂ ಭೂಮಿಯು ಅವರೆಲ್ಲರನ್ನೂ ಹೊರಹಾಕಿ ಬಿಡುವುದು. 2) ಅದು ಕೇವಲ, ಮೃತರಾದ ಮಾನವರನ್ನು 
'ಹೊರಕ್ಕೆ ಎಸೆದು ಬಿಡುವುದಲ್ಲ, ತನ್ನ ಓಡಲಲ್ಲಿ ಅವಿತಿರುವ, ಅವರ ಗತ ಜೀವನದ ಮಾತು, - ಕೃತಿ ಮತ್ತು ಸಕಲ |: 
ಚಟುವಟಿಕೆಗಳ ಪುರಾವೆಗಳನ್ನು ಕೂಡಾ ಅದು ಹೊರಹಾಕಿ 'ಬೆಡುವುದು. '3) ಕೆಲವು 'ವ್ಯಾಖ್ಯಾನಕಾರರ ಪ್ರಕಾರ' ಇದಕ್ಕಿರುವ 
ಮೂರನೆಯ ಅರ್ಥನವೇನೆಂದರೆ- ಅಂದು. ಭೂಮಿಯು ತನ್ನ ಒಡಲಲ್ಲಿ ಅಡಗಿರುವ ಚಿನ್ನ, ಬೆಳ್ಳಿ ಮತ್ತು ರತ್ನಾದಿಗಳನ್ನು 
ರಾಶಿ ರಾಶಿಯಾಗಿ "ಹೊರ ಚೆಲ್ಲಿ ಬಿಡುವುದು. 'ಆಗ ಮಾನವನು, ತಾನು ಲೋಕದಲ್ಲಿ ಯಾವುದರ ಹಿಂದೆ ಹುಚ್ಚನಾಗಿ 
'ಬಿಟ್ಟಿದ್ದೆನೋ ಮತ್ತು ಯಾವುದನ್ನು ಸಂಪಾದಿಸಲಿಕ್ಕಾಗಿ ಸಕಲವನ್ನೂ ಮಾಡಿದ್ದೆನೋ ಅದೆಲ್ಲವೂ ಇಂದು ತನ್ನ ಕಣ್ಮುಂದೆಯೇ 
ಇದೆಯಾದರೂ ಅದರಿಂದ ತನಗೆ 'ಯಾವ ಪ್ರಯೋಜನವೂ ಇಲ್ಲು" ಮಾತ್ರವಲ್ಲ ಅದು ತನ್ನ ಮಟ್ಟಿಗೆ ಶಿಕ್ಲೆ ಮತ್ತು 
"ಯಾತನೆಯ ಸಾಧನವಾಗಿ ಬಿಟ್ಟಿದೆ ಎಂಬುದನ್ನು ۔‎ ಮನಗಾಣುವನು. 

3. لہ‎ ಮೆನುಷ್ಯನೆಂದರೆ ಪ್ರತಿಯೊಬ್ಬ ಮನುಷ್ಯನೆಂದೂ ಆಗುತ್ತದೆ. ಏಕಿಂದರೆ, ಅಲ್ಲಿ: ಪ್ರತಿಯೊಬ್ಬ ವ್ಯಕ್ತಿ 
ಜೀವಂತಗೊಂಡು ಅವನಿಗೆ ' ಪ್ರಜ್ಞೆ ಬಂದೊಡನೆ ಅವನ ಪ್ರಥಮ ಪ್ರತಿಕ್ರಿಯೆ 'ಇದಕ್ಕೇನಾಗುತ್ತಿದೆ?' ಎಂಬುದೇ ಆಗಿರುವುದು. 
"ಇದು 'ಪುನರುತ್ಥಾನದ ವಿಚಾರಣೆಯ ದಿನವೆಂಬುದು ಅವನಿಗೆ ಅನಂತರವಷ್ಟೇ ತಿಳಿಯುವುದು. ಇನ್ನು ಇಲ್ಲಿ ಮನುಷ್ಯ ಎಂದರೆ 
ಪರಲೋಕದ ಧಿಕ್ಕಾರಿಯಾದ ಮನುಷ್ಯನೆಂದೂ ಆಗುತ್ತದೆ. ಏಕೆಂದರೆ ಅವನು ಅಸಾಧ್ಯವೆಂದು ತಿಳಿದುಕೊಂಡಿದ್ದ ವಿಷಯವು ಆಗ |. 
ಅವನ ಕಣ್ಣ ಮುಂದೆಯೇ ಸಂಭವಿಸುತ್ತಿರುವುದು ಮತ್ತು ಅವನು. ಅದರಿಂದಾಗಿ ದಿಗ್ಬ್ರಾಂತನಾಗಿರುವನು. ತಕ್ಕಮಟ್ಟಿಗೆ ಈ 
ಎರಡನೆಯ ಅರ್ಥವನ್ನು ಸೂರಃ ಯಾಸೀನ್‌ನ 52ನೆಯ ಸೂಕ್ತವು ಸಮರ್ಥಿಸುತ್ತದೆ. ಅದರಲ್ಲಿ ಸತ್ಯನಿಷೇಧಿಗಳು ಪುನರುತ್ಥಾನ 
ದಿನ "ನಮ್ಮನ್ನು, ನಾವು ಮಲಗುವ ಸ್ಥಳದಿಂದ ಎಬ್ಬಿಸಿದವರು ಯಾರು?" ಎಂದು ಕೇಳುವರೆಂದು ಹೇಳಲಾಗಿದೆ. 
و‎ ಅಬೂ ಹುರೈರಾ(ರ) ವರದಿ ಮಾಡಿರುವಂತೆ- ಪ್ರವಾದಿವರ್ಯರು(ಸು ಈ ಸೂಕ ಕ್ರವನ್ನು ಓದಿ, "ಅದರ ಆ ಸ್ಥಿತಿಗತಿಗಳು 
ಏನೆಂದು ನಿಮಗೆ ಗೊತ್ತೇ?" ಎಂದು ಕೇಳಿದರು. ಆಗ ಜನರು, "ಅಲ್ಲಾಹನಿಗೂ ಅವನ ಸಂದೇಶವಾಹಕರಿಗೂ ಅದರ ಕುರಿತು 
ಅಧಿಕ ಜ್ಞಾನವಿದೆ” ಎಂದರು. ಆಗ ಪ್ರವಾದಿ(ಸ) ಹೇಳಿದರು: "ಆ ಸ್ಥಿತಿಗತಿಗಳೇನೆಂದರೆ- ಭೂಮಿಯು ಅಲ್ಲಾಹನ ಪ್ರತಿಯೊಬ್ಬ 
;ದಾಸ 'ಮತ್ತು' ದಾಸಿಯ ಕುರಿತು. ಅವರು ತನ್ನ ಬೆನ್ನ ಮೇಲೆ ಮಾಡಿರುವ ಕರ್ಮಗಳ ಕುರಿತು ಸಾಕಿ" ಹೇಳುವುದು. ಇಂತಹ 
ವ್ಯಕ್ತಿ. ಇಂತಹ ದಿನ. ಇಂತಿಂತಹ ಕರ್ಮವನ್ನು ಮಾಡಿದ್ದನು ಎಂದು ಅದು ತಿಳಿಸುವುದು. ಭೂಮಿಯು ವಿವರಿಸಲಿರುವ 
'ಸ್ಥಿತಿಗತಿಗಳೆಂದರೆ ಇದೇ ಆಗಿದೆ.” (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ನಸಾಈ). ಪೃಥ್ವಿಯು ಪುನರುತ್ಥಾನ ದಿನ ತನ್ನ ಮೇಲೆ 
ನಡೆದ ಎಲ್ಲ ಸ್ಥಿತಿಗತಿಗಳನ್ನೂ ಘಟನೆಗಳನ್ನೂ ವಿವರಿಸುವುದು ಎನ್ನುವಾಗ, ಹಿಂದಿನ ಕಾಲದ ಜನರಿಗಂತೂ ಭೂಮಿ ಮಾತನಾಡಲು 
'ಹೇಗೆ ಸಾಧ್ಯ ಎಂದು” ಆಶ್ಚರ್ಯವಾಗಬಹುದು. ಆದರೆ, ಭೌತಶಾಸ್ತ್ರದ ಸಂಶೋಧನೆಗಳು ಮತ್ತು ಸಿನೆಮಾ, ' ಧ್ವನಿವರ್ಧಕ,' 
ರೇಡಿಯೋ," ಟೆಲಿವಿಶನ್‌, ಟೇಪ್‌ರೆಕಾರ್ಡರ್‌, ಇಲೆಕ್ಟ್ರಾನಿಕ್ಸ್‌ ಮುಂತಾದ ಆವಿಷ್ಕಾರಗಳ ಈ ಯುಗದಲ್ಲಿ, ಭೂಮಿಯು ತನ್ನ 
ಮೇಲೆ ಗತಿಸಿದ್ದನ್ನೆಲ್ಲಾ ಹೇಳುವುದು ಹೇಗೆಂಬುದನ್ನು ತಿಳಿಯಲು ಸ್ವಲ್ಪವೂ ಕಷ್ಟವಾಗದು. ಮಾನವನು ತನ್ನ ಬಾಯಿಯಿಂದ 
ಉಚ್ಚರಿಸುವ ಎಲ್ಲ ಮಾತುಗಳ ಅಚ್ಚು ವಾಯುವಿನಲ್ಲಿ, ರೇಡಿಯೋ ತರಂಗಗಳಲ್ಲಿ, ಮನೆಯ ಗೋಡೆ, ನೆಲ ಮತ್ತು ಚಪ್ಪರಗಳ 
ಕಣ ಕಣಗಳಲ್ಲಿ ಅಚ್ಚಾಗಿರುತ್ತದೆ. ಅಲ್ಲಾ ಹನು ತಾನಿಚ್ಛಿಸಿದ್ದಾಗ ಆ ಎಲ್ಲ ಧ್ವನಿಗಳನ್ನು ಹಿಂದೊಮ್ಮೆ ಅವು ಮಾನವರ ಬಾಯಿಯಿಂದ 
ಹೊರಟಿದ್ದ ರೇತಿಯಲ್ಲೆ: € ಆ ವಸ್ತುಗಳ ಒಳಗಿನಿಂದ ಹೊರಡಿಸಬಲ್ಲನು. ಭೂಮಿಯ ಯಾವುದೇ ಭಾಗದಲ್ಲಿ ಯಾವುದೇ ಸ್ಥಿತಿಯಲ್ಲಿ 
ಮಾಡಿರಬಹುದಾದ ಪ್ರತಿಯೊಂದು ಕೆಲಸ ಮತ್ತು ಪ್ರತಿಯೊಂದು ಚಟುವಟಿಕೆಯ ಛಾಯೆಯು ಅವನ ಸುತ್ತಮುತ್ತಲಿರುವ ವಸ್ತುಗಳ 
ಮೇಲೆ ಬಿದ್ದಿರುತ್ತದೆ ಮತ್ತು ಅದರ ಚಿತ್ರ ಕೂಡಾ ಅಲ್ಲಿ ಮೂಡಿರುತ್ತದೆ. ಒಬ್ಬ ವ್ಯಕ್ತಿ ತೀರಾ ಗಾಢಾಂಧಕಾರದಲ್ಲಿ ಏನಾದರೊಂದು 
ಕೃತ್ಯ ಮಾಡಿದ್ದರೆ ಅದನ್ನು ಕೂಡಾ ಚಿತ್ರಿಸಿ ಬಿಡಬಲ್ಲ ಮತ್ತು ಕತ್ತಲೆ ಅಥವಾ ಚೆಳಕುಗಳಿಂದ ಎಳ್ಳಷ್ಟೂ ಪ್ರಭಾವಿತವಾಗದ ಕಿರಣಗಳು 
ಅಲ್ಲಾಹನ ಈ ವಿಶ್ವದಲ್ಲಿವೆ. ಪುನರುತ್ನಾನ ದಿನ ಈ ಎಲ್ಲ ಚಿತ್ರಗಳು ಒಂದು ಚಲನಚಿತ್ರದಂತೆ ಮಾನವನ ಮುಂದೆ ಬಂದು, 
"ಅವನು ಜೀವನವಿಡೀ ಯಾವಾಗ ಎಲ್ಲೆಲ್ಲಿ ಏನೆಲ್ಲ ಮಾಡುತ್ತಿದ್ದನೆಂಬುದನ್ನು ಅವನಿಗೆ ತೋರಿಸುವುವು. . 

5, ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ- 1) ಪ್ರತಿಯೊಬ್ಬನೂ ಒಬ್ಬಂಟಿಯಾಗಿ ತನ್ನ ವೈಯಕ್ತಿಕ- ನೆಲೆಯಲ್ಲಿ ರುವನು. 
ಕುಟುಂಬ, ವಂಶ, ಪಕ್ಸ, ಪಂಗಡಗಳೆಲ್ಲ ಚದರಿ ಹೋಗುವುವು. ಇದನ್ನು ಪವಿತ್ರ ಕುರ್‌ಆನಿನ ಇತರ ಕಡೆಗಳಲ್ಲೂ ಹೇಳಲಾಗಿದೆ. 
'ಉದಾ:" ಸೂರ; ಅಲ್‌ ಅನ್‌ಆಮ್‌: 94 ಮತ್ತು ಮರ್ಯಮ್‌: 80, 95. 2) ಸಾವಿರಾರು. ವರ್ಷಗಳ ಕಾಲಾವಧಿಯಲ್ಲಿ ಬೇರೆ 
ಬೇರೆ ಕಡೆ ಮೃತರಾಗಿದ್ದ ಜನರೆಲ್ಲರೂ ಅಂದು ಭೂಮಿಯ:'ವಿವಿಧ - ಮೂಲೆಗಳಿಂದ ಗುಂಪು ಗುಂಪಾಗಿ ಎದ್ದು ಬರುತ್ತಿ ರುವರು. 
ಇದನ್ನು ಸೂರಃ ಅನ್ನಬಲ್‌ನ 18ನೆಯ ಸೂಕ್ತದಲ್ಲೂ ಹೇಳಲಾಗಿದೆ. 


ಕಾಂಡ-30 


RN “11213‏ : دی یہ .99“ 


- 6. ಇದಕ್ಕೆ ಎರಡು ಅರ್ಥಗಳಿರಲು. ಸಾಧ್ಯವಿಜೆ- 1) ಅವರಿಗೆ ಅವರ ಕರ್ಮಗಳನ್ನು: ತೋರಿಸಿ ಕೊಡಲಾಗುವುದು... ಅರ್ಥಾತ್‌? 
ಪ್ರತಿಯೊಬ್ಬನು ಭೂಲೋಕದಲ್ಲಿ ಏನೆಲ್ಲ”. ಮಾಡಿ ಬಂದಿರುವನೆಂಬುದನ್ನು ಅವನಿಗೆ ತೋರಿಸಲಾಗುವುದು: `2) ಅವರಿಗೆ" ಅವರ 
"| ಕರ್ಮಗಳ ಫಲವನ್ನು ತೋರಿಸಲಾಗುವುದು. ಆದರೆ ಒಂದನೆಯ ಅರ್ಥವೇ "ಮೇಲು. "ಮುಖ್ಯವಾಗಿ ಪವಿತ್ರ ಕುರ್‌ಆನಿನ ಅನೇಕ 

ಕಡೆಗಳಲ್ಲಿ ಸತ್ಯನಿಷೇಧಿ- ಸತ್ಮವಿಶ್ವಾಸಿ, ಸಜ್ಜನ-ಕರ್ಮಬ್ರಷ್ಟ ಹೀಗೆ ಎಲ್ಲ ಜನರಿಗೂ-ಅವರವರ ಕರ್ಮಪತ್ರಗಳನ್ನು ಕೊಡಲಾಗುವುದೆಂದು 
ಸ್ಪಷ್ಟವಾಗಿ - ತಿಳಿಸಲಾಗಿದೆ. (ಉದಾ:' ಸೂರಃ ಅಲ್‌ ಹಾಕ್ಕಃದ 19'ಹಾಗೂ 25 ಮತ್ತು "ಅಲ್‌ ಇನ್‌ಶಿಕಾಕ್‌ನ 7 ಮತ್ತು 10ನೆಯ 
ಸೂಕ್ತಗಳು) ಒಬ್ಬ ವ್ಯಕ್ತಿಗೆ. ಅವನ. ಕರ್ಮಗಳನ್ನು ತೋರಿಸುವುದು .ಮತ್ತು وت‎ ವನ್ನು .ಅವನ ಕೈಗೆ. ಕೊಲ 0 
ನಡುವೆ ವ್ಯತ್ಯಾಸವೇನೂ ಇಲ್ಲವೆಂಬುದು ವ್ಯಕ್ತ - . 7 i 

`-1%ಇದು'ಈ, ಸೂಕ್ತದ ನೇರ ಹಾಗೂ ಸರಳ. ಅರ್ಥ. ಮನುಷ್ಠನ ಹ ಕಿಂಚಿತ್‌ ಸತ್ಯರ್ಮವಾಗಲಿ ದುಷ್ಕರ್ಮ 
ವಾಗಲಿ ಅವನ 'ಕರ್ಮಪತ್ರದಲ್ಲಿ- ದಾಖಲಾಗದೆ ಉಳಿಯದು -ಮತ್ತು ಅವನು .:ಅವುಗಳ..ಪೈಕಿ ಪ್ರತಿಯೊಂದನ್ನೂ 'ಕಾಣುವನ್ನು 
ಎಂಬುದರಲ್ಲೂ ' ಸಂದೇಹವಿಲ್ಲ. ಆದರೆ ಇಲ್ಲಿ" ಕರ್ಮವನ್ನು ಕಾಣುವುದು ಎಂಬುದನ್ನು, ಕರ್ಮಗಳ :-ಸತ್ಸಲ ಅಥವಾ 
ದುಷ್ಟಲವನ್ನು ಕಾಣುವುದು ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ, ಇದರಿಂದ-ಪರಲೋಕದಲ್ಲಿ ಪ್ರಶಿಯೊಬ್ಬ:'ವ್ಯಕ್ತಿಗೂ ಅವನ 
ಪ್ರತಿಯೊಂದು ಸಣ್ಣ ಸತ್ಯರ್ಮಕ್ಕೆ ಸತ್ಸಲ ಸಿಗಲಿದೆ ಮತ್ತು ಪ್ರತಿಯೊಬ್ಬನಿಗೂ ಅವನ. ಪ್ರತಿಯೊಂದು: ಸಣ್ಣ 'ದುಷೃತ್ಸಕ್ಕೆ ಶಿಕ್ಸೆ 
ಸಿಗಲಿದೆ ಎಂಬ ಅರ್ಥ ಪಡೆಯುವುದು ಮತ್ತು: .ಅಲ್ಲಿ ಯಾವ ವ್ಯಕ್ತಿಯೂ . ತನ್ನ" ಯಾವುದೇ ಸತ್ಕರ್ಮದ, ಸತ್ಸಲವನ್ನು 
ಪಡೆಯದೆ : ಮತ್ತು "ತನ್ನ ಯಾವುದೇ : ದುಷ್ಕತ್ಕದ "ಶಿಕ್ಷೆಯನ್ನು ಪಡೆಯದೆ :.ಇರಲಾರನೆಂದು ` ಅರ್ಥೈಸುವುದು" ಖಂಡಿತ. 
"| ಸರಿಯಲ್ಲ. ಏಕೆಂದರೆ ಹೀಗೆನ್ನುವುದರ ಅರ್ಥ. ಮೊದಲನೆಯದಾಗಿ,  ಪ್ರಕಿಯೊಂದು ಸತ್ಕರ್ಮದ ಸತ್ಸಲ: ಮತ್ತು ಪ್ರತಿಯಿಂದು 
.ದುಷ್ಟತ್ಯದ "ಶಿಕ್ಷೆಯನ್ನು ಪ್ರತ್ಯಪ್ರತ್ಛೇಕವಾಗಿ ಕೊಡಲಾಗುವುದು ಎಂದಾಗುತ್ತದೆ. ಅಲ್ಲದೆ! ಇದರ "ಇನ್ನೊಂದು. سا وو‎ 
ಅತ್ಯಂತ ಸಜ್ಜನ یصسیعہ‎ ಕೂಡಾ ತನ್ನ ಯಾವುದೇ ಸಣ್ಣ. ತಪ್ಪಿಗೂ " ಶಿಕ್ಷೆ. 'ಪಡೆಯದೇ ":ಇರಲಾರ ۔‎ ಮತ್ತು: ಒರ್ವ 
ಅತ್ಯಂತ ದುಷ್ಟ ಸತ್ಮನಿಷೇಧಿ;. روہ‎ ಹಗೂ. ಚಾರಿತ್ಯಹೀನ ವ್ಯಕ್ತಿ” ತನ್ನ “ಯಾವುದೇ ಕಿಂಚಿತ್ಸ್‌:' ಸತ್ಕಾರ್ಯಕ್ಕೂ. ಪುರಸ್ಕಾರ 
ಪಡೆಯದೆ ಇರಲಾರ ಎಂದಾಗುತ್ತದೆ. ಈ ಎರಡೂ ಅರ್ಥಗಳು ಕುರ್‌ಆನ್‌ ಮತ್ತು ಹೆದೀಸ್‌ಗಳಲ್ಲಿರುವ ವಿಶದೀಕರಣಗಳಿಗೂ 
ವಿರುದ್ಧ ವಾಗಿವೆ ಮತ್ತು ಬುದ್ದಿ ಕೊಡಾ ಇದನ್ನು ನ್ಯಾಯಸಮ್ಮತವೆಂದು ಒಪ್ಪುವುದಿಲ್ಲ. ಈ "ವಿಷಯದಲ್ಲಿ 'ಪವಿತ್ರ ಕುರ್‌ಆನ್‌; 
2 ತತ್ವಗಳೆಂಬ ನೆಲೆಯಲ್ಲಿ. ಕೆಲವು. ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿದೆ: ٠ ٠ ٠ 

1) ಸತ್ಕನಿಷೇಧಿ, ಬಹುದೇವವಿಶ್ವಾಸಿ ಮತ್ತು ಕಪಟವಿಶ್ವಾಸಿಗಳ ಕರ್ಮಗಳು (ಅರ್ಥಾತ್‌- ಪುಣ್ಮ ಕಾರ್ಯಗಳೆಂದು "ಭಾವಿಸ 
ಲಾಗುವ ಕರ್ಮಗಳು) ವೃರ್ಥಗೊಳಿಸ ಸಲ್ಪಡುವುವು. ಪರಲೋಕದಲ್ಲಿ "ಅವರು ಆ ಕರ್ಮಗಳಿಗೆ ಯಾವ ಸತ್ನ ಶ್ಛಲವನ್ನೂ ಪಡೆಯಲಾರರುಃ 
ಅವರಿಗೇನಾದರೂ ಸತ್ಸಲ ಸಿಗಲಿಕ್ಕಿದ್ದರೂ ಅದು ಈ .ಲೋಕದಲ್ಲೇ ಸಿಕ್ಕಿ ಬಿಡುತ್ತದೆ. ಉದಾ: ನೋಡಿರಿ, ಅಲ್‌ ಅಲ್‌ರಾಫ್‌: 
147, ಅತ್ತೌಬಃ: 17, :تم ,69 ہ678‎ 15, 16, ಇಬ್ರಾಹೀಮ್‌: 18,. ಅಲ್‌ ಕೆಹ್ಟ್‌: "104, 105, ಸೂರಃ ಅನ್ನೂರ್‌: 
39, ಅಲ್‌ می می‎ 23, ಅಲ್‌ ಅಹ್‌ರಾಬ್‌: 19,. ಅರುಯ್ದು ಮರ್‌: 65 ಮತ್ತು ಅಲ್‌ ಅಹ್‌ಕಾಫ್‌: 20. _ 

2) ಪಾಪ ಕರ್ಮಗಳಿಗೆ ಪಾಪಕರ್ಮದಷ್ಟೇ' ಶಿಕ್ಲೆ "ಕೊಡಲಾಗುವುದು. ಆದರೆ- ಪುಣ್ಮಕಾರ್ಯಗಳ ಪ್ರತಿಫಲವನ್ನು ಮೂಲ 
ಕರ್ಮಕ್ಕಿಂತ ಅಧಿಕವಾಗಿ ಕೊಡಲಾಗುವುದು. ಕೆಲವೆಡೆ, ಪ್ರತಿಯೊಂದು ಸತ್ಕಾರ್ಯಕ್ಕೆ ಅದರ ಹತ್ತು ಪಟ್ಟು ಅಧಿಕ ಪುಣ್ಯವನ್ನು. 
ಕೊಡಲಾಗುವುದು ಎಂದು ಹೇಳಿದ್ದರೆ ಮತ್ತೆ ಕೆಲವೆಡೆ, , ಅಲ್ಲಾಹನು ಸತ್ಕರ್ಮದ ಪುಣ್ಯವನ್ನು -' ತುನಿಚ್ಛಿಸಿದಷ್ಟು, ವೃದ್ಧಿಸಿ 
ಕೊಡುವನೆಂದು ಹೇಳಲಾಗಿದೆ. ನೋಡಿರಿ: ಸೊರ: ಅಲ್‌ಬಕರಃ: 261, ಅಲ್‌ಅನ್‌ಆಮ್‌: 160,. ಯೂನುಸ್‌: 26, 27, کی‎ 
"| 38, ಅಲ್‌ ಕಸಸ್‌: 84, ಸಬಾ: 37 ಮತ್ತು ಅಲ್‌: 'ಮೂಮಿನ್‌: 40... 

3) ಸತ, ವಿಶ್ವಾಸಿಗಳು ದೊಡ್ಡ ದೊಡ್ಡ” ಪಾಪಗಳಿಂದ" ದೂರವಿದ್ದರೆ ಅವರ ಸಣ್ಣ ಪಾಪಗಳನ್ನು ಕ್ರಮಿಸಿ ಜಡಲಗುವವು 
ನೋಡಿರಿ: ಅನ್ನಿಸಾ:- 31 ہے‎ . 37 ಮತ್ತು “ಅನ್ನಜ್ಮ್‌: 32. ١ 

. 4) ಸತ್ಯವಿಶ್ವಾಸಿ ಸಜ್ಜನನ ವಿಚಾರಣೆಯನ್ನು ಲಘುವಾಗಿ ನಡೆಸಲಾಗುವುದು: ಮೆತ್ತು ಅವನ ದೋಷಗಳನ್ನು ಕಡೆಗಣಿಸಲಾಗುವುದು! i 
ಅವನ ಅತ್ಯುತ್ತಮ :ಸತ್ಯರ್ಮಗಳಿಗನುಸಾರ -ಅವನಿಗೆ ಪ್ರತಿಫಲ ಕೊಡಲಾಗುವುದು. 7جمدااەت اوہ ہت‎ 7, 
ಅರು್ಲುಮರ್‌: 35, ಅಲ್‌ ಅಹ್‌ಕಾಫ್‌; 16 ಮತ್ತು ಅಲ್‌ ಇನ್‌ಶಿಕಾಕ್‌:: 8. ಸನ ا‎ 

: 'ಹೆದೀಸ್‌ಗಳು ಕೂಡಾ ಈ ವಿಷಯವನ್ನು ಸ್ಪಷ್ಟಪಡಿಸಿವೆ. ಉದಾ; ಹ. ಅಬೂ ಅಯ್ಯೂಬ್‌" 'ಆನ್ಸಾರೀಯವರೊಡನೇರ) 
ಪ್ರವಾದಿವರ್ಯರು(ಸ) ಈ ಸೂಕ್ತದ" ಕುರಿತು ಹೀಗೆ ಹೇಳೆದ್ದರು:" “ನಿಮ್ಮ کا‎ ಸತ್ಯರ್ಮವೆಸಗಿದವನ್ನ 'ಸತ್ಯಲವು ಪರಲೋಕೆ 
| ದಲ್ಲಿರುವುದು. ಅಿವನು ಯಾವುದೇ ತರದ ದೋಷಗಳನ್ನೆಸಗಿದರೆ- `ಈ ಲೋಕದಲ್ಲೇ 'ಅದರ: ಶಿಕ್ನೆ ಕ್ಲಿಯನ್ನು' ಕಷ್ಟಗಳ. ಮತ್ತು 


೬ ““ಾಂಡೆ: 30 


114 ಕುರ್‌ಆನ್‌ ವ್ಯಾಖ್ಯಾನ 


ಕಾಯಿಲೆಗಳ ರೂಪದಲ್ಲಿ ಅನುಭವಿಸಿಕೊಳ್ಳುವನು.” (ಇಬ್ನ್‌ ಮರ್ದೂಯಲ). ಇದೇ ರೀತಿಯಲ್ಲಿ ಸತ್ಯನಿಷೇಧಿಯ ಕುರಿತು 
ಅವರು ಹೀಗೆ ಹೇಳಿರುವರು;. “ಅವರ ಒಳಿತುಗಳ ಪ್ರತಿಫಲವನ್ನು ಈ ಲೋಕದಲ್ಲೇ ನೀಡಿ ಬಿಡಲಾಗುತ್ತದೆ. ಆ ಬಳಿಕ 
ಪುನರುತ್ನಾನ ಬಂದಾಗ ಅವನ ಖಾತೆಯಲ್ಲಿ ಯಾವ ಒಳಿತೂ ಉಳಿದಿರುವುದಿಲ್ಲ.” (ಇಬ್ಲು ಜರೀರ್‌) ಆದರೆ ಪ್ರವಾದಿ 
ವರ್ಯರ(ಸ) ಇನ್ನು ಕೆಲವು ವಚನಗಳಿಂದ- ಸತ್ಯನಿಷೇಧಿಯ ಸತ್ಯರ್ಮಗಳು ಅವನನ್ನು ನರಕಯಾತನೆಯಿಂದಂತೂ ರಕ್ಷಿಸಲಾರವು. 
ಆದರೆ ನರಕದಲ್ಲಿ ಅವನಿಗೆ ಅಕ್ರಮಿ, ಅತ್ಯಾಚಾರಿ, ಕರ್ಮಬ್ರಷ್ಟ ಮತ್ತು ದುರಾಚಾರಿ ಸತ್ಮನಿಷೇಧಿಗಳಿಗೆ ಕೊಡಲಾಗುವಷ್ಟು ಕಠಿಣ 
ಯಾತನೆಯನ್ನು ಕೊಡಲಾಗದು ಎಂದು ತಿಳಿದು ಬರುತ್ತದೆ. ಉದಾ: ಹಾತಿಮ್‌ ತ್ಥಾಯೀಯ ದಾನಧರ್ಮದ ಕಾರಣದಿಂದ 
ಅವನಿಗೆ ಲಘು ಯಾತನೆ ಕೊಡಲಾಗುವುದೆಂದು ಹದೀಸಿನಲ್ಲಿದೆ. (ರೂಹುಲ್‌ ಮನೀ) ಏನಿದ್ದರೂ ಈ ಸೂಕ್ತವು ಮಾನವನನ್ನು 
ಒಂದು ಬಹುದೊಡ್ಡ ವಾಸ್ತವಿಕತೆಯ ಕುರಿತು ಎಚ್ಚರಿಸುತ್ತದೆ. ಅದೇನೆಂದರೆ- ಒಂದು ಅತಿ ಚಿಕ್ಕ ಪುಣ್ಮ ಕಾರ್ಯವೂ ತನ್ನದೇ 
ಆದ ಒಂದು "ಭಾರವನ್ನೂ ಸ್ಥಾನವನ್ನೂ ಹೊಂದಿರುತ್ತದೆ. ಪಾಪ ಕಾರ್ಯಗಳ ವಿಷಯವೂ ಅಷ್ಟೇ. ಅತಿ ಚಿಕ್ಕ ಪಾಪಕಾರ್ಯವೂ 
ಖಂಡಿತ ಗಣನೆಗೆ ಬರುವ ವಸ್ತುವಾಗಿದೆ. ಅದು ಹಾಗೆಯೇ ಕಡೆಗಣಿಸಿ ಬಿಡಬೇಕಾದ ವಸ್ತುವಲ್ಲ. ಇದೇ ವಿಷಯವನ್ನು 
ಪ್ರವಾದಿವರ್ಯರು(ಸ) ತಮ್ಮ ಅನೇಕ ಹದೀಸ್‌ಗಳಲ್ಲಿ ಹೇಳಿರುವರು: 

ಉದಾ: 1) "0۸ ಯಿಂದ ಸುರಕ್ಷಿತರಾಗಿರಿ. ಖರ್ಜೂರದ ಒಂದು ತುಂಡನ್ನು ದಾನ ಮಾಡುವ ಅಥವಾ ಒಂದು ಒಳ್ಳೆಯ 
ಮಾತನ್ನು ಹೇಳುವ ಮೂಲಕವಾದರೂ, ಸರಿಯೇ." (ಬುಖಾರಿ, ಮುಸ್ಲಿಮ್‌) 

2) "ಮುಸ್ಲಿಮ್‌ ಮಹಿಳೆಯರೇ! ಯಾವುದೇ ನೆರೆಯವಳು ತನ್ನ ನೆರೆಯಾಕೆಗೆ ಏನನ್ನಾದರೂ ಕೊಟ್ಟು اہک‎ 
: ತುಚ್ಛವೆಂದು ಭಾವಿಸಬೇಡಿ. ಅದು ಆಡಿನ ಒಂದು ಗೊರಸಾದರೂ ಸರಿಯೇ." (ಬುಖಾರಿ) 

3) "ಜಾಗ್ರತೆ! ಸಣ್ಣ ಪಾಪಗಳಿಂದ ದೂರವಿರಬೇಕು. ಏಕೆಂದರೆ ಅವೆಲ್ಲವೂ ಮಾನವನಲ್ಲಿ ಸಂಗ್ರಹವಾಗುತ್ತವೆ ಮತ್ತು 
ಕೊನೆಗೆ ಅವನನ್ನು ನಾಶಗೊಳಿಸುವುವು.” (ಮುಸ್ನದ್‌ ಅಹ್ಮದ್‌) 

“ ಮಹಾ ಪಾಪ ಮತ್ತು ಸಣ್ಣ ಪಾಪಗಳೊಳೆಗಿನ ವ್ಯತ್ಯಾಸವನ್ನು ತಿಳಿಯಲು ನೋಡಿರಿ; ಸೂರಃ ಅನ್ನಿಸಾ: ಟಿಪ್ಪಣಿ- 53 ಮತ್ತು 
ಅನ್ನಜ್ಮ್‌: ಟಿ-32. 


: ಶಾ೦ಡ-30 


100. ಅಲ್‌ ಆದಿಯಾಶ್‌ 1215 


(100. ಅಲ್‌ ಆದಿಯಾತ್‌ 


ಪರಿಚಯ 
ಹೆಸರು 


ಪ್ರಥಮ ಪದ 'ಅಲ್‌ ಆದಿಯಾತನ್ನು ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಇದು ಅವಶೀರ್ಣವಾದುದು ಮಕ್ಕಾ ದಲ್ಲೋ ಮದೀನಾದಲ್ಲೋ ಎಂಬ ಬಗ್ಗೆ ಭಿನ್ನಾ ಉಭಿಪ್ರಾಯವಿದೆ.. ಹ. ಅಬ್ದುಲ್ಲಾ ಬಿನ್‌ 
ಮಸ್‌ಊದ್‌,' ಜಾಬಿರ್‌, ಹಸನ್‌ ಬಸರೀ, ಕ್ರಿಮಿ ಅತಾ ಇವರೆಲ್ಲ ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೆನ್ನುತ್ತಾರೆ. 
ಹ. ಅನಸ್‌ ಬಿನ್‌ ಮಾಲಿಕ್‌: ಮತ್ತು ಕತಾದಃ ಇದು ಮದೀನಾದಲ್ಲಿ ಅವತೀರ್ಣವಾದ ಅಧ್ಯಾಯವೆಂದು ಹೇಳುತ್ತಾರೆ. ಈ 
ಕುರಿತು ಇಬ್ಲು ಅಬ್ಬಾಸ್‌ರಿಂದ(ರ).- ಎರಡು ಹೇಳಿಕೆಗಳು ವರದಿಯಾಗಿವೆ. ಆ' ಪೈಕಿ ಒಂದು' ಹೇಳಿಕೆಯಲ್ಲಿ ಇದು ಮಕ್ಕಾದ, 
ಅಧ್ಯಾಯವೆಂದೂ : ಇನ್ನೊಂದರಲ್ಲಿ ಇದು ಮದೀನಾದ ಅಧ್ಯಾಯವೆಂದೂ ಹೇಳಲಾಗಿದ್ದ. ಆದರೆ ಈ ಅಧ್ಯಾಯದ ವಿಷಯಃ 
ಮತ್ತು ವಿವರಣಾ ಶೈಲಿ, ಇದು ಮಕ್ಕಾದಲ್ಲಿ ಮಾತ್ರವಲ್ಲ ಮಕ್ಕಾ ಯುಗದ ಆರಂಭಿಕ ಘುಟ್ಟದಲ್ಲೇ ಅವತೀರ್ಣ, 
ವಾಗಿದೆಯೆಂಬುದನ್ನು ಸ್ಪಷ್ಟವಾಗಿ 'ಸೂಚಿಸುತ್ತಿದೆ. K 


ಚರ್ಚಾ ವಿಷಯಗಳು 

ಮನುಷ್ಯನು ಪರಲೋಕವನ್ನು ನಿರಾಕರಿಸಿದರೆ” ಅಥವಾ ಅದರ ಬಗ್ಗೆ ನಿಶ್ಚಿಂತನಾದರೆ ಎಂತಹ ನೈತಿಕ ಅಧೋಗತಿಗೆ 
ಇಳಿಯುತ್ತಾನೆಂಬುದನ್ನು- ಜನರಿಗೆ ತಿಳಿಸುವುದು-"ಮತ್ತು ಅದರ ಜೊತೆಗೇ" ಪರಲೋಕದಲ್ಲಿ: ಅವರ 'ಬಾಹ್ಮ ಕರ್ಮಗಳನ್ನು, 
ಮಾತ್ರವಲ್ಲ" ಅವರ ಹೃದಯಗಳಲ್ಲಿ ಅಡಗಿರುವ ರಹಸ RS ನರಳು ಎಂದು , ಜನರನ್ನು; 
ಎಚ್ಚರಿಸುವುದೇ ಇದರ, ಮುಖ್ಯ ವಿಷಯವಾಗಿದೆ... 

ಈ ಉಡ್ಡೇಶಕ್ಕಾಗಿ ಅರೇಬಿಯಾದಲ್ಲಿ ಸಾರ್ವತ್ರಿಕವಾಗಿ -- ಅಶಾಂತಿಯನ್ನು ಪ್ರರನೆಯ ರೂಪದಲ್ಲಿ ಮುಂದಿಡ 
ಆಗಿದೆ. ಈ ಅಶಾಂತಿಯಿಂದಾಗಿ ಆ ಇಡೀ ನಾಡು:ಬೇಸ ತ್ತು ಹೋಗಿತ್ತು. ಎಲ್ಲೆ ಡೆಯೂ ಕೊಲೆ ದೊಂಬಿಗಳು ಹಬ್ಬಿದ್ದವು, ಕೊಳ್ಳೆ ; 
ಲೂಟೆಗಳು ಸಾಮಾನ್ಯ ೈವಾಗಿದ್ದುವು. ಒ೦ದು ಗೋತ್ರವು ಇನ್ನೊ೦ದು ಗೋತ್ರದ ಮೇಲೆ ಹಠಾತ್‌ ಆಕ್ರಮಣ 'ನಡೆಸಿ ಬಿಡುತ್ತಿತ್ತು. 

: ರಾತ್ರಿ ಕಾಲವನ್ನು ಯಾರೂ ನೆಮ್ಮ ದಿಯಿಂದ, ಕಳೆಯುವಂತಿರಲಿಲ್ಲ. ಏಕೆಂದರೆ ಯಾವುದಾದರೂ" ಶತ್ರು 'ಶಕ್ತಿಯು ಬೆಳಿಗ್ಗೆ: ಯೇ ತಮ್ಮ 
ಪ್ರದೇಶದ 'ಮೇಲೆ ಮುಗಿ" ಬೀಳಬಹುದೆಂಬೆ ಭಯ -ಅನುಕ್ಸೆಣವೂ ಅವರನ್ನು ಕಾಡುತ್ತಿತ್ತು. ಈ ಪರಿಸ್ಥಿ, ತಿಯನ್ನು ಅರೇಬಿಯಾದ 
ಪ್ರತಿಯೊಬ್ಬನೂ ಅರಿತಿ ದ್ದನು ಮತ್ತು ಇದು" ಕೆಟ್ಟದೆಂಬ .ಅನಿಸಿಕೆಯೂ` ಅವನಿಗಿತ್ತು. ಈ ಪರಿಸ್ಥಿತಿಯ ಬಗ್ಗೆ ಜೋಚಲ್ಪಟ್ಟವನು 
ಗೋಳಾಡುತ್ತಿದ್ದನು, ದೋಚಿದವನು ಸಂತೋಷ ಪಡುತ್ತಿದ್ದನು. ಆದರೆ ದೋಚಿದವನು ಸ್ವತಃ ದೋಚಲ್ಪಟ್ಟಾಗ. ನಾವಿದೆಂತಹ 
رات‎ ತಿಗೆ .ಒಳಗಾಗಿದ್ದೇವೆ 'ವಂದು ಅವನಿಗೂ ಭಾಸವಾಗುತ್ತಿತ್ತು. ಈ ಪರಿಸ್ಥಿ ತಿಯ ಕಡೆಗೆ ಬೊಟ್ಟು ಮಾಡಿ, ಮರಣಾನಂತರದ, . 
ಇನ್ನೊ೦ದು ಜೀವನ ಮತ್ತು ಅದರಲ್ಲಿ ಅಲ್ಲಾಹನ ಮುಂದೆ ನಡೆಯಲಿರುವ ವಿಚಾರಣೆಯ ಬಗೆಗಿನ ಅಜ್ಞಾನದಿಂದಾಗಿ ಮಾನವನು 
ತನ್ನ ಪ್ರಭುವಿಗೆ ಕೃತಪ್ಲನಾಗಿದ್ದಾನೆ.-ಅವನು ದೇವದತ್ತವಾದ ಶಕ್ತಿ ಸಾಮಥ್ಯ ೯ಗಳನ್ನು ಅಕ್ರಮ ಅತ್ಯಾಚಾರಗಳಲ್ಲಿ 'ಮತ್ತು ದರೋಡೆ. 
ಲೂಟಿಗಳಲ್ಲಿ': ತೊಡಗಿಸುತ್ತಿದ್ದಾನೆ.-: ಅವನು ಸಂಪತ್ತಿನ ಮೋಹದಲ್ಲಿ: ಅಂಧನಾಗಿ, ಯಾವು: ವಿಧದಿಂದಲಾದರೂ ಅದನ್ನು 
ಸಂಪಾದಿಸಲು ಪ್ರಯತ್ನಿಸುತ್ತಾನೆ." ಆ "ವಿಧಾನವು ಎಷ್ಟೇ ಹೇಯವಾಗಿದ್ದರೂ -ಸರಿಯೇ: ಅವನು ತನ್ನ ದೇಪದತ್ತವಾದ ಶಕ್ತಿ 

WE ಸಮಥ್ಯ ೯ಗಳನ್ನು. ದುರುಪಯೋಗಪ್ಪಡಿಸಿ, ಅವನಿಗೆ ಕೃತಘ್ಲುತೆ- -ಶೋರುತ್ತಿ ದ್ಲಾನೆಂಬುದಕ್ಕೆ نایا‎ ಅವನ :ಸ್ಲಿತಿಯೇ رھ‎ ಯಾಗಿದೆ: 

' |. ತಾನು -ಗೋರಿಗಳೊಳಗ್ಗಿಂದ ಜೀವಂತವಾಗಿ: ಹೊರ. ಬರಬೇಕಾಗುವ. ಮತ್ತು ತಾನು: ಲೋಕದಲ್ಲಿ ಮಾಡಿದ ವಿವಿಧ ಕೃತ್ಯ ಗಳ 
. ಹಿಂದಿದ್ದ: ಉದ್ದೇಶ; 'ಮತ್ತು. ಪ್ರೇರಣೆಗಳಲ್ಲವನ್ನೂ, ಹೃದಯಗಳಿಂದ: ಹೊರ, ತೆಗೆದು ಮುಠಧಿಡಲಾಗುವ್ನ ಸಂದರ್ಭದ ಬಗ್ಗೆ: 
ಅವನಿಗೆ» ತಿಳಿದಿರುತ್ತಿದ್ದರೆ. ಅವನು, .ಖಂಡಿತ್ತ 'ಈ 'ರೀತ್ಲಿ. ವರ್ತಿಸುತ್ತಿರಲಿಲ್ಲ. ಆ '.ಸ೦ದರ್ಭದಲ್ಲಿ ಯಾರೆಲ್ಲ, ಏನೆಲ್ಲ ಮಾಡಿ 3 
ಬಂದಿರುವರು, ಮತ್ತ್ಮುಯಾರೆಗೆ ಏನು ಮಾಡಬೇಕು ಎಂಬುದು ಮಾನವರ ಪ್ರಭುವಿಗೆ. ಚೆನ್ನಾಗಿ ತಿಳಿದಿದೆ ಎಂದು ಹೇಳಲಾಗಿದೆ. " j 


1216 ಕುರ್‌ಆನ್‌ ವ್ಯಾಖ್ಯಾನ 


Waid 


٭وچرلموەت- ہیں حم .100 


: (ಅವತೀರ್ಣ - 0 ۱ ' 
ಸೂಕ್ತಗಳು]. کے‎ ಎ. Mehl ಕೂಲ್‌; 
-ಪರಮ مود‎ 020 ಅದ ಅಲ್ಲಾ; ಹನ ನಾಮದಿಂದ; 

“(1 11). ಬುಸುಗುಡುತ್ತ -ಓಡುವವುಗಳ (ಕುದುರೆಗಳು) “ಆಣೆ”. ಅವು" (ತಮ್ಮ: ಗೊರಸುಗಳಿಂದ) 7. 
ಹಾರಿಸುತ್ತವೆ.? ಅನಂತರ ಪ್ರಾತಃಕಾಲದಲ್ಲಿ ಆಕ್ರಮಣ ನಡೆಸುತ್ತವೆ? ಆಗ ಅವು ಧೊಳಿಬ್ಬಿಸುತ್ತವೆ.: : ತರುವಾಯ್ಯ 
! :ےہا‎ ಸ್ಥಿತಿಯಲ್ಲಿ ಯಾವುದಾದರೂ ಜನ ಸಮೂಹದೊಳಕ್ಕೆ ನುಗ್ಗಿ: 'ಚಡುತ್ತವೆ. ವಾಸ್ತವದಲ್ಲಿ: 'ಮಾನವನು 
.ا‎ ಪ್ರಥುಪಿಗೆ, ಬಹಳ, ಕೃತಪ್ಪನಾಗಿದ್ದಾನೆ"ಮತ್ತು. ಇದಕ್ಕ ಸ್ವತ ಅವನೇ, ಸಾಕ್ಷಿಯಾಗಿದ್ದಾಸೆ* ಅವನು" ಧನ 
ನಗಳ ಅತಿಯಾದ, 2 ಸಿಲುಕಿಕೊಂಡಿದ್ದಾನೆ ಸಮಾಧಿಗಳೊಳೆಗೆ حم‎ ಇರುವ. ಸಕಲವನ್ನೂ 
ಹೊರ ತೆಗೆಯಲಾಗುವ' :ಮತ್ತು ಹೃದಯಗಳೊಳಗೆ' -(ಅಡಗಿ). ಇರುವ; ಎಲ್ಲ; ವನ್ನೂ : ಹೊರ: ತೆಗೆದು: 
} ವಿಚಾರಣೆಗೊಳಪಡಿಸಲಾಗುವ ಆ - ಸಲದರ್ಭವನ್ನು ಅವನು ಅರಿತಿಲ್ಲವೇಗ್‌ < ಖಂಡಿತವಾಗಿಯೂ ಅಂದು 
4 ಅವರೆ ಪ್ರಭು' "ಅವರನ್ನು ಸುಢಮಾಗಿ: ತಿಳಿಡವನಾಗಿರುವನು. ٠ت ہہ [۰7۰7 ‫ .ٹپ ٹپ‎ ٦ت‎ 


: ಒಹುತ್ತಿರುವವುಗಳಿಂದರೆ ಕುದುರೆಗಳೆಂದು 'ಸೂಕದಲ್ಲಿ 'ಏವರಸಲೌಾಗಿಲ್ಲ. "ಓಡುತ; $ರುವವುಗಳ 'ಅಣೆ'' ವಂದು ಮಾತ್ರ 

ಜಿ" “ಆದುದರಿರಿದಲೇ" ಓಡುತ್ತಿರುವವುಗಳ ಅರ್ಥವೇನೆಂಬುದರ' ಬಗ್ಗೆ -ಮಖ್ಯಾ ;ನಕಾರರೆ "ನಡುವೆ ಭಿನ್ನಾಭಿಪ್ರಾಯ 
ಖಿಷಹಾಟಗಳು ಮತ್ತು ತಾಬಕಗಳ: ಓರಿದು- ವರ್ಗವು: :ಇದರ ಈರ್ಥ ಹದುರೆಗಳೆಂದು ತಗೆದಳೊಂದಡಿದೆ: 'ಔನ್ನೊಃ ندم‎ 

“ವರ್ಗವು غوت: اہ‎ `ಒಂಟೆಗಳಿಂದು: ತೆಗೆದುಕೊಂಡಿದೆ.-' ಆದರೆ ಓಡುತ್ತಿರುವಾಗ:'ದಬ್‌ಹ್‌' حدم‎ ಕರೆಯಲ್ಪಡುವ" ವಿಶಿಷ್ಟ 
"ಬಗೆಯ ,ಶಬ್ನಿವು ಕುದುರೆಗಳ ಶ್ವಾಸದಿಂದಲೇ ಹೆಸಿರಡುತ್ತಬಜಿ. 'ಅ್ರನಠತರದ ಸೂಕ್ತ ಗಳಲ್ಲೂ 'ಕಿಡಗಳನ್ನು "ಹಾರಿಸುತ್ತ; -ಮುಲಿಜಾಐನಲ್ಲಿ 
'ಹಾವುದುದರೂ `ಊರನ ಮೇಲೆ: ಆಕ್ರಮಣ . 'ನಡೆಸುವ"*ಹಾಗೂಿ : ಧೂಳೆಬ್ಬಿಸುವ “ಪ್ರಸ್ತಾ. ಪವಿದ್ದು-”ಇದು " 'ಕುದುರೆಗಳಿಗೇ 
ಅನ್ಫಯನಜಗುತ್ತದ. "ಆದುದರಿಂದ ಹೆಚ್ಚಿನ'ಸಂಶೋಧಕರು ಇದನ್ನು 'ಕುಮುರೆಗಳೆರಿಬ ಅರ್ಥದಲ್ಲೇ ತೆಗೆದುಕೆಣಂಡಿದ್ದಾರೆ. ' "ಪ್ರಸ್ತುತ 

| ಎಿರಡು : ಹೇಳಿಕೆಗಳೆ-'ಫೈಕ ಎರಡನೆಯ” ಹೇಳಿಕಿಯೇ .۵اد ہت‎ “ಏಕೆಂದರೆ "ದಬ್‌ಹ್‌' "ಧ್ವನಿಯನ್ನು: “ಒಂಟೆ 
ಹೊರಡಸುವುದಿಲ್ಲ:-'ಕುದುರೆ''ಮಾತ್ರ- 'ಹಿಂತಹ ಧನಿಯನ್ನು ” "ಹೊರಡಿಸುತ್ತದೆ ಮತ್ತು ಈಲ್ಲಾಹೆನುಃ" ಓಡುವಾಗ" ಬುಸುಗುಡುವ 


ಕಾಂಡ-30 *- کر‎ 


100. ಅಲ್‌- ಆದಿಯಾತ್‌ . 1217 


ಪ್ರಾಣಿಯ ಆಣೆ ಹಾಕಿರುವನು” ಎಂದು جمہ‎ ಜರೀರ್‌ ಹೇಳಿರುವರು. "ಈ ಸೂಕ್ತದ ಪದಗಳು ಇದು ಕುದುರೆಗೇ ಸಂಬಂಧಿಸಿ 
ದ್ಲೆಂದು ಕೂಗಿ ಹೇಳುತ್ತಿವೆ. ಏಕೆಂದರೆ 'ದಬ್ಹ್‌' ಸ್ವರವು ಕುದುರೆಯ ವಿನಾ ಬೇರೆ ಯಾವ ಪ್ರಾಣಿಯಿಂದಲೂ ಹೊರಡುವುದಿಲ್ಲ. 
ಹಾಗೆಯೇ ಬೆಂಕಿಯ ಕಿಡಿಗಳು ಕೂಡಾ ಕುದುರೆಗಳ ಗೊರಸುಗಳ ಹೊಡೆತದಿಂದಲ್ಲದೇ ಬೇರಾವುದೇ ತರದ ಓಟದಿಂದ 
ಹಾರುವುದಿಲ್ಲ. ಇದೇ ರೀತಿಯಲ್ಲಿ, ಮುಂಜಾವಿನಲ್ಲಿ ಆಕ್ರಮಣ ನಡೆಸುವುದಕ್ಕೆ ಕೂಡಾ ಇತರ ಪ್ರಾಣಿಗಳಿಗಿಂತ ಕುದುರೆಗಳೇ 
ಹೆಚ್ಚು ಅನುಕೂಲಕರವಾಗಿರುತ್ತವೆ" ಎಂದು ಇಮಾಮ್‌ ರಾರ ಹೇಳುತ್ತಾರೆ. 

2. ಕಿಡಿಗಳನ್ನು ಹಾರಿಸುತ್ತಿವೆಯೆಂಬ ಪದಗಳು, ಆ ಕುದುರೆಗಳು ರಾತ್ರಿ ಕಾಲ ಓಡುತ್ತವೆಂಬುದಕ್ಕೆ ಸಾಕ್ಷಿಯಾಗಿವೆ. ಏಕೆಂದರೆ, 
ಅವುಗಳ ಗೊರಸುಗಳ ಬಡಿತದಿಂದ ಹಾರುವ ಕಿಡಿಗಳು ರಾತ್ರಿ ಕಾಲದಲ್ಲಿ ಮಾತ್ರ ಕಣ್ಣಿಗೆ ಕಾಣುತ್ತವೆ. 

3. ಯಾವುದಾದರೊಂದು: ಊರಿನ ಮೇಲೆ ಧಾಳಿ: ಮಾಡಬೇಕೆಂದಿದ್ದರೆ, ಶತ್ರುವು ಜಾಗೃತಗೊಳ್ಳಬಾರದೆಂದು, ರಾತ್ರಿಯ 
ಕತ್ತಲಲ್ಲೇ ಧಾಳಿಗೆ ಹೊರಡುವುದು ಮತ್ತು ಬೆಳಗಾಗುತ್ತಲೇ ಆಕ್ರಮಣ ಮಾಡಿ ಬಿಡುವುದು ಅರಬರ ಸಾಮಾನ್ಯ ರೂಢಿಯಾಗಿತ್ತು. 
ಮುಂಜಾನೆಯ ನಸು ಬೆಳಕಿನಲ್ಲಿ ಎಲ್ಲವೂ ತಮಗೆ ಕಾಣಿಸುವಂತಾಗಬೇಕು, ಆದರೆ ಇನ್ನೂ ಹೆಚ್ಚು ಬೆಳಕು ಹರಿದು ಶತ್ರುಗಳು 
ತಾವು ಬರುತ್ತಿರುವುದನ್ನು ದೂರದಿಂದಲೇ - ನೋಡಿ ತಮ್ಮನ್ನೆದುರಿಸಲು ಸಿದ್ಧತೆ. ನಡೆಸುವಂತಾಗಬಾರದು ಎಂಬುದೇ ಇದರ 
ಉದ್ದೇಶವಾಗಿರುತ್ತಿತ್ತು. 7 

4. ರಾತ್ರಿ ವೇಳೆ ಬುಸುಗುಡುತ್ತಾ, ಕಿಡಿ ಹಾರಿಸುತ್ತಾ ಓಡುವ ಮತ್ತು ಮುಂಜಾನೆ ಧೂಳೆಬ್ಬಿಸುತ್ತಾ ಯಾವುದಾದರೊಂದು 
ಊರಿಗೆ ಹೋಗಿ ಎದುರಾಳಿಗಳ ಸಮೂಹದೊಳಗೆ ನುಗ್ಗಿ ಬಿಡುವಂತಹ ಕುದುರೆಗಳ ಆಣೆ ಹಾಕಿರುವುದು. ಇದೇ ವಿಷಯದ 
ಕುರಿತಾಗಿದೆ. ಅನೇಕ ವ್ಯಾಖ್ಯಾನಕಾರರು ಆ ಕುದುರೆಗಳೆಂದರೆ ಮುಸ್ಲಿಮ್‌ ಯೋಧರ ಕುದುರೆಗಳೆಂದೂ ಯಾವ ಜನ. ಸಮೂಹ 
ದೊಳಗೆ ಅವು ನುಗ್ಗುವವೆಂದು ಹೇಳಲಾಗಿದೆಯೋ ಅದು ಸತ್ಮನಿಷೇಧಿಗಳ ಸಮೂಹವೆಂದೂ ಅರ್ಥೈಸಿರುವುದು ಆಶ್ಚರ್ಯಕರ 
ವಾಗಿದೆ. ನಿಜವಾಗಿ ಇಲ್ಲಿ ಆಣೆ ಹಾಕಿರುವುದು 'ಮಾನವನು ತನ್ನ ಪ್ರಭುವಿಗೆ ಬಹಳ ಕೃತಘ್ಲುನಾಗಿದ್ದಾನೆ' ಎಂಬ ವಿಷಯಕ್ಕಾಗಿದೆ. 
ದೇವ ಮಾರ್ಗದಲ್ಲಿ ಮಾಡುವ ಯುದ್ಧದಲ್ಲಿ ಮುಸ್ಲಿಮ್‌ ಯೋಧರ ಕುದುರೆಗಳ ಓಡಾಟವಾಗಲಿ ಅವರು ಸತ್ಕನಿಷೇಧಿಗಳ 
ಯಾವುದಾದ ರೊಂದು ಸಮೂಹದ ಮೇಲೆ ನಡೆಸುವ ಧಾಳಿಯಾಗಲಿ, ಮಾನವನು ಅಲ್ಲಾಹನಿಗೆ ಕೃತಫ್ಲುನಾಗಿರುವನೆಂಬುದಕ್ಕೆ 
ಯಾವ ರೀತಿಯಲ್ಲೂ ಪುರಾವೆಯಲ್ಲ. ಹಾಗೆಯೇ ಈ ಸೂಕ್ತದ ಅನಂತರವಿರುವ, ತಾನು ಕೃತಫ್ಲಾನೆಂಬುದಕ್ಕೆ ಸ್ವತಃ “ಮಾನವನೇ 
ಸಾಕ್ಟಿಯಾಗಿದ್ದಾನೆ ಮತ್ತು ಅವನು ಧನಕನಕಗಳ ಅತಿಯಾದ ವ್ಯಾಮೋಹದಲ್ಲಿ ಸಿಲುಕಿದ್ದಾನೆ ಎಂಬ ಮಾತುಗಳು ಕೂಡಾ 
ದೇವಮಾರ್ಗದಲ್ಲಿ ಹೋರಾಡಲು ಹೊರಟಿರುವವರಿಗೆ ಅನ್ವಯವಾಗುವುದಿಲ್ಲ. ಅದುದರಿಂದ ಈ ಅಧ್ಯಾಯದ, ಆರಂಭದ ಐದು 
ಸೂಕ್ತಗಳಲ್ಲಿ ಹಾಕಿರುವ .7ہ‎ ಆ ಕಾಲದಲ್ಲಿ, ಅರೇಬಿಯಾದಲ್ಲಿ ವ್ಯಾಪಕವಾಗಿ ಹರಡಿದ್ದ ಹಿಂಸೆ, ದರೋಡೆ ಮತ್ತು 
ರಕ್ತಪಾತಗಳನ್ನೇ ಸೂಚಿಸುತ್ತದೆಂಬುದನ್ನು ಒಪ್ಪಲೇ ಬೇಕಾಗುತ್ತದೆ. ಅಜ್ಞಾನ ಕಾಲದಲ್ಲಿ ರಾತ್ರಿ ಎಂಬುದು ಅತ್ಯಂತ ಅಪಾಯಕಾರಿ 
ಯಾಗಿರುತ್ತಿತ್ತು. ರಾತ್ರಿ ವೇಳೆ ಪ್ರತಿಯೊಂದು ಊರಿನ ಮತ್ತು ಗೋತ್ರದ ಜನರಿಗೆ ತಮ್ಮ ಮೇಲೆ ಯಾವ - ಸಮಯದಲ್ಲಿ 
ಯಾವ ಶತ್ರುಗಳು ಆಕ್ರಮಣ ನಡೆಸಲು ಬರುತ್ತಾರೋ ಎಂಬ ಭೀತಿ ಇರುತ್ತಿತ್ತು. ಹಗಲಿನ ಬೆಳಕನ್ನು ಕಂಡ ಮೇಲೆ ಅವರಿಗೆ 

ಲ್ಸ ನೆಮ್ಮದಿಯುಂಟಾಗಿ ಹೇಗೂ ರಾತ್ರಿ ಕ್ಲೇಮದಿಂದ ಕಳೆಯಿತೆಂದು ಸಮಾಧಾನ ಪಡುತ್ತಿದ್ದರು. ಅಲ್ಲಿ ಗೋತ್ರ-ಗೋತ್ರಗಳೆ 
ಸಡುವೆ ಪ್ರತೀಕಾರದ ಯುದ್ದಗಳು ನಡೆಯುತ್ತಿದ್ದುದು ಮಾತ್ರವಲ್ಲ ವಿವಿಧ ಗೋತ್ರಗಳು ಇನ್ನೊಬ್ಬರ ಸಂಪತ್ತನ್ನೂ ಜಾನುವಾರು 
ಗಳನ್ನೂ ದೋಚಲಿಕ್ಕಾಗಿ ಮತ್ತು ಅವರ ಹೆಂಗಸರನ್ನೂ ಮಕ್ಕಳನ್ನೂ ಗುಲಾಮರಾಗಿ ಮಾಡಿಕೊಳ್ಳಲಿಕ್ಕಾಗಿ ಕೊಡಾ ಪರಸ್ಪರರ 
ಮೇಲೆ ಧಾಳಿಗಳನ್ನು ನಡೆಸುತ್ತಿದ್ದರು. ಸಾಮಾನ್ಯವಾಗಿ ಕುದುರೆಗಳ ಮೇಲೆ ಸವಾರಿ ಮಾಡಿಕೊಂಡು ನಡೆಸಲಾಗುತ್ತಿದ್ದ ಈ ಅಕ್ರಮ, 
ದೌರ್ಜನ್ಯ ಮತ್ತು ಲಟಿಯನ್ನೇ ಇಲ್ಲಿ ಅಲ್ಲಾಹನು, ಮಾನವನು ತನ್ನ ಪ್ರಭುವಿಗೆ ಕೃತಫ್ನನೆಂಬುದಕ್ಕೆ ಪುರಾವೆಯಾಗಿ ಮುಂದಿಟ್ಟ 
ರುವನು. ಅರ್ಥಾತ್‌ ಮಾನವನು, ಯುದ್ಧ, اك‎ ಪಾತ, ದರೋಡೆ, ಲೂಟಿ ಇತ್ಮಾದಿಗಳಿಗಾಗಿ ಉಪಯೋಗಿಸುತ್ತಿರುವ ಶಕ್ತಿಯನ್ನು 
ಅಲ್ಲಾಹನು ಅವನಿಗೆ ಕೊಟ್ಟಿರುವುದು ಇಂತಹ ಕೆಲಸಗಳಿಗಾಗಿ ಅಲ್ಲ. ವಾಸ್ತವದಲ್ಲಿ ಅಲ್ಲಾಹನು ಕೊಟ್ಟಿರುವ ಸಾಧನಗಳನ್ನು 
ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಅವನಿಗೆ ಅತ್ಕಂತ ಅಪ್ರಿಯವಾಗಿರುವ ಅಶಾಂತಿಯನ್ನೇ ಭೂಮಿಯಲ್ಲಿ ಹರಡು ವುದಕ್ಕಾಗಿ 
ಬಳಸಿಕೊಳ್ಳುವುದು ಬಹಳ ದೊಡ್ಡ ಕೃತಫ್ಲೌತೆಯಾಗಿದೆ. 

5. ಅರ್ಥಾತ್‌-ಅವನ ಆತ್ಮವೂ ಇದಕ್ಕೆ ಸಾಕ್ಟಿಯಾಗಿದೆ. ಅವನ ಕರ್ಮಗಳೂ ಇದಕ್ಕೆ ಸಾಕ್ಷಿಯಾಗಿವೆ. ಅನೇಕ ಸತ್ಯನಿಷೇಧಿಗಳು 
ತಮ್ಮ ಕೃತಪ್ನುತೆಯನ್ನು ಬಹಿರಂಗವಾಗಿ ತಮ್ಮ ಬಾಯಿಯಿಂದಲೇ ಘೋಷಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ದೇವನು ಅಸ್ಪಿತ್ವದಲ್ಲೇ 
ಇಲ್ಲವೆಂದ ಮೇಲೆ, ಅವರು ತಮ್ಮ ಮೇಲೆ ಅವನ ಅನುಗ್ರಹಗಳೆ ಯಣವಿದೆ ಎಂದಾಗಲಿ, ಅವನಿಗೆ ಕೃತಜ್ಞರಾಗಿರುವುದು 
ತಮ್ಮ ಕರ್ತವ್ಯವೆಂದಾಗಲಿ ಒಪ್ಪುವ ಪ್ರಶ್ನೆಯೇ ಎಲ್ಲಿದೆ? 


ಕಾಂಡ-30 


77 .\ 


1218 ಕುರ್‌ಆನ್‌ ವ್ಯಾಖ್ಯಾನ 


6. ಮೂಲದಲ್ಲಿ 'ವಇನ್ನಹೂ: ಲಿಹುಬ್ಬಿಲ್‌ ಖೈರಿ ಲಶದೀದ್‌' ಎಂಬ ಪದಗಳಿವೆ. ಇದರ 'ಶಬ್ದಾರ್ಥ 'ಅವರು 
ಖೈರ್‌ನ ಪ್ರೀತಿಯಲ್ಲಿ ಬಹಳ ಕಠಿಣರಾಗಿದ್ದಾರೆ' ಎಂದಾಗುತ್ತದೆ. ಆದರೆ ಅರಬೀ ಭಾಷೆಯಲ್ಲಿ ಖೈರ್‌ ಎಂಬುದು ಕೇವಲ 
ಒಳಿತು ಅಥವಾ ಸತ್ಕರ್ಮವೆಂಬ ಅರ್ಥಕ್ಕೆ ಮಾತ್ರ ಸೀಮಿತವಾಗಿರುವ ಪದವಲ್ಲ. ಸಂಪತ್ತು ಎಂಬ ಅರ್ಥದಲ್ಲೂ ಈ 
ಪದ ಪ್ರಯೋಗವಾಗುತ್ತದೆ. (ನೋಡಿರಿ ಅಲ್‌ ಬಕರಃ: 180) 'ಖೈರ್‌' ಎಂಬ ಪದವು ಎಲ್ಲೆಲ್ಲಿ ಒಳಿತೆಂಬ ಅರ್ಥದಲ್ಲಿದೆ 
ಮತ್ತು ಎಲ್ಲೆಲ್ಲಿ ಧನ ಸಂಪತ್ತುಗಳ ಅರ್ಥದಲ್ಲಿದೆ' ಎಂಬುದು : ಮಾತಿನ ಸಲದರ್ಭ ಸನ್ನಿವೇಶಗಳಿಂದಲೇ ತಿಳಿದು ಬರುತ್ತದೆ. 
ಇಲ್ಲಿ ಈ ಪದವು ಧನ ಸಂಪತ್ತುಗೆಳೆಂಬ ಅರ್ಥದಲ್ಲಿದೆಯೇ ಹೊರತು 'ಒಳಿತು ಎರಬ ಅರ್ಥದಲ್ಲಿಲ್ಲ ಎಂಬುದು ಈ 
ಸೂಕ್ತದ ಹಿನ್ನೆಲೆ ಮತ್ತು ಸನ್ನಿವೇಶದಿಂದ ತಾನಾಗಿಯೇ ವ್ಯಕ್ತವಾಗುತ್ತದೆ. 

7. ಅರ್ಥಾತ್‌- ಸತ್ತು ಹೋದ ಮಾನವರು ಎಲ್ಲಿ ಯಾವ ರೂಪದಲ್ಲಿ ಬಿದ್ದು ಸಕೊಂಡಿದ್ದರೂ ಅಲ್ಲಿಂದ ಜೀವಂತ ಮಾನವರ 
ರೂಪದಲ್ಲಿ ಎಬ್ಬಿಸಿ ನಲ್ಲಿ )್ಲಿಸಲಾಗುವುದು. 

8. ಅರ್ಥಾತ್‌- ಮನದೊಳಗೆ ಅಡಗಿರುವ ಇಚ್ಛೆಗಳು, ಸಂಕಲ್ಪಗಳು, ಇಂಗಿತಗಳು, ಉದ್ದೇಶಗಳು ಮತ್ತು ಬಾಹ್ಯ 
'ಕರ್ಮೆಗಳ ಹಿಂದೆ 'ಅಡಗಿರುವ ಆಂತರಿಕ: ಪ್ರೇರಕಗಳು ಇವೆಲ್ಲವನ್ನೂ ' ಅಂದು" ತೆರೆದು ಮುಂದಿಟ್ಟು - ಬಿಡಲಾಗುವುದು 
ಮತ್ತು ಅವುಗಳ ಬಗ್ಗೆ ತನಿಖೆ ನಡೆಸಿ ಒಳಿತು ಹಾಗೂ ಕೆಡುಕುಗಳನ್ನು ಪ್ರತ್ಕೇಕಿಸಲಾಗುವುದು. ಅಂದರೆ ತೀರ್ಮಾನವನ್ನು, 
ಒಬ್ಬ' 'ವ್ಯಕ್ತಿ. 'ಕಾರ್ಯತಃ ಏನು "ಮಾಡಿದನೆಂದು ಕೇವಲ ಅವನ نت‎ ಕೈತ್ಯವನ್ನು ನೋಡಿ ಮಾಡಲಾಗದು. ಇದರ 
ಬದಲು ಮನಸ್ಸಿನೊಳಗೆ ಅಡಗಿರುವ ರಹಸ್ಕಗಳನ್ನೂ ಹೊರಕ್ಕೆ ಎಳೆದು ಮನುಷ್ಠನು ಯಾವ ಕೆಲಸವನ್ನು ಯಾವ 
ಉದ್ದೇಶದಿಂದ ಯಾವ ಸಂಕಲ್ಪದೊಂದಿಗೆ ಮಾಡಿದ್ದನೆಂಬುದನ್ನು ನೋಡಲಾಗುವುದು. ಈ ತೀರ್ಮಾನವನ್ನು ಕೇವಲ ಮನಸ್ಸಿನ 
ಇಚ್ಛೆ ಮತ್ತು 'ಸಂಕಲ್ಪಗಳೆ ಕುರಿತು ಅಲ್ಲಾಹನಿಗೆ ಮೊದಲಿಂದಲೇ ಇರುವಂತೆಹ ಜ್ಞಾನದ ಆಧಾರದಲ್ಲಿ ಮಾಡಲಾಗು 
ವುದಿಲ್ಲ, ಬದಲಾಗಿ ಪುನರುತ್ಗಾನ ದಿನ ಈ ರಹಸ್ಯಗಳನ್ನೆಲ್ಲ ಬಿಚ್ಚಿ ಬಹಿರಂಗವಾಗಿ ಪ್ರದರ್ಶಿಸಿ ಬಿಡಲಾಗುವುದು ಮತ್ತು 
ತೆರೆದ ನ್ಯಾಯಾಲಯದಲ್ಲಿ" ಅವುಗಳ ತನಿಖೆ ನಡೆಸಿ ಅವುಗಳಲ್ಲಿ ಒಳಿತು ಏನಿತ್ತು ಕೆಡುಕು ಏನಿತ್ತು ಎಂಬುದನ್ನು ತೋರಿಸಿ 
ಕೊಡಲಾಗುವುದು. ಇದೇ ವಿಷಯವನ್ನು “ಸೂರಃ ಅತ್ತಾರಿಕ್‌ನಲ್ಲಿ 'ಸುಪ್ತ ರಹಸ್ಯಗಳ ವಿಚಾರಣೆ ನಡೆಯುವ ದಿನ' ಎಂಬ 
ಪದಗಳಲ್ಲಿ ತಿಳಿಸಲಾಗಿದೆ: (ಸೂಕ್ತ-9)- 

" 9. ಅರ್ಥಾತ್‌- ಯಾರು: ಎಂಥವನು ಮತ್ತು ಯಾವ ಶಿಕ್ಷೆ ಅಥವಾ ಪುರಸ್ಕಾರಕ್ಕೆ ಅರ್ಹನೆಂಬುದು ಅವನಿಗೆ 
| 'ಚೆನ್ನಾಗಿ ಗೊತ್ತಿದೆ. 


ಕಾಂಡ-30 


101. ಅಲ್‌ ಕಾರಿಅಃ 1219 


101.. ಅಲ್‌ ಕಾರಿಅಃ) 


ಪರಿಚಯ 
ಹೆಸರು 
'ಅಲ್‌ ಕಾರಿಅ? ಎಂಬ ಪ್ರಥಮ ಪದವನ್ನು ಇದರ ಹೆಸರೆಂದು ಸಾರಲಾಗಿದೆ. ಇದು ಹೆಸರು ಮಾತ್ರವಾಗಿರದೆ ಇದರಲ್ಲಿರುವ 
ವಿಷಯದನಶೀರ್ಷಿಕೆಯೂ ಆಗಿದೆ. ಏಕೆಂದರೆ, ಇದರಲ್ಲಿ ಪುನರುತ್ನಾನ ದಿನದ ವಿಷಯವನ್ನೇ ಚರ್ಚಿಸಲಾಗಿದೆ. 


ಅವತೀರ್ಣ ಕಾಲ \ 
ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೆಂಬ ಬಗ್ಗೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ; - ಜಿದರಲ್ಲಿ ರುವ موودموت‎ 
ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದೆಂದು ತಿಳಿಯುತ್ತದೆ. : 


ಚರ್ಚಾ ವಿಷಯಗಳು 


ಪುನರುತ್ನಾನ ಮತ್ತು ಪರಲೋಕವೇ ಇದರ_ ಮುಖ್ಯ ವಿಷಯ. ಇದರಲ್ಲಿ ಪ್ರಥಮವಾಗಿ, "ಮಹಾ ದುರಂತ! ಆ; 
ಮಹಾ ದುರಂತವೇನು? ಆ ಮಹಾ ದುರಂತವೇನೆಂದು ನಿಮಗೇನು ಗೊತ್ತು?" ಎಂದು ಹೇಳಿ' ಜನರು ಬೆಚ್ಚಿ ಬೀಳುವಂತೆ 
ಮಾಡಲಾಗಿದೆ. ಹೀಗೆ ಶ್ರೋತೃಗಳನ್ನು ಯಾವುದೋ ಒಂದು ಭಯಾನಕ ಘಟನೆ ಸಂಭವಿಸಲಿದೆಯೆಂಬ ಸುದ್ದಿಯನ್ನು 
ಕೇಳಲು ಸನ್ನದ್ಧಗೊಳಿಸಿದ ಬಳಿಕ, ಎರಡು ನುಡಿಗಳಲ್ಲಿ ಅವರ ಮುಂದೆ ಪುನರುತ್ಥಾನ ದಿನದ ಅವಸ್ಥೆಯನ್ನು ಚಿತ್ರಿಸಲಾಗಿದೆ, 
ಅಂದು ಜನರು ಗಾಬರಿಗೊಂಡು, ಬೆಳಕಿನ ಮೇಲೆ ಎರಗುವ ಹಾತೆಗಳು ದಿಕ್ಕು ಪಾಲಾಗಿರುವಂತೆ, ಎಲ್ಲೆಂದರಲ್ಲಿ 
ಓಡುತ್ತಾ ಅಲೆಯುತ್ತಾ ಇರುವರು ಮತ್ತು ಪರ್ವತಗಳು ತಮ್ಮ ಸ್ಥಾನಗಳಿಂದ ಕೀಳಲ್ಪಡುವುವು ಅವುಗಳು ತಮ್ಮ: 


ಬಿಗಿತವನ್ನು ಕಳೆದುಕೊಂಡು ಹಿಂಜಿದ ಉಣ್ಣೆಯಂತಾಗಿ ಬಿಡುವುವು ಎಂದು ಹೇಳಲಾಗಿದೆ. ಅನಂತರ- ಪರಲೋಕದಲ್ಲಿ 
ನೀಡಲಾಗುವ ತೀರ್ಪು, ಯಾರ ಸತ್ಯರ್ಮಗಳು ದುಷ್ಕರ್ಮಗಳಿಗಿಂತ ಭಾರವಾಗಿವೆ ಮತ್ತು ಯಾರ ಸತ್ಯರ್ಮಗಳು' 
ದುಷ್ಕರ್ಮಗಳಿಗಿಂತ ಹಗುರವಾಗಿವೆ ಎಂಬುದನ್ನು ಅವಲಂಬಿಸಿಕೊಂಡಿರುವುದು. ಮೊದಲನೆಯ ವಿಧದವರಿಗೆ ಅವರು 
ಸಂತುಷ್ಟರಾಗಿ ಬಿಡುವಷ್ಟು ಸುಖ ಸಂತೋಷಗಳು ಪ್ರಾಪ್ತವಾಗುವುವು ಮತ್ತು ಎರಡನೆಯ وت‎ ಅಗ್ನಿ ತುಂಬಿದ 
ಅಳವಾದ ಹೊಂಡಕ್ಕೆ ಎಸೆದು ಬಿಡಲಾಗುವುದು ಎನ್ನಲಾಗಿದೆ. $ 


1220 - .ಪರ್‌ಆನ್‌ ವ್ಯಾಖ್ಯಾನ 


ಸ 
7 فک‎ ope تا کی‎ 
۴۳ Zk من ص2‎ KBs PE 


ثّ ಸೂಯಿ‏ 5 
ما ಮರ‏ کا ہد ۰ 


ಸಮಾರು ಸ‏ ہے 
ಭ್‌ ' "7 ರುಕೂಆ್‌-1‏ 
ಪರಮ” ದಯಾಮಯನೂ ಕರುಣಾನಿಧಿಯೂ' ಆದ' ಅಲ್ಲಾ; ಹನ ನಾಮದಿಂದ‏ 

; VE il ಮಹಾ ದುರಂತ! ಏನದು ಮಹಾ: "ದುರೆಂತ? ಆ ಮಹಾ ದುರಂತವೇಸೆಂದು ನಿಮಗೇನು ಗೊತ್ತು: ? 
| ಅಂದು ಜನರು ಚದರಿದ ಹಾತೆಗಳಂತಾಗುವರು ಮತ್ತು ಪರ್ವತಗಳು. ಬಣ್ಣ. ಬಣ್ಣದ ಹಿಂಜಿದ; :ಉಣ್ಣೆಯಂತಾಗಿ 
ಬಿಡುವುದು. 3 ,ತರುವಾಯಕ್‌- ಯಾರ, ತೊಕದ- ತಟ್ಟೆಗಳು . ಭಾರವಾಗಿರುವುವೋ: ಅವನು ಮನೋಹರವಾದ 
ಸುಖಭೋಗದಲ್ಲಿರುವನು ಮತ್ತು ಯಾರ ತೂಕದ ತಟ್ಟೆ اق‎ ಹಗುರವಾಗಿರುವುವೋ ಅವನ: "ನಿವಾಸವು "ಆಳವಾದ 

ಹೊಂಡವಾಗಿರುವುದು.5 ಅದೇನೆಂದು ನಿಮಗೇನು ಗೊತ್ತು? ಧಗಧಗಿಸುವ ಅಗ್ನಿಯದು." 


1. ಮೂಲದಲ್ಲಿ 'ಕಾರಿಅ' ಎಂಬ ಪದ ಪ್ರಯೋಗವಾಗಿದೆ. ಇದರ کات‎ ರ್ಥ 'ಬಡಿಯುವ ವಸ್ತು' ಎಂದಾಗಿದೆ. 
ಜೋರಾದ ಶಬ್ದ ಬರುವಂತೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವನ್ನು ಬಲವಾಗಿ ಬಡಿಯುವುದಕ್ಕೆ 'ಕರಅಃ' ಎನ್ನುತ್ತಾರೆ. 
'ಈ ಶಬ್ದಾರ್ಥದ ದೃಷ್ಟಿಯಿಂದ 'ಕಾರಿಆ' ಎಂಬ ಪದವನ್ನು ಭಯಾನಕ ದುರಂತ ಮತ್ತು ಭಾರೀ ದೊಡ್ಡ ಎಪತ್ತಿನ ಬಗ್ಗೆ 
ಪ್ರಯೋಗಿಸಲಾಗುತ್ತದೆ. ಉದಾ: ಸೂರಃ ಅರ್ರಆ್‌ದ್‌ನಲ್ಲಿ ಹೀಗೆ ಹೇಳಲಾಗಿದೆ: "ಸತ್ಯವನ್ನು ನಿಷೇಧಿಸಿದವರ ಮೇಲೆ ಅವರ 
ದುಷ್ಟರ್ಮಗಳ ಕಾರಣದಿಂದ ಒಂದಲ್ಲ ಒಂದು ವಿಪತ್ತು ಎರಗುತ್ತಲೇ ಇರುತ್ತದೆ." (ಸೂಕ್ತ- 31) ಆದರೆ ಇಲ್ಲಿ 'ಅಲ್‌ 
ಕಾರಿಅ' ಎಂಬ ಪದವು ಲೋಕಾಂತ್ಕದ ಬಗ್ಗೆ ಪ್ರಯೋಗಗೊಂಡಿದೆ. ಸೂರಃ ಅಲ್‌ ಹಾಕ್ಕಃದಲ್ಲೂ ಲೋಕಾಂತ್ಯ ದಿನವನ್ನು 
ಇದೇ ಹೆಸರಿನಿಂದ ಕರೆಯಲಾಗಿದೆ. (4ನೆಯ ಸೂಕ್ತ) 

2. ಇಲ್ಲಿಯ ತನಕ ಇರುವ ವಿಷಯವು ಪುನರುತ್ನಾನದ ' ಪ್ರಥಮ ಹಂತದ ಕುರಿತಾಗಿದೆ. ಅರ್ಥಾತ್‌- ಜಗತ್ತಿನ 
ಸಂಪೂರ್ಣ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತಗೊಳಿಸಿ ಬಿಡುವಂತಹ ಆ ಮಹಾ ಅವಘಡ ಸಂಭವಿಸಿದಾಗ ಜನರು ಗಾಬರಿಗೊಂಡು 
ಬೆಳಕಿನ ಮೇಲೆ ಬೀಳಲು ಬರುವ ಹಾತೆಗಳು ದಿಕ್ಕಿಲ್ಲದೆ ಅಲ್ಲಲ್ಲಿ ಚದರಿಕೊಂಡಿರುವಂತೆ ಓಡುತ್ತಿರುವರು. ಪರ್ವತಗಳು 
ಹಿಂಜಿದ ಬಣ್ಣ ಬಣ್ಣದ ಉಣ್ಣೆಯಂತೆ ಹಾರಾಡತೊಡಗುವುವು. ಪರ್ವತಗಳ ಬಣ್ಣಗಳು ಬೇರೆ 'ಬೇರೆಯಾಗಿರುವುದರಿಂದ 
ಅವುಗಳನ್ನು ಬಣ್ಣ ಬಣ್ಣದ ಉಣ್ಣೆಗೆ ಹೋಲಿಸಲಾಗಿದೆ. ; 


ಕಾಂಡ-30 


101, ಅಲ್‌ وت‎ 1221: 


3. ಇಲ್ಲಿಂದ ಪುನರುತ್ಥಾನದ ಎರಡನೆಯ ಹಂತದ ಪ್ರಸ್ತಾಪ ಆರಂಭವಾಗುತ್ತದೆ. ಆಗ ಜನರು ಪನಃ ಸಜೀವಗೊಂಡು 
ಅಲ್ಲಾಹನ ನ್ಯಾಯಾಲಯದ ಮುಂದೆ ಹಾಜರಾಗುವರು. 

4. ಮೂಲದಲ್ಲಿ 'ಮವಾಮೀನ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದು 'ಮೌಯೂನ್‌ ಎಂಬ ಪದದ ಬಹುವಚನವೂ 
ಆಗಿರಬಹುದು ಅಥವಾ 'ಮೂರುಾನ್‌' ಎಂಬುದರ ಬಹುವಚನವೂ ಅಗಿರಬಹುದು. ಇದನ್ನು 'ಮೌರುೂನ್‌'ನ ಬಹುವಚನವೆಂದು 
ತೆಗೆದುಕೊಂಡರೆ, ಮವಾಯೀನ್‌ ಎಂಬುದರ ಅರ್ಥ- ಅಲ್ಲಾಹನ ದೃಷ್ಟಿಯಲ್ಲಿ ಭಾರವಿರುವ ಕರ್ಮಗಳು ಮತ್ತು ಅವನ ಬಳಿ 
ಬೆಲೆ ಇರುವ ವಸ್ತುಗಳು ಎಂದಾಗುತ್ತದೆ. ಇನ್ನು ಇದನ್ನು 'ಮೊರಾನ್‌'ನ ಬಹುವಚನವೆಂದು ತೆಗೆದುಕೊಂಡರೆ - ಮವಾಮೀನ್‌ 
ಪದದ ಅರ್ಥ- ತಕ್ಕಡಿಯ ತಟ್ಟೆಗಳು ಎಂದಾಗುತ್ತದೆ. ಒಂದನೆಯ ಅರ್ಥ ಪ್ರಕಾರ ಮವಾರೀನ್‌ ;:ಭಾರವೂ. ಹಗುರವೂ 
ಆಗುವುದೆಂದರೆ- ಸತ್ಕರ್ಮಗಳು ದುಷ್ಕರ್ಮಗಳಿಗಿಂತ ಭಾರ ಅಥವಾ ಹಗುರವಾಗುವುದು. ಏಕೆಂದರೆ ಅಲ್ಲಾಹನ ದೃಷ್ಟಿಯಲ್ಲಿ 
ಸತ್ಯರ್ಮಗಳು ಮಾತ್ರ ಭಾರವೂ ಬೆಲೆಯುಳ್ಳದ್ದೂ ಆಗಿರುತ್ತವೆ. ಎರಡನೆಯ ಅರ್ಥ ಪ್ರಕಾರ ಮವಾಮೀನ್‌ ಭಾರವಾಗುವು 
ದೆಂದರೆ- ಅಲ್ಲಾಹನ ನ್ಯಾಯ ತಕ್ಕಡಿಯಲ್ಲಿ ಸತ್ಸರ್ಮಗಳ ತಟ್ಟೆಯು ' ದುಷ್ಕರ್ಮಗಳೆ. ತಟ್ಟೆಗಿಂತ' ಭಾರವಾಗಿರುವುದು: ಅವು 
ಹೆಗುರವಾಗುವುದೆಂದರೆ ಸತ್ಸರ್ಮಗಳ ತಟ್ಟೆಯು ಮಷ್ಯರ್ಮಗಳ `ತಟ್ಟೆಗಿಂತ ಹಗುರವಾಗಿರುವುದು. -ಇದು ಮಾತ್ರವಲ್ಲದೆ 
ಅರಬೀ ನುಡಿಗಟ್ಟಿನಲ್ಲಿ 'ಮರಖಾನ್‌' ಪದವು ಭಾರ ಎಂಬ ಅರ್ಥದಲ್ಲೂ ಪ್ರಯೋಗವಾಗುತ್ತದೆ. ಈ ಅರ್ಥದ ದೃಷ್ಟಿಯಿಂದ 


ತೂಕವು ಭಾರವೂ ಹಗುರವೂ ಆಗುವುದೆಂದರೆ ಸತ್ಕರ್ಮಗೆಳ ಭಾರವು ಹೆಚ್ಚು ಅಥವಾ ಕಡಿಮೆಯಾಗಿರುವುದು ಎಂದಾಗುತ್ತದೆ. 
ಏನಿದ್ದರೂ 'ಮೊೂರುಾನ್‌' ಎಂಬ ಅರ್ಥದಲ್ಲಿ ತೆಗೆದುಕೊಂಡರೂ 'ವರುನ್‌" ಎಂಬ ಅರ್ಥದಲ್ಲಿ ತೆಗೆದುಕೊ೦ಡೆರೂ ಕಾತ್ಸರ್ಯ 
ಒಂದೇ ಆಗಿರುತ್ತದೆ. ಅದೇನೆಂದರೆ- ದೇವ ನ್ಯಾಯಾಲಯದಲ್ಲಿ ತೀರ್ಮಾನವು, ಮಾನವನು ತಂದಿರುವ ಕರ್ಮಗಳ ಬಂಡವಾಳವು 
ಭಾರವುಳ್ಳದ್ದೋ ಅಲ್ಲವೋ ಅಥವಾ ಅವನ ಸತ್ಕರ್ಮಗಳ ಭಾರವು ದುಷ್ಕರ್ಮಗಳಿಗಿಂತ ಹೆಚ್ಚಾಗಿದೆಯೋ ಕಡಿಮೆಯಾಗಿದೆಯೋ 
ಎಂಬ ಆಧಾರದಲ್ಲಿರುವುದು. ಈ ವಿಷಯವು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದ್ದು ಅವುಗಳನ್ನೂ ನೋಡಿಕೊಂಡರೆ 
ಇದರ ಅರ್ಥ ಪೂರ್ಣವಾಗಿ ಸ್ಪಷ್ಟವಾಗುತ್ತದೆ. (ನೋಡಿರಿ; ಅಲ್‌ ಅಲ್‌ರಾಫ್‌: 89, ಅಲ್‌ ಕಹ್ಸ್‌: 104, 105, ಅಲ್‌ 
ಅಂಬಿಯಾ: 47) ಈ ಸೂಕ್ತಗಳಿಂದ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ- ದೇವ ಧಿಕ್ಕಾರ ಮತ್ತು ಸತ್ಯನಿಷೇಧವು ಸ್ವಯಂ | 


ಎಷ್ಟು ದೊಡ್ಡ ದೋಷವೆಂದರೆ ' ಅದು ಪಾಪಗಳ ತಟ್ಟೆಯನ್ನು ಜಗ್ಗಿಸಿ ಬಿಡುವುದು ಮತ್ತು ಸತ್ಕ ೈನಿಷೇಧಿಯ ಯಾವ ಪುಣ್ಮ 
ಕಾರ್ಯವೂ ಅವನ ಸತ್ಸರ್ಮಗಳ ತಟ್ಟೆಯನ್ನು ಭಾರಗೊಳಿಸುವಷ್ಟು 'ಶಕ್ತವಾಗಿರಲಾರದು. ಅತ್ತ ಸತ್ತ ವಿಶ್ವಾಸಿಯ ತಟ್ಟೆಯಲ್ಲಿ |" 


ಈಮಾನಿನ (ಸತ್ಮವಿಶ್ವಾಸದ) ಭಾರವೂ' ಇರುವುದ್ದು ಅದರೊಂದಿಗೆ ಅವನು ಭೂಲೋಕದಲ್ಲಿ ಮಾಡಿದ ಸತೃರ್ಮಗಳ' ಭಾರವೂ: |' 


ಇರುವುದು. ಇತ್ತ, ಅವನು ಮಾಡಿರಬಹುದಾದ ಪಾಪಗಳನ್ನು ಪಾಪದ ತಟ್ಟೆಯಲ್ಲಿ ಇಡಲಾಗುವುದು ಮತ್ತು 'ಅವನ ಪುಣ್ಯ ಗಳ 
ತಟ್ಟೆ ಭಾರವೋ ಪಾಪಗಳ ತಟ್ಟೆ ಭಾರವೋ ಎಂದು ನೋಡಲಾಗುವುದು. | 

5. ಮೂಲದಲ್ಲಿ 'ಉಮ್ಮು: ಹೂ ಹಾವಿಯಃ' (ಹಾನಿಯ ಅವನ ತಾಯಿಯಾಗಿರುವುದು) ಎಂಬ `ಫದಗಳು و‎ ಪ್ರಯೋಗವಾಗಿನೆ. 
ಯಾವುದಾದರೊಂದು ವಸ್ತು ಬೀಳುವ ಆಳವಾದ ಹೊಂಡಕ್ಕೆ 'ಹಾವಿಯ? ಎನ್ನುತ್ತಾರೆ. ನರಕವನ್ನು ಹಾವಿಯಃ ಎಂಬ ಹೆಸರಿನಿಂದ 
ಕರೆದಿರುವುದೇಕೆಂದರೆ- ಅದು ಬಹಳ ಆಳವಾಗಿರುವುದು ಮತ್ತು ನರಕವಾಸಿಗಳನ್ನು ಅದರೊಳಕ್ಕೆ ಎಸೆದು ಬಿಡಲಾಗುವುದು. ಇನ್ನು 
ನರಕವು ತಾಯಿಯಾಗಿರುವುದು ಎಂಬುದರ ತಾತ್ವರ್ಯವೇನೆಂದರೆ- ಮಗುವಿನ ಪಾಲಿಗೆ ತಾಯಿಯ ಮಡಿಲೇ ಆಶ್ರಯವಾಗಿರುವಂತೆ 
ಪರಲೋಕದಲ್ಲಿ ನರಕವಾಸಿಗಳ ಹಾಲಿಗೆ ನರಕ ಮಾತ್ರವೇ ಆಶ್ರಯವಾಗಿರುವುದು. 

6. ಅರ್ಥಾತ್‌- ಅದು ಒಂದು ಅತಂತ ಆಳೆವಾದ ಕಂದಕವಾಗಿರುವುದು ಮಾತ್ರವಲ್ಲ ಧಗಧಗಿಸುವ ಅಗ್ನಿಯಿಂದಲೂ 
ತುಂಬಿರುವುದು. 


ಕಾಂಡ-30 


یی ۔ ಕುರ್‌ಆನ್‌‏ ۱ .122 


(102. ಅತ್ತ ಕಾಸುರ್‌ 


| ಪರಿಚಯ 
ಹೆಸರು 
ಪ್ರಥಮ ಸೂಕ್ತದ 'ಅತ್ತಕಾಸುರ್‌' ಎಂಬ ಪದವನ್ನು ಈ “ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

, ಎಲ್ಲ ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಇದು ಮಕ್ಕಾದಲ್ಲಿ : ಅವತೀರ್ಣವಾದ ಅಧ್ಯಾಯವಾಗಿದೆಯೆಂದು ಅಬೂ 
“ಹೆಯ್ಕಾನ್‌(ರ) ಮತ್ತು ಶೌಕಾನೀ(ರ) ಹೇಳುತ್ತಾರೆ. ಇಮಾಮ್‌ ಸುಯೂತಿಯವರ ಪ್ರಕಾರ ಇದು ಮಕ್ಕಾದಲ್ಲಿ ಅವತೀರ್ಣ 
ವಾಯಿತೆಂಬ ಅಭಿಪ್ರಾಯವೇ ಅತಿ ಹೆಚ್ಚು ಪ್ರಸಿದ್ಧವಾಗಿದೆ. ಆದರೆ ಕೆಲವು ವರದಿಗಳಲ್ಲಿ ಇದು ಅವತೀರ್ಣವಾದುದು 
ಮದೀನಾದಲ್ಲಿ ಎಂದೂ ಹೇಳಲಾಗಿದೆ. ನಮ್ಮ ದೃಷ್ಟಿಯಲ್ಲಿ ಇದು ಮಕ್ಕಾದಲ್ಲಿ ಅವತೀರ್ಣವಾದ ಅಧ್ಯಾಯವಾಗಿರುವುದು 
"ಮಾತ್ರವಲ್ಲ ಇದರಲ್ಲಿರುವ ವಿಷಯಗಳು ಮತ್ತು ಇದರ ಶೈಲಿಯು ಇದು ಮಕ್ಕಾದ ಆರಂಭಿಕ ಕಾಲ ಘಟ್ಟದಲ್ಲಿ 
.ಅವತೀರ್ಣವಾದ ಅಧ್ಯಾಯಗಳ ಪೈಕಿ ಒಂದಾಗಿದೆ 'ಎಂಬುದನ್ನು , ಸೂಚಿಸುತ್ತದೆ. 


'ಚರ್ಚಾ ವಿಷಯಗಳು 


ಇದರಲ್ಲಿ ಜನರಿಗೆ ಅತಿಯಾದ ಲೌಕಿಕ ವ್ಯಾಮೋಹದ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಈ ಲೌಕಕ 
'ಫ್ಯಾಮೋಹದಿಂದಾಗಿಯೇ ಜನರು, ಸಾಯುವವರೆಗೂ, ಧನ-ಸಂಪತ್ತು ಲೌಕಿಕ ಲಾಭಗಳು, ಸುಖ ಭೋಗಗಳು ಅಧಿಕಾರ 
"ಹಾಗೂ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡುತ್ತಲಿರುತ್ತಾರೆ. ಈ ವಿಷಯಗಳಲ್ಲಿ ತಾವು ಇತರರಿಗಿಂತ 


ಮುಂದಿರಬೇಕೆಂಬ ಛಲದಲ್ಲಿರುತ್ತಾರೆ. ಇದೇ ವಸ್ತುಗಳನ್ನು ತಾವು ಗಳಿಸಿದ್ದರ ಬಗ್ಗೆ ಅಭಿಮಾನ ಪಡುತ್ತಲಿರುತ್ತಾರೆ. ಈ 
'ಒಂದು ಚಿಂತೆಯಲ್ಲಿ” ಅವರು ಎಷ್ಟು ಮಗ್ನರಾಗಿ ಬಿಟ್ಟರುವರೆಂದರೆ, ಇದಕ್ಕಿಂತ ಉನ್ನತವಾದ ಬೇರಾವುದೇ ವಸ್ತುವಿನ 
ಕಡೆಗೆ ಗಮನಹರಿಸುವ ಪ್ರಜ್ಞೆಯೇ ಅವರಿಗಿರುವುದಿಲ್ಲ. ಇಲ್ಲಿ ಈ ಪ್ರವೃತ್ತಿಯ ದುಷ್ಪರಿಣಾಮದ ಬಗ್ಗೆ ಜನರಿಗೆ ಎಚ್ಚರಿಕೆ 
ನೀಡುತ್ತಾ, ನೀವು ನಿಶ್ಚಿಂತರಾಗಿ ಸಂಗ್ರಹಿಸುತ್ತಿರುವ ಈ ಅನುಗ್ರಹಗಳು ಕೇವಲ ಅನುಗ್ರಹಗಳಾಗಿರದೆ ನಿಜವಾಗಿ ನಿಮ್ಮ 
'ಪರೀಕ್ಸಿಯ ಸಾಧನಗಳಾಗಿವೆ. ಈ ಪೈಕಿ ಪ್ರತಿಯೊಂದು ಅನುಗ್ರಹದ ಬಗ್ಗೆಯೂ ಪರಲೋಕದಲ್ಲಿ ನಿಮ್ಮೊಡನೆ ವಿಚಾರಣೆ 
"ನಡೆಯಲಿದೆ ಎಂದು ತಿಳಿಸಲಾಗಿದೆ. 


102; ಅತ್ತಕಾಸುರ್‌ '., k . 1223 


eit Jb‏ کرک گنازی فا رگا 
٢‏ توق ف HOE‏ 7+ +۳ 2 20 4 
7 ہب شش شش ےی 


(02. ಅತ್ತ ಕಾಸುರ್‌, 


: 1 90 - شی ری رہ ٹکٹ‎ | 
ಸೂಕ್ತಗಳು8 ججو ٹج کے ائے ےا ہے‎ “ಬುಲ್‌! 1 
سو‎ ದಯಾಮುಯನೂ ಕರುಣಾನಿಧಿಯೂ ಆದೆ. ಅಲ್ಲಾಹನ ' ನಾಮದಿರಿದ. ٣ 
۔(8:ل) ۔‎ ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ "ಅಧಿಕವಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಆನಾ 
ಒಳಪಡಿಸಿ ಬಿಟ್ಟಿದೆ.' ಕೊನೆಗೆ (ಇದೇ ಚಿಂತೆಯಲ್ಲಿ) ನೀವು ಗೋರಿಯ ಅಂಚನ್ನು ತಲಪುತ್ತೀರಿ.? ಖಂಡಿತ ಅಲ್ಲ, 
ಸದ್ಯವೇ ನಿಮಗೆ:"ತಿಳಿಯಲಿದೆ3 ಇನ್ನೂ (ಕೇಳಿರಿ) ಖಂಡಿತ ಅಲ್ಲ,” ಸದ್ಯವೇ ನಿಮಗೆ 0 ಖಂ 7 
ಅಲ್ಲ, ನೀವು ಖಚಿತ ಜ್ಞಾನದ ಆಧಾರದಲ್ಲಿ (ಈ ಪ್ರವೃತ್ತಿಯ ಪರಿಣಾಮವನ್ನು) ತಿಂಧಿರುತ್ತಿದ್ದರೆ! (ನಿಮ್ಮ ವರ್ತನೆ' 
ಜೀಗಿರುತ್ತಿ; ರಲಿಲ್ಲ.).ನೀವು. ನರಕವನ್ನು ಕಂಡೇ -ಶೀರುವಿರಿ. ಇನ್ನೂ. (ಕೇಳಿರಿ) ನೀವು ಸಂಪೂರ್ಣ ಅರಿವಿನೊಂದಿಗೆ: 3 
ಆದನ್ನು. ನೋಡುವಿರಿ. ಆ ಬಳಿಕ ಖಂಡಿತವಾಗಿಯೂ ಈ. ಅನುಗ್ರಹಗಳ. ಬಗ್ಗೆ ನೀವು ಪ್ರಶ್ನಿಸಲ್ಪಡುವಿರಿ.* |." 


1. ಮೂಲದಲ್ಲಿ 'ಅಲ್‌ಹಾಕುಮುತ್ತಕಾಸುರ್‌' ಎನ್ನಲಾಗಿದೆ. 'ಅರ್‌ಹಾಕುಮ್‌' ಎಂಬುದು, 'ಲಹ್ಸ್‌' ಎಂಬ' ಮೂಲದಿಂದ, 
ಮೂಡಿದೆ, ಅದರ ಮೂಲ ಅರ್ಥ ಅನಾಸ್ಲೆ ಎಂದಾಗಿದೆ: ಆದರೆ ಒಬ್ಬ ವ್ಯಕ್ತ ಇತರೆಲ್ಲ ಮಹತ್ಯೆದ ಚಟಸವಟಿಕೆಗಳನ್ನು' 
ಕಡಿಗಣಿಸುವಷ್ಟರ ಮಟ್ಟಿಗೆ ಯಾವುದಾದರೂ. ಓಂದು ಚಟುವಟಿಕೆಯಲ್ಲಿ ಆಸಕ್ತಿ ತೋರಿ, ಅದರಲ್ಲೇ, ಮಗ್ಗ: ನಾಗಿ ಬಿಟ್ಟರೆ ಅಂತಹ 
ಪ್ರತಿಯೊಂದು ಚಟುವಟಿಕೆಯ ಬಗ್ಗೆ ಅರಬೀ ಭಾನೆಯಲ್ಲಿ ಈ ಫದನನ್ನು” . . ಪ್ರಯೋಗಿಸಲಾಗುತ್ತದೆ. 'ಈ , ಮೂಲದಿಂದ 
ಹೊರಡುವ 'ಅಲ್‌ಹಾಕುಮ್‌' "ಪದದ. ಅರ್ಥ ಯಾವುದೋ ಲಹ್ವ್‌ ಚಟುವಟಿಕೆಯು” "ನಿಮ್ಮನ್ನು ತನ್ನೊಃ لن‎ 23 ಆನವಾಗಿಟ್ಟಿದ್ದು, 
ಅದರಿಂದಾಗಿ ನಿಮಗೇಗ ಅದಕ್ಕಿ 30ہ‎ ಮಹತ್ವದ ಕೆಲಸಗಳ ಬಗ್ಗೆ ಯಾವ ಬೋಧವೂ, ಉಳಿದಿಲ್ಲ ಎಂದಾಗುತ್ತದೆ. یں‎ 
ಎಂಬುದರ ' ಮೂಲ, یں وو‎ ಎಂಬುದಾಗಿದೆ. ಇದಕ್ಕೆ .ಮೂರು ಅರ್ಥಗಳಿವೆ... 1) ಮನುಷ್ಯನು ಗರಿಷ್ಠ 
ಪ್ರಮಾಣದಲ್ಲಿ (ುಖ'. ಸಂಪತ್ತು ಗಳು, ಬಾಹುಳ್ಯ ವನ್ನು ಗಳಿಸಲು ಪ್ರಯತ್ನಿಸುವುದು. 2) ಜನರು ಬಾಹುಳ್ಳವನ್ನು ಪಡೆಯುವ 
ವಿಷಯದಲ್ಲಿ 'ಪರಸ್ಸೆರರನ್ನು ಮೂರಲು ಪ್ರಯತ್ನಿಸುವುದು. 3) ಜನರು ಇತರರೊಂದಿಗೆ ಸ್ಪರ್ಧೆಗಿಳಿದ್ದು..- ತಮಗೆ 'ಇತರರಿಗಿರತ 2 
ಅಧಿಕ ಬಾಹೆಳ್ಳೆ ಪ್ರಾಪ್ಪ ವಿದೆಯೆಂದು ದುರಭಿಮಾನ ಪಡುವುದು: ಆದುದರಿಂದ 'ಅಲ್‌ಹಾಕುಮುತ್ತ ಕಾಸುರ್‌' "ಎಂದರೆ ತಕಾಸುರ್‌ 
ನಿಮ್ಮ ನ್ನು ಎಷ್ಟು ತಲ್ಲಿ ಗ್ಲೀನಗೊಳಿಸಿ . ಬಿಟ್ಟಿದೆ .ಎಂದರೆ "ಇದರ ಗೀಳು ನಿಮ್ಮನ್ನು ಅದಕ್ಕಿ ಲತ ಮಹತ್ಯದ . ಇತರ ವಿಷಯಗಳನ್ನು, 
ಮರೆತು ಬಿಡುವಂತೆ ಮಾಡಿದೆ. ಈ. ಸೂಕ್ತದಲ್ಲಿ ತಕಾಸುರ್‌. ಎಂದರೆ ಯಾವುದರ, ಬಾಹುಳ್ಯ. : ಎಂಬುದ್ದನ್ನಾಗಲಿ ಅಲ್‌ಹಾಕುಮ್‌, 
ಎಂದರೆ ಯಾವುದರ ಬಗೆಗಿನ ಅನಾಸ್ಥೆ ಎಂಬುದನ್ನಾಗಲಿ ಸ್ಪಷ್ಟಪಡಿಸಲ್ಲಾಗಿಲ್ಲ. ಹಾಗೆಯೇ - ಅಲ್‌ಹಾಕುಮ್‌' ನಮ್ಮನ್ನು 
ಅನಾಸ್ಥೆಗೊಳಪಡಿಸಿದೆ) ಎಂಬ 'ನುಡಿಯ کہ‎ ಸಂಬೋಧಿತರು ಯಾರು ಎಂಬುದನ್ನೂ ಏವರಿಸಲಾಗಿಲ್ಲ. ಇಂತಹ ವಿಶದೀಕರಣದ £ 


ಕಾಂಡ-30 


1224. 7: ಕುರ್‌ಆನ್‌ ವ್ಯಾಖ್ಯಾನ 


ಅನುಪಸ್ಥಿತಿಯಿಂದಾಗಿ ಈ ಪದಗಳು ತಮ್ಮ ಅತ್ಯಂತ ವಿಶಾಲ ಅರ್ಥಕ್ಕೆ رہ‎ ಯವಾಗುತ್ತವೆ. ತಕಾಸುರ್‌ನ ಅರ್ಥವು 
ಸೀಮಿತವಾಗಿ ಉಳಿಯುವುದಿಲ್ಲ. ಜಗತ್ತಿನ ಸಕಲ ಲಾಭಗಳನ್ನೂ ಪ್ರಯೋಜನಗಳನ್ನೂ ಭೋಗ ವಸ್ತುಗಳನ್ನೂ ರೋಚಕ ಸಾಧನ 
ಗಳನ್ನೂ ಶಕ್ತಿ ಮತ್ತು ಅಧಿಕಾರಗಳನ್ನೂ ಹೆಚ್ಚು ಹೆಚ್ಚಾಗಿ" ಸಂಪಾದಿಸಿಕೊಳ್ಳಲು ಪ್ರಯತ್ನಿಸುವುದು, ಅವುಗಳ ಸಂಪಾದನೆಯಲ್ಲಿ 
ಪರಸ್ಪರರನ್ನು ಮಾರಿ ಹೋಗಲು ಪ್ರಯತ್ನಿಸುವುದು ಮತ್ತು ತನ್ನ ಬಳಿ ಇತರರಿಗಿಂತ ಹೆಚ್ಚು ಇದೆ ಎಂದು ದುರಭಿಮಾನ 
ಪ್ರಕಟಿಸುವುದು ಇವೆಲ್ಲಾ ಅದರ ಅರ್ಥವ್ಯಾಪ್ತಿಗೆ ಸೇರುತ್ತವೆ. ಇದೇ ರೀತಿಯಲ್ಲಿ 'ಅಲ್‌ಹಾಕುಮ್‌'ನ ಅಭಿಸಂಬೋದಿತರೂ 
ಸೀಮಿತರಾಗಿ ಉಳಿಯುವುದಿಲ್ಲ. ಎಲ್ಲ ಕಾಲದ ಜನರು ವೈಯಕ್ತಿಕವಾಗಿಯೂ ಸಾಮೂಹಿಕ ನೆಲೆಯಲ್ಲಿಯೂ ಇದರ ಅಭಿಸಂಬೋಧಿತ 
ರಾಗುತ್ತಾರೆ. ಹಾಗೆಯೇ 'ಅಲ್‌ಹಾಕುಮುತ್ತಕಾಸುರ್‌' ಎಂಬ ಸೂಕ್ತದಲ್ಲಿ, ತಕಾಸುರ್‌ ಎಂಬುದು ಜನರನ್ನು ತನ್ನಲ್ಲಿ 
ತಲ್ಲೀನಗೊಳಿಸುವ ಮೂಲಕ್ತ ಅವರನ್ನು ಯಾವ ವಸ್ತುವಿನ ಬಗ್ಗೆ ಅನಾಸ್ಥೆಗೆ ಒಳಪಡಿಸಿದೆ ಎ೦ಬುದನ್ನು ವಿವರಿಸಲಾಗಿಲ್ಲವಾದ್ದ 
ರಿಂದ ಇದರ ಅರ್ಥವ್ಯಾಪ್ತಿಯೂ ಬಹಳಷ್ಟು ವಿಶಾಲವಾಗಿ ಬಿಡುತ್ತದೆ. ಇದರ ಅರ್ಥವೇನೆಂದರೆ- ಈ ತಕಾಸುರ್‌ನ ಗೀಳು 
ಜನರನ್ನು ಅದಕ್ಕಿಂತ ಹೆಚ್ಚು ಮಹತ್ವದ ಪ್ರತಿಯೊಂದು ವಸ್ತುವಿನ ಬಗ್ಗೆ ಅನಾಸ್ಸೆಗೆ ಒಳಪಡಿಸಿ ಬಿಟ್ಟಿದೆ. ಅವರು ಅಲ್ಲಾ; ಹನನ್ನು 
ಮರೆತು ಬಿಟ್ಟಿದ್ದಾರೆ, ಪರಲೋಕವನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದಾರೆ. ನೈತಿಕ. ಮಿತಿ ಮೇರೆಗಳನ್ನು ಹಾಗೂ ನೈತಿಕ ಹೊಣೆಗಾರಿಕೆಗಳನ್ನು 
ಕಡೆಗಣಿಸಿದ್ದಾರೆ. ಹಕ್ಕುದಾರರ ಹಕ್ಕುಗಳ ಸಂದಾಯದ ವಿಷಯದಲ್ಲಿ ತಮ್ಮ ಕರ್ತವ್ಯಗಳನ್ನು ಉಪೇಕ್ಲಿಸಿ ಬಿಟ್ಟಿದ್ದಾರೆ. 

2. ಅರ್ಥಾತ್‌- ನೀವು ನಿಮ್ಮ ಇಡೀ ಜೀವಮಾನವನ್ನೇ ಈ ಪ್ರಯತ್ನದಲ್ಲಿ ತೊಡಗಿಸಿ ಬಿಡುತ್ತೀರಿ. ಕೊನೆಯುಸಿರಿನ ತನಕವೂ 
ಈ ಚಿಂತೆಯು ನಿಮ್ಮ ಬೆನ್ನು ಬಿಡುವುದಿಲ್ಲ. 

3. ಅರ್ಥಾತ್‌- ಲೌಕಿಕ ಸಂಪತ್ತಿನ ಈ ಬಾಹುಳ್ಮ ಮೆತ್ತು ಇದರಲ್ಲಿ ಇತರರಿಗಿಂತ ಮುಂದೆ ಸಾಗುವುದೇ ಪ್ರಗತಿ ಮತ್ತು 
ಯಶಸ್ಸೆಂಬ ತಪ್ಪುಧಾರಣೆ ನಿಮಗೆ ಉಂಟಾಗಿ ಬಿಟ್ಟಿದೆ. ವಾಸ್ತವದಲ್ಲಿ ಇದು, ನಿಮ್ಮ ಪ್ರಗತಿ ಮತ್ತು ಯಶಸ್ಸು ಅಲ್ಲವೇ ಅಲ್ಲ. 
ಇದರ ದುಷ್ಪರಿಣಾಮವು ಸದ್ಯದಲ್ಲೇ ನಿಮಗೆ ಕಂಡು ಬರಲಿಜೆ. ಜೀವಮಾನವಿಡೀ ನೀವು ಎಂತಹ ದೊಡ್ಡ ತಪ್ಪನ್ನು 
ಮಾಡುತ್ತಲಿದ್ದಿರಿ ಎಂಬುದನ್ನು ತಿಳಿದು ಕೊಳ್ಳಲಿರುವಿರಿ ಸದ್ಯವೇ ಎಂದರೆ ಪರಲೋಕವೂ ಆಗಿರಬಹುದು, ಏಕೆಂದರೆ 
ಅನಾದಿಯಿಂದ ಅನಂತದ "ವರೆಗಿನ ಸಕಲವನ್ನೂ ಏಕಕಾಲದಲ್ಲಿ ನೋಡುತ್ತಿ ರುವವನ 'ಮಟ್ಟಿಗೆ, ಕೆಲವು ಸಾವಿರ ಅಥವಾ ಕೆಲವು 
وت‎ ವರ್ಷಗಳು ಕೂಡಾ ಕಾಲದ ಒಂದು ಸಣ್ಣ ಭಾಗ ಮಾತ್ರವಾಗಿರುತ್ತದೆ. ಆದರೆ ಇಲ್ಲಿ ಇದರ ಅರ್ಥ ಮರಣವೆಂದೂ 
ಇರಬಹುದು. ಏಕೆಂದರೆ, ಅದಂತು ಯಾವ ಮಾನವನಿಂದಲೂ ಹೆಚ್ಚು ದೂರವಿಲ್ಲ. ಯಾವ ಚಟುವಟಿಕೆಗಳಲ್ಲಿ ತಾನು ತನ್ನ 
ಸಂಪೂರ್ಣ ಜೀವಮಾನವನ್ನು ಕಳೆದೆನೋ ಅವು. ತನ್ನ ಪಾಲಿಗೆ ಸುಖ ಸೌಭಾಗ್ಕದ ಸಾಧನಗಳಾಗಿದ್ದು ಮೋ ಅಥವಾ ತನ್ನ ದುರಂತ 
ಹಾಗೂ ದುರ್ಗತಿಗೆ ಹೇತುವಾಗಿದ್ದುವೋ ಎಂಬುದು ಮನುಷ್ಠನಿಗೆ ತಾನು ಸತ್ತೊಡನೆಯೇ ತಿಳಿದು ಬಿಡುವುದು. 

4. ಈ ವಾಕ್ಕದಲ್ಲಿರುವ, ಆ ಬಳಿಕ ಅಥವಾ ಮತ್ತೆ (ಸುಮ್ಮ) ಎಂಬ ಪದದೆ ಅರ್ಥ ನರಕಕ್ಕೆ ಹಾಕಲ್ಪಟ್ಟ ಬಳಿಕ ವಿಚಾರಣೆ 
ನಡೆಯುವುದು ಎಂದೆಲ್ಲ. ನಿಜವಾಗಿ ಇದರ ತಾತ್ಪರ್ಯವು- ಇಷ್ಟು ತಿಳಿಸಿದ ಬಳಿಕ ಅಲ್ಲಿ ಈ رت‎ ಹಗಳ ಬಗ್ಗೆ ನಿಮ್ಮನ್ನು ' 
ಪ್ರಶ್ನಿಸಲಾಗುವುದು ಎಂಬುದನ್ನೂ ನಾವು ನಿಮಗೆ ತಿಳಿಸುತ್ತಿದ್ದೇವೆ ಎಂದಾಗಿದೆ. ಈ ಪ್ರಶ್ನಿಸುವಕೆ, ದೇವ ನ್ಯಾಯಾಲಯದಲ್ಲಿ 
ವಿಚಾರಣೆಯ ಸಂದರ್ಭದಲ್ಲಿ ನಡೆಯುವುದು ಎಂಬುದು ವ್ಯಕ್ತ: ಇದಕ್ಕಿರುವ ಅತಿದೊಡ್ಡ ಪುರಾವೆಯೇನೆಂದರೆ, ಅಲ್ಲಾಹನು ತನ್ನ 
ದಾಸರಿಗೆ ದಯಪಾಲಿಸಿರುವ ಅನುಗ್ರಹಗಳ ಕುರಿತು ಸತ್ಯವಿಶ್ವಾಸಿ ಮತ್ತು ಸತ್ಯನಿಷೇಧಿಯೆನ್ನದೆ ಪ್ರಶಿಯೊಬ್ಬರೂ ವಿಚಾರಣೆಯನ್ನೆ 
ದುರಿಸಬೇಕಾಗುವುದು ಎಂದು ಪ್ರವಾದಿವರ್ಯರು(ಸ) ಹೇಳಿರುವುದಾಗಿ ಅನೇಕ ಹದೀಸ್‌ಗಳೆಲ್ಲಿ ಬಂದಿದೆ. ಹೆ. ಜಾಬಿರ್‌ ಬಿನ್‌ | 
ಅಬ್ದುಲ್ಲಾ ಹೀಗೆ ವರದಿ ಮಾಡಿರುತ್ತಾರೆ; "ಪ್ರವಾದಿವರ್ಯರು(ಸು ನಮ್ಮ: 8٦ ಬಂದರು, ನಾವು ಅವರಿಗೆ ಆಗ ತಾನೇ ಕ್ಕೊದ 
ಖರ್ಜೂರವನ್ನು ತಿನ್ನಿಸಿದೆವು ಮತ್ತು 'ತಣ್ಣಿ ರನ್ನು ಕುಡಿಸಿದೆವು. ಆಗ ಪ್ರವಾದಿವರ್ಯರು(ಸು, "ಇವು ಅಲ್ಲಾಹನು ನಮ್ಮೊಡನೆ 

ಪ್ರಪ್ಲಿಸಲಿರುವ ಅನುಗ್ರಹಗಳ . ಸಾಲಿಗೆ ಸೇರಿವೆ" ಎಂದರು. (ಮುಸ್ನದ್‌ ات‎ ದ್‌, ನಸಾಈ್ಯ ಇಬ್ನ್‌ ಜರೀರ್‌) ಈ ಹದೀಸ್‌ 
ಮತ್ತು ಇದೇ ತರದ ಇತರ ಹದೀಸ್‌ಗಳಿಂದ ವಿಶದವಾಗುವುದೇನೆಂದರೆ- ಸತ್ಯನಿಷೇಧಿಗಳನ್ನು ಮಾತ್ರ ಪ್ರಶ್ನಿಸಲಾಗುವುದಲ್ಲ. 
ಸತ್ಯವಿಶ್ವಾಸಿ ಮತ್ತು ಸಜ್ಜನರನ್ನೂ ಪ್ರಶ್ನಿಸಲಾಗುವುದು. تہ‎ ಅಲ್ಲಾಹನು ಮಾನವನಿಗೆ ದಯಪಾಲಿಸಿರುವ ಅನುಗ್ರಹಗಳಂತು 
ಅಗಣಿತವಾಗಿವೆ. ಪವಿತ್ರ ಕುರ್‌ಆನಿನಲ್ಲಿ, "ನೀವು ಅಲ್ಲಾಹನ ಅನುಗ್ರಹಗಳನ್ನು ಎಣಿಸಬಯಸಿದರೆ ಎಣಿಸಲಾರಿರಿ" ಎಂದು 
ಹೇಳಲಾಗಿದೆ.” (ಇಬ್ರಾಹೀಮ್‌: 34)" ಈ ಪೈಕಿ ಅನೇಕ ಅನುಗ್ರಹಗಳನ್ನಂತು ಅಲ್ಲಾಹನು ನೇರವಾಗಿ ಮಾನವನಿಗೆ ಪ್ರದಾನ 
ಮಾಡಿರುತ್ತಾನೆ. ಇನ್ನು ಹಲವು ಅನುಗ್ರಹಗಳನ್ನು ಅವನಿಗೆ ಅವನ ಪರಿಶ್ರಮದ ಮೂಲಕ ನೀಡಲಾಗುತ್ತದೆ. ಈ ರೀತಿ ಮಾನವನು, 
ತನ್ನ ಪರಿಶ್ರಮದ ಮೂಲಕ ಗಳಿಸಿದ ಅನುಗ್ರಹಗಳ ಕುರಿತು, ಅವುಗಳನ್ನು ಅವನು ಎಂತಹ. ವಿಧಾನಗಳಿಂದ ಗಳಿಸಿದನು ಮತ್ತು 
ಯಾವ ಮಾರ್ಗದಲ್ಲಿ ವೃಯಿಸಿದನು ಎಂಬ ವಿಚಾರಣೆಯನ್ನು ಎದುರಿಸಬೇಕಾಗುವುದು. ಅಲ್ಲಾ ھچ‎ ನೇರವಾಗಿ ಕೊಟ್ಟ ಅನುಗ್ರ ಹಗಳ 
ಕುರಿತು, ' ಅವುಗಳನ್ನು ಯಾವ ರೀತಿ ಬಳೆಸಿಕೊಂಡನೆಂದು ವರದಿ ಕೊಡಬೇಕಾಗುವುದು. 


ಕಾಂಡ-30 


103. ಅಲ್‌ .ಅಸ್ಟ್‌ 1225 


سس .103 


ಪರಿಚಯ 
ಹೆಸರು ۰٠ .: ی٠‎ . 
ಪ್ರಥಮ ಸೂಕ್ತದಲ್ಲಿರುವ 'ಅಲ್ಡ್‌ ಅಸ್ಟ್‌' ಎಂಬ ಪದವನ್ನೇ ಇದರ ಹೆಸರೆಂದು ಸಾರಲಾಗಿದೆ. 


ಅವೆಶೀರ್ಣ ಕಾಲ 

ಮುಜಾಹಿದ್‌, ಕತಾದಃ ಮತ್ತು ಮುಕಾತಿಲ್‌ರವರು(ರು), ಇದು "ಮದೀನಾದಲ್ಲಿ ಅವತೀರ್ಣವಾದ ಅಧ್ಯಾಯವೆಂದು 
ಹೇಳಿರುವರಾದರೂ ಹೆಚ್ಚಿನೆಲ್ಲ ವ್ಯಾಖ್ಯಾನಕಾರರು ಇದು ಮಕ್ಕಾದಲ್ಲಿ ಅವಶೀರ್ಣವಾದುದೆಂದು ಹೇಳುತ್ತಾರೆ. ಅಲ್ಲದೆ 
ಇದರಲ್ಲಿರುವ ವಿಷಯವು ಇದು ಮಕ್ಕಾದಲ್ಲೂ ಆರಂಭಿಕ ಕಾಲ' ಘಟ್ಟದಲ್ಲಿ ಅವತೀರ್ಣವಾಗಿದೆಯೆಂಬುದನ್ನು ಸೂಚಿಸುತ್ತದೆ. 
ಆ ಕಾಲಘಟ್ಟದಲ್ಲಿ ಇಸ್ಲಾಮಿನ ಬೋಧನೆಗಳನ್ನು ಕೇಳಿದೊಡನೆ ತನ್ನಿಂತಾನೇ ಅವು ಜನರಿಗೆ ಕಂಠಪಾಠವಾಗುವ ರೀತಿಯಲ್ಲಿ 
ಅವುಗಳನ್ನು ಸಂಕ್ಷಿಪ್ತ ಹಾಗೂ ಮನೋಚಜ್ನ ನುಡಿಗಳ ರೂಪದಲ್ಲಿ ಮುಂದಿಡಲಾಗುತ್ತಿತ್ತು. 


ಚರ್ಚಾ ವಿಷಯಗಳು 

ಈ ಅಧ್ಯಾಯವು"ಸಮಗ್ರ ಮತ್ತು ಸಂಕ್ಷಿಪ್ತ ಬೋಧನೆಯ ಅನುಪಮ ಮಾದರಿಯಾಗಿದೆ. ಇದರಲ್ಲಿ ಮಾನವನ ಯಶಸ್ಸಿನ 
ಮಾರ್ಗ ಯಾವುದು ಮತ್ತು ವಿನಾಶದ ಮಾರ್ಗ ಯಾವುದು ಎಂಬುದನ್ನು ನಿರ್ಣಾಯಕವಾಗಿ ತಿಳಿಸಲಾಗಿದೆ. "ಜನರು ಈ 
ಅಧ್ಯಾಯದ ಕುರಿತು ಚೆನ್ನಾಗಿ ವಿವೇಚಿಸಿದರೆ, ಇದೇ ಅವರ ಸನ್ಮಾರ್ಗದರ್ಶನಕ್ಕೆ ಸಾಕಾಗಬಹುದು” ಎಂದು ಹ. ಇಮಾಮ್‌ 
ಶಾಫಿತ(ರ) ಸರಿಯಾಗಿಯೇ ಹೇಳಿದ್ದಾರೆ. ಹ. ಅಬ್ದುಲ್ಲಾ ಬಿನ್‌ ಹಿಸ್‌ನಿದ್ದಾರರೂ ಅಬೂ ಮದೀನಾರವರ ವರದಿ ಪ್ರಕಾರ 
ಪ್ರವಾದಿವರ್ಯರ(ಸ) ಸಂಗಾತಿಗಳ ಪೈಕಿ ಯಾರಾದರಿಬ್ಬರು ಪರಸ್ಪರ ಭೇಟಿಯಾದಾಗ ಈ ಅಧ್ಯಾಯವನ್ನು ಪರಸ್ಸರರಿಗೆ ಓದಿ 
ಹೇಳದೆ ಅಗಲುತ್ತಿರಲಿಲ್ಲ.(ತಬ್ರಾನಿ) ಸಹಾಬಿಗಳ(ರ) ದೃಷ್ಟಿಯಲ್ಲಿ ಈ ಅಧ್ಯಾಯಕ್ಕೆ ಎಷ್ಟು ಮಹತ್ವವಿತ್ತು ಎಂಬುದು ಈ 
ವರದಿಯಿಂದ ವ್ಯಕ್ತವಾಗುತ್ತದೆ. 


1226 ಕುರ್‌ಆನ್‌ ವ್ಯಾಖ್ಯಾನ 


SAS AM hE FY YS, 
BA SASSS NLS G 


۲۸ مہ 


103. ಅಲ್‌ ಅಸ್ಟ್‌ 


k (ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತ್ಷಗಳು-3 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಕಾಲದಾಣೆ, ನಿಜವಾಗಿ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಯರ್ಮ 
ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯನ್ನು ಉಪದೇಶಿಸುತ್ತಿದ್ದ ವರ ಹೊರತು.! 


1. 'ಕಾಲವೆಂಬ ಪದವು ಗತಕಾಲಕ್ಕಾಗಿಯೂ ಪ್ರಯೋಗವಾಗುತ್ತದೆ, ಗತಿಸುತ್ತಿರುವ ಕಾಲಕ್ಕಾಗಿಯೂ ಪ್ರಯೋಗಿಸ 
ಲ್ಪಡುತ್ತದೆ. ಇಲ್ಲಿ ವಸ್ತುಶಃ ಕಾಲದ ಆಣೆ ಹಾಕಿರುವುದರಿಂದ ಎರಡೂ ತರದ ಕಾಲಗಳು ಇದರ ಅರ್ಥವ್ಯಾಪ್ತಿಯಲ್ಲಿ 
ಸೇರುತ್ತವೆ. ಗಶಿಸಿ ಹೋದ ಕಾಲದ ಆಣೆ ಹಾಕಿರುವುದರ ಅರ್ಥವೇನೆಂದರೆ. 1) ಸತೈವಿಶ್ವಾಸ 2) ಸತ್ಕರ್ಮ 3) ಸತ್ಯದ 
ಉಪದೇಶ 4) ಸಹನೆಯ ಉಪದೇಶ, ಈ ಗುಣ ವಿಶೇಷಗಳನ್ನು ಪಡೆಯದ ಎಲ್ಲ ಜನರು ಅಂತಿಮವಾಗಿ ನಷ್ಟಕ್ಕೊಳಗಾದ 
ರೆಂಬುದಕ್ಕೆ ಮಾನವ ಇತಿಹಾಸವು ಸಾಕ್ಷಿಯಾಗಿದೆ. 

ಗತಿಸುತ್ತಿರುವ ಕಾಲದ ಆಣೆ ಹಾಕುವುದರ ಅರ್ಥ ತಿಳಿಯಬೇಕಾದರೆ ಪ್ರಥಮವಾಗಿ, ಈಗ ಗತಿಸುತ್ತಿರುವ ಕಾಲವು 
ವಾಸ್ತವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಜನಾಂಗಕ್ಕೆ ಈ ಲೋಕದಲ್ಲಿ ಕರ್ಮವೆಸೆಗಲು ಕೊಡಲಾಗಿರುವ 
ಕಾಲಾವಧಿಯಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿದಿರಬೇಕು. ಕಾಲವು ಎಷ್ಟು ವೇಗವಾಗಿ ಚಲಿಸುತ್ತಿ: ದೆಯೆಂಬುದನ್ನು ಗಮನದಲ್ಲಿಟ್ಟು 
ಕೊಂಡು, ಈ ಲೋಕದಲ್ಲಿ ನಾವೆಸಗುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳು ಮತ್ತು ನಾವು ನಿರತರಾಗಿರುವಂತಹ ಚಟುವಟಿಕೆಗಳು, 
ಇವೆಲ್ಲಾ ಈ ಲೋಕದಲ್ಲಿ ನಮಗೆ ಕಾರ್ಯವೆಸಗಲು ಕೊಟ್ಟಿರುವ ಒಂದು ಸೀಮಿತ ಕಾಲಾವಧಿಯ ಒಳಗೆಯೇ ನಡೆಯುತ್ತಿವೆ 
ಎಂಬ ಬಗ್ಗೆ ' ವಿವೇಚನೆ ನಡೆಸಿದರೆ, ಕ್ಷಿಪ್ರವಾಗಿ ಮುಗಿದು ಹೋಗುತ್ತಿರುವ ಈ ಕಾಲವೇ ನಮ್ಮ ನೈಜ ಬಂಡವಾಳವಾಗಿದೆ ಎಂದು 
ನಮಗೆ ಭಾಸವಾಗುತ್ತದೆ. ಇಮಾಮ್‌ ರಾರೀ(ರ) ಒಬ್ಬ ಮಹಾತ್ಮರ ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ- "ನಾನು ಸೂರಃ 
ಅಸ್ಟ್‌ನ ಅರ್ಥವನ್ನು ಒಬ್ಬ ಮಂಜುಗಡ್ಡೆಯ ವ್ಯಾಪಾರಿಯಿಂದ ಕಲಿತೆನು. ಅವನು- "ಬಂಡವಾಳವು ಕರಗಿ ಹೋಗುತ್ತಿರುವವನ 
ಮೇಲೆ ದಯೆ ತೋರಿರಿ" ಎಂದು ನಿರಂತರ ಕೂಗುತ್ತಿದ್ದನು. ಅವನ ಈ ಮಾತುಗಳನ್ನು ಕೇಳಿ ನಾನು ಹೀಗೆ ಹೇಳಿದೆ- "ವಲ್‌ 
ಅಸ್‌ರಿ ಇನ್ನಲ್‌ ಇನ್ಸಾನ ಲಫೀ ಖುಸ್ರ್‌" ಎಂಬುದರ ಅರ್ಥ ಇದೇ ಆಗಿದೆ. ಮಾನವನಿಗೆ ಕೊಡಲಾಗಿರುವ ಆಯುಷ್ಕಾಲವು 
ಮಂಜುಗಡ್ಡೆ ಕರಗುವಂತೆ ಕ್ಷಿಪ್ರವಾಗಿ ಕಳೆದು ಹೋಗುತ್ತಿದೆ. ಇದನ್ನು ವೃರ್ಥಮಾಡಿಕೊಂಡರೆ ಅಥವಾ ತಪ್ಪಾದ ಕಾರ್ಯಗಳಲ್ಲಿ 
ವಿನಿಯೋಗಿಸಿದರೆ, ಅದುವೇ ಮಾನವನ ಮಹಾನಪ್ಪವಾಗಿದೆ." ಆದುದರಿಂದ ಗತಿಸುತ್ತಿರುವ ಕಾಲದ ಆಣೆ ಹಾಕಿ ಈ ಅಧ್ಯಾಯದಲ್ಲಿ 
ಹೇಳಲಾಗಿರುವ ಮಾತಿನ ಅರ್ಥವೇನೆಂದರೆ- ಈ ನಾಲ್ಕು ಗುಣಗಳಿಂದ ವಿರಹಿತನಾಗಿ ಮಾನವನು ಯಾವೆಲ್ಲ ಕಾರ್ಯಗಳಲ್ಲಿ ತನ್ನ 
ಆಯುಷ್ಕಾಲವನ್ನು ವಿನಿಯೋಗಿಸುತ್ತಿರುವನೋ ಅವೆಲ್ಲವೂ ನಷ್ಟದ ವೈವಹಾರಗಳೆಂದು ಮತ್ತು ಈ ನಾಲ್ಕು ಗುಣಗಳನ್ನು 
ಹೊಂದಿದ್ದು ಈ ಲೋಕದಲ್ಲಿ ಕಾರ್ಯವೆಸಗುತ್ತಿರುವವರು ಮಾತ್ರ ಲಾಭದಲ್ಲಿದ್ದಾರೆಂದು, ವೇಗವಾಗಿ ಚಲಿಸುತ್ತಿರುವ ಈ ಕಾಲವು 


0-0 


103. ಅಲ್‌ ಆಸ್ಟ್‌ -- 1227". 


ಹೇಳುತ್ತಿದೆ. 'ಮಾನವ' ಎಂಬ ಪದವು ಇಲ್ಲಿ, ವರ್ಗನಾಮದ ರೂಪದಲ್ಲಿ ಪ್ರಯೋಗಿಸಲ್ಪಟ್ಟದೆ. ಅದು ವ್ಯಕ್ತಿಗಳಿಗೂ‏ ود 
ಸಮೂಹಗಳಿಗೂ ಜನಾಂಗಗಳಿಗೂ ಅಖಿಲ ಮಾನವ, ವರ್ಗಕ್ಕೂ ಏಕಪ್ರಕಾರವಾಗಿ: ಅನ್ವಯಿಸುತ್ತದೆ. ಆದುದರಿಂದ ಮೇಲೆ ಹೇಳಿದ‏ 
ನಾಲ್ಕು ಗುಣ ವಿಶೇಷಗಳಿಂದ: ವಿರಹಿತರಾದವರು ನಷ್ಟದಲ್ಲಿರುವರೆಂಬ. ಮಾತು ವ್ಯಕ್ತಿಗಳಿಗೂ ಜನಾಂಗಗಳಿಗೂ. ಅಖಿಲ ಜಗತ್ತಿನ‏ 
ಮಾನವರಿಗೂ ಅನ್ವಯವಾಗುತ್ತದೆ. ನಿಘಂಟಿನ ಪ್ರಕಾರ "ಖಸಾರ" (ನಷ್ಟ) ಎಂಬುದು 'ನಫಲ್‌'ನ (ಲಾಭಧ) ವಿರುದ್ಧ ಪದವಾಗಿದೆ. | "‏ 
ಪವಿತ್ರ ಕುರ್‌ಆನ್‌ ಈ ಪದವನ್ನೇ ತನ್ನ ಒಂದು ನಿರ್ದಿಷ್ಟ ಪಾರಿಭಾಷಿಕವಾಗಿ ಮಾಡಿಕೊಂಡು ಇದನ್ನು 'ಫಲಾಹ್‌'(ವಿಜಯ)ಗೆ‏ 
ವಿರುದ್ಧ ಪದವಾಗಿ ಬಳಸುತ್ತದೆ. ಪವಿತ್ರ ಕುರ್‌ಆನಿನ ದೃಷ್ಟಿಯಲ್ಲಿ ವಿಜಯವೆಂದರೆ ಕೇವಲ ಲೌಕಿಕ ಸುಖ ಸಂಪನ್ನತೆಯಾಗಿರದೆ,‏ 
ಈ ಲೋಕದಿಂದಾರಂಭಿಸಿ ಪರಲೋಕದವರೆಗೂ ಮಾನವನ ವಾಸ್ತವಿಕ ಯಶಸ್ಸನ್ನು ಅದು “ಒಳಗೊಂಡಿರುವಂತೆಯೇ ಅದರ‏ 
ದೃಷ್ಟಿಯಲ್ಲಿ ನಷ್ಟವೆಂದರೆ ಕೂಡಾ “ಕೇವಲ ಲೌಕಿಕ ಪರಾಜಯವಾಗಲಿ, ದೌರ್ಬಲ್ಯವಾಗಲಿ, ಆಗಿರದೆ ಅದು ಈ ಲೋಕದಿಂದ‏ 
ಮೊದಲ್ಲೊಂಡು ಪರಲೋಕದ ವರೆಗೆ ಮಾನವನ ವಾಸ್ತವಿಕ ಪರಾಜಯ ಮತ್ತು ಸೋಲನ್ನು ಒಳಗೊಂಡಿದೆ. 'ಫಲಾಹ್‌'(ಯಶಸ್ಸು)‏ 
ಮತ್ತು 'ಖಿಸ್‌ರಾನ್‌' (ನಷ್ಟ) ಇವೆರಡರ ಕುರಿತು ಕುರ್‌ಆನಿನ ಕಲ್ಪನೆಯ ವಿವರಣೆಗಾಗಿ ಈ ಕೆಳಗಿನ, ಟಿಪ್ಪಣಿಗಳನ್ನು ನೋಡಿರಿ. -‏ 
(ಸೂರಃ ಅಲ್‌ ಅಲ್‌ರಾಫ್‌: 9, ಅಲ್‌ ಅನ್‌ಫಾಲ್‌: 30, ಯೂನುಸ್‌: 23, ಬನೀ ಇಸ್ರಾಈಲ್‌: 102, ಅಲ್‌ ಹಜ್ಜ್‌: 17; ಅಲ್‌‏ 
ಮೂಮಿನೂನ್‌: 1,2,11,50, ಲುಕ್ಕಾನ್‌: 4 ಮತ್ತು ಅರ್ಬುಮರ್‌; 34) ಇದರೊಂದಿಗೇ ಚೆನ್ನಾಗಿ ತಿಳಿದಿರಬೇಕಾದ ಇನ್ನೊಂದು‏ 
ಅಂಶವೇನೆಂದರೆ-- ಕುರ್‌ಆನಿನ ದೃಷ್ಟಿಯಲ್ಲಿ ಪರಲೋಕದಲ್ಲಿನ ಯಶಸ್ಸೇ ಮಾನವನ ನೈಜ ಯಶಸ್ಸು ಮತ್ತು ಅಲ್ಲಿಯ "ನಷ್ಟವೇ‏ 
ನೈಜ ನಷ್ಟವಾಗಿದೆ. ಆದರೆ. ಈ ಲೋಕದಲ್ಲೂ ಜನರು ಇಲ್ಲಿ ಯಾವುದನ್ನು ಯಶಸ್ಸೆಂದು. ಕರೆಯುತ್ತಾರೋ ಅದು ನಿಜವಾಗಿ.‏ 
ಯಶಸ್ಸಲ್ಲ. ಈ ಲೋಕದಲ್ಲೂ ಅದರ ಪರಿಣಾಮ ನಷ್ಟವೇ ಆಗಿರುತ್ತದೆ. ಇನ್ನು 'ಜನರು ಯಾವುದನ್ನು ನಷ್ಟವೆಂದು ಭಾವಿಸುತ್ತಾರೋ‏ 
ಅದು ನಿಜವಾಗಿ ನಷ್ಟವಲ್ಲ. ವಾಸ್ತವದಲ್ಲಿ ಈ ಲೋಕದಲ್ಲೂ ಅದುವೇ ಯಶಸ್ಸಿನ ಸಾಧನವಾಗಿದೆ. (ವಿವರಣೆಗಾಗಿ. ನೋಡಿರಿ:‏ 
ಸೂರಃ ಅನ್ನಹ್ಹ್‌:' ಟಿಪ್ಪಣಿ: 99, ಮರ್ಯಮ್‌: ಟಿ-: 53, ತಾಹಾ: ಟಿ: 105, ಅಲ್ಫೈಲ್‌: ಟಿ- 3,5) ಆದುದರಿಂದ 'ವಾಸ್ತವದಲ್ಲಿ‏ 
ಮಾನವನು ಮಹಾ ನಷ್ಟದಲ್ಲಿದ್ದಾನೆ' ಎಂಬ ಪವಿತ್ರ ಕುರ್‌ಆನಿನ ಪ್ರಬಲವಾದ ಹಾಗೂ ಖಚಿತವಾದ ಹೇಳಿಕೆಯ ಅರ್ಥ- ಇಹ‏ 
ಮತ್ತು ಪರವೆಂಬ ಎರಡೂ. ಲೋಕಗಳ ನಷ್ಟ 'ಎಂದಾಗಿದೆ. ಇನ್ನು ಅದು ಈ ಕೆಳಗಿನ ನಾಲ್ಕು ಗುಣಗಳುಳ್ಳವರು ಮಾತ್ರ, ಈ‏ 
ನಷ್ಟದಿಂದ ಪಾರಾಗುವರು ಎಂದಿರುವುದರ ಅರ್ಥ ಎರಡೂ ಲೋಕಗಳಲ್ಲಿ ನಷ್ಟದಿಂದ ಪಾರಾಗಿ ವಿಜಯಿಯಾಗುವುದು ಎಂದಾಗಿದೆ...‏ 

ಇನ್ನು: ನಾವು ಈ ಅಧ್ಯಾಯದ ಪ್ರಕಾರ, ಮಾನವನು 000 ಪಾರಾಗಬೇಕಿದ್ದರೆ, ಅವನಲ್ಲಿರಲೇ ಬೇಕಾದ ಆ 
ನಾಲ್ಕು ಗುಣವಿಶೇಷಗಳನ್ನು ನೋಡೋಣ. ; 

ಅವುಗಳ ಪೈಕಿ ಪ್ರಥಮ ಗುಣ ವಿಶೇಷವು ಈಮಾನ್‌ وم‎ ೈವಿಶ್ವಾಸು.' ಪವಿತ್ರ ಕುರ್‌ಆನಿನ. ಕೆಲವು ಕಡೆ, ಕೇವಲ 
ಬಾಯಿಯಿಂದ; ತಾನು ಸತ್ಯವಿಶ್ಚಾಸಿಯೆಂದು ಹೇಳಿಕೊಳ್ಳುವ ಬಗ್ಗೆ ಕೂಡಾ ಈ ಪದ 'ಪ್ರಯೋಗವಾಗಿದೆಯಾದರೂ ನಿಜವಾಗಿ' 
ಈ ಪದ ಇರುವುದು ಮನಃಪೂರ್ವಕವಾಗಿ ನಂಬುವುದು ಮತ್ತು ಅಚಲವಾದ ವಿಶ್ವಾಸವಿಡುವುದು ಎಂಬ ಅರ್ಥದಲ್ಲಿ. 
ಅರಬೀ ಭಾಷೆಯಲ್ಲೂ ಇದಕ್ಕೆ "ಈ ಅರ್ಥವೇ ಇದೆ. ಶಬ್ದಕೋಶದಲ್ಲಿ 'ಆಮನ ಲಹೂ' ಎಂಬುದಕ್ಕೆ 'ಅದನ್ನು ಸಮರ್ಥಿಸಿದನು 
ಮತ್ತು ಅದರ ಮೇಲೆ ' ಭರವಸೆಯಿಟ್ಟನು' ಎಂದೂ, 'ಆಮನ ಬಿಹೀ' ಎಂಬುದಕ್ಕೆ 'ಐಖನ ಬಿಹೀ' (ಅದನ್ನು ಸಂಪೂರ್ಣವಾಗಿ 
ನಂಬಿದನು) ಎಂದೂ ಅರ್ಥವಿದೆ. ಪವಿತ್ರ ಕುರ್‌ಆನ್‌ ಯಾವುದನ್ನು ನೈಜ -ಈಮಾನ್‌ ಎಂದು ಪರಿಗಣಿಸುತ್ತದೆಂಬುದನ್ನು 
ಅಲ್‌ಹುಜುರಾತ್‌-15, 'ಹಾಮೊಮ್‌ ಅಸೃಜ್ನಃ: 30, ಅಲ್‌ ಅನ್‌ಫಾಲ್‌: 2 ಅಲ್‌ ಬಕೆರಃ: 165: ಅನ್ನಿಸಾ: 65 ಮತ್ತು 
136ನೆಯ' ಸೂಕ್ತಗಳಲ್ಲಿ ವಿವರವಾಗಿ ಸ್ಪಷ್ಟೀಕರಿಸಲಾಗಿದೆ. 

ಈಗ, ಸತ್ಯವಿಶ್ವಾಸ' ಸ್ವೀಕರಿಸುವುದೆಂದರೆ ಯಾನೆಲ್ಲ ವಿಷಯಗಳ: ಮೇಲೆ Rc “ಎಂಬ ಪ್ರಶ್ನೆ. ಪವಿತ್ರ 
ಕುರ್‌ಆನ್‌" ಇದನ್ನೂ: ವಿಶದವಾಗಿ ವಿವರಿಸಿ ಬಿಟ್ಟಿದೆ. ' ಅಂದರೆ ಪ್ರಥಮತಃ ಅಲ್ಲಾಹನ ಮೇಲಿನ ವಿಶ್ವಾಸ. ಅವನ ಅಸ್ತಿತ್ವವನ್ನು 
ಮಾತ್ರ ನಂಬಿದರೆ ಸಾಲದು. ಅವನೊಬ್ಬನೇ -ದೇವನು. ದೇವತ್ವದಲ್ಲಿ ಅವನಿಗೆ: ಸಹಭಾಗಿ ಯಾರೂ” ಇಲ್ಲ: ಮಾನವನ 
ಪೂಜೆ,' ದಾಸ್ಕ 'ಮತ್ತು 'ಅನುಸರಣೆಗಳಿಗೆ ಅವನೊಬ್ಬನು ಮಾತ್ರ ಅರ್ಹನು. ಅದೃಷ್ಟಗಳನ್ನು ರೂಪಿಸುವವನೂ ಕೆಡಿಸುವವನೂ 
ಅವನೇ. ದಾಸನು' ಅವನೊಡನೆ ಮಾತ್ರ ಪ್ರಾರ್ಥಿಸಬೇಕು. ಅವನ ಮೇಲೆಯೇ ಭರವಸೆಯನ್ನಿಡಬೇಕು. ಏಧಿನಿಷೇಧಗಳನ್ನು 
ಕೊಡುವವನು ಅವನೇ. ಅವನ ಆಜ್ಞೆಗಳನ್ನು ಪಾಲಿಸಬೇಕಾದುದು ಮತ್ತು ಅವನು ನಿಷೇಧಿಸಿದವುಗಳಿಂದ ದೂರವಿರಬೇಕಾದುದು |. 
ದಾಸನ ಕರ್ತವ್ಯ. ಎರಡನೆಯದಾಗಿ, ಸಂದೇಶವಾಹಕರ ಮೇಲೆ ವಿಶ್ಚಾಸ.' ಅವರು ಅಲ್ಲಾಹನ ' ಕಡೆಯಿಂದ ನಿಯುಕ್ತರಾಗಿರುವ” } 
ಮಾರ್ಗದರ್ಶಕರೆಂದು ಹಾಗೂ ಅವರು ಬೋಧಿಸಿದ್ದೆಲ್ಲವೂ ಅಲ್ಲಾಹನ ಕಡೆಯಿಂದಾಗಿದ್ದು ಅದೆಲ್ಲವೂ ಸತ್ಯ 'ಮತ್ತು 
ಕೆಡ್ಡಾಯವಾಗಿ ಅನುಸರಣಾರ್ಹವಾಗಿದೆ ಎಂದು ನಂಬಬೇಕು. ಸಂದೇಶವಾಹಕತ್ವದ" ಮೇಲಿನ ಈ ವಿಶ್ವಾಸದಲ್ಲಿ 


ಕಾಂಡ-30. 


1228 ಕುರ್‌ಆನ್‌ ವ್ಯಾಖ್ಯಾನ ' 


ಮಲಕ್‌ಗಳ(ದೇವಚರರ), ಎಲ್ಲ ಪ್ರವಾದಿಗಳ, ದಿವ್ಯಗ್ರಂಥಗಳ ಮತ್ತು ಸೃತಃ ಕುರ್‌ಆನಿನ ಮೇಲಿನ ವಿಶ್ವಾಸವೂ ಸೇರಿದೆ. 
ಏಕೆಂದರೆ ಇವೆಲ್ಲಾ ಅಲ್ಲಾಹನ ರಸೂಲರ ಬೋಧನೆಗಳಲ್ಲಿ ಒಳಗೊಂಡಿವೆ. ಮೂರನೆಯದಾಗಿ: ಪರಲೋಕವನ್ನು ನಂಬುವುದು. 
ಅಂದರೆ-' ಮಾನವನು ಪುನಃ ಜೀವಂತಗೊಳಿಸಲ್ಪಡುವನು, ಆಗ ತಾನು: ಭೂಲೋಕ- ಜೀವನದಲ್ಲಿ ಮಾಡಿದ ಸಕಲ ಕರ್ಮಗಳ 
ವರದಿಯನ್ನು ಅಲ್ಲಾಹನಿಗೆ ಅರ್ಪಿಸಲಿಕ್ಕಿದೆ. ಅಲ್ಲಿಯ ವಿಚಾರಣೆಯಲ್ಲಿ, ಸಜ್ಜನರೆಂದು ತೀರ್ಮಾನಿಸಲ್ಪಟ್ಟವರಿಗೆ ಸತ್ಸಲವೂ, 
ಪಾಪಿಗಳೆಂದು ತೀರ್ಮಾನಿಸಲ್ಪಟ್ಟವರಿಗೆ ಶಿಕ್ಷೆಯೂ ಸಿಗಲಿದೆ ಎಂದು ನಂಬುವುದು. 

“'ಈಮಾನ್‌'ನ: ಅನಲತರ - ಮಾನವನು ನಷ್ಟದಿಂದ ಪಾರಾಗಲು ಅಗತ್ಯವಾಗಿ ಹೊಂದಿರಬೇಕಾದ ಎರಡನೆಯ ಗುಣ 
ವಿಶೇಷವೆಂದರೆ, 'ಸಾಲಿಹಾತ್‌'(ಸತೈರ್ಮ)ಗಳ ಪಾಲನೆ. ಸಾಲಿಹಾತ್‌ ಎಂಬ ಪದವು ಒಳಿತಿನ ಯಾವ ವಿಧವನ್ನೂ ಬಿಡದೆ ಸಕಲ 
ಒಳಿತುಗಳನ್ನೂ ಒಳೆಗೊಳ್ಳುವಂತಹ ಒಂದು ಸಮಗ್ರ ಪದವಾಗಿದೆ. ಆದರೆ ಕುರ್‌ಆನಿನ ದೃಷ್ಟಿಯಲ್ಲಿ ಒಂದು ಕರ್ಮವು!- 
ಸತ್ಸರ್ಮ(ಅಮಲ್‌. ಸಾಲಿಹ್‌)' ಎನಿಸಿಕೊಳ್ಳಬೇಕಿದ್ದರೆ, ಅದು ಈಮಾನಿನ ತಳಹದಿಯಲ್ಲಿ ನಿಂತಿರಬೇಕಾದುದು ಮತ್ತು 'ಅಲ್ಲಾಹ್‌ 
ಹಾಗೂ ಅವನ ಸಂದೇಶವಾಹಕರು ನೀಡಿರುವ ಮಾರ್ಗದರ್ಶನವನ್ನು ಅನುಸರಿಸುತ್ತಾ ಅದನ್ನು ಮಾಡಿರಬೇಕಾದುದು ಅನಿವಾರ್ಯ. 

ಇದಾದ ಬಳಿಕ ನಷ್ಟದಿಂದ ಪಾರಾಗಲು ಅತ್ಯಗತ್ಯವಾಗಿರುವ ಇನ್ನೆರಡು ಹೆಚ್ಚಿನ ಗುಣ ವಿಶೇಷಗಳು ಯಾವುವೆಂದರೆ: 
ಸತ್ಯವಿಶ್ವಾಸವುಳ್ಳವರು - ಮತ್ತು. ಸತ್ಯರ್ಮಗಳನ್ನೆಸಗುವವರು ಪರಸ್ಪರರಿಗೆ ಸತ್ಯವನ್ನು ಬೋಧಿಸಬೇಕು 'ಮತ್ತು ಸಹನೆಯನ್ನು 
ಉಪದೇಶಿಸಬೇಕು. ಇದರಿಂದ ತಿಳಿಯುವುದೇನೆಂದರೆ ಮೊದಲನೆಯದಾಗಿ, ಸತ್ಯವಿಶ್ವಾಸಿಗಳು ಮತ್ತು ಸತ್ಸ್ಕರ್ಮ ಮಾಡುವವರು 
ಒಂಟಿ ವ್ಯಕ್ತಿಗಳಾಗಿ ಉಳಿಯದೆ, ಅಂತಹವರೆಲ್ಲರ ಸೇರುವಕೆಯಿಂದ ಸತ್ಯವಿಶ್ವಾಸಿ ಮತ್ತು ಸತ್ಯರ್ಮಶೀಲ ಸಮಾಜವೊಂದು 
ಅಸ್ತಿತ್ವಕ್ಕೆ ಬರಬೇಕು. ಎರಡನೆಯದಾಗಿ- ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸಮಾಜವು ಕೆಟ್ಟು ಹೋಗದಂತೆ. 
ರಕ್ಷಿಸುವುದನ್ನು ತನ್ನ ಕರ್ತವ್ಯವೆಂದು ತಿಳಿದು ಆ ಬಗ್ಗೆ. ಪ್ರಜ್ಞಾವಂತನಾಗಿರಬೇಕು. ಆದುದರಿಂದ ಅವರೆಲ್ಲರೂ ಪರಸ್ಪರ ಸತ್ಯದ |. 
ಉಪದೇಶಕರೂ ಸಹನೆಯ ಬೋಧಕರೂ ಆಗಿರಬೇಕಾದುದು ಅವರ ಕರ್ತವ್ಯವಾಗಿರುತ್ತದೆ. 'ಹಕ್ಕ್‌' ಎಂಬ ಪದವು 'ಬಾತಿಲ್‌'(ಮಿಥ್ಯ)ನ 
ವಿರುದ್ಧ ಪದವಾಗಿದೆ. "ಇದು ಸಾಮಾನ್ಯವಾಗಿ ಎರಡು ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತದೆ- 1) ಸರಿಯಾದುದು, ಸತ್ಯವಾದುದು, 
ನ್ಯಾಯಪೂರ್ಣವಾದುದು ಮತ್ತು ವಾಸ್ತವಿಕತೆಗೆ ಅನುಸಾರವಾದುದು.: ಇದು ನಂಬಿಕೆ" ಮತ್ತು ವಿಶ್ವಾಸಗಳಿಗೆ ಸಂಬಂಧಿಸಿರಬಹುದು 
ಅಥವಾ ಲೌಕಿಕ ವ್ಯವಹಾರಗಳಿಗೆ ಸಂಬಂಧಿಸಿರಬಹುದು. 2): ಯಾವುದನ್ನು. ಸಲ್ಲಿಸಬೇಕಾದುದು ಮನುಷ್ಕನ' ಮೇಲೆ ಕಡ್ಡಾಯವೋ 
ಅಂತಹ" ಹಕ್ಕು سوب‎ ಯಣ. ಅದು ಅಲ್ಲಾಹನಿಗೆ ಸಂಬಂಧಿಸಿದ ಹಕ್ಕಾಗಿರಬಹುದ್ದು, "ಅಲ್ಲಾಹನ ದಾಸರ ಹಕ್ಕಾಗಿರಬಹುದು 
ಅಥವಾ ತನ್ನ ಸ್ವಂತದ ಹಕ್ಕಾಗಿರಬಹುದು. ಆದುದರಿಂದ ಪರಸ್ಪರರಿಗೆ, ಸತ್ಯವನ್ನು ಉಪದೇಶಿಸುವುದರ "ಅರ್ಥವೇನೆಂದರೆ. 
ಸತ್ಯವಿಶ್ವಾಸಿಗಳ ಸಮಾಜದಲ್ಲಿ ಎಲ್ಲೆಲ್ಲ, ಯಾವಾಗಲೆಲ್ಲ ಮಿಥ್ಯವು ತಲೆಯೆತ್ತುವುದೋ, ಆಗ ಸತ್ಯವಿಶ್ವಾಸಿಗಳು ಅದರ ವಿರುದ್ಧ 
ಎದ್ದು ನಿಲ್ಲಬೇಕು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೇವಲ ತಾನು ಮಾತ್ರ ಸತ್ಯವಂತ, ಪ್ರಾಮಾಣಿಕ, .ನ್ಯಾಯವಂತ ಹಾಗೂ 
ಹಕ್ಕುದಾರರ ಹಕ್ಕುಗಳನ್ನು ಸಲ್ಲಿಸುವವನಾಗಿ ಇದ್ದರೆ ಸಾಲದು. ಇದೇ ಧೋರಣೆಯನ್ನು ಅನುಸರಿಸಬೇಕೆಂದು ಇತರರಿಗೂ 
ಬೋಧಿಸಬೇಕು. ಇದ್ದು ಸಮಾಜವನ್ನು ಅಥೋಗತಿಯಿಂದಲೂ ನೈತಿಕ ಪತನದಿಂದಲೂ ಖಚಿತವಾಗಿ ರಕ್ಲಿಸಬಲ್ಲ ಅಂಶವಾಗಿದೆ. 
ಯಾವುದಾದರೂ ಸಮಾಜದಲ್ಲಿ ಇಂತಹ ಸ್ಫೂರ್ತಿ ಇಲ್ಲದಿದ್ದರೆ ಅದು ಪತನದಿಂದ ಪಾರಾಗಲು ಸಾಧ್ಯವಿಲ್ಲ. ತಾವು ವೈಯಕ್ತಿಕವಾಗಿ 
ಸತ್ಯದಲ್ಲೇ ಸ್ಥಿರವಾಗಿದ್ದರೂ ತಮ್ಮ ಸಮಾಜವು ಕೆಡುತ್ತಿರುವುದನ್ನು ಮೌನವಾಗಿ ವೀಕ್ಷಿಸುತ್ತಿದ್ದ ಜನರು ಕೂಡಾ ಕೊನೆಗೆ ಈ 
ಪತನಕ್ಕೊಳಗಾಗದಿರುವುದಿಲ್ಲ. ಇದನ್ನೇ ಅಲ್‌ ಮಾಇದಃ ಅಧ್ಯಾಯದ 78-79ನೆಯ ಸೂಕ್ತಗಳಲ್ಲಿ ಹೇಳಲಾಗಿದೆ" ಮತ್ತು ಇದನ್ನೇ |. 
ಅಲ್‌ರಾಫ್‌ ಅಧ್ಯಾಯದ 163ರಿಂದ 166ರ ವರೆಗಿನ ಸೂಕ್ತಗಳಲ್ಲಿ ಮತ್ತು ಅಲ್‌ ಅನ್‌ಫಾಲ್‌ ಅಧ್ಯಾಯದ 25ನೇ ಸೂಕ್ತದಲ್ಲೂ ' 
ಹೇಳಲಾಗಿದೆ. "ಆದುದರಿಂದಲೇ ಒಳಿತುಗಳನ್ನು ಆದೇಶಿಸುವ ಮತ್ತು ಕೆಡುಕುಗಳನ್ನು ಉಚ್ಚಾಟಿಸುವ ಕಾರ್ಯವನ್ನು ಮುಸ್ಲಿಮ್‌ 
ಸಮುದಾಯದ ಕರ್ತವ್ಯವೆಂದು ಸಾರಲಾಗಿದೆ. (ಆಲಿ ಇಮ್ರಾನ್‌ನ 104ನೆಯ ಸೂಕ್ತ) ಈ ಕರ್ತವ್ಯವನ್ನು ನೆರವೇರಿಸುವ-|. 
ಸಮುದಾಯವನ್ನು ಅತ್ಕುತ್ತಮ ಸಮುದಾಯವೆಂದು ಕರೆಯಲಾಗಿದೆ. . (ಅಲಿ ಇಮ್ರಾನ್‌: 110) ۱ 

ಸತ್ಸವನ್ನು ಉಪ್ಪದೇಶಿಸಬೇಕು ಎಂಬುದರ. ಜೊತೆಗೆ, ಸತ್ಯವಿಶ್ವಾಸಿಗಳು ಮತ್ತು ಅವರ ಸಮಾಜವನ್ನು. ನಷ್ಟದಿಂದ 7 
مال‎ ಅಗತ್ಮವೆಂದು ಸಾರಲಾಗಿರುವ ಇನ್ನೊಂದು ಕಡ್ಡಾಯ ಶರತ್ತು ಏನೆಂದರೆ ಆ ಸಮಾಜದ ವ್ಯಕ್ತಿಗಳು ಪರಸ್ಪರರಿಗೆ 
ಸಹನೆಯನ್ನು ಬೋಧಿಸುತ್ತಿರಬೇಕು. ಅರ್ಥಾತ್‌- ಸತ್ಯವನ್ನು ಅನುಸರಿಸುವ ಮತ್ತು ಬೆಂಬಲಿಸುವ ಹಾದಿಯಲ್ಲಿ ಎದುರಾಗು 
ವಂತಹ ತೊಂದರೆಗಳು, ಸಂಕಷ್ಟಗಳು, ಕಾಠಿಣ್ಯಗಳು, , ವಿಪತ್ತುಗಳು ಮತ್ತು ನಷ್ಟಗಳನ್ನು .ಎದುರಿಸುವ ವಿಷಯದಲ್ಲಿ 
ಸ್ಥಿರಚಿತ್ತರಾಗಿರುವಂತೆ ಪರಸ್ಪರರಿಗೆ ಬೋಧಿಸುತ್ತಿರಬೇಕು. (ಹೆಚ್ಚಿನ ವಿವರಣೆಗಳನ್ನು رہ‎ ಅಧ್ಯಾಯದ 16 ಮತ್ತು 
ಅಲ್‌ ಬಲದ್‌ ಅಭ್ಯಾಯದ 14ನೆಯ ಟಿಪ್ಪಣಿಗಳಲ್ಲಿ ನೋಡಿರಿ) 


ಕಾಂಡ-30' " 


104. ಅಲ್‌ ಹುಮರುಃ - 1229 


(104. ಆಲ್‌ ಹುಮರುಃ 


ಪರಿಚಯ 


ಹೆಸರು 7 
ಪ್ರಥಮ ಸೂಕ್ತದಲ್ಲಿರುವ 'ಹುಮರುಃ ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 
ಇದು ಮಕ್ಕಾದಲ್ಲಿ ಅವಶೀರ್ಣವಾಯಿತೆಂಬ ಬಗ್ಗೆ ಎಲ್ಲ ವ್ಯಾಖ್ಯಾನಕಾರರು. ಸಹಮತ 'ಹೊಂದಿದ್ದಾರೆ. ಇದರಲ್ಲಿರುವ 
ವಿಷಯ ಮತ್ತು ಇದರ ಶೈಲಿಯನ್ನು ಗಮನಿಸಿದರೆ ಇದೂ ಮಕ್ಕಾದ ಆರಂಭಕಾಲದಲ್ಲಿ ಅವಶೀರ್ಣಗೊಂಡ ಅಧ್ಯಾಯಗಳಲ್ಲಿ 
. ಒಂದೆಂದು ತಿಳಿದು ಬರುತ್ತದೆ. 


ಚರ್ಚಾ ವಿಷಯಗಳು 

ಈ ಅಧ್ಯಾಯದಲ್ಲಿ ಅಜ್ಞಾನಕಾಲದ ಸಮಾಜದ ಧನಿಕರಲ್ಲಿ ಕಂಡು ಬರುತ್ತಿದ್ದ ಕೆಲವು ನೈತಿಕ ದೋಷಗಳನ್ನು 
ಖಂಡಿಸಲಾಗಿದೆ. ಅವರ ಹೇಯ ಚಾರಿತ್ರ್ಯವನ್ನು ಮುಂದಿರಿಸಿದ ಬಳಿಕ ಪರಲೋಕದಲ್ಲಿ ಇಂತಹ ದುಷ್ಪ ಚಾರಿತ್ರ್ಯದವರ 
ಗತಿಯೇನಾಗುವುದು ಎಂಬುದನ್ನು ತಿಳಿಸಲಾಗಿದೆ. ಇವೆರಡೂ ವಿಷಯಗಳನ್ನು ಎಂತಹ ಶೈಲಿಯಲ್ಲಿ ವಿವರಿಸಲಾಗಿದೆಯೆಂದರೆ- 
ಶ್ರೋತೃಗಳ ಮನಸ್ಸು ತನ್ನಿಂತಾನೆ ಇಂತಹ ಚಾರಿತ್ರ್ಯದನರಿಗೆ ಇಂತಹ ಗತಿಯೇ ಒದಗಬೇಕು ಮತ್ತು ಈ ಲೋಕದಲ್ಲಿ 
ಇಂತಹ ಚಾರಿತ್ಯದವರು ಯಾವುದೇ ಶಿಕ್ಷೆ ಪಡೆಯುವ ಬದಲು ಹೆಚ್ಚೆಚ್ಚು ಪ್ರಗತಿಯನ್ನೇ ಸಾಧಿಸುತ್ತಾ ಹೋಗುತ್ತಿರುವಂತೆ 
ಕಾಣಿಸುವುದರಿಂದ, ಪರಲೋಕವೊಲದು ಇರಬೇಕಾದುದು ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಬರುವಂತಾಗುತ್ತದೆ. 
ಈ ಅಧ್ಯಾಯವನ್ನು ಸೂರಃ ರಿಲ್‌ರಾಲ್‌ನಿಂದ ಆರಂಭವಾಗುವ ಅಧ್ಯಾಯಗಳ ಸರಣಿಯಲ್ಲಿಟ್ಟು ಗಮನಿಸಿ ನೋಡಿದರೆ 
ಮಕ್ಕಾದ ಆರಂಭಿಕ ಘಟ್ಟದಲ್ಲಿ ಇಸ್ಲಾಮಿನ ಮೂಲ ವಿಶ್ವಾಸಗಳನ್ನೂ ಅದರ ನೈತಿಕ ಬೋಧನೆಗಳನ್ನೂ ಯಾವ ವಿಧಾನದಿಂದ 
ಜನರಿಗೆ ಮನವರಿಕೆ ಮಾಡಿಸಲಾಗುತ್ತಿತ್ತು ಎಂಬುದು ಸರಿಯಾಗಿ ا‎ 


ವ್ಯಾಖ್ಯಾನ‏ سی ہے 0-۔-۔ 


ا 
Aig ಖಡ‏ تکرب الما ظا تب 
ايک بی لوہ ಸಾ‏ 2 


[A 


4 ال MEAS‏ وی 
ಟ್ರಾ ತರಿ‏ 


: (104. ಅಲ್‌ ಹುಮರುಃ 


٠ ನ ¢ (ಅವತೀರ್ಣ ಮಕ್ಕಾದಲ್ಲಿ) می‎ ಳು 
ಸೂಕ್ತಗಿಳುಂ :. ہے دک‎ ಸ و"‎ ೫  ರುಕೂಲ್‌-1' 
” ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ `ನಾಮದಿಂದ ۱ 
(19) (ಎಡದುರೆದುರೆಲ ಜನರನ್ನು ಮೂದಲಿಸುವ" ಮತ್ತು (ಬೆನ್ನಹಿಂದೆ) ದೂಸಿಸುವ ಅಭ್ಯಾಸವಿರುವ 
ಪ್ರ ಪ್ರತಿಯೊಬ್ಬನಿಗೂ ಏನಾಶವಿದೆ.! ಅವನು ಸಂಪತ್ತನ್ನು" ಸಂಗ್ರ ಹಿಸಿದನು , ಮತ್ತು ಅದನ್ನು ಎಣಿಸಿ ಎಣಿಸಿ 
ಇಟ್ಟಿನು.? ಅವನ ಸಂಪತ್ತು وھ‎ ತವಾಗಿ. ಅವನ, ಬಳಿಯಲ್ಲೇ ಇರುವುದೆಂದು", ಅವನು . ಭಾವಿಸುತ್ತಾನೆ? 
ಖಂಡಿತ ಇಲ್ಲ. ಅವನು ಪುಡಿಗುಟ್ಟ ಬಿಡುವ" ಸ್ಥಳಕ್ಕೆ ಎಸೆಯಲ್ಪಡುವನು.* ಪುಡಿಗುಟ್ಟಿ ಬಿಡುವ ಆ ಸ್ಥಳ 
ಏನೆಂದು ನಿಮಗೇನು ಗೊತ್ತು? ಚೆನ್ನಾಗಿ ಧಗಧಗಿಸಲ್ಪಟ್ಟಿರುವ ಅಲ್ಲಾಹನ ಬೆಂಕಿ" ಅದು ಹೃದಯಗಳ 
ವರೆಗೂ ತಲಪುವುದು.' ಅದನ್ನು ಅವರ ಮೇಲೆ ಆವರಿಸಿ ಮುಚ್ಚಿ ಬಿಡಲಾಗುವುದು” - ಅವರು ಎತ್ತ ರವಾದ 
ಸ್ತಂಭಗಳಲ್ಲಿ (ಸಿಲುಕಿ ಕೊಂಡಿರುವ ಸ್ಥಿತಿಯಲ್ಲಿ. 


1. ಮೂಲದಲ್ಲಿ 'ಹುಮರುತಿಲ್ಲುಮರುುಃ' ಎಂಬ ಪದಗಳಿವೆ. ಅರಬೀ ಭಾಷೆಯಲ್ಲಿ .'ಹಮ್ಮ್‌' ಮತ್ತು 'ಲಮ್ಮ್‌ ಇವು 
ಅರ್ಥದ ದೃಷ್ಟಿಯಿಂದ ಪರಸ್ಪರ ಬಹಳ ಸವೂಪವಾಗಿವೆ. ಇಲ್ಲಿ ಎರಡೂ ಪದಗಳು ಜೊತೆ ಜೊತೆಗೇ ಇದ್ದು 
'ಪುಮರುತಿಲ್ಲುಮರುಃ' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿರುವುದರಿಂದ ಇವು- ಇತರರನ್ನು ಮೂದಲಿಸುವುದು ಮತ್ತು 
ನಿಂದಿಸುವುದು ಆ ವ್ಯಕ್ತಿಯ ಅಭ್ಯಾಸವಾಗಿ ಬಿಟ್ಟಿದೆ ಎಂಬ ಅರ್ಥ ಕೊಡುತ್ತವೆ. k i 

2. ಮೊದಲಿನ ನುಡಿಯ ಅನಂತರವಿರುವ ಈ ಎರಡನೆಯ ನುಡಿಯು- ಅವನು ತನ್ನ ಶ್ರೀಮಂತಿಕೆಯ ಅಹಂಕಾರದಿಂದ 
ಈ ರೀತಿ ಜನರನ್ನು ನಿಂದಿಸುತ್ತಿದ್ದನು ಎಂಬುದನ್ನು ತಾನಾಗಿಯೇ ಸ್ಪಷ್ಟಪಡಿಸುತ್ತದೆ. ಅನಂತರ 'ಎಣಿಕೆ ಮಾಡಿ ಮಾಡಿ ಇಡುವ" 
ಎಂಬ ಪದಗಳಿಂದ ಅವನ ಜಿಪುಣತೆ ಮತ್ತು ಧನವ್ಯಾಮೋಹದ ಚಿತ್ರ ಮುಂದೆ ಬರುತ್ತದೆ. 

3. ಇದರ ಇನ್ನೊ. ೦ದು ಅರ್ಥ- 'ಅವನ ಸಂಪತ್ತು ಅವನಿಗೆ ಅನಂತ ಜೀವನವನ್ನು ಕೊಡುವುದೆಂದು ಅವನು ಭಾವಿಸುತ್ತಾ; ನ 
ಎಂದೂ ಆಗುತ್ತದೆ. ಅರ್ಥಾತ್‌. ಅವನು ಸಂಪತ್ತನ್ನು ಸಂಗ್ರಹಿಸುವುದರಲ್ಲಿ ಮತ್ತು ಅದನ್ನು ಎಣಿಸಿ ಇಡುವುದರಲ್ಲಿ ಎಷ್ಟೊಂದು 
. 1 ತಲ್ಲೀನನಾಗಿ ಬಿಟ್ಟಿರುವನೆಂದರೆ, ಅವನಿಗೆ ತನ್ನ ಮರಣದ ನೆನಪೇ ಉಳಿದಿಲ್ಲ. ತಾನು "ಇದೆಲ್ಲವನ್ನೂ ಬಿಟ್ಟು ಒಂದು ದಿನ 
| ಬರಿಗೈಯಲ್ಲಿ ಹೋಗ ಬೇಕಾಗುವುದೆಂಬ ಯೋಚನೆಯೇ ಅವನಿಗೆ ಎಂದೂ ಬರುವುದಿಲ್ಲ. 


ಕಾಂಡ-30 


104, ಆಲ್‌ ಹುಮರುು:ಃ 1231 


4. ಮೂಲದಲ್ಲಿ 'ಹುತಮಃ ಎಂಬ ಪದ ಪ್ರಯೋಗಿಸಲ್ಪಟ್ಟಿದ್ದು, 'ಹತ್ಕ್‌' ಎಂಬುದು ಇದರ ಮೂಲವಾಗಿದೆ. 
'ಹತ್ಮ್‌'ನ ಅರ್ಥ ಮುರಿಯುವುದು, ಕುಟ್ಟು ವುದು, ಜಜ್ಜುವುದು ಮತ್ತು ಚೂರು ಮಾಡುವುದು ಎಂದಾಗಿದೆ. ನರಕಕ್ಕೆ ಈ 
ಹೆಸರನ್ನು ಕೊಟ್ಟಿರುವುದೇಕೆಂದರೆ- ಅದರೊಳಗೆ ಎಸೆಯಲ್ಪಡುವ ಪ್ರಿಶಿಯಸರದು: -ವೆಸ್ತುವೂ ಅದರ ಆಳೆ ಮತ್ತು ಅದರಲ್ಲಿರುವ 
ಬೆಂಕಿಯಿಂದಾಗಿ ಪುಡಿಗಟ್ಟಲ್ಪಡುವುದು. 

5. ಮೂಲದಲ್ಲಿ 'ಲಯುಂಬದನ್ನ' ಎನ್ನಲಾಗಿದೆ. ಒಂದು ವಸ್ತುವನ್ನು ತುಚ್ಛ ಮತ್ತು ಕ್ಸುಲ್ಲಕವೆಂದು ಭಾವಿಸಿ ಎಸೆದು 
ಬಿಡುವುದನ್ನು ಅರಬೀ ಭಾಷೆಯಲ್ಲಿ 'ನಬ್‌ದ್‌' ಎನ್ನುತ್ತಾರೆ. ತನ್ನ ಶ್ರೀಮಂತಿಕೆಯಿಂದಾಗಿ ಈ ಲೋಕದಲ್ಲಿ ಅವನು, ತಾನೊಬ್ಬ 
ಭಾರೀ ದೊಡ್ಡ ಮನುಷ್ಯನೆಂದು ತಿಳಿಯುತ್ತಾನೆ. ಆದರೆ ಪುನರುತ್ನಾನ ದಿನ ಅವನನ್ನು ಅತ್ಯಂತ ತಿರಸ್ಕಾರದೊಂದಿಗೆ ನರಕಕ್ಕೆ 
ಎಸೆದು ಬಿಡಲಾಗುವುದೆಂಬ ಸೂಚನೆಯು ಇದರಲ್ಲಿದೆ. 

6. ಪವಿತ್ರ ಕುರ್‌ಆನಿನಲ್ಲಿ ಈ ಒಂದು ಸೂಕ್ತದ ಹೊರತು ಬೇರೆ ಎಲ್ಲಿಯೂ ನರಕಾಗ್ನಿಯನ್ನು ಅಲ್ಲಾಹನ ಅಗ್ನಿಯೆಂದು 
ಕರೆಯಲಾಗಿಲ್ಲ. ಇಲ್ಲಿ ಅದನ್ನು ಅಲ್ಲಾಹನ ಅಗ್ನಿಯೆಂದು ಕರೆದಿರುವುದರಿಂದ ಅದು ಎಷ್ಟು ಭಯಾನಕವಾಗಿರುತ್ತದೆಂಬುದು 
ವ್ಯಕ್ತವಾಗುವುದು ಮಾತ್ರವಲ್ಲ, ಲೌಕಿಕ -ಸಂಪತ್ತನ್ನು ಪಡೆದು ಗರ್ವ ಮತ್ತು ಅಹಂಕಾರಕ್ಕೊಳಗಾಗುವ ಜನರನ್ನು ಅಲ್ಲಾಹನು 
ಎಂತಹ ತೀವ್ರ ತಿರಸ್ಕಾರ ಹಾಗೂ ಕ್ರೋಧದ ದೃಷ್ಟಿಯಿಂದ ನೋಡುತ್ತಾನೆಂಬುದೂ ತಿಳಿಯುತ್ತದೆ. ಆದ್ದರಿಂದಲೇ ಅಂತಹವರು 
ಎಸೆಯಲ್ಪಡುವಂತಹ ಬೆಂಕಿಯನ್ನು ಅವನು ತನ್ನ ಸ್ವಂತ ಬೆಂಕಿ ಎಂದು ವರ್ಣಿಸಿರುವನು. : تک‎ 

7. ಮೂಲದಲ್ಲಿ 'ತತ್ತಲಿಉ ಅಲಲ್‌ ಅಫ್‌ಇದಳ ಎಂಬ ಪದಗಳಿವೆ. سس نت‎ ಎಂಬುದು 'ಇತ್ತಿಲಾಲ್‌' ಎಂಬ 
ಮೂಲದಿಂದ ಹೊರಟಿದೆ. ಇದರ ಒಂದು ಅರ್ಥ- ಮೇಲೇರುವುದು ಮತ್ತು ಮೇಲಿನ ವರೆಗೂ ತಲಪುವುದು. ಇನ್ನೊಂದು 
ಅರ್ಥ- ಅರಿಯುವುದು ಮತ್ತು ಸುದ್ದಿ ಪಡೆಯುವುದೆಂದೂ ಇದೆ. ಅಫ್‌ಇದಃ ಎಂಬುದು ಪುವಾದ್‌ನ ಬಹುವಚನ ರೂಪ. 
ಇದರ ಅರ್ಥ ಹೃದಯ. ಆದರೆ ಈ ಪದವು ಎದೆಯೊಳಗೆ ಸ್ಪಂದಿಸುತ್ತಿರುವ ಅಂಗದ ಬಗ್ಗೆ ಬಳಸಲ್ಪಡುವುದಿಲ್ಲ. 
ನಿಜವಾಗಿ ಮಾನವನ ಪ್ರಜ್ಞೆ ಗ್ರಹಣ ಶಕ್ತಿ ಒಲವುಗಳು, ಇಚ್ಛೆಗಳು ವಿಶ್ವಾಸಗಳು, ವಿಚಾರಗಳು, ಸಂಕಲ್ಪಗಳು ಮತ್ತು 
ಇರಾದೆಗಳು ಇರುವಂತಹ ಸ್ಥಳದ ಬಗ್ಗೆ ಈ ಪದ ಬಳಸಲ್ಪಡುತ್ತದೆ. ಆ ಅಗ್ನಿಯು ಹೃದಯದ ವರೆಗೂ ತಲಪುವುದು 
ಎಂಬ ಮಾತಿನ ಅರ್ಥವೇನೆಂದರೆ. ಈ ಅಗ್ನಿಯು ಮಾನವನ ಕೆಟ್ಟ ವಿಚಾರಗಳ, ಭ್ರಷ್ಟ ವಿಶ್ವಾಸಗಳ, ಹೊಲಸು ಆಕಾಂಕ್ಲೆಗಳ, 
ದುಷ್ಪ ಒಲವುಗಳ ಮತ್ತು ಸಂಕಲ್ಪಗಳ ಕೇಂದ್ರ ಸ್ಥಾನಕ್ಕೆ ಹೋಗಿ ತಲಪುವುದು. ಇದರ ಇನ್ನೊಂದು ಅರ್ಥ- ಅಲ್ಲಾಹನ 
ಆ ಅಗ್ನಿಯು ಪ್ರತಿಯೊಬ್ಬ ಅಪರಾಧಿಯ ಮನಸ್ಸನ್ನು ತಲಪಿ ಅವನ ಅಪರಾಧದ ಸ್ವರೂಪವನ್ನು ತಿಳಿದುಕೊಳ್ಳುವುದು 
ಮತ್ತು ಪ್ರತಿಯೊಬ್ಬನಿಗೂ ಅವನವನ ಅರ್ಹತೆಗನುಸಾರವಾದ ಯಾತನೆಯನ್ನು ಕೊಡುವುದು ಎಂದಾಗಿದೆ. 

8. ನರಕದಲ್ಲಿ ಅಪರಾಧಿಗಳನ್ನು ಹಾಕಿ ಮೇಲಿನಿಂದ ಅದನ್ನು ಮುಚ್ಚಿ ಬಡವರು ಅದರ ಯಾವುದೇ ಬಾಗಿಲಂತಿರಲಿ, 
ಸಣ್ಣ ಕಿಟಕಿ ಕೂಡಾ ತೆರೆದಿರಲಾರದು. 

9. 'ಫೀ ಅಮದಿಮ್ಮುಮದ್ದದಃ' ಎಂಬುದಕ್ಕೆ ಅನೇಕ ಅರ್ಥಗಳಿರಲು ಸಾಧ್ಯ: ಎದೆ. 1) ನರಕದ ಬಾಗಿಲುಗಳನ್ನು ಮುಚ್ಚಿ 
ಅದರ ಮೇಲೆ ಬಹಳ ಎತ್ತರವಾದ ಕಂಬಗಳನ್ನು ನಾಟಿ.ಬಿಡಲಾಗುವುದು. 2) ಈ ಅಪರಾಧಿಗಳು ಬಹಳ ಎತ್ತ ರವಾದ ಸ್ತಂಭಗಳಿಗೆ 
ಬಿಗಿಯಲ್ಪಟ್ಟಿರುವರು. 3) ಹರ್ರುತ್‌ ಇಬ್ದು ಅಬ್ಬಾಸ್‌ರವರು(ರ) ವಿವರಿಸಿರುವ ಇನ್ನೊ೦ದು ಅರ್ಥವೇನೆಂದರೆ- ಅಗ್ನಿಯ ಭಾರೀ 
ದೊಡ್ಡ ಅಲೆಗಳು ಬಹಳ ಎತ್ತ ರದ ಸ್ವಂಭಗಳೋ ಎಂಬಂತೆ - ಪಿಳುತ್ತಿರುವುವು. 


ಕಾಂಡ-30 


12 ಕುರ್‌ಆನ್‌ ವ್ಯಾಖ್ಯಾನ 


105. ಅಲ್‌ ಫೀಲ್‌ 


ಪರಿಚಯ 


ಪ್ರಥಮ ಸೂಕ್ತದಲ್ಲೇ ಇರುವ 'ಅಸ್ವಾಬಿಲ್‌ ಫೀಲ್‌' ಎಂಬ ಪದದಿಂದ ಈ ಹೆಸರನ್ನು ಆಯ್ದು ಕೊಳ್ಳಲಾಗಿದೆ. 


ಅವತೀರ್ಣ ಕಾಲ 
ಇದು ಮಕ್ಕಾ ಪಟ್ಟಿಣದಲ್ಲಿ ಅವತೀರ್ಣವಾಯಿತು ಎಂಬ ಕುರಿತು ಏಕಾಭಿಪ್ರಾಯವಿದೆ. ಇದರ ಐತಿಹಾಸಿಕ ಹಿನ್ನೆಲೆಯನ್ನು 
ಗಮನಿಸಿದಾಗೆ ಇದು ಮಕ್ಕಾದಲ್ಲೂ ಅದರ ಆರಂಭಿಕ ಘಟ್ಟದಲ್ಲೇ ಅವತೀರ್ಣವಾಗಿರಬಹುದೆಂದು ಭಾಸವಾಗುತ್ತದೆ. 


ಐತಿಹಾಸಿಕ ಹಿನ್ನೆಲೆ 

ನಜ್ರಾನ್‌ನಲ್ಲಿ ಯಮನಿನ ಯಹೂದಿ ಅರಸನಾಗಿದ್ದ ದೂನವಾಸನು ಹ. ಈಸಾರ(ಅ) ಅನುಯಾಯಿಗಳ ಮೇಲೆ ಮಾಡಿದ 
ಅನ್ಯಾಯಗಳಿಗೆ ಸೇಡು ತೀರಿಸಲಿಕ್ಕಾಗಿ ಅಬಿಸಿನಿಯಾದ ಕ್ರೈಸ್ತ ರಾಷ್ಟ್ರವು ಯಮನಿನ ಮೇಲೆ ಧಾಳಿ ನಡೆಸಿ ಹಮ್‌ಯರೀ 
ಆಡಳಿತವನ್ನು ಕೊನೆಗೊಳಿಸಿತು. ಕ್ರಿ.ಶ. 525ರಲ್ಲಿ ಈ ಪ್ರುದೇಶವಿಡೀ ಅಬಿಸೀನಿಯಾ ಸಾಮ್ರಾಜ್ಯದ ಕೈಕೆಳಗೆ ಬಂತೆಂದು ಈ 
ಹಿಂದೆ ಸೂರಃ ಅಲ್‌ ಬುರೂಜ್‌ನ 4ನೆಯ ಟಿಪ್ಪಣಿಯಲ್ಲಿ ನಾವು ವಿವರಿಸಿರುವೆವು. ವಾಸ್ತವದಲ್ಲಿ ಈ ಕಾರ್ಯಾಚರಣೆಯು 
ಕಾನ್ಸ್‌ಟಾಂಟಿನೋಪಲ್‌(ಟರ್ಕಿ)ನ ರೋಮನ್‌ ಸಾಮ್ರಾಜ್ಯ ಹಾಗೂ ಅಬಿಸೀನಿಯಾ ಸಾಮ್ರಾಜ್ಯದ ಪರಸ್ಪರ ಸಹಯೋಗದಿಂದ 
ನಡೆದಿತ್ತು. ಇದೆಲ್ಲ ಧಾರ್ಮಿಕ ಉದ್ವೇಗದಿಂದ ಮಾತ್ರ ನಡೆದುಬಾಗಿರಲಿಲ್ಲ, ಇದರ ಹಿಂದೆ ಆರ್ಥಿಕ ಮತ್ತು ರಾಜಕೀಯ 
ಉದ್ದೆ. 0 ಇದ್ದುವು ಮತ್ತು ಇದುವೇ ಆ ಕಾರ್ಯಾಚರಣೆಯ ನೈಜ ಪ್ರೇರಕವಾಗಿತ್ತು, ಇನ್ನು ಕ್ರೈಸ್ತ ಮರ್ದಿತರ ಪರವಾಗಿ 
ಪ್ರತೀಕಾರದ ವಿಚಾರವು ಕೇವಲ ಒಂದು ನೆಪವಾಗಿತ್ತು. ರೋಮ್‌ ಸಾಮ್ರಾಜ್ಯವು ಈಜಿಪ್ಟ್‌ ಮತ್ತು ಸಿರಿಯಾಗಳನ್ನು 
ಗೆದ್ದಕಾಲದಿಂದಲೇ, ಅನೇಕ ಶತಮಾನಗಳಿಂದ ಅರಬರ ವಶವಿದ್ದ ಪೂರ್ವ ಆಪ್ರಿಕಾ ಭಾರತ, ಇಂಡೋನೇಶಿಯಾ ಮೊದಲಾದ 
ದೇಶಗಳ ಮತ್ತು ರೋಮ್‌ ಸಾಮ್ರಾಜ್ಯದ ಆಕ್ರಮಿತ ಪ್ರದೇಶಗಳ ನಡುವಣ ವ್ಯಾಪಾರವನ್ನು ಅರಬರ ಕೈಯಿಂದ ಕಿತ್ತುಕೊಳ್ಳಬೇಕೆಂಬ 
ಸನ್ನಾಹದಲ್ಲಿತ್ತು. ಈ ಉದ್ದೇಶ ಸಾಧನೆಗಾಗಿ ಕ್ರಿ.ಪೂ. 25 ಅಥವಾ 24ರಲ್ಲಿ ಸೀಸರ್‌ ಆಗಸ್ಪಿಸ್‌ ದೊರೆಯು ರೋಮನ್‌ 
ದಂಡನಾಯಕನಾಗಿದ್ದ ಏಲಿಯಸ್‌ ಗ್ಯಾಲ್ಲಸ್‌(Alelius Gallus)ನ ನಾಯಕತ್ವದಲ್ಲಿ ಒಂದು ದೊಡ್ಡ ದಂಡನ್ನು ಅರೇಬಿಯಾದ 
ಪಶ್ಚಿಮ ತೀರದಲ್ಲಿ ಇಳಿಸಿ ಬಿಟ್ಟಿದ್ದನು. ಇದು ದಕ್ಷಿಣ” ಅರೇಬಿಯಾ ಮತ್ತು ಸಿರಿಯಾ ದೇಶದ ನಡುವಿನ ಸಮುದ್ರ. ಮಾರ್ಗವನ್ನು 
ವಶಪಡಸಿಕೊಳ್ಳಲಿಕ್ಕಾಗಿತ್ತು. ಆದರೆ ಅರೇಬಿಯಾ ದೇಶದ ವಿಷಮ ಭೌಗೋಳಿಕ ಪರಿಸ್ಥಿತಿಯು ಈ ದಂಡಯಾತ್ರೆಯನ್ನು 
ವಿಫಲಗೊಳಿಸಿಬಿಟ್ಟಿತ್ತು. ತರುವಾಯ ರೋಮನರು ತಮ್ಮ ದಂಡನ್ನು ಕೆಂಪು ಸಮುದ್ರಕ್ಕೆ ತಂದು ಸಮುದ್ರ ಮಾರ್ಗವಾಗಿ ಅರಬರು 
ನಡೆಸುತ್ತಿದ್ದ ವ್ಯಾಪಾರವನ್ನು ತಡೆದುಬಿಟ್ಟರು. ಇದರಿಂದಾಗಿ ಅರಬರಿಗೆ ಭೂಮಾರ್ಗ ಮಾತ್ರ ಉಳಿಯಿತು. ಈ ಭೂಮಾರ್ಗವನ್ನು 
ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿಯೇ ಅವರು ಅಬಿಸೀನಿಯಾದ ಕ್ರೈಸ್ತ ರಾಷ್ಟ್ರದೊಂದಿಗೆ ಸ್ನೇಹ ಸಂಬಂಧ ಟಿಳೆಸಿಕೊಂಡು, 
ಅದಕ್ಕೆ ನೌಕಾಪಡೆಯ ಸಹಾಯ ಕೊಟ್ಟು ಅದು ಯಮನನ್ನು ವಶಪಡಿಸಿಕೊಳ್ಳುವಂತೆ ಮಾಡಿದ್ದರು. ಅಲ್ಲಿ ಅಬಿಸೀನಿಯಾದ 
ಅರಸನ ಕಡೆಯಿಂದ 'ಅಬ್ರಹ' ಎಂಬೋರ್ವ ವ್ಯಕ್ತಿಯನ್ನು ಸಾಮಂತನಾಗಿ ನೇಮಿಸಲಾಗಿತ್ತು. 

ಅಬ್ರಹನು ಯಮನಿನಲ್ಲಿ ತನ್ನ ಹಿಡಿತವನ್ನು ಬಲಪಡಿಸಿಕೊಂಡನು. ತರುವಾಯ ಅವನು ರೋಮ್‌ کت‎ ಮತ್ತು 
ಅದರ ಮಿತ್ರ ರಾಷ್ಟ್ರವಾಗಿದ್ದ ಅಬಿಸೀನಿಯಾದ ಕ್ರೈಸ್ತರು ಈ ದಂಡಯಾತ್ರೆಯ ಆರಂಭದಲ್ಲೇ ಇಟ್ಟು ಕೊಂಡಿದ್ದ ಉದ್ದೇಶವನ್ನು 
ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾದನು. ಇದಕ್ಕಾಗಿ ಅಬ್ರಹನು ಯಮನಿನ ರಾಜಧಾನಿ ಸನ್‌ಆಅದಲ್ಲಿ ಒಂದು ದೊಡ್ಡ 
ಇಗರ್ಜಿಯನ್ನು ಕಟ್ಟಿಸಿದನು. ಅರಬ್‌ ಇತಿಹಾಸಕಾರರು ಅದನ್ನು 'ಅಲ್‌ ಕಲಿಸ್‌' ಅಥವಾ 'ಅಲ್‌ ಕುಲೈೆಸ್‌' ಅಥವಾ 'ಅಲ್‌ 


1085 ಅಲ್‌ ಹೀಲ್‌ ہے‎ . 080۰ ..1233 


ಕುಲಯ್ಕಸ್‌' ಎ೦ಬ ಹೆಸರುಗಳಿಂದ ಕರೆದಿದ್ದಾರೆ: (ಇದು ಔಹತia ಎಂಬ ಗ್ರೀಕ್‌ ಪದದ ಅರಬೀ' ರೂಪ. ಉರ್ದು ಭಾಷೆಯ 
ಕಲೀಸಾ: ಎಂಬ ಪದವೂ ಈ ಗ್ರೀಕ್‌ ಪದದಿಂದಲೇ - ಬಂದಿದೆ.) ಇದರ ಕೆಲಸ ಮುಗಿದೊಡನೆ 'ಅವನು ಅಬಿಸೀನಿಯಾದ ದೊರೆಗೆ- ۱ 
"ನಾನು ಅರಬರ ಹಜ್ಜ್‌ಯಾತ್ರೆಯನ್ನು..ಈ. ಇಗರ್ಜಿಯ ಕಡೆಗೆ ತಿರುಗಿಸದೆ ಬಿಡಲಾರೆನೆಂದು ಬರೆದನೆಂದು" ಮುಹಮ್ಮದ್‌ )ور‎ 

ಸ್‌ಹಾಕ್‌' ವರದಿ,” ಮಾಡಿರುತ್ತಾರೆ.” ಅವನು ತನ್ನ ಈ ಇಂಗಿತವನ್ನು ಯಮನಿನಲ್ಲಿ ಬಹಿರಂಗವಾಗಿ ಪ್ರಕಟಿಸಿದನು: ಮತ್ತು ا‎ 


-ಇದರ,ಡಂಗುರ'ಸಾರಿಸಿದನು. ಈ.ಮೂಲಕ ಅರಬರನ್ನು ಕೆರಳಿಸಿ, :ಅವರು-ಯಾವುದಾದರೂ' ಅನುಚಿತ.ಕಾರ್ಯಾಚರಣೆಗೆ ಇಳಿಯು ' 


ವಂತೆ ಮಾಡಬೇಕು ಅದರಿಂದ್ದ ತನಗೆ. ಮಕ್ಕಾದ ಮೇಲೆ. ಆಕ್ರಮಣ ನಡೆಸಿ ಕಅಬಾವನ್ನು ಕೆಡವಲು ಒಂದು ನೆಪ .ಸಿಕ್ಕಂತಾಗುವುದು | 
ಎಂಬುದು ಅವನ ಉದ್ದೇಶವಾಗಿತ್ತು ಎಂದು ہہ‎ ಕಸೀರ್‌ ಬರೆದಿರುವರು. "ಈ ಘೋಷಣೆಯನ್ನು ಕೇಳಿ-ಅರಬರು ಕೆರಳಿದರು. ا‎ 
ಒಬ್ಬ. ಅರಬನು;, ಹೇಗೋ ಆ ಇಗರ್ಜಿಯೊಳಕ್ಕೆ ನುಗ್ಗಿ ಮಲವಿಸರ್ಜನೆ ಮಾಡಿಬಿಟ್ಟನೆಂದು ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ 
ಹೇಳುತ್ತಾರೆ. -ಶುರೈಶರ ಕೆಲವು: ಯುವಕರು ಹೋಗಿ ಆ ಇಗರ್ಜಿಗೆ ಬೆಂಕಿ ಹಚ್ಚಿದರೆಂದು ಮುಕಾತಿಲ್ಲ್‌ ಬಿನ್‌ ಸುಲೈಮಾನ್‌ ; 
ವರದಿ. ಮಾಡಿದ್ದಾರೆ. ಇವುಗಳ. ಪೈಕಿ ಯಾವುದೇ. ಘಟನೆ ಸಂಭವಿಸಿದ್ದರೂ ಅಶ್ಚರ್ಯವಿಲ್ಲ. ಆದರೆ: ಅದೇ ವೇಳೆ, ಮಕ್ಕಾದ 
ಮೇಲೆ ಧಾಳಿ ನಡೆಸಲು ತನಗೆ ಒಿದು ನೆಪ ಸಿಗಬೇಕು ಮತ್ತು ತಾನು ಕುರೈಶರನ್ನು ನಾಶಮಾಡಿ ಅಖಿಲ ಅರೇಬಿಯಾದ ಜನರನ್ನು 
ಭಯಭೀತಗೊಳಿಸುವ ಮೂಲಕ ತನ್ನ ಉಭಯ ಉದ್ದೇಶಗಳನ್ನೂ -ಸಾಧಿಸುವಂತಾಗಬೇಕು ಎಂಬ ಹಂಚಿಕೆಯಿಂದ ಸ್ವತಃ 
'ಅಬ್ರಹೆನೇ ತನ್ನ ಜನರನ್ನು ಗುಪ್ತ: ವಾಗಿ ಕಳುಹಿಸಿ ಇಂತಹ ಕಾರ್ಯವನ್ನು ಮಾಡಿಸಿರಬಹುದಾದ ಸಾಧ್ಯತೆಯನ್ನೂ ಅಲ್ಲಗಳೆಯು . 
ವಂತಿಲ್ಲ. ಏನಿದ್ದರೂ ಕಅಬಾದ, ಅಭಿಮಾನಿಗಳು ಈ ರೀತಿ ಇಗರ್ಜಿಗೆ ಅಪಮಾನ ಮಾಡಿದ. ವರದಿ ಅಬ್ರಹನಿಗೆ ತಲಪಿದಾಗ ' 
ಅವನು, ತಾನು' ಕಲಬಾವನ್ನು ಕೆಡಹುವ ತನಕ ವಿಶ್ರಮಿಸುವುದಿಲ್ಲವೆಂದು ನ ಪ್ರತಿಜ್ಞೆ ಮಾಡಿದನು. 

وم ಆನಂತರ, ಅವನು ಕ್ರಿ. ಶ್ಯ 570 ಅಥವಾ 571ರಲ್ಲಿ ಅರುವತ್ತು ಸಾವಿರ ಸೈನಿಕರು ಮತ್ತು ಹದಿಮೂರು ಆನೆ‏ ا 
ವರದಿಗಳ ಪ್ರಕಾರ ಒಂಭತ್ತು ಆನೆಗಳಿರುವ ದಂಡಿನೊಂದಿಗೆ ಮಕ್ಕಾ. ಪಟ್ಟಣದ ಕಡೆಗೆ ನಡೆದನು. "ದಾರಿಯಲ್ಲಿ ಯಮನಿನ ,‏ 
'ದೂನಫ್ರ್‌' ಎಂಜೋರ್ವ ಸರದಾರನು ಅರಬರ ಒಂದು ಸೇನೆಯನ್ನು ಸಂಘಟಿಸಿ `ಈತನನ್ನು ಎದುರಿಸಿದನು. ಆದರೆ ಅವನು‏ 
ಸೋತು ಸೆರೆಹಡಿಯಲ್ಪಟ್ಟನು. ಅನಂತರ 'ಕಸ್‌ಅಮ್‌' ಪ್ರದೇಶದಲ್ಲಿ ಮಫೈಲ್‌ ಬಿನ್‌ ಹಬೀಬ್‌ ಕಸ್‌ಅಮಿೂ ಎಂಬ ಸರದಾರನು '‏ 
ತನ್ನ ಗೋತ್ರದವರೊಡಗೂಡಿ ಈ ಸೇನೆಯನ್ನು" ಎದುರಿಸಿದನು. ಆದರೆ ಅವನೂ ಸೋತು ಸೆರೆಟಡಿಯಲ್ಪಟ್ಟನು. ಅವನು' ತನ್ನ‏ 
ಪ್ರಾಣರಕ್ಷಣೆಗಾಗಿ ಸೇನೆಗೆ ದಾರಿತೋರಿಸುವವನಾಗಿ ಕೆಲಸ ಮಾಡಲು ಒಪ್ಪಿಕೊಂಡನು. ತಾಯಿಫ್‌ನ `ಬಳಿ ತಲಪಿದಾಗ ಬನೀ |‏ 


'ಸಕೀಫ್‌ ಗೋತ್ರಡವರೂ ತಮ್ಮಲ್ಲಿ ಇಷ್ಟು ದೊಡ್ಡೆ ದಂಡನ್ನು ಎದುರಿಸುವ ಶಕ್ತಿ ಇಲ್ಲದಿರುವುದನ್ನು ಮನಗಂಡು, ನಾವು ನಿಮಗೆ : 


ಮಕ್ಕಾ. ಪಟ್ಟಣದ ಕಡೆಗೆ ಹೋಗುವ ದಾರಿ ತೋರಿಸಲು ಸೇವಕರನ್ನು ಒದಗಿಸುತ್ತೇವೆಂದು ಹೇಳಿದರು. ಅಬ್ರಹನು ಈ 
ಪ್ರಸ್ತಾಪವನ್ನು. ಸ್ವೀಕರಿಸಿದನು. .ಆ ಪ್ರಕಾರ ಬನೀ ಸಕೀಫರು 'ಅಬೂ ರಿಗಾಲ್‌' ಎಂಬೊಬ್ಬನನ್ನು: ಸೇನೆಯ ಸಂಗಡ ಕಳುಹಿಸಿ | 
ಕೊಟ್ಟರು. ಮಕ್ಕಾ ಪಟ್ಟಣಕ್ಕೆ ಆರು ಮೈಲಿಗಳಿರುವಾಗ "ಅಲ್‌ ಮುಗಮ್ಮಸ್‌' (ಅಥವಾ 'ಠಲ್‌ ಮುಗಮ್ಮಿ ಮ್ಮಿಸ್‌) ಎಂಬಲ್ಲಿ ಅಬೂ 
ರಿಗಾಲ್‌' ಸತ್ತು ಹೋದನು. ಅನಂತರ ಅರಬರು ಅನೇಕ ವರ್ಷಗಳ ಕುಲ ಅವನ 'ಗೋರಿಗೆ ಕಲ್ಪೆಸೆಯುತ್ತಿದ್ದರು. ٠ 

' ೪ ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ ವರದಿ ಮಾಡಿರುವಂತೆ ಅಬ್ರಹನು ' ಅಲ್‌ ಮುಗಮ್ಮಸ್‌ನಿಂದ ತನ್ನ ಸೇನೆಯ ' 
ಅಗ್ರಪಂಕ್ತಿಯವರನ್ನು ಮುಂದೆ ಕಳುಹಿಸಿದನು 'ಮತ್ತು ಅವರು ತಿಹಾಮಾದವರ ಮತ್ತು ಕುರೈಶರ ' ಅನೇಕ ಜಾನುವಾರುಗಳನ್ನು 
ಕೊಳ್ಳೆ ಹೊಡೆದುಕೊಂಡು : ಹೋದರು. ಅದರಲ್ಲಿ. : ಪ್ರವಾದಿವರ್ಯರ(ಸ) ಪಿತಾಮಹರಾದ. ಅಬ್ದುಲ್‌' "ಮುತ್ತಲಿಬರ. ಇನ್ನೂರು 
ماقمب‎ ಸೇರಿದ್ದುವು., ಇದಾದ -ಬಳಿಕ ಅವನು ಮಕ್ಕಾ. ಪಟ್ಟಣಕ್ಕೆ ಒಬ್ಬ ದೂತನನ್ನು ಕಳುಹಿಸಿ, ಅವನ ಮೂಲಕ ಅವರಿಗೆ- ; 
ನಾನು ನಿಮ್ಮೊಡನೆ ಕಾದ್ದಾಡಲು ಬಂದವನಲ್ಲ. ಆ ಮಂದಿರವನ್ನು (ಕಅಬಾವನ್ನು) ಕೆಡವಿ ಹಾಕಲಿಕ್ಕಾಗಿ ಮಾತ್ರ ಬಂದಿರುವೆನು. ' 
ನೀವು ಯುದ್ಧಕ್ಕಿಳಿಯದಿದ್ದರೆ ನಾನು. ನಿಮ್ಮ, ಜೀವ) ಅಥವಾ ಸೊತ್ತುಗಳಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂಬ : 
ಸಂದೇಶವನ್ನು ಕಳುಹಿಸಿದನು. ಅಲ್ಲದೆ ಅವನು, ಮಕ್ಕಾದವರು ನನ್ನೊಡನೆ. ಮಾತನಾಡಲು, ಅಪೇಕ್ಷಿಸಿದರೆ, ಅವರ ಸರದಾರನ್ನನ್ನು 
ನನ್ನ ಬಳಿಗೆ ಕರೆದು ತರಬೇಕು ಎಂದೂ ತನ್ನ ದೂತನಿಗೆ ಆದೇಶಿಸಿದ್ದನು. ಆ ಕಾಲದಲ್ಲಿ ಅಬ್ಲುಲ್‌ ಮುತ್ತಲಿಬರೇ ಮಕ್ಕಾ | 
ಪಟ್ಟಣದ ಅತ್ಯಂತ ಹಿರಿಯ ಸರದಾರರಾಗಿದ್ದರು. ದೂತನು ಅವರನ್ನು ಭೇಟಿಯಾಗಿ ಅಬ್ರಹನ ಸಂದೇಶವನ್ನು ತಲಪಿಸಿದನು. 
ಆಗ ಅವರು, "ಅಬ್ರ: ಹನೊಡನೆ ಯುದ್ಧ ಮಾಡುವಷ್ಟು ಬಲ ನಮ್ಮಲಿಲ್ಲ. ಇದು ಅಲ್ಲಾಹನ ಮಂದಿರ. ಅವನಿಚ್ಛಿಸಿದರೆ ತನ್ನ ' 


ಮಂದಿರವನ್ನು ತಾನೇ ರಕ್ಷಿಸಿಕೊಳ್ಳುವನು" ಎಂದರು. "ತಾವು ನನ್ನ ಜೊತೆ ಅಬ್ರಹನ ಬಳಿಗೆ ಬನ್ನಿರಿ" ಎಂದು ಧೂತನು ಕರೆದಾಗ ' 


78 


ಕುರ್‌ಆನ್‌ ವ್ಯಾಖ್ಯಾನ‏ 4۔ 


ಅವರು. ಅದಕ್ಕೆ ಒಪ್ಪಿ ಅವನ ಜೊತೆ ಹೋದರು: ಅವರು ಎಂತಹ ಗಾಂಭೀರ್ಯ ಹಾಗೂ ವರ್ಚಸ್ಸುಳ್ಳ ವ್ಯಕ್ತಿಯಾಗಿದ್ದರೆಂದರೆ, 
ಅವರನ್ನು ಕಂಡೊಡನೆಯೇ ಅಬ್ರಹನು ಬಹಳ ಪ್ರಭಾವಿತನಾಗಿ, ತನ್ನ ಸಿಂಹಾಸನದಿಂದ ಇಳಿದು ಬಂದು ಅವರ ಬಳಿ ಕುಳಿತನು. 
"ಅನಂತರ, "ತಾವೇನು ಬಯಸುತ್ತೀರಿ?" ವೆಂದು ಕೇಳಿದನು. “ನಿಮ್ಮಿಂದ ಹಿಡಿಯಲ್ಪಟ್ಟಿರುವ ನನ್ನ ಒಂಟೆಗಳನ್ನು ನನಗೆ 
ಮರಳಿಸಬೇಕು" ' ಎಂದರು. ಇದನ್ನು ಕೇಳಿ ಅಟ್ರಹ್ಯ "ನಿಮ್ಮನ್ನು ಕಂಡಾಗ ನಾನು ತುಂಬಾ ಪ್ರಭಾವಿತನಾಗಿದ್ದೆ. ಆದರೆ ನೀವು 
ನಿಮ್ಮ ಒಂಟೆಗಳನ್ನು ಮರಳಿಸಬೇಕೆಂದು ಮಾತ್ರ ಕೇಳುತ್ತಿರುವುದು ಹಾಗೂ' ನಿಮ್ಮ 'ಮತ್ತು ನಿಮ್ಮ ಪೂರ್ವಜರ ಧರ್ಮದ 
ಕೇಂದ್ರವಾಗಿರುವ ಆ 'ಆರಾಧನಾಲಯದ ಬಗ್ಗೆ ಏನೂ ಹೇಳದೆ ಇರುವುದು ನನ್ನ- "ದೃಷ್ಟಿಯಲ್ಲಿ ನಿಮ್ಮನ್ನು. ತಗ್ಗಿಸಿಬಿಟ್ಟಿದೆ" 
ಎಂದನು. ಆಗ ಅವರು, "ನಾನಂತು ಕೇವಲ ನನ್ನ ಒಂಟೆಗಳ ಮಾಲಕ. ಆದುದರಿಂದ ಅವುಗಳ 30۸ ಮಾತ್ರ ನಿಮ್ಮೊಡನೆ, 

| ಹೇಳುತ್ತಿದ್ದೇನೆ, ಆ ಭವನದ ಕುರಿತು, ಹೇಳುವದಾದರೆ, ಆದರ ಪ್ರಭು ಒಬ್ಬನಿದ್ದಾನೆ. ಅದರ ರಕ್ಟಣಿಯನ್ನು ಅವನೇ . 

| ಮಾಡಿಕೊಳ್ಳುವನು' ಎಂದರು. ಅದಕ್ಕೆ ಅಬ್ರಹನು, "ಅವನು ಅದನ್ನು ನನ್ನ ಕೈಯಿಂದ ರಕ್ಷಿಸಲಾರನು" ಎಂದನು. ಅದಕ್ಕೆ 
ಅಬ್ದುಲ್‌. ಮುತ್ತಲಿಬರು, "ಅದೇನಿದ್ದರೂ ಅದನ್ನು ನೀವೂ ಅವನೂ ನೋಡಿಕೊಳ್ಳಿರಿ” ಎನ್ನುತ್ತ ಅಲ್ಲಿಂದ ಹೊರಟು ಬಿಟ್ಟರು. 
ಅವರ ಒಂಟೆಗಳನ್ನು ಅವರಿಗೆ ಹಿಂದಿರುಗಿಸಲಾಯತು. 

ಹ. ಇಬ್ನ್‌ ಅಬ್ಬಾಸ್‌ರ(ರು ವರದಿ ಇದಕ್ಕಿಂತ ಭಿನ್ನವಾಗಿದೆ. ಅದರಲ್ಲಿ ಒಂಟೆಗಳ ಪ್ರಸ್ತಾಪವಿಲ್ಲ, . ಆ' ವರದಿಯ 
ಪ್ರಕಾರ, ಅಬ್ದುಲ್‌ . ಮುತ್ತಲಿಬ್‌ ಸ್ವತಃ ಅವನ ಬಳಿಗೆ ಹೋಗಿ, "ಇಲ್ಲಿಯ ವರೆಗೆ 'ಬರುವ ಅಗತ್ಯ ತಮಗೇನು ' 
ಬಂತು? ತಮಗೇನಾದರೂ: ಬೇಕಾಗಿದ್ದರೆ ನಮಗೆ ಹೇಳಿ ಕಳುಹಿಸಿದರೆ .ಸಾಕಿತ್ತಲ್ಲ! ನಾವು ಸ್ವತಃ ಅದರೊಂಧಿಗೆ' ತಮ್ಮ 
ಬಳಿ: ಹಾಜರಾಗುತ್ತಿದ್ದೆವು” ಎಂದರು. ಆಗ 'ಅವನ್ನು "ಈ ಭವನವು ಶಾಂತಿಯ ಭವನವೆಂದು ನಾನು ಕೇಳಿದ್ದೇನೆ. ಅದರ 
ಶಾಂತಿಯನ್ನು ಮುಗಿಸಿಬಿಡಲಿಕ್ಕಾಗಿ ನಾನು ಬಂದಿರುತ್ತೇನೆ' ಎಂದನು. ಆಗ್ರ ಅಬ್ದುಲ್‌ ಮುತ್ತಲಿಬರು, "ಇದು ಅಲ್ಲಾಹನ 
ಭವನ. ಇಷ್ಟರವರೆಗೂ ಅವನು ಯಾರಿಗೂ ಇದನ್ನು ವಶಪಡಿಸಲು. ಬಿಟ್ಟದ್ದಿಲ್ಲ' ಎಂದರು. ಆಗ ಅಬ್ರಹ "ನಾನು' 
ಅದನ್ನು ಕೆಡವದೆ ಮರಳಲಾರೆ" ಎಂದನು. 'ತಮಗೆ ಬೇಕಾದುದನ್ನೆಲ್ಲ' ನಮ್ಮಿಂದ ಪಡೆದುಕೊಂಡು ಮರಳಿಬಿಡಿರಿ" ಎಂದು 
ಅಬ್ದುಲ್‌ ಮುತ್ತಲಿಬ್‌ ಹೇಳಿದರು. . ಆದರೆ ಅಬ್ರಹ ಇದನ್ನು ತಿರಸ್ಕರಿಸಿದನು" ಮತ್ತು ಅಬ್ದುಲ್‌ . ಮುತ್ತಲಿಬ್‌ರನ್ನು 
ಅಲ್ಲೇ "ಬಿಟ್ಟು, ಮುಂದೆ ಸಾಗುವಂತೆ ಸೇನೆಗೆ ಆದೇಶಿಸಿದನು. 

ಇವೆರಡೂ ವರದಿಗಳಲ್ಲಿರುವ ಭಿನ್ನತೆಯನ್ನು ಅಲ್ಲಿಗೇ ಬಿಟ್ಟು ಈ ಪೈಕಿ ಯಾವುದೇ ವರದಿಗೆ ಇನ್ನೊಂದಕ್ಕಿಂತ ಹೆಚ್ಚಿನ 
ಪ್ರಾಶಸ್ವ್ಯ ನೀಡದೆ: ನೋಡಿದರೆ, ಈ ಪೈಕಿ "ಯಾವ ಘಟನೆ ನಡೆದಿದ್ದರೂ, "ಮಕ್ಕಾ ಮತ್ತು ಅದರ ಸುತ್ತಮುತ್ತಲಿದ್ದ , 
ಗೋತ್ರಗಳಿಗೆ `ಅಷ್ಟು ದೊಡ್ಡ ಸೈನ್ಯದೊಡನೆ 'ಹೋರಾಡಿ ಕಲಟಾವನ್ನು ರಕ್ಷಿಸುವ ಶಕ್ತಿ ಇರಲಿಲ್ಲವೆಂಬುದಂತು ವ್ಯಕ್ತ 
ವಾಗುತ್ತದೆ. ಆದುದರಿಂದಲೇ ' ಕುರೈಶರು ಆ ಸೇನೆಯನ್ನು ಎದುರಿಸುವ: ಸಾಹಸಕ್ಕೆ ಇಳಿಯಲಿಲ್ಲವೆಂಬುದು ಸುಲಭವಾಗಿ 
ಅರ್ಥವಾಗುವ ವಿಷಯವಾಗಿದೆ. ಕುರೈಶರು' ಅಹ್‌ರಾಬ್‌ ಯುದ್ದದ ವೇಳೆ ಮುಶ್ರಿಕ್‌ ಹಾಗೂ ಯಹೂದೀ ಗೊತ್ರಗಳವ , 
ರನ್ನೆಲ್ಲಾ ಸೇರಿಸಿಯೂ ಹೆಚ್ಚೆ ೦ದರೆ .`ಸುಮಾರು ಹತ್ತು- ಅಥವಾ ಹನ್ನೆರಡು ಸಾವಿರದ ಸೇನೆಯನ್ನು .ಮಾತ್ರ ತರಲು 
ಶಕ್ತರಾಗಿದ್ದರು. ಅಂತಹವರು ಅರುವತ್ತು ಸಾವಿರ ಮಂದಿ ಯೋಧರ ಸೇನೆಯನ್ನು ಎದುರಿಸಲು ಹೇಗೆ ತಾನೇ: ಸಾಧ್ಯವಿತ್ತು? 

ಮುಹಮ್ಮದ್‌ ಬಿನ್‌ .ಇಸ್‌ಹಾಕರ ವರದಿಯಂತೆ- ಅಬ್ದುಲ್‌ ಮುತ್ತಲಿಬರು' ಅಬ್ರಹನ ಸೇನಾ ಪಾಳೆಯದಿಂದ ಮರಳಿ 
ಬಂದು ಕುರೆ ಒಶರೊಡೆನೆ- "ನೀವು ನಿಮ್ಮ ಮಡದಿ, ಮಕ್ಕಳೆ ಹತ್ಯಾ ಕಾಂಡವನ್ನು ತಪ್ಪಿಸಲು ಅವರನ್ನು ಕರೆದು ಕೊಂಡು ಬೆಟ್ಟಗಳಿಗೆ 
ಹೋಗಿರಿ" ಎಂದರು. ತರುವಾಯ ಅವರು ಮತ್ತು ಕುರೈಶ್‌ ಗೋತ್ರದ ಇತರ ಕೆಲವು' ಸರದಾರರು ಹರಮಿಗೆ ಹೋದರು. ಕಅಬಾ : 
ಭವನದ ದ್ವಾರದ ಜಿಲಕವನ್ನು ಹಿಡಿದು, ಆ ಭವನದ ಮತ್ತು ಅದರ ಸೇವೆ ಮಾಡುವವರ ರಕ್ಷಣೆ ಮಾಡುವಂತೆ ಅಲ್ಲಾಹನನ್ನು 
ಪ್ರಾರ್ಥಿಸಿದರು. ಆಗ ಆ ಭವನದಲ್ಲಿ 360 ವಿಗ್ರಹೆಗಳಿದ್ದುವು. ಆದರೆ ಈ ಜನರು ಆ ಸಂದಿಗ್ಧ ಕಾಲದಲ್ಲಿ ಅವೆಲ್ಲ; ವನ್ನೂ ” 
ಮರೆತುಬಿಟ್ಟಿರು. ಅವರು ಕೇವಲ ಅಲ್ಲಾ: ಹನ ಮುಂದೆ ತಮ್ಮ ಯಾಚನಾ ಹಸ್ತವನ್ನು ಚಾಚಿದರು. ಇತಿಹಾಸದಲ್ಲಿ ಉಲ್ಲೇಖ 
ಗೊಂಡಿರುವ ಅವರ ಆ 'ಪ್ರಾರ್ಥನೆಗಳಲ್ಲಿ ಏಕೈಕ ಅಲ್ಲಾಹನ' ಹೊರತು ಇನ್ನಾರ ಹೆಸರೂ ಕಂಡು ಬರುವುದಿಲ್ಲ. ತಮ್ಮ 'ಸೀರತ್‌' ' 
'ಗ್ರಂಥದಲ್ಲಿ ಇಬ್ನ್‌ ಹಿಶಾಮರು ಅಬ್ದುಲ್‌ ಮುತ್ತಲಿಬ್‌ರವರ ಅನೇಕ ಪ್ರಾರ್ಥನಾ ಕಾವ್ಯಗಳನ್ನು ಉಲ್ಲೇಖಿಸಿದ್ದಾರೆ. 


105. . ಅಲ್‌. ಫೀಲ್ಡ್‌ 1235 


ಪ್ರಾರ್ಥನೆಯ ಬಳಿಕ ಅಬ್ದುಲ್‌ ಮುತ್ತಲಿಬ್‌ ಮತ್ತು ಅವರ ಜೊತೆಗಾರರು ಕೂಡಾ ಬೆಟ್ಟಗಳಿಗೆ, ಹೋಗಿ ಬಿಟ್ಟರು. 
ಮರುದಿನ ಅಬ್ರಹ : ಮಕ್ಕಾ ಪಟ್ಟಣವನ್ನು ಪ್ರವೇಶಿಸಲು ಮುಂಬಾದನು. ಆದರೆ . ಮಹಮೂದ್‌ ಎಂಬ ಹೆಸರಿನ ಅವನ ' 
ಪಟ್ಟಿದಾನೆಯು "ಹಠಾತ್ತನೆ ಅಲ್ಲೇ ಕುಳಿತು ಬಿಟ್ಟಿತು. ಅದನ್ನು ಎಬ್ಬಿಸಲಿಕ್ಕಾಗಿ "ಬಹಳಷ್ಟು ಹೊಡೆತಗಳನ್ನು ನೀಡಲಾಯಿತು. ' 
ಅಂಕುಶದಿಂದ ತಿವಿಯಲಾಯಿತು. ಗಾಯಗಳಿಂದ ಜರ್ಜರಿತವಾದರೂ ಅದು ಕದಲಲಿಲ್ಲ. ಅದನ್ನು ದಕ್ಟಿಣಕ್ಕೂ ಪೂರ್ವಕ್ಕೂ 
ಪಶ್ಚಿಮಕ್ಕೂ ತಿರುಗಿಸಿ ۔‎ ನಡೆಸಲು ಪ್ರಯತ್ನಿಸಿದಾಗ ಆದು ಎದ್ದು ಓಡಲಾರಂಭಿಸುತ್ತಿತ್ತು. ಆದರೆ ಮಕ್ಕಾದ ಕಡೆಗೆ ತಿರುಗಿಸಿ 
ದೊಡನೆ ಅದು ಅಲ್ಲೇ ಕೂತುಬಿಡುತ್ತಿತ್ತು. ಯಾವ ರೀತಿಯಲ್ಲಿ ಪ್ರಯತ್ನಪಟ್ಟರೂ ಅದು ಮುಂದೆ; ಹೋಗುತ್ತಿರಲಿಲ್ಲ. 
ಅಷ್ಟರಲ್ಲಿ ಪಕ್ಸಿಗಳ ಗುಂಪುಗಳು ಆಕಾಶದಲ್ಲಿ ಗೋಚರಿಸಿದುವು. . ಪ್ರತಿಯೊಂದು ಪಕ್ಸಿಯ ಕೊಕ್ಕಿನಲ್ಲೂ ಕಾಲುಗಳಲ್ಲೂ ; 
ಹರಳು ಕಲ್ಲುಗಳಿದ್ದುವು. ಅವು ಆ ಸೇನೆಯ ಮೇಲೆ ಹರಳು ಕಲ್ಲುಗಳ ಮಳೆಗರೆಯಲಾರಂಭಿಸಿದವು. ಹರಳು ಕಲ್ಲು - 
ಮೈಮೇಲೆ ಬಿದ್ದೊಡನೆ. ಪ್ರತಿಯೊಬ್ಬರ .ಮೈಯು ಕೊಳೆಯಲಾರಂಭಿಸುತ್ತಿತ್ತು. ಇದು ಸಿಡುಬು ರೋಗವಾಗಿತ್ತೆಂದು ಮುಹಮ್ಮದ್‌ | 
ಬಿನ್‌ ಇಸ್‌ಹಾಕ್‌ ಮತ್ತು ಇಕ್ರಿಮ ಹೇಳಿರುವರು, ಇಬ್ದು ಅಬ್ಬಾಸ್‌ರ(ರ) ವರದಿಯಂತೆ, ಆ ಹರಳುಗಳು. ಯಾರ ಮೇಲೆಲ್ಲಾ ' 
ಬೀಳುತ್ತಿದ್ದುವೋ ಅವರಿಗೆ ತೀವ್ರ ತುರಿಕೆ. ಆರಂಭವಾಗುತ್ತಿತ್ತು, ತುರಿಸುತ್ತಲೇ ಚರ್ಮ ಸಿಡಿಯುತ್ತಿತ್ತು ಮತ್ತು. ಮಾಂಸ ವು: 
ಉದುರಲಾರಂಭಿಸುತ್ತಿತ್ತು. ಅವರ, ಇನ್ನೊಂದು ವರದಿಯಲ್ಲಿ, ಮಾಂಸ ಮತ್ತು ರಕ್ತವು ನೀರಿನಂತೆ ಹರಿಯತೊಡಗುತ್ತಿತ್ತು ' 
ಮತ್ತು ಎಲುಬುಗಳು, ಹೊರಬರುತ್ತಿದ್ದವು ಎಂದಿದೆ. ಅಬ್ರಹನ ಗತಿಯೂ ಇದೇ. ಆಯಿತು. ಅವನ ಅಂಗಾಂಗಗಳು ತುಂಡು, 
ತುಂಡಾಗಿ ಕಳಚಿ ಬೀಳುತ್ತಿದ್ದುವು, ತುಂಡಾದ ಭಾಗದಿಂದ ರಕ್ತ ಮತ್ತು ಕೀವು. ಹರಿಯುತ್ತಿತ್ತು. ಈ ಗೊಂದಲಮಯ 
ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಯಮನಿನ ಕಡೆಗೆ ಓಡಿ ಹೋಗ ತೊಡಗಿದರು. ಅವರು ಖಸ್‌ಅಮ್‌ ಎಂಬಲ್ಲಿ ೦ದ ತಮ್ಮ 
ಮಾರ್ಗದರ್ಶಿಯಾಗಿ ತಂದಿದ್ದ 'ನುನ್ಸೆಲ್‌ ಬಿನ್‌ ಹಬೀಬ್‌ ಖಸ್‌ಅಮಿಯನ್ನು ಹುಡುಕಿ, ತಮಗೆ, ಹಿಂದಿರುಗಿ ಹೋಗುವ ' 

ದಾರಿಯನ್ನು ತೋರಿಸಿ ಕೊಡಬೇಕೆಂದು ಹೇಳಿದರು. ಅವನು ನಿರಾಕರಿಸುತ್ತ ಹೀಗೆ ಹಾಡಿದನು. 

"ಅಲ್ಲಾಹನೇ ಬೆನ್ನಟ್ಟುತ್ತಿರುವಾಗ ಓಡಿ ಹೋಗಲು ಜಾಗವೆಲ್ಲಿದೆ? ಮೂಗು ಮುರಿದವನು (ಅಬ್ರಹ) ಪರಾಜಿತನು. 
ಜಯಶಾಲಿಯಲ್ಲ." (ಅನುವಾದ) 4 

ಈ ಓಡಾಟದಲ್ಲಿ ಅವರು ಅಲ್ಲಲ್ಲಿ ಬಿದ್ದು ಸಾಯುತ್ತಿದ್ದರು. ಅತಾ ಬಿನ್‌ ಯಸಾರ್‌ರ ವರದಿಯಂತೆ, ಎಲ್ಲರೂ ಆಗಲೇ ٭‎ < 
ಸಾಯಲಿಲ್ಲ. ಕೆಲವರು ಅಲ್ಲೇ ಸತ್ತು ಇನ್ನು ಕೆಲವರು ಓಡಿಹೋಗುತ್ತಿರುವಾಗ ದಾರಿಯಲ್ಲೇ ಬೀಳುತ್ತ ಹೋದರು. ಅಬ್ರಹನೂ ' 
'ವಿಸ್‌ಅಮ್‌' ಪ್ರದೇಶವನ್ನು ತಲುಪಿ ಅಲ್ಲಿ ಸತ್ತನು. 

ಈ ಘಟನೆಯು ಮುದ್ದುಲಿಫ ಮತ್ತು ಮಿನಾದ ಮಧ್ಯೆ 'ಮುಹಸ್ಸಬ್‌' ಕಣಿವೆಯ ಬಳಿ 'ಮುಹಸ್ಸಿರ್‌ ಎಂಬಲ್ಲಿ 1 
ಸಂಭವಿಸಿತ್ತು. ۱ 

ಈ ಘಟನೆಯು ಎಷ್ಟೊಂದು ಮಹತ್ವಪೂರ್ಣವಾಗಿತ್ತೆಂದರೆ, ಅರಬ್‌ ದೇಶದಾದ್ಯಂತ ಈ ವಾರ್ತ್ಕೆಯು ಮಿಂಚಿನಂತೆ ' 
ಹಬ್ಬಿತು. ಅದರ ಕುರಿತು ಅನೇಕ ಕವಿಗಳು ಕವಿತೆಗಳನ್ನು ಬರದು ಹಾಡಿದರು. ಆ ಕವಿತೆಗಳಲ್ಲಿ ಎಲ್ಲರೂ ಅ. ಘಟನೆಯನ್ನು 
ಅಲ್ಲಾಹನ ಮಹಿಮಾದ್ಭುತದ ಫಲವೆಂದೇ ವರ್ಣಿಸಿರುವರು. ಈ ಕಾರ್ಯದಲ್ಲಿ ಕಅಬಾದಲ್ಲಿ ಪೂಜಿಸಲ್ಪಡುತ್ತಿದ್ದ ವಿಗ್ರಹಗಳಿಗೆ 
ಏನಾದರೂ ಹಾತ್ರವಿತ್ತೆಂದು ಎಲ್ಲೂ ಸೂಚ್ಯವಾಗಿಯೂ ಯಾರೂ ಹೇಳಿಲ್ಲ. ಹರ್ರುತ್‌ ಉಮ್ಮುಹಾನೀ ಮತ್ತು لاہ‎ , 
ಬಿನ್‌ ಅವ್ವಾಮ್‌ರ ವರದಿಯ ಪ್ರಕಾರ ಈ ಘಟನೆಯ ಬಳಿಕ 10 ವರ್ಷಗಳ ವರೆಗೆ (ಕೆಲವು ವರದಿಗಳಂತೆ 7 ವರ್ಷಗಳ 
ವರೆಗೆ) ಕುರೈಶರು, ಏಕಮೇವಾದ್ದಿಶೀಯನಾದ ಅಲ್ಲಾಹನ ಹೊರತು ಬೇರೆ ಯಾರ ಆರಾಧನೆಯನ್ನೂ ಮಾಡಲಿಲ್ಲವೆಂದು ' 
ಪ್ರವಾದಿವರ್ಯರು(ಸ) ಹೇಳಿರುವರು. \ 

ಈ ಘಟನೆ ನಡೆದ ಸಂವತ್ಸರವನ್ನು ಅರಬರು 'ಆಮುಲ್‌ ಫೀಲ್‌' (ಆನೆಗಳ ಸಂವತ್ಸರ) ಎನ್ನುತ್ತಾರೆ. ಅದೇ ವರ್ಷ ' 
ಪ್ರವಾದಿವರ್ಯರ(ಸ) ಜನನವಾಯಿತು. 'ಅಸ್‌ಹಾಬುಲ್‌ ಫೀಲ್‌'ನ ಘಟನೆಯು ಮುಹರ್ರಮ್‌ ತಿಂಗಳಲ್ಲಿ ನಡೆಯಿತೆಂದೂ , 
ಪ್ರವಾದಿವರ್ಯರ(ಸ) ಜನನವು ರಬೀಉಲ್‌ ಅವ್ವಲ್‌ ಶಿಂಗಳೆಲ್ಲಾಯಿತೆಂದೂ ಹದೀಸ್‌ ವಿದ್ವಾಂಸರೂ ಇತಿಹಾಸಕಾರರೂ | -. ” 
ಸಾಮಾನ್ಯವಾಗಿ ಏಕಾಭಿಪ್ರಾಯ ಹೊಂದಿದ್ದಾರೆ. ಪ್ರವಾದಿವರ್ಯರ(ು ಜನನವು ಆನೆಗಳ ಈ ಘಟನೆಯ 50 ದಿನಗಳ ಬಳಿಕ. 
ಆಯಿತೆಂದು ಹೆಚ್ಚಿನವರು ಅಭಿಪ್ರಾಯಪಟ್ಟಿದ್ದಾರೆ. 


1236 ಕುರ್‌ಆನ್‌-'ವ್ಯಾಖ್ಕ್‌ನ 


ಕಥನದ ಉದ್ದೆ ಈ : - : و‎ : 
ಮೇಲ್ಲೆ; ಉಲ್ಲೆ ಆಖಿಸೆಲಾಗಿರುವ ಇತಿಹಾಸಿಕ ಏವರಗಳನ್ನು ಮುಂದಿಟ್ಟು ಕೊಂಡು, 'ಅಲ್‌- ಫೀಲ್‌" ಅಧ್ಯಾ ನ್ಯಾಯವನ್ನು 

ಗಮನಿಸಿದರೆ, . ಇದರಲ್ಲಿ ಇಷ್ಟೊಂದು مہہ‎ ಆನೆಯವರ ಮೇಲೆ: .ಎರಗಿದ - ಅಲ್ಲಾಹನ" 'ಯಾತನೆಯನ್ನು .ಮಾತ್ರ 
ಪ್ರಸ್ತಾಪಿಸಿ. ಮುಗಿಸಿಬಿಟ್ಟಿರುವುದೇಕೆ ಎಂಬುದು ಚೆನ್ನಾಗಿ ಅರ್ಥವಾಗುತ್ತದೆ. .-ಆ .ಘಟನೆ ನಡೆದು. "ಹೆಚ್ಚು ಕಾಲವೇನೂ 
ಕಳೆದಿರಲಿಲ್ಲ. : ಮಕ್ಕಾದ. ಪ್ರತಿಯೊಂದು . ಮಗುವಿಗೂ ಅದು. ಗೊತ್ತಿತ್ತು. : ಅರಬ್‌, ' ದೇಶದವರೆಲ್ಲರೂ - ಸಾಮಾನ್ಯವಾಗಿ | 
ಅದೆನ್ನು ಬಲ್ಲವರಾಗಿದ್ದರು. ಕಅಬಾವನ್ನು "ಅಬ್ರಹನ' ಧಾಳಿಯಿಂದ ರಕ್ಷಿಸಿದ್ದು. ಅಲ್ಲಾಹನೇ ಹೊರತು ಯಾವುದೇ ಬೇವಿ- 
ದೇವತೆಗಳಲ್ಲ ಎಂಬುದನ್ನು ಅರೇಬಿಯಾದಲ್ಲಿ" ಎಲ್ಲರೂ `ಒಪ್ಪುತ್ತಿದ್ದರು. -'ಕುಶೈಶರ ಸರದಾರರೂ ಅಲ್ಲಾಹನೊಡನೆಯೇ ٭‎ 

| ಸಹಾಯ" ಬೇಡಿದ್ದರು.* `ಇದರಿಂದ ಪ್ರೇರಿತರಾಗಿಯೇ :ಕುರೈಶರು ಇದಾದ ಅನೇಕ: ವರ್ಷಗಳ ಕಾಲ ಅಲ್ಲಾಹನ' ಹೊರತು : 
'ಣಿನ್ನಾರನ್ನೂ.' ಆರಾಧಿಸಿರಲಿಲ್ಲ. ಆದುದರಿಂದ" “ಸೂರಃ "ಅಲ್‌``ಫೀಲ್‌ನಲ್ಲಿ ' ಈ ವಲ್ಲ' ವಿವರಗಳನ್ನು ನೀಡುವ ಅಗತ್ಯವೇ 
ಇರಲಿಲ್ಲ: "ಬೇರೆಲ್ಲಾ - ಆರಾಧ್ಯರನ್ನು ಬಿಟ್ಟು ಏಕ್ಕೆಕನೂ  ಸಹಭಾಗಿಗಳಿಲ್ಲದವನೂ' ಆಗಿರುವ ಅಲ್ಲಾಹನನ್ನು ಮಾತ್ರ 
ಆರಾಧಿಸಬೇಕೆಂಬುದೇ ಪ್ರವಾದಿ ಮುಹಮ್ಮದ್‌ರ(ಸು) ಸಂದೇಶವಾಗಿದೆ. ಇದರ: ಹೊರತು ಅವರು ಟೇರೇನು ತಾನೇ 
ಹೇಳುತ್ತಿದ್ದಾರೆ, : ನಿಂದು ಸಾಮಾನ್ಯವಾಗಿ ಎಲ್ಲ ಅರಬರು ಹಾಗೂ ವಿಶೇಷವಾಗಿ ಕುರೈಶರು ತಮ್ಮ ಮನಸ್ಸಿನಲ್ಲಿ “ವಿಚಾರ | 
ಮಾಡುವಂತೆ ಹಾಗೂ ತಾವು'ಈ “ಸತ್ಯ ಸಂದೇಶವನ್ನು ಅಡಗಿಸಲಿಕ್ಕಾಗಿ ಬಲಪ್ರಯೋಗ ಮಾಡಿದರೆ, ಆನೆಯನ್ನು ಸರ್ವನಾಶ 
ಮಾಡಿದ ಅಲ್ಲಾಹನ ಕ್ರೋಧಕ್ಕೆ 'ತಾವೂ “ಪಾತ್ರ ತ್ರರಾಗಬೇಕಾದೀತೆಂಬುದನ್ನು ಅವರು ತಿಳಿದುಕೊಳ್ಳುವಂತೆ ಮಾಡಲು ಕೇವಲ 

ار ح ریت نز من سی ಹ‏ | 


105್ಕಅಲ್ಸ್‌ ಹೀಲ್ಸ್‌, ನ 3 89 


LE 


اعم 


pe کے‎ >: 0 pe ರ್‌ 


‘43 ನಿಮ್ಮ ಪ್ರಜು ಅನೆಯವಕೊಂದಿಗೆ ಹೇಗೆ | ವರ್ತಿಸಿದನೆ೦ಬುದನ್ನು ನೀವು ನೋಡಲಿಲ್ಲ; 7 ಅವನು 
| ಅವರ. ಯೋಜನೆಯನ್ನು: ನಿರರ್ಥಕಗೊಳಿಸಿ 'ಬಡಲಿಲ್ಲವೇ? ' ಮತ್ತು. ಅವನು. ಅವರ ಮೇಲೆ". ಪಕ್ಷಿ ಗಳೆ 
|'ಗುಂಪುಗಳನ್ನೇಃ 'ಕಳುಹಿಸಿಬಿಟ್ಟನು.5 ಅವು" ಅವರ." ಮೇಲೆ ಸುಟ್ಟಮಣ್ಣಿನ- ಕಲ್ಲುಗಳನ್ನು: ' ಎಸೆಯುತ್ತಿ بی‎ 
ತರುವಾಯ 'ಅವನು"-ಅವರನ್ನು;: (ಪ್ರಾಣಿಗಳು)' ತಿಂದು ಹಾಕಿದ سر سا‎ ಮಾಡಿಬಿಟ್ಟನು: ಸಿ 


1. ಇಲ್ಲಿ- ಆನೆಯವರು ಯಾರು, ಎಲ್ಲಿ ೦ದ ಬಂದಿದ್ದರು” ಯಾಕೆ ಬಂದಿದ್ದೆ ರು ಎಂಬುದನ್ನು ಅಲ್ಲಾಹನು ವಿವರವಾಗಿ tb 
ಹೇಳಿಲ್ಲ. ಏಕೆಂದರೆ ಈ ವಿಷಯಗಳೆಲ್ಲ ಎಲ್ಲರಿಗೂ ತಿಳಿದಿದ್ದುವು. | 
: 2. ಮೇಲ್ನೋಟಕ್ಕೆ ಇಲ್ಲಿ" ಪ್ರವಾದಿವರ್ಯರೇ(ಸ) ಅಭಿಸಂಬೋಧಿತರಾಗಿದ್ದರೂ ವಾಸ್ತವದಲ್ಲಿ ಕುರೈಶರು ಮತ್ರವಲ್ಲ 
ಈ ಸಂಪೂರ್ಣ ಕಥೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದ ಅರೇಬಿಯಾದ ಎಲ್ಲ ಜನಸಾಮಾನ್ಯರು ಕೂಡಾ ಇದರ ಅಭಿಸಂಬೋಧಿತ |: 
ಠಾಗಿದ್ದಾರೆ. ಪವಿತ್ರ ಕುರ್‌ಆನಿನ ಅನೇಕ ಕಡೆಗಳಲ್ಲಿ 'ಅಲಮ್‌ ತರ' (ನೀವು ಕಂಡಿಲ್ಲವೇ?) ಎಂಬ ಪದಗಳು ಪ್ರಯೋಗ |. 
ವಾಗಿದ್ದು ಅವುಗಳ ಉದ್ದೇಶ ಜನಸಾಮಾನ್ಯರನ್ನು ಅಭಿಸಂಬೋಧಿಸುವುದೇ ಹೊರತು ಪ್ರವಾದಿವರ್ಯರನ್ನಲ್ಲ(ಸು. (ಉದಾಹರಣೆಗೆ , 
ನೋಡಿರಿ, ಇಬ್ರಾಹೀಮ್‌: 19, ಅಲ್‌ ಹಜ್ಜ್‌: 18, 65, ಅನ್ನೂರ್‌: 43, ಲುಕ್ಕಾನ್‌: 29, 31, ಫಾತಿರ್‌: 27, ಅರು್ಲುಮರ್‌: 
21) ಇದಲ್ಲದೆ, ಮಕ್ಕಾದಲ್ಲೂ ಅದರ ಸುತ್ತಮುತ್ತಲಲ್ಲೂ ಮಕ್ಕಾದಿಂದ ಯಮನ್‌ ವರೆಗಿನ ಅರೇಬಿಯಾದ ಒಂದು ಬೊಡ್ಡ 
ಭಾಗದಲ್ಲೂ ಅನೆಯವರ ವಿನಾಶದ ಘಟನೆಯನ್ನು ಕಣ್ಣಾರೆ ಕಂಡಿದ್ದ ಅನೇಕ ಜನರು ಆಗ ಜೀವಂತವಿದ್ದು ದರಿಂದ ಇಲ್ಲಿ 
"ನೋಡುವುದು" ಎಂಬ ಪದವನ್ನು ಬಳಸಲಾಗಿದೆ. 

"3. ಮೂಲದಲ್ಲಿ ಕೈದ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ಯಾರಿಗಾದರೂ ಹಾನಿಯನ್ನು ಟು ಮಾಡಲಿಕ್ಕಾಗಿ ನಡೆಸುವ 
ಗುಪ್ತ ಸಂಚಿನ ಬಗ್ಗೆ ಪ್ರಯೋಗವಾಗುತ್ತದೆ. ಆದರೆ ಇಲ್ಲಿ ಯಾವ ಅಂಶ ಗುಪ್ತವಾಗಿತ್ತು? ಎಂಬ ಪ್ರಶ್ನೆಯೇಳುತ್ತದೆ. 60 ಸಾವಿರ 
ಹಜೋಧರಿಂದ ಕೂಡಿದ ಸೇನೆಯೊಂದು ಅನೇಕ ಆನೆಗಳೊಂದಿಗೆ ಯಮನಿನಿಂದ ಮಕ್ಕಾ ಪಟ್ಟಣಕ್ಕೆ ಬಹಿರದಿಗವಾಗಿ ಬಂದಿತ್ತು. 
ತಾವು ಕಅಬಾವನ್ನು ಕೆಡವಿ ಹಾಕಲು ಬಂದಿದ್ದೇವೆಂಬುದನ್ನು ಅವರು ಗುಪ್ತವಾಗಿಟ್ಟಿರಲಿಲ್ಲ. ಆದುದರಿಂದ ಈ ಹಂಚಿಕೆಯು 
ರಹಸ್ಯವಾಗಿರಲಿಲ್ಲ. ಆದರೆ, ಕಅಬಾವನ್ನು ಕೆಡವಿ, ಕುರೈಶರನ್ನು ಸದೆಬಡಿದು ಅಖಿಲ ಅರಬ್‌ ದೇಶವಾಸಿಗಳನ್ನು ಭಯಭೀತ 
ಗೊಳಿಸುವ ಮೂಲಕ ہیل‎ ಅರೇಬಿಯಾದಿಂದ ಸಿರಿಯಾಕ್ಕೆ ಮತ್ತು ಈಜಿಪ್ಪಿಗೆ ಹೋಗುವ ವಾಣಿಜ್ಯ 7۵ ಅಆರೆಬರಿಂದ 


ಕಾಂಡ-30 - 


1238 ಕುರ್‌ಆನ್‌ ವ್ಯಾಖ್ಯಾನ 


"ಕಸಿದುಕೊಳ್ಳುವ ಇತಿಯೋಪಿಯನರ ಇರಾದೆಯು ಮಾತ್ರ ರಹಸ್ಯವಾಗಿತ್ತು. ತಮ್ಮ ಈ ಯೋಜನೆಯನ್ನು ಅವರು ಅಡಗಿಸಿಟ್ಟಿದ್ದರು. 
ಅರಬರ ಆರಾಧನಾಲಯವನ್ನು ಕೆಡವಿ ಹಾಕುವ ಮೂಲಕ ತಾವು ತಮ್ಮ ಇಗರ್ಜಿಗೆ 'ಅರಬರು ನಾಡಿದ್ದು ಅಪಚಾರಕ್ಕೆ ಪ್ರತೀಕಾರ 
; ಶೀರಿಸಬಯಸುತ್ತೇವೆ ಎಂದು ಮಾತ್ರ ಅವರು ಜನರಿಗೆ ತಿಳಿಸಿದ್ದರು. : 

4. ಮೂಲದಲ್ಲಿ 'ಫೀ 'ತದ್‌ಲೀಫ್‌' ಎಂದಿದೆ. - - ಅರ್ಥಾತ್‌." 'ಅದರ ಹಂಚಿಕೆಯನ್ನು ಆವನು ಪಥಭ್ರಷ್ಟತೆಯಲ್ಲಿ' ಹಾಕ 
" ಬಿಟ್ಟನು. ಆದರೆ ಯಾವುದಾದರೂ ಯೋಜನೆಯನ್ನು " ದಾರಿಗೆಡಸುವುದು ಅಥವಾ ಪಥಬ್ರಷ್ಟ ಗೊಳಿಸುವುದು ಎಂಬ ನುಡಿಗಟ್ಟಿನ 
:ಅರ್ಥ- ಅದನ್ನು ವೃರ್ಥಗೊಳಿಸುವುದು ಮತ್ತು ತನ್ನ ಉದ್ದೆ سيا‎ ಸಾಧಿಸ ಸದಂತೆ ವಿಫಲಗೊಳಿಸಿ ಬಿಡುವುದು ಎಂದಾಗಿದೆ. (ನೋಡಿರಿ, 
ಅಲ್‌ ಮೂಬಿನ್‌:'25 ಮತ್ತು' ಯೂಸುಫ್‌: 52) " i ور تد نت‎ 

5. ಮೂಲದಲ್ಲಿ 'ತೈರನ್‌: .ಅಬಾಬೀಲ್‌' ಎಂಬ ಪದಗಳು ಪ್ರಯೋಗವಾಗಿವೆ: ಅರಬೀ ಭಾಷೆಯಲ್ಲಿ 'ಅಬಾಬೀಲ್‌' 
' ಎಂಬುದರ ಅರ್ಥ" "ನಿರಂತರವಾಗಿ 'ಚೇರೆಬೇರೆ ಕಡೆಗಳಿರಿದ' ಬರುವ ಅನೇಕ ಗುಂಪುಗಳು. ಅವು ಜನರ ಗುಂಪುಗಳಾಗಿರಬಹುದು 
' ಅಥವಾ ಪ್ರಾಣಿಗಳ ಗುಂಪುಗಳೂ ಆಗಿರಬಹುದು. ಬಹುತೇಕ ಎಲ್ಲ ವರದಿಗಾರರ ಏಕಾಭಿಪ್ರಾಯ ಪ್ರಕಾರ ಪ್ರತಿಯೊಂದು سواہ‎ 
ಕೊಪ ನಲ್ಲಿ ಒಂದೊಂದು. ಹರಳುಕಲ್ಲು ಮತ್ತು' ಕಾಲುಗಳಲ್ಲಿ ಎರಡೆರಡು ಕಲ್ಲು ್ಲಿಗಳಿದ್ದುವು. ಮಕ್ಕಾದಲ್ಲಿ ಕೆಲವರ ಬಳಿ ಈ 
: ಹರಳುಕಲ್ಲುಗಳು ದೀರ್ಫ ಕಾಲದ ವರೆಗೂ وا‎ ಕ್ಲಿತವಾಗಿದ್ದುವು. دہ دہ‎ ಫೀಲ್‌ರ ಮೇಲೆ ಎಸೆಯಲಾಗಿದ್ದ ಕಲ್ಲು; ಗಳನ್ನು 
| ತಾನು ಕಣ್ಣಾರೆ ಕಂಡಿದ್ದೇನೆಂದು ನೌಫಲ್‌ ಬಿನ್‌ ಅಬೀ ಮುಅವಿಯಾ ಹೇಳಿದುದನ್ನು, ಅಬೂ ನಈಮ್‌ ಉಲ್ಲೇಖಿಸಿದ್ದಾರೆ. 

6. ಮೂಲದಲ್ಲಿ 'ಬಿಹಿಜಾರತಿಮ್ಮಿನ್‌ ಸಿಜ್ಞೀಲ್‌' ಎಂದಿದೆ. ಅರ್ಥಾತ್‌ -ಸಿಜ್ದೀಲ್‌ನ ವರ್ಗದ ಕಲ್ಲುಗಳು. ಇಬ್ನ್‌ ಅಬ್ಬಾಸ್‌(ರ) 
' ಹೇಳಿರುವಂತೆ ಇದು 'ಸಂಗ್‌' ಮತ್ತು 'ಗಿಲ್‌' ಎಂಬ ಫಾರ್ಸಿ ಭಾಷೆಯ ಪದಗಳ ಅರಬೀ ರೂಪವಾಗಿದೆ ಮತ್ತು ಇದರ ಅರ್ಥ 
' ಮಣ್ಣಿನ ಗಾರೆಯಿಂದ ರಚಿಸಲ್ಪಟ್ಟ ಹಾಗೂ ಸುಟ್ಟು ಗಟ್ಟಿಯಾದ ಕಲ್ಲು ಎಂದಾಗಿದೆ. ಪವಿತ್ರ ಕುರ್‌ಆನ್‌ನಿಂದಲೂ ಇದಕ್ಕೆ 
ಸಮರ್ಥನೆ ಸಿಗುತ್ತದೆ. ಲೂತ್‌ ಜನಾಂಗದ ಮೇಲೆ ಸಿಜ್ಞೀಲ್‌ನ ವರ್ಗದ ಕಲ್ಲುಗಳನ್ನು ಎಸೆಯಲಾಗಿತ್ತೆಂದು ಸೂರಃ ಹೂದ್‌ನ 
82 ಮತ್ತು ಹಿಜ್ಸ್‌ನ 74ನೆಯ ಸೂಕ್ತ ಗಳಲ್ಲಿ' `ಹೇಳಲಾಗಿದೆ. ಸೂರಃ ಅದ್ದಾರಿಯಾತ್‌ನ 33ನೆಯ ಸೂಕ್ತದಲ್ಲಿ ಈ ಕಲ್ಲುಗಳನ್ನೆ: 3 
| ಒಜಾರತಮ್ಮ ನ್‌ಶೀನ್‌' ಅರ್ಥಾತ್‌: ಮಣ್ಣಿನ ಗಾರೆಯಿಂದ ಮಾಡಲ್ಪಟ್ಟ ಕಲ್ಲುಗಳು ಎಂದು ಹೇಳಲಾಗಿದೆ. 

"7. ಮೂಲದಲ್ಲಿ 'ಕಲಸ್‌ಫಿಮ್ಮಲ್‌ಕೂಲ್‌' ಎಂದಿದೆ. 'ಅಸ್ಸ್‌' ಎಂಬ ಪದ ಸೂರಃ "ಅರ್ರಹ್ಮಾನ್‌ನ 12ನೆಯ ಸೂಕ್ತದಲ್ಲಿ 
: ಬಂದಿದೆ. "ದುಲ್‌ ಅಸ್ಸಿ ವರ್ರೈಹಾನ್‌' (ಹೊಟ್ಟು ಮತ್ತು ಕಾಳು ಇರುವ ಬೆಳ್ಳ. ಅಸ್ಟ್‌ ಎಂದರೆ ಧಾನ್ಯದ ಹೊರಗಿನ ಸಿಪ್ಪೆ ಎಂದು 
ಇದರಿಂದ ತಿಳಿಯುತ್ತದೆ. ಅದನ್ನು ಕೃಷಿಕನು ಎಸೆದು ಬಿಡುತ್ತಾನೆ. ಅದನ್ನು ಪ್ರಾಣಿಗಳು ು ತಿನ್ನುತ್ತವೆ, ಅವು ಜಗಿಯುವಾಗ ಸ್ವಲ್ಪಾಂಶ 
: ಉದುರುತ್ತದೆ. ಸ್ಟೇ ಲ್ಛಾಂಶ ಕಾಲುಗಳ ತುಳಿತಕ್ಕೂ ಒಳಗಾಗುತ್ತದೆ." * 


ಕಾಂಡ-30 


106, ಕುರೈಶ್‌' : 1239 


"ಪರಿಚಯ 


ಹೆಸರು ‘ - 1 
ಪ್ರಥಮ ಸೂಕ್ತದಲ್ಲಿ'ರುವ 'ಕುರೈಶ್‌' ಎಂಬ ಪಡದ ಈ ಅಧ್ಯಾಯದ: ಹೆಸರಾಗಿ وسجت می‎ 


ಅವತೀರ್ಣ ಕಾಲ 

ವ್ಯಾಖ್ಯಾನಕಾರರ ಪೈಕಿ ಬಹುತೇಕ' ಮಂದಿ, ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತು ಎಂಬ ಬಗ್ಗೆ ಸಹಮತ 
ಹೊಂದಿರುವರು. ಇದರಲ್ಲಿರುವ 'ರಬ್ಬ ಹಾದಲ್‌ ಬೈತ್‌' (ಈ ಭವನದ ಪ್ರಭು ಎಂಬ ಪದಗಳಲ್ಲೂ ಇದು .ಮಕ್ಕಾದಲ್ಲಿ 
ಅವಶೀರ್ಣವಾಯಿತೆಂಬುದಕ್ಕೆ ಸ್ಪಷ್ಟ ಸಾಕ್ಸ್ಯವಿದೆ. ಇದು ಮದೀನಾದಲ್ಲಿ ಅವಶೀರ್ಣವಾಗಿದ್ದರೆ, ಕಅಬಾ ಭವನಕ್ಕೆ 'ಈ ಭವನ' 
ಎನ್ನುವುದು ಸರಿಹೋಗುತ್ತಿರಲಿಲ್ಲ. ಇದರಲ್ಲಿರುವ ವಿಷಯ ಮತ್ತು ಅಲ್‌ ಫೀಲ್‌ ಅಧ್ಯಾಯದ ವಿಷಯಗಳ ನಡುವೆ ಎಷ್ಟು 
ಗಹನವಾದ ನಂಟಿದೆಯೆಂದರೆ ಇದು ಆ ಅಧ್ಯಾಯದ ಬೆನ್ನಿಗೇ ಅವತೀರ್ಣವಾಗಿರುವಂತೆ ಭಾಸವಾಗುತ್ತದೆ. 


ಏಶಿಹಾಸಿಕ ಹಿನ್ನೆಲೆ 
ಈ ಅಧ್ಯಾಯವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಇದರ ಮತ್ತು ಅಲ್‌ ಫೀಲ್‌ - ಅಧ್ಯಾಯದ ವಿಷಯದೊಂದಿಗೆ 
ಗಾಢ ಸಂಬಂಧ ಹೊಂದಿರುವಂತಹ ಇತಿಹಾಸಿಕ ಹಿನ್ನಲೆಯನ್ನು ಗಮನಿಸಬೇಕಾದುದು ಅಗತ್ಯ. 
ಕುರೈಶ್‌ ಗೋತ್ರವು ಪ್ರವಾದಿವರ್ಯರ(ಸ) ಮುತ್ತಾತ 'ಕುಸಯ್ಕ್‌ ಬಿನ್‌ ಕಿಲಾಬ್‌'ರ ಕಾಲದ ವರೆಗೆ ಹಜಾರುನಲ್ಲಿ 
.ಚೆದರಿಕೊಂಡಿತ್ತು. ಮೊತ್ತ 'ಮೊದಲು ಕುಸಯ್ಕ್ಮ್‌ ಅದನ್ನು ಮಕ್ಕಾದಲ್ಲಿ ಒಟ್ಟುಗೂಡಿಸಿದರು. ಕಅಬಾದ ಆಡಳಿತಾಧಿಕಾರವೂ ಈ 
ಗೋತ್ರದ ವಶಕ್ಕೆ ಬಂತು. ಆದುದರಿಂದಲೇ ಕುಸಯ್ಯ್‌ರಿಗೆ 'ಮುಜಮ್ಮಿಲ್‌' (ಒಟ್ಟು ಸೇರಿಸುವವ) , ಎಂಬ ಬಿರುದನ್ನು 
ಕೊಡಲಾಯಿತು. ಕುಸಯ್ಕ್‌ರ ಬಳಿಕ ಮಕ್ಕಾದ ಅಧಿಕಾರಗಳು ಅವರ ಪುತ್ರರಾದ ردب‎ ಮನ್‌ಫ್‌ ಮತ್ತು. ಅಬ್ದುದ್ದಾರ್‌ರ 
ನಡುವೆ ಪಾಲಾದವು. ಅಬ್ಲ್‌ಮನಾಫ್‌ರಿಗೆ ಹಾಶಿಮ್‌, ಅಬ್ದುಶ್ಯಮ್ಸ್‌, ಮುತ್ತಲಿಬ್‌ ಮತ್ತು ನೌಫಲ್‌ ಎಂಬ ನಾಲ್ವರು 
ಪುತ್ರರಿದ್ದರು. ಇವರ ಪೈಕಿ ಅಬ್ದುಲ್‌ ಮುತ್ತಲಿಬ್‌ರ ತಂದೆ ಮತ್ತು ಪ್ರವಾದಿವರ್ಯರ(ಸ) ಮುತ್ತಾತನಾಗಿದ್ದ ಹಾಶಿಮ್‌ರಿಗೆ 
ಮೊತ್ತ ಮೊದಲ ಬಾರಿಗೆ, ಅರೇಬಿಯಾದ ಮಾರ್ಗವಾಗಿ ಪೌರ್ವಾತ್ಮ ದೇಶಗಳು ಮತ್ತು ಸಿರಿಯಾ ಹಾಗೂ ಈಜಿಪ್ಟ್‌ಗಳ ನಡುವೆ 
ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗವಹಿಸಬೇಕು, ದಾರಿಯಲ್ಲಿರುವ ವಿವಿಧ ಗೋತ್ರಗಳ ಜನರು ಖರೀದಿಸಲು 
ಸಾಧ್ಯವಾಗುವಂತೆ ಅರಬ್‌ ಜನರ ಅಗತ್ಯದ ವಸ್ತುಗಳನ್ನು ಮಾರಾಟಕ್ಕಾಗಿ ತರಬೇಕು ಮತ್ತು ನಾಡಿನೊಳಗಿನ ವ್ಯಾಪಾರಿಗಳು 
ಖರೀದಿಗಾಗಿ ಮಕ್ಕಾದ ಮಾರುಕಟ್ಟೆಗೆ ಬರುವಂತೆ ಮಾಡಬೇಕು ಎಂಬ ಆಲೋಚನೆ ಹೊಳೆಯಿತು. ಕುರೈಶ್‌ ಗೋತ್ರದವರು 
ಕಅಬಾದ ಸೇವೆ ಮಾಡುವವರಾಗಿದ್ದುದರಿಂದ ದಾರಿಯುದ್ದಕ್ಕೂ ಇರುವ ಎಲ್ಲ ಗೋತ್ರದವರು ಅವರನ್ನು ಇತರ ಗೋತ್ರ 
ದವರಿಗಿಂತ ಹೆಚ್ಚು ಗೌರವಿಸುತ್ತಿದ್ದರು. ಅವರ ವ್ಯಾಪಾರಿ ತಂಡಕ್ಕೆ ದಾರಿಯಲ್ಲಿ ದರೋಡೆಗಾರರ ಭಯವಿರಲಿಲ್ಲ. ದಾರಿಯಲ್ಲಿರುವ 
ಗೋತ್ರಗಳು ಇತರರಿಂದ ವಸೂಲು ಮಾಡುತ್ತಿದ್ದ ಭಾರೀ ಮೊತ್ತದ ಸುಂಕವನ್ನು ಇವರಿಂದ ವಸೂಲು ಮಾಡುವಂತಿರಲಿಲ್ಲ. 
ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು, ಹಾಶಿಮರು ಈ ವ್ಯಾಪಾರದ ಯೋಜನೆ ಹಾಕಿ ಇದರಲ್ಲಿ ತಮ್ಮ ಮೂವರು 
'ಸಹೋದರರನ್ನು ಸೇರಿಸಿಕೊಂಡರು. ಹಾಶಿಮ್‌ ಸಿರಿಯಾದ ಗಸ್ಸಾನೀ ದೊರೆಯಿಂದಲೂ, ಅಬ್ದುಶ್ಯೈಮ್ಸ್‌ ಇತಿಯೋಪಿಯಾದ 
'ದೊರೆಯಿಂದಲೂ, ಮುತ್ತಲಿಬ್‌ ಯಮನಿನ ಸರದಾರರಿಂದಲೂ, ನೌಫಲ್‌ ಇರಾನ್‌ ಮತ್ತು ಇರಾಕ್‌ ಸರಕಾರಗಳಿಂದಲೂ 
| 'ವಾಣಿಜ್ಮ ರಿಯಾಯತಿಗಳನ್ನು ಪಡೆದುಕೊಂಡರು. ಹೀಗೆ ಇವರ ವ್ಯಾಪಾರವು ಬಹಳ ವೇಗವಾಗಿ ವೃದ್ಧಿಯಾಗುತ್ತ ಹೋಯಿತು. 
ಈ ಕಾರಣದಿಂದಾಗಿಯೇ ಈ ನಾಲ್ವರು' ಸಹೋದರರು 'ಮುತ್ತಜಿರೀನ್‌' (ವಾಣಿಜ್ಯೋದ್ಯಮಿಗಳು) ಎಂಬ ಹೆಸರಿಂದ ಪ್ರಸಿದ್ಧ 
ರಾದರು. ಇವರು ಸುತ್ತಮುತ್ತಲಿನ ಗೋತ್ರಗಳೊಂದಿಗೆ ಮತ್ತು ವಿವಿಧ ರಾಷ್ಟ್ರಗಳೊಂದಿಗೆ ಇರಿಸಿಕೊಂಡಿದ್ದ ಸಂಬಂಧದ ಕಾರಣ 
ಇವರನ್ನು 'ಅಸ್‌ಹಾಬುಲ್‌ ಈಲಾಫ್‌' (ಅನುರಾಗವನ್ನುಂಟು ಮಾಡುವವರು) ಎಂದೂ ಕರೆಯಲಾಗುತ್ತಿತ್ತು. 

ಈ ವ್ಯಾಪಾರೋದ್ಯಮದಿಂದಾಗಿ ಕುರೈಶರಿಗೆ ಸಿರಿಯಾ, ಈಜಿಪ್ಟ್‌ ಇರಾಕ್‌, ಇರಾನ್‌, ಯಮನ್‌, ಇತಿಯೋಪಿಯಾ 
ಮೊದಲಾದ ದೇಶಗಳೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವ ಅವಕಾಶ ಸಿಕ್ಕಿತು. ವಿವಿಧ ದೇಶಗಳ ಸಂಸ್ಕೃತಿ ಮತ್ತು 


1240 ಕುರ್‌ಆನ್‌ ವ್ಯಾಖ್ಯಾನ 


ನೌಗರಿಕತೆಗಳ ನೇರ ಪರಿಚಯವಾದುದರಿಂದ ಇವರ ಜ್ಞಾನ ಮತ್ತು' ಬುದ್ಧಿಯ ಮಟ್ಟವೂ ಏರುತ್ತ ಹೋಯಿತು. ಇದರ 
" ಪರಿಣಾಮವಾಗಿ ಇತರ ಯಾವ ಅರಬ್‌ ಗೋತ್ರವೂ. ಇವರನ್ನು ಮೊರಿಸಲು ಸಾಧ್ಯವಿಲ್ಲದಾಯಿತು. ಆರ್ಥಿಕ ದೃಷ್ಟಿಯಿಂದಲೂ 
ا‎ ಇವರು ಅರಬ್‌ ದೇಶದಲ್ಲೇ ಎಲ್ಲರಿಗಿಂತ ಮೇಲಾದರು: ಮಕ್ಕಾ ಪಟ್ಟಣವು ಅರೇಬಿಯಾ ಪರ್ಯಾಯ ದ್ವೀಪದ ಅತ್ಮಂತ 
" ಮಹತ್ವದ ವ್ಯಾಪಾರ ಕೇಂದ್ರವಾಗಿ ಬಿಟ್ಟಿತು. ಈ ಅಂತಾರಾಷ್ಟ್ರೀಯ ಸಂಬಂಧದ ಕಾರಣ ಸಿಕ್ಕಿದ ಒಂದು ದೊಡ್ಡ ಪ್ರಯೋಜನ 
' ವೇನೆಂದರೆ ಇವರು ಇರಾಕಿನಿಂದ ತಂದ ವಿಶಿಷ್ಟ ಲಿಪಿಯು ಮುಂದೆ ಕುರ್‌ಆನ್‌ ಬರೆಯಲು ಬಳಸಲ್ಪಡುವಂತಾಯಿತು. ಕುರೈಶರಲ್ಲಿ 
' ಇದ್ದಷ್ಟು ವಿದ್ಯಾವಂತ ಜನರು ಅರೇಬಿಯಾದ ಇತರ ಗೋತ್ರಗಳಲ್ಲಿ ಇರಲಿಲ್ಲ. ಆದುದರಿಂದಲೇ ಪ್ರವಾದಿವರ್ಯರು(ಸು) 
"ಕುರೈಶರು ಜನರ ನಾಯಕರಾಗಿದ್ದಾರೆ" ಎಂದಿದ್ದರು. (ಮುಸ್ನದ್‌, ಅಹ್ಮದ್‌- ಅಮ್ರ್‌, ಬಿನ್‌ ಆಸ್‌ರ ವರದಿಗಳು) 
: ಈ ರೀತಿ ಕುರೈಶರು ಉತ್ತರೋತ್ತರ ಪ್ರಗತಿ ಸಾಧಿಸುತ್ತಾ ಹೋಗುತ್ತಿದ್ದ ಸಮಯದಲ್ಲೇ ಮಕ್ಕಾ ಪಟ್ಟಣದ ಮೇಲೆ 
" ಅಬ್ರಹನ ದಾಳಿಯ ಘಟನೆ ನಡೆಯಿತು. ಅಂದು ಅಬ್ರಹ ಆ ಪವಿತ್ರ ಪಟ್ಟಣವನ್ನು ಗೆಲ್ಲುವುದರಲ್ಲೂ 'ಕಅಬಾವನ್ನು 
 ಕೆಡಹುವುದರಲ್ಲೂ ಯಶಸ್ವಿಯಾಗುತ್ತಿದ್ದರೆ, ಅರೇಬಿಯಾದಲ್ಲಿ, ಕುರೈಶರ ಪ್ರತಿಷ್ಠೆ ಮಾತ್ರವಲ್ಲ ಸ್ವತಃ ಕಅಬಾದ ವರ್ಚಸ್ಸೂ 
ಕುಂದಿ ಹೋಗುತ್ತಿತ್ತು. ಆದರೆ ಅಲ್ಲಾಹನು ತನ್ನ ಮಹಿಮಾದ್ಭುತವನ್ನು ಪ್ರದರ್ಶಿಸಿ, ಪಕ್ಟಿಗಳ ಸೇನೆಯು ,ಹರಳುಕಲ್ಲು 
:ಗಳನ್ನೆಸೆದು ಅಬ್ರಹ ತಂದಿದ್ದ 60 ಸಾವಿರ ಇತಿಯೋಪಿಯನರ ಸೈನ್ಯವನ್ನು ನಾಶಮಾಡಿಬಿಟ್ಟದ್ದರಿಂದ ಕಅಬಾವು ದೇವ 
ಭವನವೆಂಬ , ಅರಬರ ವಿಶ್ವಾಸವು ಮೊದಲಿಗಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಬಲವಾಗಿ ಬಿಟ್ಟಿತು ಅದರೊಂದಿಗೇ. 
'ಕುೈಶರ ವರ್ಚಸ್ಸೂ ದೇಶದಾದ್ಯಂತ ಮೊದಲಿಗಿಂತಲೂ ಹೆಚ್ಚಾಯಿತು. 


ಉದ್ದೇಶ 

. ಎ. ಮುಹಮ್ಮದ್‌ರುಸ) ಪ್ರವಾದಿಯಾಗುವ ಕಾಲದಲ್ಲಿ, ಈ -. ವಿಷಯಗಳೆಲ್ಲ ಎಲ್ಲರಿಗೂ ತಿಳಿದಿದ್ದುದರಿಂದ ಅದನ್ನು 
' ವಿವರಿಸ ಹೇಳುವ ಅಗತ್ಯವಿರಲಿಲ್ಲ. ಆದ್ದರಿಂದ ಈ ಅಧ್ಯಾಯದಲ್ಲಿ, ನಾಲ್ಕು ಸಂಕ್ಷಿಪ್ತ ನುಡಿಗಳಲ್ಲಿ. ಇದು. (ಕಅಬಾ) 
ಅಲ್ಲಾಹನ ಭವನವೇ ಹೊರತು: ವಿಗ್ರಹಗಳ : ಗುಡಿಯಲ್ಲ ಎಂಬುದನ್ನು - ನೀವೇ ಅಂಗೀಕರಿಸುತ್ತೀರಿ.: ಈ ಭವನದ 
ನಿಮಿತ್ತ ನಿಮಗ್ಗೆ ಇಂತಹ ಶಾಂತಿಯನ್ನು ನೀಡಿದವನು ಮತ್ತು ನಿಮ್ಮನ್ನು ಹಸಿವು ಮತ್ತು ದಾರಿದ್ರ್ಯದಿಂದ ರಕ್ಷಿಸಿ ನಿಮಗೆ 
"ಇಂತಹ ಸಂಪನ್ನತೆಯನ್ನು ನೀಡಿದವನು. ಅಲ್ಲಾಹನೇ ಎಂಬುದು ಕೂಡಾ, ನಿಮಗೆ پوس‎ ತಿಳಿದಿವೆ. ಹೀಗಿರುತ್ತಾ ನೀವು 
ಅವನನ್ನು ಮಾತ್ರ ' ಆರಾಧಿಸಬೇಕು ಎಂದು ಹಳದ 


106. _ಕುರೈಶ್ಸ್‌ 1241. 


43! 


Nd 


لن شی ಹತ‏ َْة لت it ಲು;‏ 
೨ಬ 5‏ چھ 


۰. 
4 ಶಿ ಈ Klin ಅಜಯ اقتوظا لوق‎ 


۱ : ود یر‎ 2 ಗಿ 
ಸೂಕ್ತಗಳು4 ہے‎ A ನ i 


ಪರಮ ಥಯಾನುಯನೂ. 000 ಆದ. ಅಲ್ಲಾ; ಹನ ನಾಮದಿಂದ. ll 

4 -4) ಕುರೈಶರು. "ಪರಿಚಿತರಾದುದಕ್ಕಾಗಿ!' (ಅಂದರೆ) ಚಳಿಗಾಲ: ಮತ್ತು “ಬೇಸಗೆಯ ' ಪ್ರಯಾಣಗಳಗೆ' 
ಪರಿಚಿತರಾದುದಕ್ಕಾಗಿ? ಅವರು ಈ ಭವನದ ಪ್ರಭುವಿನ ದಾಸ್ಯ-ಆರಾಧನೆ ಮಾಡಲಿ. ಅವನು ಅವರನ್ನು 
ಹಸಿವೆಯಿಂದ ಪಾರುಗೊಳಿಸಿ ಅವರಿಗೆ ಉಣಿಸಿದನು* ಮತ್ತು ಭಯದಿಂದ ರಕ್ಷಿಸಿ ಶಾಂತಿ ಪ್ರದಾನ ಮಾಡಿದನು. 


1. ಮೂಲದಲ್ಲಿ 'ಲಿ ಈಲಾಫಿ ಕುರೈಶಿನ್‌' ಎಂದಿದೆ. 'ಅಲ್ಸ್‌' ಎಂಬುದು 'ಈಲಾಫ್‌' ಪದದ ಮೂಲವಾಗಿದೆ. |. 
ಅದರ ಅರ್ಥ, ಒಗ್ಗಿ ಹೋಗುವುದು, ಪರಿಚಿತವಾಗುವುದು, ಸಿಡಿದ ಬಳಿಕ ಮತ್ತೆ ಕೂಡಿಕೊಳ್ಳುವುದು ಮತ್ತು ಯಾವುದನ್ನಾದರೂ 
ಅಭ್ಯಾಸವಾಗಿ ಮಾಡಿಕೊಳ್ಳುವುದು ಎಂದಾಗಿದೆ. 'ಈಲಾಫ್‌' ಪದಕ್ಕೆ ಮುಂಚೆ ಇರುವ 'ಲಾಮ್‌' ಎಂಬ ಅಕ್ಸರದ ಬಗ್ಗೆ 
ಅರಬೀ ಭಾಷೆಯ ಕೆಲವು ತಜ್ಞರು ಇದು ಅರಬಿ ನುಡಿಗಟ್ಟಿನ ಪ್ರಕಾರ ಆಶ್ಚರ್ಯ ಸೂಚಕ ಪದವಾಗಿದೆ ಎಂದಿದ್ದಾರೆ. ಈ 
ದೃಷ್ಟಿಯಿಂದ 'ಲಿ ಈಲಾಫಿ ಕುರೈಶಿನ್‌' ಎಂಬುದರ ಅರ್ಥ ಕುರೈಶರ ವರ್ತನೆಯು ಬಹಳ ಆಶ್ಚರ್ಯಕರವಾಗಿದೆ ಎಂದಾಗುತ್ತದೆ. 
ಆದರೆ ಒಂದೊಮ್ಮೆ ವಿಚ್ಛಿದ್ರರಾಗಿದ್ದ ಅವರು ಅಲ್ಲಾಹನ ಅನುಗ್ರಹದಿಂದ ಒಂದುಗೂಡಿದ್ದರು ಮತ್ತು ಅವರ ಸಂಪಸನ್ನತೆಗೆ 
ಕಾರಣವಾದಂತಹೆ ವಾಣಿಜ್ಯ ಪ್ರವಾಸಗಳು ಅವರಿಗೆ ಅಭ್ಯಾಸವಾಗಿ ಹೋದುವು. ಇಷ್ಟಾಗಿಯೂ ಅವರು ಅಲ್ಲಾಹನ ಬಾಸ್ಕದಿಂದ 
ವಿಮುಖರಾಗುತ್ತಿರುವುದು ಆಶ್ನೆರ್ಯಕರವಾಗಿದೆ. ಇದಕ್ಕೆ ವ್ಯಶಿರಿಕ್ತವಾಗಿ- 'ಲಿ' ಎಂಬುದು ಕಾರಣ ತೋರಿಸುವ ಅಕ್ಸರವಾಗಿದ್ದು 
ಇದರ ಸಂಬಂಧವು ಮುಂದಿನ 'ಫಲ್‌ ಯಲ್‌ಬುದೂ ರಬ್ಬ ಹಾದಲ್‌ ಬೈತ್‌' ಎಂಬ ನುಡಿಯೊಂದಿಗಿದೆ ಎಂದು 
ಖಲೀಲ್‌ ಬಿನ್‌ ಅಹ್ಮದ್‌, ಸೀಬ ವೈಯ ಮತ್ತು ರುಮಖ್‌ಶರೀ ಹೇಳಿರುವರು. ಈ ದೃಷ್ಟಿಯಿಂದ ಸೂಕ್ತದ ತಾತ್ಸರ್ಯವ್ಯ- 
ಹಾಗೆ ನೋಡಿದರೆ ಅಲ್ಲಾಹನು ಕುರೈಶರ ಮೇಲೆ ಅಪಾರ ಅನುಗ್ರಹಗಳನ್ನು ವರ್ಷಿಸಿದ್ದಾನೆ. ಆದರೆ ಬೇರೆಲ್ಲಾ ಅನುಗ್ರಹಗಳಿಗಾಗಿ 
ಅಲ್ಲವಾದರೆ ಕನಿಷ್ಠ ಪಕ್ಸೆ ಅವರು ವಾಣಿಜ್ಯ ಪ್ರವಾಸಗಳಿಗೆ ಒಗ್ಗಿ ಹೋಗುವಂತೆ ಮಾಡುವ ಮೂಲಕ ಅಲ್ಲಾಹನು 
ತೋರಿರುವ ಅನುಗ್ರಹವನ್ನು  ಸ್ಮರಿಸಿಯಾದರೂ ಅವರು ಅವನ ದಾಸ್ಮ ಮಾಡಬೇಕು. ಏಕೆಂದರೆ ವಸ್ತುಶಃ ಇದು ಅವರ 
ಪಾಲಿಗೆ ಅಲ್ಲಾಹನ ಒಂದು ದೊಡ್ಡ ಅನುಗ್ರಹವಾಗಿದೆ ಎಂದಾಗುತ್ತದೆ. ۱ 

ಸೆಕೆಗಾಲ ಮತ್ತು ಚಳಿಗಾಲದ ಪ್ರಯಾಣವೆಂದರೆ ವ್ಯಾಪಾರಕ್ಕಾಗಿ ನಡೆಸುವ ಪ್ರಯಾಣಗಳು. ಬೇಸಗೆಯಲ್ಲಿ ಅರಬರು 
ವ್ಯಾಪಾರಕ್ಕಾಗಿ ಸಿರಿಯಾ ಮತ್ತು ಫೆಲೆಸ್ತೀನ್‌ಗಳ ಕಡೆಗೆ ಪ್ರಯಾಣ ಮಾಡುತ್ತಿದ್ದರು. ಏಕೆಂದರೆ ಅವು ಚಳಿ ಪ್ರದೇಶಗಳು. 
ಟಳಿಗಾಲದಲ್ಲಿ ಅವರು ದಕ್ಷಿಣ ಅರೇಬಿಯಾದ ಕಡೆಗೆ ಹೋಗುತ್ತಿದ್ದರು. ಏಕೆಂದರೆ ಅವು ಉಷ್ಣ ಪ್ರದೇಶಗಳು. ಈ 
ಪ್ರಯಾಣಗಳಿಂದಾಗಿಯೇ ಅವರು ಸಂಪನ್ನರಾಗಿದ್ದರು. 


ಕಾಂಡ-30 


1242 ಕುರ್‌ಆನ್‌ 'ವ್ಯಾಖ್ಯಾನ 


3. ಈ ಭವನವೆಂದರೆ ಕಬಾ ಭವನ. ಅಲ್ಲಾಹನ ನುಡಿಯ ಅರ್ಥವೇನೆಂದರೆ - ಈ ಭವನದ ಕಾರಣದಿಂದಲೇ ಕುರೈಶರಿಗೆ 
ಈ ಅನುಗ್ರಹಗಳು ಪ್ರಾಪ್ತವಾದವು: 'ತಾವು. ಪೂಜಿಸುವ ಆ 360 ವಿಗ್ರಹಗಳು ಆ 'ಭವನದ ಪ್ರೈಭುಗಳಲ್ಲ ಮತ್ತು ಅಲ್ಲಾಹನೇ |" 
,ಅದರ ನೈಜ ಪ್ರಭು ವಿಂಬುದನ್ನು ಸ್ವತಃ" ಅವರೇ ಒಪ್ಪಿಕೊಳ್ಳುತ್ತಾರೆ ಆದ್ದರಿಂದ, ಅವರು: ಅವನನ್ನೇ ಆರಾಧಿಸಬೇಕು. 
٠ 4. ಮಕ್ಕಾ ಪಟ್ಟಣಕ್ಕೆ. ಬರುವುದಕ್ಕೆ "ಮುಂಚೆ ಅಲ್ಲಲ್ಲಿ: ಟೆಡರಿಕೊರಡಿದ್ದಾಗ ಕುರೈಶಿರು ಹೊಟ್ಟೆ ಗಿಲ್ಲದೆ' ಉಪವಾಸ ಬೀಳುವ 
'ಸ್ಲಿತಿಯಲ್ಲಿ ಗಿದ್ದರು. ಇಲ್ಲಿಗೆ ಬಂದ ಬಳಿಕ "ಅವರ ಪಾಲಿಗೆ ಜೀವನೆನೀಪಾಯದ ದಾರಿಗಳು ತೆರೆಯುತ್ತಾ ಹೋದವು ಮತ್ತು ಅವರ 
ಪರವಾಗಿ ಪ್ರವಾದಿ ಇಬ್ರಾಹೀಮರು ಮಾಡಿದ್ದ ಪ್ರಾರ್ಥನೆ ಅಕ್ಷರಶಃ :ಪೂರ್ತಿಯಾಯಿತು ಎಂಬುದನ್ನು ಇದು: ಸೂಚಿಸುತ್ತದೆ. ಆ|' 

ಪ್ರಾರ್ಥನೆ ಸೂರಃ ಇಬ್ರಾಹೀಮ್‌ನ” 37ನೆಯ ಸೂಕ್ತದಲ್ಲಿ ಪ್ರಸ್ತಾಪಿಸಲ್ಪಟ್ಟದೆ. | 

5. ಅರ್ಥಾತ್‌-'ಭಯ ಭೇತಿಯಿಂದಾಗಿ ಅರೇಬಿಯಾದಲ್ಲಿ ಬೇರೆ ಯಾರಿಗೂ ಭದ್ರತೆ ಇಲ್ಲದಿದ್ದರೂ ಇವರು ಮಾತ್ರ 
ಸುರಕ್ಸಿತರಾಗಿದ್ದರು. ಆ ಕಲದಲ್ಲಿ ಅರೇಬಿಯಾದ ಸ್ಥಿತಿ ಹೇಗಿತ್ತೆ ೦ಜರೆ ಅಖಿಲ ಆರೇಭಿಯಾದ ಯಾವುದೇ ಪ್ರದೇಶದ ಜನರು 
ರಾತ್ರಿ ನಿಶ್ಚಿಂತರಾಗಿ ನಿದ್ರಿಸುವಂತಿರಲಿಲ್ಲ. ದರೋಡೆಕೋರರ ಗುಂಪುಗಳು ತಮ್ಮ ಮೇಲೆ ಹಠಾತ್ತನೆ ಧಾಳಿ ಮಾಡಿ ಬಿಡಬಹುದೆ೦ಂಬ 
ಭೀತಿ ಸದಾಕಾಲ ಅವರನ್ನು ಕಾಡುತ್ತಿತ್ತು. ಆದರೆ ಮಕ್ಕಾ ಪಟ್ಟಣವು 'ಹರಮ್‌' (ನಿಪಿದ್ಧ ಪ್ರದೇಶ)ವಾಗಿದ್ದರಿಂದ ತಮ್ಮ ನಗರದ 
ಮೇಲೆ: ಯಾವುದೇ ಅರಬ್‌ ಗುಂಪು ಧಾಳಿ ನಡೆಸೀತೆಂಬ ಭಯ ಕುರೈಶರಿಗಿರಲಿಲ್ಲ. ಕುರೈಶರು ಕಅಬಾ ಭವನದ ಪರಿಚಾರಕರಾಗಿದ್ದುದ 
ರಿಂದ ಅವರ ವ್ಯಾಪಾರೀ ತಂಡಗಳು ನಿರಾತಂಕವಾಗಿ ಅರೇಬಿಯಾದ ಎಲ್ಲ ಭಾಗಗಳಿಂದಲೂ ಹಾದು ಹೋಗುತ್ತಿದ್ದುವು, ಯಾರೂ 
ಅವರನ್ನು ಕೆಣಕುತ್ತಿರಲಿಲ್ಲ. ಕುರೈಶ್‌ ಗೋತ್ರದ ವ್ಯಕ್ತಿಯೊಬ್ಬ ಒಬ್ಬಂಟಿಯಾಗಿ ಕೂಡಾ ಎಲ್ಲಿಂದಾದರೂ ಹಾದು ಹೋಗುವಾಗ 
ಯಾರಾದರೂ ಅವನನ್ನು" ಆಕ್ರಮಿಸಿದರೆ ಅವನು 'ಹರವೂ' ;ಅಥವಾ ''ಅನಮಿನ್‌ ಹರಮಿಲ್ಲಾಹ್‌' (ನಾನು ಅಲ್ಲಾಹನ 
ಹರಮ್‌ನವನು) ಎಂದು ಹೇಳಿಬಿಟ್ಟರೆ : ಸಾಕಾಗುತ್ತಿತ್ತು. ಅದನ್ನು. ಕೇಳಿದವರು ಅವನ ಮೇಲೆ ಕೈಯೆತ್ತುತ್ತಿರಲಿಲ್ಲ. 


ಕಾಂಡ-30 


107. ಅಲ್‌ 'ಮಾಊನ್‌ 1243 


ಪರಿಚಯ 


ಹೆಸರು 
ಕೊನೆಯ ಸೂಕ್ತದ 'ಅಲ್‌ ಮಾನ್‌" ಎಂಬ ಕೊನೆಯ ಫೆದವನ್ನು ಈ نت‎ ಹೆಸರೆಂದು ಸಾರಲಾಗಿದೆ. 


ಕಾಲ‏ ون 

ರುುಬೈರ್‌ರವರ(ರ) ಹೇಳಿಕೆಯಂತೆ ಈ‏ یہ ಆಬ್ಬಾಸ್‌ ಮತ್ತು‏ دہ ಮರ್ದೂಯ ಉಲ್ಲೇಖಿಸಿರುವ‏ ہمہ 
ಅಧಾಯವು ಮಕ್ಕಾದಲ್ಲಿ ಅವಶೀರ್ಣವಾಗಿದೆ. ಅತಾ ಮತ್ತು ಜಾಬಿರ್‌ ಕೂಡಾ ಹೀಗೆಯೇ ಹೆಳಿದ್ದಾರೆ. ಆದರೆ, 'ಅಲ್‌‏ ” 
ಬಹ್‌ರುಲ್‌ ಮುಹೀತ್‌' ನಲ್ಲಿ ಅಬೂ ಹಯ್ಯಾನ್‌ರವರು, ಇಬ್ನ್‌ ಅಬ್ಬಾಸ್‌, ಕತಾದಃ ಮತ್ತು ಳಹ್ಞಾಕ್‌ರ(ರ) ಹೇಳಿಕೆಯನ್ನು‏ 
ಉಲ್ಲೇಖಿಸಿ, ಇದು ಮದೀನಾದಲ್ಲಿ: ಅವಶೀರ್ಣವಾಯಿತೆಂದು ಹೇಳಿದ್ದಾರೆ. 'ನಮ್ಮ ದೃಷ್ಟಿಯಲ್ಲಿ, ಇದು, ಮದೀನಾದಲ್ಲಿ‏ 
ಈ ಅಧ್ಯಾಯದಲ್ಲೇ ಇದೆ,‏ لہ ಅವಶೀರ್ಣವಾಯಿತೆಂದು ಸಾಬೀತು ಪಡಿಸುವರಿತಹ ಒಂದು ಆಂತರಿಕೆ, ಸಾಕ್ಸ್ಯವು‏ 
ಅದೇನೆಂದರೆ ಇದರಲ್ಲಿ ನಮಾರ್‌ಗಳ ۴ ಕುರಿತು ಅನಾಸ್ಲೆ ವಹಿಸುವ 'ಹಾಗೂ ತೋರಿಕೆಗಾಗಿ ನಮಾರು್‌ ಮಾಡುವ‏ 
'ವರ್ಗವು ಕಂಡು ಬರುತ್ತಿದ್ದುದು ಮದೀನಾ‏ “ارد ವರಿಗೆ ವಿನಾಶದ ಎಚ್ಚರಿಕೆ ನೀಡಲಾಗಿದೆ. ಇಂತಹ ಕಪಟ‏ 
ದಲ್ಲಿಯೇ ಹೊರತು- ಮಕ್ಕಾದಲ್ಲಲ್ಲ..‏ 


ಚರ್ಚಾ ವಿಷಯಗಳು 

- ಪರಲೋಕದ ಮೇಲೆ 'ವಿಶ್ವಾಸವಿಲ್ಲ, ದಿರುಪುದರಿಂದ ಮಾನವನಲ್ಲಿ ಎಂತಹ ಚಾರಿತ್ರ್ಯ ಉಂಟಾಗುತ್ತದೆ೦ಬುದನ್ನು 
ತಿಳಿಸುವುದೇ "ಇದರ ಮುಖ್ಯ ವಿಷಯ. “ಬಹಿರಂಗವಾಗಿ ಪರಲೋಕವನ್ನು ಸುಳ್ಳಾಗಿಸುವ 'ಸತ್ಯನಿಷೇಧಿಗಳ ಸ್ಥಿತಿಗತಿಗಳು 
ಇದರ": 2 ಮತ್ತು 3ನೆಯ ಸೂಕ್ತಿಗಳಲ್ಲಿ ವಿವರಿಸಲ್ಪಟ್ಟಿದೆ. ಕೊನೆಯ ನಾಲ್ಕು "ಸೂಕ್ತಗಳಲ್ಲಿ 'ಕೇವಲ " ತೋರಿಕೆಗೆ 
ಮುಸ್ಲಿಮರಾಗಿದ್ದು ಹೃದಯದಲ್ಲಿ ಪರಲೋಕ ಮತ್ತು ಅಲ್ಲಿಯ ಸತ್ಸಲ;ದುಷೃಲ ಅಥವಾ" ಶಿಕ್ಸೆ-ಪುರಸ್ಕಾರಗಳ ಯಾವ 
ಕಲ್ಲನೆಯೂ ಇಲ್ಲದಂತಹ ಕಪಟವಿಶ್ವಾಸಿಗಳ ಸ್ಥಿತಿಗತಿಯನ್ನು ವಿವರಿಸಲಾಗಿದೆ. 'ಪರಲೋಕ ವಿಶ್ಚಾಸವಿಲ್ಲದಿದ್ದರೆ, ಮನುಷ್ಯನಲ್ಲಿ 
ಒಂದು ಸುದೃಢವಾದ ನಿಷ್ಕಳಂಕ ಚಾರಿತ್ರ್ಯ ಬೆಳೆಯಲು ಸಾಧ್ಯವಿಲ್ಲವೆಂಬುದನ್ನು ಜನರಿಗೆ ಮನವರಿಕೆ ಮಾಡಿಸುವುದೇ 
ಇಲ್ಲಿ ಈ ಎರಡೂ ವರ್ಗಗಳ ವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರುವುದರ ಉದ್ದೇಶವಾಗಿದೆ, 


144 ; 1 “ಕುರ್‌ಆನ್‌ ವ್ಯಾಖ್ಯಾನ" 


.رخ 
GY AGG [O° ದ್ರಿ, aT‏ 
fe LF‏ مو seca‏ وخ MN‏ 
ಹಿ‏ 92ے ಭಾ SH‏ 


" ಅವತೀರ್ಣ . چم‎ 


ಪರೆಮ Ee ಆದ ಅಲ್ಲಾ ಹನ, ನಾಮದಿಂದ.‏ ا 
k ‘a- 7) ನೀವು ಕಂಡಿರಾ' ಪರಲೋಕದ ಕರ್ಮಫಲಗಳನ್ನು: ನಿರಾಕರಿಸುವವನನ್ನು? 7‏ 
ಮತ್ತು ದಗೆ. ಉಟ್ಟ. Urs ಪ್ರೇರೇಪಿಸ‏ انار ಅನ್ನಾಹನನ್ನು ದೂರ,‏ | 

وا اس مھ اہ 
ا ات نیس ಅರ್ಗ ತೋರಿಕೆಯ ಕೆಲಸ: ಮಾಡುತ್ತಾರೋ :ಮ ds‏ عم 
ا 7 ವಸ್ತು ಗಳನ್ನು ಕೊಡುವುದಕ್ಕೂ “ಹಿಂಜರಿಯುತ್ತಾರೆ : Ne K‏ 


i, ಎಂದ )“ئ0‎ ಕೀಳಿದಂತೆ ತೋರುತ್ತದೆ. ಆದರೆ 
ಕುರ್‌ಆನಿನ ಶೈಲಿ ಹೇಗಿೆಯೆಂಧರೆ:- ಅದು ಇಂತಹ. ಸಂದರ್ಭಗಳಲ್ಲಿ. 'ಸಾಮಾನ್ಯವಾಗಿ"" ಪ್ರತಿಯೊಬ್ಬ " ವಿವೇಕವಂತನನ್ನು 
ಅಭಿಸಂಬೋಧಿಸುತ್ತದೆ. .ಕಾಣುವುದೆಂದರೆ ಕಣ್ಣಿನಿಂದ ನೋಡುವುದೂ ಆಗಿರುತ್ತದೆ. ಏಕೆಂದರೆ ಮುಂದೆ ವಿವರಿಸಲಾಗಿರುವ 
ಜನರ ಸ್ಥಿತಿಗತಿಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕನು ಕಣ್ಣಾರೆ ಕಾಣಬಲ್ಲನು. ಇನ್ನು ಇದಕ್ಕೆ ತಿಳಿಯುವುದು, ಅರ್ಥಮಾಡಿ 
ಕೊಳ್ಳುವುದು ಮತ್ತು ಚಿಂತಿಸುವುದೆಂಬ ಅರ್ಥಗಳೂ ಇವೆ. 'ಲೆರಐತ ಎಂಬ ಪದವನ್ನು ಈ ಎರಡನೆಯ ಅರ್ಥದಲ್ಲಿ 
ತೆಗೆದುಕೊಂಡರೆ ಸೂಕ್ತದ ಅರ್ಥ "ಪರಲೋಕದ ಪ್ರತಿಫಲಗಳನ್ನು ಸುಳ್ಳಾಗಿಸುವವನು ಎಂತಹವನೆಂದು ನೀವು ಬಲ್ಲಿರಾ?" 
ಅಥವಾ "ಕರ್ಮಗಳ ಪ್ರತಿಫಲವನ್ನು ಸುಳ್ಳಾಗಿಸುವವರ ಅವಸ್ಥೆಯ ಕುರಿತು ನೀವು ವಿವೇಚಿಸಿದಿರಾ?” ಎಂದಾಗುತ್ತದೆ. 
2 ಮೂಲದಲ್ಲಿ 'ಯುಕದ್ದಿಬು ಬಿದ್ದೀನ್‌' ಎಂದು ಹೇಳಲಾಗಿದೆ. ಕುರ್‌ಆನಿನ ಪಾರಿಭಾಷಿಕದಲ್ಲಿ 'ಅದ್ದೀನ್‌' ಎಂಬ 
ಪದವು ಪರಲೋಕದಲ್ಲಿ ನೀಡಲಾಗುವ” ಕರ್ಮಗಳ ಪ್ರತಿಫಲ ಎಂಬ, ಅರ್ಥದಲ್ಲೂ ಬಳಸಲ್ಪಡುತ್ತದೆ. ಇಸ್ಲಾಮ್‌- ಧರ್ಮ 
ಎಂಬ ಅರ್ಥದಲ್ಲೂ ಪ್ರಯೋಗವಾಗುತ್ತದೆ. ಆದರೆ ' ಮುಂದೆ ವಿವರಿಸಲಾಗಿರುವ ವಿಷಯಕ್ಕೆ' ಮೊದಲಿನ ಅರ್ಥವೇ ಹೆಚ್ಚು 
ಹೊಂದಿಕೊಳ್ಳುತ್ತದೆ. ವಾಕ್ಸರಣಿಯ ದೃಷ್ಟಿಯಿಂದ ಎರಡನೆಯ ಅರ್ಥವೂ ಇಲ್ಲಿ ಸಂಪೂರ್ಣ ಅಸಂಗತವಲ್ಲ, 

3. ಅಧ್ಯಾಯದ ಧಾಟಿಯಿಂದ ಭಾಸವಾಗುವಂತೆ, ಇಲ್ಲಿ ವಿಷಯವನ್ನು - ಈ ಪ್ರಶ್ನೆಯೊಂದಿಗೆ ಆರಂಭಿಸಿದುದರ 
ಉಬ್ದೇಶ- ಪರಲೋಕದ ون‎ ಮತ್ತು ಪುರಸ್ಕಾರಗಳ ನಿರಾಕರಣೆಯು ಮಾನವನಲ್ಲಿ ಎಂತಹ ಚಾರಿತ್ರ, ವನ್ನು ಬೆಳೆಸುತ್ತದೆಂಬ 
ಬಗ್ಗೆ ಶ್ರೋತೃಗಳು ಚಿಂತನೆ ನಡೆಸುವಂತೆ ಮತ್ತು ಆ ಮೂಲಕ, ಅವರು ಪರಲೋಕ ವಿಶ್ವಾಸದ ನೈತಿಕ ಮಹತ್ವವನ್ನು 
ತಿಳಿದುಕೊಳ್ಳಲು ಪ್ರಯತ್ನಿಸುವಂತೆ ಮಾಡುವುದಾಗಿದೆ. ۰ 


ಕಾಂಡ-30 


107, ಅಲ್‌. ಮಾಊನ್‌ 1245 


4, ಮೂಲದಲ್ಲಿ 'ಫದಾಲಿಕಲ್ಲದೀ' ಪಿನ್ನಲಾಗಿದೆ: ಈ ನುಡಿಯಲ್ಲಿ 'ಫ' ಎಂಬ ಅಕ್ಷರವು ಒಂದು ಪೂರ್ಣ ವಾಕ್ಕದ ಅರ್ಥವನ್ನು 
ಹೇಳುತ್ತದೆ: ಇದರ ಅರ್ಥ-""ನೀವು ತಿಳಿದಿಲ್ಲವೆಂದಾದರೆ ನಿಮಗೆ ತಿಳಿದಿರಬೇಕು. ಅವನೇ ತಾನೇ...” ಎಂದಾಗಿದೆ ಅಥವಾ ಇದರ 
"] ಅರ್ಥ- 'ತನ್ನ ಈ ಪರಲೋಕ ನಿರಕರಣೆಯ" ಕಾರಣದಿಂದಲೇ "ಅವನು "ಇಂತಹ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ” ಎಂದಾಗಿದೆ. 

*: 5. ಮೂಲದಲ್ಲಿ -'ಯದುಳ್‌ಉಲ್‌: ಯತೀಮ್‌' ಎಂಬ ನುಡಿ ಪ್ರಯೋಗವಾಗಿದೆ. ಇದಕ್ಕೆ ಅನೇಕ ಅರ್ಥಗಳಿವೆ. 'ಇದರ 
ಒಂದು' ಆರ್ಥ ಅನಾಥನ: ಹಕ್ಕನ್ನು `ಕಬಳಿಸುತ್ತಾನೆ, ಅವನ ತಂದೆಯು ಬಿಟ್ಟು ಹೋಗದ್ದ ವಾರೀಸು ಸೊತ್ತನ್ನು” ಅವನಿಗೆ 
ಕೊಡದೆ ' ಹೊರದಬ್ಬುತ್ತಾನೆ ಎಂದಾಗಿದೆ." ಎರಡನೆಯ ಅರ್ಥ- ಅನಾಥನು ಅವನೊಡನೆ ಸಹಾಯ' ಯಾಚಿಸಲಿಕ್ಕಾಗ' ಬಂದಾಗ 
ಅವನ ಮೇಲೆ ಕನಿಕರ ಪಡುವುದರ ಬದಲಿಗೆ ' ಅವನನ್ನು ಗದರಿಸಿ ಹೊರದಬ್ಬಿ ಬಿಡುತ್ತಾನೆ ಎಂದಾಗಿದೆ. ಮೂರನೆಯ ಅರ್ಥ- 
ಅವನು 'ಅನಾಥನ ಮೇಲೆ 'ಅಕ್ರಮವೆಸಗುತ್ತಾನೆ,' ಮಾತು ಮಾತಿಗೆ ಗದರಿಸುತ್ತಾನೆ ಮತ್ತು ಒದ್ದು ಜೂರ" ಕಳುಹಿಸುತ್ತಾನೆ, 
"ಎಂದಾಗಿದೆ. ಇಷ್ಟೇ ಆಲ್ಲದೆ ಅವನಿಂದ. ಇಂತಹ ದುರ್ವರ್ತನೆಯು ಅಪೆರೂಪಕ್ಕೊಮ್ಮೆ ಮಾತ್ರ ಸಂಭವಿಸುವುದಲ್ಲ, ಇದು 
ಅವನ ಅಭ್ಯಾಸ ಮತ್ತು ನಿತ್ಯದ ಕ್ರಮವಾಗಿದೆ ಎಂಬ ಅರ್ಥವೂ ಈ ನುಡಿಯಲ್ಲಿ ಅಡಕವಾಗಿದೆ. 

6. 'ಇತ್‌ಆಮಿಲ್‌ "ಮಿಸ್ಕೀನ್‌” ಎಿದಲ್ಲ' 'ತಆಮಿಲ್‌ ಮಿಸ್ಕೀನ್‌' ವಿಂಬ ಪದಗಳು ಪ್ರಯೋಗವಾಗಿವೆ. 'ಇತ್‌ಆಮಿಲ್‌" 
ಮಿಸ್ಕೀನ್‌' ಎಂದಿರುತ್ತಿದ್ದರೆ ದರಿದ್ರನಿಗೆ ಊಟ ಮಾಡಿಸಲು ಪ್ರೇರೇಪಿಸುವುದಿಲ್ಲವೆಂದಾಗುತ್ತಿತ್ತು 'ತಆಮಿಲ್‌ ಮಿಸ್ಕೀನ್‌'ನ ಅರ್ಥ. 
| ಅವನು ದರಿದ್ರನ ಊಟವನ್ನು ನೀಡಲು ಪ್ರೇರೇಪಿಸುವುದಿಲ್ಲವೆಂದಾಗುತ್ತದೆ. ಬೇರೆ 'ಮಾತಿನಲ್ಲಿ ಹೇಳುವುದಾದರೆ- ದರಿದ್ರನಿಗೆ 
"ಕೊಡುವ "ಊಟವು ವಾಸ್ತವದಲ್ಲಿ ಅದನ್ನು ಕೊಡುವವನ ಊಟವಲ್ಲ. ಅದು ಸ್ಪತಃ ಆ ದರಿದ್ರನದ್ದೇ ಊಟವಾಗಿದೆ. ಅದನ್ನು 
ಪಡೆಯುವುದು ಅವನ ಹಕ್ಕಾಗಿದ್ದು ಅದನ್ನು ಕೊಡಬೇಕಾದುದು ಕೊಡುವವನ ಬಾಧ್ಯತೆಯಾಗಿದೆ.' ಇದನ್ನೇ ಸೂರಃ ಅದ್ದಾರಿಯಾತ್‌ನ' 
119ನೇ ಸೂಕ್ತದಲ್ಲಿ “ಅವರ ಸಂಪತ್ತಿನಲ್ಲಿ” ಬೇಡುನವರ ಮತ್ತು ವಂಚಿತರಾದವರ ಹಕ್ಕು ಇದೆ" ಎನ್ನಲಾಗಿದೆ. 
7. ಅರ್ಥಾತ್‌: `ದರಿದ್ರನಿಗೆ ಊಟಕೊಡುವಂತೆ ಸ್ವತಃ ತನ್ನ ಚಿತ್ರವನ್ನು ಸನ್ನದ್ಧಗೊಳಿಸುವುದಿಲ್ಲ. ದರಿದ್ರರಿಗೆ ಊಟ 
ಕೊಡಿರೆಂದು ತನ್ನ ಮನೆಯವರಿಗೂ ಹೇಳುವುದಿಲ್ಲಿ 'ಮತ್ತು ಇತರರನ್ನು ಇದಿಕ್ಕಾಗಿ ಪ್ರೇರೇಷಿಸುವುದೂ ಇಲ್ಲ, ಇಲ್ಲಿ ನಿಜವಾಗಿ 
| ಅಲ್ಲಾಹನು, ಒಳ್ಳೆಯ ಪ್ರಕೃತಿಯ ಪ್ರಶಿಯೊಬ್ಬ ಮನುಷ್ಯನೂ ಅತ್ಯಂತ ದುಷ್ಟ ನೈತಿಕ ದೋಷಗಳೆಂದು ಒಪ್ಪಿಕೊಳ್ಳುವಂತಹ ಎರಡು 
“| ಸುಸ್ಪಷ್ಟ : ಕೆಡುಕುಗಳನ್ನು ಮಾತ್ರ ಉದಾಹರಿಸುವ ಮೂಲಕ- ಪರಲೋಕದ ನಿರಾಕರಣೆಯ ಜನರಲ್ಲಿ ಎಂತಹ ನೈತಿಕ 
j ಕೇಡುಗಳನ್ನುಂಟು 'ಮಾಡುತ್ತದೆಂಬುದನ್ನು ತಿಳಿಸಿರುವನು. ಅಲ್ಲದೆ, ಈ 'ವ್ಯಕ್ತಿ ತಾನು ಅಲ್ಲಾಹನ 'ಮುಂದೆ ಹಾಜರಾಗಲಿಕ್ಕಿದೆ 
ಮತ್ತು ತನ್ನ. ಕರ್ಮಗಳ ವರದಿ ಒಪ್ಪಸಲಿಕ್ಕಿದೆ ಎಂಬುದನ್ನು ನಂಬುವವನಾಗಿರುತ್ತಿದ್ದರೆ 'ಇವನು' ಇಂತಹ ನೀಚ ಕೃತ್ಯವನ್ನು 
ಮಾಡುತ್ತಿರಲಿಲ್ಲ ಎಂಬುದನ್ನು ಕೂಡಾ ಈ' ಮೂಲಕ ಮನವರಿಕೆ ಮಾಡಿಸಲು ಉದ್ದೇಶಿಸಲಾಗಿದೆ. ' 
| 8. 'ಫೀ ಸಲಾಶಿಹಿಮ್‌ ಸಾಹೂನ್‌' ಎಂದು 'ಹೇಳಿಲ್ಲ. مہ‎ ಸಲಾತಿಹಿಮ್‌ ಸಾಹೂನ್‌' ಎನ್ನಲಾಗಿದೆ. ''ಫೀ ಸೆಲಾತಿಹಿಮ್‌" 
'] ಎಂದಿರುತ್ತಿದ್ದರೆ 'ಅವರು- ತಮ್ಮ: ನಮಾಮುನಲ್ಲಿ ಮರೆಯುತ್ತಾರೆ" ಎಂದಾಗುತ್ತಿತ್ತು. ಆದರೆ ನಮಾರು್‌ ಮಾಡುತ್ತಿರುವಾಗ. 
ಉಂಟಾಗುವ" ಮರೆವು ಶರೀಅತ್‌ನ ದೃಷ್ಟಿಯಲ್ಲಿ ' ಕಾಪಟ್ಕವಂತಿರಲಿ, ಪಾಪ ' ಕೊಡಾ: ಅಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ: 'ಅನ್‌ 
ಸಲಾತಿಹಿಮ್‌ ಸಾಹೂನ್‌' ಎಂಬುದರ ಅರ್ಥ-''ಅವರು ತಮ್ಮ ನಮಾಯುನಿಂದ ಬೋಧರಹತರಾಗಿದ್ದಾರೆ' ಎಂದಾಗುತ್ತದೆ. ಅಂದರೆ. 
1 ಅವರ ' ದೃಷ್ಟಿಯಲ್ಲಿ ನಮಾರಳ್‌ ಮಾಡಿದರೂ: ಬಂದೇ ಮಾಡದಿದ್ದರೂ ಒಂದೇ. ಅವರು ' ಅದಕ್ಕೆ ಯಾವ "ಮಹತ್ವವನ್ನೂ 
ಕೊಡುವುದಿಲ್ಲ. ಎಂದಾದರೂ: ನಮಾರು್‌ ಮಾಡುವುದಿದ್ದರೂ ಅದರ ಸಮಯವನ್ನು ಮುಂಡೊಡುತ್ತಾ "ಇರುತ್ತಾರೆ. ಕೊನೆಗೆ 
ಅದರ ಸಮಯ ಮುಗಿದೇ ಹೋಗುತ್ತದೆನ್ನುವಾಗ ಎದ್ದು ನಾಲ್ಕು ಸಲ ಅಡ್ಡ 'ಬೀಳುತ್ತಾರೆ ಅಥವಾ ನಮಾರು್‌ಗೆ 'ಏಳುವಾಗ 
ತಮ್ಮ ಮೇಲೆ ಯಾವುದೋ ಆಪತ್ತು ಬೀಳುತ್ತಿದೆಯೆಂಬಂತೆ ತೀರಾ ನಿರುತ್ಸಾಹದಿಂದ ಏಳುತ್ತಾರೆ ಮತ್ತು ಒಲ್ಲದ ಮನಸ್ಸಿನಿಂದ, 
ನಮಾರು್‌ ನಿರ್ವಹಿಸುತ್ತಾರೆ. ನಮಾರಖ್‌ನಲ್ಲಿ ತಮ್ಮ ವಸ್ತಗಳೊಂದಿಗೆ ಆಟವಾಡುತ್ತಾ, ಆಕಳಿಸುತ್ತಾ ಇರುತ್ತಾರೆ. ಬೇವಸ್ಮರಣೆಯ 
'| ಯಾವ ಲಕ್ಷಣವೂ ಅವರಲ್ಲಿರುವುದಿಲ್ಲ. ಇವೇ ಪರಲೋಕದ ಮೇಲೆ ವಿಶ್ವಾಸ ಇಲ್ಲದಿರುವುದರ ಕುರುಹುಗಳು. ತಾವು 
ಮುಸ್ಲಿಮರೆಂದು ಹೇಳಿಕೊಳ್ಳುವವರು ಇಂತಹ ಸ್ಥಿತಿಗೆ ಒಳಗಾಗಲು ಕಾರಣವೇನೆಂದರೆ ನಿಜವಾಗಿ ಅವರಿಗೆ ತಾವು ನಮಾರು್‌- 
ನಿರ್ವಹಿಸಿದರೆ ಏನಾದರೂ ಪುಣ್ಮಫಲ ಸಿಗುವುದೆಂಬ ವಿಶ್ವಾಸವಾಗಲಿ, ನಿರ್ವಹಿಸದಿದ್ದರೆ ಏನಾದರೂ وت‎ ಸಿಗಬಹುದೆಂಬ 
ನಂಬಿಕೆಯಾಗಲಿ ಇರುವುದಿಲ್ಲ. ಪವಿತ್ರ ಕುರ್‌ಆನಿನಲ್ಲಿ ಕಪಟವಿಶ್ವಾಸಿಗಳ ಈ ಸ್ಥಿತಿಯನ್ನು ಇನ್ನೊಂದು ಕಡೆಯಲ್ಲಿ ಹೀಗೆ 
ಹೇಳಲಾಗಿದೆ- "ಅವರು ನಮಾರಿುಗೆ ಅಲಸ್ಮದಿಂದ ಬರುತ್ತಾರೆ, ದೇವಮಾರ್ಗದಲ್ಲಿ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡುತ್ತಾರೆ." 
(ಅತ್ತೌಬಃ-54) ಇಲ್ಲಿ ತಿಳಿದಿರಬೇಕಾದ ಅಂಶವೇನೆಂದರೆ- ನಮಾರುನಲ್ಲಿ ಬೇರೆ ಯೋಚನೆಗಳು ಬಂದು ಬಿಡುವ ವಿಷಯ ಬೇರೆ. 
ನಮಾಮುನ ಕಡೆಗೆ ಗಮನವನ್ನೇ ಕೊಡದಿರುವ ವಿಷಯ ಬೇರೆ. ಮೊದಲನೆಯದು 'ಮ್ರಾನವನ, ಸ್ವಾಭಾವಿಕ ದೌಬನಲ್ಕವಾಗಿದೆ. 


ಕಾಂಡ-30 


146 ۱ - ಕುರ್‌ಆನ್‌ ವ್ಯಾಖ್ಯಾನ 


ಉದ್ದೇಶ 'ರಹಿತವಾಗಿಯೂ ಬೇರೆ ಯೋಚನೆಗಳು ಬಂದೇ ತೀರುತ್ತವೆ. ತನ್ನ ಗಮನವು ತಪ್ಪಿ ಹೋಗಿದೆಯೆಂಬ ಬೋಧವು ಒಬ್ಬ 
ಸತ್ಮವಿಶ್ವಾಸಿಗೆ ಉಂಟಾದ ತಕ್ಷಣವೇ ಅವನು ಪುನಃ ಪ್ರಯತ್ನಿಸಿ ತನ್ನ ಗಮನವನ್ನು ನಮಾರಿನಲ್ಲಿ. ಕೇಂದ್ರೀಕರಿಸಿಕೊಳ್ಳುತ್ತಾನೆ. 
ಎರಡನೆಯ ಸ್ಥಿತಿಯು ನಮಾರುನ್ನು ನಿರ್ಲಕ್ಲಿಸುವುದೆಂಬ ವ್ಯಾಪ್ತಿಗೆ ಬರುತ್ತದೆ. ಏಕೆಂದರೆ ಇದರಲ್ಲಿ ಮಾನವನು ನಮಾರುಖ್‌ 
ಎಂಬ ವ್ಯಾಯಾಮವನ್ನೇನೋ ಮಾಡಿಕೊಳ್ಳುತ್ತಾನೆ. ಆದರೆ ದೇವನನ್ನು ಸ್ಥರಿಸುವ ಆಲೋಚನೆಯೇ ಅವನ ಮನಸ್ಸಿನಲ್ಲಿರುವುದಿಲ್ಲ. 

9. 'ಫವೈಲುಲ್ಲಿಲ್‌ .ಮುಸಲ್ಲೀನ್‌' ಎಂಬ ಪದಗಳು ಪ್ರಯೋಗಿಸಲ್ಪಟ್ಟಿವೆ. ಇಲ್ಲಿ 'ಫ' ಎಂಬುದು- ಪರಲೋಕವನ್ನು' 
ಬಹಿರಂಗವಾಗಿ ನಿರಾಕರಿಸುವಂತಹ ಜನರ ಅವಸ್ಥೆಯನ್ನಂತು ನೀವು ಈಗ ತಾನೇ ಕೇಳಿದಿರಿ ಇದೀಗ مومع‎ 
ನಿರ್ವಹಿಸುತ್ತಿರುವಂತಹ ಗುಂಪಿನ, : ಅಂದರೆ ಮುಸ್ಲಿಮರ ಜೊತೆಗೆ ಸೇರಿಕೊಂಡಿರುವ ಕಪಟವಿಶ್ವಾಸಿಗಳ ಸಂಗತಿಯನ್ನು 
ಕೇಳಿರಿ: ಅವರು ತೋರಿಕೆಗೆ ಮುಸ್ಲಿಮರಾಗಿದ್ದರೂ ಪರಲೋಕವನ್ನು ಸುಳ್ಳಿಂದು ಭಾವಿಸುತ್ತಾರೆ. ಆದುದರಿಂದ ಅವರು 
ತಮಗಾಗಿ ಎಂತಹ ವಿನಾಶವನ್ನು ಸಿದ್ಧಪಡಿಸುತ್ತಿದ್ದಾರೆಂದು ನೋಡಿರಿ ಎಂಬ ಅರ್ಥದಲ್ಲಿದೆ, 'ಮುಸಲ್ಲೀನ್‌'ನ ಅರ್ಥವಂತು 
'ನಮಾರು್‌ ಮಾಡುವವರು' ಎಂದಾಗಿದೆ. ಆದರೆ ಇಲ್ಲಿ `ಈ ಪದವು ಬಂದಿರುವಂತಹ ಸನ್ನಿವೇಶ ಮತ್ತು ಮುಂದೆ 
ವಿವರಿಸಲಾಗಿರುವ, ಅವರ ಗುಣಗಳ ದೃಷ್ಟಿಯಿಂದ ಇದರ ನಿಜವಾದ ಅರ್ಥ ನಮಾರು್‌ ನಿರ್ವಹಿಸುವವರು ಎಂಬಾಗಿರದೆ 
ನಮಾರುಖ್‌ ನಿರ್ವಹಿಸುವ ಮುಸ್ಲಿಮರ ಗುಂಪಿನಲ್ಲಿ ಸೇರಿಕೊಂಡಿರುವವರು ಎಂದಾಗಿದೆ. | 

10. ಇದನ್ನು ಒಂದು ಸ್ವತಂತ್ರ ವಾಕ್ಕವೆಂದು ತೆಗೆದುಕೊಂಡರೆ, ಇದರ ಅರ್ಥ- ಯಾವ ಸತ್ಕಾರ್ಯವನ್ನೂ ಅವರು ನಿಷ್ಕಳಂಕ 
ಸಂಕಲ್ಪದೊಂದಿಗೆ ಮಾಡುವುದಿಲ್ಲ. ಅವರು ಮಾಡುವುದೆಲ್ಲವೂ ಬೇರೆಯವರಿಗೆ ತೋರಿಸಲಿಕ್ಕಾಗಿ ಎಂದಾಗುತ್ತದೆ. ಈ ವಾಕ್ಕದ 
:| ಸಂಬಂಧವು ಮುಂಚಿನ ವಾಕ್ಯದೊಂದಿಗೆ ಇದೆಯೆಂದು ತಿಳಿದುಕೊಂಡರೆ ಇದರ ಅರ್ಥ- ಅವರು ಕೇವಲ ಆಡಂಬರದ, ತೋರಿಕೆಯ 
ನಮಾರು್‌ ಮಾಡುತ್ತಾರೆ ಎಂದಾಗುತ್ತದೆ. ವ್ಯಾಖ್ಯಾನಕಾರರು. ಸಾಮಾನ್ಯವಾಗಿ ಎರಡನೆಯ ಅರ್ಥಕ್ಕೇ ಮಹತ್ವ ಕೊಟ್ಟಿದ್ದಾರೆ. 
ಏಕೆಂದರೆ ಇದರ ಸಂಬಂಧ ಮೊದಲಿನ ವಾಕ್ಕದೊಂದಿಗೆ ಇದೆಯೆಂದೇ ಪ್ರಥಮ ನೋಟಕ್ಕೆ ಕಾಣಿಸುತ್ತದೆ. - 

11. ಮೂಲದಲ್ಲಿ 'ಮಾಊನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ರುಕಾತ್‌ ಎಂದು ಹೆ ಅಲೀ, ಇಟ್ಸ್‌ 
ಉಮರ್‌. ಮತ್ತು ಸಈದ್‌ ಇಬ್ನ್‌ ಜುಬೈರ್‌(ರ) ಮೊದಲಾದವರು ಹೇಳಿದ್ದಾರೆ. ಇದರ ಅರ್ಥ- ಮಡಿಕೆ, ಕೊಡ, ಕೊಡಲ್ಲಿ, 
ತಕ್ಕಡಿ ಉಪ್ಪು, ನೀರು, ಬೆಂಕಿ ಚಕಮಕಿ (ಈಗಿನ ಕಾಲದಲ್ಲಿ ಬೆಂಕಿಷೆಟ್ಟಿಗೆ ಮೊದಲಾದ ಪರಸ್ಪರ ಸಾಲ ರೂಪದಲ್ಲಿ ಜನರು. 
ಕೇಳುವಂತಹ ದಿನ ಬಳಕೆಯ ಸಾಮಾನುಗಳೆಂದು ಹ. ಇಬ್ನ್‌ ಅಬ್ಬಾಸ್‌ ಮತ್ತು ಇಬ್ಸ್‌ ಮಸ್‌ಊದ್‌(ರ) ಮೊದಲಾದವರು, 
ಹೇಳಿರುತ್ತಾರೆ. ಹ. ಅಲೀ) ಅವರದೇ ಇನ್ನೊ೦ದು ಹೇಳಿಕೆಯಲ್ಲಿ ಇದಕ್ಕೆ ರುಕಾತ್‌ ಎಂಬ ಅರ್ಥವೂ ಇದೆ, ಸಾಮಾನ್ಯ 
ಅಗತ್ಯದ ಸಣ್ಣ ವಸ್ತುಗಳೆಂದೂ ಇದೆ ಎಂದು ಹೇಳಲಾಗಿದೆ. 'ಮಾಊನ್‌' ಎಂಬುದರ ಅತ್ಯುನ್ನತ ಮಟ್ಟ ರುಕಾತ್‌ ಆಗಿದ್ದು, 
ಜರಡಿ, ಕೊಡ ಅಥವಾ ಸೂಜಿಯನ್ನು ಎರವಲು ಕೊಡುವುದು ಇದರ ನಿಕೃಷ್ಟ ಮಟ್ಟವಾಗಿದೆ ಎ೦ದು ಇಬ್ನ್‌ ಅಬೀ ಹಾತಿಮ್‌(ರ) 
: ಇಕ್ರಿಮರಿಂದ(ರ) ಉಲ್ಲೇಖಿಸಿದ್ದಾರೆ. ನಿಜವಾಗಿ, ಜನರಿಗೆ ಪ್ರಯೋಜನಕರವಾಗಿರುವ ಸಣ್ಣ ಹಾಗೂ ನಿಕೃಷ್ಟ ವಸ್ತುಗಳಿಗೆ 'ಮಾಊನ್‌" 
ಎನ್ನುತ್ತಾರೆ. ಈ ಅರ್ಥದ ದೃಷ್ಟಿಯಿಂದ ರುಕಾತ್‌ ಕೂಡಾ ಮಾಊನ್‌ ಆಗಿದೆ. ಏಕೆಂದರೆ ಅದು ಹೆಚ್ಚನ ಸಂಪತ್ತಿನಿಂದ ಬಡವರ' 
ನೆರವಿಗಾಗಿ, ಕೊಡಲಾಗುವ ಸ್ವಲ್ಪಾಂಶವಾಗಿದೆ. - ಹಾಗೆಯೇ ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಮತ್ತವರ ಸಮಾನ ಮನಸ್ಯರು, 
ಪ್ರಸ್ತಾಪಿಸಿರುವ ಇತರ ಸಾಮಾನ್ಮ ಅಗತ್ಮದ "ವಸ್ತುಗಳು ಕೂಡಾ ಮಾಊನ್‌ ಆಗಿವೆ. ಒಟ್ಟಿನಲ್ಲಿ, ಪರಲೋಕದ ನಿರಾಕರಣೆಯು 
'| ಮನುಷ್ಮನನ್ನು- ಅವನು ಇತರರಿಗಾಗಿ ಒಂದು ಸಣ್ಣ ತ್ಯಾಗವನ್ನು ಕೂಡಾ ಮಾಡಲು رہہ‎ ದಷ್ಟು ಸಂಕುಚಿತ ಮನಸ್ಸಿನವನಾಗಿ: 
) ಮಾಡಿಜಿಡುತ್ತದೆಂದು ತಿಳಿಸುವುದೇ ಈ ಸೂಕ್ತದ ಉದ್ದೇಶವಾಗಿದೆ. 


ಕಾಂಡ-30 


108. ಅಲ್‌ ಕೌಸರ್‌ 1247 


108. ಅಲ್‌ ಕೌಸರ್‌). 


ಪರಿಚಯ 
ಹೆಸರು. 


'ಇನ್ನಾ ಅಲ್‌ತೈನಾಕಲ್‌ಕೌಸರ್‌' ಎಂಬ ಸೂಕ್ತದ 'ಕೌಸರ್‌' ಎಂಬ ಪದವನ್ನು ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಈ ಅಧ್ಯಾಯವು ಮಕ್ಕಾ ಪಟ್ಟಣದಲ್ಲಿ ಅವಶೀರ್ಣಗೊಂಡಿತೆಂದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಹೆ. ಅಬ್ದುಲ್ಲಾ 
ಬಿನ್‌ ರುುಬೈರ್‌(ರ) ಮತ್ತು ಹ. ಆಯಿಶಾ ಸಿದ್ದೀಕಃ(ರ) ಹೇಳಿರುವುದಾಗಿ ಇಬ್ಲ್‌ ಮರ್ದೂಯಃ ಉಲ್ಲೇಖಿಸಿದ್ದಾರೆ. 
ವ್ಯಾಖ್ಯಾನಕಾರರ ಬಹುಪಕ್ಷದ ಅಭಿಪ್ರಾಯ ಹೀಗೆಯೇ ಇದೆ. ಆದರೆ ಹ. ಹಸನ್‌ ಬಸರೀ, ಇಕ್ರಿಮ ಮುಜಾಹಿದ್‌ 
ಮತ್ತು ಕತಾದರವರು ಇದು, ಮದೀನಾದಲ್ಲಿ ಅವಶೀರ್ಣವಾದ ಅಧ್ಯಾಯವೆಂದು ಹೇಳುತ್ತಾರೆ. ಇಮಾಮ್‌ ಸುಯೂತೀಯವರು 
ಇತ್‌ಕಾನ್‌ನಲ್ಲಿ ಇದನ್ನೇ ಸಮರ್ಥಿಸಿರುವರು. ಇಮಾಮ್‌ ನವವೀ, ಶರಹ್‌ ಮುಸ್ಲಿಮ್‌ನಲ್ಲಿ ಇದಕ್ಕೆ رھ‎ ಕೊಟ್ಟಿರುವರು. 
ಇಮಾಮ್‌ ಅಹ್ಮದ್‌, ಮುಸ್ಲಿಮ್‌ ಮತ್ತು ಬೈಹಕೀ ಮುಂತಾದ ಮುಹದ್ದಿಸ್‌ಗಳು ಹರ್ರುತ್‌ ಅನಸ್‌ ಬಿನ್‌ ಮಾಲಿಕ್‌: 
ರಿಂದ(ರು ಉಲ್ಲೇಖಿಸಿರುವ ಒಂದು ವರದಿಯೇ ಇದಕ್ಕೆ ಆಧಾರವಾಗಿದೆ. ಆದರೆ ಇದೊಂದು ಪ್ರಬಲ ಆಧಾರವೇನೂ 
ಅಲ್ಲ. ವಾಸ್ತವದಲ್ಲಿ ಹರ್ರುತ್‌ ಅನಸ್‌ರ(ರ) ವರದಿಯು ಸಂದೇಹಕ್ಕೆಡೆಕೊಡುತ್ತದೆಂಬುದನ್ನು ಬಿಟ್ಟರೆ, ಈ ಅಧ್ಯಾಯವು 
ಮಕ್ಕಾದಲ್ಲಿ ಅವತೀರ್ಣವಾಗಿತ್ತು ಮಾತ್ರವಲ್ಲ ಅದರಲ್ಲೂ ಪ್ರವಾದಿವರ್ಯರು(ಸ) ಅತ್ಯಂತ ದುಸ್ತರ ಹಾಗೂ ನಿರುತ್ತೇಜಕ ' 
ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದ ಕಾಲದಲ್ಲಿ ಅವತೀರ್ಣವಾಗಿತ್ತೆಂಬುದಕ್ಕೆ ಸ್ವತಃ ಈ ಕೌಸರ್‌ ಅಧ್ಯಾಯದಲ್ಲಿರುವ ಸಂಪೂರ್ಣ 
ವಿಷಯಗಳೇ ಸಾಕ್ಷಿಯಾಗಿವೆ. 


ಐತಿಹಾಸಿಕ ಹಿನ್ನೆಲೆ 

ಪ್ರವಾದಿವರ್ಯರು(ಸ) ಪ್ರವಾದಿತ್ವದ ಆರಂಭ ಕಾಲ ಘಟ್ಟದಲ್ಲಿ ಅತ್ಯಂತ ಕಠಿಣ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರು. 
ಯಶಸ್ಸಿನ ಲಕ್ಷಣಗಳೇ ಎಲ್ಲೂ ತೋರುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರವಾದಿವರ್ಯರಿಗೆ(ಸ) ಸಾಂತ್ಸನ ನೀಡಿ ಅವರ 
ಧೈರ್ಯ ಹೆಚ್ಚಿಸಲಿಕ್ಕಾಗಿ ಅಲ್ಲಾಹನು ಅನೇಕ ಸೂಕ್ತಗಳನ್ನು ಅವತೀರ್ಣಗೊಳಿಸಿದನೆಂಬುದನ್ನು ಈ ಮುಂಚಿ ಸೂರಃ ದುಹಾ,. 
ಮತ್ತು ಅಲಮ್‌ ನಶ್‌ರಹ್‌ಗಳಲ್ಲಿ ಕಂಡಿರುತ್ತೀರಿ. 

ಇಂತಹದೇ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಸೂರಃ ಅಲ್‌ ಕೌಸರನ್ನು ಅವತೀರ್ಣಗೊಳಿಸಿ ಪ್ರವಾದಿವರ್ಯರಿಗೆ(ಸ) 
ಸಾಂತ್ಸನವನ್ನು ನೀಡಿದನು ಹಾಗೂ ಅವರ ವಿರೋಧಿಗಳು ನಾಶವಾಗುವರೆಂದು ಭವಿಷ್ಯವನ್ನು ನುಡಿದನು. ಪ್ರವಾದಿ 
ಮುಹಮ್ಮದ್‌(ಸ) ಇಡೀ ಜನಾಂಗದಿಂದ ಕಡಿದು ಹೋಗಿದ್ದಾರೆಂದೂ ಅವರ ಸ್ಥಿತಿಯು ಓರ್ವ ಅಸಹಾಯಕ ಹಾಗೂ" 
ನಿರ್ಗತಿಕನಂತೆ ಆಗಿಬಿಟ್ಟಿದೆಯೆಂದೂ ಕುರೈಶ್‌ ಸತ್ಕನಿಷೇಧಿಗಳು ಹೇಳುತ್ತಿದ್ದರು. ಇಕ್ರಿಮರ ವರದಿಯ ಪ್ರಕಾರ": ಹ. 
ಮುಹಮ್ಮದ್‌(ಸ) ಪ್ರವಾದಿಯಾಗಿ ನೇಮಿಸಲ್ಪಟ್ಟಾಗ ಮತ್ತು ಅವರು ಕುರೈಶರಿಗೆ ಇಸ್ಲಾಮಿನ ಕರೆ ನೀಡಲು ಪ್ರಾರಂಭಿಸಿದಾಗ, ' 
ಕುರೈಶರು- 'ಬತಿರ ಮುಹಮ್ಮದುಮ್ಮಿನ್ನಾ' ಎನ್ನತೊಡಗಿದರು. ಇದರ ಅರ್ಥವೇನೆಂದರೆ- ಒಂದು ಮರವು ತನ್ನ ಬೇರಿನಿಂದ 
ಬೇರ್ಪಟ್ಟ ಬಳಿಕ ಬೇಗನೇ ಒಣಗಿ ಶಿಥಿಲವಾಗಿ ಮಣ್ಣು ಪಾಲಾಗುವಂತೆಯೇ ಮುಹಮ್ಮದ್‌(ಸ) ಕೂಡಾ ತಮ್ಮ ಜನಾಂಗ 
ದಿಂದ ಬೇರ್ಪಟ್ಟಿದ್ದಾರೆ. (ಇಬ್ಲ್‌ ಜರೀರ್‌) ಮಕ್ಕಾದ ಸರದಾರ ಆಸ್‌ ಬಿನ್‌ ವಾಯಿಲ್‌ ಸಹಮೂೊ ಎಂಬವನ ಮುಂದೆ 
ಪ್ರವಾದಿವರ್ಯರ(ಸ) ಹೆಸರೆತ್ತಿದೊಡನೆ ಅವನು, "ಆ ವ್ಯಕ್ತಿಯ ಸುದ್ದಿ ಬಿಡಿರಿ ಅವರೊಬ್ಬ ಅಬ್‌ತರ್‌ (ಬೇರು ಮುರಿದ 
ವ್ಯಕ್ತಿ ಆಗಿದ್ದಾರೆ. ಅವರಿಗೆ ಪುತ್ರ ಸಂತಾನವಿಲ್ಲ. ಅವರು ಮೃತರಾಗಿ ಬಿಟ್ಟರೆ ಅವರ ಹೆಸರೆತ್ತುವವರು ಯಾರೂ. 
ಉಳಿಯಲಾರರು” ಎನ್ನುತ್ತಿದ್ದನೆಂದು ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ ಹೇಳುತ್ತಾರೆ. ಉಕ್‌ಬಃ ಬಿನ್‌ ಅಬೀ ಮುಠಃತ್‌ 
ಕೂಡಾ ಪ್ರಮಾದಿವರ್ಯರ(ಸ) ಕುರಿತು ಹೀಗೆಯೇ ಹೆಳುತ್ತಿದ್ದನೆಂದು ಶಿಮ್ರ್‌ ಬಿನ್‌ ಅಶಿಯಃ ಹೇಳುತ್ತಾರೆ. (ಇಬ್ಸ್‌ 


ವಿದ 


ಜರೀರ್‌) ಪ್ರವಾದಿವರ್ಯರ(ಸ) ದ್ವಿತೀಯ ಪುತ್ರ ಮೃತರಾದಾಗ ಅವರ ಸ್ವಂತ ಚಿಕ್ಕಪ್ಪ ಅಬೂ ಲಹಬನು (ಅವನ 


"1248 - ಕುರ್‌ಆನ್‌ ವ್ಯಾಖ್ಯಾನ 


ಮನೆಯು ಪ್ರವಾದಿವರ್ಯರ(ಸ) ಮನೆಯ, ಪಕ್ಕದಲ್ಲಿತ್ತು)ು ಓಡುತ್ತಾ ಬಹುದೇವ , ವಿಶ್ವಾಸಿಗಳ ಬಳಿಗೆ ಹೋಗಿ, 'ಬತಿರ 
ಮುಹಮ್ಮದುನಿಲ್ಲೆಲ' (ಇಂದು ರಾತ್ರೆ. ”ಮುಹಮ್ಮ ್ಥಿದ್‌(ಸು)- ಪುತ್ರ: ರಹಿತೆನ್‌ದನು ' 'ಅಥವಾ ನಿರ್ಮೂಲನಾದನು) ಎಂಬ; 
'ಶುಭ ವಾರ್ತೆ' ಕೊಟ್ಟನು. ಆಸ್‌ ಏನ್‌ 'ವಾಯಿಲ್‌, ಅಬೂ ಜಹಲ್‌ ಮೊದಲಾದ ಆ ಜನಾಂಗದ ಇತರ ಸರದಾರರ: 
ಸ್ಥಿತಿಯೂ ಹೀಗೆಯೇ ಇತ್ತು. 0 : 
ಇಂತಹ ಅತಂತ ನಿರಾಶಜನಕ ಪರಿಸ್ಥಿತಿಯಲ್ಲಿ ಪ್ರವಾದಿವರ್ಯರ(ಸ) ಮೇಲೆ ಸೂರಃ ಅಲ್‌ ಕೌಸರನ್ನು : 
ಅವತೀರ್ಣಗೊಳಿಸಲಾಯಿತು. ಅಲ್ಲಾಹನು ಅತ್ಯಂತ ಚುಟುಕಾಗಿರುವ ಈ ಅಧ್ಯಾಯದ ಒಂದು ಚಿಕ್ಕ ನುಡಿಯಲ್ಲಿ, 
ಜಗತ್ತಿನಲ್ಲಿ ಬೇರೆ ಮಾರಿಗೂ" 'ನೀಡಿರದಷ್ಟು” ಮಹಾನ್‌ ಸುವಾರ್ತೆಯೊಂದನ್ನು 'ಪ್ರವಾದಿವರ್ಯರಿಗೆ(ಸ) ನಿಕಡಿರುವನು و‎ 
ಇದರ ಜೊತೆಗೇ, ತಮ್ಮನ್ನು ವಿರೋಧಿಸುತ್ತಿರುವವರೇ ನಿರ್ಮೂಲವಾಗಿ ಬಿಡುವರೆಂಬ ತೀರ್ಪನ್ನು ಘೋಷಿಸಿರುವನು.- | 


108. ಅಲ್‌ ಕೌಸರ್‌ 1249 


E 66 ಜನಿತ ಹಿ 1کرکزظا تسَن‎ ಯುಕೆ 


۳۳ 
108. ಅಲ್‌ ಕೌಸರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-3 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಸಂದೇಶವಾಹಕರೇ) ನಾವು ನಿಮಗೆ ಕೌಸರ್‌ ದಯಪಾಲಿಸಿರುತ್ತೇವೆ.! ನೀವಿನ್ನು ನಿಮ್ಮ ಪ್ರಭುವಿಗಾಗಿಯೇ 
| ನಮಾರು್‌ ನಿರ್ವಹಿಸಿರಿ ಮತ್ತು' ಬಲಿದಾನ ನೀಡಿರಿ: ಖಂಡಿತವಾಗಿಯೂ ನಿಮ್ಮ ಶತ್ರುವೆಕ ಮೂಲ 
ಕಡಿಯಲ್ಪಟ್ಟವನಾಗಿರುವನು.* 


1. ಕೌಸರ್‌ ಎಂಬುದು 'ಕಸ್ರತ್‌' رواوہ‎ ಎಂಬುದರ ಅತಿಶಯ ರೂಪವಾಗಿದೆ. ಅದರ ಶಬ್ದಾರ್ಥ- ಅಪಾರ 
ಬಾಹುಳ್ಳ ಎಂದಾಗಿದೆ. ಆದರೆ, ಈ ಪದವನ್ನು ಪ್ರಯೋಗಿಸಲಾಗಿರುವ ಸನ್ನಿವೇಶದ ದೃಷ್ಟಿಯಿಂದ ಇದರ ಅರ್ಥ ಕೇವಲ 
ಆಧಿಕ್ಕ ಎಂದಾಗಿರದೆ, ಒಳಿತು ಮತ್ತು ಅನುಗ್ರಹಗಳ ಆಧಿಕ್ಕ ಮತ್ತು ಬಾಹುಳ್ಳದ ಪರಾಕಾಷೈಗೆ ಮುಟ್ಟಿರುವಂತಹ یووت‎ 
ಎಂದಾಗುತ್ತದೆ. ಹಾಗೆಯೇ ಇದು ಕೇವಲ ಯಾವುದಾದರೂ ಒಂದು ಒಳಿತು ಅಥವಾ ಅನುಗ್ರಹದ ಬದಲು ಅಸಂಖ್ಯ 
ಒಳಿತು ಮತ್ತು ಅನುಗ್ರಹಗಳ ಬಾಹುಳ್ಳವನ್ನೂ ಸೂಚಿಸುತ್ತದೆ. ನಾವು ನಿಮಗೆ ಕೌಸರ್‌ ದಯಪಾಲಿಸಿದ್ದೇವೆ ಎಂದು 
ಅಲ್ಲಾಹನ ಕಡೆಯಿಂದ ಹೇಳಲಾಗಿರುವುದರಿಂದ ತಾನಾಗಿಯೇ ಇದರ ಅರ್ಥ- ನೀವು ಹಾಳಾಗಿ ಹೋಗಿರೆಂದೂ ನಿಮಗೆ 
ಪ್ರವಾದಿತ್ವಕ್ಕೆ ಮುಂಚೆ ದೊರೆತಿದ್ದ ಅನುಗ್ರಹಗಳೆಲ್ಲಾ ನಿಮ್ಮಿಂದ ಕಿತ್ತು ಹೋದುವೆಂದೂ ನಿಮ್ಮ ಮೂರ ವಿರೋಧಿಗಳು 
ತಿಳಿದುಕೊಂಡಿದ್ದಾರೆ. ಆದರೆ, ವಾಸ್ತವದಲ್ಲಿ ನಾವು ನಿಮಗೆ ಅನಂತಾನಂತ ಸೌಭಾಗೃ್ಯಗಳನ್ನೂ ಅಗಣಿತ ಅನುಗ್ರಹಗಳನ್ನೂ 
ದಯಪಾಲಿಸಿದ್ದೇವೆ ಎಂದಾಗುತ್ತದೆ. ಪ್ರವಾದಿವರ್ಯರಿಗೆ(ಸ) ದೆಯಪಾಲಿಸಲಾಗಿದ್ದ ಅಪಾರ ನೈಶಿಕ ಸದ್ಗುಣಗಳು, ಪ್ರವಾದಿತ್ವ, 
ಕುರ್‌ಆನ್‌, ಜ್ಞಾನ, ಯುಕ್ತಿ ಮತ್ತಿತರ ಕೊಡುಗೆಗಳೂ ಈ ಅನುಗ್ರಹಗಳಲ್ಲಿ ಸೇರಿವೆ. ಏಕದೇವತ್ವ. ಮತ್ತು ಇಡೀ ವಿಶ್ವದಲ್ಲಿ 
ಹಬ್ಬಿಬಿಡುವ ಹಾಗೂ ಹಬ್ಬುತ್ತಲೇ ಹೋಗುವ ಶಕ್ತಿ ಹೊಂದಿರುವಂತಹ ನೇರ, ಸರಳ, ಎಲ್ಲರಿಗೆ ಅರ್ಥವಾಗುವ, ಮನುಷ್ಯನ 
ಬುದ್ದಿಗೆ ನಿಲುಕುವ ಮತ್ತು ಪ್ರಕೃತಿಗೆ ಹೊಂದಿಕೊಳ್ಳುವಂತಹ ಸಮಗ್ರ ತತ್ನಾದರ್ಶಗಳನ್ನು ಹೊಂದಿರುವ ಜೀವನ ಪದ್ಧತಿಯ 
ಕೊಡುಗೆಯೂ ಇದರಲ್ಲಿ ಒಳೆಗೊಂಡಿವೆ.. ಹದಿನಾಲ್ಕು ಶತಮಾನಗಳಿಂದ ಭೂಮಿಯ ಮೂಲೆ : ಮೂಲೆಯಲ್ಲೂ 
ಪ್ರವಾದಿವರ್ಯರ(ಸೆ) ಹೆಸರು ಮೊಳಗುವಂತೆ ಅವರ ಕೀರ್ತಿಯನ್ನು ಹೆಚ್ಚಿಸಿದ ಅನುಗ್ರಹವೂ, ಇದರಲ್ಲಿ ಸೇರಿದೆ. ಅವರ 
ಸತ್ಯ ಪ್ರಚಾರ ಚಟುವಟಿಕೆಗಳಿಂದಾಗಿ ಕೊನೆಗೊಮ್ಮೆ ಲೋಕದಲ್ಲಿ ಸದಾಕಾಲ ಸತ್ಯದ ಧ್ವಜವಾಹಕರಾಗಿ ಕೆಲಸ ಮಾಡುವಂತಹ 
ಒಂದು ವಿಶ್ವ ವ್ಯಾಪಿ ಸಮುದಾಯವು ಅಸ್ತಿತ್ವಕ್ಕೆ ಬಂತೆಂಬ, ತಮ್ಮ ಸಂದೇಶವು ಅತ್ಯಂತ ಯಶಸ್ವಿಯಾಗಿರುವುದನ್ನು 
ತಮ್ಮ ಜೀವಮಾನದಲ್ಲೇ ಪ್ರವಾದಿವರ್ಯರು(ಸ) ಕಣ್ಗಾರೆ ಕಾಣಲು ಸಾಧ್ಯವಾಯಿತೆಂಬ ಹಾಗೂ: ಇಡೀ ಲೋಕವನ್ನು 
ಆವರಿಸುವಂತಹ ಶಕ್ತಿ ಹೊಂದಿದ್ದ ತಂಡವೊಂದು ಅವರ ಕೈಯಲ್ಲೇ ನಿರ್ಮಿತವಾಯಿತೆಂಬ ಅನುಗ್ರಹಗಳೂ, ಈ ಸಾಲಿಗೆ 
ಸೇರಿವೆ. ಪ್ರವಾದಿವರ್ಯರಿಗೆಸು ಪುತ್ರ ಸಂತಾನ ಇಲ್ಲದಿರುವುದನ್ನು ಕಂಡು, ಲೋಕದಿಂದ ಅವರ . ಹೆಸರೇ ಅಳಿದು 
ಹೋಗುತ್ತದೆಂದು ಶತ್ರುಗಳು ಭಾವಿಸುತ್ತಿದ್ದರು. ಆದರೆ ಅಲ್ಲಾಹನು ಅವರಿಗೆ ಮುಸ್ಲಿಮರ ರೂಪದಲ್ಲಿ, ಲೋಕಾಂತ್ಕದ 


ಕಾಂಡ-30 


10 ಕುರ್‌ಆನ್‌ ವ್ಯಾಖ್ಯಾನ 


ವರೆಗೂ' ಲೋಕದೆಲ್ಲೆಡೆಯೂ ಅವರ ಹೆಸರನ್ನು ಬೆಳೆಗಿಸುವಂತಹ ಆಧ್ಯಾತ್ಮಿಕ ಸಂತತಿಯನ್ನು ದಯಪಾಲಿಸಿದ್ದು ಮಾತ್ರವಲ್ಲ, 
ಫಾತಿಮಾ(ರ) ಎಂಬ ಕೇವಲ ಒಬ್ಬ ಪುತ್ರಿಯ ಮೂಲಕ, ಇಡೀ ಜಗತ್ತಿನಲ್ಲಿ ಹಬ್ಬಿಕೊಂಡ ಮತ್ತು ಪ್ರವಾದಿವರ್ಯ 
ರೊಂದಿಗಿನ(ಸ) ಸಂಬಂಧವನ್ನು ತಮ್ಮ ಪಾಲಿನ ಅತಿದೊಡ್ಡ: ಅಭಿಮಾನವೆಂದು ಪರಿಗಣಿಸುವ, ಶಾರೀರಿಕ ಸಂತತಿಯನ್ನು 
ದಯಪಾಲಿಸಿದ್ದು ಕೂಡಾ ಈ ಅನುಗ್ರಹಗಳಲ್ಲಿ "ಒಳಗೊಂಡಿದೆ. ಇವೆಲ್ಲಾ ಅಲ್ಲಾಹನು ಪ್ರವಾದಿವರ್ಯರಿಗೆಸ) ಈ 
ಲೋಕದಲ್ಲೇ ಧಾರಾಳವಾಗಿ ನೀಡಿದಂತಹ ಮತ್ತು" سادا‎ ಕಂಡು ಕೊಂಡಿರುವಂತಹ ಅನುಗ್ರಹಗಳು. ಇವುಗಳಲ್ಲದೆ 
ಅಲ್ಲಾಹನು ಪರಲೋಕದಲ್ಲಿ ಪ್ರವಾಧಿವರ್ಯರಿಗೆ(ಸ) ನೀಡಲಿರುವಂತಹ ಎರಡು ಹೆಚ್ಚಿನ ಅನುಗ್ರಹಗಳು ಕೂಡಾ 'ಕೌಸರ್‌'ನ 
ಅರ್ಥವ್ಯಾಪ್ತಿಯಲ್ಲಿ ಸೇರಿವೆ: 1) ಕೌಸರ್‌ ಸರೋವರ- تحت‎ ದಿನ ಹಶ್ರ್‌ ಮೈದಾನದಲ್ಲಿ ಅದನ್ನು ಅವರಿಗೆ 
ಕೊಡಲಾಗುವುದು. ಎಲ್ಲರೂ ದಾಹ ದಾಹ ಎಂದು ಮೊರೆಯಿಡುತ್ತಿರುವ ಆ ಕಠಿಣ ವೇಳೆಯಲ್ಲಿ ಪ್ರವಾದಿವರ್ಯರ(ಸ) 
ಸಮುದಾಯವು ಆ ಸರೋವರದ ಬಳಿ: ಅವರ ಮುಂದೆ ಹಾಜರಾಗಲಿದೆ. (ಮುಸ್ಲಿಮ್‌) ಮತ್ತು ಆ ಸರೋವರದಿಂದ ತನ್ನ 
ದಾಹ ನೀಗಿಸಿಕೊಳ್ಳಲಿದೆ. ಎಲ್ಲರಿಗಿಂತ ಮೊದಲು ಪ್ರವಾದಿವರ್ಯರೇ(ಸ) ಅಲ್ಲಿಗೆ ತಲಪುವರು. (ಬುಖಾರಿ ಮುಸ್ಲಿಮ್‌) 
ಮತ್ತು ಅವರು ಅದರ ಮಧ ಭಾಗದಲ್ಲಿ ಆಸೀನರಾಗಿರುವರು. (ಮುಸ್ಲಿಮ್‌, ಕಿತಾಬುಲ್‌ ಫರುಾಇಲ್‌) 2) ಸ್ವರ್ಗದಲ್ಲಿ 
ಅವರಿಗೆ ದಯಪಾಲಿಸಲಾಗುವ ಕೌಸರ್‌ ನದಿ. ಈ ಎರಡೂ ವಿಷಯಗಳ ಕುರಿತು ಇರುವ ಹದೀಸ್‌ ವರದಿಗಳು ಮತ್ತು 
ಅವುಗಳ ವರದಿಗಾರರ ಸಂಖ್ಯೆ ಎಷ್ಟೊಂದು ಅಧಿಕವಾಗಿ ಇದೆಯೆಂದರೆ ಅವುಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಲು ಯಾವ 
ಅವಕಾಶವೂ ಉಳಿದಿಲ್ಲ. 

2. ಬೇರೆ ಬೇರೆ ವಿದ್ವಾಂಸರು ಇದಕ್ಕೆ ವಿಭಿನ್ನ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಆದರೆ ಈ ಆಜ್ಞೆಯನ್ನು ಯಾವ 
ಸನ್ನಿವೇಶದಲ್ಲಿ ನೀಡಲಾಗಿತ್ತು . ಎಂಬುದನ್ನು ಗಮನಿಸಿದಾಗ “ಸಂದೇಶವಾಹಕರೇ ನಿಮ್ಮ ಪ್ರಭು ನಿಮಗೆ ಇಷ್ಟು ಅಧಿಕವಾಗಿ 
ಅತ್ಯುತ್ತಮ ಒಳಿತುಗಳನ್ನು ದಯಪಾಲಿಸಿರುವುದರಿಂದ ನೀವು ಅವನಿಗಾಗಿಯೇ ನಮಾರು್‌ ಮಾಡಿರಿ ಮತ್ತು ಅವನಿಗಾಗಿಯೇ 
ಬಲಿದಾನ ನೀಡಿರಿ" ಎಂಬುದೇ ಇದರ ಅರ್ಥವೆಂಬುದು ಸ್ಪಷ್ಟವಾಗುತ್ತದೆ. ಇನ್ನೊಂದು ಕಡೆ "ಸಂದೇಶವಾಹಕರೇ, ಹೇಳಿರಿ- 
ನನ್ನ ನಮಾರು್‌, ನನ್ನ ಬಲಿದಾನ, ನನ್ನ ಜೀವನ, ನನ್ನ ಮರಣ ಎಲ್ಲವೂ ಸರ್ವ ಲೋಕ ಪಾಲಕನಾದ ಅಲ್ಲಾಹನಿಗಾಗಿದೆ. 
ಅವನಿಗೆ ಸಹಭಾಗಿ ಯಾರೂ. ಇಲ್ಲ, ನನಗೆ ಇದನ್ನೇ ಆಜ್ಞಾಪಿಸಲಾಗಿದೆ ಮತ್ತು ನಾನು ಎಲ್ಲರಿಗಿಂತ ಮೊದಲು ಅನುಸರಣಾ 
ಭಾವದೊಂದಿಗೆ ಶರಣಾಗುವವನಾಗಿದ್ದೇನೆ.” (ಸೂರಃ ಅನ್‌ಆಮ್‌: 162-163) ಇದೇ ಅರ್ಥವನ್ನು مہ‎ ಅಬ್ಬಾಸ್‌, ಅತಾ, 
ಮುಜಾಹಿದ್‌, ಇಕ್ರಿಮ, ಹಸನ್‌ ಬಸರೀ ಮತ್ತು ಇತರ ಹಿರಿಯ ವ್ಯಾಖ್ಯಾನಕಾರರು ಹೇಳಿರುತ್ತಾರೆ. (ಇಬ್ಸ್‌ ಕಸೀರ್‌) 
ಆದರೆ, ಪ್ರವಾದಿವರ್ಯರು(ಸ) ಮದೀನಾದಲ್ಲಿ ಅಲ್ಲಾಹನ ಅಪ್ಪಣೆಯಿಂದ ಈದುಲ್‌ ಅರು್‌ಹಾದ ನಮಾರು್‌ ಮತ್ತು 
ಪ್ರಾಣಿ ಬಲಿದಾನದ ಕ್ರಮವನ್ನು ಜಾರಿಗೆ ತಂದಾಗ, 'ಇನ್ನ ಸಲಾತೀ ವನುಸುಕೀ...' ಎಂಬ ಸೂಕ್ತ ಹಾಗೂ ಫಸಲ್ಲಿ 
توالت‎ ವನ್‌ಹರ್‌' ಎಂಬ ಈ ಸೂಕ್ತದಲ್ಲಿ ಮೊದಲು ನಮಾರುನ್ನು ಮತ್ತು ಆ ಬಳಿಕ ಬಲಿದಾನವನ್ನು ಪ್ರಸ್ತಾಪಿಸಲಾಗಿದೆ 
ಯೆಂಬ ಆಧಾರದಲ್ಲಿ ಸೃತಃ ಈ ಕ್ರಮವನ್ನು ಅನುಸರಿಸಿದರು ಮತ್ತು ಮುಸ್ಲಿಮರಿಗೂ ಹಬ್ಬದ ದಿನದ ಮೊದಲು 
ನಮಾರು್‌ ಮಾಡಿರಿ ಆ ಬಳಿಕೆ ಬಲಿದಾನ ಮಾಡಿರಿ ಎಂಬ ಆದೇಶವನ್ನು ನೀಡಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ. 
"ಆದರೆ ಇದು ಈ ಸೂಕ್ತದ ವ್ಯಾಖ್ಯಾನವಾಗಲಿ, ಇವರ ಅವತೀರ್ಣದ ಹಿನ್ನೆಲೆಯಾಗಲಿ ಅಲ್ಲ. ಇದು ವಾಸ್ತವದಲ್ಲಿ ಈ 
| ವಾಕ್ಯದ ಆಧಾರದಲ್ಲಿ ಪ್ರವಾದಿವರ್ಯರು(ಸ) ಮಾಡಿದ ತೀರ್ಮಾನವಾಗಿದೆ ಮತ್ತು ಅವರ ತೀರ್ಮಾನವು 'ವಹ್ಕ್‌'ನ 
(ದಿವ್ಯವಾಣಿಯ) ಪ್ರಕಾರಗಳ ಪೈಕಿ ಒಂದಾಗಿದೆ. _ 

3. ಮೂಲದಲ್ಲಿ 'ಶಾನಿಅಕ' ಎಂಬ ಪದ ಪ್ರಯೋಗವಾಗಿದೆ. ಶನ್‌ ಎಂಬುದು ಶಾನಿ ಎಂಬುದರ ಮೂಲವಾಗಿದೆ. 
ಇದರರ್ಥ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಂದಿಗೆ ಕೆಟ್ಟದಾಗಿ ವರ್ತಿಸುವುದಕ್ಕೆ ಪ್ರೇರಕವಾಗುವ 'ದ್ವೇಷ ಮತ್ತು ಹಗೆತನವೆಂದಾಗಿದೆ. 
ಇಲ್ಲಿ ಶಾನಿಅಕ ಎಂದರೆ ಪ್ರವಾದಿವರ್ಯರ(ಸ) ಮೇಲಿನ ದ್ವೇಷ ಮತ್ತು ಹಗೆತನದಿಂದ ಕುರುಡನಾಗಿ ಅವರ ಮೇಲೆ 
ದೋಷಾರೋಪಣೆ ಮಾಡುವ," ಅವರನ್ನು ಬೈಯುವ, ಅವರನ್ನು ಅಪಮಾನಿಸುವ ಮತ್ತು ಅವರ ವಿರುದ್ಧ ಎಲ್ಲ ತರದ 
ಮಾತುಗಳನ್ನಾಡಿ ತನ್ನ ಮನಸ್ಸಿನ ತೀಟೆ ತೀರಿಸಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿ 

4. 'ಹುವಲ್‌ ಅಬ್‌ತರ್‌' (ಅವನೇ ಮೂಲ ಕಡಿಯಲ್ಪಟ್ಟವನು) ಎಂದು ಹೇಳಲಾಗಿದೆ. ಅರ್ಥಾತ್‌ ಅವನು ತಮ್ಮನ್ನು 
ಅಬ್ಲ್‌ತರ್‌' ಎನ್ನುತ್ತಾನೆ. ಆದರೆ ವಾಸ್ತವದಲ್ಲಿ 'ಅಟ್‌ತರ್‌ ಅವನೇ ಆಗಿರುತ್ತಾನೆ. ಇದು ಕೇವಲ ಮಾಶಿನ ಪ್ರತಿಬಾಣವಲ್ಲ. 
ನಿಜಹಾಗಿ ಇದು - ಪವಿತ್ರ ಕುರ್‌ಆನಿನ ಪ್ರಮುಖ ಭವಿಷ್ಯವಾಣಿಗಳ ಪೈಕಿ ಒಂದಾಗಿದ್ದು, ಅಕ್ಸರಶಃ ಇದರ ಸತ್ಯತೆ ಸಾಬೀತಾಗಿದೆ. 
ಹಿ. ಶ.' 8ರ ಆಗಮನದ: ವೇಳೆಗೆ ಪರಿಸ್ಥಿತಿ ಎಷ್ಟು ಬದಲಾಗಿ ಬಿಟ್ಟಿಕ್ರೆಂದರೆ ಪ್ರವಾದಿವರ್ಯರು(ಸ) ಮಕ್ಕಾದ ಮೇಲೆ 


ಕಾಂಡ-30 


108, ಅಲ್‌ ಕೌಸರ್‌ 1251 


ದಂಡೆತ್ತಿ ಬಂದಾಗ ಅಲ್ಲಿ ಕುಕ್ಕೆಶರಿಗೆ ಬೆಂಬಲಿಗರು ಯಾರೂ ಇರಲಿಲ್ಲ, ಅವರು ಅಸಹಾಯಕರಾಗಿ ಸೋಲೊಪ್ಪಬೇಕಾಯಿತು. 
ಅನಂತರ ಒಂದು ವರ್ಷದೊಳಗೆ ಅಖಿಲ ಅರಬ್‌ ದೇಶವು ಪ್ರವಾದಿವರ್ಯರ(ಸು ' ಹತೋಟಿಯಲ್ಲಿತ್ತು. ದೇಶದ ಮೂಲೆ 
ಮೂಲೆಗಳಿಂದ, ವಿವಿಧ ಗೋತ್ರಗಳ ನಿಯೋಗಗಳು ಬಂದು ಅನುಸರಣೆಯ ಕರಾರು ಮಾಡಿಕೊಳ್ಳುತ್ತಿದ್ದವು. ಪ್ರವಾದಿ 
ವರ್ಯರ(ಸ) ವಿರೋಧಿಗಳು ತೀರಾ ಅಸಹಾಯಕರೂ ನಿರ್ಗತಿಕರೂ ಆಗಿಬಿಟ್ಟರು. ಕೊನೆಗೆ ಅವರು ಯಾವ ರೀತಿ ಹೇಳ 
ಹೆಸರಿಲ್ಲದೆ ಹೋದರೆಂದರೆ ಅವರ ಸಂತತಿಗಳಲ್ಲಿ ಯಾರಾದರೂ ಈ ಲೋಕದಲ್ಲಿ ಉಳಿದಿದ್ದರೂ ಅವರ ಪೈಕಿ ಯಾರೂ 
ಇಂದು ತಾವು ಅಬೂ ಜಹಲ್‌, ಅಬೂ ಲಹಬ್‌, ಆಸ್‌ ಬಿನ್‌ ವಾಯಿಲ್‌ ಅಥವಾ دہ‎ ಬಿನ್‌ ಅಬೀ ಮುಕಃತ್‌ 
ಮುಂತಾದ ಇಸ್ಲಾಮಿನ ಶತ್ರುಗಳ ಸಂತತಿಗಳೆಂಬುದನ್ನು ತಿಳಿದಿಲ್ಲ. ಒಂದು ವೇಳೆ ತಿಳಿದಿದ್ದರೂ ಅವರನ್ನು ತಮ್ಮ 
ಪೂರ್ವಜರೆಂದು ಹೇಳಿಕೊಳ್ಳಲು ಸಿದ್ಧರಿಲ್ಲ. ಇದಕ್ಕೆ ತದ್ದಿರುದ್ದವಾಗಿ, ಪ್ರವಾದಿವರ್ಯರ(ಸ) ಬಗ್ಗೆ ಇಂದು ಲೋಕದಾದ್ಮಂತ 
ಸ್ವಸ್ತಿ ವಚನಗಳನ್ನು (ಸಲಾತ್‌) ಹೇಳಲಾಗುತ್ತದೆ. ಕೋಟಿಗಟ್ಟಲೆ ಮುಸ್ಲಿಮರಿಗೆ, ಪ್ರವಾದಿಯೊಂದಿಗಿನ ತಮ್ಮ ಸಂಬಂಧದ 
ಬಗ್ಗೆ ಅಭಿಮಾನವಿದೆ. ಲಕ್ಷಗಟ್ಟಲೆ ಜನರು ತಾವು ಪ್ರವಾದಿವರ್ಯರ(ಸು, ಅವರ ಪರಿವಾರದ ಮಾತ್ರವಲ್ಲ ಅವರ 
ಸಂಗಾತಿಗಳ ವಂಶಕ್ಕೆ ಸೇರಿದವರು ಎಂಬುದನ್ನು ಅಪಾರ ಗೌರವ ಹಾಗೂ ಸೌಭಾಗೃದ ದ್ಯೋತಕ ವೆಂದು ಪರಿಗಣಿಸುತ್ತಾರೆ. 


ಕಾಂಡ-30 


12 ಕುರ್‌ಆನ್‌ ವ್ಯಾಖ್ಯಾನ 


(109, ಅಲ್‌ ಕಾಫಿರೂನ್‌ 


' ಷರಿಚಯ 


ಹೆಸರು 
'ಕುಲ್‌ಯಾ ಅಯ್ಯುಹಲ್‌ ಕಾಫಿರೂನ್‌' ಎಂಬ ಪ್ರಥಮ ಸೂಕ್ತದಲ್ಲೇ ಇರುವ 'ಅಲ್‌ ಕಾಫಿರೂನ್‌' ಎಂಬ ಪದವನ್ನು 
ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಹೆ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ) ಮೊದಲಾದವರು ಈ ಅಧ್ಯಾಯವು ಮಕ್ಕಾದಲ್ಲಿ "ಅವತೀರ್ಣವಾಯಿತೆನ್ನುತ್ತಾರೆ. 
'ಹ. ಅಬ್ದುಲ್ಲಾ ಬಿನ್‌ ರುಬೈರ್‌(ರ) ಇದು ಮದೀನಾದಲ್ಲಿ" ' ಅವತೀರ್ಣವಾಯಿತು ಎನ್ನುತ್ತಾರೆ. ಆದರೆ ವ್ಯಾಖ್ಯಾನಕಾರರ 
ಬಹುಪಕ್ಷದ ಅಭಿಪ್ರಾಯದ ಪ್ರಕಾರ ಇದು ಮಕ್ಕಾದಲ್ಲಿ ಅವತೀರ್ಣವಾದ ಅಧ್ಯಾಯವಾಗಿದೆ. ಇದರಲ್ಲಿ ಅಡಕವಾಗಿರುವ 
ವಿಷಯವೂ ಇದನ್ನು ಸಮರ್ಥಿಸುತ್ತದೆ. 


ಐತಿಹಾಸಿಕ ಹಿನ್ನೆಲೆ 

ಮಕ್ಕಾದಲ್ಲಿ ಪ್ರವಾದಿವರ್ಯರು(ಸ) ಇಸ್ಲಾಮಿನ ಪ್ರಚಾರ ಮಾಡುವುದರ ವಿರುದ್ಧ ಕುರೈಶರ ಬಹುದೇವಾರಾಧಕ 
ಸಮಾಜದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಲಾಗಿತ್ತು. ಆದರೆ ಅದೇ ವೇಳೆ, ಏನಾದರೂ ಮಾಡಿ ಪ್ರವಾದಿವರ್ಯರನ್ನು(ಸ) 
ಒಂದು ಸಂಧಾನ ಮಾಡಿಕೊಳ್ಳುವಂತೆ ಒಪ್ಪಿಸಬಹುದೆಂಬ ಬಗ್ಗೆ ಕುರೈಶ್‌ ಸರದಾರರು ಆಗಿನ್ನೂ ಪೂರ್ಣವಾಗಿ 
' ನಿರಾಶರಾಗದಿದ್ದ ಒಂದು ಹಂತವೂ ಇತ್ತು, ಅವರು ಆಗಾಗ ಸಂಧಾನದ ವಿವಿಧ ಪ್ರಸ್ತಾಪಗಳನ್ನು ಪ್ರವಾದಿವರ್ಯರ(ಸ) 
ಬಳಿಗೆ ತರುತ್ತಿದ್ದರು. ಅವರು ಆ ಪೈಕಿ ಯಾವುದಾದರೊಂದನ್ನು ಸ್ವೀಕರಿಸುವ ಮೂಲಕ ಅವರ ಹಾಗೂ ತಮ್ಮ ಮಧ್ಯೆ 
ಉಂಟಾಗಿರುವ ಕಲಹ ಕೊನೆಗೊಳ್ಳಬೇಕೆಂಬುದೇ ಇದರ ಉದ್ದೇಶವಾಗಿತ್ತು. ಈ ಕುರಿತು ಹದೀಸ್‌ಗಳಲ್ಲಿ. ಅನೇಕ 
ವರದಿಗಳು ಉಲ್ಲೇಖಿಸಲ್ಪಟ್ಟಿವೆ. ಕೆಲವು ವರದಿಗಳ ಪ್ರಕಾರ ಕುರೈಶರು ಪ್ರವಾದಿವರ್ಯರೊಡನೆ(ಸ) ಹೀಗೆ ಹೇಳಿದ್ದರು; 
"ತಾವು ಮಕ್ಕಾದ ಅತಿ ದೊಡ್ಡ ಧನಿಕನಾಗಿ ಬಿಡುವಷ್ಟು ಹಣವನ್ನು ನಾವು ತಮಗೆ ಕೊಡುತ್ತೇವೆ. ತಾವಿಚ್ಛಿಸುವ ಸ್ತ್ರೀಯನ್ನು 
ತಮಗೆ ಮದುವೆ ಮಾಡಿ ಕೊಡುತ್ತೇವೆ. ನಾವು ತಮ್ಮ ಹಿಂದೆ ನಡೆಯಲು ಸಿದ್ಧರಿದ್ದೇವೆ. ಇದಕ್ಕೆ ಪ್ರತಿಯಾಗಿ ತಾವು 
,ನಮ್ಮ ಆರಾಧ್ಯರನ್ನು ಟೀಕಿಸುವುದನ್ನು ನಿಲ್ಲಿಸಿದರೆ ಸಾಕು." 

ಇನ್ನು ಕೆಲವು ವರದಿಗಳ ಪ್ರಕಾರ ಅವರು ಪ್ರವಾದಿವರ್ಯರಿಗೆ(ಸು ಹೀಗೆ ಸಲಹೆ ನೀಡಿದರು; "ಒಂದು ವರ್ಷ ಕಾಲ 
' ತಾವು ನಮ್ಮ ಆರಾಧ್ಯರಾಗಿರುವ ಲಾತ್‌ ಮತ್ತು ಉರ್ಬ್ಲಾರನ್ನು ಪೂಜಿಸಿರಿ. ಇನ್ನೊಂದು ವರ್ಷ ನಾವು ತಮ್ಮ ಆರಾಧ್ಯನನ್ನು 
ಆರಾಧಿಸುತ್ತೇವೆ.” ಇದಕ್ಕುತ್ತರವಾಗಿ ಈ ಅಧ್ಯಾಯವು ಅವಶೀರ್ಣಗೊಂಡಿತು. 


ಚರ್ಚಾ ವಿಷಯಗಳು 

ಈ ಹಿನ್ನೆಲೆಯನ್ನು ಗಮನದಲ್ಲಿರಿಸಿ ನೋಡಿದರೆ ತಿಳಿಯುವುದೇನೆಂದರೆ, ಇಂದು ಕೆಲವರು ಭಾವಿಸುವಂತೆ ಇದು 
: ಧರ್ಮಸಹಿಷ್ಟುತೆಯನ್ನು ಬೋಧಿಸಲು ಅವಶೀರ್ಣವಾದ ಅಧ್ಯಾಯವಲ್ಲ. ವಾಸ್ತವದಲ್ಲಿ ಇದು ಅವತೀರ್ಣವಾಗಿರುವುದು, ಸತ್ಕ 
, ನಿಷೇಧಿಗಳ ಧರ್ಮ, ಅವರ ಉಪಾಸನಾ ವಿಧಾನ ಮತ್ತು ಅವರ ಆರಾಧ್ಯರಿಂದ ತಾವು ಬೇಸತ್ತಿದ್ದೇವೆ ಮತ್ತು ಸಂಬಂಧ 
ಮುರಿದುಕೊಂಡಿದ್ದೇವೆಂದು ಘೋಷಿಸಿರಿ ಹಾಗೂ ಸತ್ಯನಿಷೇಧಿ ಧರ್ಮ ಹಾಗೂ ಇಸ್ಲಾಮ್‌ ಧರ್ಮವು ಪರಸ್ಪರ ಶೀರಾ ಭಿನ್ನ 
ಮತ್ತು ಪ್ರತ್ಯೇಕವಾಗಿದ್ದು ಅವರೆಡೂ ಪರಸ್ಪರ - ಸೇರಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಅವರಿಗೆ ತಿಳಿಸಿಬಿಡಿರಿ ಎಂದು 
`ಆದೇಶಿಸಲಿಕ್ಕಾಗಿದೆ. ಮೂಲತಃ ಇದು. ಕುರೈಶ್‌ ಸತ್ಯನಿಷೇಧಿಗಳನ್ನುದ್ದೇಶಿಸಿ, ಅವರ ಸಂಧಾನ ಪ್ರಸ್ತಾಪಗಳಿಗುತ್ತರವಾಗಿ ಹೇಳಿದ 
,; ಮಾತಾದರೂ ಇದು ಅವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ನಿಜವಾಗಿ ಇದನ್ನು ಕುರ್‌ಆನಿನಲ್ಲಿ ಉಲ್ಲೇಖಿಸುವ ಮೂಲಕ- 
ಕುಫ್ರ್‌ ಎಂಬುದು ಎಲ್ಲಿ, ಯಾವ ರೂಪದಲ್ಲೇ ಇರಲಿ, ಅದರಿಂದ ನಾವು ಮುಕ್ತರೆಂದು ತಮ್ಮ ಮಾತು ಮತ್ತು ಕೃತಿಗಳಿಂದ 
' ಸಾರಿ ಬಿಡಬೇಕೆಂದು ಲೋಕಾಂತ್ಮ ಕಾಲದ ವರೆಗಿನ ಎಲ್ಲ ಮುಸ್ಲಿಮರಿಗೆ ಬೋಧಿಸಲಾಗಿದೆ. 


109. ಅಲ್‌ ಕಾಫಿರೂನ್‌ - ' 1253 


ಪ್ರವಾವಿವರ್ಯರಣ دہ‎ ಈ  ಅಧ್ಯಾ ಯಕ್ಕೆ ಎಷ್ಟು ಮಹತ್ವವಿತ್ತೆಂಬುದನ್ನು ಕೆಳಗೆ ಕಾಣಿಸಿದ ಕೆಲವು | 
ಹದೀಸ್‌ಗಳಿಂದ. ತಿಳಿದುಕೊಳ್ಳಬಹುದು: : | 

ಹ. ಅಬ್ದುಲ್ಲಾ ಬಿನ್‌ ಉಯಮರ್‌ರ(ರ) ವರ ಹೀಗಿ ٦ 'ಪ್ರವದಿವರ್ಯಹೆ ) ಇಚ್‌; ನಮಾಮಿಗಂತ ಮುಂಚೆ ಮತ್ತು 
ಮಗ್ರಿಬ್‌ ನಮಾಯಿನ ಅನಂತರದ ಎರಡು ರಕೆಅತ್‌ಗಳ್ಳಲ್ಲಿ' 'ಕುಲ್‌"ಯ್ರಾ. ಅಯ್ಕುಹಲ್‌" ರನ್‌ 'ಮತ್ತ'ಕುಲ್‌ ಹುವಲ್ಲಾಹು 
ಅಹದ್‌' ಓದುವುದನ್ನು ನಾನು ಅನೇಕ ಬಾರಿ ಕಂ ದ್ದೇನೆ" 

ಹ. ಖಬ್ಬಾಬ್‌(ರ), ಹೀಗೆ ಹೇಳುತ್ತಾರೆ; ನೀವು” ನಿದ್ರಿಸಲಿಕ್ಕಾಗಿ: ಹಾಸಿಗೆಯಲ್ಲಿ, ಮಲಗಿದ್ದಾಗ. ಕುಲ್‌ ಯಾ `ಅಯ್ಕುಹಲ್‌ 
ಕಾಫಿರೂನ್‌ ಒದಿಕೆಸಿಳ್ಳಿರಿ ಎಂದು ಪ್ರವಾದಿವರ್ಯರು(ಸು” ನನ್ನೊಃ ಡನೆ ಹೇಳಿದರು. ಪ್ರವಾದಿವರ್ಯರು(ಸು' ಸೈತ ಮಲಗುವಾಗ 
ಈ ಅಧ್ಯಾಯವನ್ನು .ಹಿದುತ್ತಿದ್ದರ್ದು.” (ಬಮ್ಸಾರ್‌, ತಬ್ರಾನಿ ಇಬ್ದ್‌ ಮರ್‌ದೊಯ جج‎ 


14 ಕುರ್‌ಆನ್‌ ವ್ಯಾಖ್ಯಾನ 


೬೭ 4 [ee x 
SU تنافزی 75ل آنٹز‎ GLE ThA GE ٹن‎ 
U Shy STAGE کا‎ LL ETB 
ಹಿ 5 ಸ್ರಿ اکر‎ ಳುಬವ g 


109, ಅಲ್‌ ಕಾಫಿರೂನ್‌ 


(ಅವತೀರ್ಣ -. ಮಕ್ಕಾದಲ್ಲಿ) 
ಸೂಕ್ತಗಳು-6 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ಹೇಳಿ ಬಿಡಿರಿ ಸತ್ಯನಿಷೇಧಿಗಳ್ಳೇ!, ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸು 
ವುದಿಲ್ಲ? ಮತ್ತು ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ3 ಮತ್ತು ನೀವು ಆರಾಧಿಸಿ 
ದವುಗಳ ಆರಾಧನೆಯನ್ನು ನಾನೂ ಮಾಡುವವನಲ್ಲ. ನಾನು ಆರಾಧಿಸುವವನನ್ನು ನೀವೂ | ಆರಾಧಿಸು 
ವವರಲ್ಲ." ನಿಮಗೆ ನಿಮ್ಮ ಧರ್ಮ ಮತ್ತು ನನಗೆ ನನ್ನ ಧರ್ಮ 


1. ಈ ಸೂಕ್ತದಲ್ಲಿ ಕೆಲವು ವಿಷಯಗಳು ವಿಶೇಷವಾಗಿ ಗಮನಾರ್ಹವಾಗಿವೆ- 1) ಕುಲ್‌ (ಹೇಳಿರಿ) ಎಂಬ' ಪದದ ಪ್ರಥಮ 
ಅಭಿಸಂಬೋಧಿತರು ಪ್ರವಾದಿವರ್ಯರೇ(ಸ) ಆಗಿದ್ದಾರೆ. ಆದರೆ ಈ ಆದೇಶ ಅವರೊಬ್ಬರಿಗೆ ಮಾತ್ರ ಸೀಮಿತವಾಗಿರದೆ, `ಅವರ 
ಮೂಲಕ ಪ್ರತಿಯೊಬ್ಬ ಸತ್ಮವಿಶ್ವಾಸಿಗೂ ತಲಪುತ್ತದೆ. 2) 'ಕಾಫಿರ್‌' (ಸತ್ಯನಿಷೇಧಿ) ಎಂಬ ಪದವು ಒಂದು وحم یہ‎ ಈ 
ಮೂಲಕ ಅಭಿಸಂಬೋಧಿತರನ್ನು ಬಯ್ಕಲಾಗಿಲ್ಲ. ನಿಜವಾಗಿ ಅರಬೀ ಭಾಷೆಯಲ್ಲಿ 'ಕಾಫಿರ್‌' ಎಂದರೆ ನಿರಾಕರಿಸುವವನು ಅಥವಾ 
ನಂಬದವನು (Unbeliever) ಎಂದಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ 'ಮೂಮಿನ್‌' ಎಂಬ ಪದವನ್ನು ನಂಬುವವನು ಮತ್ತು 
ಒಪ್ಪಿಕೊಳ್ಳುವವನ جدمدئنلەدق‎ ಬಗ್ಗೆ ಬಳೆಸಲಾಗುತ್ತದೆ. ಆದುದರಿಂದ ಅಲ್ಲಾಹನ ಆಜ್ಞೆಯ ಪ್ರಕಾರ ಪ್ರವಾದಿವರ್ಯರು(ಸ) 'ಓ 
ಸತ್ಮನಿಷೇಧಿಗಳೇ' ಎಂದು ಹೇಳುವುದರ ಅರ್ಥ- "ನನ್ನ ಪ್ರವಾದಿತ್ವ ಮತ್ತು ನಾನು ತರಿದಿರುವ ಬೋಧನೆಗಳನ್ನು ಒಪ್ಪಿಕೊಳ್ಳಲು 
ನಿರಾಕರಿಸುವವರೇ” ಎಂದಾಗುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಸತ್ಯವಿಶ್ವಾನಿಯು ಈ ಪದವನ್ನು ಹೇಳಿದರೆ ಅದರ ಅರ್ಥ- 'ಪ್ರವಾದಿ 
ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸವಿರಿಸದವರು' ಎಂದಾಗುತ್ತದೆ. 3) 'ಓ ಸತ್ಯನಿಷೇಧಿಗಳೇ' ಎನ್ನಲಾಗಿದೆ. ಓ ಮುಶ್ರಿಕರೇ (ಓ 
ಬಹುದೇವಾರಾಧಕರೇ) ವಲಿದು ಹೇಳಲಾಗಿಲ್ಲ. ಆದುದರಿಂದ ಬಹುದೇವಾರಾಧಕೆರು ಮಾತ್ರ ಇದರ ಅಭಿಸಂಬೋಧಿತರಲ್ಲ. 
ನಿಜವಾಗಿ ಪ್ರವಾದಿ ಮುಹಮ್ಮದ್‌(ಸ) ಅಲ್ಲಾಹನ ಸಂದೇಶವಾಹಕರೆಂಬುದನ್ನು ಮತ್ತು ಅವರು ಮುಂದಿಡುತ್ತಿರುವ ಬೋಧನೆಗಳು . 
ಹಾಗೂ ಮಾರ್ಗದರ್ಶನವು ಸಾಕ್ಷಾತ್‌ ಅಲ್ಲಾಹನ ಬೋಧನೆಗಳು ಹಾಗೂ ಮಾರ್ಗದರ್ಶನ ಎಂಬುದನ್ನು ಒಪ್ಪದೆ ಇರುವವರು- 
ಅವರು ಯಹೂದಿಗಳಿರಲಿ, ಕ್ರೈಸ್ತರಿರಲಿ, ಮಜೂಸಿಗಳಿರಲಿ ಅಥವಾ ಲೋಕದಾದ್ಮಂತವಿರುವ ಸತ್ಕನಿಷೇಧಿಗಳೋ ಬಹುದೇವಾರಾಧಕರೋ 
ನಾಸ್ತಿಕರೋ ಆಗಿರಲಿ- ಅವರೆಲ್ಲರೂ. ಇದರ ಅಭಿಸಂಬೋಧಿತರಾಗಿದ್ದಾರೆ. 4) ಸತ್ಯನಿಷೇಧಿಗಳನ್ನು ಸತ್ಯನಿಷೇಧಿಗಳೇ ಎಂದು 
ಕರೆಯುವುದು ನಾವು ಕೆಲವರನ್ನು ಓ ಶತ್ರುಗಳೇ ಅಥವಾ ವಿರೋಧಿಗಳೇ ಎಂದು ಕರೆಯುವಂತೆಯೇ ಇದೆ. ಇಂತಹ 
ಅಭಿಸಂಬೋಧನೆಯು ಶ್ರೋತ್ಯಗಳಿಗೆ ವೈಯಕ್ತಿಕವಾಗಿ ಅನ್ವಯಿಸುವ ಬದಲು ಹಗೆತನ ಹಾಗೂ ವಿರೋಧ ಎಂಬ ಅವರ ಗುಣಗಳಿಗೆ 


ಕಾಂಡ-30 


109. ಅಲ್‌ ಕಾಫಿರೂನ್‌ 1255 


ಮಾತ್ರ ಅನ್ವಯಿಸುತ್ತದೆ ಮತ್ತು ಅವರಲ್ಲಿ ಆ ಗುಣಗಳು ಇರುವಷ್ಟು ಕಾಲದ ವರೆಗೆ ಮಾತ್ರ ಅದು ಅವರಿಗೆ ಅನ್ವಯವಾಗುತ್ತದೆ. 
ಅದೇ ರೀತಿ ಯಾರನ್ನು 'ಓ ಸತ್ಯನಿಷೇಧಿಗಳೇ' ಎಂದು ಅಭಿಸಂಬೋಧಿಸಲಾಗಿದೆಯೋ ಅವರನ್ನು ಕೂಡಾ ಅವರ ಸತ್ಕನಿಷೇಧದ 
ಗುಣದ ಆಧಾರದಲ್ಲಿ ಹಾಗೆ ಕರೆಯಲಾಗಿದೆಯೇ ಹೊರತು ವೈಯಕ್ತಿಕವಾಗಿ ಅವರನ್ನು ಹಾಗೆ ಕರೆಯಲಾಗಲಿಲ್ಲ. ಅವರ ಪೈಕಿ, 
ಸಾಯುವ ವರೆಗೂ ಸತ್ಮನಿಷೇಧಿಗಳಾಗಿಯೇ ಇದ್ದವರಿಗೆ ಇದು ಪಾಶ್ವತವಾಗಿಯೇ ಅನ್ವಯವಾಗುತ್ತದೆ. ಆದರೆ ಸತ್ಯವನ್ನು 
ಸ್ವೀಕರಿಸಿಕೊ೦ಡವನು ಇದರ ಅಭಿಸಂಬೋಧಿತನಾಗಿ ಉಳಿಯುವುದಿಲ್ಲ. 

2. ಜಗತ್ತಿನ ಎಲ್ಲ ಸತ್ಮನಿಷೇಧಿಗಳು ಹಾಗೂ ಬಹುದೇವಾರಾಧಕರು ಆರಾಧಿಸುತ್ತಿದ್ದ ಹಾಗೂ ಆರಾಧಿಸುತ್ತಿರುವ ಎಲ್ಲ 
ಆರಾಧ್ಯರು ಇದರಲ್ಲಿ ಒಳಗೊಳ್ಳುತ್ತಾರೆ. ಹೀಗೆನ್ನುವಾಗ- ಅರಬ್‌ ಬಹುದೇವಾರಾಧಕರು ಅಲ್ಲಾಹನನ್ನು ಕೊಡಾ ಆರಾಧ್ಯನೆಂದು 
دو رھت‎ ಮತ್ತು ಜಗತ್ತಿನಾದ್ಯಂತ ಇರುವ ಇತರ ಬಹುದೇವಾರಾಧಕರು ಕೂಡಾ ಪ್ರಾಚೀನ ಕಾಲದಿಂದ ಇಂದಿನ ವರೆಗೂ 
ಅಲ್ಲಾಹನು ಆರಾಧ್ಯನೆಂಬುದನ್ನು ನಿರಾಕರಿಸಿಲ್ಲ. ಇನ್ನು ಗ್ರಂಥದವರಂತು (ಯಹೂದಿಯರು ಮತ್ತು ಕ್ರೈಸ್ತರು) ಅಲ್ಲಾಹನನ್ನೇ 
ತಮ್ಮ ನೈಜ ಆರಾಧ್ಯನೆಂದು ನಂಬುತ್ತಾರೆ. ಹೀಗೆ, ಜನರ ಆರಾಧ್ಮರಲ್ಲಿ ಅಲ್ಲಾಹನೂ ಸೇರಿರುವಾಗ ಯಾರನ್ನೂ ಹೊರತು ಪಡಿಸದೆ 
ಈ ರೀತಿ ಎಲ್ಲರಿಂದ ವಿಮುಕ್ತಿಯನ್ನು ಘೋಷಿಸುವುದು ಸರಿಯೇ? ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ ಉತ್ತರವೇನೆಂದರೆ- 
ಅಲ್ಲಾಹನು ಹಲವು ಆರಾಧ್ಮರ ಗುಂಪಿನಲ್ಲಿರುವ ಓರ್ವ ಆರಾಧ್ಯನಲ್ಲ. ನಿಜವಾಗಿ ಅವನೊಬ್ಬನೇ ಆರಾಧ್ಯ, ಆರಾಧ್ಯರ ಸಮೂಹ 
ವೊಂದನ್ನು ಆರಾಧಿಸಿದರೆ, ಆ ಸಮೂಹದಲ್ಲಿ ಅಲ್ಲಾಹನ ಆರಾಧನೆಯೂ ಸೇರಿಕೊಂಡಿದ್ದರೂ ಅದು ಅಲ್ಲಾಹನ ಆರಾಧನೆಯಾಗು 
ವುದಿಲ್ಲ. ಬೇರೆ ಯಾರದೇ ಆರಾಧನೆಯ ಕಿಂಚಿತ್‌ ಛಾಯೆ ಕೂಡಾ ಇಲ್ಲದ ಮತ್ತು ಮಾನವನು ಸಂಪೂರ್ಣವಾಗಿ ಕೇವಲ ಅಲ್ಲಾಹ 
ನೊಬ್ಬನಿಗೆ ಎಂದು ಮೂಸಲಾಗಿಟ್ಟು ಮಾಡುವ ಆರಾಧನೆ ಮಾತ್ರ ಅಲ್ಲಾಹನ ಆರಾಧನೆಯಾಗಿದೆಯೆಂದು ಪವಿತ್ರ ಕುರ್‌ಆನಿನಲ್ಲಿ 
ಸ್ಪಷ್ಟವಾಗಿ ಸಾರಲಾಗಿದೆ. (ಉದಾ: ನೋಡಿರಿ, ಅನ್ನಿಸಾ: 145,146, ಅಲ್‌ ಅಲ್‌ರಾಫ್‌: 29, ಅರುಮರ್‌: 2,3,11,14,15, 
ಆಲ್‌ ಮೂಮಿನ್‌: 14,64 ರಿಂದ 66, ಅಲ್‌ ಬಯ್ಕಿನಃ:5) ವಾಸ್ತವದಲ್ಲಿ ಅಲ್ಲಾಹನನ್ನು ಇಬ್ಬರು, ಮೂವರು ಅಥವಾ ಅನೇಕ 
ದೇವರುಗಳ ಪೈಕಿ ಒಬ್ಬನೆಂದು ಪರಿಗಣಿಸುವುದು ಮತ್ತು ಅವನೊಂದಿಗೆ ಇತರರ ದಾಸ್ಕ ಹಾಗೂ ಆರಾಧನೆಯನ್ನು ಮಾಡುವುದೇ 
ನೈಜ ಸತ್ಯನಿಷೇಧವಾಗಿದ್ದು ಆದರಿಂದ ವಿಮುಕ್ತತೆಯನ್ನು ಘೋಷಿಸುವುದೇ ಈ ಅಧ್ಯಾಯದ ಉದ್ದೇಶವಾಗಿದೆ. 

3. ಮೂಲದಲ್ಲಿ 'ಮಾ ಅಆ್‌ಬುದು' ಎಂಬ ಪದಗಳಿವೆ. ಅರಬೀ ಭಾಷೆಯಲ್ಲಿ 'ಮಾ' ಎಂಬ ಪದವನ್ನು ನಿರ್ಜೀವ ಹಾಗೂ 

ಬುದ್ಧಿರಹುತ ವಸ್ತುಗಳ ಬಗ್ಗೆ ಪ್ರಯೋಗಿಸಲಾಗುತ್ತದೆ. ಬುದ್ಧಿಯುಳ್ಳವುಗಳಿಗೆ 'ಮನ್‌' ಎಂಬ ಪದ ಪ್ರಯೋಗವಾಗುತ್ತದೆ. ಈ 
ದೃಷ್ಟಿಯಿಂದ ಇಲ್ಲಿ 'ಮನ್‌ ಅಲ್‌ಬುದು' ಹೇಳುವ ಬದಲು 'ಮಾ ಅಲ್‌ಬುದು' ಎಂದು ಹೇಳಿರುವುದೇಕೆ? ಎಂಬ ಪ್ರಶ್ನೆಯುಂಟಾಗುತ್ತದೆ. 
ವ್ಯಾಖ್ಯಾನಕಾರರು ಇದಕ್ಕೆ ಸಾಮಾನ್ಯವಾಗಿ ನಾಲ್ಕು ಉತ್ತರಗಳನ್ನು ಕೊಟ್ಟಿರುತ್ತಾರೆ. ಈ ನಾಲ್ಕು ಉತ್ತರಗಳೂ ಒಂದೊಂದು ರೀತಿಯಲ್ಲಿ 
ಸರಿಯೇ ಆಗಿದ್ದರೂ ಆ ಪೈಕಿ ಯಾವುದೇ ಉತ್ತರದಿಂದ 'ಮನ್‌ ಅಲ್‌ಬುದು' ಎಂಬುದರ ಬದಲು 'ಮಾ ಅಲ್‌ಬುದು' ಎಂದು 
ಹೇಳಿರುವುದರ ಹಿಂದಿನ ಉದ್ದೇಶವೇನೆಂಬುದು ಸರಿಯಾಗಿ ವ್ಯಕ್ತವಾಗುವುದಿಲ್ಲ. ನಿಜವಾಗಿ ಅರಬೀ ಭಾಷೆಯಲ್ಲಿ ಒಬ್ಬ ವ್ಯಕ್ತಿಯ 
ಬಗ್ಗೆ 'ಮನ್‌' ಎಂಬ ಪದವನ್ನು ಬಳಸಿದರೆ ಅದರ ಉದ್ದೇಶ ಅವನ ಸ್ವಂತದ ಬಗ್ಗೆ ಏನಾದರೂ ಹೇಳುವುದು ಅಥವಾ 
ಕೇಳುವುಬಾಗಿರುತ್ತದೆ. ಇನ್ನು 'ಮಾ' ಎಂಬ ಪದವನ್ನು ಬಳಸಿದರೆ ಅದರ ಉದ್ದೇಶ ಅವನ ಗುಣದ ಕುರಿತು ಏನಾದರೂ ಹೇಳುವುದು 
ಅಥವಾ ಕೇಳುವುಾಗಿರುತ್ತದೆ. ಇಲ್ಲಿ ಒಂದು ವೇಳೆ 'ಲಾ ಅಂತುಮ್‌ ಆಬಿದೂನ ಮನ್‌ ಅಲ್‌ಬುದು' ಎಂದು ಹೇಳಿರುತ್ತಿದ್ದರೆ 
ಅದರ ಅರ್ಥ- "ನಾನು ಯಾವ ಅಸ್ತಿತ್ವವನ್ನು ಆರಾಧಿಸುತ್ತೇನೋ ಆ ಅಸ್ತಿತ್ಸವನ್ನು ನೀವು ಆರಾಧಿಸುವವರಲ್ಲ" ಎಂದಾಗುತ್ತಿತ್ತು. 
ಇದಕ್ಕೆ ಉತ್ತರವಾಗಿ ಬಹುದೇವಾರಾಧಕರು - ಅಲ್ಲಾಹನ ಅಸ್ತಿತ್ವವನ್ನು ನಾವೂ ಒಪ್ಪುತ್ತೇವೆ ಮತ್ತು ಅವನ ಆರಾಧನೆಯನ್ನೂ ನಾವು 
ಮಾಡುತ್ತೇವೆ ಎಂದು ಥಟ್ಟನೆ ಹೇಳಿ ಬಿಡುತ್ತಿದ್ದರು. ಆದರೆ 'ಲಾ ಅನ್‌ತುಮ್‌ ಆಬಿದೂನ ಮಾ ಆಲ್‌ಬುದು' ಎಂದು ಹೇಳಿದಾಗ 
ಅದರ ಅರ್ಥವು - ಯಾವ ಗುಣವಿಶೇಷಗಳನ್ನು ಹೊಂದಿರುವಂತಹ ದೇವನನ್ನು ನಾನು ಆರಾಧಿಸುತ್ತೇನೋ ಆ ಗುಣ ವಿಶೇಷ 
ಗಳಿರುವ ದೇವನ ಆರಾಧನೆಯನ್ನು ನೀವು ಮಾಡುವವರಲ್ಲ ಎಂದಾಗುತ್ತ ದೆ. ಈ ಮುಖ್ಯ ವಿಷಯದ ಆಧಾರದಲ್ಲೇ ಪ್ರವಾದಿ 
ವರ್ಯರ(ಸ) ಧರ್ಮವು ದೇವಧಿಕ್ಕಾರಿಗಳ ಸಹಿತ ಎಲ್ಲ ವಿಧದ ಸತ್ಯನಿಷೇಧಿಗಳ ಧರ್ಮಗಳಿಗಿಂತ ಸಂಪೂರ್ಣ ಭಿನ್ನವಾಗಿ ಬಿಡುತ್ತದೆ. 
ಏಕೆಂದರೆ ಪ್ರವಾದಿವರ್ಯರ(ಸ) ದೇವನು ಅವರೆಲ್ಲರು ನಂಬುವ ದೇವರುಗಳಿಗಿಂತ ತೀರಾ ಭಿನ್ನವಾಗಿದ್ದಾನೆ. 

4. ಮೇಲ್ನೋಟಕ್ಕೆ ಈ ಎರಡು ನುಡಿಗಳು ಹಿಂದಿನ ಎರಡು ನುಡಿಗಳಲ್ಲಿರುವ ವಿಷಯದ ಪುನರಾವರ್ತನೆಯೆಂಬಂತೆ 
ತೋರುತ್ತವೆ. ಆದರೆ ಅದು ನಿಜವಲ್ಲ. ಇಲ್ಲಿ ಮೊದಲ ನುಡಿಯಲ್ಲಿ "ನಾನು ಕೂಡಾ ನೀವು ಆರಾಧಿಸಿದವುಗಳ ಆರಾಧನೆ 
ಮಾಡುವವನಲ್ಲ" ಎಂದು "ಹೇಳಲಾಗಿದೆ. ಈ ವಿಷಯವು ಅಧ್ಯಾಯದ ಎರಡನೇ ಸೂಕ್ತದಲ್ಲಿರುವ "ನೀವು ಆರಾಧಿಸುವವುಗಳನ್ನು 
ನಾನು ಆರಾಧಿಸುವುದಿಲ್ಲ" ಎಂಬ ವಿಷಯಕ್ಕಿಂತ ತೀರಾ ಭಿನ್ನವಾಗಿದೆ. ಈ ಎರಡು ಮಾತುಗಳ ನಡುವೆ ಎರಡು ದೊಡ್ಡ 


ಕಾಂಡ-30 


1256 ಕುರ್‌ಆನ್‌ ವ್ಯಾಖ್ಯಾನ 


ವ್ಯತ್ಕಾಸಗಳಿವೆ- 1) ನಾನು ಇಂತಹ ಕೆಲಸವನ್ನು ಮಾಡುವುದಿಲ್ಲ ಅಥವಾ ಮುಂದೆ ಮಾಡಲಾರೆ ಎಂಬ ಮಾತಿನಲ್ಲಿ ಪ್ರಬಲವಾದ 
ನಿರಾಕರಣೆಯೇ ಇದೆಯಾದರೂ "ನಾನು ಇಂತಹ ಕೆಲಸ ಮಾಡುವವನಲ್ಲ" ಎಂಬ ಮಾತಿನಲ್ಲಿರುವ: ನಿರಾಕರಣೆಯು ಇದಕ್ಕಿಂತ 
ಎಷ್ಟೋ ಹೆಚ್ಚು ಪ್ರಬಲವಾಗಿದೆ. ಏಕೆಂದರೆ ಇದರ ಅರ್ಥ- "ಆ ಕೆಲಸ ಎಷ್ಟು ಕೆಟ್ಟದೆ೦ದರೆ ಅದನ್ನು ಮಾಡುವುದಂತಿರಲಿ ಅದರ 
ಕುರಿತು ಆಲೋಚಿಸಲಿಕ್ಕೂ ನನಗೆ ಸಾಧ್ಯ ೈವಿಲ್ಲ" ಎಂದಾಗುತ್ತದೆ. 2) 'ನೀವು ಆರಾಧಿಸುವವುಗಳು' ಎಂಬುದು ಸತ್ಯನಿಷೇಧಿಗಳು 
ಈಗ ಪೂಜಿಸುತ್ತಿರುವ ಆರಾಧ್ಯರಿಗೆ ಮಾತ್ರ ಅನ್ವಯವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ 'ನೀವು ಆರಾಧಿಸಿದವುಗಳು' ಎಂಬುದು 
ಈ ಹಿಂದೆ ಸತ್ಯನಿಷೇಧಿಗಳು ಹಾಗೂ ಅವರ ಪೂರ್ವಜರು ಆರಾಧಿಸಿದ್ದ ಎಲ್ಲ ಆರಾಧ್ಮೆರಿಗೂ ಅನ್ವಯವಾಗುತ್ತದೆ. ಬಹುದೇವಾರಾಧಕರ 
ಮತ್ತು ಸತ್ಯನಿಷೇಧಿಗಳ ಆರಾಧ್ಯರುಗಳಲ್ಲಿ ಬದಲಾವಣೆಗಳು, ಕಡಿತಗಳು ಮತ್ತು ಹೆಚ್ಚಳಗಳು ಆಗುತ್ತಲೇ ಇರುತ್ತವೆಂಬುದು 
ಎಲ್ಲರಿಗೂ ತಿಳಿದ ವಿಷಯ. ವಿವಿಧ ಕಾಲಗಳಲ್ಲಿ ಸತ್ಕನಿಷೇಧಿಗಳ ವಿವಿಧ ಪಂಗಡಗಳು ವಿವಿಧ ದೇವರುಗಳನ್ನು ಪೂಜಿಸುತ್ತಾ 
ಬಂದಿವೆ. ವಿಲ್ಲ ಸತ್ಯನಿಷೇಧಿಗಳ ದೇವರುಗಳೂ ಯಾವಾಗಲೂ ಎಲ್ಲ ಕಡೆಗಳಲ್ಲೂ ಒಂದೇ ಆಗಿದ್ದುದಿಲ್ಲ. ಅದುದರಿಂದ ಸೂಕದ 
ತಾತ್ಸರ್ಯವೇನೆಂದರೆ- ನಾನು ನಿಮ್ಮ ಇಂದಿನ ಆರಾಧ್ಯರಿಲದ ಮಾತ್ರವಲ್ಲ ನಿಮ್ಮ ಪೂರ್ವಜರ ಆರಾಧ್ಯರಿಂದಲೂ ಮುಕ್ತ 
ನಾಗಿದ್ದೇನೆ. ಇಂತಹ ದೇವರುಗಳನ್ನು ಆರಾಧಿಸುವ ಯೋಚನೆಯನ್ನೂ ನಾನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಇನ್ನು ಎರಡನೆಯ 
ನುಡಿಯ ವಿಷಯ. 5ನೇ ಸೂಕ್ತದಲ್ಲಿರುವ :ಈ ನುಡಿಯ ಪದಗಳು 3ನೆಯ ಸೂಕ್ತದಲ್ಲಿರುವ ಪದಗಳೇ ಆಗಿದ್ದರೂ ಇವುಗಳ 
ಇಂಗಿತಗಳು ಭಿನ್ನವಾಗಿವೆ. 3ನೇ ಸೂಕ್ತದಲ್ಲಿ ಅದು "ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸುವುದಿಲ್ಲ" ಎಂಬ ಮಾತಿನ 
ಅನಂತರ ಬಂದಿದೆ. ಆದುದರಿಂದ ಅದರ ತಾತ್ಸರ್ಯವು- ನಾನು ಯಾವ ಗುಣ ವಿಶೇಷಗಳಿರುವ ಏಕೈಕ ಆರಾಧ್ಯನನ್ನು 
ಆರಾಧಿಸುತ್ತೇನೋ ಅವನನ್ನು ನೀವು ಆರಾಧಿಸುವವರಲ್ಲ ಎಂದಾಗಿರುತ್ತದೆ ಮತ್ತು 5ನೆಯ ಸೂಕ್ತದಲ್ಲಿ ಈ ನುಡಿಯು "ನಾನು 
ಕೂಡಾ ನೀವು ಆರಾಧಿಸಿದವುಗಳ ಆರಾಧನೆ ಮಾಡುವವನಲ್ಲ" ಎಂಬ ನುಡಿಯ ಅನಂತರ ಬಂದಿರುತ್ತದೆ. ಆದುದರಿಂದ ಇದರೆ 
ಅರ್ಥ: "ಮತ್ತು ನೀವು ಕೂಡಾ ನಾನು ಆರಾಧಿಸುವ ಏಕಮಾತ್ರ ಆರಾಭಧ್ಯನನ್ನು ಆರಾಧಿಸುವವರಾಗಿ ಮಾರ್ಪಡುವವರಂತೆ 
ತೋರುವುದಿಲ್ಲ § ಎಂದಾಗುತ್ತದೆ. ಅಂದರೆ, ನೀವು ಮತ್ತು ನಿಮ್ಮ ಪೂರ್ವಜರು ಪೂಜಿಸಿದ ಎಲ್ಲ ಆರಾಧ್ಯರುಗಳ ಭಕ್ತನಾಗಿ 
ಮಾರ್ಪಡೆಲು ನನಗೆ ಸಾಧ್ಯ ವಿಲ್ಲ. ಇನ್ನು, ಅನೇಕ ಆರಾಧ್ಯರ ದಾಸ್ಯವನ್ನು ತೊರೆದು ಏಕ್ಕೆಕ ಆರಾಧ್ಯನ ಆರಾಧಕರಾಗುವ ಬಗ್ಗೆ 
ನಿಮಗಿರುವ ಜಿಗುಪ್ಸೆಯನ್ನು ನೋಡಿದರೆ ನೀವು ಈ ಮಿಥ್ಯ ಆರಾಧನೆಯನ್ನು ತೊರೆದು, ನಾನು ಆರಾಧಿಸುವವನ ಆರಾಧಕರಾಗಿ 
ಮಾರ್ಪಡುವಿರೆಂದು ನಿರೀಕಿ ಕ್ಲಿಸುವುದಕ್ಕೂ ಅವಕಾಶವಿಲ್ಲ ವಾಗಿದೆ. 

5. ಅರ್ಥಾತ್‌- .ನನ್ನ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ. ಇದು ಸತ ನಿಷೇಧಿಗಳಿಗೆ ನೀಡಲಾದ ಸಹಿಷ್ಣುತೆಯ 
ಸಂಜೇಶವಾಗಿರಲಿಲ್ಲ. ಇದು ವಾಸ್ತವದಲ್ಲಿ ಅವರು ಸತ್ಮನಿಷೇಧಿಗಳಾಗಿ ಇರುವ ತನಕ ಅವರಿಂದ ನಾವು ವಿಮುಕ್ಷರು, ಅವರಿಂದ 
ಅಪ್ರಸನ್ನರು ಹಾಗೂ ಅವರೊಂದಿಗೆ ನಂಟಲ್ಲದವರು ಎಂಬುದರ ಘೋಷಣೆಯಾಗಿದೆ ಮತ್ತು ಇದರ ಉದ್ದೇಶ ಅಲ್ಲಾಹನ 
ಸಂದೇಶವಾಹಕರಾಗಲಿ, ಅವರ ಅನುಯಾಯಿಗಳ ಸಮುದಾಯವಾಗಲಿ ಧರ್ಮದ ವಿಷಯದಲ್ಲಿ ಅವರೊಂದಿಗೆ ಯಾವುದೇ ಬಗೆಯ 
ರಾಜಿ ಮಾಡಿಕೊಳ್ಳಬಹುದೆಂಬ ಬಗ್ಗೆ ಸತ್ಯನಿಷೇಧಿಗಳನ್ನು ಅಂತಿಮವಾಗಿ ಹಾಗೂ ಪರಿಪೂರ್ಣವಾಗಿ ನಿರಾಶೆಗೊಳಿಸುವುದಾಗಿದೆ. 
ಇದರ ಅನಂತರ ಅವತೀರ್ಣವಾದೆ ಮಕ್ಕಾದ ಇತರ روہ‎ ಿಯಗಳಲ್ಲೂ ಸತತವಾಗಿ ಇದೇ ಬಗೆಯ ವಿಮುಕ್ತಿ ಹಾಗೂ ಬೇಸರವನ್ನು 
ಘೋಷಿಸಲಾಗಿದೆ. ಸೂರಃ ಯೂನುಸ್‌ನಲ್ಲಿ- "ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿರುವರಾದರೆ, - ಹೇಳಿಬಿಡಿರಿ; ನನ್ನ ಕರ್ಮ ನನಗೆ 
ಮತ್ತು ನಿಮ್ಮ ಕರ್ಮ ನಿಮಗೆ. ನಾನು ಮಾಡುತ್ತಿ ಶ್ರಿರುವುದರ ಹೊಣೆ ನಿಮ್ಮ ಮೇಲಿಲ್ಲ. ನೀವು ಮಾಡುತ್ತಿ ಶ್ರಿರುವುದರ ಹೊಣೆಯಿಂದ 
ನಾನೂ ಮುಕ್ತ ಕ್ರನಾಗಿದ್ದೇನೆ" ಎಂದು ಹೇಳಲಾಗಿದೆ. (ಹೂಕ್ತೆ: 41). (ನೋಡಿರಿ; ಯೂನುಸ್‌: 104, ಅಶ್ಯುಅರಾ: 216, ಸಬಾ: 25,26, 
ಅರು; ಮರ್‌: 39 ,40) ಆ ಬಳಿಕ ಮದೀನಾದಲ್ಲೂ ಮುಸ್ಲಿಮರಿಗೆ ಇದೇ ಬೋಧನೆ ನೀಡಲಾಯಿತು- "ನಿಮಗೆ ಹ. ಇಬಾ ್ರಿಹೀಮ್‌'(ಅ) 
ಮತ್ತು ಅವರೆ ಸಂಗಾತಿಗಳಲ್ಲಿ ಉತ್ತಮ ಮಾದರಿ ಇದೆ. ಅವರು ತಮ್ಮ ಜನಾಂಗದೊಡನೆ-ನಾವು ನಿಮ್ಮಿಂದಲೂ ಅಲ್ಲಾ ್ಲಿಹನನ್ನು 
ಬಿಟ್ಟು ನೀವು ಆರಾಧಿಸುತ್ತಿರುವ ಈ ನಿಮ್ಮ ಆರಾಧ್ಯರಿಂದಲೂ ಸಂಪೂರ್ಣ ರೋಷಿ ಹೋಗಿದ್ದೇವೆ. ನಾವು ನಿಮ್ಮನ್ನು ನಿರಾಕರಿಸಿರುವೆವು. 
ನೀವು ಏಕಮಾತ್ರನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ ವರೆಗೂ ನಮ್ಮ ಮತ್ತು ನಿಮ್ಮ ನಡುವೆ ಶಾಶ್ವತವಾಗಿ ವೈರ ಮತ್ತು 
ವಿದ್ವೇಷವಿದೆ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟರು.” (ಅಲ್‌ ಮುಮ್ತಹಿನ ಸೂಕ್ತ: 4) ಪವಿತ್ರ ಕುರ್‌ಆನಿನ ಇಂತಹ ಸತತ ಸ್ಪಷ್ಟೀಕರಣ 
ಗಳಿಂದಾಗಿ 'ಲಕುಮ್‌ ದೀನುಕುಮ್‌ ವಲಿಯ ದೀವ್‌' ಎಂಬುದಕ್ಕೆ ನೀವು ನಿಮ್ಮ ಧರ್ಮದಲ್ಲಿ ಸ್ಥಿರವಾಗಿರಿ ಮತ್ತು ನನ್ನ; ನ್ನು ನನ್ನ 
ಧರ್ಮದ ಪ್ರಕಾರ ನಡೆಯಲು ಬಿಡಿರಿ ಎಂಬಂತಹ ಅರ್ಥವಿರಬಹುದೆ೦ದು ಸಂಶಯಿಸ ಲಿಕ್ಕೂ ಅವಕಾಶವಿಲ್ಲದಂತಾಗಿದೆ. ವಾಸ್ತವದಲ್ಲಿ 
ಇದು ಅರು; ಮರ್‌ ಅಧ್ಯಾಯದಲ್ಲಿ ಹೇಳಿರುವಂತಹದ್ದೇ ಮಾತಾಗಿದೆ. ಅದರಲ್ಲಿ ಹೀಗೆ ಹೇಳಲಾಗಿದೆ; "ಸಂದೇಶವಾಹಕರೇ, ನಾನಂತು 
ನನ್ನ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗಾಗಿಯೇ ಮೂಸಲಾಗಿಟ್ಟು ಅವನ ಆರಾಧನೆಯನ್ನೇ ಮಾಡುವೆನು. ನೀವು ಅವನನ್ನು ಬಿಟ್ಟು 
ಯಾರನ್ನು ಬೇಕಾದರೂ ಪೂಜಿಸುತ್ತಲಿರಿ ಎಂದು ಅವರೊಡನೆ ಹೇಳಿಬಿಡಿರಿ. ” (ಸೂಕ್ತ-14) 


ಕಾಂಡ-30 


1257 7 نت 110 


کرات .110( 


ಪರಿಚಯ 


ಹೆಸರು 
ಪ್ರಥಮ 'ಸೂಕ್ತದ 'ಇದಾ ಜಾಅ ನಸ್ತುಲ್ಲಾಹಿ' ಎಂಬ ನುಡಿಯಲ್ಲಿರುವ را‎ ಎಂಬ ಪದವನ್ನು ಈ ಅಧ್ಯಾಯದ 
ಹೆಸರಾಗಿ ಆಯ್ದುಕೊಳ್ಳಲಾಗಿದೆ. 


\ 


ಅವತೀರ್ಣ ಕಾಲ” 

ಹರ್ರುತ್‌ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ) ವರದಿಯಂತೆ, ಇದು ಪವಿತ್ರ ಕುರ್‌ಆನಿನ ಕೊನೆಯ ಅಧ್ಯಾಯವಾಗಿದೆ. 
ಅಂದರೆ ಇದರ ಬಳಿಕ ಪ್ರವಾದಿವರ್ಯರ(ಸ) ಮೇಲೆ ಕೆಲವು ಸೂಕ್ತಗಳು ಅವತೀರ್ಣಗೊಂಡಿದ್ದರೂ ಯಾವುದೇ ಪೂರ್ಣ 
ಅಧ್ಯಾಯ ಅವತೀರ್ಣಗೊಳ್ಳಲಿಲ್ಲ, (ಮುಸ್ಲಿಮ್‌, ನಸಾಈ, ತಬ್ರಾನಿ ಇಬ್ನ್‌ ಅಬೀ ಶೈಬ; ہہ‎ ಮರ್‌ದೂಯ) ಇದು 
ಹಜ್ಜತುಲ್‌ ವಿದಾಲ್‌(ಪ್ರವಾದಿವರ್ಯರ(ಸ) ವಿದಾಯ ಹಜ್ಜ್‌ ಯಾತ್ರೆ) ಸಂದರ್ಭದಲ್ಲಿ ಅಯ್ಯ್ಕಾಮುತ್ತಶ್ರೀಕ್‌ ದಿನಗಳ 
ಮಧ್ಯಕಾಲದಲ್ಲಿ 'ಮಿನಾ'ದಲ್ಲಿ ಅವತೀರ್ಣಗೊಂಡಿತೆಂದೂ ಅನಂತರ ಪ್ರವಾದಿವರ್ಯರು(ಸ) ತಮ್ಮ ಒಂಟೆಯ ಮೇಲೆ ಸವಾರಿ 
ಮಾಡಿ ತಮ್ಮ ಸುಪ್ರಸಿದ್ಧ ಉಪನ್ಯಾಸ ಮಾಡಿದರೆಂದೂ ಹ. ಅಬ್ದುಲ್ಲಾ ಬಿನ್‌ ಉಮರ್‌ರ(ರ) ವರದಿ ಇದೆ. (ತಿರ್ಮಿದಿ, 
ಬರ್ಗರ್‌, ಬೈಹಕಿ) ಅವರ ಪ್ರಕಾರ ಈ ಉಪನ್ಯಾಸದಲ್ಲಿ ಪ್ರವಾದಿವರ್ಯರು(ಸು-ಇದು ಅಯ್ಯಾಮುತ್ತಶ್ರೀಕಿನ ನಡುವಿನ 
ದಿನವೆಂದೂ ಈ ಸ್ಥಾನವು 'ಮಶ್‌ಅರಿಲ್‌ ಹರಾಮ್‌' ಎಂದೂ ಜನರಿಗೆ ನೆನಪಿಸಿದ ಬಳಿಕ "ಇನ್ನು ನಾನು ನಿಮ್ಮನ್ನು ಭೇಟಿಯಾಗ 
ಬಲ್ಲೆನೋ ಇಲ್ಲವೋ ಎಂಬುದು ನನಗರಿಯದು. ಇಂದಿನ ದಿನವೂ ಈ ಸ್ಥಾನವೂ ಹರಾಮ್‌ ಆಗಿರುವಂತೆಯೇ ನಿಮ್ಮ ರಕ್ತವೂ 
ನಿಮ್ಮ ಮಾನ ಮರ್ಯಾದೆಗಳೂ ನೀವು ನಿಮ್ಮ ಪ್ರಭುವಿನ ಮುಂದೆ ಹಾಜರಾಗಿ ಅವನು ನಿಮ್ಮ ಕರ್ಮಗಳ ಕುರಿತು ವಿಚಾರಣೆ 
ನಡೆಸುವ ವರೆಗೂ ಪರಸ್ಪರರ ಮೇಲೆ ಹರಾಮ್‌ ಆಗಿರುತ್ತವೆ. ಕೇಳಿರಿ-ನಿಮ್ಮಲ್ಲಿರುವ ಸಮೊಪದವನು ಈ ವಿಷಯವನ್ನು 
ದೂರದವನಿಗೆ ತಲಪಿಸಬೇಕು. ಕೇಳಿರಿ- ನಾನು ನಿಮಗೆ ತಲಪಿಸಿ ಬಿಟ್ಟಿರುತ್ತೇನೆಯೇ?" ಎಂದು ಹೇಳಿದರು. "ತರುವಾಯ ನಾವು 
ಮದೀನಾಕ್ಕೆ ಮರಳಿ ಹೆಚ್ಚು ದಿನಗಳು ಕಳೆಯುವ ಮುನ್ನವೇ ಪ್ರವಾದಿವರ್ಯರು(ಸ) ನಿಧನ ಹೊಂದಿದರು.” 

ಈ ಎರಡೂ ವರದಿಗಳನ್ನು ಸೇರಿಸಿ ನೋಡಿದಾಗ ಸೂರಃ ಅನ್ನಸ್ಟ್‌ನ ಅವತೀರ್ಣ ಮತ್ತು ಪ್ರವಾದಿಷರ್ಯರ(ಸ) ನಿಧನದ 
ನಡುವೆ 3 ತಿಂಗಳು ಮತ್ತು ಕೆಲವು ದಿನಗಳ ಅಂತರವಿತ್ತೆಂದು ತೋರುತ್ತದೆ. ಏಕೆಂದರೆ, ಐತಿಹಾಸಿಕವಾಗಿ ಹಜ್ಜತುಲ್‌ ವಿದಾ 
ಮತ್ತು ಪ್ರವಾದಿವರ್ಯರ(ಸ) ನಿಧನದ ನಡುವೆ ಇದ್ದ ಕಾಲಾವಧಿ ಇಷ್ಟೇ ಆಗಿತ್ತು. 

ಹ. ಇಬ್ನ್‌ ಅಬ್ಸಾಸ್‌(ರ) ಹೀಗೆ ಹೇಳಿರುತ್ತಾರೆ- ಈ ಅಧ್ಯಾಯ ಅವತೀರ್ಣಗೊಂಡಾಗ ಪ್ರವಾದಿವರ್ಯರು(ಸು, ನನಗೆ 
ನನ್ನ ಮರಣದ ಸುದ್ದಿಯನ್ನು ಕೊಡಲಾಗಿದೆ, ನನ್ನ' ಸಮಯ' ಬಂದು ಬಿಟ್ಟಿದೆ" ಎಂದರು. (ಮುಸ್ನದ್‌ ಅಹ್ಮದ್‌, ಇಬ್ನ್‌ 
ಜರೀರ್‌, ಇಬ್ನ್‌ ಮುಂದಿರ್‌, ಇಬ್ನ್‌ ಮರ್‌ದೂಯ) ಅವರಿಂದ ಉಲ್ಲೇಖಗೊಂಡ ಇನ್ನೊಂದು ವರದಿ ಪ್ರಕಾರ: ಈ ಸೂರಃ 
ಅವತೀರ್ಣಗೊಂಡಾಗ ಪ್ರವಾದಿವರ್ಯರು(ಸು ತಮಗೆ ಇಹಲೋಕದಿಂದ ವಿದಾಯವಾಗುವ ಸುದ್ದಿ ನೀಡಲಾಗಿದೆ ಎಂದು" 
ತಿಳಿದುಕೊಂಡರು. (ಮುಸ್ನದ್‌ ಅಹ್ಮದ್‌, ಇಬ್ನ್‌ ಜರೀರ್‌, ತಬ್ರಾನಿ, ನಸಾಈ) ' 


ಚರ್ಚಾ ವಿಷಯಗಳು 

ಮೇಲಿನ ವರದಿಯಿಂದ ತಿಳಿದು ಬರುವಂತೆ ಈ ಅಧ್ಯಾಯದಲ್ಲಿ ಅಲ್ಲಾಹನು ಪ್ರವಾದಿವರ್ಯರಿಗೆ(ಸು- ಅರೇಬಿಯಾದಲ್ಲಿ 
ಇಸ್ಲಾಮಿನ ವಿಜಯವು ಪೂರ್ಣವಾದರೆ ಮತ್ತು ಜನರು ತಂಡೋಪತಂಡವಾಗಿ ಅಲ್ಲಾಹನ ಧರ್ಮವನ್ನು ಪ್ರವೇಶಿಸಲಾ 
ರಂಭಿಸಿದರೆ, ಯಾವ ಉದ್ದೇಶಕ್ಕಾಗೆ ತಮ್ಮನ್ನು ಲೋಕಕ್ಕೆ ಕಳುಹಿಸಲಾಗಿದೆಯೋ ಅದು ಪೂರ್ಣಗೊಂಡಿತೆಂದು ಅರ್ಥ ಎಂದು 
ತಿಳಿಸಿರುವನು. ಆ ಬಳಿಕ- ಅಲ್ಲಾಹನ ಅನುಗ್ರಹದಿಂದ ಇಷ್ಟು ದೊಡ್ಡ ಸಾಧನೆ ಮಾಡುವಲ್ಲಿ ತಾವು ಯಶಸ್ವಿಯಾದುದಕ್ಕಾಗಿ 
ಅಲ್ಲಾಹನ ಪ್ರಶಂಸೆ ಮತ್ತು ಪಾವಿತ್ರ್ಯ ವರ್ಣನೆಯಲ್ಲಿ ನಿರತರಾಗಿರಿ ಮತ್ತು ಈ ಸೇವೆಯ ನಿರ್ವಹಣೆಯಲ್ಲಿ ತಮ್ಮಿಂದಾಗಿರ 
" ಬಹುದಾದ ಯಾವುದೇ ಲೋಪ ದೋಷವನ್ನು ಕ್ಷಮಿಸೆಂದು ಅಲ್ಲಾಹನೊಡನೆ ಪ್ರಾರ್ಥಿಸಿರಿ ಎಂದು ಹೇಳಲಾಗಿದೆ. 


ಕುರ್‌ಆನ್‌ ವ್ಯಾಖ್ಯಾನ 


1258 


ಹೆ. ಆಯಿಶಾ(ರ) ಹೀಗೆ ಹೇಳುತ್ತಾರೆ. “ಪ್ರವಾದಿವರ್ಯರು(ಸ) ತಮ್ಮ ನಿಧನಕ್ಕಿಂತ ಮೊದಲು- ಸುಬ್‌ಹಾನಕಲ್ಲಾಹುಮ್ಮ 
ವಬಿಹಮ್ದಿಕ ಅಸ್ತಗ್‌ಫಿರುಕ ವ ಅತೂಬು ಇಲ್ಕೆಕ” (ಕೆಲವು ವರದಿಗಳಲ್ಲಿ- ಸುಬ್‌ಹಾನಲ್ಲಾಹಿ ವಬಿಹಮ್ದಿಹೀ ಅಸ್ತಗ್‌ 
ಫಿರುಲ್ಲಾಹ ವ ಅತೂಬು ಇಲೈಹಿ ಎಂದಿದೆ) ಎಂದು ಹೆಚ್ಚು ಹೆಚ್ಚಾಗಿ ಹೇಳುತ್ತಿದ್ದರು. ಇದನ್ನು ಕಂಡ ನಾನು, ہد‎ 
ಉಚ್ಚೆರಿಸತೊಡಗಿರುವಂತಹ ಈ ವಚನಗಳ ವಾಸ್ತವಿಕತೆಯೇನೆಂದು ವಿಚಾರಿಸಿದೆ. ಆಗ ಅವರು, "ನನಗಾಗಿ ಒಂದು 
ಸಂಕೇತವನ್ನು ನಿಶ್ಚಯಿಸಿಕೊಟ್ಟು ಅದನ್ನು ಕಂಡೊಡನೆ ಈ ವಚನಗಳನ್ನು ಹೇಳುತ್ತಿರಬೇಕೆಂದು ಆದೇಶಿಸಲಾಗಿದೆ. “ಇದಾ 
ما‎ ನಸ್‌ರುಲ್ಲಾಹಿ ವಲ್‌ ಫತ್‌ಹು' ಎಂಬುದೇ ಆ ಸಂಕೇತವಾಗಿದೆ" ಎಂದರು. (ಮುಸ್ನದ್‌ ಅಹ್ಮದ್‌, ಮುಸ್ಲಿಮ್‌, 
ہہ‎ ಜರೀರ್‌) ಇದಲ್ಲದೆ ಪ್ರವಾದಿವರ್ಯರು(ಸ) ತಮ್ಮ ಕೊನೆಯ ದಿನಗಳಲ್ಲಿ ಅತ್ಮಧಿಕವಾಗಿ ಜಪಿಸುತ್ತಿದ್ದರೆನ್ನಲಾಗುವ 
ಇತರ ಕೆಲವು ವಚನಗಳೂ ಹದೀಸ್‌ಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. 

ಈ ಅಧ್ಯಾಯ ಅವತೀರ್ಣಗೊಂಡ ಬಳಿಕ ಪ್ರವಾದಿವರ್ಯರು(ಸ) ಹಿಂದೆಂದಿಗಿಂತಲೂ ಅಧಿಕ ತೀವ್ರವಾಗಿ, ಪರಲೋಕಕ್ಕಾಗಿ 
ಕಠಿಣ ಪ್ರಮ ಪಡುವುದರಲ್ಲಿ ನಿರತರಾದರೆಂದು بت‎ ಅಬ್ಸಾಸ್‌(ರ) ವರದಿ ಮಾಡಿರುತ್ತಾರೆ. (ನಸಾಈ, ತಬ್ರಾನೀ, اہ"‎ 
ಅಬೀ ಹಾತಿಮ್‌,. ಇಬ್ಸ್‌ ಮರ್‌ದೂಯ) 


110 ಅನ್ನಸ್ಟ್‌ ಇಒ. 1259 


SE 
ರಿಯ AY SDS RI M25 کا جا‎ 
کات‎ ಪ್ರಟ್ಟುಚಪ ಹಿ ಹರಡಿದ ಹ 
"ಹಳ 


110. ಅನ್ನಸ್ಟ್‌ 


(ಅವತೀರ್ಣ- ಮದೀನಾದಲ್ಲಿ) 
ಸೂಕ್ತಗಳು-3 ರುಕೂಟ್‌-1 
ಹರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಅಲ್ಲಾಹನ ಸಹಾಯ ಬಂದು ಬಿಟ್ಟಾಗ ಮತ್ತು ವಿಜಯ ಪ್ರಾಪ್ತವಾದಾಗ! ಮತ್ತು (ಸಂದೇಶವಾಹಕರೇ) 
ಜನರು ತಂಡೋಪತಂಡವಾಗಿ ಅಲ್ಲಾಹನ ಧರ್ಮದಲ್ಲಿ ಪ್ರವೇಶಿಸುತ್ತಿರುವುದನ್ನು ನೀವು ಕಂಡಾಗ? ನಿಮ್ಮ 
| ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನ ಕೀರ್ತನೆ ಮಾಡಿರಿ ಮತ್ತು ಅವನೊಡನೆ ಕ್ಷಮೆ ಯಾಚಿಸಿರಿ." 
ನಿಸ್ಪಂದೇಹವಾಗಿಯೂ ಅವನು ಅತ್ಮಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನಾಗಿರುತ್ತಾನೆ. 


1. ವಿಜಯವೆಂದರೆ ಯಾವುದಾದರೂ ಒಂದು ಕಾರ್ಯಾಚರಣೆಯ ವಿಜಯವಲ್ಲ. ದೇಶದಲ್ಲಿ ಇಸ್ಲಾಮಿನ ವಿರುದ್ಧ ಘರ್ಷಣೆಗೆ 
ಇಳಿಯಬಲ್ಲ ಯಾವ ಶಕ್ತಿಯೂ ಉಳಿಯದಂತೆ ಮಾಡುವ ಹಾಗೂ ಆ ಬಳಿಕ ಅರೇಬಿಯಾದಲ್ಲಿ ಈ ಧರ್ಮವೇ ಪ್ರಾಬಲ್ಯ 
ಸಾಧಿಸುತ್ತದೆ ಎಂಬುದನ್ನು ಸ್ಪಷ್ಟ ಪಡಿಸುವಂತಹ ನಿರ್ಣಾಯಕ ವಿಜಯ. 

2. ಅರ್ಥಾತ್‌- ಎಲ್ಲ ಗೋತ್ರಗಳ ಮತ್ತು ದೊಡ್ಡ ದೊಡ್ಡ ಪ್ರದೇಶಗಳ ನಿವಾಸಿಗಳು ಯಾವುದೇ ಯುದ್ದ ಅಥವಾ 
ಪ್ರತಿರೋಧವಿಲ್ಲದೆಯೇ ತಾವಾಗಿ ಮುಸ್ಲಿಮರಾಗ ತೊಡಗುವಂತಹೆ ಕಾಲ ಬಂದಾಗ. ಈ ಪರಿಸ್ಥಿತಿಯು ಹಿ. ಶ. 9ರ ಆರಂಭದಿಂದ 
ಉಂಟಾಗತೊಡಗಿತು. ಈ ಕಾರಣದಿಂದಾಗಿ ಆ ವರ್ಷವನ್ನು ನಿಯೋಗಗಳ ಸಂವತ್ಸರವೆನ್ನಲಾಗುತ್ತದೆ. ಅರೇಬಿಯಾದ ಮೂಲೆ 
ಮೂಲೆಗಳಿಂದ ಪ್ರವಾದಿವರ್ಯರ(ಸ) ಬಳಿಗೆ ನಿಯೋಗಗಳು ಬಂದು, ಇಸ್ಲಾಮ್‌ ಸ್ಟೀಕರಿಸಿ ಪ್ರವಾದಿವರ್ಯರ(ಸು ಪಾವನ ಹಸ್ತದಲ್ಲಿ: 
ಅನುಸರಣೆಯ ಕರಾರುಗಳನ್ನು ಮಾಡತೊಡಗಿದರು. ಪ್ರವಾದಿವರ್ಯರು(ಸ) ಹಿ.ಶ. `10ರಲ್ಲಿ ವಿದಾಯ ಹಜ್ಜ್‌ ಯಾತ್ರೆಗಾಗಿ 
| ಹೋದಾಗ ಅಖಿಲ ಅರೇಬಿಯಾವು ಇಸ್ಲಾಮಿನ ಅಧೀನಕ್ಕೆ ಬಂದಿತ್ತು. ದೇಶದಲ್ಲಿ ಒಬ್ಬ ಮುಶ್ರಿಕನೂ ಉಳಿದಿರಲಿಲ್ಲ. 

3. ಈ ಸಂದರ್ಭದಲ್ಲಿ ಹಮ್ಮ್‌ (ಪ್ರಶಂಸೆ) ಎಂದರೆ- ಈ ಮಹಾವಿಜಯವು ನಿಮ್ಮ ನೈಪುಣ್ಯದಿಂದಾಗಿ ಲಭಿಸಿತೆಂಬ ಕಿಂಚಿತ್‌ 
ಆಲೋಚನೆ ಕೂಡಾ ನಿಮ್ಮ ಮನಸ್ಸಿನೊಳಗೆ ಸುಳಿಯಲು ಬಿಡಬೇಡಿ. ಇದನ್ನು ಸಂಪೂರ್ಣವಾಗಿ ಅಲ್ಲಾಹನ ಅನುಗ್ರಹವೆಂದು 
ತಿಳಿಯಿರಿ. ಅದಕ್ಕಾಗಿ ಅವನಿಗೆ ಕೃತಜ್ಞತೆ ಸಲ್ಲಿಸಿರಿ. ಈ ವಿಜಯದ ಪ್ರಶಂಸೆಯೆಲ್ಲವೂ ಅಲ್ಲಾಹನಿಗೇ ಸಲ್ಲತಕ್ಕದ್ದೆಂದು 
ಮನಸಾರೆಯೂ ಮಾತಿನಲ್ಲೂ ಒಪ್ಪಿಕೊಳ್ಳಿರಿ. 'ತಸ್ಟೀಹ್‌' ಢೀರ್ತನೆ ಎಂದರೆ- ಅಲ್ಲಾಹನಿಗೆ ತನ್ನ ವಚನದ ಉತ್ಪಾನಕ್ಕಾಗಿ ನಿಮ್ಮ 

ಯಾವುದಾದರೂ ಪ್ರಯತ್ನ ಅಥವಾ ಪರಿಶ್ರಮದ ಅಗತ್ಯ ಇದೆ ಎಂಬಂತಹ ದೌರ್ಬಲ್ಯಗಳಿಂದ ಅವನು ಸಂಪೂರ್ಣ ಮುಕ್ತನೆಂದು 


160 ಕುರ್‌ಆನ್‌ ವ್ಯಾಖ್ಯಾನ 


ಸಾರಿ ಹೇಳಿರಿ. ಇದಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಪ್ರಯತ್ನ ಹಾಗೂ ಶ್ರಮಗಳ ಯಶಸ್ಸು ಅವನ ಸಹಾಯ ಹಾಗೂ ಬೆಂಬಲವನ್ನು 
ಅವಲಂಬಿಸಿತ್ತು. ಅವನಂತು. ತನ್ನ ದಾಸರ ಪೈಕಿ ತಾನಿಚ್ಛಿಸಿದವರಿಂದ ಈ ಕಾರ್ಯವನ್ನು, ಮಾಡಿಸಬಲ್ಲವನಾಗಿದ್ದನು. ಅವನು 
ಈ ಸೇವೆಯನ್ನು ನಿಮ್ಮಿಂದ ಮಾಡಿಸಿದ್ದು ಮತ್ತು ನಿಮ್ಮ ಕೈಗಳಿಂದ ತನ್ನ ಧರ್ಮದ ಉತ್ಪಾನ ಮಾಡಿಸಿದ್ದು ಅವನ ಉಪಕಾರ 
ವಾಗಿದೆ ಎಂಬ ದೃಢವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿರಲಿ. : 

4. ಅರ್ಥಾತ್‌- ನಿಮಗೆ ವಹಿಸಿಕೊಟ್ಟಿದ್ದ ಸೇವೆಯನ್ನು ನಿರ್ವಹಿಸುವುದರಲ್ಲಿ ನಿಮ್ಮಿಂದೇನಾದರೂ ಪ್ರಮಾದ ಅಥವಾ 
ಲೋಪದೋಷಗಳು ಸಂಭವಿಸಿಹೋಗಿದ್ದರೆ, ಅದನ್ನು ಕಡೆಗಣಿಸಿ ಕ್ಷಮಿಸಟೀಕೆಂದು ನಿಮ್ಮ ಪ್ರಭುವಿನೊಡನೆ ಪ್ರಾರ್ಥಿಸಿರಿ. ಇದು 
ಇಸ್ಲಾಮಿನಲ್ಲಿ روا‎ ದೇವದಾಸನಿಗೆ ಕಲಿಸಲಾಗಿರುವಂತಹ ಶಿಷ್ಟಾಚಾರ. 


111. ಅಲ್ಲಹಬ್‌ 1261 


111. ಅಲ್ಲಹಬ್‌) 


ಪರಿಚಯ 
ಹೆಸರು 
ಪ್ರಥಮ ಸೂಕ್ತದಲ್ಲಿರುವ 'ಲಹಬ್‌' ಎಂಬ ಪದವನ್ನು ಈ ಅಧ್ಯಾಯದ .ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ 

ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೆಂಬ ಬಗ್ಗೆ ವ್ಯಾಖ್ಯಾನಕಾರರ ನಡುವೆ ಯಾವ 'ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ 
ಮಕ್ಕಾ ವಾಸದ ಯಾವ ಕಾಲಘಟ್ಟದಲ್ಲಿ ಇದು ಅವಶೀರ್ಣವಾಗಿತ್ತು ಎಂಬುದನ್ನು ನಿಖರವಾಗಿ ಹೇಳುವುದು ಕಷ್ಟ. ,ಆದರೆ ಪ್ರವಾದಿ 
ವರ್ಯರ(ಸ) ಹಾಗೂ ಅವರ ಸತ್ಯಸಂದೇಶದ ವಿರುದ್ದ ಅಬೂ ಲಹಬನು ವಹಿಸಿದ್ದ ಪಾತ್ರವನ್ನು ಗಮನಿಸುವಾಗ, ಇದು ಪ್ರವಾದಿ 
ವರ್ಯರ(ಸ) ವಿರುದ್ಧ ಹಗೆತನದಲ್ಲಿ ಅವನು ಎಲ್ಲ ಮೇರೆಗಳನ್ನು ಮೊರಿದ್ದ ಹಾಗೂ ಅವನ ಈ ವರ್ತನೆಯು ಇಸ್ಲಾಮಿನ 
ಹಾದಿಯಲ್ಲಿ ಒಂದು ದೊಡ್ಡ ವಿಫ್ನುವಾಗಿ ಬಿಟ್ಟಿದ್ದ ಕಾಲದಲ್ಲಿ ಅವತೀರ್ಣಗೊಂಡಿರ ಬಹುದೆಂದು ಅಂದಾಜಿಸಬಹುದು. 


ಹಿನ್ನೆಲೆ 

ಕುರ್‌ಆನಿನಲ್ಲಿ ಇಸ್ಲಾಮಿನ ಶತ್ರುಗಳ ಪೈಕಿ ಯಾರಾದರೊಬ್ಬ ವ್ಯಕ್ತಿಯ ಹೆಸರೆತ್ತಿ ಅವನನ್ನು ಖಂಡಿಸಿರುವಂತಹ ಸ್ಥಾನ 
ಇದೊಂದೇ ಆಗಿದೆ. ವಸ್ತುತಃ ಮಕ್ಕಾದಲ್ಲಿಯೂ ಹಿಜ್ರತಿನ ತರುವಾಯ -ಮದೀನಾದಲ್ಲಿಯೂ ಇಸ್ಲಾಮ್‌ ಮತ್ತು ಪ್ರವಾದಿ 
ವರ್ಯರನ್ನು(ಸ) ದ್ವೇಷಿಸುವುದರಲ್ಲಿ ಅಬೂ ಲಹಬನಿಗಿಂತ ಕಡಿಮೆಯಿಲ್ಲದ ಇತರರೂ ಅನೇಕರಿದ್ದರು. ಇಷ್ಟಾಗಿಯೂ 
ಪ್ರವಾದಿವರ್ಯರ(ಸ) ವಿರುದ್ಧ. ಅವನು ತೋರಿದಂತಹ ವಿಶಿಷ್ಟ ವರ್ತನೆಯ ಕಾರಣದಿಂದಲೇ ಅವನನ್ನು ಮಾತ್ರ ಈ ರೀತಿ 


ಖಂಡಿಸಲಾಗಿದೆ. 
ಅರಬ್‌ ಸಮಾಜದ ನೈತಿಕ ಮೌಲ್ಯಗಳಲ್ಲಿ ಸ್ವಜನ ವಾತ್ಸಲ್ಕಕ್ಕೆ (ಅರ್ಥಾತ್‌- ಕುಲ 07 ಸದ್ವರ್ತನೆಗೆ) 
ಅತಿ ಹೆಚ್ಚು ಮಹತ್ವವಿತ್ತು. ಸ್ವಜನ ದ್ವೇಷವನ್ನು ಮಹಾ ಪಾಪವೆಂದು ಪರಿಗಣಿಸಲಾಗುತ್ತಿತ್ತು.- ಪ್ರವಾದಿವರ್ಯರು(ಸ) ಇಸ್ಲಾಮಿನ 
ಪ್ರಚಾರವನ್ನಾರಂಭಿಸಿದಾಗ ಕುರೈಶರ ಇತರ 'ಗೋತ್ರಗಳು ಮತ್ತು ಅವುಗಳ ಸರದಾರರು ಅವರನ್ನು ದ್ವೇಷಿಸಿದರೂ, ಅರೇಬಿಯಾದ 
ಈ ಪರಂಪರೆಯ ಕಾರಣದಿಂದಾಗಿಯೇ ಬನೀ ಹಾಶಿಮ್‌ ಗೋತ್ರದವರು ಮತ್ತು ಬನೀ ಮುತ್ತಲಿಬ್‌ ಗೋತ್ರದವರು (ಹಾಶಿಮ್‌ರ 
ಸಹೋದರರಾಗಿದ್ದ ಮುತ್ತಲಿಬ್‌ರ ಸಂತತಿಗಳು) ಅವರನ್ನು ವಿರೋಧಿಸಲಿಲ್ಲವೆಂಬುದು ಮಾತ್ರವಲ್ಲ, ಬಹಿರಂಗವಾಗಿ “ಅವರನ್ನು 
ಬೆಂಬಲಿಸುತ್ತಲೂ ಇದ್ದರು. ಅವರ ಪೈಕಿ ಹೆಚ್ಚಿನವರು ಮುಹಮ್ಮಬ್‌ರ(ಸ) ಪ್ರವಾದಿತ್ವದ ಮೇಲೆ ವಿಶ್ವಾಸ ಘೋಷಿಸಿರಲಿಲ್ಲ 
ವಾದರೂ ಬೆಂಬಲ ಮಾತ್ರ ಮುಂದುವರಿದಿತ್ತು. ಪ್ರವಾದಿವರ್ಯರ(ಸ) ರಕ್ತ ಸಂಬಂಧಿಕರ ಈ ಬೆಂಬಲವು ಅರಬರ ನೈತಿಕ 
ಪರಂಪರೆಗೆ ಅನುಗುಣವಾಗಿಯೇ ಇದೆಯೆಂದು ಕುರೈಶರ ಇತರ ಗೋತ್ರಗಳೂ ತಿಳಿದುಕೊಂಡಿದ್ದುವು. " 
ಅಜ್ಞಾನ. ಕಾಲದಲ್ಲಿ ಕೂಡಾ ಅರಬರು ಕಡ್ಡಾಯವಾಗಿ ಗೌರವಾರ್ಹವೆಂದು ಸಂಬಿದ್ದ. ಈ, ನೈತಿಕ ತತ್ವವನ್ನು ಪ್ರವಾದಿ 
ವರ್ಯರ(ಸ) ಮೇಲಿನ ವಿಪರೀತ ದ್ವೇಷದಿಂದಾಗಿ ಒಬ್ಬ ವ್ಯಕ್ತಿ ಮಾತ್ರ ಮುರಿದು ಹಾಕಿದ್ದನು. ಅವನೇ ಅಬ್ದುಲ್‌ ಮುತ್ತಲಿಬ್‌ರ 
ಮಗ ಅಬೂ ಲಹಬ್‌, ಅವನು ಪ್ರವಾದಿವರ್ಯರ(ಸ) ಚಿಕ್ಕಪ್ಪನಾಗಿದ್ದನು. - 1 K i 1 
ಹದೀಸ್‌ ವರದಿಗಾರರು ಅನೇಕ ಆಧಾರಗಳೊಂದಿಗೆ زی امام دید امت رہ جا‎ ಹೀಗೆ ವರದಿ ಮಾಡಿರುತ್ತಾರೆ; 
ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ಬಹಿರಂಗವಾಗಿ ಧರ್ಮಪ್ರಚಾರ ಮಾಡಬೇಕು. ಎಂದು ಆದೇಶಿಸಿದಾಗ ಮತ್ತು ಪ್ರಥಮವಾಗಿ 
ಸಮೊಪದ ಬಂಧುಗಳಿಗೆ ಅಲ್ಲಾಹನೆ ಶಿಕ್ಷೆಯ ಬಗ್ಗೆ ಎಚ್ಚರಿಕೆ ನೀಡಬೇಕೆಂಬ ಆದೇಶವು, ಕುರ್‌ಆನಿನಲ್ಲಿ ಅವತೀರ್ಣವಾದಾಗ 
ا‎ ಪ್ರವಾದಿವರ್ಯರು(ಸ) ಮುಂಜಾನೆಯ ವೇಳೆ ಸಫಾ ಬೆಟ್ಟದ ಮೇಲೇರಿ, 'ಯಾ ಸಬಾಹಾ' (ಅಯ್ಕೋ ಮುಂಜಾವಿನ ವಿಪತ್ತೇ) 
ಎಂದು ಕೂಗಿದರು ಇದನ್ನು ಕೇಳಿ: ಎಲ್ಲರೂ ಬಂದು ಒಟ್ಟು ಸೇರಿದಾಗ ಪ್ರವಾದಿವರ್ಯರು(ಸ), 7 ಬನೀ ಹಾಶಿಮ್‌,. ಓ 
ಬನೀ ಅಬ್ದುಲ್‌ ಮುತ್ತ ಲಿಬ್‌, ಓ ಬನೀ ಫಿಹ್ರ್‌, ಓ ಇಂತಿಂತಹವರೇ ಓ ಇಂತಿಂತಹವರ್ಯೇ” ಎಂದು ಕುರೈಶರ ಪ್ರತಿಯೊಂದು 
ಕುಟುಂಬದ ಹೆಸರೆತ್ತಿ ಕರೆದು- "ಈ ಪರ್ವತದ ಹಿಂದೆ ಒಂದು ಸೈನ್ಯವು ನಿಮ್ಮ ಮೇಲೆ ಅಕ್ರಮಣ ನಡೆಸಲು ಸಿದ್ದವಾಗಿದೆ 
: ಎಂದು ನಾನು ನಿಮ್ಮೊಡನೆ ಹೇಳಿದರೆ ನೀವು ಅದನ್ನು ನಿಜವೆಂದು ನಂಬುವಿರಾ?" ಎಂದು ಕೇಳಿದರು. ಆಗ ಜನರು, *ನಮಗೆಂದೂ 


1262 ಕುರ್‌ಆನ್‌ ವ್ಯಾಖ್ಯಾನ 


ನಿಮ್ಮಿಂದ ಸುಳ್ಳನ್ನು ಕೇಳಿದ ಅನುಭವ ಆಗಿಲ್ಲ" ಎಂದರು. ಆಗ ಪ್ರವಾದಿವರ್ಯರು(ಸ)- "ಹಾಗಾದರೆ ಮುಂದೆ ಒಂದು ಘೋರ 
ಯಾತನೆ ಬರುತ್ತಿದೆ ಎಂದು ನಾನು ನಿಮ್ಮನ್ನು ಎಚ್ಚರಿಸುತ್ತೇನೆ" ಎಂದರು. ಇದಕ್ಕೆ ಬೇರೆಯವರೇನಾದರೂ ಹೇಳುವುದಕ್ಕೆ 
ಮುಂಚೆಯೇ ಅಬೂ ಲಹಬನು, "ತೆಬ್ಬನ್‌ಲಕ, ಅಲಿಹಾದಾ ಜಮಲತನಾ?" (ನೀನು ಹಾಳಾಗಿ ಹೋಗು. ಇದಕ್ಕಾಗಿ ನೀನು 
ನಮ್ಮನ್ನು ಇಲ್ಲಿ ಒಟ್ಟು ಸೇರಿಸಿದೆಯಾ? ಎಂದನು. ಇನ್ನೊಂದು ವರದಿಯಲ್ಲಿ ಅವನು ಪ್ರವಾದಿವರ್ಯರ(ಸ) ಮೇಲೆ 
ಎಸೆಯಲಿಕ್ಕಾಗಿ ಒಂದು ಕಲ್ಲ ನ್ನು ಕೈಗೆತ್ತಿಕೊಂಡನು ಎಂದೂ ಇದೆ. (ಮುಸ್ನದ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, 
ಇಬ್ನ್‌ ಜರೀರ್‌ ಮುಂತಾದವರು) 
ಮಕ್ಕಾ ಪಟ್ಟಣದಲ್ಲಿ ಅಬೂ ಲಹೆಬನು ಪ್ರವಾದಿವರ್ಯರ(ಣ) ಅತಿ ಸಮೂಪದ ನೆರೆಯವನಾಗಿದ್ದನು. ಇವನಲ್ಲದೆ 
ಹಕಮ್‌ ಬಿನ್‌ ಆಸ್‌, (ಮರ್‌ವಾನನ ತಂದೆ) ಉಕ್‌ಬಃ ಬಿನ್‌ ಅಬೀ ಮುಕಈತ್‌, ಅದೀ ಬಿನ್‌ ಹಮ್‌ರಾ ಮತ್ತು ಇಬ್ದುಲ್‌ 
ಅಸ್ನಾಯಿಲ್‌ ಹುದಲೀ ಸಹ ಅವರ ನೆರೆಯವರಾಗಿದ್ದರು. ಇವರು ಪ್ರವಾದಿವರ್ಯರನ್ನು(ಸ) ಮನೆಯಲ್ಲೂ ನೆಮ್ಮದಿಯಿಂದ 
ಇರಲು ಬಿಡುತ್ತಿರಲಿಲ್ಲ. ಪ್ರವಾದಿವರ್ಯರು(ಸ) ನಮಾರು್‌” ಮಾಡುತ್ತಿದ್ದರೆ ಇವರು ಮೇಲಿಂದ ಆಡಿನ ಕರುಳನ್ನು ಅವರ 
ಮೇಲೆ ಹಾಕಿ ಬಿಡುತ್ತಿದ್ದರು. ಅಂಗಳದಲ್ಲಿ ಅನ್ನ. ಬೇಯಿಸುತ್ತಿದ್ದರೆ, ಮಡಿಕೆಗೆ ಹೊಲಸು ವಸ್ತುಗಳನ್ನು ಎಸೆಯುತ್ತಿದ್ದರು. 
ಪ್ರವಾದಿವರ್ಯರು(ಸ) ಹೊರಗೆ ಬಂದು- "ಓ ಬನೀ ಅಬ್ದಿಮನಾಫ್‌, ಇದೆಂತಹ ನೆರೆಹೊರೆ?" ಎಂದು ಹೇಳುತ್ತಿದ್ದರು. ಅಬೂ 
ಲಹಬನ ಪತ್ನಿ ಉಮ್ಮುಜಮೊಲಳೆಂತು (ಅಬೂ ಸುಫಿಯಾನರ ಸಹೋದರಿ) ಮುಂಜಾನೆ ಪ್ರವಾದಿವರ್ಯರು(ಸ) ಅಥವಾ 
ಅವರ ಮಕ್ಕಳು ಮರಿಗಳು ಮನೆಯಿಂದ ಹೊರಕ್ಕೆ ಕಾಲಿಟ್ಟೊಡನೆ ಅವರ ಕಾಲುಗಳಿಗೆ ಮುಳ್ಳು ಕಂತುವಂತೆ ರಾತ್ರಿ ವೇಳೆ 
ಅವರ ಮನೆ ಬಾಗಿಲ ಮುಂದೆ ಮುಳ್ಳು ಪೊದರುಗಳನ್ನು ಹಾಕಿ ಬಿಡುತ್ತಿದ್ದಳು. (ಬೈಹಕಿ, ಇಬ್ನ್‌ ಅಬೀ ಹಾತಿಮ್‌, ಇಬ್ನ್‌ 
ಜರೀರ್‌, ಇಬ್ಸ್‌ ಅಸಾಕಿರ್‌, ಇಬ್ಲ್‌ ಹಿಶಾಮ್‌) 
ಪ್ರವಾದಿವರ್ಯರು(ಸ) ಇಸ್ಲಾಮ್‌ ಧರ್ಮಪ್ರಚಾರ ಕಾರ್ಯಕ್ಕಾಗಿ ಹೋದಲ್ಲೆಲ್ಲ ಅಬೂ ಲಹಬನು ಅವರನ್ನು ಹಿಂಬಾ 
ಲಿಸುತ್ತಿದ್ದನು ಮತ್ತು ಜನರು ಅವರ "ಮಾತನ್ನು ಕೇಳದಂತೆ: ತಡೆಯುತ್ತಿದ್ದನು. ತಾರಿಕ್‌ ಬಿನ್‌ ಅಬ್ದುಲ್ಲಾ ಅಲ್‌ ಮುಹಾರಿಬೀ 
ಹೀಗೆ ಹೇಳುತ್ತಾರೆ- "ನಾನು ದುಲ್‌ ಮಜಾರ್‌ನ ಸಂತೆಯಲ್ಲಿ ಪ್ರವಾದಿವರ್ಯರನ್ನು(ಸ) ಕಂಡೆನು. ಅವರು ಜನರೊಡನೆ- ಹೇ 
ಜನರೇ, ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯರಿಲ್ಲ ಎಂದು ಹೇಳಿರಿ ಯಶಸ್ವಿಯಾಗುವಿರಿ ಎಂದು ಹೇಳುತ್ತ ಹೋಗುತ್ತಿದ್ದರು, 
ಹಿಂದಿನಿಂದಲೇ ಒಬ್ಬನು ಅವರ ಮೇಲೆ ಕಲ್ಲೆಸೆಯುತ್ತಾ ಹೋಗುತ್ತಿದ್ದನು. ಎಷ್ಟೆಂದರೆ ಇದರಿಂದಾಗಿ ಅವರ ಹಿಮ್ಮಡಿಗಳು 
ಗಾಯಗೊಂಡು ರಕ್ತರಂಜಿತವಾಗಿದ್ದುವು. ಅವನು, 'ಜನರೇ, ಇವನು ಸುಳ್ಳುಗಾರ, ಇವನ ಮಾತನ್ನು ಕೇಳಬೇಡಿರಿ- ಎನ್ನುತ್ತಿದ್ದನು. 
ಇವನು ಯಾರೆಂದು ನಾನು ಜನರೊಡನೆ ಕೇಳಿದೆ. ಆಗ ಅವರು, 'ಇವನು ಅವರ ಚಿಕ್ಕಪ್ಪ ಅಬೂ ಲಹಬ್‌' ಎಂದರು." (ತಿರ್ಮಿದಿ) 
ಪ್ರವಾದಿತ್ಸ್ಯದ ಏಳನೆಯ ವರ್ಷ ಕುರೈಶರು ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬ್‌ ಗೋತ್ರಗಳ ಮೇಲೆ ಸಾಮಾಜಿಕ 
ಮತ್ತು ಆರ್ಥಿಕ ಬಹಿಷ್ಕಾರ ಹಾಕಿದರು. ಈ. ಎರಡೂ ಗೋತ್ರಗಳು ಪ್ರವಾದಿವರ್ಯರನ್ನುಸ) ಬೆಂಬಲಿಸುವ ವಿಷಯದಲ್ಲಿ 
ಅಚೆಲರಾಗಿ ನಿಂತು ಅಬೀತಾಲಿಬ್‌ ಕಣಿವೆಯಲ್ಲಿ ದಿಗ್ಬಂಧನದಲ್ಲಿರಲು ಸಿದ್ದರಾದರು. ಆದರೆ ಅಬೂ ಲಹಬ್‌ ಮಾತ್ರ ತನ್ನ | 
ಗೋತ್ರದವರ ಬೆಂಬಲಕ್ಕೆ ನಿಲ್ಲುವ ಬದಲು ಕುರೈಶ್‌ ಸತ್ಕನಿಷೇಧಿಗಳನ್ನೇ ಬೆಂಬಲಿಸಿದನು. 
ಅವನು ಈ ಮಟ್ಟದ ದುಷ್ಪನಾಗಿದ್ದುದರಿಂದಲೇ ಈ ಅಧ್ಯಾಯದಲ್ಲಿ ಅವನ ಹೆಸರೆತ್ತಿ ಅವನನ್ನು ಖಂಡಿಸಲಾಗಿದೆ. 
ಮುಖ್ಯವಾಗಿ ಮಕ್ಕಾದ ಹೊರಗಿನಿಂದ ಬರುವವರಿಗೆ ಅವನ ಚಾರಿತ ಎಂತಹದೆಂಬುದು ಸ್ಪಷ್ಟವಾಗಿ - ತಿಳಿಯಬೇಕು ಮತ್ತು 
ಅವರು ಓರ್ವ ಚಿಕ್ಕಪ್ಪ ತನ್ನ ಭ್ರಾತ್ಯಜನಿಗೆ' ವಿನಾಕಾರಣ ಕಲ್ಲೆಸೆಯಲಿಕ್ಕಿಲ್ಲ ಮತ್ತು ಮೂದಲಿಸಲಿಕ್ಕಿಲ್ಲ ಎಂಬ ತಪ್ಪು ತಿಳುವಳಿಕೆಗೆ 
ಒಳಗಾಗಿ ಪ್ರವಾದಿವರ್ಯರ(ಸ) ಬಗ್ಗೆ ಸಂಶಯ ತಾಳುವಂತಾಗಬಾರದು ಎಂಬ ಉದ್ದೇಶದಿಂದ ಹೀಗೆ ಮಾಡುವುದು 
وج ا رات‎ ' - | 
ಇಷ್ಟು ಮಾತ್ರವಲ್ಲ - ಪ್ರವಾದಿವರ್ಯರ(ಸು ಸ್ವಂತ ಚಿಕ್ಕಪ್ಪಸನ್ನೇ ಹೆಸರೆತ್ತಿ ಖಂಡಿಸಿದಾಗ, ಪ್ರವಾಜಿವರ್ಯರು(ಸು 
ಧರ್ಮದ ವಿಷಯದಲ್ಲಿ ಯಾರದಾದರೂ ಮುಲಾಜಿಗೆ ಕಟ್ಟುಬಿದ್ದು ಏನಾದರೂ ರಿಯಾಯಿತಿ ತೋರಬಹುದೆಂಬ ಜನರ ನಿರೀಕ್ಷೆ 
ಶಾಶ್ವತವಾಗಿ ಕೊನೆಗೊಂಡಿತು. ಪ್ರವಾದಿವರ್ಯರ(ಸು) ಸ್ವಂತ ಚಿಕ್ಕಪ್ಪನನ್ನೇ ಬಹಿರಂಗವಾಗಿ ಖಂಡಿಸಿ ಬಿಟ್ಟಾಗ, ಇಲ್ಲಿ ಯಾವುದೇ 
| ಬಗೆಯ ಮುಲಾಜಿ, ರಿಯಾಯಿತಿಗಳಿಗೆ ಸ್ಥಾನವಿಲ್ಲ. ಸತ್ಯವಿಶ್ಚಾಸವನ್ನು ಸ್ಟೀಕರಿಸಿದರೆ ಇಲ್ಲಿ ಪರಕೀಯನೂ ತನ್ನವನಾಗಿ 
ಬಿಡುತ್ತಾನೆ. ಸತ್ಯವನ್ನು ನಿಷೇಧಿಸಿಬಿಟ್ಟರೆ ತನ್ನವನೂ ಪರಕೀಯನಾಗಿ ಬಿಡುತ್ತಾನೆ. ಈ ವಿಷೆಯದಲ್ಲಿ ಯಾರು ಯಾವ 
: ಕುಲದವರೆಂಬುದಕ್ಕೆ ಮಾನ್ಯತೆ ಇಲ್ಲ ಎಂಬುದು ಜನರಿಗೆ ಮನವರಿಕೆಯಾಗಿಬಿಟ್ಟಿತು. 


11. ಅಲ್ಲಹಬ್‌ | 1263 


EUS 4 
ESO پل ۷ مہ‎ 7 


7 ۷ 
111. ಅಲ್ಲ ಹ್‌ 


7 3: (ಅವತೀರ್ಣ - رمنیود‎ 7 
ಸೂಕ್ತಗಳು" .ا‎ 9+ ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ "ಅದ. ಅಲ್ಲಾ; ಹನ ನಾಮದಿಂದ 

(1-5) ಅಬೂ ಲಹಬನ ಕೈಗಳು" ಮುರಿದು ಹೋದುವು ಮತ್ತು ಅವನು ನಾಶವಾದನು.! --. 
ಸಂಪತ್ತಾಗಲಿ ಅವನ ಸಂಪಾದನೆಯಾಗಲಿ ಅವನ ಯಾವ ಕೆಲಸಕ್ಕೂ ಬರಲಿಲ್ಲ.? ಖಂಡಿತವಾಗಿಯೂ ಅವನು 
ಧಗಧಗಿಸುವ ಅಗ್ನಿಯಲ್ಲಿ ಹಾಕಲ್ಪಡುವನು ಮತ್ತು (ಅವನ ಜೊತೆ" ಕುಪ್ರಚನರಕಳಾದ" ಅವನ ಪತ್ನಿ ಕೂಡಾ". 


ಅವಳೆ ಕೊರಳಲ್ಲಿ ದರ್ಚೆ "ಹುಲ್ಲಿನ ಹಗ್ಗವಿರುವುದು. 


1. ಅವನ ನಿಜವಾದ ಹೆಸರು 'ಅಬ್ದುಲ್‌ ಉರ್ದ್ದಾ'' ಎಂದಾಗಿತ್ತು. ಆದರೆ ಅವನು ಬಹಳ ಕಾಂತಿಯುಕ್ತವಾದ ಕೆಂಪೇರಿದ 
ಶ್ವೇತ ವರ್ಣದ ಮ್ಮ `ಬಣ್ಣದವನಾಗಿದ್ದರಿಂದ ಅವನನ್ನು ಅಬೂ ಲಹಬ್‌ ಎಂದು ಕರೆಯಲಾಗುತ್ತಿತ್ತು. ಲಹಬ್‌ ವಿಂದು ಬೆಂಕಿಯ 
ಜ್ವಾಲೆಗೆ ಹೇಳುತ್ತಾರೆ. ಅಬೂ ಲಹಬ್‌ `ಎಂದರೆ ಜ್ಞಾಲೆಯಂತಹ ಮುಖವುಳ್ಳವನು. ಇಲ್ಲಿ ಅವನ ನಿಜವಾದ ಹೆಸರನ್ನು ' ಬಿಟ್ಟು 
ಈ 'ಹೆಸರಿನಿಂದ ಅವನನ್ನು ಕರೆಯಲು' ಕಾರಣಗಳಿವೆ- 1) ಅವನು” ಅವನ ನಿಜ ನಾಮದ ಬದಲು, 'ಅಬೂ ಲಹಬ್‌” ಎಂಬ 
ಹೆಸರಿನಿಂದಲೇ ಹೆಚ್ಚು ಪರಿಚಿತನಾಗಿದ್ದನು. 2) 'ಅಬ್ದುಲ್‌ ಉರ್ದ್ದಾ' (ಉರ್ದಾನ ದಾಸ) ಎಂಬ' ಅವನ ಹೆಸರು 
ಬಹುದೇವಾರಾಧನೆಯನ್ನು ಸೂಚಿಸುವಂತಹದ್ದಾಗಿತ್ತು. ' ಆದ್ದರಿಂದ ಅವನನ್ನು ಆ' ಹೆಸರಿಂದ" ಪ್ರಸ್ತಾಪಿಸಲು, ಇಷ್ಟಪಡಲಿಲ್ಲ. 
3) ಈ ಅಧ್ಯಾಯದಲ್ಲಿ ತಿಳಿಸಲಾಗಿರುವ, ಅವನಿಗೊದಗಿದ ಅಂತಿಮ ಗತಿಯ ದೃಷ್ಟಿಯಿಂದ ಅವನಿಗೆ ಈ ಹೆಸರೇ ಹೆಚ್ಚು | 
. ಸೂಕ್ತವೆನಿಸುತ್ತದೆ. "'ಕೈಗಳು ಮುರಿದು ಹೋಗುವುದು' ಎಂದರೆ ಶರೀರದಲ್ಲಿರುವ ಕೈ ಎಲಬ ಅಂಗ ತುರೆಡಾಗುವುದಲ್ಲ,” " ನಿಜವಾಗಿ 
ಇದರ ಅರ್ಥ- ಒಬ್ಬ ವ್ಯಕ್ತಿ ಯಾವ ಕಾರ್ಯದಲ್ಲಿ ತನ್ನ ಸಂಪೂರ್ಣ ಶಕ್ತಿಸಾಮಥ್ಯ ಗಳನ್ನು ತೆೊಡಗಿಸಿದ್ದನೋ ಅದರಲ್ಲಿ | 
ವಿಫಲನಾಗುವುದು ಎಂದಾಗಿದೆ. ಸೂಕ್ತದ ತಾತ್ಸರ್ಯವೇನೆಂದರೆ- ಅಬೂ ಲಹಬನು وہ‎ ಮನ್ನು ತಡೆಯಲಿಕ್ಕಾಗಿ''ತಾನು ನಡೆಸಿದ 
ಎಲ್ಲ ಪ್ರಯತ್ನಗಳಲ್ಲೂ ಸಂಪೂರ್ಣವಾಗಿ ಸೋತು ಹೋದನು. ಈ ನುಡಿಯಲ್ಲಿ ಅನಂತರ ಸಂಭವಿಸಲಿರುವ ಒಂದು ಘಟನೆಯ 
ಬಗ್ಗೆ ಭವಿಷ್ಯೋಕ್ತಿ ' ಹೇಳಲಾಗಿದೆಯಾದರೂ ಅದನ್ನು ಈಗಾಗಲೇ ಸರಭವಿಸಿ ಹೋಗಿರುವ ಘಟನೆಯೋ "ಎಂಬಂತಹ ಶೈಲಿಯಲ್ಲಿ 
ವರ್ಣಿಸಲಾಗಿದೆ. ಈ" ಅಧ್ಯಾಯ" ಅವಶೀರ್ಣವಾಗಿ 'ಕೇವಲ “ಏಳೆಂಟು ವರ್ಷಗಳು" ಕಳೆಯುವುದರೊಳಗೆ ಬದ್ರ್‌ ಯಖದ್ಧ ನಡೆದು, 
| ಇಸ್ಲಾಮಿನ جدد‎ ಹಗೆತನ 'ತೋರುವುದರಲ್ಲಿ ಅಬೂ ಲಹಬನ ಜೊತೆಗಾರರಾಗಿದ್ದ “ಹೆಚ್ಚಿನೆಲ್ಲ ಪ್ರಮುಖ ಕುರೈಶ್‌ ನಾಯಕರು | 
"ಮಡಿದು ಬಿಟ್ಟರು. " ಈ ಪರಾಜಯದ ಸುದ್ದಿಯು ಮಕ್ಕಾ ಪಟ್ಟಣಕ್ಕೆ ತಲಪಿದಾಗ ಅವನಿಗೆ ಎಷ್ಟರ ಮಟ್ಟಿಗೆ ದುಃಖಬ್‌ಯತೆಲದರೆ [2 
: ಅನಂತರ ಅವನು, `ಏಳು ದನಗಳಿಗಿಂತ ಹೆಚ್ಚು ಕಾಲ ಬದುಕಲಿಲ್ಲ. ಅವನ ಮರಣವೂ” ಅತ್ಮ ೦ತ ಘೋರ" ಮತ್ತು ಪಾಠಶದಾಯಕ | 
ವಾಗಿತ್ತು. Malignant Pustule (ಆತಿ: ಶೀಘ್ರವಾಗಿ ಬೆಳೆಯುವ 'ಜೊತ್ಕಿಗಳು) 'ಎಂಬ ಕಾಯಿಲೆ ಅವನಿಗೆ ಬಂತು. ನಿದರೆಂದಾಗಿ |. 


14 ಕುರ್‌ಆನ್‌ ವ್ಯಾಖ್ಯಾನ 


ಅವನ ಮನೆಯವರು ಅವನನ್ನು ಬಿಟ್ಟುಬಿಟ್ಟರು. ಏಕೆಂದರೆ ಅವರಿಗೆ, ತಮಗೆ ಅದರ ಸೋಂಕು ತಗಲಬಹುದೆಂದು ಭಯವಾಗಿತ್ತು. 
ಅವನು ಸತ್ತ ಬಳಿಕವೂ ಮೂರು ದಿನಗಳ ವರೆಗೂ ಅವನ ಬಳಿಗೆ ಯಾರೂ ಸುಳಿಯಲಿಲ್ಲ. ಅವನ ಶವವು ಕೊಳೆತು ಅದರ 
ದುರ್ವಾಸನೆಯು ಸುತ್ತಲೂ ಹಬ್ಬ ತೊಡಗಿತು. ಕೊನೆಗೆ ಜನರು ಅವನ ಮಕ್ಕಳಿಗೆ ಛೀಮಾರಿ ಹಾಕಿದಾಗ, ಅವರು ಕೆಲವು 
ಇಧಿಯೋಪಿಯನರಿಗೆ ಹೇಳಿ, ಕೊನೆಗೆ ಆ ಕೂಲಿಯಾಳುಗಳೇ ಅವನನ್ನು ಹುಗಿದರೆಂದು, ಒಂದು ವರದಿಯಿದೆ. ಅವನು ಯಾವ 
ಧರ್ಮವನ್ನು ವಿರೋಧಿಸುವುದರಲ್ಲಿ ತನ್ನ ಇಡೀ ಜೀವಮಾನವನ್ನೇ ಸವೆಸಿದ್ದನೋ ಅದೇ ಧರ್ಮವನ್ನು ಕೊನೆಗೆ ಅವನ ಮಕ್ಕಳು 
ಸ್ವೀಕರಿಸಿಕೊಂಡರೆಂಬುದು ಅವನ ಪಾಲಿಗೆ ಇನ್ನೂ ಹೆಚ್ಚಿನ ಪರಿಪೂರ್ಣ ಸೋಲಾಗಿತ್ತು. 

2. ಅಬೂ ಲಹಬನು ಕಡುಲೋಭಿಯೂ ದೊಡ್ಡ ಧನಾರಾಧಕನೂ ಆಗಿದ್ದನು. ಬದ್ರ್‌ ಯುದ್ಧದಲ್ಲಿ ಅವನ ಮತದ 
ಅದೃಷ್ಟದ ತೀರ್ಮಾನವಾಗುವುದರಲ್ಲಿತ್ತು. ಕುರೈಶರ ಸರದಾರರೆಲ್ಲರೂ ಯುದ್ದಕ್ಕೆ ಹೋಗಿದ್ದರು. ಆದರೆ ಅಬೂ ಲಹಬನು ತನ್ನ 
ಕಡೆಯಿಂದ ಆಸ್‌ ಬಿನ್‌ ಹಿಶಾಮ್‌ನನ್ನು ಯುದ್ಧಕ್ಕೆ ಕಳುಹಿಸುತ್ತ ಅವನೊಡನೆ, ಈ ಮೂಲಕ ನನಗೆ ಬರಲಿರುವ ನಾಲ್ಕು ಸಾವಿರ 
ದಿರ್‌ಹಮ್‌ಗಳ ಸಾಲವನ್ನು ತೀರಿಸಿಕೋ ಎಂದು ಹೇಳಿದನು. ಈ ಮೂಲಕ ಅವನು ತನ್ನ ಸಾಲವನ್ನು ವಸೂಲು ಮಾಡುವ 
ಒಂದು ಉಪಾಯ ಹೂಡಿದ್ದನು. ಏಕೆಂದರೆ ಆಸ್‌ ದಿವಾಳಿಯಾಗಿದ್ದನು. ಅವನಿಂದ ಸಾಲ ಮರುಪಾವತಿಯ ನಿರೀಕ್ಷೆಯೇ ಇರಲಿಲ್ಲ. 
ಇದರಿಂದ, ಅವನು ಯಾವ ಮಟ್ಟದ ಧನದಾಹಿಯಾಗಿದ್ದ: ನೆಂದು ಊಹಿಸಬಹುದು. 'ಮಾಕೆಸಬ' ಎಂಬುದನ್ನು ಕೆಲವು 
ವ್ಯಾಖ್ಯಾನಕಾರರು ಸಂಪಾದಿಸಿದ ಸಂಪತ್ತೆಂದೂ ಬೇರೆ ಕೆಲವರು ಮಕ್ಕಳೆಂದೂ ಅರ್ಥೈಸಿದ್ದಾರೆ. ಏಕೆಂದರೆ ಒಬ್ಬ ವೃಕ್ತಿಯ ಮಕ್ಕಳು 
ಕೂಡಾ ಅವನ ಗಳಿಕೆಯಾಗಿರುತ್ತಾರೆಂದು ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ. (ಅಬೂ ದಾವೂದ್‌, ಇಬ್ನ್‌ ಅಬೀ ಹಾತಿಮ್‌). 
ಇವೆರಡು ಅರ್ಥಗಳೂ ಅಬೂ ಲಹಬನಿಗೆ ಒದಗಿದಂತಹ ಅಂತಿಮ ಗತಿಗೆ ಅನ್ವಯವಾಗುತ್ತವೆ. ಏಕೆಂದರೆ, ಅವನು ಆ ಭಯಾನಕ 
ವ್ಯಾಧಿಗೆ ಬಲಿಯಾಗಿದ್ದಾಗ ಅವನ ಸಂಪತ್ತಾಗಲಿ ಮಕ್ಕಳಾಗಲಿ -ಅವನ ಪ್ರಯೋಜನಕ್ಕೆ ಬರಲಿಲ್ಲ. ಅವನ ಮಕ್ಕಳು ಅವನನ್ನು 
ಅಸಹಾಯಕ ಸ್ಥಿತಿಯಲ್ಲೇ ಸಾಯಲು ಬಿಟ್ಟರು. ಅವನ ಶವವನ್ನಾದರೂ ಗೌರವದೊಂದಿಗೆ ಅಂತೈಸಂಸ್ಕಾರಕ್ಕೊಯ್ಯುವ ಭಾಗ್ಯ 
ಕೂಡಾ ಅವನ -ಆ ಮಕ್ಕಳಿಗೆ ಪ್ರಾಪ್ತವಾಗಲಿಲ್ಲ. ಈ ರೀತಿಯಲ್ಲಿ ಅಬೂ ಲಹಬನ ಕುರಿತು ಈ ಸೂಕ್ತದಲ್ಲಿ ಹೇಳಲಾಗಿರುವ 
ಭವಿಷ್ಯ ವಾಣಿಯು ಕೆಲವೇ ವರ್ಷಗಳೊಳಗೆ ಪೂರ್ತಿಗೊಂಡುದನ್ನು ಜನರು ಕಣ್ಣಾರೆ ಕಂಡುಕೊಂಡರು. 

3. ಮೂಲದಲ್ಲಿ 'ಹೆಮ್ಮಾಲತಲ್‌ ಹತಬ್‌' ಎಂಬ ಪದಗಳಿದ್ದು ಅವುಗಳ ಶಬ್ದಾರ್ಥ- "ಕಟ್ಟಿಗೆ ಹೊರುವವಳು' 
ವ್ಯಾಖ್ಯಾನಕಾರರು ಇದಕ್ಕೆ ಅನೇಕ ಅರ್ಥಗಳನ್ನು ಹೇಳಿರುತ್ತಾರೆ. ಅವಳು ರಾತ್ರಿಕಾಲದಲ್ಲಿ ಮುಳ್ಳಿನ ಮರಗಳ ಗೆಲ್ಲುಗಳನ್ನು ಕಡಿದು 
ತಂದು ಪ್ರವಾದಿವರ್ಯರ(ಸ) ಮನೆಯ ಬಾಗಿಲಿನ ಎದುರು ಹಾಕಿ ಬಿಡುತ್ತಿದ್ದಳು. ಇದಕ್ಕಾಗಿ ಅವಳನ್ನು ಕಟ್ಟಿಗೆ ಹೊರುವವಳೆನ್ನಲಾಗಿದೆ 
ಎಂದು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಇಬ್ನ್‌ ರುದ್‌, ಳಹ್ನಾಕ್‌. ಮತ್ತು ರಬೀಲ್‌ ಬಿನ್‌ ಅನಸ್‌(ರ) ಹೇಳುತ್ತಾರೆ. ಅವಳು 
ಜನರಲ್ಲಿ ಜಗಳ ಉಂಟು ಮಾಡಲಿಕ್ಕಾಗಿ ಚಾಡಿ ಮಾತುಗಳನ್ನು ಹೇಳುತ್ತಾ ತಿರುಗುತ್ತಿದ್ದಳು. ಆದ್ದರಿಂದ ಅವಳನ್ನು ಅರಬೀ 
ನುಡಿಗಟ್ಟಿನ ಪ್ರಕಾರ 'ಕಟ್ಟಿಗೆ ಹೊರುವವಳು' ಎನ್ನಲಾಗಿದೆ. ಏಕೆಂದರೆ ಆಚೀಚೆ ಚಾಡಿ ಹೇಳಿ ಪಿತೂರಿ ನಡೆಸುವವರನ್ನು ಅರಬರು 
ಕಟ್ಟಿಗೆ ಹೊರುವವರೆಂದು ಕರೆಯುತ್ತಾರೆ ಎಂದು ಕತಾದ; ಇಕ್ರಿಮ, ಹಸನ್‌ ಬಸರಿ, ಮುಜಾಹಿದ್‌ ಮತ್ತು ಸುಫಿಯಾನ್‌ ಸೌರೀ(ರ) 
'ಹೇಳುತ್ತಾರೆ. 'ಹಮ್ಮಾ ಲತಲ್‌ ಹತಬ್‌' ಎಂಬುದರ ಅರ್ಥ "ಪಾಪಗಳ ಹೊರೆ ಹೊರುವವಳು' ಎಂದು ಸಈದ್‌ ಬಿನ್‌ فرح‎ ೈರ್‌(ರ) 
ಹೇಳುತ್ತಾರೆ. ವ್ಯಾಖ್ಯಾನಕಾರರು ಹೇಳಿರುವ ಇನ್ನೊಂದು ಅರ್ಥದ ಪ್ರಕಾರ, ಇದು ಪರಲೋಕದಲ್ಲಿ ಅವಳಿಗೊದಗಲಿರುವ 
ಸ್ಥಿತಿಯಾಗಿದೆ. ಅಂದರೆ ಅಲ್ಲಿ ಆಕೆ ಅಬೂ ಲಹಬನು ಉರಿಯುತ್ತಿರುವಂತಹ ಸ್ಥಳಕ್ಕೆ ಕಟ್ಟಿಗೆಗಳನ್ನು ತಂದು ಹಾಕುತ್ತಾ ಇರುವಳು. 

4 ಆ ಸ್ತ್ರೀಯ ಹೆಸರು 'ಅರ್‌ವಾ' ಎಂದಾಗಿತ್ತು. ಉಮ್ಮುಜಮೊಲ್‌ ಎಂಬುದು ಅವಳ ಕುಲನಾಮವಾಗಿತ್ತು. ಇವಳು 
ಅಬೂ ಸುಫಿಯಾನರ ಸಹೋದರಿ. ಇಸ್ಲಾಮನ್ನು ದ್ವೇಷಿಸುವುದರಲ್ಲಿ ಇವಳು ತನ್ನ ಪಠಿಗಿಂತ. ಯಾವ ರೂಪದಲ್ಲೂ 
ಕಡಿಮೆಯಾಗಿರಲಿಲ್ಲ. : 

5. ಅವಳ ಕೊರಳಿಗೆ 'ಜೀದ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಅವಳು ತನ್ನ ಕೊರಳಲ್ಲಿ ಭಾರೀ ಬೆಲೆಬಾಳುವ 
ಒಂದು ಹಾರವನ್ನು ಧರಿಸಿದ್ದ ಳು. _"ಲ್ಲಾತ್‌ ಮತ್ತು ಉರ್ಬಾ ಗಳ ಆಣೆ! ನಾನು ಈ ಹಾರವನ್ನು ಮಾರಿ, ಬಂದ ಹಣವನ್ನು | 
ಮುಹಮ್ಮದ್‌ರ(ಸ) ವಿರುದ್ಧ ಹಗೆತನದಲ್ಲಿ ಖರ್ಚು ಮಾಡುವೆನು” ಎಂದು ಅವಳು ಹೇಳುತ್ತಿದ್ದಳು. ಆದ್ದರಿಂದಲೇ ಇಲ್ಲಿ 
ವಂಗ್ಯವಾಗಿ ಜೀದ್‌ ಎಂಬ ಪದವನ್ನು ಬಳೆಸಲಾಗಿದ್ದು, ತನ್ನ. ಯಾವ ಆಭರಣ ತುಂಬಿದ ಕೊರಳಿನ ಬಗ್ಗೆ ಅವಳು ಅಭಿಮಾನ 
ಫಡ ರುವಳ್ಕೋ ಅದನ್ನು ನರಕದೊಳಗೆ ಹಗ್ಗವು ಸುತ್ತಿಕೊಂಡಿರುವುದು ಎಂಬುದು ಇದರ ತಾತ್ತ ಶ್ರರ್ಯವಾಗಿದೆಯೆಂದು ಸಕಈದ್‌ 
. ಬಿನ್‌ ಮುಸಯ್ಯಬ್‌, ಹಸನ್‌ اھت‎ ಸರಿ" ಮತ್ತು ಕತಾದಃ(ರ) ಹೇಳುತ್ತಾರೆ. 


112. ಅಲ್‌ ಇಖ್‌ಲಾಸ್‌ 1265 


112. ಅಲ್‌ ಇಖ್‌ಲಾಸ್‌ 


ಪರಿಚಯ 
ಹೆಸರು 
” 'ಅಲ್‌ ಇಖ್‌ಲಾಸ್‌' ಎಂಬುದು ಈ ಅಧ್ಯಾಯದ ಹೆಸರು ಮಾತ್ರವಾಗಿರದೆ, ಇದರಲ್ಲಡಕವಾಗಿರುವ ವಿಷಯದ. 
ಶೀರ್ಷಿಕೆಯೂ ಆಗಿದೆ. ಏಕೆಂದರೆ ಇದರಲ್ಲಿ ನಿಷ್ಕಳಂಕ ಏಕದೇವತ್ವವನ್ನು ವಿವರಿಸಲಾಗಿದೆ. ಸಾಮಾನ್ಯವಾಗಿ ಪವಿತ್ರ ಕುರ್‌ಆನಿನ 
ಇತರ ಅಧ್ಯಾಯಗಳ ಬಗ್ಗೆ ಹೇಳುವುದಾದರೆ ಆ ಅಧ್ಯಾಯಗಳಲ್ಲಿ ಬಂದಿರುವ ಯಾವುದಾದರೂ ಪದವನ್ನೇ ಅವುಗಳ ಹೆಸರೆಂದು 
ಸಾರಲಾಗಿದೆ. ಆದರೆ 'ಇಖ್‌ಲಾಸ್‌' ಎಂಬ ಪದವೇ ಈ ಅಧ್ಯಾಯದಲ್ಲಿ ಬಂದಿರುವುದಿಲ್ಲ. ಇದಕ್ಕೆ ಈ ಹೆಸರನ್ನು ಇದರ 
ಅರ್ಥಕ್ಕನುಸಾರವಾಗಿ ಇಡಲಾಗಿದೆ. 


ಅವತೀರ್ಣ ಕಾಲ 

ಇದು ಅವಶೀರ್ಣವಾದುದು ಮಕ್ಕಾದಲ್ಲೋ ಮದೀನಾದಲ್ಲೋ ಎಂಬ ಕುರಿತು ಭಿನ್ನಾಭಿಪ್ರಾಯಗಳಿವೆ. ಇದರ 
ಅವತೀರ್ಣಕ್ಕಿರುವ ಕಾರಣದ ಕುರಿತು ಉಲ್ಲೇಖಗೊಂಡ ವರದಿಗಳ ಆಧಾರದಲ್ಲಿ ಈ ಭಿನ್ನಾಭಿಪ್ರಾಯಗಳುಂಟಾಗಿವೆ. 

ಉದಾ:- ಕುರೈಶರು ಪ್ರವಾದಿವರ್ಯರೊಡನೆ(ಸ) ನಿಮ್ಮ ದೇವನ ವಂಶ ಯಾವುದೆಂದು ಕೇಳಿದರು. ಆಗ ಈ ಅಧ್ಯಾಯ 
ಅವತೀರ್ಣಗೊಂಡಿತೆಂದು ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರ(ರು ವರದಿ ಇದೆ. (ತಬ್ರಾನಿ). 

ಇಂತಹದೇ ವರದಿಗಳು ಹ. ಉಬೈ ಬಿನ್‌ ಕಅಬ್‌ರಿಂದ(ರ) ಮುಸ್ನದ್‌ ಅಹ್ಮದ್‌ ಮತ್ತು ಶಿರ್ಮಿದಿ ಮೊದಲಾದವುಗಳಲ್ಲಿ 
ಮತ್ತು ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾರಿಂದ ತಬ್ರಾನಿ ಮತ್ತು ಬೈಹಕಿ ಮೊದಲಾದುವುಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಅನಂತರ 


ಕುರೈಶರಂತೆ ಯಹೂದಿಗಳು ಮತ್ತು ಕ್ರೈಸ್ತರೂ ಇಂತಹದೇ ಪ್ರಶ್ನೆಗಳನ್ನು ಪ್ರವಾದಿವರ್ಯರೊಡನೆ(ಸ) ಕೇಳಿದ್ದರು. 

ಇಬ್ನ್‌ ಅಬ್ಬಾಸ್‌ರಿಂದ(ರ) ಇಕ್ರಿಮಾ ವರದಿ ಮಾಡಿರುವಂತೆ, ಯಹೂದಿಯರ ಒಂದು ಗುಂಪು ಪ್ರವಾದಿವರ್ಯರ(ಸ) 
ಬಳಿಗೆ ಬಂದು, "ಮುಹಮ್ಮದರೇ(ಸ)! ನಿಮ್ಮನ್ನು ಕಳುಹಿಸಿದ ನಿಮ್ಮ ಪ್ರಭು ಹೇಗಿರುವನೆಂದು ನಮಗೆ ತಿಳಿಸಿರಿ” ಎಂದರು. 
ಇದಕ್ಕುತ್ತರವಾಗಿ ಅಲ್ಲಾಹನು ಈ ಅಧ್ಯಾಯವನ್ನು ಇಳಿಸಿದನು (ಇಬ್ನ್‌ ಅಬೀಹಾತಿಮ್‌, ಇಬ್ನ್‌ ಅದಿಯ್ಕ್‌, ಬೈಹಕಿ- ಅಲ್‌ 
ಅಸ್ಮಾಲ್‌ ವಸ್ಸಿಫಾತ್‌ನಲ್ಲಿ). 

ಕತಾದ ಮತ್ತು ಮುಕಾತಿಲ್‌ರ ಹೇಳಿಕೆಯ ಪ್ರಕಾರ, ಕೆಲವು ಯಹೂದಿ ವಿದ್ವಾಂಸರು, ಪ್ರವಾದಿವರ್ಯರ(ಸ)‏ ایوہ 


ಬಳಿಗೆ ಬಂದು ಹೇಳಿದರು: "ಓ ಮುಹಮ್ಮದರೇ(ಸು! ನಿಮ್ಮ ಪ್ರಭುವಿನ ಸ್ವರೂಪವನ್ನು ನಮಗೆ ತಿಳಿಸಿರಿ ನಾವು ನಿಮ್ಮ 
ಮೇಲೆ ವಿಶ್ವಾಸವಿರಿಸಲೂ ಬಹುದು. ಅಲ್ಲಾಹನು ತೌರಾತ್‌ನಲ್ಲಿ ತನ್ನ ಗುಣಗಳನ್ನು ತಿಳಿಸಿರುವನ್ನು. ಈಗ ನೀವು ತಿಳಿಸಿರಿ. 
ಅವನು ಯಾವುದರಿಂದ ರಚಿಸಲ್ಪಟ್ಟಿರುವನು? ಯಾವ ವರ್ಗಕ್ಕೆ ಸೇರಿದವನು? ಅವನು ರಚಿತನಾಗಿರುವುದು ಚಿನ್ನದಿಂದಲೇ 
ತಾಮ್ರದಿಂದಲೇ ಹಿತ್ತಾಳೆಯಿಂದಲೇ ಕಬ್ಬಿಣದಿಂದಲೇ ಅಥವಾ ಬೆಳ್ಳಿಯಿಂದಲೇ? ಅವನು ತಿನ್ನುತ್ತಾನೆಯೇ? ಕುಡಿಯು 
ತ್ರಾನೆಯೇ? ಅವನು ಈ ವಿಶ್ವದ ಉತ್ತರಾಧಿಕಾರವನ್ನು ಯಾರಿಂದ ಪಡೆದನು? ಮತ್ತು ಅವನ ಬಳಿಕ ಅವನ ಉತ್ತರಾಧಿಕಾರಿ 
ಗಳಾಗುವವರು ಯಾರು?” ಇದಕ್ಕೆ ಉತ್ತರವಾಗಿ ಅಲ್ಲಾಹನು ಈ ಅಧ್ಯಾ ಯವನ್ನು ಅವತಕೀರ್ಣಗೊಳಿಸಿದನು. یہت‎ 
ಸೂರಃ ಇಖ್ದಾಸ್‌, ಇಬ್ದು ತೈಮಿಯಾ) 

ನಜ್ರಾನಿನ ಒಂದು ನಿಯೋಗವು ಏಳು ಮಂದಿ ಪಾದ್ರಿಗಳೊಂದಿಗೆ ಪ್ರವಾದಿವರ್ಯರ(ಸು) ಸನ್ನಿಧಿಗೆ ಬಂತು. سوا‎ 
ರೊಡನೆಸು, "ನಿಮ್ಮ ಪ್ರಭು ಹೇಗಿದ್ದಾನೆ? ಯಾವ ವಸ್ತುವಿನಿಂದ ಉಂಟಾಗಿದ್ದಾನೆ?' ಎಂದು ಕೇಳಿದರು. ಪ್ರವಾದಿವರ್ಯರು(ಸು, 
"ನನ್ನ ಪ್ರಭುವು ಯಾವುದಾದರೂ ವಸ್ತುವಿನಿಂದ ಉಂಟಾದವನಲ್ಲ. ಅವನು ಸಕಲ ವಸ್ತುಗಳಿಗಿಂತ ಭಿನ್ನನಾದವನು” ಎಂದರು. 
ಅದಕ್ಕೆ ಅಲ್ಲಾಹನು ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನೆಂದು ಹ. ಇಬ್ನ್‌ ಅಬ್ಸಾಸ್‌ರ(ರ) ವರದಿ ಇದೆ. 

ಈ ವರದಿಗಳಿಂದ ತಿಳಿಯುವುದೇನೆಂದರೆ, ಬೇರೆ ಬೇರೆ ಜನರು ಪ್ರವಾದಿವರ್ಯರೊಡನೆ(ಸ), ಅವರು .ಯಾವ 
ದೇವನ ದಾಸ್ಕ ಮತ್ತು ಆರಾಧನೆ ಮಾಡಬೇಕೆಂದು ಕರೆ ನೀಡುತ್ತಿದ್ದರೋ' ಆ ದೇವನ ಸ್ವರೂಪ ಮತ್ತು ವಿಶೇಷತೆಗಳ ' 


1266 ಕುರ್‌ಆನ್‌ ವ್ಯಾಖ್ಯಾನ 


ಕುರಿತು ವಿಚಾರಿಸುತ್ತಿದ್ದರು ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರವಾದಿವರ್ಯರು(ಸ) ಅವರಿಗುತ್ತರವಾಗಿ ಅಲ್ಲಾಹನ 
ಆಜ್ಞೆಯಂತೆ ಈ ಅಧ್ಯಾಯವನ್ನು. ಓದಿ ಹೇಳುತ್ತಿದ್ದರು. ಮೊತ್ತ ಮೊದಲ ಬಾರಿಗೆ ಮಕ್ಕಾದ ಕುರೈಶರು ಪ್ರವಾದಿವರ್ಯ 
ರೊಡನೆ(ಸು ಈ ಪ್ರಶ್ನೆಯನ್ನು ಕೇಳಿದ್ದರು. ಅದಕ್ಕುತ್ತರವಾಗಿ ಈ ಅಧ್ಯಾಯ ಅವತೀರ್ಣವಾಗಿತ್ತು. ತರುವಾಯ ಮದೀನಾದಲ್ಲಿ 
ಕೆಲವೊಮ್ಮೆ ಯಹೂದಿಯರು, ಕೆಲವೊಮ್ಮೆ ಕ್ರೈಸ್ತರು ಮತ್ತೆ ಕೆಲವೊಮ್ಮೆ ಅರಬ್‌” ದೇಶದ ಇತರರು ಪ್ರವಾದಿವರ್ಯ 
ರೊಡನೆ(ಸ) ಇಂತಹದೇ ಪ್ರಶ್ನೆಗಳನ್ನು ಕೇಳಿದರು. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಅಲ್ಲಾಹನು ಅವರಿಗುತ್ತರವಾಗಿ 
ಇದೇ ಅಧ್ಯಾಯವನ್ನು ಓದಿರೆಂದು ಪ್ರವಾದಿವರ್ಯರಿಗೆ(ಸ) ಸೂಚಿಸಿದನು. ಇದನ್ನೇ ವರದಿಗಾರರು, "ಆಗ ಅಲ್ಲಾಹನು 
ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನು” ಎಂದು ವರದಿ ಮಾಡಿದರು. ಇದು ಅವರು ವರದಿ ಮಾಡುವ ಸಾಮಾನ್ಯ 
ಶೈಲಿಯಾಗಿತ್ತು. با‎ ۱ 

ಆದುದರಿಂದ ಈ ಅಧ್ಯಾಯವು ಮಕ್ಕಾದಲ್ಲಿ :ಅವತೀರ್ಣವಾಯಿತೆಂಬುದೇ ಸರಿಯಾದ ಅಭಿಪ್ರಾಯವಾಗಿದೆ. ಅಲ್ಲದೆ 
ಇದರಲ್ಲಿ ಅಡಕವಾಗಿರುವ ವಿಷಯವನ್ನು ಗಮನಿಸಿದರೆ, ಅಲ್ಲಾಹನ ವ್ಯಕ್ತಿತ್ವ ಮತ್ತು ಗುಣ ವಿಶೇಷಗಳ ಕುರಿತು ಸವಿಸ್ತಾರವಾಗಿ 
ಬೆಳಕು ಚೆಲ್ಲುವಂತಹ ಕುರ್‌ಆನಿನ ಸೂಕ್ತಗಳು ಆಗಿನ್ನೂ ಅವತೀರ್ಣವಾಗದಿದ್ದ, ಮಕ್ಕಾದ ಆರಂಭಿಕ ಘಟ್ಟದಲ್ಲೇ ಈ ಅಧ್ಯಾಯ 
ಅವಶೀರ್ಣವಾಗಿರಬೇಕು ಎಂದು ಭಾಸವಾಗುತ್ತದೆ. 


ಚರ್ಚಾ ವಿಷಯಗಳು y 

ಈ ಅಧ್ಯಾಯದ ಅವತೀರ್ಣ ಕಾಲದ ಕುರಿತು ಮೇಲೆ ಪ್ರಸ್ತಾಪಿಸಿರುವಂತಹ ವರದಿಗಳ ಮೇಲೊಮ್ಮೆ ಕಣ್ಣೋಡಿಸಿದರೆ, 
ಪ್ರವಾದಿವರ್ಯರು(ಸ) ಏಕದೇವತ್ವದ ಸಂದೇಶವನ್ನು ಪ್ರಚಾರ ಮಾಡಲಾರಂಭಿಸಿದಾಗ ಲೋಕದಲ್ಲಿ ಎಂತಹ ಧಾರ್ಮಿಕ 
ನಂಬಿಕೆಗಳಿದ್ದುವುವೆಂಬುದು ತಿಳಿಯುತ್ತದೆ. ವಿಗ್ರಹಾರಾಧಕರು . ಮತ್ತು ಬಹುದೇವ ವಿಶ್ವಾಸಿಗಳು ಮರ, ಕಲ್ಲು, ಚನ್ನ 
ಬೆಳ್ಳಿ ಇತ್ಯಾದಿ ವಸ್ತುಗಳಿಂದ ರಚಿಸಲ್ಪಟ್ಟ ದೇವರುಗಳನ್ನು ಪೂಜಿಸುತ್ತಿದ್ದರು. ಅವುಗಳಿಗೆ ಶರೀರ, ಮುಖ ಮತ್ತು 
ರೂಪಗಳಿರುತ್ತಿದ್ದುವು. ದೇವಿ ದೇವತೆಗಳಿಗೆ ಅಧಿಕೃತ ವಂಶ ಪರಂಪರೆಗಳೇ ಇರುತ್ತಿದ್ದವು. ಗಂಡನಿಲ್ಲದ ದೇವಿ ಇರಲಿಲ್ಲ. 
ಹೆಂಡತಿ ಇಲ್ಲದ ದೇವನಿರಲಿಲ್ಲ. ಬಹುದೇವ ವಿಶ್ವಾಸಿಗಳಲ್ಲಿ ಅಧಿಕಾಂಶ ಜನರು ಮಾನವ ರೂಪದಲ್ಲಿ ದೇವನು 
ಪ್ರತ್ಯಕ್ಷನಾಗುತ್ತಾನೆ.. ಮತ್ತು .ಕೆಲವರು ಅವನ ಅವತಾರಗಳಾಗಿರುತ್ತಾರೆ ಎಂದು ನಂಬುತ್ತಿದ್ದರು. ಕ್ರೈಸ್ತರು ತಾವು ಏಕದೇವ 
ವಿಶ್ವಾಸಿಗಳೆಂದು ವಾದಿಸುತ್ತಿದ್ದರು. ಆದರೆ , ಅವರ ದೇವನಿಗೂ ಕನಿಷ್ಠಪಕ್ಷ ಒಬ್ಬ ಮಗನಂತೂ ಇದ್ದೇ ಇದ್ದನು. ತಂದೆ 
ಮತ್ತು ಮಗನೊಂದಿಗೆ ದೇವತ್ವದಲ್ಲಿ ಪವಿತ್ರಾತ್ಮನೂ ಭಾಗೀದಾರನಾಗಿದ್ದನು. ಅಷ್ಟೇ ಅಲ್ಲ ದೇವನಿಗೆ ತಾಯಿಯೂ 
ಇದ್ದಳು ಅತ್ತೆಯೂ ಇದ್ದಳು. ಯಹೂದಿಯರೂ ಏಕದೇವವಿಶ್ವಾಸದ ಪ್ರತಿಪಾದಕರಾಗಿದ್ದರು. ಆದರೆ ಅವರ ದೇವನೂ 
ಭೌತಿಕ, ಶಾರೀರಿಕ ಹಾಗೂ ಇತರ ಮಾನವ ಗುಣಗಳಿಂದ ಹೊರತಾಗಿರಲಿಲ್ಲ. ಅವನು ಅಲೆದಾಡುತ್ತಿದ್ದನು ಮಾನವ 
ರೂಪದಲ್ಲಿ 'ಪ್ರತ್ಯಕ್ಷೆನಾಗುತ್ತಿದ್ದನು. ತನ್ನ ಯಾರಾದರೊಬ್ಬ ದಾಸನೊಂದಿಗೆ ಮಲ್ಲಯುದ್ದವನ್ನೂ ಮಾಡುತ್ತಿದ್ದನು. ಒಬ್ಬ 
ಮಗ (ಉರ್ಬುರ)ನ ತಂದೆಯೂ ಆಗಿದ್ದನು. ಈ ಮತೀಯ ಪಂಗಡಗಳಲ್ಲದೆ ಮಜೂಸಿಗಳು ಅಗ್ನಿಯಾರಾಧಕರಾಗಿದ್ದರು 
ಮತ್ತು ಸಾಬಕಃಗಳು ನಕ್ಸತ್ರಗಳನ್ನು ಪೂಜಿಸುತ್ತಿದ್ದರು. ಇಂತಹ ಸ್ಥಿತಿಯಲ್ಲಿ ಏಕಮಾತ್ರನೂ ಸಹಭಾಗಿಗಳಿಲ್ಲದವನೂ 
ಆದ ಅಲ್ಲಾಹನನ್ನು ನಂಬಬೇಕೆಂದು ಜನರಿಗೆ ಕರೆಕೊಟ್ಟಾಗ ಜನರ ಮನದಲ್ಲಿ-ಎಲ್ಲ ದೇವರುಗಳನ್ನೂ ಬಿಟ್ಟು 
ಅವನೊಬ್ಬನನ್ನು ಮಾತ್ರ ಏಕೈಕ ಪ್ರಭು ಹಾಗೂ ಆರಾಧ್ಯನೆಂದು ನಂಬಿರೆಂದು ಯಾರ ಕುರಿತು ಕರೆಕೊಡಲಾಗುತ್ತಿದೆಯೋ 
ಆ ಪ್ರಭು ಯಾವ ಸ್ವರೂಪದವನು ಎಂಬ ಪ್ರಶ್ನೆಗಳು ಉದ್ಭವಿಸುವುದು ಸ್ವಾಭಾವಿಕವಾಗಿತ್ತು. 


ಅಧ್ಯಾಯದ ಮಹತ್ವ 

ಈ ಕಾರಣದಿಂದಾಗಿಯೇ ಪ್ರವಾದಿವರ್ಯರ(ಸ) ದೃಷ್ಟಿಯಲ್ಲಿ ಈ ಅಧ್ಯಾಯಕ್ಕೆ ಬಹಳ ಮಹತ್ವವಿತ್ತು. ಮುಸ್ಲಿಮರು 
ಇದನ್ನು ಹೆಚ್ಚು ಹೆಚ್ಚಾಗಿ ಓದುತ್ತಿರಬೇಕು ಮತ್ತು ಜನಸಾಮಾನ್ಯರ ನಡುವೆ ಇದರ 'ಪ್ರಜಾರ ಮಾಡಬೇಕೆಂಬ ಉದ್ದೇಶದಿಂದ 
ಪ್ರವಾದಿವರ್ಯರುಸು ವಿವಿಧ ರೀತಿಯಲ್ಲಿ ಮುಸ್ಲಿಮರಿಗೆ ಇದರ ಮಹತ್ವವನ್ನು ಮನವರಿಕೆ ಮಾಡಿಸುತ್ತಿದ್ದರು. ಏಕೆಂದರೆ 
ಇದು ಇಸ್ಲಾಮಿನ ಮೂಲಭೂತ 'ಸಿದ್ದಾಂತ - (ತೌಹೀದ್‌' 'ಅಥವಾ ಏಕದೇವತ್ವ)ವನ್ನು ಕೇವಲ ನಾಲ್ಕು ಸಂಕ್ಸಿಪ್ತ ಸೂಕ್ತಗಳಲ್ಲಿ 
ವಿವರಿಸಿ ಬಿಡುತ್ತದೆ. ಈ ಸೂಕ್ತಗಳ: ವಿಶೇಷತೆಯೇನೆಂದರೆ, ಇವುಗಳಿಂದ. ಜನರಿಗೆ ಆ ಸಿದ್ದಾಂತವು ತಕ್ಷಣವೇ ಅರ್ಥವಾಗಿ ۱ 
ಬಿಡುತ್ತದೆ ಮತ್ತು ಇವು ಸುಲಭವಾಗಿ ಕಂಠಪಾಶವೂ ಆಗುತ್ತವೆ. ಈ ಅಧ್ಯಾಯವು' ಕುರ್‌ಆನಿನ ಮೂರನೇ ಒಂದಂಶಕ್ಕೆ 


112. ಅಲ್‌ ಇಖ್‌ಲಾಸ್‌ 1267 


ಸಮಾನವೆಂದು ಪ್ರವಾದಿವರ್ಯರು(ಸ) ಜನರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿವಿಧ ರೀತಿಗಳಿಂದ ಹೇಳಿರುತ್ತಾರೆಂದು 
ಅನೇಕ ಹದೀಸ್‌ಗಳಿಲ್ಲಿ ವರದಿಯಾಗಿದೆ. (ಬುಖಾರಿ. ಮುಸ್ಲಿಮ್‌, ಅಬೂ ದಾವೂದ್‌, یں بد‎ ತಿರ್ಮಿದಿ) ವ್ಯಾಖ್ಯಾನಕಾರರು 
ಪ್ರವಾದಿವರ್ಯರ(ಸು: ಈ ಹೇಳಿಕೆಗಳಿಗೆ ಅನೇಕ ಕಾರಣಗಳನ್ನು ಕೊಟ್ಟಿರುತ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಇದಕ್ಕಿರುವ 
ನೇರ ಹಾಗೂ ಸರಳ ಕಾರಣವೇನೆಂದರೆ- ಪವಿತ್ರ ಕುರ್‌ಆನ್‌ ಸಾರುವ ಧರ್ಮಕ್ಕೆ ಮೂಲಾಧಾರವಾಗಿ "ಮೂರು ವಿಶ್ವಾಸಗಳಿವೆ: 
1 ತೌಹೀದ್‌ (ಏಕದೇವತ್ವ) 2) ರಿಸಾಲತ್‌ (ಪ್ರವಾದಿತ್ತ) 3) ಆಖಿರತ್‌(ಪರಲೋಕ). ಈ ಪೈಕಿ ಒಂದಾಗಿರುವ ಅಪ್ಪಟ 


ಏಕದೇವತ್ವವನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿರುವುದರಿಂದ ಇದನ್ನು ಕುರ್‌ಆನಿನ 'ಮೂರನೆಯ ಒಂದು ಬಾಗಕ್ಕೆ 
ಸಮಾನ' ಎಂದು ವರ್ಣಿಸಲಾಗಿದೆ. i 


18 : ಕುರ್‌ಆನ್‌ ವ್ಯಾಖ್ಯಾನ 


ಹತವ کے‎ 
lA A 


112. ಅಲ್‌ ಇಖ್‌ಲಾಸ್‌ 


: (ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು-4 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) ಹೇಳಿರಿ! - ಅವನು ಅಲ್ಲಾಹನು? ಏಕೈಕನು.3 ಅಲ್ಲಾಹನು ಸಕಲರಿಂದಲೂ ನಿರಪೇಕ್ಸನು ಮತ್ತು' 
ಸರ್ವರೂ ಅವನ ಅವಲಂಬಿತರು. ಅವನಿಗೆ ಯಾವುದೇ ಸಂತಾನವಿಲ್ಲ, ಅವನು ಯಾರ 0ھ"‎ ಅಲ್ಲ 
ಮತ್ತು ಅವನಿಗೆ ಸರಿಸಮಾನರು ಯಾರೂ ಇಲ್ಲ.$ 


1. ಈ ಆಜ್ಞೆಯ ಪ್ರಥಮ ಅಭಿಸಂಬೋಧಿತರು ಪ್ರವಾದಿವರ್ಯರೇ(ಸ) ಆಗಿರುತ್ತಾರೆ. ಆದರೆ ಅವರ ನಂತರ ಪ್ರತಿಯೊಬ್ಬ 


ಸತ್ಮವಿಶ್ವಾಸಿಯೂ ಇದರ ಅಭಿಸಂಬೋಧಿತನಾಗಿದ್ದು ಪ್ರವಾದಿವರ್ಯರಿಗೆ(ಸು, ಯಾವ ಮಾತನ್ನು ಹೇಳುವಂತೆ ಇಲ್ಲಿ ಆದೇಶಿಸ 
ಲಾಗಿದೆಯೋ ಅದೇ ಮಾತನ್ನು ಅವನೂ ಹೇಳಬೇಕು. 

2. ಇದ್ದು' ಆ ಪ್ರಶ್ನೆ ಕೇಳುವವರ ಮಾಠಿಗೆ ನೀಡಲಾಗಿರುವ ಪ್ರಥಮ ಉತ್ತರವಾಗಿದೆ. ಇದರ ತಾತ್ಸರ್ಯವೇನೆಂದರೆ - 
ನಾನು ಯಾವುದಾದರೂ ಹೊಸ ಆರಾಧ್ಯನನ್ನು ತಂದು, ಬೇರೆ ಎಲ್ಲ ಆರಾಧ್ಯರನ್ನು ಬಿಟ್ಟು ಅವನನ್ನು ಆರಾಧಿಸಿರಿ ಎಂದು ನಿಮ್ಮೊಡನೆ 
ಹೇಳುತ್ತಿರುವುದಲ್ಲ. 'ಅಲ್ಲಾಹ್‌' ಎಂಬ ಹೆಸರಿನಿಂದ ನಿಮಗೆ ಪರಿಚಿತನಾಗಿರುವವನೇ ನನ್ನ ಆರಾಧ್ಯ. ಅರಬರ ಮಟ್ಟಿಗೆ 'ಅಲ್ಲಾಹ್‌' 
ಎಂಬುದು ಒಂದು ಅಪರಿಚಿತ ಪದವಾಗಿರಲಿಲ್ಲ. ಅತ್ಯಂತ ಪ್ರಾಚೀನ' ಕಾಲದಿಂದಲೂ, ಭೂಮಿ - ಆಕಾಶಗಳ ಸೃಷ್ಟಿಕರ್ತನಿಗೆ 
ಅವರು ಇದೇ ಪದವನ್ನು ಪ್ರಯೋಗಿಸುತ್ತಿದ್ದರು. ತಮ್ಮ ಇತರ ದೇವರುಗಳಿಗೆ ಅವರು ಆ ಪದವನ್ನು ಬಳಸುತ್ತಿರಲಿಲ್ಲ. ಇತರ 
ದೇವರುಗಳಿಗೆ ಅವರಲ್ಲಿ 'ಇಲಾಹ್‌' ಎಂಬ ಪದ ಪ್ರಯೋಗವಾಗುತ್ತಿತ್ತು. ಅಲ್ಲಾಹನ ವಿಷಯದಲ್ಲಿ ಅವರಿಗಿದ್ದ ನಂಬಿಕೆ 
ಎಂತಹದೆಂಬುದು ಮಕ್ಕಾದ ಮೇಲೆ ಅಬ್ರಹನು ಅಕ್ರಮಣ ನಡೆಸಿದ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು. ಆಗ ಕಅಬಾ ಭವನದಲ್ಲಿ 
360 ಆರಾಧ್ಯರ ವಿಗ್ರಹಗಳಿದ್ದವು. ಆದರೆ ಅವರು ಅವರೆಲ್ಲರನ್ನು ಬಿಟ್ಟು ಈ ಗಂಡಾಂತರದಿಂದ ತಮ್ಮನ್ನು ರಕ್ಸಿಸೆಂದು ಕೇವಲ 
| ಅಲ್ಲಾಹನನ್ನು ಪ್ರಾರ್ಥಿಸಿಕೊಂಡಿದ್ದರು. ಕಅಬಾವನ್ನು ಕೂಡಾ ಅವರು, ಆ ಇತರ ಆರಾಧ್ಯರನ್ನು ಗಮನಿಸಿ 'ಬೈತುಲ್‌ ಅಲಿಹಃ 
(ಆರಾಧ್ಯರ ಭವನ) ಎಂದು ಕರೆಯುವ ಬದಲು ಅಲ್ಲಾಹನಿಗೆ ಸಂಬಂಧಿಸಿ 'ಬೈತುಲ್ಲಾಹ್‌' (ಅಲ್ಲಾಹನ ಭವನ) ಎಂದೇ 
ಕರೆಯುತ್ತಿದ್ದರು. ಅಲ್ಲಾಹನ ವಿಷಯದಲ್ಲಿ ಬಹುದೇವ ವಿಶ್ವಾಸಿಗಳ ನಂಬಿಕೆ ಏನಿತ್ತೆಂಬುದನ್ನು ಕುರ್‌ಆನಿನಲ್ಲಿ ಅಲ್ಲಲ್ಲಿ ಹೇಳಲಾಗಿದೆ. 
ಅವನೇ ವಿಶ್ವದ ಸೃಷ್ಟಿಕರ್ತನು. ಸೂರ್ಯ ಚಂದ್ರರನ್ನು ನಿಯಂತ್ರಿಸುವವನು. ಮಳೆಯನ್ನು ಸುರಿಸುವವನೂ ಜೀವನಾಧಾರಗಳನ್ನು 
ಪ್ರದಾನ ಮಾಡುವವನೂ ಪ್ರಾರ್ಥನೆಗಳನ್ನು ಆಲಿಸುವವನೂ ಆಶ್ರಯದಾತನೂ ಅವನೇ. ವಿಶ್ವವ್ಯವಸ್ಥೆಯನ್ನು ಸುಸೂತ್ರವಾಗಿ 
ನಡೆಸುವವನೂ ಭೂಮಿ, ಆಕಾಶ ಮತ್ತು 'ಅರ್ಶ್‌ ಅರಮೀಮ್‌'ನ (ಮಹಾ ವಿಶ್ವಸಿಂಹಾಸನದ) ಒಡೆಯನೂ ಅವನೇ ಎಂಬುದು 

1 ಅವರ ವಿಶ್ವಾಸವಾಗಿತ್ತು. (ಸೂರಃ ಅರುುಖ್‌ರುಫ್‌: 87, ಅಂಕಬೂತ್‌: 61ರಿಂದ 63, ಮೂಮಿನೂನ್‌: 84ರಿಂದ 89, 
| ಯೂನುಸ್‌: 22,23,31 ಮತ್ತು ಬನೀ ಇಸ್ರಾಈಲ್‌ನ 67ನೆಯ ಸೂಕ್ತಗಳನ್ನು ನೋಡಿರಿ) ಈ ಸೂಕ್ತಗಳಿಂದ ತಿಳಿಯುವುದೇ 
'] ನೆಂದರೆ. ಯಾರ ಬಾಸ ಮತ್ತು ಆರಾಧನೆ ಮಾಡಬೇಕೆಂದು ನೀವು ನಮಗೆ ಕರೆ ನೀಡುತ್ತಿರುವರೋ ಆ ನಿಮ್ಮ ಪ್ರಭು ಯಾರು | 


ಕಾಂಡ-30 


112. ಅಲ್‌. ಇಖ್‌ಲಾಸ್‌ 1269 


ಮತ್ತು ಹೇಗಿದ್ದಾನೆ ಎಂದು ಜನರು ಕೇಳಿದಾಗ 'ಹುವಲ್ಲಾಹ್‌' (ಅವನು ಅಲ್ಲಾಹ್‌) ಎಂದು ಉತ್ತರ ಕೊಡಲಾಯಿತು. ಈ ಉತ್ತ ರ" 
ದಿಂದ ಸ್ವಯಂ ವ್ಯಕ್ತವಾಗುವ ತಾತ್ಸರ್ಯವೇನೆಂದರೆ- ನೀವು ಯಾರನ್ನು ನಿಮ್ಮ ಮತ್ತು ಅಖಿಲ ವಿಶ್ವದ ಸೃಷ್ಟಿಕರ್ತನೆಂದೂ ಒಡೆಯ 
ನೆಂದೂ ಅನ್ನದಾತನೆಂದೂ ವೃವಸ್ಥಾಪಕನೆಂದೂ ನಂಬುತ್ತೀರೋ ಕಷ್ಟ ಕಾಲ ಬಂದಾಗ ಎಲ್ಲ ದೇವರುಗಳನ್ನೂ ಬಿಟ್ಟು ಯಾರನ್ನು 
ಸಹಾಯಕ್ಕಾಗಿ ಪ್ರಾರ್ಥಿಸುತ್ತೀರೋ "ಅವನೇ ನನ್ನ ಪ್ರಭು. ಅವನ" ದಾಸ್ಕ್ಮ ಮಾಡಬೇಕೆಂದೇ ನಾನು ನಿಮಗೆ ಕರೆ ನೀಡುತ್ತಿದ್ದೇನೆ. 
ಈ ಉತ್ತರದಲ್ಲಿ ಅಲ್ಲಾಹನ ಸಕಲ ಗುಣ ವಿಶೇಷಗಳೂ ತಾವಾಗಿಯೇ ಬಂದು ಬಿಡುತ್ತವೆ. ಏಕೆಂದರೆ ವಿಶ್ವವನ್ನು ಉಂಟು 
ಮಾಡಿದವನು, ಅದನ್ನು ಯೋಜಿಸಿದವನು, ಅದರ ಆಡಳಿತ ನಡೆಸುತ್ತಿರುವವನು, ಅದರಲ್ಲಿರುವ ಸಕಲ, ವಸ್ತುಗಳಿಗೆ ಜೀವನಾಧಾರಗಳನ್ನು 
ಒದಗಿಸುತ್ತಿರುವವನು ಮತ್ತು ಕಷ್ಟ ಕಾಲದಲ್ಲಿ ತನ್ನ ದಾಸರಿಗೆ ಸಹಾಯ ಮಾಡುವವನು ಜೀವಂತನಾಗಿಲ್ಲ; ನೋಡುತ್ತಿಲ್ಲ, 
ಸರ್ವಶಕ್ತನಲ್ಲ, ಸರ್ವಜ್ಞನಲ್ಲ, ಯುಕ್ತಿಪೂರ್ಣನಲ್ಲ, ಕರುಣಾಳುವಲ್ಲ ಮತ್ತು ಪ್ರಬಲನಲ್ಲ ಎಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. 

3. ವಿದ್ವಾಂಸರು ವ್ಯಾಕರಣ ಪ್ರಕಾರ 'ಹುವಲ್ಲಾಹು `ಅಹೆದ್‌'ನ ಅನೇಕ ರಚನೆಗಳನ್ನು ಹೇಳಿರುತ್ತಾ, ರೆ. ಅವುಗಳ ಪೈಕಿ ಈ 
ಸ್ಥಾನದೊಂದಿಗೆ ಸಂಪೂರ್ಣ ಹೊಂದಿಕೆಯಾಗುವ ರಚನೆ ಯಾವುದೆಂದರೆ- 'ಹುವ' ಎಂಬುದು ہتدہ‎ 'ಅಲ್ಲಾಹ್‌' ಎಂಬುದು ಅದರ 
ಆಖ್ಯಾತ. 'ಅಹದ್‌' ಎಂಬುದು ಇನ್ನೊಂದು ಆಖ್ಯಾತ. ಈ ವಿಭಜನೆಯ ಪ್ರಕಾರ ಈ ವಾಕ್ಕದ ಅರ್ಥ- (ನೀವು. ಯಾರ ಕುರಿತಾಗಿ 
ಪ್ರಶ್ನಿಸುತ್ತಿರುವಿರೋ) ಅವನು ಅಲ್ಲಾಹನಾಗಿದ್ದಾನೆ ಏಕ 'ಮಾತ್ರನಾಗಿದ್ದಾನೆ. ಇನ್ನೊಂದು ಅರ್ಥ ಹೀಗೂ ಆಗಬಹುದು; 'ಆ 
ಅಲ್ಲಾಹನು ಏಕಮಾತ್ರನಾಗಿದ್ದಾನೆ.' ಭಾಷಾ ದೃಷ್ಟಿಯಿಂದ ಇದು ತಪ್ಪಲ್ಲ. ಈ ವಾಕ್ಯದಲ್ಲಿ; ಅಲ್ಲಾಹನ. ಬಗ್ಗೆ 'ಅಹದ್‌' ಎಂಬ 
ಪದವನ್ನು ಪ್ರಯೋಗಿಸಿರುವ ಶೈಲಿಯು, ಅರಬೀ ಭಾಷೆಯಲ್ಲಿ ಈ ಪದದ ಅಸಾಮಾನ್ಯ ಪ್ರಯೋಗವಾಗಿದೆ. ಕುರ್‌ಆನ್‌ ' 
ಅವತೀರ್ಣವಾಗುವುದಕ್ಕಿಂತ ಮುಂಚೆ ಅರಬೀ ಭಾಷೆಯಲ್ಲೆಲ್ಲೂ 'ಅಹದ್‌' ಎಂಬ ಪದವನ್ನು ಗುಣ ವಾಚಕದ ರೂಪದಲ್ಲಿ ' 
ಬಳಸಿರುವ ಉದಾಹರಣೆಗಳು ಸಿಗುವುದಿಲ್ಲ. ಕುರ್‌ಆನ್‌ ಅವತೀರ್ಣಗೊಂಡ ಬಳಿಕ ಈ ಪದವನ್ನು ಅಲ್ಲಾಹನ ಬಗ್ಗೆ ಮಾತ್ರ 
ಪ್ರಯೋಗಿಸಲು ಆರಂಭಿಸಲಾಯಿತು. ಆ ಬಳಿಕ ಇದನ್ನು ಎಂದೂ ಬೇರಾರ ಬಗ್ಗೆಯೂ ಪ್ರಯೋಗಿಸಲಾಗಿಲ್ಲ. ಈ ಅನುಪಮ 
ಶೈಲಿಯಿಂದ ತಾನಾಗಿ ವಿಶದವಾಗುವುದೇನೆಂದರೆ- ಏಕಮಾತ್ರ ಹಾಗೂ ಅದ್ವಿಶೀಯನೆಂಬುದು ಅಲ್ಲಾಹನ ವಿಶಿಷ್ಟ ಗುಣವಾಗಿದೆ. ' 
ಸೃಷ್ಟಿಗಳ ಪೈಕಿ ಯಾರೂ ಈ ಗುಣ ವಿಶೇಷವನ್ನು ಹೊಂದಿರುವುದಿಲ್ಲ. ಅವನು ಏಕ್ಕೆಕನು. "ಅವನಿಗೆ ದ್ವಿತೀಯರು ಯಾರೂ ಇಲ್ಲ. 
ಇನ್ನು ಬಹುದೇವಾರಾಧಕರು ಮತ್ತು ಗ್ರಂಥದವರು ಪ್ರವಾದಿವರ್ಯರೊಡನೆ(ಸ) ಅವರ ಪ್ರಭುವಿನ ಕುರಿತಾಗಿ ಕೇಳಿದ್ದ ಪ್ರಶ್ನೆಗಳನ್ನು 
ಗಮನದಲ್ಲಿರಿಸಿ 'ಹುವಲ್ಲಾಹ್‌" ಎಂದ 'ಬಳಿಕ 'ಅಹದ್‌' ಎಂದು ಹೇಳುವ ಮೂಲಕ ಯಾವ ರೀತಿ ಅವರಿಗೆ ಉತ್ತರ ನೀಡಲಾಯಿತು 
ಎಂಬುದನ್ನು ನೋಡೋಣ: 1) ಇದರ ಅರ್ಥವೇನೆಂದರೆ: ಅವನೊಬ್ಬನೇ ರಬ್ಬ್‌(ಪ್ರಭು) ಆಗಿರುವನು. 'ರುಬೂಬಿಯತ್‌'ನಲ್ಲಿ 
(ಪ್ರಭುತ್ವದಲ್ಲಿ) ಬೇರೆ ಯಾರಿಗೂ: ಯಾವ ಪಾಲೂ مہ‎ ಮತ್ತು ರಬ್ಬ್‌(ಪ್ರಭು; ಒಡೆಯ). ಆಗಿರುವವನು ಮಾತ್ರ ಇಲಾಹ್‌ 
(ಆರಾಧ್ಯ) ಆಗಬಲ್ಲನಾದ್ದರಿಂದ ಉಲೂಹಿಯ್ಯತ್‌ನಲ್ಲೂ (ಆರಾಧ್ಯತೆಯಲ್ಲೂ) ಯಾರೂ ಅವನ ಸಹಭಾಗಿಗಳಲ್ಲ. 2) ಇದಕ್ಕಿ! ರುವ 
ಇನ್ನೊಂದು ಅರ್ಥವೇನೆಂದರೆ: ಅವನೊಬ್ಬನೇ ಅಖಿಲ ವಿಶ್ವದ ನಿರ್ಮಾಪಕನು ಸೃಷ್ಟಿಕಾರ್ಯದಲ್ಲಿ ಅವನಿಗೆ ಸಹಭಾಗಿಗಳಾರೂ ' 
ಇಲ್ಲ. ಅವನೊಬ್ಬನೇ ವಿಶ್ವಾಡಳಿತದ ಒಡೆಯನು, ವಿಶ್ವವ್ಯವಸ್ಥೆಯ ನಿಯಂತ್ರಕ ಮತ್ತು ವ್ಯವಸ್ಥಾಪಕನು, `ತನ್ನ ಸೃಷ್ಟಿಗಳಿಗೆ 
ಜೀವನಾಧಾರಗಳನ್ನು ಒದಗಿಸುವವನು ಮತ್ತು ಆಪತ್ಕಾಲದಲ್ಲಿ ನೆರವಿಗೆ ಬರುವ ಮೊರೆಯಾಲಿಸುವವನು. ಅಲ್ಲಾಹನೇ ಮಾಡು | 
ವಂತಹ ಕೆಲಸಗಳೆಂದು ನೀವು ಒಪ್ಪುವಂತಹ ದೇವತ್ವದ ಈ ಕಾರ್ಯಗಳಲ್ಲಿ ಬೇರೆ ಯಾರಿಗೂ ಖಂಡಿತವಾಗಿಯೂ ಯಾವುದೇ 
ಪಾತ್ರವಿಲ್ಲ. 3) ಇದಕ್ಕೆ ಈ ಕೆಳಗಿನ ಅರ್ಥಗಳೂ ಇವೆ; (ಅ) ಅವನೇ ಅನಾದಿಕಾಲದಿಂದಲೂ ಇದ್ದ ಮತ್ತು ಅನಂತಕಾಲದ 
ವರೆಗೂ ಇರುವ ಏಕಮಾತ್ರ" ದೇವನು. ಅವನಿಗಿಂತ ಮುಂಚೆ ಯಾವ ದೇವನೂ ಇರಲಿಲ್ಲ. ಅವನ' ಓಏಳಿಕವೂ ಯಾವ ದೇವನೂ 
ಇರಲಾರನು. (ಆ) ಅವನು ದೇವರುಗಳು ಎಂಬ ವರ್ಗದ ಒಬ್ಬ ಸದಸ್ಕನಲ್ಲ. ನಿಜವಾಗಿ ಅವನೊಬ್ಬನು ಮಾತ್ರವೇ ದೇವನಾಗಿದ್ದು 
ಅವನಿಗೆ ಸಹ ವರ್ಗದವರು ಯಾರೂ ಇಲ್ಲ. (ಇ) ಅವನು ಕೇವಲ ವಾಹಿದ್‌ ಆಗಿರದೆ, ಅಹದ್‌ ಆಗಿರುವನು. ಇದರಲ್ಲಿ ಯಾವ. 
ರೂಪದಲ್ಲೂ ಒರದಕ್ಕಿಂತ ಹೆಚ್ಚಿನ ಛಾಯೆಯೂ ಇರುವುದಿಲ್ಲ. ಅವನು ವಸ್ತುಗಳ ಸಂಯೋಗದಿಂದ ಉಂಟಾದವನಲ್ಲವಾದ್ದರಿಂದ 
ಅವನ ಅಸ್ಲಿತ್ಯವು ನಿಭಜನೀಯವಲ್ಲ. ಅದು ಯಾವುದಾದರೂ ರೂಪವೃಳ್ಳದ್ದಾಗಲಿ, ನಿರ್ದಿಷ್ಟ ಸ್ಥಾನದಲ್ಲಿ ಇರುವಂತಹದ್ದಾಗಲಿ, 
ಅದರೊಳಗೆ “ಬೇರೆ ವಸ್ತುಗಳಿಗೆ ಸ್ಥಳವಿರುವಂತಹದ್ದಾಗಲಿ, -ಏನಾದರೂ. ವರ್ಣವುಳ್ಳೆಂತಹದ್ದಾಗಲಿ, ಅಂಗಾಂಗಗಳುಳೃದ್ದಾಗಲಿ, 
ಯಾವುದಾದರೂ ದಿಕ್ಕು ಅಥವಾ ಅಕಾರವಿರುವಂತಹದ್ದಾಗಲಿ, 'ಬದಲಾಗುವಂತಹದ್ದಾಗಲಿ' ಅಲ್ಲ. ಎಲ್ಲ 'ಬಗೆಯ ಆಧಿಕ್ಕ ಅಥವಾ 
ಮಿಶ್ರಣಗಳಿಂದ ಮುಕ್ತವಾಗಿರುವ ನಿಷ್ಕಳಂಕ ವ್ಯಕ್ತಿತ್ವ ಇರುವುದು ಅವನೊಬ್ಬನಿಗೆ ' ಮಾತ್ರ. ಅವನು ಸರ್ವ ವಿಧದಿಂದಲೂ 
ಅಹಬ್‌(ಏಕಮಾತ್ರ) ಆಗಿರುವನು. ಇಲ್ಲಿ ಸರಿಯಾಗಿ ತಿಳಿದಿರಬೇಕಾದ” ಒಂದಂಶವೇನೆಂದರೆ, ಅರಬೀ ಭಾಷೆಯಲ್ಲಿ 'ವಾಹಿದ್‌' 
ಎಂಬ ಪದವು: ನಮ್ಮ ಭಾಷೆಯ 'ಒಂದು' ಎಂಬ ಅರ್ಥದಲ್ಲೇ ಬಳಸಲ್ಪಡುತ್ತದೆ. ಅನೇಕ ವಸ್ತುಗಳನ್ನೊಳೆಗೊಂಡ ಒಂದು 
ರಾಶಿ ಅಥವಾ 'ಸಮೂಹವನ್ನು ಕೊಡಾ ಅದರ ಸಮಗ್ರ ನೆಲೆಯಲ್ಲಿ 'ವಾಹಿದ್‌' ಅಥವಾ ಒಂದು ಎಂದು ಕರೆಯಲಾಗುತ್ತದೆ. 
ಉದಾಃ ಒಂದು" ವ್ಯಕ್ತಿ, 'ಒಂದು' ಜನಾಂಗ, ಒಂದು ದೇಶ. ಒಂದು`ಲೋಕ, ಹೆಚ್ಚೇಕೆ ಒಂದು ವಿಶ್ವವೆಂದೂ ಹೇಳುತ್ತೇವೆ 


ಕಾಂಡ-30 


1270 ಕುರ್‌ಆನ್‌ ವ್ಯಾಖ್ಯಾನ 


ಒಂದು ಗುಂಪು ಅಥವಾ ಸಂಗ್ರಹೆದ ಒಂದೊಂದು ಘಟಿಕಾಂಶವನ್ನೂ- ಬೇರೆ ಬೇರೆಯಾಗಿ ಒಂದು ಎನ್ನಲಾಗುತ್ತದೆ. ಆದರೆ 
'ಅಹದ್‌' ಎಂಬ ಪದವು ಅಲ್ಲಾಹನ ಹೊರತು ಇತರ ಯಾವುದಕ್ಕೂ ಪ್ರಯೋಗಿಸಲ್ಪಡುವುದಿಲ್ಲ. “ಆದುದರಿಂದಲೇ ಪವಿತ್ರ 
ಕುರ್‌ಆನಿನಲ್ಲಿ ಅಲ್ಲಾಹನಿಗೆ 'ವಾಹಿದ್‌' ಎಂಬ ಪದ ಪ್ರಯೋಗವಾದಲ್ಲೆಲ್ಲ 'ಇಲಾಹುಂವ್ವಾಹಿದ್‌' (ಒಬ್ಬನೇ 'ಆರಾಧ್ಯ) ಅಥವಾ 
'ಅಲ್ಲಾಹು ವಾಹಿದುಲ್‌ ಕಹ್ಹಾರ್‌' (ಎಲ್ಲರನ್ನೂ ದುರ್ಬಲರನ್ನಾಗಿರಿಸುವ ಒಬ್ಬನೇ ಅಲ್ಲಾಹ್‌) ಎಂದು' ಹೇಳಲಾಗಿದೆ. ಕೇವಲ 
'ವಾಹಿದ್‌' ಎಂದು ಎಲ್ಲೂ ಹೇಳಲಾಗಿಲ್ಲ. ಏಕೆಂದರೆ ಈ ಪದವು ತಮ್ಮೊಳಗೆ ವಿವಿಧ ಬಗೆಯ ಹೆಚ್ಚಳಗಳನ್ನಿಟ್ಟುಕೊಂಡಿರುವ 
ವಸ್ತುಗಳಿಗೂ ಪ್ರಯೋಗವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, 'ಅಹದ್‌' ಎಂಬ ಪದವು ಅಲ್ಲಾಹನೊಬ್ಬನಿಗೆ ಮಾತ್ರ ಮೊಸಲಾಗಿ 
ಪ್ರಯೋಗವಾಗುತ್ತದೆ. ಏಕೆಂದರೆ ಯಾವ ವಿಧದಲ್ಲೂ ಯಾವ ರೂಪದಲ್ಲೂ ಆಧಿಕ್ಕ ಹೊಂದಿರದವನು ಅವನೊಬ್ಬನೇ. ಅವನ 
ಏಕತೆಯು ಸರ್ವ ವಿಧಗಳಿಂದಲೂ ಪರಿಪೂರ್ಣವಾಗಿದೆ. 

"4. ಮೂಲದಲ್ಲಿ 'ಸಮದ್‌' ಎಂಬ ಪದ ಪ್ರಯೋಗಗೊಂಡಿದೆ. ಇದರ ھا وت‎ 'ಸ್ವಾದ್‌, ಮೀಮ್‌, ಬಾಲ್‌.' 
ಅರಬೀ ಭಾಷೆಯಲ್ಲಿ ಈ. ಮೂಲಾಕ್ಸರಗಳಿಂದ ಹೊರಡುವ ಪದಗಳನ್ನು ಗಮನಿಸಿದರೆ, ಅವುಗಳ ಅರ್ಥದಲ್ಲಿ ಬಹಳ 
ವೈಶಾಲ್ಕವಿರುವುದನ್ನು ಕಾಣಬಹುದು. ಈ ಆಧಾರದಲ್ಲಿ 'ಅಲ್ಲಾಹುಸ್ಸಮದ್‌' ಎಂಬ ಸೂಕ್ತದಲ್ಲಿರುವ 'ಅನ್ಸಮದ್‌' ಎಂಬ ಪದಕ್ಕೆ 
ಸಹಾಬಿಗಳು, ತಾಬಈಗಳು ಮತ್ತು ಅವರ ನಂತರದ ವಿದ್ವಾಂಸರಿಂದ ಈ ಕೆಳಗಿನ ಅನೇಕ ವ್ಯಾಖ್ಯಾನಗಳು ಉಲ್ಲೆ. ಅಖಿಸಲ್ಪಟ್ಟಿವೆ: 

ಸಮದ್‌ ಎಂದರೆ- 1) ಯಾರಿಗಿಂತ ಉನ್ನತನು ಬೇರಾರೂ ಇಲ್ಲವೋ ಅವನು. 2) ಸ್ಫತಃ ಎಲ್ಲರಿಂದ ನಿರಪೇಕ್ಸನಾಗಿದ್ದು 
ಇತರೆಲ್ಲರೂ ಅವನ ಅವಲಂಬಿತರಾಗಿರುವವನು. 3) ಅವನತಿಯಿಲ್ಲದವನು, ಅನಂತನು. 4) ದೋಷರಹಿತನು, ನಿಷ್ಕಳಂಕನು. 
5) ಯಾವ ವಿಷತ್ತೂ ಬಾಧಿಸದವನು. 6 ತನ್ನ. ಸಕಲ ಗುಣ, ವಿಶೇಷಗಳಲ್ಲೂ ಕಾರ್ಯಗಳಲ್ಲೂ ಪರಿಪೂರ್ಣನು. 7) 
1 ಬೇರಾರಲ್ಲೂ ಇಲ್ಲದಂತಹ ಗುಣ ವಿಶೇಷಗಳಿರುವವನು. 8) ತಿನ್ನದವನು, ಕುಡಿಯದವನು. 9) ತನ್ನ ಆಡಳಿತದಲ್ಲಿ ತನ್ನ 
ಸ್ಥಾನಮಾನಗಳಲ್ಲಿ ತನ್ನ ಔನ್ನತ್ಯದಲ್ಲಿ ತನ್ನ ಸಹನ ಶೀಲತೆಯಲ್ಲಿ ತನ್ನ ಜ್ಞಾನ ಮತ್ತು ಯುಕ್ತಿಯಲ್ಲಿ ಪರಿಪೂರ್ಣನಾಗಿರುವವನು. 
10) ಯಾರಿಂದ ಯಾವ ವಸ್ತುವೂ ಎಂದೂ ಹೊರ ಬಂದಿಲ್ಲವೋ ಮತ್ತು ಮುಂದೆಯೂ ಹೊರಬರಲಾರದೋ ಅಂತಹವನು. 
11) ತಾನಿಚ್ಛಿಸಿದಂತೆ ತೀರ್ಮಾನ ಮಾಡುವವನು ಮತ್ತು, ತಾನಿಚ್ಛಿಸಿದ್ದನ್ನು ಮಾಡಿ ಬಿಡುವವನು, ತನ್ನ . ತೀರ್ಪು ಹಾಗೂ 
ಆದೇಶಗಳನ್ನು ಮರು ಪರಿಶೀಲನೆಗೆ ಒಳಪಡಿಸತಕ್ಕವರಾರೂ ಇಲ್ಲದವರು." 12)- ಜನರು- ಯಾವುದಾದರೂ ವಿಷತ್ತು' ಬಂದಾಗ 
| ಸಹಾಯ ಮತ್ತು ಆಶ್ರಯ ಪಡೆಯಲಿಕ್ಕಾಗಿ ಯಾರನ್ನು ಮೊರೆ ಹೋಗುವರೋ ಅವನು. 13) ಪರಮಾಧಿಕಾರವು ಯಾರಲ್ಲಿ 
ಕೊನೆಗೊಳ್ಳುವುದೋ ಅವನು. ಪ್ರತಿಯೊಬ್ಬನೂ ತನ್ನ ಬೇಡಿಕೆಗಳಿಗಾಗಿ ಯಾರನ್ನು ಪ್ರಾರ್ಥಿಸಬೇಕೋ ಅವನು. 

ಈಗ, ಪ್ರಥಮ ನುಡಿಯಲ್ಲಿ 'ಅಲ್ಲಾಹು ಅಹದ್‌' ಎಂದು. ಹೇಳಿರುವುದೇಕೆ ಮತ್ತು ಈ ನುಡಿಯಲ್ಲಿ 'ಅಲ್ಲಾಹುಸ್ಸಮದ್‌' 
| ಎನ್ನಲು ಕಾರಣವೇನೆಂಬುದನ್ನೂ ಯೋಚಿಸಿರಿ. 'ಅಹದುನ್‌' .ಎಂಬ ಪದವು ಅಲ್ಲಾಹನಿಗೆ ಮಾತ್ರ ಮೊಸಲಾಗಿದ್ದು ಅದು ಬೇರೆ 
| ಯಾರಿಗೂ ಅನ್ವಯವಾಗುವುದಿಲ್ಲ ಎಂಬುದನ್ನು ನಾವು.ಹಿಂದೆ. ಹೇಳಿದ್ದೇವೆ. ಆದುದರಿಂದ 'ಅಹದುನ್‌' ಎಂಬುದು ಸರ್ವನಾಮವಾಗಿ 
ಪ್ರಯೋಗಗೊಂಡಿದೆ. ಆದರೆ 'ಸಮದ್‌' ಎಂಬ ಪದವು.ಸೃಷ್ಟಿಗಳ ಬಗ್ಗೆಯೂ ಪ್ರಯೋಗವಾಗುವುದರಿಂದ 'ಅಲ್ಲಾಹು ಸಮದುನ್‌' 
ಎಂದು ಹೇಳುವುದರ ಬದಲಿಗೆ 'ಅಲ್ಲಾಹುಸ್ಸಮದ್‌' ಎನ್ನಲಾಗಿದೆ. ಇದರ :ಅರ್ಥವೇನೆಂದರೆ- ಅಲ್ಲಾಹನೇ ನಿಜವಾದ ಸಮದ್‌ 
ಆಗಿರುವನು. ಸೃಷ್ಟಿಗಳು ಒಂದು ನೆಲೆಯಲ್ಲಿ ಸಮದ್‌ ಆಗಿದ್ದರೆ ಇನ್ನೊಂದು ನೆಲೆಯಲ್ಲಿ ಸಮದ್‌ ಆಗಿರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ 
ಅಲ್ಲಾಹನ ಸಮದಿಯ್ಯತ್‌(ನಿರಪೇಕ್ಷತೆ) ಎಲ್ಲ ವಿಧದಲ್ಲೂ ಪರಿಪೂರ್ಣವಾಗಿದೆ. ಆದುದರಿಂದ ಅವನು ಕೇವಲ ಸಮದ್‌ ಆಗಿರುವ 
ಬದಲು, 'ಅಸ್ಸಮದ್‌' ಆಗಿರುವನು. ಅಂದರೆ ಅವನು ಸಮದಿಯ್ಯತ್‌ನ ಗುಣವನ್ನು ಪರಿಪೂರ್ಣವಾಗಿ ಹೊಂದಿರುವನು. ಅವನು 
سرت‎ ಆಗಿರುವುದರಿಂದ ಅವನು ಏಕೈಕನೂ ಅಪ್ರತಿಮನೂ ಆಗಿರಬೇಕಾದುದು.ಅನಿವಾರ್ಯ. ಯಾರಿಂದಲೂ ಯಾವ ಅಗತ ವೂ 
"| ಇಲ್ಲದ ಮತ್ತು ಉಳಿದೆಲ್ಲರೂ ಅವನ ಅಗತ್ಯವುಳ್ಳವರು ಮತ್ತು ಅವನ ಅವಲಂಬಿತರಾಗಿರುವಂತಹ ಒಬ್ಬನು ಮಾತ್ರ ಇರಲು 
ಸಾಧ್ಯ. ಇಬ್ಬರು" ಅಥವಾ ಹೆಚ್ಚು ಮಂದಿ ಎಲ್ಲರಿಂದಲೂ ನಿರಪೇಕ್ಸೆರಾಗಿಯೂ ಎಲ್ಲರ ಇಷ್ಟಾರ್ಥಗಳನ್ನು . ಈಡೇರಿಸುವವರೂ 
ಆಗಿರಲು ಸಾಧ್ಯವೇ ಇಲ್ಲ: ಇಷ್ಟೇ وہ‎ ಅವನು ಅಸ್ಸಮದ್‌. ಆಗಿರುವುದರಿಂದ ಅವನೊಬ್ಬನೇ ಆರಾಧ್ಯನಾಗಿರಬೇಕಾದುದು ಕೂಡಾ 
ಅನಿವಾರ್ಯ. ಏಕೆಂದರೆ ಮಾನವನು ಯಾರ ಅವಲಂಬಿತನಾಗಿರುತ್ತಾನೋ ಅವನನ್ನೇ ಆರಾಧಿಸುತ್ತಾನೆ. ಅವನ ಹೊರತು ಬೇರಾರೂ 
ಆರಾಧ್ಯರು ಇಲ್ಲದಿರಬೇಕಾದುದು ಕೂಡಾ: ಇದರಿಂದ ಅನಿವಾರ್ಯವಾಗುತ್ತದೆ. ಏಕೆಂದರೆ ಬುದ್ಧಿಯುಳ್ಳ "ಯಾವ ಮನುಷ್ಯನೂ ಬೇಡಿಕೆ 
ಗಳನ್ನು ಪೂರೈಸುವ ಸಾಮರ್ಥ್ಯ ಮತ್ತು ಅಧಿಕಾರವೇ ಇಲ್ಲದವರ ಬಾಸ್ಕ- ಆರಾಧನೆ ಮಾಡಲಾರನು. 

5. ಬಹುದೇವಾರಾಧಕರು ಎಲ್ಲ ಕಾಲಗಳಲ್ಲೂ ದೇವನ ಕುರಿತು- ಮಾನವರಂತೆ ದೇವರುಗಳದ್ದೂ ಒಂದು ವರ್ಗವಿದೆ : 
ಅದರಲ್ಲಿ ಅನೇಕ ಸದಸ್ಯರಿದ್ದಾರೆ. ಅವರಲ್ಲಿ ವಿವಾಹ ಮತ್ತು ಸಂತಾನೋತ್ಸತ್ತಿಯಂತಹ ಚಟುವಟಿಕೆಗಳು ಕೂಡಾ ನಡೆಯುತ್ತವೆ 
ಎಂಬಂತಹ ಕಲ್ಪನೆಗಳನ್ನು ಇಟ್ಟುಕೊಂಡಿರುವರು. ಅವರು ತಮ್ಮ ಈ ಅಜ್ಞಾನಜನ್ಮ ಕಲ್ಪನೆಯಿಂದ, ಸರ್ವಲೋಕ ಪಾಲಕನಾದ 
ಅಲ್ಲಾಹನನ್ನೂ ಹೊರತುಪಡಿಸಲಿಲ್ಲ. ಅವನಿಗೂ' ಸಂತತಿಯನ್ನು ಕೆಲ್ಲಿಸಿದರು. ಅರಬರು ದೇವಚರರನ್ನು ಅಲ್ಲಾಹನ 


ಕಾಂಡ-30 


112. ಅಲ್‌ ಇಖ್‌ಲಾಸ್‌ 1271 


ಪುತ್ರಿಯರೆನ್ನುತ್ತಿ: ದ್ಹರೆಂದು ಪವಿತ್ರ ಕುರ್‌ಆನ್‌ ಹೇಳುತ್ತದೆ. ಪ್ರವಾದಿಗಳ ಸಮುದಾಯಗಳೂ ಇಂತಹ ಅಜ್ಞಾನಗಳಿಂದ ಮುಕ್ತರಾಗಿ 
ಉಳಿಯಲಿಲ್ಲ. ಅವರಲ್ಲೂ ಯಾರಾದರೊಬ್ಬ | ಮಹಾಪುರುಷನನ್ನು ದೇವಪುತ್ರನೆಂದು ಪರಿಗಣಿಸುವ೦ತಹ ನಂಬಿಕೆಗಳು ಹುಟ್ಟಿಕೊಂಡವು. 
ಈ ವಿಭಿನ್ನ ಮೂಢನಂಬಿಕೆಗಳಲ್ಲಿ ಯಾವಾಗಲೂ ಎರಡು ಬಗೆಯ ಕಲ್ಪನೆಗಳು ಬೆರೆತುಕೊಂಡಿರುತ್ತಿದ್ದವು. ಕೆಲವರು, ತಾವು ಯಾರನ್ನು 
ಅಲ್ಲಾಹನ ಸಂತತಿಯೆಂದು ಪರಿಗಣಿಸುತ್ತೆ ತ್ರೇವೋ ಅವರು ಅಲ್ಲಾಹನ ಸ್ವಂತ, ಕುಲಜಾತರೆಂದು ಭಾವಿಸಿದರು. ಬೇರೆ ಕೆಲವರು 
ಯಾರನ್ನು ತಾವು ದೇವ ಪುತ್ರನೆನ್ನುತ್ತೇವೋ ಅವನನ್ನು ಅಲ್ಲಾಹನು: ದತ್ತು ಪಡೆದಿರುವನೆಂದು ವಾದಿಸಿದರು. ಅವರ ಷೈಕಿ ಯಾರೂ 
ಯಾರನ್ನಾದರೂ ಅಲ್ಲಾಹನ ತಂದೆಯೆಂದು ಸಾರುವಂತಹ ಧೈರ್ಯ ತೋರಲಿಲ್ಲವಾದರೂ ಒಬ್ಬನ ಬಗ್ಗೆ- ಅವನು, ಮಕ್ಕ ಳಿಗೆ ಜನ್ಮ 
ಕೊಡುವುದು ಮುಂತಾದ ಅಗತ್ಯಗಳಿಂದ ಮುಕ್ತನಲ್ಲವೆಂಬ ಕಲ್ಪನೆ ಜಗತ್ತಿನಲ್ಲಿರುವಾಗ ಮತ್ತು ಅವನೂ ಮಾನವನಂತೆಯೇ ಮಕ್ಕಳನ್ನು 
ಹುಟ್ಟಿಸುವಂತಹ ಮತ್ತು ಮಕ್ಕಳಾಗದಿದ್ದಲ್ಲಿ ಯಾರನ್ನಾದರೂ ತನ್ನ ದತ್ತು ಪುತ್ರನಾಗಿ ಮಾಡಿಕೊಳ್ಳುವಂತಹ ಅಗತ್ಕವುಳ್ಳಿವನು ಎಂಬ 
ಭಾವನೆ ಜಗತ್ತಿನಲ್ಲಿರುವಾಗ, ಅವನು ಸ್ವತಃ ಯಾರದಾದರೂ ಸಂತತಿಯಾಗಿರಲೂ ಬಹುದೆಂಬ ಕಲ್ಪನೆ ಕೂಡಾ ಮಾನವನ ಮನಸ್ಸಿನಲ್ಲಿ 
ಮೂಡದೆ ಇರಲಿಕ್ಕಿಲ್ಲ. ಆದ್ದರಿಂದಲೇ ಪ್ರವಾದಿವರ್ಯರೊಡನೆ(ಸ) ಕೇಳಲಾದ ಪ್ರಶ್ನೆಗಳ ಪೈಕಿ- ಅಲ್ಲಾಹನ ವಂಶ 'ಯಾವುದು' 
ಎಂಬುದೂ ಒಂದು ಪ್ರಶ್ನೆಯಾಗಿತ್ತು. ಅವನು ಈ ಲೋಕದ ಉತ್ತರಾಧಿಕಾರವನ್ನು ಯಾರಿಂದ ಪಡೆದನು ಮತ್ತು, ಅವನ ಬಳಿಕ 
-] ಇದರ ಉತ್ತರಾಧಿಕಾರಿಗಳಾಗುವವರು ಯಾರು ಎಂಬುದು ಅವರ ಇನ್ನೊಂದು ಪ್ರಶ್ನೆಯಾಗಿತ್ತು. ಈ ಅಜ್ಞಾನಜನ್ಮ ಕಲ್ಪನೆಗಳನ್ನು 
ವಿಶ್ಲೇಷಿಸಿದಾಗ, ತಾರ್ಕಿಕವಾಗಿ, ಈ ಕಲ್ಪನೆಗಳನ್ನು ಇಟ್ಟು ಕೊಳ್ಳುವವರು, ಇವುಗಳ ಜೊತೆಗೆ ಬೇರೆ ಕೆಲವು ಕಲ್ಪನೆಗಳನ್ನೂ 
ಇಟ್ಟುಕೊಳ್ಳಬೇಕಾದುದು ಅನಿವಾರ್ಯವೆಂದು ತಿಳಿಯುತ್ತದೆ. ಆ ಕಲ್ಪನೆಗಳೇನೆಂದರೆ- 1) ದೇವನು ಕೇವಲ ಒಬ್ಬ; ನಾಗಿರಬಾರದು. 
ದೇವರುಗಳ ಒಂದು ವರ್ಗವೇ ಇರಬೇಕು. ದೇವತ್ವದ ಗುಣ ವಿಶೇಷಗಳು, ಚಟುವಟಿಕೆಗಳು ಮತ್ತು ಅಧಿಕಾರಗಳಲ್ಲಿ ಆ ವರ್ಗದ 
ಎಲ್ಲ ಸದಸ್ಕರೂ ಸಹಭಾಗಿಗಳಾಗಿರಬೇಕು. 2) ಮಕ್ಕಳಾಗಬೇಕಿದ್ದರೆ ಗಂಡು ಮತ್ತು ಹೆಣ್ಣಿನ ನಡುವೆ ಸಂಪರ್ಕ ಏರ್ಪಟ್ಟು 'ತಂದೆ 
ಮತ್ತು ತಾಯಿಯ ಶರೀರದಿಂದ ಹೊರಟ ಯಾವುದಾದರೂ ಪದಾರ್ಥವು ಮಗುವಿನ ರೂಪ ತಾಳಬೇಕಾದುದು ಅನಿವಾರ್ಯ. 
ಆದ್ದರಿಂದ ಅಲ್ಲಾಹನಿಗೆ ಸಂತಾನವಿದೆಯೆಂದು ಕಲ್ಪಿಸಿಕೊಂಡರೆ, ಅವನೊಂದು ಬೌತಿಕ ಹಾಗೂ ಶಾರೀರಿಕ ಅಸ್ಪಿತ್ವವೆಂದು; ಅವನಿಗೆ 
ಅವನದೇ ವರ್ಗದ ಪತ್ನಿ ಇರುವಳೆಂದು ಮತ್ತು ಅವನ ಶರೀರದಿಂದ ಯಾವುದಾದರೂ ಪದಾರ್ಥ ಹೊರ ಬರುತ್ತದೆ ಎಂದು 
ಕಲ್ಪಿಸಿಕೊಳ್ಳಬೇಕಾದುದೂ ಅನಿವಾರ್ಯವಾಗುತ್ತದೆ. 3) ಜನನ, ವಂಶಾಭಿವೃದ್ಧಿ ಇತ್ಯಾದಿಗಳಿರುವಲ್ಲಿ ಖಂಡಿತವಾಗಿಯೂ ವ್ಯಕ್ತಿಗಳು 
ನಶ್ವರರಾಗಿರುತ್ತಾರೆ. ಅವರ ವರ್ಗವು ಉಳಿದಿರಬೇಕಾದರೆ ಅವರಿಗೆ ಮಕ್ಕಳು ಜನಿಸಿ ಅವರ ಮೂಲಕ ವಂಶವು ಮುಂದುವರಿಯ 
ಬೇಕಾದುದು ಅನಿವಾರ್ಯವಾಗಿರುತ್ತದೆ. ಆದ್ದರಿಂದ ಅಲ್ಲಾಹನಿಗೆ ಸಂತಾನವಿದೆಯೆಂದು ಕಲ್ಲಿಸಿಕೊಳ್ಳುವುದರಿಂದ, ಅವನು ಸ್ವತಃ 
ನಶ್ವರನಾಗಿದ್ದು, ಅವನ ವಂಶ ಮಾತ್ರ ಶಾಶ್ವತವೆಂದೂ ದೇವನು ಶಾಶ್ವತನಲ್ಲವೆಂದೂ ಕಲ್ಪಿಸಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. 
| 4) ಯಾರನ್ನಾದರೂ ದತ್ತು ಸ್ವೀಕಾರ ಮಾಡುವುದೇಕೆಂದರೆ- ಒಬ್ಬ ಸಂತತಿ ಹೀನನಿಗೆ ತನ್ನ ಜೀವಮಾನದಲ್ಲಿ ಒಬ್ಬ ಸಹಾಯಕನ 
ಮತ್ತು ಮರಣಾನಂತರ ಒಬ್ಬ ವಾರಸುದಾರನ ಅಗತ್ಯವಿರುತ್ತದೆ. ಅದ್ದರಿಂದ ಅಲ್ಲಾಹನು ಯಾರನ್ನಾದರೂ ತನ್ನ ದತ್ತುಪುತ್ರನಾಗಿ 
ಮಾಡಿಕೊಂಡಿರುವನೆಂದು ಕಲ್ಪಿಸಿಕೊಳ್ಳುವುದೆಂದರೆ ನಶ್ವರ ವ್ಯಕ್ತಿಗಳಲ್ಲಿರುವ ಎಲ್ಲ ದೌರ್ಬಲ್ಯಗಳನ್ನು ಅಲ್ಲಾಹನ ಮೇಲೆ 
ಆರೋಪಿಸುವುದೆಂದೇ ಅರ್ಥ. ಅಲ್ಲಾಹನನ್ನು ಅಹದ್‌ ಮತ್ತು ಅಸ್ಸಮದ್‌ ಎಂದು ನಂಬುವುದರಿಂದ ಈ ಎಲ್ಲ ಕಲ್ಪನೆಗಳ 
ಬುಡವೇ ಕಿತ್ತು ಹೋಗುತ್ತದೆ. ಆದರೂ ಇದರ ಬೆನ್ನಿಗೇ "ಅವನಿಗೆ ಯಾವುದೇ ಸ೦ತಾನವಿಲ್ಲ, ಅವನು ಯಾರ ಸಂತಾನವೂ ಅಲ್ಲ" 
ಎಂದು ಹೇಳಿಬಿಟ್ಟ ಬಳಿಕ ಈ ವಿಷಯದಲ್ಲಿ ಇನ್ನು ಯಾವುದೇ ಸಂಶಯಕ್ಕೂ ಅವಕಾಶೆ' ಉಳಿಯುವುದಿಲ್ಲ. ಅಲ್ಲದೆ ಅಲ್ಲಾಹನ 
ಕುರಿತು "ಇರುವ ಇಂತಹ ಕಲ್ಪನೆಗಳೇ ಬಹುದೇವಾರಾಧನೆಯ ಅತ್ಯಂತ ಪ್ರಮುಖ ಕಾರಣಗಳಾದ್ದರಿಂದ ಅಲ್ಲಾಹನು ಇವುಗಳನ್ನು 
ಸುಸ್ಪಷ್ಟವಾಗಿ ಹಾಗೂ ನಿರ್ಣಾಯಕವಾಗಿ ಖಂಡಿಸುವುದನ್ನು ಕೇವಲ ಈ ಅಧ್ಯಾಯಕ್ಕೆ ಮಾತ್ರ ಸೀಮಿತವಾಗಿಡದೆ ಜನರಿಗೆ ವಾಸ್ತವಿಕತೆಯು. 
ಸಂಪೂರ್ಣವಾಗಿ ಮನವರಿಕೆಯಾಗಬೇಕೆಂಬ ಉದ್ದೇಶದಿಂದ ಈ ವಿಷಯವನ್ನು ಅನೇಕ ಕಡೆಗಳಲ್ಲಿ ಏವಿಧ ರೀತಿಯಲ್ಲಿ ವಿವರಿಸಿರುವನು. 
(ಉದಾಹರಣೆಗೆ ನೋಡಿರಿ: ಅನ್ನಿಸಾ: 171, ಅಸ್ಸಾಪ್ಸಾತ್‌:' 151,152,158, ಅರು್ದು; 'ಖ್‌ರುಫ್‌: 15, ಅಲ್‌ یت‎ 100,01, 
ಅಲ್‌ ಅಂಬಿಯಾ: 26, ಯೂನುಸ್‌: 68, ಬನೀ ಇಸ್ರಾಕಲ್‌: 11, ಅಲ್‌ ಮೂಮಿನೂನ್‌: 91) 

6. ಮೂಲದಲ್ಲಿ 'ಕುಫ್ಸ್‌ವ್‌' ವಂಬ ಪದ" ಪ್ರಯೋಗವಾಗಿದೆ. ಇದರ ಅರ್ಥ-- ಸದೃಶ, ' ಹೋಲುವ, ಸಮಾನ್ಯ: ಒಂದೇ 
ಮಟ್ಟದ, ಒಂದೇ ತರದ ಎಂದಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಕುಫ್‌ವ್‌ ಎಂಬ ಪದವು ವಿವಾಹಗಳ ವಿಷಯದಲ್ಲೂ 
ಪ್ರಯೋಗವಾಗುತ್ತದೆ. ಗಂಡು ಮತ್ತು ಹೆಣ್ಣು ಸಾಮಾಜಿಕವಾಗಿ ಸಮಾನ ಸ್ವರದವರಾಗಿರಬೇಕು ಎಂಬುದೇ ನಮ್ಮಲ್ಲಿ ಆ ಪದದ 
ಇಂಗಿತವಾಗಿರುತ್ತದೆ. ಈ ಸೂಕ್ತದ ತಾತ್ಸರ್ಯವೇನೆಂದರೆ- ಅಲ್ಲಾಹನಂತಿರುವ, ಅವನಿಗೆ ಸಮಾನರಾದ ಅಥವಾ ತಮ್ಮ'ಗುಣ, 
ಕರ್ಮ, ಅಧಿಕಾರ ಇತ್ಯಾದಿ ಯಾವುದರಲ್ಲಾದರೂ ಯಾವ ಮಟ್ಟದಲ್ಲಾದರೂ ಅವನಿಗೆ ಹೋಲುವ: ಯಾರೂ ಈ ಅಖಿಲ ವಿಶ್ವಃ ದಲ್ಲಿ 
ಈಗಲೂ ಹಿಂದೆಂದೂ ಇರಲಿಲ್ಲ ಮುಂದೆ ಇರಲು ಸಾಧ್ಯವೂ ಇಲ್ಲ. : 


ಕಾಂಡ-30 


1272 ಕುರ್‌ಆನ್‌ ವ್ಯಾಖ್ಯಾನ 


(113-104. ಮುಅವ್ಪದತ್ಸೆನ್‌ 


(ಅಲ್‌ ಫಲಕ್‌- ಅನ್ನಾಸ್‌) 
ಪರಿಚಯ 


ಹೆಸರು 

ಪವಿತ್ರ ಕುರ್‌ಆನಿನ ಈ ಎರಡು ಕೊನೆಯ ಅಧ್ಯಾಯಗಳು ಸ್ವತಃ ಬೇರೆ ಬೇರೆಯಾಗಿದ್ದು ಕುರ್‌ಆನಿನ ಪ್ರಶಿಗಳಲ್ಲೂ 
ಬೇರೆ ಬೇರೆ ಹೆಸರುಗಳಿಂದಲೇ ಲಿಖಿತವಾಗಿದೆ. ಆದರೆ ಇವೆರಡರ ನಡುವೆ ಎಷ್ಟು ಗಾಢವಾದ ನಂಟಿದೆ ಮತ್ತು ಇವೆರಡರಲ್ಲಿರುವ 
ವಿಷಯಗಳು ಪರಸ್ಪರ 'ಎಷ್ಟು ಅನುರೂಪವಾಗಿವೆಯೆಂದರೆ ಇವುಗಳಿಗೆ 'ಮುಲವ್ವಿದತೈೆನ್‌' (ಅಭಯ ಬೇಡುವ ಎರಡು 
ಅಧ್ಯಾಯಗಳು) ಎಂಬ ಒಂದು ಜಂಟಿ ಹೆಸರನ್ನು ಇಡಲಾಗಿದೆ. ಇವೆರಡು ಅಧ್ಯಾಯಗಳು ಅವತೀರ್ಣವಾದುದು ಕೂಡಾ 
ಒಟ್ಟೊಟ್ಟಿಗೆಯಾದ್ದರಿರದ ಇವುಗಳಿಗೆ 'ಮುಲವ್ವಿದತೈನ್‌' ಎಂಬ ಸಂಯುಕ್ತ ಹೆಸರನ್ನು ನೀಡಲಾಗಿದೆ ಎಂದು ಇಮಾಮ್‌ 
ಬೈಹಕಿ(ರ) ತಮ್ಮ 'ದಲಾಯಿಲು ನ್ನುಬುವ್ವಳದಲ್ಲಿ ಬರೆದಿರುವರು. ನಾವಿಲ್ಲಿ ಈ ಎರಡೂ رجہ‎ ಯಗಳಿಗೆ ಒಂದೇ 
ಮುನ್ನುಡಿಯನ್ನು ಬರೆಯುತ್ತಿದ್ದೇವೆ. ಏಕೆಂದರೆ ಇವೆರಡಕ್ಕೂ ಸಂಬಂಧಿಸಿದ ಸಮಸ್ಕೆಗಳೊ ಚರ್ಚೆಗಳೂ ಸಂಪೂರ್ಣವಾಗಿ 
۸00 ಮುಂದೆ ಇವುಗಳ ಅರ್ಥ ಮತ್ತು ವ್ಯಾಖ್ಯಾನ ವಿವರಣೆಯನ್ನು ಮಾತ್ರ ಬೇರೆ ಬೇರೆಯಾಗಿ ಕೊಡುವೆವು. 


ಅವತೀರ್ಣ ಕಾಲ 

ಈ ಅಧ್ಯಾಯವು ಮಕ್ಕಾ 0+ ಅವತೀರ್ಣಗೊಂಡಿತೆಂದು ಹೆ. ಹಸನ್‌ ಬಸರಿ, روہ‎ ಅತಾ ಮತ್ತು ಜಾಬಿರ್‌ 
'ಬಿನ್‌ ರ್ಳುದ್‌(ರ) ಹೇಳುತ್ತಾರೆ. ಆದರೆ ಇದು ಮದೀನಾದಲ್ಲಿ ಅವಶೀರ್ಣವಾಯಿತೆಂದು ಹ. ಅಬ್ದುಲ್ಲಾ ಬಿನ್‌ ರುುಬೈರ್‌ 
ಮತ್ತು ಕತಾದ ಹೇಳಿರುತ್ತಾರೆ. "ಇವು ಮಕ್ಕಾದಲ್ಲಿ ಪ್ರವಾದಿವರ್ಯರ(ಸ) ವಿರುದ್ಧ ಪ್ರತಿಭಟನೆಯು ತೀವ್ರ ಸ್ವರೂಪ ತಾಳಿದ್ದ 
ಆರಂಭಿಕ 'ಹಂತದಲ್ಲಿ ಅವತೀರ್ಣವಾಗಿರಬೇಕೆಂದು ಇವುಗಳಲ್ಲಿ ಅಡಕವಾಗಿರುವ ವಿಷಯವು ಸ್ಪಷ್ಟವಾಗಿ ಸೂಚಿಸುತ್ತದೆ. 


ಚರ್ಚಾ. ವಿಷಯಗಳು 

ಮಕ್ಕಾ ಪಟ್ಟಣದಲ್ಲಿ ಈ ಎರಡು ಅಧ್ಯಾಯಗಳು ಅವತೀರ್ಣಗೊಂಡಾಗಿನ ಪರಿಸ್ಥಿತಿಗಳು ಹೀಗಿದ್ದುವು: ಮಕ್ಕಾದಲ್ಲಿ 
ಇಸ್ಲಾಮಿನ ಪ್ರಚಾರ ಕಾರ್ಯವನ್ನು ಆರಂಭಿಸಿದೊಡನೆಯೇ ಪ್ರವಾದಿವರ್ಯರು(ಸು ಜೇನುಹುಳಗಳ ಗೂಡಿಗೆ ಕೈ ಹಾಕಿರುವರೋ 
ಎಂಬ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅವರ ಸಂದೇಶವು ವ್ಯಾಪಿಸುತ್ತಾ ಹೋದಂತೆ ಕುರೈಶ್‌ ಸತ್ಯನಿಷೇಧಿಗಳೆ ದ್ವೇಷ ಮತ್ತು 
ಪ್ರತಿರೋಧಗಳು ಹೆಚ್ಚುತ್ತಲೇ ಹೋದುವು. ಅವರು ಯಾವುದಾದರೊಂದು ಸಂಧಾನಕ್ಕೆ ಬರಲು ಒಪ್ಪಬಹುದು ಅಥವಾ 
ಅವರನ್ನು ಪುಸಲಾಯಿಸಿ ಈ ಕಾರ್ಯವನ್ನು ಬಿಟ್ಟು ಬಿಡುವಂತೆ ಮಾಡಬಹುದೆಂಬ ನಿರೀಕ್ಲೆ ಇದ್ದಷ್ಟು ಕಾಲ ದ್ವೇಷದ ತೀವ್ರತೆ 
ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಆದರೆ ಪ್ರವಾದಿವರ್ಯರು(ಸ) ಧಾರ್ಮಿಕ ವಿಷಯದಲ್ಲಿ ಯಾವ ಸಂಧಾನಕ್ಕೂ ಸಿದ್ಧರಾಗದ್ದು 
ಈ ವಿಷಯದಲ್ಲಿ ಅವರನ್ನು ಸಂಪೂರ್ಣ ನಿರಾಶರಾಗಿ ಮಾಡಿಬಿಟ್ಟಾಗ ಸತ್ಯನಿಷೇಧಿಗಳ ದ್ವೇಷವು ಚರಮ ಸೀಮೆಗೆ ತಲಪಿತು. 
ಮುಖ್ಯವಾಗಿ ಯಾವೆಲ್ಲ ಕುಟುಂಬಗಳ ಸದಸ್ಕರು (ಸ್ತ್ರೀಯರು, ಪುರುಷರು, ಹುಡುಗರು ಅಥವಾ ಹುಡುಗಿಯರು) ಇಸ್ಲಾಮನ್ನು 
ಸ್ವೀಕರಿಸಿ ಬಿಟ್ಟಿದ್ದರೋ ಆ ಕುಟುಂಬಗಳ ಹೃದಯಗಳಲ್ಲಂತು ಪ್ರವಾದಿವರ್ಯರ(ಸು ವಿರುದ್ಧ ಸದಾಕಾಲ ದ್ವೇಷದ ಒಲೆಯೇ 
ಉರಿಯುತ್ತಿತ್ತು. ಮನೆ ಮನೆಗಳಲ್ಲಿ ಅವರನ್ನು ಮೂದಲಿಸಲಾಗುತ್ತಿತ್ತು. ಎಂದಾದರೂ ರಾತ್ರಿ ಹೊತ್ತು ಗುಪ್ತವಾಗಿ 
ಅವರನ್ನು ಕೊಂದು ಬಿಡಬೇಕೆಂಬ ಸಂಚುಗಳು ನೆಡೆಯುತ್ತಿದ್ದುವು. ಅವರು ಒಂದೋ ಸತ್ತು ಹೋಗಬೇಕು ಅಥವಾ 
ತೀವ್ರವಾಗಿ ರೋಗಗ್ರಸ್ತರಾಗಬೇಕು ಅಥವಾ ಹುಚ್ಚರಾಗಿ ಬಿಡಬೇಕು ಎಂಬ ಉದ್ದೇಶದಿಂದ ಅವರ ವಿರುದ್ದ ಮಾಟ 
ಮಂತ್ರಗಳನ್ನು ನಡೆಸಲಾಗುತ್ತಿತ್ತು. ಜನರು ಪ್ರವಾದಿವರ್ಯರನ್ನು(ಸ) ತಪ್ಪು ತಿಳಿದು ಅವರಿಂದ ದೂರ ಓಡೆಬೇಕೆಂಬ 
"ಉದ್ದೇಶದಿಂದ, ಜಿನ್ನ್‌ ಮತ್ತು ಮಾನವರಲ್ಲಿನ ಶೈತಾನರು ಜನ ಸಾಮಾನ್ಯರ ಮನಸ್ಸುಗಳಲ್ಲಿ ಪ್ರವಾದಿವರ್ಯರ(ಸ) ವಿರುದ್ದ, 
ಅವರು ತಂದಿದ್ದ ಧರ್ಮದ ವಿರುದ್ದ ಮತ್ತು ಕುರ್‌ಆನಿನ ವಿರುದ್ಧ ಸಂಶಯಗಳ ಬೀಜ ಬಿತ್ತುತ್ತಿದ್ದರು. ಅನೇಕ ಮಂದಿಯ 
ಮನಸ್ಸುಗಳು ಅಸೂಯೆಯಿಂದ ತುಂಬಿದ್ದುವು. ಏಕೆಂದರೆ ಸೃತು ತಮ್ಮ ಅಥವಾ ತಮ್ಮ ಗೋತ್ರದ ಯಾರಾದರೊಬ್ಬ 
ಸದಸ್ಕನ ಹೊರತು ಬೇರಾರೋ ಒಬ್ಬ ವ್ಯಕ್ತಿ ಜನಪ್ರಿಯನಾಗುವುದು ಅವರ ಮಟ್ಟಿಗೆ ಅಸಹನೀಯವಾಗಿತ್ತು: 


113 - 114. ಮುಅವ್ಪಿದತೈನ್‌ 1273 


ಈ ಪರಿಸ್ಥಿತಿಯಲ್ಲಿ” ಪ್ರವಾದಿವರ್ಯರಿಗೆು ಈ ಎರಡು ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸಿರುವಂತೆ ಅಲ್ಲಾಹನೊಡನೆ ಅಭಯ 
ಯಾಚಿಸಬೇಕೆಂದು ಆದೇಶಿಸಲಾಯಿತು. تھا‎ ಅಭಯ ಯಾಚನೆ, ಫಿರ್‌ಔನನು ತನ್ನ ತುಂಬಿದ ದರ್ಬಾರಿನಲ್ಲಿ ಹ. 
ಮೂಸಾರನ್ನು(ಅ) ಕೊಲೆ ಮಾಡುವ ಯೋಚನೆಯನ್ನು ಪ್ರಕೆಟಿಸಿದಾಗ ಅವರು ಮಾಡಿದ ಅಭಯ ಯಾಚನೆಯಂತೆಯೇ ಇದೆ. 
ಆಗ ಅವರು "ನಾನು, ವಿಚಾರಣೆಯ ದಿನದ (ಪರಲೋಕದ) ಮೇಲೆ ವಿಶ್ವಾಸವಿರಿಸದ ಪ್ರತಿಯೊಬ್ಬ ದುರಹಂಕಾರಿಯ ಎರುದ್ಧ 
ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದೆನು” ಎಂದಿದ್ದರು.(ಆಲ್‌ ಮೂಮಿನ್‌: 27) `ಹಾಗೂ "ಮತ್ತು ನೀವು ನನ್ನ 
ಮೇಲೆ ಆಕ್ರಮಣ ನಡೆಸುವುದರ ವಿರುದ್ಧ ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದಿರುವೆನು" وو‎ 
(ಅದ್ದುಖಾನ್‌: 20) 

ಈ ಎರಡೂ ಸನ್ನಿವೇಶಗಳಲ್ಲಿ ಈ ಇಬ್ಬರು ಮಹಾನ್‌ ಪ್ರವಾದಿಗಳು, ಸ್ವತಃ ತಮ್ಮ ಬಳಿ: ಯಾವುದೇ ಭೌತಿಕ ಬಲವಾಗಲಿ 
ಸಾಧನಾನುಕೊಲತೆಗಳಾಗಲಿ ಇಲ್ಲದ ಸ್ಥಿತಿಯಲ್ಲಿ, ಭಾರೀ ಸಂಪತ್ಸಾಧನಗಳನ್ನೂ ಶಕ್ತಿ ಮತ್ತು 'ವರ್ಚಸ್ಸನ್ನೂ ಹೊಂದಿದ್ದ 
ಬಲಾಢ್ಕರನ್ನು ಎದುರು ಹಾಕಿಕೊಂಡಿದ್ದರು. ಎರಡು ಸನ್ನಿವೇಶಗಳಲ್ಲೂ ಅವರು ತಮ್ಮ ಶಕ್ತಿಶಾಲಿ ಶತ್ರುಗಳೆದುರು ತಮ್ಮ 
ಸತ್ಕೆಸಂದೇಶಕ್ಕೆ ನಿಷ್ಠರಾಗಿ ಅಚಲವಾಗಿ ನಿಂತರು. ಅವರು, "ನಾವು ನಿಮ್ಮ ವಿರುದ್ಧ ವಿಶ್ವದೊಡೆಯನ ಅಭಯ ಪಡೆದಿದ್ದೇವೆ" 
ಎನ್ನುತ್ತಾ ತಮ್ಮ ಶತ್ರುಗಳ ಬೆದರಿಕೆ, ಅಪಾಯಕಾರೀ ಸಂಚುಗಳು ಮತ್ತು ಕುತಂತ್ರಗಳನ್ನು ಕಡೆಗಣಿಸಿ ಬಿಟ್ಟರು. 


ಪ್ರವಾದಿವರ್ಯರ(ಸ) ಮೇಲೆ ಮಾಟದ ಪ್ರಭಾವ 

ಈ ಅಧ್ಯಾಯಗಳ ಕುರಿತು ಉಂಟಾಗುವ ಇನ್ನೊಂದು ಸಮಸ್ಯೆಯೇನೆಂದರೆ, ಕೆಲವು ಹದೀಸ್‌ ವರದಿಗಳಂತೆ- 
ಪ್ರವಾದಿವರ್ಯರಿಗೆಸು ಮಾಟ ಮಾಡಲಾಗಿತ್ತು. ಅದರ ಪ್ರಭಾವದಿಂದ ಅವರು ಕಾಯಿಲೆ ಬಿದ್ದಿದ್ದರು ಮತ್ತು ಅದರ 
ಪ್ರಭಾವವನ್ನು ಹೋಗಲಾಡಿಸಲಿಕ್ಕಾಗಿ ಜಿಬ್ರೀಲರು(ಅ) ಬಂದು ಈ ಅಧ್ಯಾಯವನ್ನು ಓದಬೇಕೆಂದು ಅವರೊಡನೆ ಹೇಳಿದರು. 
ಈ ವರದಿಗಳನ್ನು ನಂಬಿ ಬಿಟ್ಟರೆ, ಸಂಪೂರ್ಣ ಧರ್ಮಶಾಸ್ತ್ರವೇ ಸಂದೇಹಾಸ್ಸದವಾಗಿ ಬಿಡುತ್ತದೆಂದು ಪ್ರಾಚೀನ ಹಾಗೂ 
ಆಧುನಿಕ ಯುಗದ ಕೆಲವು ವಿಚಾರವಾದಿಗಳು ಆಕ್ಸೇಪಿಸಿದ್ದಾರೆ. ಈ ವರದಿಗಳಲ್ಲಿ ಹೇಳಿರುವಂತೆ ನಿಜಕ್ಕೂ ಪ್ರವಾದಿವರ್ಯರ(ಸ) 
ಮೇಲೆ ಮಾಟದ ಪ್ರಭಾವ ಆಗಿತ್ತು ಎಂದಾದರೆ, ಅವರ ಶತ್ರುಗಳು ಮಾಟದ ಬಲದಿಂದ ಪ್ರವಾದಿವರ್ಯರಿಂದಸ) ಏನೆಲ್ಲ 
ಹೇಳಿಸಿದ್ದರು ಮತ್ತು ಏನೆಲ್ಲ ಮಾಡಿಸಿದ್ದರು ಎಂದು ಹೇಳುವಂತಿಲ್ಲ. ಹಾಗೆಯೇ ಅವರ ಬೋಧನೆಗಳ ಪೈಕಿ ಯಾವುದೆಲ್ಲಾ 
ದೇವದತ್ತ್ವವಾಗಿದ್ದವು ಮತ್ತು ಎಷ್ಟು ಬೋಧನೆಗಳು ಮಾಟದ ಪ್ರಭಾವದಿಂದಾಗಿದ್ದುವು ಎಂದೂ ಹೇಳಲು ಸಾಧ್ಯವಿಲ್ಲ 
ಎಂಬುದು ಅವರ ವಾದ. ಮಾಟದ ವಿಷಯವನ್ನು ಸತ್ಮವೆಂದು ನಂಬಿದರಂತೂ ಮಾಟದ ಪ್ರಭಾವದಿಂದಲೇ ಪ್ರವಾದಿ 
ವರ್ಯರನ್ನು(ಸ) ತಾನು ಪ್ರವಾದಿಯೆಂದು ಘೋಷಿಸುವಂತೆ ಪ್ರೇರೇಪಿಸಲಾಗಿತ್ತು ಮತ್ತು ತಮ್ಮ ಬಳಿಗೆ ದೇವಚರರು 
ಬರುತ್ತಿದ್ದಾನೆಂಬುದು ಪ್ರವಾದಿವರ್ಯರ(ಸ) ಭ್ರಮೆಯಾಗಿತ್ತು ಎಂಬುದನ್ನೂ ನಿರಾಕರಿಸಲು ಸಾಧ್ಯವಿಲ್ಲ ಎಂದೂ ಅವರು 
ವಾದಿಸುತ್ತಾರೆ. ಈ ಹದೀಸ್‌ಗಳು ಕುರ್‌ಅನಿನ ಪ್ರತಿಪಾದನೆಗಳಿಗೆ ವಿರುದ್ಧವಾಗಿದ್ದು ಪ್ರವಾದಿವರ್ಯರುು ಓರ್ವ ಮಾಟ 
ಬಾಧಿತ ವ್ಯಕ್ತಿಯಾಗಿದ್ದಾರೆಂಬುದು ಸತ್ಯ; ನಿಷೇಧಿಗಳ ಆರೋಪವಾಗಿದೆಯೆಂದು ಪವಿತ್ರ ಕುರ್‌ಆನ್‌ ಹೇಳುತ್ತದೆ. "ನೀವು 
ಹಿಂಬಾಲಿಸುತ್ತಿರುವ ಈ ವ್ಯಕ್ತಿ ಓರ್ವ ಮಾಟ ಬಾಧಿತ ವ್ಯಕ್ತಿಯೆಂದು ಅಕ್ರಮಿಗಳು ಹೇಳುತ್ತಾರೆ." (ಬನೀ ಇಸ್ರಾಈಲ್‌: 47) 
ಆದರೆ ಈ ಹದೀಸ್‌ಗಳು ನಿಜಕ್ಕೂ ಪ್ರವಾದಿವರ್ಯರ(ಸ) ಮೇಲೆ ಮಾಟದ ಪ್ರಭಾವವಾಗಿತ್ತು ಎನ್ನುವ ಮೂಲಕ ಸತ್ಯನಿಷೇಧಿ 
ಗಳ ಆರೋಪವನ್ನು ಸಮರ್ಥಿಸುತ್ತವೆ ಎಂಬುದು ಈ ವಿಚಾರವಾದಿಗಳ ವಾದವಾಗಿದೆ. 

ಈ ಸಮಸ್ಯೆಯ ಕುರಿತು ಸಂಶೋಧನೆಯ ನಿಟ್ಟಿನಲ್ಲಿ ಪ್ರಥಮವಾಗಿ, ಪ್ರವಾದಿವರ್ಯರ(ಸ) ಮೇಲೆ ಮಾಟದ ಪ್ರಭಾವ 
ವಾಗಿತ್ತು ಎಂಬುದು ಅಧಿಕೃತ ಐತಿಹಾಸಿಕ ವರದಿಗಳಿಂದ ಸಾಬೀತಾಗುತ್ತದೆಯೇ? ಮತ್ತು ಒಂದು ವೇಳೆ ಆಗಿತ್ತು ಎಂದಾದರೆ 
ಹೇಗೆ ಆಗಿತ್ತು ಮತ್ತು ಅದರ ವ್ಯಾಪ್ತಿ ಎಷ್ಟಿತ್ತು ಎಂಬುದನ್ನು ನೋಡಬೇಕು. ಆ ಬಳಿಕ ಯಾವುದು ಇತಿಹಾಸದಿಂದ ಸಾಬೀತು 
ಆಗುತ್ತದೋ ಅದಕ್ಕೆ ಪ್ರಸ್ತುತ ಆರೋಪಗಳು ಅನ್ವಯವಾಗುತ್ತವೋ ಇಲ್ಲವೋ ಎಂಬುದನ್ನು ನೋಡಬೇಕು. 

ಇತಿಹಾಸದ ದೃಷ್ಟಿಯಿಂದ ಹೇಳುವುದಾದರೆ, ಪ್ರವಾದಿವರ್ಯರು(ಸು ಜಾದು ಅಥವಾ ಮಾಟದಿಂದ ಪ್ರಭಾವಿತರಾಗಿದ್ದರು 
ಎಂಬುದಂತು ಖಚಿತವಾಗಿ ಸಾಬೀತಾಗುತ್ತದೆ. ಈ ಮಾಟದ ಗರಿಷ್ಠ ಪರಿಣಾಮ ಏನಾಗಿತ್ತೆಂದರೆ ಪ್ರವಾದಿವರ್ಯರು(ಸ) 
ಸೊರಗುತ್ತಾ ಹೋಗುತ್ತಿದ್ದರು. ಒಂದು ಕೆಲಸವನ್ನು ಮಾಡಿದ್ದೇನೆಂದು ಭಾವಿಸುತ್ತಿದ್ದರು. ಆದರೆ ಅದನ್ನು ಮಾಡಿರುತ್ತಿರಲಿಲ್ಲ. 
ತಮ್ಮ ಪತ್ನಿಯರ ಬಳಿಗೆ ಹೋಗಿದ್ದೆ "ನೆಂದು ಭಾವಿಸುತ್ತಿದ್ದರು. ಆದರೆ ನಿಜಕ್ಕೂ ಹೋಗಿರುತ್ತಿರಲಿಲ್ಲ. ಕೆಲವೊಮ್ಮೆ ತಾನು ಒಂದು 
ವಸ್ತುವನ್ನು ಕಂಡಿದ್ದೇನೆಂದು ತಮ್ಮ ದೃಷ್ಟಿಯ ಮೇಲೆಯೇ ಸಂಶಯನಾಗುತ್ತಿತ್ತು. ಆದರೆ ನಿಜವಾಗಿ ಅವರು ಆ ವಸ್ತುವನ್ನು 


14 ಕುರ್‌ಆನ್‌ ವ್ಯಾಖ್ಯಾನ 


ಕಂಡಿರುತ್ತಿರಲಿಲ್ಲ. ಈ ಪ್ರಭಾವಗಳೆಲ್ಲ ಅವರ ವೈಯಕ್ತಿಕ ಹಾಗೂ ಖಾಸಗಿ ಬದುಕಿಗೆ ಮಾತ್ರ ಸೀಮಿತವಾಗಿದ್ದುವು. ಈ ಪ್ರಭಾವ 
ಎಷ್ಟು ಸೀಮಿತ ಹಾಗೂ ಕ್ಲೀಣವಾಗಿತ್ತೆಂದರೆ ಅವರಿಗೆ ಹೀಗೆ ಆಗುತ್ತಿದೆಯೆಂಬುದು ಬೇರೆ ಯಾರಿಗೂ, ತಿಳಿದಿರಲಿಲ್ಲ. ಆದರೆ 
ಪ್ರವಾದಿ ಎಂಬ ನೆಲೆಯಲ್ಲಿ ಅವರು ಇದರಿಂದ ಸ್ವಲ್ಪವೂ ಪ್ರಭಾವಿತರಾಗಲಿಲ್ಲ. ಆ ಕಾಲದಲ್ಲಿ ಅವರು ಕುರ್‌ಆನಿನ ಯಾವುದಾದ 
ರೊಂದು ವಚನವನ್ನು ಮರೆತು ಬಿಟ್ಟಿದ್ದರೆಂದೋ ಯಾವುದಾದರೊಂದು ' ವಚನವನ್ನು ತಪ್ಪಾಗಿ: ಓದಿದ್ದರೆಂದೋ ಅವರ 
ಸಭೆಗಳಲ್ಲಾಗಲಿ, ಅವರ ಭಾಷಣ ಹಾಗೂ ಉಪನ್ಯಾಸಗಳಲ್ಲಾಗಲಿ ಅವರ ಬೋಧನೆಗಳಲ್ಲಾಗಲಿ ಏನಾದರೂ ವೃತ್ಕಾಸ ಬಂದು 
ಬಿಟ್ಟಿತೆಂದೋ ನಿಜಕ್ಕೂ ಅವರ ಮೇಲೆ ಅವಕೀರ್ಣಗೊಂಡಿರದ ವಾಣಿಯೊಂದನ್ನು ದಿವ್ಯವಾಣಿಯ ನೆಲೆಯಲ್ಲಿ , ಸಾರಿಬಿಟ್ಟಿದ್ದ 
ರೆಂದೋ ಅವರ ಯಾವುದಾದರೊಂದು ನಮಾರು್‌ ಬಿಟ್ಟು ಹೋಗಿದ್ದು, ಅದನ್ನು ಮಾಡದಿದ್ದರೂ ತಾನು ಮಾಡಿದ್ದೇನೆಂದು 
ಭಾವಿಸಿದ್ದರೆಂದೋ ಯಾವ ವರದಿಯಲ್ಲೂ ಬಂದಿರುವುದಿಲ್ಲ. ಒಂದು ವೇಳೆ ಹೀಗೇನಾದರೂ ಆಗಿ ಬಿಡುತ್ತಿದ್ದರೆ ದೊಡ್ಡ 
ಕೋಲಾಹಲವೇ ಎದ್ದು ಬಿಡುತ್ತಿತ್ತು. ಯಾವ ಶಕ್ತಿಯಿಂದಲೂ ಬೀಳಿಸಲಾಗದಿದ್ದ ಪ್ರವಾದಿಯನ್ನು. ಒಬ್ಬ ಮಾಟಗಾರನ ಮಾಟವು 
ಬೀಳಿಸಿ ಬಿಟ್ಟಿತೆಂದು ಇಡೀ ಅರಬ್‌ ದೇಶದಲ್ಲೇ ಸುದ್ದಿಯಾಗಿ ಬಿಡುತ್ತಿತ್ತು. ಆದರೆ, ಅವರ ಪ್ರವಾದಿತ್ವದ ನೆಲೆಗೆ ಅದರಿಂದೇನೂ 
ಪರಿಣಾಮವುಂಟಾಗಲಿಲ್ಲ. ಅವರು ತಮ್ಮ ಖಾಸಗಿ ಜೀವನದಲ್ಲಿ ಮಾತ್ರ ಇದನ್ನು ಮನಗಂಡು ವ್ಯಾಕುಲಗೊಳ್ಳುತ್ತಿದ್ದೆರು. ಕೊನೆಗೆ 
ಒಮ್ಮೆ ಅವರು ಹರ್ರುತ್‌ ಆಯಿಶಾರ(ರ) ಮನೆಯಲ್ಲಿದ್ದಾಗ ಪದೇ ಪದೇ ಅಲ್ಲಾ: ಹನನ್ನು ಪ್ರಾರ್ಥಿಸಿದರು. ಇದೇ ಸ್ಥಿತಿಯಲ್ಲಿ 
ಅವರಿಗೆ ನಿದ್ದೆ ಬಂತು ಅಥವಾ ಜೊಂಪು ಹತ್ತಿತ್ತು ತರುವಾಯ ಅವರು ಎಚ್ಚೆತ್ತು ಆಯಿಶಾರೊಡನೆ(ರ): "ನಾನು ನನ್ನ 
ಪ್ರಭುವಿನೊಡನೆ ಕೇಳಿದ್ದ ವಿಷಯವನ್ನು ಅವನು ನನಗೆ ತಿಳಿಸಿದನು" ಎಂದರು. ಅದೇನೆಂದು ಹ. ಆಯಿಶಾ(ರ) ವಿಚಾರಿಸಿದರು. 
ಆಗ ಪ್ರವಾದಿವರ್ಯರು(ಸ) ಹೀಗೆಂದರು: 

"ಇಬ್ಬರು (ಮಾನವ ರೂಪದಲ್ಲಿದ್ದ ದೇವಚರರು) ನನ್ನ ಬಳಿಗೆ ಬಂದರು. ಒಬ್ಬನು ನನ್ನ ತಲೆಯ ಬಳಿಯೂ ಇನ್ನೊಬ್ಬನು 
ನನ್ನ ಕಾಲಿನ ಕಡೆಯಲ್ಲೂ ಇದ್ದರು. ಒಬ್ಬನು ಇವರಿಗೇನಾಗಿದೆ ಎಂದು ಕೇಳಿದನು. ಇನ್ನೊಬ್ಬನು- ಇವರ ಮೇಲೆ ಮಾಟ | 
ವಾಗಿದೆ ಎಂದನು. ಯಾರು ಮಾಟ ಮಾಡಿರುವರು ಎಂದು ಒಬ್ಬನು ಕೇಳಿದನು. ಇನ್ನೊಬ್ಬನು 'ಲಬೀದ್‌ ಬಿನ್‌ ಅಲ್‌ಸಮ್‌' 
ಎಂದನು. ಯಾವುದರಲ್ಲಿ ಮಾಡಿದ್ದೆಂದು ಕೇಳಿದಾಗ ಬಾಚಣಿಕೆ ಮತ್ತು ಕೊದಲುಗಳಲ್ಲಿ ಒಂದು ಗಂಡು ಖರ್ಜೂರದ 
ಗೊಂಚಲಿನ ಕೋಶದೊಳಗೆಂದನು. ಅದೆಲ್ಲಿದೆ? ಎಂದು ಕೇಳಿದಾಗ 'ರುುರೈಕ್‌' ಗೋತ್ರದವರ ದೀ ಅರ್‌ವಾನ್‌ (ಅಥವಾ 
ರುರ್‌ವಾನ್‌) ಎಂಬ ಬಾವಿಯ ತಳದಲ್ಲಿರುವ ಕಲ್ಲಿನ ಅಡಿಯಲ್ಲಿದೆ ಎಂದನು. ಈಗ ಅದಕ್ಕೇನು ಮಾಡಬೇಕೆಂದು ಕೇಳಿದಾಗ, 
ಬಾವಿಯ ನೀರನ್ನೆಲ್ಲ ಎಳೆದು' ಬತ್ತಿಸಬೇಕು. ತರುವಾಯ ಕಲ್ಲಿನ ಅಡಿಯಿಂದ ಅದನ್ನು ತೆಗೆಯಬೇಕೆಂದನು.' 

ಅನಂತರ ಪ್ರವಾದಿವರ್ಯರು(ಸ) ಹ.ಅಲೀ, ಹ.ಅಮ್ಮಾರ್‌ ಬಿನ್‌ ಯಾಸಿರ್‌ ಮತ್ತು ಹ.ರುಬೈರ್‌ರನ್ನು(ರ) ಕಳುಹಿಸಿದರು. 
ಅವರೊಂದಿಗೆ ರುಖುಬೈರ್‌ ಬಸ್‌ ಇಯಾಸ್‌ ' ಅರ್ಗುರ್‌ಕೀ(ರ), ಕೈಸ್‌ ಮತ್ತು ಕೈಸ್‌ ಬಿನ್‌ ಮಿಹ್‌ಸನ್‌ ಅರ್ಗುರ್‌ಕೀ 
(ಅರ್ಥಾತ್‌- ರುರೈಕ್‌ ಗೋತ್ರದವರಿಬ್ಬರು) ಕೂಡಾ ಸೇರಿಕೊಲಡರು. ತರುವಾಯ ಪ್ರವಾದಿವರ್ಯರು(ಸ) ಸ್ವತಃ ಕೆಲವು 
ಸಂಗಾತಿಗಳೊಂದಿಗೆ ಅಲ್ಲಿಗೆ ತಲಪಿದರು. ನೀರನ್ನು ಸೇದಿ ಬಾವಿಯನ್ನು ಖಾಲಿ ಮಾಡಲಾಯಿತು ಮತ್ತು ಆ ಕೋಶವನ್ನು 
ಹೊರಕ್ಕೆ ತರಲಾಯಿತು. ಅದರಲ್ಲಿ ಬಾಚಣಿಕೆ ಮತ್ತು ಕೂದಲುಗಳೊಂದಿಗೆ ಹನ್ನೊಂದು ಗಂಟುಗಳನ್ನು ಹಾಕಲಾದ ಒಂದು 
ತಂತಿಯೂ ಇತ್ತು ಮತ್ತು ಕೆಲವು ಸೂಜಿಗಳನ್ನು ಚುಚ್ಚಿದ ಒಂದು ಮಯಣದ ಗೊಂಬೆಯೂ ಇತ್ತು. ಆಗ ಜಿಬ್ರೀಲರು ಬಂದು, 
"ತಾವು 'ಮುಅವ್ಪಿದತ್ಯೆನ್‌' ಓದಿರಿ" ಎಂದರು. ಅದರಂತೆ ಪ್ರವಾದಿವರ್ಯರು(ಸ) ಓದಿದರು. ಒಂದೊಂದೇ ಸೂಕ್ತ ಓದುತ್ತಾ 
ಹೋದಂತೆ ಒಂದೊಂದೇ: ಗಂಟನ್ನು ಬಿಚ್ಚಲಾಗುತ್ತಿತ್ತು ಮತ್ತು ಗೊಂಬೆಯಿಂದ ಒಂದೊಂದೇ ಸೂಜಿಯನ್ನು ಕಿತ್ತು 
ತೆಗೆಯಲಾಗುತ್ತಿತ್ತು. ಮುಅವ್ಪಿದತೈನ್‌ ಸಂಪೂರ್ಣಗೊಂಡಾಗ ಎಲ್ಲ ಗಂಟುಗಳೂ ಬಿಚ್ಚಿ ಹೋದುವು ಮತ್ತು ಎಲ್ಲ ಸೂಜಿಗಳೂ 
ಕೀಳಲ್ಪಟ್ಟುವು. ಕಟ್ಟಿ ಹಾಕಲ್ಪಟ್ಟವನು ಬಿಡುಗಡೆಗೊಳಿಸಲ್ಪಡುವ ರೀತಿಯಲ್ಲಿ ಪ್ರವಾದಿವರ್ಯರು(ಸು ಮಾಟದ ಪ್ರಭಾವದಿಂದ 
ಮುಕ್ತರಾದರು. ಆ ಬಳಿಕ ಪ್ರವಾದಿವರ್ಯರುಖ) ಲಬೀದ್‌ನನ್ನು ಕರೆದು ವಿಚಾರಿಸಿದರು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಾಗ 
ಅವರು ಅವನನ್ನು ಬಿಟ್ಟು ಬಿಟ್ಟರು: ಏಕೆಂದರೆ ಪ್ರವಾದಿವರ್ಯರುಸು ತಮ್ಮ ಸ್ವಂತಕ್ಕಾಗಿ ಎಂದೂ ಯಾರೊಡನೆಯೂ 
ಪ್ರತೀಕಾರ ಪಡೆದವರಲ್ಲ. ಅಲ್ಲದೆ ಪ್ರವಾದಿವರ್ಯರು(ಸು, "ಅಲ್ಲಾಹನು ನನಗೆ ಉಪಶಮನ ನೀಡಿರುವನು. ಈಗ ನಾನು 
ಯಾವುಡೇ ವ್ಯಕ್ತಿಯ ವಿರುದ್ಧ ಜನರನ್ನು ಕೆರಳಿಸಬಯಸುವುದಿಲ್ಲ” ಎನ್ನುತ್ತಾ ಈ ಕುರಿತು ಚರ್ಚಿಸುವುದಕ್ಕೂ ನಿರಾಕರಿಸಿದರು. 

" ಇದು ಆ ಮಾಟದ ಸಂಪೂರ್ಣ ವೃತ್ತಾಂತ. ಇದರಲ್ಲಿ ಅವರ ಪ್ರವಾದಿತ್ವದ ಸ್ಥಾನಕ್ಕೆ ಧಕ್ಕೆ ಬರುವಂತಹ ಯಾವ ಅಂಶವೂ 
ಇಲ್ಲ. ವೈಯಕ್ತಿಕವಾಗಿ, ಉಹುದ್‌ ಯುದ್ದದಲ್ಲಾದಂತೆ ಅವರನ್ನು ಗಾಯಗೊಳಿಸಲು ಸಾಧ್ಯವಿತ್ತೆಂದಾದರೆ ಹದೀಸ್‌ಗಳಿಂದ 
ತಿಳಿಯುವಂತೆ ಅವರು ಕುದುರೆಯಿಂದ ಬಿದ್ದು ಗಾಯಗೊಳ್ಳಲು 'ಸಾಧ್ಯವಿತ್ತೆಂದಾದರೆ ಇತರೆ ಕೆಲವು ಹದೀಸ್‌ಗಳಲ್ಲಿ ಬಂದಿರುವಂತೆ 


113-114. ಮುಅವ್ವಿದತೈನ್‌ 1275 


ಅವರನ್ನು ಚೇಳು ಕಡಿಯಲು ಸಾಧ್ಯವಿತ್ತು ಎಂದಾದರೆ ಮತ್ತು.ಈ ಪೈಕಿ ಯಾವ ಅಂಶವೂ ಪ್ರವಾದಿಯೆಂಬ ನೆಲೆಯಲ್ಲಿ ಅಲ್ಲಾಹನು 
ಅವರಿಗೆ" ನೀಡಿದ್ದ ಸಂರಕ್ಷಣೆಯ ವಾಗ್ದಾನಕ್ಕೆ ವಿರುದ್ಧವಾದುದಲ್ಲ ಎಂದಾದರೆ, ಅವರು ವೈಯಕ್ತಿಕ ನೆಲೆಯಲ್ಲಿ ಮಾಟದ 
ಪ್ರಭಾವದಿಂದ ಅಸ್ವಸ್ಥರಾಗಲಿಕ್ಕೂ' ಸಾಧ್ಯವಿತ್ತು. ಒಬ್ಬ ಪ್ರವಾದಿಯ `ಮೇಲೆ ಮಾಟದ ಪ್ರಭಾವ ಉಂಟಾಗಲು ಸಾಧ್ಯವಿದೆ 
ಎಂಬುದು ಪವಿತ್ರ ಕುರ್‌ಆನ್‌ನಿಂದಲೂ ಸಾಬೀತಾಗುತ್ತದೆ. ಫಿರ್‌ಔನನ ಜಾದುಗಾರರು ಮೂಸಾರನ್ನು(ಅ) ಎದುರಿಸಲು .ಬಂದಾಗ 
ಆ ಜಾದುಗಾರರು, ಈ ಸಂಘರ್ಷವನ್ನು ನೋಡಲು ನೆರೆದಿದ್ದ ಸಹಸ್ರಾರು ಮಂದಿಯ ದೃಷ್ಟಿಗಳಿಗೆ ಮಾಟ ಮಾಡಿಬಿಟ್ಟರು 
ಎಂದು ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿ ಹೇಳಲಾಗಿದೆ. (ಅವರು ಜನರ ದೃಷ್ಟಿಗಳಿಗೆ ಮಾಟ ಮಾಡಿದರು- 116) ಅವರು 
ಎಸೆದಿದ್ದ ಲಾಠಿ ಮತ್ತು ಹಗ್ಗಗಳ ಬಗ್ಗೆ ಜನಸಾಮಾನ್ಯರು ಮಾತ್ರವಲ್ಲ ಮೂಸಾ(ಅ) ಕೂಡಾ, ಅವು ಸರ್ಪಗಳಂತೆ ತಮ್ಮೆಡೆಗೆ 
ಬರುತ್ತಿವೆ ಎಂದು ಭಾವಿಸಿಕೊಂಡರು ಮತ್ತು ಮೂಸಾ(ಅ) ಇದರಿಂದ ಭೀತರಾದರು. ಕೊನೆಗೆ ಅಲ್ಲಾಹನು" ಹೆದರಬೇಡಿರಿ, 
ನೀವೇ ಯಶಸ್ವಿಯಾಗುವಿರಿ. ನಿಮ್ಮ ಲಾಠಿಯನ್ನು ಎಸೆಯಿರಿ ಎಂದು ದಿವ್ಯವಾಣಿಯನ್ನು ಮೂಸಾರಿಗೆ(ಅ) ಕಳುಹಿಸಿದನು ಎಂದು 
ತಾಹಾ ಅಧ್ಯಾಯದಲ್ಲಿದೆ. (66ರಿಂದ 69) 

ಇನ್ನು .ಇದನ್ನೊಪ್ಪಿಕೊಂಡರೆ, ಪ್ರವಾದಿವರ್ಯರು(ಸ) ಓರ್ವ ಮಾಟಬಾಧಿತ ವ್ಯಕ್ತಿಯೆಂಬ ಮಕ್ಕಾದ ಸತ್ಯಃ ನಷೇಧಿಗಳ 
ಆರೋಪವನ್ನು ಸಮರ್ಥಿಸಿದಂತಾಗುವುದು ಎಂಬ ಆಕ್ಷೇಪವನ್ನು ನೋಡೋಣ. ಇದಕ್ಕೆ ಉತ್ತರವೇನೆಂದರೆ- ಮಕ್ಕಾದ 
ಸತ್ಯನಿಷೇಧಿಗಳು ಅವರನ್ನು ಮಾಟಬಾಧಿತ ವ್ಯಕ್ತಿ ಎಂದು ಕರೆಯುತ್ತಿದ್ದುದು ಅವರು ಯಾವುದಾದರೂ ಮಾಟದ ಪ್ರಭಾವದಿಂದ 
ಅಸ್ವಸ್ಥರಾಗಿದ್ದಾರೆ ಎಂಬ ಅರ್ಥದಲ್ಲಿ ಅಲ್ಲ. ಅವರಂತು, ಯಾರೋ ಮಾಟಗಾರನು ಪ್ರವಾದಿವರ್ಯರನ್ನುಸ) ಹುಚ್ಚರನ್ನಾಗಿ 
ಮಾಡಿದ್ದಾನೆ, ಈ ಹುಚ್ಚಿನಿಂದಾಗಿಯೇ ಅವರು ತಾನು ಪ್ರವಾದಿಯೆಂದು ಹೇಳಿಕೊಳ್ಳುತ್ತಿದ್ದಾರೆ ಮತ್ತು ಸ್ಫರ್ಗ-ನರಕದ ಕಟ್ಟು 
ಕಥೆಗಳನ್ನು ಹೇಳುತ್ತಿದ್ದಾರೆ ಎಂಬುದೇ ಅವರ ಆರೋಪವಾಗಿತ್ತು. ಈಗ ಮಾಟವು ಪ್ರವಾದಿವರ್ಯರ(ಸ) ವ್ಯಕ್ತಿತ್ವದ ಮೇಲೆ 
ಮಾತ್ರ ತುಸು ಪ್ರಭಾವ ಬೀರಿತ್ತು. ಆದರೆ ಅವರ ಪ್ರವಾದಿತ್ಸವು ಇದರಿಂದ ಎಳ್ಳಷ್ಟೂ ಪ್ರಭಾವಿತವಾಗಿರಲಿಲ್ಲ ಎಂಬುದು 
ಐತಿಹಾಸಿಕವಾಗಿ ಸಾಬೀತಾಗಿರುವಾಗ, ಅವರ ಆಕ್ಟೇಪವು ಈ ವಿಷಯಕ್ಕೆ ಅನ್ವಯವಾಗುವುದೇ ಇಲ್ಲವೆಂಬುದು ವ್ಯಕ್ತ. 


ಇಸ್ಲಾಮಿನಲ್ಲಿ ಮಂತ್ರಿಸಿ ಊದುವುದಕ್ಕೆ ಇರುವ ಸ್ಥಾನ 

ಈ ಅಧ್ಯಾಯಗಳ ವಿಷಯದಲ್ಲಿ ಉಂಟಾಗುವ ಇನ್ನೊಂದು ಪ್ರಶ್ನೆ- ಇಸ್ಲಾಮಿನಲ್ಲಿ" ಮಂತ್ರಿಸಿ ಊದುವುದಕ್ಕೆ ಏನಾದರೂ 
ಸ್ಥಾನ ಇದೆಯೋ ಮತ್ತು ಮಂತ್ರಿಸಿ ಊದುವ ಕ್ರಿಯೆಯು ಸ್ವಯಂ ಪರಿಣಾಮಕಾರಿಯೋ, ಅಲ್ಲವೋ? "ಎಂಬುದು. ಈ 
ಪ್ರಶ್ನೆಯುಂಟಾಗುವುದೇಕೆಂದರೆ, ಅನೇಕ ಸಹೀಹ್‌ ಹದೀಸ್‌ಗಳಲ್ಲಿ ಪ್ರವಾದಿವರ್ಯರು(ಸ) ನಿತ್ಯವೂ ರಾತ್ರಿ ಮಲಗುವ ವೇಳೆ, 
ವಿಶೇಷವಾಗಿ ಅನಾರೋಗ್ಯವುಂಟಾದಾಗ, 'ಮುಅವ್ವಿದತ್ಸೆನ್‌' ಮತ್ತು ಕೆಲವು ವರದಿಗಳ ಪ್ರಕಾರ 'ಮುಲವ್ವಿದಾತ್‌". (ಅಂದರೆ 
ಕೊನೆಯ ಮೂರು ಅಧ್ಯಾಯಗಳನ್ನು) ಮೂರು ಬಾರಿ ಓದಿ ತಮ್ಮ ಎರಡೂ ಹಸ್ತಗಳಿಗೆ ಊದಿ ತಲೆಯಿಂದ ಕಾಲಿನ ವರೆಗೂ 
ತಮ್ಮ ಕೈ ಎಟಕುವಲ್ಲಿಗೆಲ್ಲ ಸವರಿಕೊಳ್ಳುತ್ತಿದ್ದರು ಎಂದು ಹೇಳಲಾಗಿದೆ. ಈ ಕುರಿತು" ಲಭ್ಯವಿರುವ ವಿವಿಧ ಹದೀಸ್‌ ವರದಿಗಳ 
ಆಧಾರದಲ್ಲಿ ಶರೀಅತ್‌ನ ನಿಲುವು ಏನೆಂದರೆ- ಓದಿ ಊದುವ ಕ್ರಿಯೆಯು ಕೆಲವು ನಿಬಂಧನೆಗಳೊಂದಿಗೆ ಧರ್ಮಸಮ್ಮತವಾಗಿದೆ. 
ಆ ಶರತ್ತುಗಳೇನೆಂದರೆ, ಅದು ಶಿರ್ಕ್‌(ಬೇವ ಸಹಭಾಗಿತ್ವ)ನಿಂದ ಮುಕ್ತವಾಗಿರಬೇಕು, ಅಲ್ಲಾಹನ ಪರಿಶುದ್ಧ ನಾಮಗಳ ಅಥವಾ 
ಅವನ ಪವಿತ್ರ ವಚನಗಳ ಮೂಲಕ ಓದಿ ಊದಬಹುದು. ಓದುವ ವಚನಗಳು ಅರ್ಥವಾಗುವಂತಹದ್ದಾಗಿರಬೇಕು ಮತ್ತು 
ಅವುಗಳಲ್ಲಿ ಪಾಪದ ಅಂಶವೇನೂ ಇಲ್ಲವೆಂದು ತಿಳಿಯುವಂತಿರಬೇಕು. ಸ್ವತಃ ಓದಿ ಊದುವ ಕ್ರಿಯೆಯೇ ಉಪಶಮನ 
ನೀಡುತ್ತದೆಂಬ ವಿಶ್ವಾಸವಿರಬಾರದು. ಭರವಸೆಯು ಆ ಕ್ರಿಯೆಯ ಬದಲು, ಅಲ್ಲಾಹನ ಮೇಲಿರಬೇಕು. ಅವನಿಚ್ಛಿಸಿದರೆ ಅದನ್ನು 
ಫಲಕಾರಿಯಾಗಿ ಮಾಡಬಲ್ಲನೆಂದು ಅವನ ಮೇಲೆಯೇ ಭರವಸೆಯನ್ನಿರಿಸಬೇಕು. 

ಇನ್ನು ಇದು ಪ್ರಯೋಜನಕಾರಿಯಾಗಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಉಳಿದಿದೆ. ಇದಕ್ಕೆ ಉತ್ತರವೇನೆಂದರೆ- 
ಪ್ರವಾದಿವರ್ಯರು(ಸ) ಔಷಧಿ ಮತ್ತು ಚಿಕಿತ್ಸೆಗಳನ್ನು ಎಂದೂ ವಿರೋಧಿಸಲಿಲ್ಲ. ಮಾತ್ರವಲ್ಲ ಪ್ರತಿಯೊಂದು ವ್ಯಾಧಿಗೂ 
ಅಲ್ಲಾಹನು ಔಷಧಿ ಸೃಷ್ಟಿಸಿರುತ್ತಾನೆಂದೂ ನೀವು ಚಿಕಿತ್ಸೆ. ಮಾಡಿಸಿರೆಂದೂ ಹೇಳಿರುತ್ತಾರೆ. ಸ್ವತಃ ಪ್ರವಾದಿವರ್ಯರೇ(ಸ) ಜನರಿಗೆ 
ಕೆಲವು ವ್ಯಾಧಿಗಳ ಚಿಕಿತ್ಸೆ ಸೂಚಿಸಿದ್ದಾರೆಂದು ಹದೀಸ್‌ಗಳಲ್ಲಿ 'ಕಿತಾಬುತ್ತಿಬ್ಸ್‌' ಎಂಬ ಭಾಗವನ್ನು ನೋಡಿದಾಗ ತಿಳಿದು ಬರುತ್ತದೆ. 
ಆದರೆ ಔಷಧಿಯೂ ಅಲ್ಲಾಹನ ಅಪ್ಪಣೆ ಮತ್ತು ಅನುಮತಿಯಿಂದ ಮಾತ್ರ ಫಲಕಾರಿಯಾಗುತ್ತದೆ. ಒಂದು ವೇಳೆ ಔಷಧೋಪ 
ಚಾರಗಳು ಎಲ್ಲ ಸ್ಥಿತಿಗಳೆಲ್ಲೂ ಖಾತರಿಯಾಗಿ ಫಲಕಾರಿಯಾಗುತ್ತಿದ್ದರೆ, ಆಸ್ಪತ್ರೆಗಳಲ್ಲಿ ಯಾರೂ ಸಾಯುತ್ತಿರಲಿಲ್ಲ. ಈಗ ಒಂದು 
ವೇಳೆ ಔಷಧಿ ಮತ್ತು ಚಿಕಿತ್ಸೆಯೊಂದಿಗೆ ಅಲ್ಲಾಹನ ವಚನಗಳು ಮತ್ತು ಅವನ ಶುಭನಾಮಗಳಿಂದಲೂ ಪ್ರಯೋಜನ ಪಡೆದರೆ 


1276 ಕುರ್‌ಆನ್‌ ವ್ಯಾಖ್ಯಾನ 


ಅಥವಾ ಚಿಕಿತ್ಸಾ ಸೌಕರ್ಯಗಳು ಇಲ್ಪದಿರುವಲ್ಲಿ ಸಂಪೂರ್ಣ ಅಲ್ಲಾಹನ ಮೇಲೆ ಭಾರ ಹಾಕಿ ಅವನ ವಚನ ಹಾಗೂ ಅವನ 
ಪವಿತ್ರ ನಾಮಗಳಿಂದ ಸಹಾಯ ಪಡೆದರೆ ಅದು ಭೌತಿಕವಾದಿಗಳೆ ಹೊರತು ಬೇರೆ ಯಾರದೇ ಬುದ್ಧಿಗೆ ವಿರುದ್ಧವಾದುದಲ್ಲ. 
ಸ್ವತಃ ಭೌಶಿಕವಾದಿ ಜಗತ್ತಿನಲ್ಲೂ, ಪ್ರಾರ್ಥನೆ ಮತ್ತು ದೇವನ ಕಡೆಗಿನ ಒಲವು ರೋಗಿಗಳನ್ನು ಗುಣಮುಖ ಮಾಡುವಲ್ಲಿ ಬಹಳ 
ಪರಿಣಾಮಕಾರಿಯಾಗಿರುತ್ತವೆಂಬುದನ್ನು ಅನೇಕ ವೈದ್ಯರು 'ಓಪ್ಪಿದ್ದಾರೆ. ವೈಯಕ್ತಿಕವಾಗಿ ನನಗೆ ಸ್ವತಃ ನನ್ನ ಜೀವನದಲ್ಲಿ ಎರಡು 
ಸಲ ಇದರ ಅನುಭವವಾಗಿದೆ. ಕ್ರಿ.ಶ. 1948ರಲ್ಲಿ ನನ್ನನ್ನು ಗೃಹ ಬಂಧನದಲ್ಲಿ ಇಡಲಾದ ಕೆಲವು ದಿನಗಳೆ ಬಳಿಕ, ಒಂದು 
ಕಲ್ಲು ನನ್ನ ಮೂತ್ರಕೋಶದ ದ್ವಾರದಲ್ಲಿ ಬಂದು ನಿಂತು ಬಿಟ್ಟಿತು. 16 ತಾಸುಗಳ ವರೆಗೂ ಮೂತ್ರ ಕಟ್ಟಿತ್ತು. ನಾನು 
ಅಲ್ಲಾಹನೊಡನೆ, "ದೇವಾ, ನಾನು ಅಕ್ರಮಿಗಳೊಡನೆ ನನ್ನ ಚಿಕಿತ್ಸೆಗಾಗಿ ಬೇಡಿಕೊಳ್ಳಲು ಇಷ್ಟಪಡುವುದಿಲ್ಲ. ನೀನೇ ನನಗೆ 
ಗುಣವನ್ನು ದಯಪಾಲಿಸು" ಎಂದು ಪ್ರಾರ್ಥಿಸಿದೆನು. ಆಗ ಆ ಕಲ್ಲು ಮೂತ್ರ ದ್ವಾರದಿಂದ ಸರಿದುಬಿಟ್ಟಿತು. ಅನಂತರ 20 
ವರ್ಷಗಳ ವರೆಗೂ ಅದು ಸರಿದೇ ಇತ್ತು. ಕೊನೆಗೆ 1968ರಲ್ಲಿ ಅದು ಪುನಃ ನನ್ನನ್ನು ಕಾಡಿತು. ಅದನ್ನು ಶಸ್ತ್ರಕ್ರಿಯೆಯಿಂದ 
ತೆಗೆದು ಬಿಡಲಾಯಿತು. ಇನ್ನೊ೦ದು ಸಲ 1953ರಲ್ಲಿ ನನ್ನನ್ನು ಸೆರೆಹಿಡಿದಾಗ ನನ್ನ ಎರಡೂ ಮೊಣಕಾಲುಗಳಲ್ಲಿ ಬೊಕ್ಕೆಗಳೆದ್ದು 
ಹಲವು "ತಿಂಗಳುಗಳ ವರೆಗೆ ತೀವ್ರ ತೊಂದರೆಯಾಗಿತ್ತು. ಯಾವ ಚಿಕಿತ್ಸೆಯಿಂದಲೂ ಪ್ರಯೋಜನವಾಗುತ್ತಿರಲಿಲ್ಲ. ಸೆರೆಮನೆಗೆ 
ಹೋದ ಬಳಿಕ 1948ರಲ್ಲಿ ಪ್ರಾರ್ಥಿಸಿದಂತೆಯೇ ಪ್ರಾರ್ಥಿಸಿದೆ. ಪರಿಣಾಮವಾಗಿ ಯಾವ ಔಷಧಿಯೂ ಇಲ್ಲ; ದೆ ನನ್ನ 
ಮೊಣಕಾಲುಗಳು ಬೊಕ್ಕೆಗಳಿಂದ ಸಂಪೂರ್ಣ ಮುಕ್ತವಾದವು. ಮತ್ತೆ ಈ ವರೆಗೂ ಆ ಸಮಸ್ಯೆ ಮರುಕಳಿಸಿಲ್ಲ. 


ಅಲ್‌ ಫಾತಿಹಃ ಮತ್ತು ಈ ಅಧ್ಯಾಯಗಳ ಸಂಬಂಧ 

ಕೊನೆಯದಾಗಿ, 'ಮುಅವ್ವಿದತ್ಯೆನ್‌' ಕುರಿತು ಗಮನಾರ್ಹವಾಗಿರುವ ಇನ್ನೊಂದು ವಿಷಯವೇನೆಂದರೆ, ಪವಿತ್ರ ಕುರ್‌ಆನಿನ 
ಆದಿ ಮತ್ತು ಅಂತ್ಕಗಳ ನಡುವೆ ಇರುವ ಸಾಂಗತ್ಯ. ಕುರ್‌ಆನಿನ ಆರಂಭವು ಸೂರಃ ಅಲ್‌ ಫಾತಿಹಾದಿಂದಾಗುತ್ತದೆ ಮತ್ತು 
ಅಂತ್ಕವು 'ಮುಅಪ್ಪಿದತ್ಯೆನ್‌'ನಲ್ಲಾಗುತ್ತದೆ. ಈಗ ಈ ಎರಡೂ ಅಧ್ಯಾಯಗಳನ್ನು ಗಮನಿಸಿರಿ. ಆರಂಭದಲ್ಲಿ ದಾಸನು- 
ಸರ್ವಲೋಕಗಳ ಪರಿಪಾಲಕ ಪ್ರಭು, ದಯಾಮಯ, ಕರುಣಾನಿಧಿ ಮತ್ತು ಪುನರುತ್ನಾನ ದಿನದ ಒಡೆಯನಾದ ಅಲ್ಲಾಹನ 
ಪ್ರಶಂಸೆ ಮಾಡುತ್ತ ನಿನ್ನ ಆರಾಧನೆಯನ್ನೇ ಮಾಡುತ್ತೇನೆ ಮತ್ತು ನಿನ್ನಿಂದಲೇ ಸಹಾಯ ಬೇಡುತ್ತೇನೆ. ನನಗೆ ಬೇಕಾದ ಅತಿ 
ದೊಡ್ಡ ಸಹಾಯವೇನೆಂದರೆ- ನೀನು ನನಗೆ ಸನ್ಮಾರ್ಗವನ್ನು ತೋರಿಸಿ ಕೊಡಬೇಕು ಎಂದು ಬಿನ್ನವಿಸಿಕೊಳ್ಳುತ್ತಾನೆ. ಇದಕ್ಕೆ 
ಉತ್ತರವಾಗಿ ಅಲ್ಲಾಹನ ಕಡೆಯಿಂದ ಅವನಿಗೆ ನೇರ ಮಾರ್ಗವನ್ನು ತೋರಿಸಿ ಕೊಡಲಿಕ್ಕಾಗಿ ಇಡೀ ಕುರ್‌ಆನನ್ನೇ ಕೊಡಲಾಗುತ್ತದೆ. 
ರಬ್ಬುಲ್‌ ಫಲಕ್‌, ರಬ್ಬುನ್ನಾಸ್‌, ಮಲಿಕುನ್ನಾಸ್‌ ಮತ್ತು ಇಲಾಹುನ್ನಾಸ್‌ (ಮುಂಜಾವಿನ ಪ್ರಭು, ಮಾನವರ ಪ್ರಭು, 
ಮಾನವರ ದೊರೆ ಮತ್ತು ಮಾನವರ ಆರಾಧ್ಯ) ಆಗಿರುವ ಅಲ್ಲಾಹನೊಡನೆ ದಾಸನು-ನಾನು ಸಕಲ ಸೃಷ್ಟಿಗಳ ಎಲ್ಲ 
ಉಪಟಳ ಮತ್ತು ಕುತಂತ್ರಗಳಿಂದ ಸುರಕ್ಸಿತನಾಗಿರಲಿಕ್ಕಾಗಿ ನಿನ್ನಿಂದಲೇ ಅಭಯವನ್ನು ಬೇಡುತ್ತೇನೆ ಮತ್ತು ವಿಶೇಷವಾಗಿ 
ಜಿನ್ನ್‌ ಮತ್ತು ಮಾನವರಲ್ಲಿರುವ ಶೈತಾನರ ದುಷ್ಟೇರಣೆಗಳ' ವಿರುದ್ಧ ನಿನ್ನ ಅಭಯ ಯಾಚಿಸುತ್ತೇನೆ. ಏಕೆಂದರೆ ಸನ್ಮಾರ್ಗವನ್ನು 
ಅನುಸರಿಸುವ ವಿಷಯದಲ್ಲಿ ಇವರೇ ಅತಿದೊಡ್ಡ ತೊಡಕಾಗಿದ್ದಾರೆ- ಎಂದು ಪ್ರಾರ್ಥಿಸುವುದರೊಂದಿಗೆ ಕುರ್‌ಆನ್‌ 
ಕೊನೆಗೊಳ್ಳುತ್ತದೆ. ಆ ಆರಂಭದೊಂದಿಗೆ ಈ ಅಂತ್ಕಕ್ಕೆ ಇರುವಂತಹ ಸಾಂಗತ್ಯವು ಬುದ್ಧಿವಂತನಾದ ಯಾವುದೇ ವ್ಯಕ್ತಿಯ 
ದೃಷ್ಟಿಯಿಂದ ಮರೆಯಾಗಿರಲು ಸಾಧ್ಯವಿಲ್ಲ. 


113. ಅಲ್‌ ಫಲಕ್‌ 1277 


جج 
من متا SE PTE‏ 
وت BLE‏ & 


A 


(ಅವತೀರ್ಣ. - ಮಕ್ಕಾದಲ್ಲಿ) 
ಸೂಕ್ತಗಳು-5 ರುಕೂಲ್‌-1 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) ಹೇಳಿರಿ: ನಾನು ಮುಂಜಾವಿನ ಪ್ರಭುವಿನ? ಅಭಯ ಯಾಚಿಸುತ್ತೇನೆ.? ಅವನು(ಅಲ್ಲಾಹನು) 
ಸೃಷ್ಟಿಸಿದ ಸಕಲ ವಸ್ತುಗಳ ಕೇಡಿನಿಂದ,* ಇರುಳಿನ 'ಅಂಧಕಾರವು ಕವಿದಾಗ ಉಂಟಾಗುವ ಕೇಡಿನಿಂದ್‌ 
ಗಂಟುಗಳ ಮೇಲೆ ಊದುವವರ (ಅಥವಾ ಹಾಗೆ ಊದುವ ಸ್ತ್ರೀಯರ) ಕೇಡಿನಿಂದ್‌ ಮತ್ತು ಮತ್ಸರಿಯು 
ಮತ್ಸರ ಪಡುವಾಗ ಅವನ ಕೇಡಿನಿಂದ' (ಅಭಯ ಯಾಚಿಸುತ್ತೇನೆ). 


1. 'ಕುಲ್‌' (ಹೇಳಿರಿ ಎಂಬ ಪದವು ಸಂದೇಶಪ್ರಚಾರಕ್ಕಾಗಿ ಪ್ರವಾದಿವರ್ಯರ(ಸ) ಮೇಲೆ ಅವಶೀರ್ಣವಾದ ದಿವ್ಮ 
ಸಂದೇಶದ ಒಂದು ಭಾಗವಾಗಿದೆ. ಆದುದರಿಂದ ಈ ಆದೇಶದ ಪ್ರಥಮ ಅಭಿಸಂಬೋಧಿತರು ಸ್ವತಃ ಪ್ರವಾದಿವರ್ಯರೇ(ಸ) 
ಆಗಿದ್ದರೂ ಅವರ ನಂತರ ಪ್ರತಿಯೊಬ್ಬ ಸತ್ಯವಿಶ್ವಾಸಿಯೂ ಇದರ ಅಭಿಸಂಬೋಧಿತನಾಗಿದ್ದಾನೆ. 

2. ಮೂಲದಲ್ಲಿ 'ರಬ್ಬುಲ್‌ ಫಲಕ್‌' ಎಂಬ ಪದ ಪ್ರಯೋಗವಾಗಿದೆ. 'ಫಲಕ್‌' ಎಂಬ ಪದದ ನಿಜವಾದ ಅರ್ಥ 
'ಹರಿಯುವುದು' ಎಂದಾಗಿದೆ. ಹೆಚ್ಚಿನೆಲ್ಲ ವ್ಯಾಖ್ಯಾನಕಾರರು ಇದರಿಂದ: 'ರಾತ್ರಿಯ ಅಂಧಕಾರವನ್ನು ಸೀಳಿ ಮುಂಜಾವಿನ ಬೆಳಕನ್ನು 
ತರುವುದು' ಎಂಬ ಅರ್ಥ ಪಡೆದಿದ್ದಾರೆ. ಏಕೆಂದರೆ ಅರಬೀ ಭಾಷೆಯಲ್ಲಿ ಸಾಮಾನ್ಯವಾಗಿ 'ಫಲಕುಸ್ಸುಬ್ದ್‌' ಎಂಬ ಪದವು ಪ್ರಭಾತದ 
ಉದಯ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತದೆ. ಪವಿತ್ರ ಕುರ್‌ಆನಿನಲ್ಲಿಯೂ ಅಲ್ಲಾಹನಿಗೆ 'ಫಾಲಿಕುಲ್‌ ಇಸ್ಟಾಹ್‌' ಅರ್ಥಾತ್‌- 
ರಾತ್ರಿಯ ಅಂಧಕಾರವನ್ನು ಸೀಳಿ ಪ್ರಭಾತವನ್ನು ಹೊರತರುವವನು ಎಂಬ ವರ್ಣನೆ ಪ್ರಯೋಗವಾಗಿದೆ. (ಸೂರಃ ಅಲ್‌ ಅನ್‌ಆಮ್‌: 
96) ಫಲಕ್‌ನ ಇನ್ನೊಂದರ್ಥ 'ಖಲ್ಮ್‌' (ಸೃಷ್ಟಿ) ಎ೦ದೂ ತೆಗೆದುಕೊಳ್ಳಲಾಗಿದೆ. ಏಕೆಂದರೆ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು 
ವಸ್ತುವೊ ಯಾವುದಾದರೊಂದು ವಸ್ತುವನ್ನು ಸೀಳಿಕೊಂಡೇ ಹುಟ್ಟುತ್ತದೆ. ಸಸ್ಮಗಳ ಬೀಜಗಳೆಲ್ಲವೂ ನೆಲವನ್ನು ಸೀಳಿಯೇ ತಮ್ಮ 
ಮೊಳಕೆಯನ್ನು ಹೊರತರುತ್ತವೆ. ಎಲ್ಲ ಪ್ರಾಣಿಗಳು, ಒಂದೋ ತಾಯಿಯ ಗರ್ಭದಿಂದ ಹೊರ ಬರುತ್ತವೆ ಅಥವಾ ಮೊಟ್ಟೆಯ" 
ನ್ನೊಡೆದು ಹೊರ: ಬರುತ್ತವೆ ಅಥವಾ ತಾವು ಹೊರ ಬರುವುದನ್ನು ತಡೆಯುವ ಯಾವುದ್ಧಾದರೂ ವಸ್ತುವನ್ನು ಸೀಳಿ ಹೊರಬರುತ್ತವೆ. 
ನೀರಿನ ಚಿಲುಮೆಗಳೆಲ್ಲಾ ಪರ್ವತ ಅಥವಾ ನೆಲವನ್ನು ಸೀಳಿ ಹೊರಬರುತ್ತವೆ. ಇರುಳಿನ ಪರದೆಯನ್ನು ಹರಿದು, ಹಗಲು 
ಪ್ರತ್ಯಕ್ಷವಾಗುತ್ತದೆ. ಮಳೆಯ ಹನಿಗಳು ಮೋಡವನ್ನು ಸೀಳಿ ನೆಲದ ಕಡೆಗೆ ಬರುತ್ತವೆ. ಒಟ್ಟಿನಲ್ಲಿ ಸೃಷ್ಟಿಯಲ್ಲಿರುವ ಪ್ರತಿಯೊಂದು 

٦ ವಸ್ತುವೂ ಒಂದಲ್ಲೊಂದು ವಸ್ತುವನ್ನು ಸೀಳಿಕೊಂಡೇ ಅಸ್ತಿತ್ವಕ್ಕೆ ಬರುತ್ತದೆ. ಹೆಚ್ಚೇಕೆ ಭೂಮಿಯೂ ಆಕಾಶಗಳೂ ಮೊದಲು 
| ಒ೦ದು ರಾಶಿಯಾಗಿದ್ದು ಅದನ್ನು ಹರಿದೇ ಅವೆರಡನ್ನು ಪ್ರತ್ಯೇಕಿಸಲಾಯಿತು ಎಂದು.ಕುರ್‌ಆನ್‌ನಲ್ಲಿ ಹೇಳಲಾಗಿದೆ. (ಅಲ್‌ ಅಂಬಿಯಾ: 
30) ಈ ಅರ್ಥದ ದೃಷ್ಟಿಯಿಂದ, 'ಫಲಕ್‌' ಎಂಬ ಪದವು ಸಾಮಾನ್ಯವಾಗಿ ಎಲ್ಲ ಸೃಷ್ಟಿಗಳಿಗೂ ಅನ್ವಯವಾಗುತ್ತದೆ, ಇದನ್ನು 
ಮೊದಲಿನ ಅರ್ಥದಲ್ಲಿ ತೆಗೆದುಕೊಂಡರೆ ಇದರ ತಾತ್ಸರ್ಯ, "ನಾನು ಪ್ರಭಾತೋದಯದ ಒಡೆಯನ ಅಭಯ ಯಾಚಿಸುತ್ತೇನೆ" 
۱ ಎಂದಾಗುವುದು. ಎರಡನೆಯ ಅರ್ಥದಲ್ಲಿ ತೆಗೆದುಕೊಂಡರೆ ಇದರ ತಾತ್ಸರ್ಯ- 'ಸಕಲ ಸೃಷ್ಟಿಗಳ ಪ್ರಭುವಿನ ಅಭಯ | 
ಯಾಚಿಸುತ್ತೇನೆ', ಎಂದಾಗುತ್ತದೆ. ಇಲ್ಲಿ. ಅಲ್ಲಾಹನ ಸಾಕ್ಷಾತ್‌ ನಾಮವನ್ನು ಬಿಟ್ಟು 'ರಬ್ಬ್‌'(ಪ್ರಭು, ಒಡೆಯ) ಎಂಬ ಗುಣ 


ಕಾಂಡ-30 


1278 ಕುರ್‌ಆನ್‌ ವ್ಯಾಖ್ಯಾನ 


ನಾಮವನ್ನು ಪ್ರಯೋಗಿಸಿರುವುದೇಕೆಂದರೆ 'ರಬ್ಸ್‌' ಅರ್ಥಾತ್‌ ಒಡೆಯ, ಪಾಲಕ, ಮಾಲಕ, ಸೆಂರಕ್ಷಕನೆಂಬ ಅಲ್ಲಾಹನ ಗುಣ 
ವಿಶೇಷವೇ ಅಭಯ ಯಾಚನೆಯ ಕೃತ್ಯಕ್ಕೆ ಹೆಚ್ಚು ಅನುಯೋಜ್ಯವಾಗಿದೆ. 'ರಬ್ಬುಲ್‌ ಫಲಕ್‌'ನ ಅರ್ಥವು ಪ್ರಭಾತೋದಯದ 
ಪ್ರಭು ಎಂದಾದರೆ, ಅವನ "ಅಭಯ "ಯಾಚಿಸುವುದರ .ಅರ್ಥ- ಅಂಧಕಾರವನ್ನು ಸರಿಸಿ ಪ್ರಭಾತದ ಬೆಳಕನ್ನು ಹೊರತರುವವನು, 
ವಿಪತ್ತುಗಳ ಪ್ರವಾಹವನ್ನು ನನ್ನಿಂದ ' ದೂರಗೊಳಿಸಿ ನನಗಾಗಿ ಸುರಕ್ಷತೆಯನ್ನು ಉಂಟುಮಾಡೆಲೆಂದು 'ನಾನು ಅವನ ಅಭಯ 
ಯಾಚಿಸುತ್ತೇನೆ ಎಂದಾಗುತ್ತದೆ. ಇನ್ನು ಇದರ ಅರ್ಥ ರಬ್ಬಿಖಲ್ಮ್‌ ಅಥವಾ ಸೃಷ್ಟಿಗಳ ಪ್ರಭು ಎಂದಾಗಿದ್ದರೆ- ಎಲ್ಲ ಸೃಷ್ಟಿಗಳ 
ಪ್ರಭುವಾಗಿರುವವನು ನನ್ನನ್ನು ತನ್ನ ಸೃಷ್ಟಿಗಳ ಕೇಡಿನಿಂದ ರಕ್ಷಿಸಲಿ ಎಂದು ನಾನು ಅವನ ಅಭಯ ಯಾಚಿಸುತ್ತೇನೆ ಎಂದಾಗುತ್ತದೆ. 
3. ಅಭಯ ಯಾಚಿಸುವುದೆಂದರೆ ಯಾವುದಾದರೂ ವಸ್ತುವಿಗೆ ಹೆದರಿ, ಅದರಿಂದ ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಬೇರೊಂದು 
ವಸ್ತುವಿನ ಮೊರೆ ಹೋಗುವುದು, ಅದರ ಆಶ್ರಯ ಪಡೆಯುವುದು, ಅದನ್ನು ಅಪ್ಪಿಕೊಳ್ಳುವುದು ಅಥವಾ ಅದರ ನೆರಳಿಗೆ 
ಹೋಗುವುದು ಎಂದರ್ಥ. ತಾನು” ಭಯಪಡುತ್ತಿರುವ ವಸ್ತುವನ್ನು ಸ್ವತಃ ಎದುರಿಸುವ ಶಕ್ತಿ ಇಲ್ಲದವನು. ಮತ್ತು ಅದರಿಂದ 
ರಕ್ಸಿತನಾಗಲು ಬೇರೊಬ್ಬನ "ಆಶ್ರಯದ ಅಗತ್ಮವಿರುವವನು ಮಾತ್ರ ಅಭಯ ಯಾಚಿಸುತ್ತಾನೆ. ಇನ್ನು ಯಾರಿಂದ ಅಭಯ 
ಯಾಚಿಸಲಾಗುತ್ತದೋ ಅವನ ಬಗ್ಗೆ, ಅವನು: ಮಾತ್ರ ತನ್ನನ್ನು ಆ ಭಯಾನಕ: ವಸ್ತುವಿನಿಂದ ರಕ್ಷಿಸಬಲ್ಲನು ಎಂಬ ಭಾವನೆ 
ಅಭಯ ಯಾಚಿಸುವಾತನಲ್ಲಿರುತ್ತದೆ. ಭೌತಿಕ 'ನಿಯಮಗಳಿಗನುಗುಣವಾಗಿ, ಸಾಧನಗಳ ಈ ಜಗತ್ತಿನಲ್ಲಿ, ಇಂದ್ರಿಯಾನುಭವಕ್ಕೆ 
ಸಿಗುವ ಯಾವುದಾದರೂ ವಸ್ತು, ವ್ಯಕ್ತಿ ಅಥವಾ ಶಕ್ತಿಯಿಂದ ಪಡೆಯುವ ಅಭಯವು ಅಭಯದ ಒಂದು ವಿಧವಾಗಿದೆ. ಉದಾ:- 
ಶು ವಿನ ಆಕ್ರಮಣದಿಂದ ಪಾರಾಗಲು ಯಾವುದಾದೆರೂ ಕೋಟೆಯ ಆಶ್ರಯ ಪಡೆಯುವುದು, ಗುಂಡುಗಳ ಸುರಿಮಳೆಯಿಂದ 
ಕಣೆ ಪಡೆಯಲಿಕ್ಕಾಗಿ ಯಾವುದಾದರೂ ಕಂದಕ ಅಥವಾ ಗೋಡೆಯ ಮರೆಯಲ್ಲಿ ಆಶ್ರಯ ಪಡೆಯುವುದು, ಒಬ್ಬ, ಶಕ್ತಿಶಾಲಿ 
ಅಕ್ರಮಿಯಿಂದ ರಕ್ಷಿತರಾಗಲಿಕ್ಕಾಗಿ ಯಾವುದಾದರೂ ಬಲಾಢ್ಮ ಮನುಷ್ಮನ ಜನಾಂಗದ ಅಥವಾ ಸರಕಾರದ ಆಶ್ರಯ ಪಡೆಯುವುದು. 
ಬಿಸಿಲಿನಿಂದ ರಕ್ಷಣೆ ಪಡೆಯಲಿಕ್ಕಾಗಿ ಯಾವುದಾದರೂ ಮರ ಅಥವಾ ಕಟ್ಟಡದ ನೆರಳಲ್ಲಿ ಆಶ್ರಯ ಪಡೆಯುವುದು. ಇದಕ್ಕೆ 
ವ್ಯತಿರಿಕ್ತವಾಗಿ ಇನ್ನೊ೦ದು ತರದ ಅಭಯ ಯಾಚನೆ ಯಾವುದೆಂದರೆ- ಎಲ್ಲ ಬಗೆಯ ಅಪಾಯಗಳು, ಎಲ್ಲ ವಿಧದ ಭೌತಿಕ, 
ನೈತಿಕ ಅಥವಾ ಆಧ್ಯಾತ್ಮಿಕ ನಷ್ಟಗಳು ಮತ್ತು ಹಾನಿಕಾರಕ ವಸ್ತುವಿನ ವಿರುದ್ಧ ಯಾವುದಾದರೂ ಅತಿಮಾನುಷ (super natural) 
ಶಕ್ತಿಯಿಂದ < ಅಭಯ ಕೇಳುವುದು ಮತ್ತು ಹೀಗೆ. ಅಭಯ ಕೇಳುವಾಗ ಆ ಶಕ್ತಿಯು ಸಾಧನಗಳ "ಜಗತ್ತನ್ನೂ ಆಳುತ್ತಿರುವ 
ಶಕ್ತಿಯಾಗಿದೆ ಮತ್ತು ತನ್ನಿಂದ ಅಭಯ ಪಡೆದವರನ್ನು ಬುದ್ದಿ ಮತ್ತು ಇಂದ್ರಿಯಗಳಿಗೆ ಎಟಕದಂತಹ ವಿಶಿಷ್ಟ ರೀತಿಯಲ್ಲಿ 
ರಕ್ಷಿಸಿಕೊಳ್ಳಲು ಖಂಡಿತ ಶಕ್ತವಾಗಿದೆ ಎಂಬ ನಂಬಿಕೆಯನ್ನಿಟ್ಟುಕೊಳ್ಳುವುದು. ಸೂರಃ. ಫಲಕ್‌ ಮತ್ತು ಸೂರಃ ಅನ್ನಾಸ್‌ನಲ್ಲಿ 
ಮಾತ್ರವಲ್ಲದೆ ಪವಿತ್ರ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ಎಲ್ಲೆಲ್ಲಿ ಅಲ್ಲಾಹನ ಅಭಯ ಪಡೆಯುವುದೆಂಬ ಪ್ರಸ್ತಾಪವಿದೆಯೋ 
ಅಲ್ಲೆಲ್ಲಾ ಈ ಎರಡನೆಯ ವಿಶಿಷ್ಟ ವಿಧದ ಅಭಯ ಯಾಚನೆಯನ್ನೇ ಉದ್ದೇಶಿಸಲಾಗಿದೆ. ಈ ಸ್ವರೂಪದ ಅಭಯ'ಯಾಚನೆಯನ್ನು 
ಅಲ್ಲಾಹನ ಹೊರತು ಬೇರಾರಿಂದಲೂ ಮಾಡಬಾರದು ಎಂಬುದು ಏಕದೇವ ವಿಶ್ವಾಸದ (ತೌಹೀದ್‌ನ) ಅನಿವಾರ್ಯ ' 
ಬೇಡಿಕೆಯಾಗಿದೆ. ಬಹುದೇವಾರಾಧಕರು ಇಂತಹ ರಕ್ಷಣೆಯನ್ನು ಜಿನ್ನ್‌ಗಳಿಂದ ಅಥವಾ ದೇವಿ ದೇವತೆಗಳಿಂದ ಬೇಡುತ್ತಿದ್ದರು 
ಮತ್ತು ಇಂದೂ ಬೇಡುತ್ತಾರೆ. ಭೌತಿಕ ವಾದಿಗಳು ಇಂತಹ ವಿಷಯಗಳಲ್ಲೂ ಯಾವುದಾದರೂ ಬೌತಿಕ ಸಾಧನಕ್ಕೇ ಮೊರೆ 
ಹೋಗುತ್ತಾರೆ. ಏಕೆಂದರೆ ಅವರಂತು ಯಾವುದೇ ಅಲೌಕಿಕ ಶಕ್ತಿಯ ಅಸ್ತಿತ್ವವನ್ನೇ ಒಪ್ಪುವುದಿಲ್ಲ. ಆದರೆ ಒಬ್ಬ ಸತ್ಯವಿಶ್ವಾಸಿಯು 
ತನ್ನಿಂದ ಎದುರಿಸಲಾಗದ ಸಕಲ ವಿಪತ್ತು ಮತ್ತು ಗಂಡಾಂತರಗಳನ್ನು ಎದುರಿಸಲು ಅಲ್ಲಾಹನಿಗೇ ಮೊರೆ ಹೋಗುತ್ತಾನೆ. 
ಅವನಿಂದಲೇ ಅಭಯ ಬೇಡುತ್ತಾನೆ. ِ 5 
4. ಬೇರೆ ಮಾಶಿನಲ್ಲಿ ಹೇಳುವುದಾದರೆ- ಸಕಲ ಸೃಷ್ಟಿಗಳ ಕೇಡಿನಿಂದ ನಾನು ಅವನ ಅಭಯ ಯಾಚಿಸುತ್ತೇನೆ. ಈ-ವಾಕ್ಕದಲ್ಲಿ 
ಕೆಲವು ಅಂಶಗಳು ಗಮನಾರ್ಹವಾಗಿವೆ- 1) ಅಲ್ಲಾಹನು ಕೆಡುಕನ್ನು ಸೃಷ್ಟಿಸಿರುವನೆಂದು ಹೇಳಲಾಗಿಲ್ಲ. ಸೃಷ್ಟಿಗಳನ್ನು ಅವನು 
ಸೃಷ್ಟಿಸಿದನು ಎಂದು' ಹೇಳಲಾಗಿದೆ ಮತ್ತು ಕೆಡುಕುಗಳು ಸ್ವತಃ ಆ ಸೃಷ್ಟಿಗಳದ್ದೆಂದು ಹೇಳಲಾಗಿದೆ. ಇದರಿಂದ ತಿಳಿಯುವುದೇ 
ನೆಂದರೆ, ಅಲ್ಲಾಹನು ಯಾವುದನ್ನೂ ಕೆಡುಕಿಗಾಗಿ “ಸೃಷ್ಟಿಸಿಲ್ಲ. ಅವನ ಪ್ರತಿಯೊಂದು ಕಾರ್ಯವೂ ಒಳಿತು ಮತ್ತು ಯಾವುದಾದ 
آ‎ ರೊಂದು ಔಚತ್ಮಕ್ಕಾಗಿಯೇ" ಆಗಿರುತ್ತದೆ. ಆದರೆ ಅವನು ತನ್ನ ಸೃಷ್ಟಿಗಳ ಸೃಷ್ಟಿಯ ಉದ್ದೇಶ ಈಡೇರಲೆಂದು ಅವುಗಳಿಗೆ ನೀಡಿರುವ 
ಕೆಲವು ಗುಣವಿಶೇಷಗಳು ಕೆಲವೊಮ್ಮೆ ಕೆಲವು ಬಗೆಯ ಸೃಷ್ಟಿಗಳಲ್ಲಿ ದುರ್ಬಳಕೆಯಾಗಿ ಕೆಡುಕುಗಳು ತಲೆದೋರುತ್ತವೆ. 2) ಇಷ್ಟು 
| ಮಾತ್ರ ಹೇಳಿ, ಮುಂದಿನ ಸೂಕ್ತಗಳಲ್ಲಿ ಪ್ರತ್ಯ ಪ್ರತ್ಕೇಕವಾಗಿ ವಿವಿಧ ಬಗೆಯ ಸೃಷ್ಟಿಗಳ .ಕೇಡಿನಿಂದ (ಅಲ್ಲಾಹನ ಅಭಯ 
ಕೇಳುವುದನ್ನು ಪ್ರಸ್ತಾಪಿಸದೆ `ಬಿಟ್ಟಿದ್ದರೂ ಇಂಗಿತವನ್ನು ತಿಳಿಸಲಿ- ಈ ಒಂದು ನುಡಿಯೇ ಪರ್ಯಾಪ್ತವಿತ್ತು. ಏಕೆಂದರೆ ಇದರಲ್ಲಿ 
ಸಕಲಿ ಸೃಷ್ಟಿಗಳ ಕೇಡಿನಿಂದ ಅಭಯ ಯಾಚಿಸಲಾಗಿದೆ, ಈ ಸಾರ್ವತ್ರಿಕ ಅಭಯ ಯಾಚನೆಯ ಬಳಿಕ: ಕೆಲವು ನಿರ್ದಿಷ್ಟ ಕೇಡುಗಳಿಂದ' 
ಅಭಯ ಯಾಚಿಸುವುದರ ಅರ್ಥ- ನಾನು ಎಲ್ಲ ಸೃಷ್ಟಿಗಳ ಕೆಡುಕುಗಳಿಂದ ಅಲ್ಲಾಹನ ಅಭಯ ಯಾಚಿಸಿರುವೆನಾದರೂ ಏಶೇಷವಾಗಿ, 
ನನಗೆ ಈ ಕೆಲವು ಕೇಡುಗಳ ವಿರುದ್ಧ ಅವನ ಅಭಯದ" ತೀವ್ರ ಅಗತ್ಯವಿದೆ ಎಂದಾಗಿದೆ. ಆ ವಿಶೇಷ ಕೆಡುಕುಗಳು ಅಲ್‌. 
'ಪಲಕ್‌ ಅಧ್ಯಾಯದ ಉಳಿದ ಸೂಕ್ತಗಳಲ್ಲೂ ಮುಂಬೆ دہ‎ ಅಧ್ಯಾಯದಲ್ಲೂ ಪ್ರಸ್ತಾಪಿಸಲ್ಪಟ್ಟಿದೆ. 3) ಸೃಷ್ಟಿಗಳ-“ಕೇಡಿನಿಂದ 


500-0 


113. ಅಲ್‌ ಫಲಕ್‌ 1279 


ಅಭಯ ಪಡೆಯಲಿಕ್ಕಿರುವ ಅತ್ಯಂತ ಪರಿಣಾಮಕಾರಿ ಹಾಗೂ ಅತ್ಯಂತ ಸಮರ್ಪಕ ವಿಧಾನ ಅವುಗಳ ಸೃಷ್ಟಿಕರ್ತನಿಂದ ಅಭಯ 
ಯಾಚಿಸುವುದೇ ಆಗಿದೆ. ಏಕೆಂದರೆ ಅವನು ಎಲ್ಲ ವಿಧದಿಂದಲೂ ತನ್ನ ಸೃಷ್ಟಿಗಳ ಮೇಲೆ ಪ್ರಾಬಲ್ಕ ಹೊಂದಿರುವವನಾಗಿದ್ದಾನೆ. 
ಅವುಗಳಲ್ಲಿರುವ ನಮಗೆ ತಿಳಿದಿರುವರತಹ ಕೇಡುಗಳನ್ನೂ ಅವನು ಬಲ್ಲನು, ನಮಗೆ: ತಿಳಿಯದಿರುವ ಕೇಡುಗಳನ್ನೂ ಬಲ್ಲನು. 
ಆದುದರಿಂದ ಅವನ ಅಭಯವು, ತನಗೆ ಸಾಟಿಯಾದ ಯಾವ ಶಕ್ತಿಯೂ ಅಸ್ತಿತ್ವದಲ್ಲಿಲ್ಲದ೦ತಹ ಪ್ರಚಂಡ ಸಾರ್ವಭೌಮನ 
ಅಭಯವಾಗಿದೆ. ಅವನ ಅಭಯ ಕೇಳುವ ಮೂಲಕ ನಾವು ನಮಗೆ ತಿಳಿದಿರುವ ಅಥವಾ ತಿಳಿಯದ ಎಲ್ಲ ಸೃಷ್ಟಿಗಳ ಎಲ್ಲ 
ಕೇಡುಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಇದರಲ್ಲಿ ಈ ಲೋಕದ ಕೇಡುಗಳು ಮಾತ್ರವಲ್ಲದೆ ಪರಲೋಕದ ಕೇಡುಗಳ 
ವಿರುದ್ಧ ಅಭಯ ಯಾಚನೆಯೂ ಸೇರಿದೆ. 4) 'ಶರ್ರ್‌' (ಕೇಡು) ಎಂಬ ಪದವು ನಷ್ಟ, ಬಾಧೆ, ತೊಂದರೆ' ಮತ್ತು ದುಃಖ ಎಂಬ 
ಅರ್ಥದಲ್ಲೂ ಪ್ರಯೋಗವಾಗುತ್ತದೆ ಮತ್ತು ನಷ್ಟ, ಬಾಧೆ, ತೊಂದರೆ ಹಾಗೂ ದುಃಖಗಳಿಗೆ ಕಾರಣವಾಗುವಂತಹ 'ನಿಷಯಗಳಿಗೂ 
ಇದು ಪ್ರಯೋಗಿಸಲ್ಪಡುತ್ತದೆ. ಆದ್ದರಿಂದ ಇಲ್ಲಿ ಶರ್ರ್‌ನ ವಿರುದ್ಧ ಅಭಯ ಯಾಚನೆ ಎಂಬುದು ಈ ಎರಡೂ ಅರ್ಥಗಳನ್ನು 
ಒಳೆಗೊಂಡಿರುವ ಸಮಗ್ರ ಪದವಾಗಿದೆ. 5) ಕೇಡಿನಿಂದ ಅಭಯ ಯಾಚಿಸುವುದು ಎಂಬುದರಲ್ಲಿ ಇನ್ನೂ ಎರಡು ಅರ್ಥಗಳು 
ಸೇರಿವೆ. ಒಂದು ಈಗಾಗಲೇ ಎದುರಾಗಿರುವ. ಕೇಡು- ಇದನ್ನು ನನ್ನಿಂದ ದೂರ ಮಾಡಿ ಬಿಡು ಎಂದು ಬಾಸನು ತನ್ನ 
ಒಡೆಯನೊಡನೆ ಬೇಡುವುದು. ಇನ್ನೊಂದು, ಸಂಭವಿಸಿರದಂತಹೆ ಕೇಡು- ತನ್ನನ್ನು ಅದರಿಂದಲೂ ಸುರಕ್ಷಿತವಾಗಿಡೆಂದು ದಾಸನು 
ದೇವನೊಡನೆ ಪ್ರಾರ್ಥಿಸುತ್ತಾನೆ. 

5. ಸಾರ್ವತ್ರಿಕವಾಗಿ ಸಕಲ ಸೃಷ್ಟಿಗಳ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಿದ ಬಳಿಕೆ ಇದೀಗ ಕೆಲವು ನಿರ್ದಿಷ್ಟ ಸೃಷ್ಟಿಗಳ 
ಕೇಡಿನಿಂದ ವಿಶೇಷವಾಗಿ ಅಭಯ ಯಾಚಿಸಬೇಕೆಂದು ಬೋಧಿಸಲಾಗುತ್ತಿದೆ. ವಿಶೇಷವಾಗಿ ರಾತ್ರಿಯ ಅಂಧಕಾರದ ಕೇಡಿನಿಂದ 
ಅಲ್ಲಾಹನ ಅಭಯ ಯಾಚಿಸಲು ಹೇಳಲಾಗಿದೆ. ಏಕೆಂದರೆ ಹೆಚ್ಚಿನ ಅಪರಾಧಗಳು ಹಾಗೂ: ಅಕ್ರಮಗಳು ರಾತ್ರಿ ಕಾಲದಲ್ಲೇ 
ನಡೆಯುತ್ತವೆ. ಕ್ರೂರ ಜಂತುಗಳು ಕೂಡಾ ರಾತ್ರಿಯಲ್ಲೇ ಹೊರಬರುತ್ತವೆ. ಈ ಸೂಕ್ತೆಗಳು ಅವತೀರ್ಣವಾದ ಕಾಲದಲ್ಲಿ 
ಅರೇಬಿಯಾದಲ್ಲಿದ್ದಂತಹ ವ್ಯಾಪಕ ಅರಾಜಕತೆಯಲ್ಲಂತು ರಾತ್ರಿ ಕಾಲವು ಅತ್ಸಂತ ಭಯಾಸಕವಾಗಿರುತ್ತಿತ್ತು. ರಾತ್ರಿಯ 
ಕಾರ್ಗತ್ತಲೆಯಲ್ಲಿ ದರೋಡೆಗಾರರು ಹೊರಟು ಹಳ್ಳಿಗಳನ್ನು ದೋಚುತ್ತಿದ್ದರು. ಪ್ರವಾದಿವರ್ಯರ(ಸು ಶತ್ರುಗಳು ಕೂಡಾ 
ಕೊಲೆಗಾರರು ಯಾರೆಂದು ಯಾರಿಗೂ ತಿಳಿಯಬಾರದೆಂಬ ಉದ್ದೇಶದಿಂದ ರಾತ್ರಿ ಹೊತ್ತಿನಲ್ಲೇ ಅವರನ್ನು ವಧಿಸಬೇಕಿರಿದು ಸಂಚು 
ಹೂಡಿದ್ದರು. ಆದ್ದರಿಂದ ರಾತ್ರಿ ಹೊತ್ತಿನಲ್ಲಿ ಎದುರಾಗುವ ಎಲ್ಲ ತರದ ಕೇಡುಗಳಿಂದಲೂ ಅಲ್ಲಾಹನ ಅಭಯ ಯಾಚಿಸಬೇಕೆಂದು 
ಅಜ್ಞಾಪಿಸಲಾಗಿದೆ. ಇಲ್ಲಿ ರಾತ್ರಿಯ ಅಂಧಕಾರದ ಕೇಡಿನಿಂದ ಪ್ರಭಾತೋದಯದ ಪ್ರಭುವಿನ ಅಭಯ ಯಾಚಿಸುವುದರಲ್ಲಿ 
ಅಡಗಿರುವಂತಹ ಅರ್ಥಪೂರ್ಣ ಸಾಂಗತ್ಯವನ್ನು ಬುದ್ಧಿಯುಳ್ಳವರಾರೂ ಗುರುತಿಸದೆ ಇರಲಾರರು. 

6. ಹೆಚ್ಚಿನೆಲ್ಲ ವ್ಯಾಖ್ಯಾನಕಾರರ ಪ್ರಕಾರ, 'ಗಂಟುಗಳ ಮೇಲೆ ಊದುವುದು' ಎಂಬುದು ಮಾಟಗಾರಿಕೆಯ ಬಗೆಗಿರುವ 
ಅಲಂಕಾರಿಕ ಪ್ರಯೋಗವಾಗಿದೆ. ಏಕೆಂದರೆ ಮಾಟಗಾರರು ಸಾಮಾನ್ಯವಾಗಿ ದಾರಕ್ಕೆ ಗಂಟುಹಾಕಿ ಅದರ ಮೇಲೆ ಊದುತ್ತಿರುತ್ತಾರೆ. 
ಆದುದರಿಂದ, ಈ ಸೂಕ್ತದ ಆರ್ಥ- ನಾನು ಸಕಲ ಮಾಟಗಾರರ ಅಥವಾ ಮಾಟಗಾರ್ತಿಯರ ಕೇಡಿನಿಂದ ಪ್ರಭಾಶೋದಯದ 
ಪ್ರಭುವಿನ ಅಭಯ ಯಾಚಿಸುತ್ತೇನೆ ಎಂದಾಗುತ್ತದೆ. ಪ್ರವಾದಿವರ್ಯರ(ಸ) ಮೇಲೆ ಚಾದುವಿನ ಪ್ರಭಾವವುಂಟಾದಾಗ ಜಿಬ್ರೀಲ್‌(ಅ) 
ಬಂದು ಮುಅವ್ಪಿದತೈೆನ್‌ ಓದಲು ಹೇಳಿದರೆಂಬ ವರದಿ ಕೂಡಾ ಈ ಅರ್ಥವನ್ನು ಸಮರ್ಥಿಸುತ್ತದೆ. ಮುಅಪ್ಪಿದತೈೆನ್‌ಸಲ್ಲಿರುವ 
ಈ ಒಂದು ನುಡಿ ಮಾತ್ರ ಮಾಟದೊಂದಿಗೆ ನೇರ ಸಂಬಂಧ ಹೊಂದಿದೆ. ಮಾಟದ ಕುರಿತು ತಿಳಿದಿರಬೇಕಾದ ವಿಷಯವೇನೆಂದರೆ 
ಅದರಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಮಾಡಲಿಕ್ಕಾಗಿ ಶೈಕಾನರು, ದುಷ್ಪ ಆತ್ಮಗಳು. ಮತ್ತು ನಕ್ಷೆತ್ರಗಳ ನೆರವು ಕೇಳಲಾಗುತ್ತದೆ. 
ಆದ್ದರಿಂದ ಕುರ್‌ಆನಿನಲ್ಲಿ ಅದನ್ನು ಕುಫ್ರ್‌(ಸತ್ಮನಿಷೇಧ) ಎಂದು ಕರೆಯಲಾಗಿದೆ. (ಅಲ್‌ ಬಕರಃ: 102) ಆದರೆ ಒಂದು ವೇಳೆ 
ಅದರಲ್ಲಿ ಸತ್ಯನಿಷೇಧದ ಅಂಶವೇನೂ ಇಲ್ಲ ಮತ್ತು ಬಹುದೇವಾರಾಧನೆಯೆನಿಸುವ ಕೃತ್ಯಗಳು ಅದರಲ್ಲಿ ಸೇರಿಲ್ಲವಾದರೂ ಅದು 
ನಿಷಿದ್ಧವೆಂಬ ಬಗ್ಗೆ ಸರ್ವಾನುಮತವಿದೆ. ಪ್ರವಾದಿವರ್ಯರು(ಸ) ಅದನ್ನು ಮಾನವನ ಪರಲೋಕವನ್ನು ಕೆಡಿಸಿ ಹಾಕುವ ಸಪ್ತ ಮಹಾ 
ಪಾತೆಕಗಳಲ್ಲಿ ಒಂದೆಂದು ಸಾರಿರುತ್ತಾರೆ. (ಬುಖಾರಿ, ಮುಸ್ಲಿಮ್‌) - 

7. ಅಲ್ಲಾಹನು ಒಬ್ಬ ವ್ಯಕ್ತಿಗೆ ನೀಡಿರುವಂತಹ ಅನುಗ್ರಹಗಳು ಮೇಲ್ಮೆ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಇನ್ನೊಬ್ಬನು 
ಅಸೂಯೆಷಟ್ಟು ಆದೆಲ್ಲಾ ಆತನಿಂದ ಕೀಳಲ್ಪಟ್ಟು ತನಗೆ ಸಿಗಬೇಕೆಂದು ಅಥವಾ ಕನಿಷ್ಠಪಕ್ಸೆ ಆತನ ಕೈಯಿಂದ ಕೀಳಲ್ಪಡಬೇಕೆಂದು 
ಅಪೇಕ್ಸಿಸುವುದೇ ಹಸದ್‌ (ಅಸೂಯೆ) ಆಗಿದೆ. ಆದರೆ ಬೇರೊಬ್ಬನಿಗೆ ಪ್ರಾಪ್ತವಾಗಿರುವಂತಹ ಹಿರಿಮೆ ತನಗೂ ಪ್ರಾಪ್ರವಾಗಬೇಕು 
ಎಂದು ಒಬ್ಬ ವ್ಯಕ್ತಿ ಅಪೇಕ್ಷಿಸಿದರೆ ಅದು ಹಸದ್‌ನ ವ್ಯಾಪ್ತಿಗೆ ಬರುವುದಿಲ್ಲ. ಇಲ್ಲಿ ಮತ್ಸರಿಯ ಕೇಡಿನಿಂದ ಅಲ್ಲಾಹನ ಅಭಯ 
ಯಾಚಿಸಿರುವುದು ಅವನು ಮತ್ಸರ. ಪಡುತ್ತಿರುವಂತಹ ಅಂದರೆ ಮತ್ಸರದಿಂದ ಏನಾದರೂ ಹಾನಿಮಾಡಲು ಪ್ರಯತ್ನಿಸುತ್ತಿರುವಂತಹ 
| ಸ್ಥಿತಿಯ ಬಗ್ಗೆ. ಏಕೆಂದರೆ ಅವನು ಯಾವುದೇ ಪ್ರಾಯೋಗಿಕ ಕ್ರಮ ಕೈಗೊಳ್ಳುವ ವರೆಗೂ ಅವನ ಮತ್ಸರವು ವಸ್ತುತಃ ಕೆಟ್ಟದೇ 
ಆಗಿರುತ್ತದಾದರೂ ಮತ್ಸರಕ್ಕೊಳಗಾದವನ ಮಟ್ಟಿಗೆ ಅದು- ಅವರ ವಿರುದ್ಧ ಅಭಯ ಯಾಚಿಸಬೇಕಾದಂತಹ- ಕೇಡಾಗಿರುವುದಿಲ್ಲ. 


50-0 


1280 ” ಕುರ್‌ಆನ್‌ -ವ್ಯಾಖ್ಯಾನ ' 


۱ . مہ - چسڈم‎ 1 
...۔.۔ منتطرومۃ‎ 1 27 
حعوع‎ ದಯಾಮಯನೂ. ಕೆರುಣಾನಿದಿಯೂ ಅದ: ಅಲ್ಲಾ; ಹನ ನಾಮದಿಂದ 
" (1-6) ಹೇಳಿರಿ-ನಾನು “ಮಾನವರ ಪ್ರಭು, ಮಾನವರ" "ಸಾಮ್ರಾಟ, ಮಾನವರ 'ನೈಜ ಆರಾಧ್ಯ್ಮನ' ಅಭಯ 
ಯಾಚಿಸುತ್ತೆ (ನೆ. ಪದೇ ಪದೇ ಬಂದು ದುಷ್ಟೇರಣೆ ನೀಡುವವನ ಕೇಡಿನಿಂದ? ಜನರ ಮನಸ್ಸುಗಳಲ್ಲಿ "ದುಷ್ಟ ರಣೆ 
ಉಂಟು ಮಾಡುವವನ ಕೇಡಿನಿಂದ. ಅವನು ಜಿನ್ನ್‌ಗಳ ಪೈಕಿಯಾಗಿರಲಿ, ಮಾನವರ  ಫೈಕಿಯಾಗಿರಲಿ.3 


1. ಆಲ್‌ ಫಲಕ್‌ ಅಧ್ಯಾಯದಂತೆ ಇಲ್ಲಿಯೂ 'ಅಊದು ಬಿಲ್ಲಾಹ್‌' (ಅಲ್ಲಾಹ ಹನ ಅಭಯ ಯಾಚಿಸುತ್ತೇನೆ) 
ಎನ್ನುವ. ಬದಲು. ಅಲ್ಲಾಹನನ್ನು" ಅವನ ಮೂರು ಗುಣ ವಿಶೇಷಗಳೊಂದಿಗೆ ಸ್ಮರಿಸಿ ಅವನ ಅಭಯ ಯಾಚಿಸಬೇಕೆಂದು 
ಬೋಧಿಸಲಾಗಿದೆ. `ಈ ಮೂರು ಗುಣ ವಿಶೇಷಗಳ ಆಧಾರದಲ್ಲಿ ಅಭಯ × ಯಾಚಿಸುವುದರ ಅರ್ಥ- ಮಾನವರ "ಪ್ರಭು 
ಅಧಿಪತಿ ಮತ್ತು ಆರಾಧ್ಯನೆಂಬ ನೆಲೆಯಲ್ಲಿ ಅವರ ۔‎ ಮೇಲೆ ' ಸಂಪೂರ್ಣ ಅಧಿಕಾರ ಪಡೆದಿರುವಂತಹ ಮತ್ತು. ಸ್ವಶಃ 
ನನ್ನನ್ನೂ ಇತರ ಮಾನವರನ್ನೂ ಯಾವ ಕೇಡಿನಿಂದ ರಕ್ಷಿಸಬೇಕೆಂದು ನಾನು ಅವನ ಅಭಯ' ಯಾಚಿಸುತ್ತಿರುವೆನೋ “ಆ 
ಕೇಡಿನಿಂದ ನಿಜಕ್ಕೂ "ಮಾನವರನ್ನು ರಕ್ಸಿಸಬಲ್ಲ ಆ "ದೇವನ `ಅಭಯೆವನ್ನು-- ನಾನು ಬೇಡುತ್ತೇನೆ. ಅಲ್ಲದೆ' ಅವನೇ 
'ಪ್ರಭುವೂ ಅಧಿಪಶಿಯೂ 'ಅರಾಧ್ಯನೂ ಆಗಿರುವುದರಿಂದ ನಾನು ಅಭಯ “ಯಾಚಿಸಬಹುದಾದ' ಮತ್ತು ನಿಜಕ್ಕೂ " ಅಭಯ 

| ನೀಡೆ ಬಲ್ಲವರು ہہ‎ ಹೊರತು ಬೇರಾರೂ ಇಲ್ಲವೇ ಇಲ್ಲ ಎಂದಾಗುತ್ತದೆ. 

2”, ಮೂಲದಲ್ಲಿ 'ವಸ್‌ವಾಸಿಲ್‌ ಖನ್ನಾಸ್‌' ಎಂಬ ಪದ್ದಗಳ್ಳು ಪ್ರಯೋಗಗೊಂಡಿವೆ. "'ವಸ್‌ವಾಸ್‌' ಎಂದರೆ ಆಗಾಗ 

ಸ ಉಂಟುಮಾಡುವುದು ಎಂದರ್ಥ. ಇನ್ನು تر‎ ಎಂದರೆ. ಬಬ್ಬ ವ್ಯಕ್ತಿಗೆ, ಸಂಶಯ 'ಬಿತ್ತುವವನೊಬ್ಬನು 'ತನ್ನ 
ಮನಸ್ಸಿನಲ್ಲಿ ಒಂದು ಕೆಟ್ಟ ನಿಚಾರವನ್ನು ಬಿತ್ತುತ್ತಿದ್ದಾನೆ ಎಂಬ ಅರಿವೇ ಆಗದಂತೆ, ಪಜೇ ಪದೇ ಮತ್ತು ವನಿಧ 
| ರೀತಿಗಳಿಂದ ಅವನ. ಮನಸ್ಸಿನಲ್ಲಿ ಏನಾದರೂ, ದುರ್ನಿಚ್ಛಾರವನ್ನು ಮೂಡಿಸುವುದು ಎಂದರ್ಥ. ರುಲ್‌ರುಲ (ಭೂಕಂಪ) 
ಎಂಬ - ಪದ್ದದಲ್ಲೇ - ನಿರಂತರ ಚಲನೆ , ಎಂಬ ಅಶೆಯವು. ಅಡಗಿರುವಂತೆ 'ವಸ್ವಸ' ಎಂಬ ಪದದಲ್ಲೇ ಪುನರಾವರ್ತನೆ 
ಎಂಬ ಅಶಯ, ಅಡಗಿದೆ. ಮನುಷ್ಮನನ್ನು 'ದಾರಿಗೆಡಿಸಲು ಕೇವಲ ಒಂದು مل‎ .ಪ್ರಯತ್ನಿಸಿದರೆ ಸಾಲದು. ಅದಕ್ಕಾಗಿ ಮತ್ತೆ 
ಮತ್ತೆ: ಪ್ರಯತ್ನಿಸಬೇಕಾಗುತ್ತದೆ. ಆದ್ದರಿಂದ ಇಂತಹ, ಪ್ರಯತ್ನವನ್ನು 'ವಸ್‌ವಸೇ' ಎಂದೂ ಈ "ಪ್ರಯತ್ನ ಮಾಡುವವನನ್ನು ' 
1 “ವಸ್‌ವಾಸ್‌' ಎಂದೂ ಹೇಳುತ್ತಾರೆ. ಇನ್ನು 'ಖನ್ನಾಸ್‌::-ಎಂಬ: ಪದದ ವಿಷಯ. -.ಇದರ. ಮೂಲ 'ಖುನೂಸ್‌.' ಇದರ 
"ಅರ್ಥ: ಪ್ರಕಟವಾದ ಬಳಿಕ ಅಡಗುವುದು > ಅಥವಾ: ಮುಂಡೆ" ಬಂದ > ನಂತರ - ಹಿಂದಕ್ಕೆ "ಸರಿದು: ಬಿಡುವುದು. ಖನ್ನಾಸ್‌ 
| ಎಂಬುದು- ಅತಿಶೆಯ-- ಸೂಚಿಸುವ: ಪದವಾದ್ದೆರಿರದ- "ಇದರ 'ಅರ್ಥ:- ಈ ಕೆಲಸವನ್ನು” ಹೆಚ್ಚು" ಹೆಚ್ಚಾಗಿ “ಮಾಡುವವನು- 


5-0 


114 ಅನ್ನಾನ್‌ 1281 


ಎಂದಾಯಿತು. ಈ ರೀತಿ ಒಬ್ಬ ವ್ಯಕ್ತಿಯಲ್ಲಿ ದುರ್ವಿಚಾರ ಬಿತ್ತುವವನು ಇದಕ್ಕಾಗಿ ಆತನ ಬಳಿಗೆ ಆಗಾಗ ಬರುತ್ತಿರಬೇಕಾಗುತ್ತ 

ದೆಂಬುದು ವ್ಯಕ್ತ. ಇದರೊಂದಿಗೆ ಅವನನ್ನು 'ಖನ್ನಾಸ್‌' ಎಂದೂ ಹೇಳಿರುವುದರಿಂದ ಈ ಎರಡು ಪದಗಳು ಕೂಡಿದಾಗ 

ತನ್ನಿಂತಾನೇ ಹುಟ್ಟಿಕೊಳ್ಳುವ ತಾತ್ಸರ್ಯವೇನೆಂದರೆ, ಅವನು ದುರ್ವಿಚಾರ ಬಿತ್ತಿ ಹಿಂದೆ ಸರಿದು ಬಿಡುತ್ತಾನೆ ಮತ್ತು ಪದೇ 

ಪದೇ ದುರ್ನಿಚಾರ ಬಿತ್ತಲಿಕ್ಕಾಗಿ ಮರಳಿ ಬರುತ್ತಲೂ ಇರುತ್ತಾನೆ. ಅಂದರೆ ಒಮ್ಮೆ ಅವನು ದುರ್ವಿಚಾರ ಬಿತ್ತಲು 

ಪ್ರಯತ್ನಿಸಿ ಸೋತಾಗ ಮರಳಿ ಹೋಗುತ್ತಾನೆ. ಆ ಬಳಿಕ ಮತ್ತೆ ಬಂದು ದುರ್ವಿಚಾರ ಬಿತ್ತಲಾರಂಭಿಸುತ್ತಾನೆ ಮತ್ತು ಈ 

ಪ್ರಯತ್ನವನ್ನು ಸತತವಾಗಿ ಮುಂದುವರಿಸುತ್ತಾನೆ. 'ವಸ್‌ವಾಸಿಲ್‌ ಖನ್ನಾಸ್‌'ನ ಕೇಡಿನಿಂದ ಅಭಯ ಯಾಚಿಸುವುದರ ' 
ಅರ್ಥವೇನೆಂದು- ನೋಡೋಣ. ಇದರ ಒಂದು ಅರ್ಥ- ಅಭಯ ಯಾಚಿಸುವವನು ಸ್ವತಃ ಅದರ ಕೇಡಿನಿಂದ- ಅಂದರೆ, | 
ಅದು ತನ್ನ ಮನಸ್ಸಿನಲ್ಲಿ ಏನಾದರೂ ದುರ್ವಿಚಾರ ಬಿತ್ತಬಹುದೆಂಬ ಕೇಡಿನಿಂದ-ಅಲ್ಲಾಹನ ಅಭಯ ಯಾಚಿಸುತ್ತಾನೆ' 
ಎಂದಾಗಿದೆ. ಇದರ ಇನ್ನೊಂದು ಅರ್ಥವೇನೆಂದರೆ- ಅಲ್ಲಾಹನ ಮಾರ್ಗದೆಡೆಗೆ ಜನರನ್ನು ಆಹ್ವಾನಿಸುವವರ ವಿರುದ್ದ | 
ಜನರ ಮನಸ್ಸಿನಲ್ಲಿ ದುರ್ನಿಚಾರಗಳನ್ನು ಬಿತ್ತುತ್ತಾ ತಿರುಗುವ ಪ್ರತಿಯೊಬ್ಬರ ಕೇಡಿನಿಂದ ಸತ್ಯಪ್ರಚಾರಕನು ಅಲ್ಲಾಹನ ' 
ಅಭಯ ಯಾಚಿಸುತ್ತಾನೆ. ತನ್ನ ವಿರುದ್ದ ಯಾವೆಲ್ಲ ಜನರ ಮನಸ್ಸಿನಲ್ಲಿ ದುರ್ವಿಚಾರಗಳನ್ನು ಬಿತ್ತಲಾಗಿದೆಯೋ ಅವರೆಲ್ಲ ರ 
ಬಳಿಗೆ ಸ್ವತಃ ತಾನೇ ತಲಪಿ ಪ್ರತಿಯೊಬ್ಬರ ತಪ್ಪು ತಿಳುವಳಿಕೆಯನ್ನೂ ದೂರಗೊಳಿಸಲು ಸತ್ಯಪ್ರಚಾರಕನಿಗೆ ಸಾಧ್ಯವೂ ಇಲ್ಲ. 
ಮತ್ತು ಹಾಗೆ ಮಾಡುವುದು ಸಮಂಜಸವೂ ಅಲ್ಲ. ಆದುದರಿಂದ ಇಂತಹ ಕಿಡಿಗೇಡಿಗಳ ಕೇಡಿನಿಂದ ಕೇವಲ ಅಲ್ಲಾಹನ 
ಅಭಯ ಯಾಚಿಸು ಆ ಬಳಿಕ ನಿಶ್ಚಿಂತನಾಗಿ ನಿನ್ನ ಧರ್ಮಪ್ರಚಾರ ಕಾರ್ಯದಲ್ಲಿ ತಲ್ಲೀನನಾಗಿರು. ಅಲ್ಲಾಹನ ಅಭಯ' 
ಯಾಚಿಸಿದ ಬಳಿಕ ಆ ದುಷ್ಟರನ್ನು ಎದುರಿಸುವ ಕೆಲಸ ಮಾನವರ ಒಡೆಯ, ಅಧಿಪತಿ ಮತ್ತು ಆರಾಧ್ಯನಾದ ಅಲ್ಲಾಹನದ್ದೇ ' 
ಹೊರತು ನಿನ್ನದಲ್ಲ ಎಂದು ಅಲ್ಲಾಹನು ಸತ್ಯಪ್ರಚಾರಕನಿಗೆ ಉಪದೇಶಿಸಿರುವನು. ಈ ನಿಟ್ಟಿನಲ್ಲಿ ಇನ್ನೊಂದು ವಿಷಯವನ್ನೂ ; 
ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ. ಮಾನವನ ಮನದಲ್ಲಿ ದುರ್ವಿಚಾರ ಬಿತ್ತುವ ಕೆಲಸವನ್ನು ಹೊರಗಿನಿಂದ ಜಿನ್ನ್‌ ; 
ಮತ್ತು ಮಾನವರಲ್ಲಿನ ಶೈತಾನರು ಮ್ರಾತ್ರ ಮಾಡುತ್ತಿರುವುಥಲ್ಲ. ಸ್ವತಃ ಮನುಷ್ಯನ, ಚಿತ್ರವು ಒಳಗಿನಿಂದಲೂ ಈ ಕೆಲಸವನ್ನು | 
ಮಾಡುತ್ತಲಿರುತ್ತದೆ. ಸ್ವತಃ ಅವನ, ತಪ್ಪು ವಿಚಾರಧಾರೆ ಅವನ ಬುದ್ಧಿಯನ್ನು ಕೆಡಿಸುತ್ತದೆ. ಅವನ ಸ್ವಂತ ಅನುಚಿತ! 
ಆಸೆ- ಆಕಾಂಕ್ಸೆಗಳು ಅವನ ವಿವೇಚಿನ್ಸಾಶಕ ಕ್ರಿಯನ್ನೂ . 'ಸಂಕಲ್ಪವನ್ನೂ ನಿರ್ಧಾರ: ಶಕ್ತಿಯನ್ನೂ ಬಾರಿತಪ್ಪಿಸುತ್ತಲಿರುತ್ತವೆ. ಇದನ್ನೇ 

ಪವಿತ್ರ ಕುರ್‌ಆನಿನಲ್ಲಿ ಒಂದು ಕಡೆ "ನಾವು 'ಅವನ ' ಸ್ವಲತ `ಚಿತ್ತದೆಂದ ಹೊರ 'ಹೊಮ್ಮುತ್ತಿರುವ ದುರ್ವಿಚಾರಗಳನ್ನೂ ' 

ಬಲ್ಲೆವು" ಎಂದು ಹೇಳಲಾಗಿದೆ. (ಸೂರಃ" ಕಫ್‌: '16) ಇದೇ ಆಧಾರದಲ್ಲಿ” ಪ್ರವಾದಿವರ್ಯರು(ಸ) ತಮ್ಮ ಪ್ರಸಿದ್ಧ ' 

ಮಸ್ನೂನ್‌(ಸುನ್ನತ್‌ ಆಗಿರುವ) ಖುತ್ಸಾದಲ್ಲಿ(ಉಪನ್ಯಾಸದಲ್ಲಿ) "ನಊದುಬಿಲ್ಲಾಹಿ ಮಿನ್‌ ಶುರೂರಿ ಅನ್‌ಫುಸಿನಾ” ام‎ 

ನಮ್ಮ ಚಿತ್ತದ ಕಿಡಿಗೇಡಿತನದಿಂದ ಅಲ್ಲಾಹನ ಅಭಯ ಯಾಚಿಸುತ್ತೇವೆ) ಎಂದು ಹೇಳಿರುತ್ತಾರೆ. 

3. ಸೂಕ್ತದ ಸರಿಯಾದ ಅರ್ಥ ಹೀಗಿದೆ- "ಜನರ ಹೃದಯಗಳಲ್ಲಿ ವಸ್‌ವಸ (ದುರ್ವಿಚಾರ) ಬಿತ್ತುವ ದುಷ್ಟೇರಕನ 
ಕೇಡಿನಿಂದ- ಅವನು ಜಿನ್ನ್‌ಗಳ ಪೈಕಿಯಾಗಿರಲಿ, ಮಾನವರ ಪೈಕಿಯಾಗಿರಲಿ” ಅಂದರೆ, ದುರ್ವಿಚಾರ ಬಿತ್ತುವ ಕೆಲಸವನ್ನು ಜಿನ್ನ್‌ | 
ಶೈತಾನರೂ ಮಾಡುತ್ತಾರೆ ಮಾನವ ಶೈತಾನರೂ ಮಾಡುತ್ತಾರೆ. ಈ ಅಧ್ಯಾಯದಲ್ಲಿ ಎರಡೊ ತರದ ಶೈತಾನರ ಕೇಡಿನಿಂದ 
ಅಲ್ಲಾಹನ ಅಭಯ ಯಾಚಿಸಬೇಕೆಂದು ಹೇಳಲಾಗಿದೆ. ಈ ಅರ್ಥವನ್ನು ಕುರ್‌ಆನ್‌ ಮತ್ತು ಹದೀಸ್‌ಗಳೆರಡೂ ಸಮರ್ಥಿಸುತ್ತವೆ. 
ಕುರ್‌ಆನಿನಲ್ಲಿ, "ಇದೇ ರೀತಿಯಲ್ಲಿ ನಾವು ಪ್ರತಿಯೊಬ್ಬ ಪ್ರವಾದಿಗೆ ಜಿನ್ನ್‌ ಶೈತಾನರನ್ನೂ ಮಾನವ ಶೈತಾನರನ್ನೂ ಶತ್ರುಗಳನ್ನಾಗಿ 
ಮಾಡಿಬಿಟ್ಟಿದ್ದೇವೆ. ಅವರು ಮೋಸ ಮತ್ತು ವಂಚನೆಗಳ ರೂಪದಲ್ಲಿ ಮನೋಹರ ಮಾತುಗಳ ಪ್ರೇರಣೆಯನ್ನುಂಟು ಮಾಡುತ್ತಾ ರೆ" | 
ಎಂದು ಹೇಳಲಾಗಿದೆ. (ಸೂರಃ ಅಲ್‌ ಅನ್‌ಆಮ್‌: 112) ಹದೀಸ್‌ನಲ್ಲಿ ಹೀಗಿದೆ- ಒಂದು ಸಂದರ್ಭದಲ್ಲಿ ಪ್ರವಾದಿ 
ವರ್ಯರುಷ) ಹ. ಅಬೂದರ್‌ರೊಡನೆ(ರ)- "ಓ ಅಬೂದರ್ಸ್‌, ಜಿನ್ನ್‌ ಶೈತಾನರು ಮತ್ತು ಮಾನವ ಶೈತಾನರ ಕೇಡಿನಿಂದ; 
ಅಲ್ಲಾಹನ ಅಭಯ ಯಾಚಿಸು" ಎಂದರು. ಆಗ ನಾನು (ಅಬೂದರ್ರ್‌) ಕೇಳಿದೆ; ಓ ಸಂದೇಶವಾಹಕರೇೆ, ಮಾನವರಲ್ಲಿಯೂ 
ಶೈತಾನರಿರುವರೇ? ಆಗ ಅವರು 'ಹೌದು' ಎಂದರು. (ಅಹ್ಮದ್‌, ವಸಾಈ ಮತ್ತು ಇಬ್ನ್‌ ಹಿಬ್ಬಾನ್‌) 


ಕಾಂಡ-30 


81 


183 


ಕುರ್‌ಆನ್‌ - ವ್ಯಾಖ್ಯಾನ 


ಆ ದರೋಡೆ ನಡೆಸುವವರು ಅಕ್ರಮಿಗಳು 20:200 

ಆ ಅಲ್ಲಾಹನ ಮೇಲೆ ಸುಲ್ಳು ಹೇಳುವವರು ಅಕ್ರಮಿಗಳು 

+8 

ಆ ಸುಳ್ಳು ಹೇಳುವವರು ಲಕ್ರಮಿಗಳು 29:68 

ಅ ಅಲ್ಲಾಹನ ಹೊರತು.. ಇತರರ ದಾಸ್ಯ-ಆರಾಧನೆ 

ಮಾಡುವವರು ಅಕ್ರಮಿಗಳು 22:71 

೪ ದೇವತ್ವದಲ್ಲಿ ತಾವು ಭಾಗಿದಾರರೆಂದು ಘೋಷಿಸುವವರು 

ಅಕ್ರಮಿಗಳು 21:29 

ಅ ವಿರ್‌ಔನ್‌ ಮತ್ತು ಅವನ ಜನಾಂಗ ಅಕ್ರಮಿಗಳಾಗಿದ್ದರು 

26:10,11, 8-8 

ಆ ಅಲ್ಲಾಹನನ್ನು ನಿಷೇಧಿಸುವವರು, ಅಕ್ರ وو‎ 29:49 

ಆ ಸತ್ಯಕ್ಕೆ ವಿರುದ್ಧವಾದ ವಿಶ್ವಾಸವಿರಿಸುವವರು ಅಕ್ರಮಿಗಳು 

311, 8-16 ಸ 
ಸತ್ಯವನ್ನು ಸುಳ್ಳಾಗಿಸುವವರು -ಅಕ್ರಮಿಗಳು 27:14 
ಸತ್ಯದ ವಿರುದ್ಧ ದ್ವೇಷವಿರಿಸುವವರು ಅಕ್ರಮಿಗಳು 22:53 
ಕುರ್‌ಆನನ್ನು ಮಾನವ ಕೃತಿಯೆನ್ನುವುದು, ಅಕ್ರಮ بعد‎ 

€ ಅಲ್ಲಾಹನು ತನ್ನ ದಾಸರ ಮೇಲೆ ಅಕ್ರಮವೆಸಗುವ 

ವನಲ್ಲ+22:10, 23:62, ಟಿ-55, 26:209, 29:40, 30:9 

೬ ರುಲ್ಮ್‌ನ (ಅಕ್ರಮದ) ಅರ್ಥ ಮತ್ತು ಅದರ ವಾಸ್ತವಿಕತೆ 

31: ,21ث‎ 37: ಟಿ-14. 40: ಟಿ-28, 41: ೬-59, 45: 

ಟಿ-29, 46:10, ಟಿ-23 

ಅ ಸತ್ಯವನ್ನು ನಂಬದಿರುವುದು ಅಕ್ರಮ 35:37 

ಅ _ಅಹಂಭಾವದಿಂದಾಗಿ . ಸತಸ್ತೀಕಾರ ಮಾಡುವುದನ್ನು 

ನಿರಾಕರಿಸುವುದು ಅಕ್ರಮ 46:10 

ಅ ಯಾವುದೇ ಆಧಾರ ಪ್ರಮಾಣವಿಲ್ಲದೆ. ಯಾವುದಾದರೂ 

ವಿಶ್ವಾಸವನ್ನು ಕೈಗೊಂಡು ಪ್ರಚಾರ ಮಾಡುವುದು ಅಕ್ರಮ 35:40 

೬ ಆಲ್ಲಾಹನ ಸೂಕ್ತಗಳಿಂದ ಉಪದೇಶ سس‎ 

ಮಹಾ ಅಕ್ರಮಿ 32:22 . p 

ಅ ಶಿರ್ಕ ಯಾವ ಆಧಾರದಲ್ಲಿ ಮಹಾ ಅಕ್ರಮ? 3 31:13 

ಅ ಲಕ್ರಮಿಗಳು. ಯಾರು? 42: 40ರಿಂದ 43; 609: - 


ಅಂತಾರಾಷ್ಟ್ರೀಯ ಕಾನೂನು 
ಇ ಮುಸ್ಲಿಮೇತರರೊಡನೆ ಇಸ್ತಾಮೊ ರಾಷ್ಟ್ರದ ಒಪ್ಪಂದೆಗಳು 
59: ا‎ ۱ 
€ ಶತ್ರುವಿನ ಕಡೆಯಿಂದ ಒಪ್ಪಂದ ಮುರಿದರೆ ಆಗ ಒಪ್ಪಂದಕ್ಕೆ 
ವಿರುದ್ಧ ವರ್ತಿಸಬಹುದು 59: دن‎ 
ಅ. ಅಂತಾರಾಷ್ಟ್ರೀಯ ಕಾನೂನಿನ ಕೆಲವು ಮುಖ್ಯ ನಿಬಂಧನೆಗಳು 
60:10,11, - 14ರಿಂದ 17 
ಅಕ್ರಮ(ರಖುಲ್ಸ್‌) 
| ೪ ಅಲ್ಲಾಹ್‌ ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ. ×0 
| 6 ಅಲ್ಲಾಹ್‌ ಅಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ 
| +46:10, 61:7 
೪ 'ರಸೂಲರ ಸಂದೇಶದ ಮೇಲೆ ವಿಶ್ವಾಸವಿರಿಸದವರು 
ಅಕ್ರಮಿಗಳು +23:28,41 
ಅ ದೇವ ಪ್ರವಾದಿಗಳನ್ನು ಸುಳ್ಳಾಗಿಸುವುದು ಅಕ್ರಮ 22:45, 
25:27, 37,.27:52, 29:40 
ಅ ದೇವ ಸೂಕ್ತಗಳನ್ನು ಸುಳ್ಳಾಗಿಸುವವರು ಅಕ್ರಮಗಳು 
+2785۰ 
ಆ ಶಿರ್ಕ್‌ ಮಾಡುವವರು ಅಕ್ರಮಿಗಳು. 425:19,ಟಿ- 28, 
27:44, 30:28, 29, 34:42 
ಅ ಕಪಟವಿಶ್ವಾಸಿಗಳು ಅಕ್ರಮಿಗಳು +24:50 
"ಆ. ಅಕ್ರಮಿಗಳ ಕೆಟ್ಟ ಪರಿಣಾಮ 21:11, 22:25,45,48. 
J 23:45, 28:59. 42:21, 43:39,65 
ಆ ಲಕ್ರಮ-ತಪ್ಪು ಮತ್ತು ಪಾಪ ಎಂಬ ಅರ್ಥದಲ್ಲಿ 21:87, 
27:1), 28:16, - | : 
ಅ ಅಲ್ಲಾಹನ ಭೂಮಿಯಲ್ಲಿ, ತಮ್ಮ ಒಡೆತನದ ದಾವೆ 
ಮಾಡುವವರು ಅಕ್ರಮಿಗಳು .28:37,38; ಟಿ-52 
ಅ ಅಲ್ಲಾಹನ ಮಾರ್ಗದರ್ಶನವನ್ನು ಬಿಟ್ಟು ಚಿತ್ತಾಕಾಂಕ್ಲೆಗಳನ್ನು 
| ಅನುಸರಿಸುವವರು ಅಕ್ರಮಿಗಳು 28:50, 30:29 
ಅ ಅಶ್ಲೀಲ ಕಾರ್ಯಗಳನ್ನೆಸಗುವವರು:. ಅಕ್ರಮಿಗಳು 
29: 28ರಿಂದ 31 


| “ಚಿಹ್ನೆಯು, ಈ ವಿಷಯವು ಕುರ್‌ಆನ್‌ ವ್ಯಾಖ್ಯಾನ ಭಾಗ-1 ರ ವಿಷಯ ಸೂಚಿಯಲ್ಲೂ ಬಂದಿದ್ದು ಅದರ ಉಳಿದ ಭಾಗವನ್ನು 


ಮಾತ್ರ ಇಲ್ಲಿ ಬರೆಯಲಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


ವಿಷಯ ಸೂಚಿ 


ಅ ಆಕ್ರಿಮಿಗಳಿಗೆ ವಿನಾಶದ ಹೊರತು ಇನ್ನಾವುದರಲ್ಲಿಯೂ' 


"ವೃದ್ಧಿ ಮಾಡಬಾರದೆಂದು ಹ.ನೂಹ್‌ರ(ಅ) ಪ್ರಾರ್ಥನೆ 71:28 


(ಹೆಚ್ಚಿನ ವಿವರಗಳನ್ನು 'ಅಕ್ರಮ'ದಲ್ಲಿ ನೋಡಿರಿ) 


ಅದಾಬಲ್‌ ಕಟ್ಟ್‌ (ಗೋರಿಯ ಯಾತನೆ) 
(ಬರ್ಥುಖ್‌' ನೋಡಿರಿ) 


ಅದಾಬ್‌(ಯಾತನೆ) . 

೪ ಎಂತಹ ಜನರಿಗಾಗಿ? 67: 16ರಿಂದ 18, 68:27, 28, 
72:15, 23, 777 16ರಿಂದ 18, 84: 21ರಿಂದ 24, 85:17, 
18, ಟೆ-8, 89:12, 13, 105: ಪರಿಚೆಯ' 

ಅ ಇದು ಹೆದರಲ್ಪಡತಕ್ಕ ವಿಷಯ 23:93; 94:87 ' 
ಅ "ಭೂಲೋಕದಲ್ಲಿ ದೇವಯಾತನೆ' ಎರಗುವ ನಿಯಮ 
+21:95, ಟಿ-92, 22: 42ರಿಂದ 48, ಟಿ-101, 23: 44ರಿಂದ 
48, 26:208, 29:14, 15, W-23, 29:53 

೪ ಅಲ್ಲಾಹನ `ಯಾತನೆಯು ಮಾನವನ ಊಹೆ ಮತ್ತು 
ಗುಮಾನಿಯೂ ಇಲ್ಲದಿರುವಂತಹ ಕಡೆಯಿಂದ ಬರುತ್ತದೆ 439:25 
೪ ದೇವಯಾತನೆಯ ಕಾಠಿಣ್ಯ 22:1,2 ' 

ಅ ಅದರಿಂದ ಯಾರೂ ರಕ್ಷಿಸಲಾರ 39:19 

ಅ ಪರಲೋಕದಲ್ಲಿ ಯಾತನೆಯ ನಿಯಮ 4 31:6, 7, 21, 
24, 32:12ರಿಂದ 14, 22, 33:8; 57, 73, 34:5, 8, 33, 
38, 42, 35:7, 10, 36, 37: 33ರಿಂದ 37, 38:26, 39:15, 
16, 24, 47, 71, 41:24, 50, 42:16, 21, 26, 42, 45, 
43: 36ರಿಂದ "10, 46: 17ರಿಂದ 20, 34, 48:16, 
50: 24ರಿಂದ 26; 52:13, 14; 54:41, 42; 55: 41ರಿಂದ 
43, 56: 41ರಿಂದ 53, 58:4, 5, 59:15, 64:5 

ಅ ಅದರಿಂದ ರಕ್ಲಿಸುವವರು ಯಾರೂ ಇಲ್ಲ 39:19 
ಅ ಅಲ್ಲಾಹನ ಯಾತನೆ ಎಂತಹವರಿಗಾಗಿದೆ? 421:6, 9, 
22:4, 8; 9, 56, 23:63, 64, 24:11, 14, 19, 23; 63, 
25:19, 36, 37, 39, 42, 68, 69, 26:139, 201; 202, 
213; 27:4, 5; 28:59, 64, 29:23, 30:16 

ಅ ಅದು ಹಠಾತ್ತನೆ ಬರುತ್ತದೆ 26:202, 39:55 

ಅ" مو‎ ಬಂದ ಅನಂತರ ಕಾಲಾವಕಾಶ ಸಿಗುವುದಿಲ್ಲ 26:203, 
ಟಿ-127, 33:29, 38:3, 15 

ಅದರ ವಿರುದ್ದ ಯಾವ ಹರಿಟಕೆಯೂ . ಪರಿಣಾಮ‏ ٭ 
ಕಾರಿಯಾಗುವುದಿಲ್ಲ 22:55, ಟಿ10 -‏ 


. 1284 


ಅ ತಿಳಿದೂ ತಿಳಿದೂ ಸತ್ಯದಿಂದ ವಿಮುಖವಾಗುನೆ 'ಅಕ್ರಮಿಗಳ ಲ 


ಅಂತಿಮ ಪರಿಣಾಮ 42:44, 45 

೪ ಜನರ ಮೇಲೆ Ki ಅಂತಿಮ ಪರಿಣಾಮ 

4245 k 

೪ ಪರಲೋಕದಲ್ಲಿ; ಅಕ್ರಮಿಗಳಿಗೆ ಸಹಾಯಕನಾರೂ ಇರಲಾರ 

35:37 ; 

€ ಅಲ್ಲಾಹನ 'ಸ್ಮರಣೆಯಿಂದ ಆಲಿಕ್ಸ ಮತ್ತು - ಶೈತಾನನ 

ಅನುಸರಣೆ ಅಕ್ರಮವಾಗಿದೆ 43:36ದಿಂದ 39° 

ಅ ಅಲ್ಲಾಹನೆದುರು موچ‎ 'ಅಕ್ರಿಮವಾಗಿದೆ 34:19 

ಆ ದೇವೇತರರು ರಚಿಸಿದ ಧರ್ಮ ಮತ್ತು' ಶಾಸನವನ್ನು 

ನಂಬುವುದು ಅಕ್ರಮವಾಗಿದೆ 42:21,22 

٥ ಪಥಭ್ರಷ್ಟತೆಯ “ಪರವಾಗಿ ಹಟಮಾರಿತನ ಭಕನುವಾಗಿದ 

39:23,24 

6 ಅಲ್ಲಾಹನ ಹೊರತು ಇತರರನ್ನು ತನ್ನ ಸಂರಕ್ಷಕನನ್ನಾಗಿ 

ಮಾಡಿಕೊಳ್ಳುವುದು ಅಕ್ರಮವಾಗಿದೆ 42:8, ಟಿ-11 [ಐವರಣಿಗಾಗಿ 

'ವಲೀ'(ಆತ್ಮೀಯ) ನೋಡಿರಿ] 

ಅ ಅಲ್ಲಾಹನ ಮೇಲೆ ಸುಳ್ಳು ಹೇಳುವ ಮತ್ತು ಸತ್ಯವನ್ನು 

ಸುಳ್ಳಾಗಿಸುವವನಿಗಿಂತ ದೊಡ್ಡ ಅಕ್ರಮಿ ಬೇರಾರೂ ಇಲ್ಲ. 39:32 

ಅ ಹ.ಈಸಾರನ್ನು(ಅ) ವಿರೋಧಿಸುವವರು ಮತ್ತು "ಅವರೆ 

ಕುರಿತು ಶ್ರದ್ಧೆಯಲ್ಲಿ ಅತಿರಕವೆಸಗುವವರು ಈ ಎರಡೂ 

ಪಂಗಡಗಳು ಅಕ್ರಮಿಗಳು 43:-63ರಿಂದ 65 

9 ಅಕ್ರಮಿಗಳು' ಅಲ್ಲಾಹನ" ಕೃಪೆಯಿಂದ. ವಂಚಿತರು 42:8 

8 ಅಕ್ರಮಿಗಳಿಗೆ-ಯಾವ ರಕ್ಸಕನೂ ಸಹಾಯಕನೂ ಇಲ್ಲ 42:8 

೪ ಕುರ್‌ಆನ್‌ وت‎ ಎಚ್ಚರಿಕೆಯಾಗಿದೆ 46:12, 

: ا 17ت 

€ ಇತರರನ್ನು ಲೇವಡಿ ಮಾಡುವುದು, ಅವರಿಗೆ ಕೆಟ್ಟ 
ಹೆಸರನ್ನಿಡುವುದು ಮತ್ತು' : ಅವರನ್ನು: 'ಮೂದಲಿಸುವುದು 

ಅಕ್ರಮವಾಗಿದೆ 49:11 i 


ಆ ಅಕ್ರಮಗಳಿಗೆ" ಯಾತನೆ uF KN 
ಅ: ಅಕ್ರಮದ "ಅರ್ಥವೇನು? 51:'ಟ56. سا‎ 
ಅ ಅಕ್ರಮಿಗಳಿಗೆ ನರಕ ಯಾತನೆಯೇ: ಪ್ರತಿಭಟನೆ 59:17 


ಅಕ್ರ ಮ-ಅಕ್ತ سوفن ا‎ 
$..ವಿರ್‌ಔನನ ಜನಾಂಗ ಅಕ್ರಮಿಯಾಗಿತ್ತು..66:11 
೪" ಅಕ್ರಮಿಗಳ ' ಅಂತಿಮ ಪರಿಣಾಮ 7631' 


12857 


[2 FEE ಗ್ರಂಥವನ್ನು ಅನುಸರಿಸುವುದು ಮಾತ್ರ ದೇವ 
ಯಾತನೆಯಿಂದ ಪಾರಾಗುವ ಸರಿಯಾದ ವಿಧಾನವಾಗಿದೆ '39:54; 
55 ۶ و ہے جک دم وت‎ eri 
೪ ಸತ್ಮವಿಶ್ವಾಸ ಮಾತ್ರ ದೇವಯಾತನೆಯಿಂದ ಪಾರಾಗುವ 
ಏಕೈಕೆ ವಿಧಾನವಾಗಿದೆ '46:31: سد‎ 

ಅ ಪಥಬ್ರಪ್ಪ ಜನಾಂಗಗಳ ,23:50:36وجھ‎ 54: 1ರಿಂದ. 47, 
64:5, 6. زی مر‎ 8 
ಅ ಕೆಡುಕನ್ನು ತಡೆಯುವವರು ಇರುವ ವರೆಗೂ ಅಲ್ಲಾಹ್‌, 
ಜನಾಂಗಗಳಿಗೆ ಕಾಲಾವಕಾಶವನ್ನು ಕೊಡುತ್ತಾನೆ 51:36, ಟಿ-34 
ಆ ಕೆಡುಕಿನಿಂದ ದೂರವಿದ್ದು ಸುಧಾರಣೆಯ 'ಪ್ರಯತ್ನ 
ಮಾಡುವವರು ಯಾತನೆಯಿಂದ: ಪಾರಾಗಿ ಬಿಡುತ್ತಾರೆ 51:35 
ಅ ಅಕ್ರಮಿಗಳನ್ನು ಯಾತನೆಯಿಂದ ಯಾರೂ ರಕ್ಸಿಸಲಾರರು 
50:36, 52:8 


ಅ ಯಾತನೆಯನ್ನು ڑا‎ ಎನ್ನಲಾಗಿದೆ 51:13, 14, ಟಿ-11. 
مہہ‎ ಜನಾಂಗಕ್ಕೆ ಯಾತನೆ ಬಂದುದು ಹೇಗೆ? 51:32ರಿಂದ | 
37, 54: 33ರಿಂದ 38 1 ےپ وف‎ 

೪ ಆ ಯಾತನೆಯಿಂದ ಪಾರಾದವರು ಯಾರು? 51:35, 36 


ಅ ಯಾತನೆಗೆ ವಿವಿಧ ಪದಗಳ ಪ್ರಯೋಗ 51:ಟ-41 

ಅ ಅಲ್ಲಾಹನ. ಯಾತನೆ ಬಂದೇ ತೀರುವುದು 527 
ಅ ಅಲ್ಲಾಹನ ಯಾತನೆಯನ್ನು ಯಾರಿಂದಲೂ,ತಡೆಯಲಾಗದು | 
52:8 

ಅ 'ಅಬಾಬ್‌ ಸಮೂಮ್‌' ಎಂಬುದರ ಅರ್ಥವೇನು? 52:27, 
ಟಿ-21 

ಅ 'ಪುಣ್ಯಫಲ  ವರ್ಗಾವಣೆ'ಯ ರೀತಿಯಲ್ಲಿ ಧುರ 
ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ 53:39, ಟಿ-38 : 
ಅ ಹ.ನೂಹ್‌ರ(ಅ) ಜನಾಂಗದ ಯಾತನೆಯ ವರ್ಣನೆ-54:9 | 
ರಿಂದ 12 ಸ } 
ಅ ಆದ್‌ ಜನಾಂಗದ. ಮೇಲೆ ಯಾತನೆ 54: 18ರಿಂದ 21 
٠ ಸಮೂದ್‌ ಜನಾಂಗದ ಮೇಲೆ ಯಾತನೆ 54: 23ರಿಂದ 31 | 
೪ ಫರ್‌ಔನನ. ಸಂತತಿಯ ಮೇಲೆ ಎರಗಿದ ಯಾತನೆಯ 
ವರ್ಣನೆ 5441, 42 4 
೪ ಅಪರಾಧಿಗಳಿಗೆ ವೇದನಾಯುಕ್ತ ಯಾತನೆ 50:24, 26, ۳ 
51: 11880 14, 52: 11ರಿಂದ 16, 54:47, 48, 55:41 
ರಿಂದ 44, 56: 41ರಿಂದ 55, 584, 5, 59:3, 64:10, 65:8 
ರಿಂದ 10 


ಕುರ್‌ಆನ್‌: 'ವ್ಯಾಖ್ಯಾನ 


ಅ'.ಯಾರ"`ಬಾಂಧವ್ಮವೂ ಮಾನವನನ್ನು ಅದರಿಂದ 
ರಕ್ಸಿಸಲಾರದು 26:170, 171, ೬-113, 26:214, -135; 
29:32, ಟಿ-56. ۴ ನ 
ಅ ಅದು ಮಾನವನು ಬೇಡಬೇಕಾದ ವಸ್ತುವಲ್ಲ 26: 
201ರಿಂದ 204 
ಅ: ಜನರು" ಯಾತನೆಯಲ್ಲಿ ಸಿಕ್ಕಿ ಬೀಳಲು ಮುಖ್ಯ "ಕಾರಣ 
40:10, 12 
. ಅ ಭೂಮಿಯಲ್ಲಿ ಎಂತಹನರ ಮೇಲೆ ಯಾತನೆ ಎರಗುತ್ತದೆ 
| 38: 12ರಿಂದ 14, 40:82, 84, 41: 13ರಿಂದ 18, 43:47, 
48, 54ರಿಂದ 56 
ಅ ಭೂಮಿಯಲ್ಲಿ ಏವಿಧ' ಜನಾಂಗಗಳ ಮೇಲೆ ಯಾತನೆ 
| ಎರಗಲು ಕಾರಣ 32:26, ಟಿ-39, 34:16, 17, 45, 35:43, 
'44, ಟಿ-72, 36:29, 30, 37: 71ರರೆದೆ 82, 13380۰138, 
38:2, 3, 12ರಿಂದ 14, 39:25, 51ರಿಂದ 55, 40:5, 21, 
|22, 29ರಿಂದ 33, 45, 78, 82,83, 41:17, 43:7, 8, 25, 
44: 22ರಿಂದ 29, 46: 26ರಿಂದ 28 
೬ ಭೂಮಿಯಲ್ಲಿ ಪರೀಕ್ಷೆ ರೂಪದಲ್ಲಿ "ನೀಡಲಾಗುವ ಯಾತನೆ 
۱44: 12ರಿಂದ 16, 4-105-15 
'e ತನ್ನನ್ನು ಯಾತನೆಗೆ ಅರ್ಹವನ್ನಾಗಿ ಮಾಡಿಕೊಳ್ಳುವ 
' ಜನಾಂಗದ ಮೇಲೆ ಅಲ್ಲಾಹ್‌ ಯಾತನೆ ಎರಗಿಸುತ್ತಾನೆ 40:31, 
ಪ ۱ بت‎ 
| ಅ ಅಲ್ಲಾಹನ ಯಾತನೆಯಿಂದ ಪಾರಾಗುವವರು' ಎಂತಹವರು? 
41:18 
ಅ ಯಾರದಾದರೂ . ಸ್ಥಾನದ ಉನ್ನತಿಯು ಅವನನ್ನು 
| ಯಾತನೆಯಿಂದ. ರಕ್ಷಿಸಲಾರದು 33:30, ಟಿ43: 44 
ಅ ಅಲ್ಲಾಹನ ಯಾತನೆಯನ್ನು "ಕಂಡು ಸತ್ಯವಿಶ್ವಾಸ ಸ್ವೀಕಾರ 
| ಮಾಡುವುದು ಫಲಕಾರಿಯಲ್ಲ 32:29, 4085 .ے‎ 
: ಅ ಯಾತನೆಯನ್ನು ಕಂಡ ಬಳಿಕ ಸತ್ಯವಿಶ್ವಾಸ ಸ್ವೀಕಾರದಿಂದ 
| ಪ್ರಯೋಜನನಾದ, ಒಂದೇ. ಒಂದು ಉದಾಹರಣೆ 37:147, 
148, #84 
"ಇಮ್ಮಡಿ ಯಾತನೆ ನಿಂತಹವರಿಗಾಗಿದೆ? 33: 30, 31, 845 
ಪರಲೋಕ ಯಾತನೆಯ ವರ್ಣನೆ 39:24, ಟಿ-44 
ಪರಲೋಕ ಯಾತನೆಯ ಕಾಠಿಣ್ಯ 39:47 
ಸತ್ಯ ವಿರೋಧಿಗಳಿಗೆ ಅದು ಅಪಮಾನಕರ ಯಾತನೆ 
ಯಾಗಿದ್ದು; ಅದು ಸರಿದು ಹೋಗತಕ್ಕದ್ದಲ್ಲ 39:40 


ವಿಷಯ لمات‎ 


ಅ. ಯಾವುದಾದರೂ ಜನಾಂಗದ:ಮೇಲೆ ಯಾತನೆಯ ತೀರ್ಪು 
ಆಗಿ ಬಿಟ್ಟರೆ ಅದನ್ನು : ನಿವಾರಿಸಲಾಗದು, 71:4 

٠ ಪ್ರತಿಯೊಂದು ಪಥಭ್ರಷ್ಟ ಜನಾಂಗಕ್ಕೆ ಯಾತನೆಯ ಒಂದು: 
ಸಮಯ ನಿಶ್ಚಯಿಸಲ್ಪಟ್ಟಿದೆ - 714 } 
ಅ ಯಾತನೆಗೆ ತವಕ ಪಡುವವರಿಗೆ ಉತ್ತರ 70:1,;2; 6, 7 
ಅ ಲಅಲ್ಲಾಹನೆ ಯಾತನೆಯು ನಿರ್ಭಯರಾಗಿರತಕ್ಕ ವಿಷಯವಲ್ಲ 
70:28 

ಆ ಸತ್ಯವಿಶ್ವಾಸಿಯು ಸತ್ಯರ್ಮಗಳನ್ನು ಮಾಡುತ್ತಲೂ “ಸತ್ಯ 
ನಿಷೇಧಿಯಂತೆ ದೇವಯಾತನೆಯಿಂದ ನಿರ್ಭಯನಾಗಿರದಿರುವುದು 
ಅವನ ವಿಶೇಷತೆ 70:27, ಟಿ-18, 76:9, 10 

ಅ ನಿಮ್ಮ ಜನಾಂಗವು ಎಷ್ಟು ತುಚ್ಛವಾಗಿದೆಯೆಂಬುದನ್ನು ನೀವು 
ಮರೆತು ಬಿಟ್ಟಿರೆಂದು ಯಾತನೆಯಿಂದ ತಾವು ಸುರಕ್ಷಿತರೆಂದು | 
ತಿಳಿಯುವವರಿಗೆ ಎಚ್ಚರಿಕೆ 70:38, 39, ಟ-26 | 
ಅ ಅಲ್ಲಾಹ್‌ ತಾನಿಚ್ಛಿಸಿದಾಗ ಒಂದು ವಿದ್ರೋಹಿ ಜನಾಂಗದ | 
ಸ್ಥಾನದಲ್ಲಿ ಅದಕ್ಕಿಂತ, ಒಳ್ಳೆಯವರನ್ನು ತರಬಲ್ಲನು 70:40, 4 | 
೪ ಅಲ್ಲಾಹನ ಹಿಡಿತವು ಬಹಳ ಕಠಿಣ 85:12 

ಅ: ಅಲ್ಲಾಹನು ಹೊಂಚಿನಲ್ಲಿರುವುದರ ಅರ್ಥ 89:25 

೪ ಅವನಂತಹ ಯಾತನೆ ಕೊಡುವವನು ಯಾರೂ ಇಲ್ಲಿ : 
89:14, ೬-7 

ಅ ಅವನು ಒಂದು ಜನಾಂಗದ ಮೇಲೆ ಯಾತನೆ ಎರಗಿಸುವಾಗ, 
ಅವನಿಗೆ ತನ್ನ ಈ ಕೃತ್ಯದ ದುಷ್ಪರಿಣಾಮದ ಭಯವಿರುವುದಿಲ್ಲ 
9:15... etl 
ಅ ಅವನು ಒಂದು ಜನಾಂಗಕ್ಕೆ ಯಾತನೆ ಕಳುಹಿಸ | 
ಬೆಕೆಂದಿರುವಾಗ ಬಾನಲೋಕದ ರಕ್ಷಣಾ ವ್ಯವಸ್ಥೆಯನ್ನು 
ಬಿಗಿಗೊಳಿಸಲಾಗುತ್ತದ್ದೆ 72:10, ಟಿ-10 

٠۰ ಯಾತನೆ ಕಳುಹಿಸುವ ಮುಂಚೆ ವಾದವನ್ನು 
ಕೊನೆಗೊಳಿಸಲಿಕ್ಕಾಗಿ ಅಲ್ಲಾಹನು `ಸಂದೇಶವಾಹಕರನ್ನು 
ಕಳುಹಿಸುತ್ತಾನೆ 71:1, اث‎ ok 
6, ರಸೂಲರನ್ನು ಸುಳ್ಳಾ ಗಿಸುವವರು ಮತ್ತು ಅವರ | 
ಸಂದೇಶವನ್ನು ಸುಳ್ಳಾಗಿಸುವವರನ್ನು ' ಅಲ್ಲಾಹ್‌ ಅತ್ಯಂತ | 
ಉಗ್ರವಾಗಿ ಹಿಡಿಯುತ್ತಾನೆ 69:10, 85: 10ರಿಂದ 12 (ಹೆಚ್ಚಿನ | 
ವಿವರಗಳಿಗೆ 'ರಕ್ಕೆ-ಶಿಕ್ಸೆ' ನೋಡಿರಿ) "٦ 


ಅದೃಶ್ಯ(ಗೈಬ್‌) 
ಅ ಲಲ್ಲಾಹ್‌ ಅಬ್ಯಶ್ಕ 


ಜ್ಞಾನಿ: ಅವನು ತನ್ನ ಸಂದೇಶವಾಹರರಿಗೆ' |: 
ಸಂದೇಶವಾಹಕತ್ವದ ಕರ್ತವ್ಯಗಳನ್ನು: ನೆರವೇರಸಲ್ರು)' 


1286: 


ಈ ಜಹನ್ನಮ್‌(ನರಕ)ುನ. ಯಾತನೆಯ. 'ಕಾಠಿಣ್ಯ ಮತ್ತು; 

ಸ್ವರೂಪದ ವರ್ಣನೆ 50:26, 30, 52: 13ರಿಂದ 16, 45, 46, 

55: 41ರಿಂದ 44, 56: 41ರಿಂದ 44, 51ರಿಂದ 55, 57:20, 
| 58:8,-59:15° . p ಅ 
| ಆ ಕಪಟವಿಶ್ಥಾಸಿಗಳಿಗೆ ಪುನರುತ್ನಾನ ಸಿಗಲಿರುವ ಯಾತನೆಯ 

ಪ್ರಸ್ತಾಪ' 57:13, 15, 58:8, 15, 59:17, 63:6 

. ಅ ಕಪಟವಿಶ್ವಾಸಿಗಳು ಶಾಶ್ವತವಾಗಿ ನರಕದಲ್ಲಿರುವರು 58:17, 

63:6 
| ಅ. ಯಹೂದಿಗಳಿಗೆ" ಇಹಪರಗಳೆರಡರಲ್ಲೂ ಯಾತನೆ "ಇದೆ 

59:3, 15 

೪ ಯಾತನೆಯಿದ ಪಾರಾಗುವ ರೀತಿ' 61:10, 11 

| ಅ .ಯಾತನೆಯು ಎಂತಹ ನಾಡುಗಳ ಮೇಲೆ اتوہ‎ 

"68 

'e 'ಅದಾಬ್‌'- ಪುನರುತ್ಥಾನ ದಿನ ಎಂಬ ಅರ್ಥದಲ್ಲಿ 70:11, 

| 27; 78:40 } 

| 8 ದೊಡ್ಡ ಯಾತನೆ ಯಾರಿಗಾಗಿ? 88:24 

೪ ಪರಲೋಕ ' ಯಾತನೆ ಯಾರಿಗೆ? 70:11, 76:4, 31, 
78:21, 22, 79: 37ರಿಂದ 39 j 

: € ಎವಿಧ ಜನಾಂಗಗಳ ಮೇಲೆ ಎರಗಿದ ಲೌಕಿಕ ಯಾತನೆ 
67: 16803 18, 69: 500۵0۱ 10, 71:25,'79: 170ಂದ 
,26, 89: 6Ooದ 14, 91: 11808 15 

೪ ಲೌಕಿಕ ಯಾತನೆಗಳ ವರ್ಣನೆ 69: 5ರಿಂದ 10, 71:25, 

79:25, 91:14, 105: 1ರಿಂದ 5 

: ಆ ಲೌಕಿಕ ಯಾತನೆಗಳಿಂದ ಪಾಠ ಕಲಿಯಬೇಕೆಂಬ ಉಪದೇಶ 
"67:18. 69:7, 8, 79:26 

೪ ಯಾತನೆಗೊಳಗಾದ ' ಜನಾಂಗಗಳ ಶಿಕ್ಷೆಯು ಲೌಕಿಕ 
' ಯಾತನೆಯಲ್ಲೇ ಮುಗಿದು ಹೋಗುವುದಿಲ್ಲ. ಅವರ ಆತ್ಮಗಳು 

"ತಕ್ಷಣ" “ಅಗ್ನಿಗೆ ಸೇರಲ್ಪಡುತ್ತವೆ 71:25, ಟಿ-10, 79:25, 

“Il: Io 3 

'.- ಪರಯೋಕ' ಯಾತನೆಯ ಭೂಲೋಕ ಯಾತನೆಗಿಂತ 

| ದೊಡ್ಡದಾಗಿರುವುದು 68:33 

: ಅ ಅಲ್ಲಾ'ಹನು ಯಾವುದಾದರೂ ಯಾತನೆ ಆಥವಾ ವಿಷತ್ತನ್ನು 
ಕಳುಹಿಸಿಬಿಟ್ಟರೆ ಯಾರೂ ರಕ್ಷಿಸಲಾರರು 67:16, 17, 20, 30, 

71:25 


187 


ಅಪರಾಧ ا‎ 
೪ ಪ್ರವಾದಿಗಳು ಸತ್ಯದೆಡೆಗೆ ನೀಡುವ ಕರೆಯನ್ನು 
ನಿರ್ಲಕ್ಷಿಸುವವರು ಅಪರಾಧಿಗಳು 30:52, 53, 35 

ಅ ಪ್ರವಾದಿಗಳನ್ನು ವಿರೋಧಿಸುವವರು ಅಪರಾಧಿಗಳು 25:21, 
31, 30:47 


ಆ ಅಲ್ಲಾಹನ ಸೂಕ್ತವನ್ನು ಸುಳ್ಳಾಗಿಸುವವರು 2-0 : 
30:12 

ಅ ಪರಲೋಕವನ್ನು ನಂಬದವರು ಅಪರಾಧಿಗಳು 25:21, 
22, 27:69 

ಅ ಪಥಬ್ರಪ್ವಗೊಳಿಸುವ ಮುಖಂಡರು ಅಪರಾಧಿಗಳು 26:99 
೬ ಕುರ್‌ಆನ್‌ ಅಪರಾಧಿಗಳಿಗೆ ತುಂಬೆ ಅಪ್ರಿಯವಾಗುತ್ತ: ದೆ 


26:200 | 

೪ ಅಪರಾಧಿಗಳಿಗೆ ಎಂದೂ ಸಹಾಯ ಮಾಡಬ್ಬಾರದು 28:17 
ಅ ಅಪರಾಧಿಗಳ ದುಷ್ಪರಿಣಾಮ 30:12, 30:47, 55, 55: 4 
ಅ ತೌಬದ. ಆಧಾರದಲ್ಲಿ ಭೂಲೋಕದಲ್ಲಿ ಅಪರಾಧಗಳ k 
ಶಿಕ್ಷೆಯನ್ನು ಕ್ಲಮಿಸುವಂಕಿಲ್ಲ 24: ಟ-6 J 
€ ಅಪರಾಧಿಗಳ ಅಂತಿಮ ನಿವಾಸ ನರಕವಾಗಿದೆ 54:47, 48 
೪ ಪುನರುತ್ನಾನ ದಿನ ಅಪರಾಧಿಗಳು ಮಖಾಂ 
ಗುರುತಿಸಲ್ಲಡುವರು 55:41 7۲ 

€ ಅಪರಾಧಿಗಳು ಯಾರು? 77: 46ರಂದ' 48 

೪ ಅಪರಾಧಿಗಳ' ಚಟುವಟಿಕೆಗಳು 'ಮತ್ತು ಅವರ ಕೆಟ್ಟ f 
ಪರಿಣಾಮ 83: 29ರಿಂದ 36 


ಅಪರಾಧಿ 
(ಅಷರಾಧ' ನೋಡಿರಿ) 


ಅಪವ್ಯಯ 
(ಚಾರಿತ್ರ್ಯ' ನೋಡಿರಿ) ۔‎ 


ಅಬ್ದುಲ್ಲಾ ಬಿನ್‌ ಉಬೈ 

ಆ ಇಸ್ಲಾಮಿನ ವಿರುದ್ಧ ಅವನ ಕೀಟಲೆಗಳು 24: ಪರಿಚಯ | 
ಅ ಅವನ ಪಾತ್ರ 24: ಟಿ-59 

ಅ ಅವನು ಯಹೂದಿಯರ ಸಹಾಯಕ್ಕೆ ಒತ್ತಾಯಪಡಿಸಿನು |. 
63: ಪರಿಚಯ 

ಅ ಅವನು ''ಮುನಾಫಿಕರ ಸರದಾರನೂ ಯಹೂದಿಗಳ. 
ಪಕ್ಷಪಾತಿಯೂ ಆಗಿದ್ದನು '63:: ಪರಿಚಯ 


ಆ ಲನ್ಸಾರಿಗೆ 'ಫಯೆ'ಯಲ್ಲಿ ಪಾಲು ನಿಶ್ಚಯಿಸಲ್ಪಟ್ಟಿತು 59:9, 


ಕುರ್‌ಆನ್‌ 'ವ್ಯಾಖ್ಯಾನ 


ಅಗತ್ಯವುಳ್ಳ ಅದೃಶ್ಯ ಜ್ಞಾನವನ್ನು ಮಾತ್ರ ಅವರಿಗೆ ನೀಡುತ್ತಾನೆ 


| 72: 25ರಿಂದ 27 

ಈ ಸಂದೇಶವಾಹಕರಿಗೆ ಈ ಜ್ಞಾನವನ್ನು ಕಳುಹಿಸುವಾಗ ಅದು 
: ಅವರಿಗೆ ಏನೂ ಹೆಚ್ಚು ಕಡಿಮೆಯಿಲ್ಲದೆ ತಲುಪುತ್ತಿದೆಯೋ 
"ಮತ್ತು ಅವರು ತಮ್ಮ ಪ್ರವಾದಿತ್ವದ ಕರ್ತವ್ಯವನ್ನು ಸರಿಯಾಗಿ 
.ನೆರವೇರಿಸುತ್ತಿರುವರೋ ಎಂಬ ಬಗ್ಗೆ ಸಂಪೂರ್ಣವಾಗಿ 
ಮೇಲ್ಲೋಟವಿರಿಸಲಾಗುತ್ತದೆ 72:27, 28, ಟಿ-30 

ಅ ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಕೊಡುವ ಅದೃಶ್ಯ 
ಜ್ಞಾನವನ್ನು ಜನತೆಗೆ ತಲುಪಿಸುವಲ್ಲಿ ಅವರು ಸ್ವಲ್ಪವೂ ನರ್‌ತೆ 
: ತೋರುವುದಿಲ್ಲ 81:23,. ಟಿ-20 

ಅ ಲೋಕಾಂತ್ಯ್ಕ ದಿನದ ಸಮಯದ ಜ್ಞಾನವು ಅಲ್ಲಾಹನಿಗೆ 
ಮಾತ್ರವಿದೆ. ಆ ಜ್ಞಾನವನ್ನು ಬೇರಾರಿಗೂ ಕೊಡಲಾಗಿಲ್ಲ " 
67:25, 26, 79: 42ರಿಂದ 4 

(ಹೆಚ್ಚಿನ ವಿವರಗಳಿಗೆ "ಅದೃಶ್ಯ ಜ್ಞಾನ ನೋಡಿರಿ), _, 


| ಅದೃಶ್ಯ ಜ್ಞಾನ 

ಆ ಅಲ್ಲಾಹನ ಹೊರತು ಇನ್ನಾರೂ. ಅಸ್ಸ ಜ್ಞಾನಿ 
ಇಲ್ಲವೆಂಬುದಕ್ಕೆ ಆಧಾರ ಪ್ರಮಾಣಗಳು .27: ಟಿ-83 

ಅಲ್ಲಾಹನ ಹೊರತು ಇತರರಿಗೆ ಅದೃಶ್ಯ ಜ್ಞಾನವಿದೆ‏ وآ 
ಎಂದು ನಂಬುವುದು. ಶಿರ್ಕ್‌ 23:92, ಟಿ-86‏ 

ಆ ಅಲ್ಲಾಹನ ಹೊರತು ಬೇರೆ ಯಾರಿಗೂ ಅದೃಶ್ಮ ಜ್ಞಾನವಿಲ್ಲ 
52:41 

(ಹೆಚ್ಚಿನ ವಿವರಗಳಿಗಾಗಿ 'ಅಲ್ಲಾಹ್‌' ನೋಡಿರಿ) 


ಅನಾಥ 
(ಯತೀಮ್‌' ನೋಡಿರಿ) 


ಅನ್ಸಾರ್‌ 


ಟಿ-17 

"| € ಅವರು ಮುಹಾಜಿರರಿಗೆ ಸ್ಫತಃ ತಮಗಿಂತ ಹೆಚ್ಚು ಪ್ರಾಶಸ್ತ್ಯ 
ಕೊಡುತ್ತಿದ್ದರು 599 
ಆ ಅವರ ಉನ್ನತ ಗುಣ ವಿಶೇಷಗಳ ಕುರಿತು ಕುರ್‌ಆನಿನಲ್ಲಿ 
"ಪ್ರಶಂಸೆ 59:9 ' 
ಈ. ಅವರು ಬಹಳ ಉದಾರ ಹೃದಯವುಳ್ಳವರಾಗಿದ್ದರು 59:9 


€ ಅವನ ಪತ್ನಿಯೂ ಪ್ರವಾದಿವರ್ಯರನ್ನು(ಸ) ' ದ್ವೇಷಿಸು 1 
ವುದರಲ್ಲಿ ಪತಿಗಿಂತ ಹಿಂದಿರಲಿಲ್ಲ 111:4-3 

೪ .ಅವಳ ಚಾರಿತ್ರ ಮತ್ತು ಪಾಠದಾಯಕ ಅಂತ 111:4, | 
5ಟಿ3, 45 


ಅಬ್ರಹಾ 
'ಅಸ್‌ಹಾಬ್‌ ಫೀಲ್‌' ನೋಡಿರಿ 


ಅಮಾನತ್‌ (ನ್ಯಾಸ) 

ಆ ಇದರ ವಿಶಾಲಾರ್ಥ 23:8, ಟಿ-8 

€ ಇದು ಸತ್ಕವಿಶ್ವಾಸಿಯ ಅತ್ಮವಶ್ಮಕ. ಗುಣ .23:8 

€ ಮಾನವನ ಮೇಲೆ ಹಾಕಲಾಗಿರುವ ಅಮಾನತ್‌ನ ದೊಡ್ಡ 
ಹೊರೆ 

(ವಿವರಣೆಯನ್ನು 'ಮಾನವ' ಮತ್ತು 'ಖಿಲಾಫತ್‌'ಗಳಲ್ಲಿ ನೋಡಿರಿ) 


ಅಯ್ಯಾಮುತ್ತಶ್‌ರೀಕ್‌ 
(ಹಜ್ಜ್‌ ಯಾತ್ರೆ' ನೋಡಿರಿ) 


ಹ.ಅಯ್ಯೂಬ್‌(ಅ) 
٭‎ 21:83, ಟಿ-76 
ಅ ಅವರ ಕಥೆ 3841 


ಅರಘಾತ್‌' 
(ಹಜ್ಜ್‌' ನೋಡಿರಿ) 


ಅರಬರು 

€ ಅವರ ಅಜ್ಞಾನದ ಯೋಚನೆಗಳು 37:149, ಟಿ-87 

ಅ ಪ್ರವಾದಿವರ್ಯರಿಗಿಂತ(ಸ) ಮುಂಚೆ ಅರಬ್‌ ದೇಶದಲ್ಲಿ 
ಯಾವ ಯಾವ ಪ್ರವಾದಿಗಳು ಬಂದಿದ್ದರು 26: 193ರಿಂದ: 
195,. ೬-121, 36:6, -4, 47:22, 0-34 

ಅ ಅಜ್ಞಾನ ಕಾಲದಲ್ಲಿ ಅವರ ಸ್ಥಿತಿಗತಿ 36:6, ಟಿ-4, 47:22, 
ಟಿ-34 

ಅ ಹ.ಮುಹಮ, ದ್‌ರಿಗಿಂತ(ಸ) ಮುಂಚೆ- ಅರಬರು | 
ತೌಹೀದ್‌ನ, (ಏಕದೇವತ್ವದ) ಬಗ್ಗೆ ಸಂಪೂರ್ಣ ಅಪರಿಚಿತ 
ರಾಗಿರಲಿಲ್ಲ 34: ಟಿ-35 

ಆ ಅಜ್ಞಾನ ಕಾಲದಲ್ಲಿ ಅರಬರು ಏಕದೇವ ಧರ್ಮದ: ಬಗ್ಗೆ 
ಅಜ್ಜರಾಗಿರಲಿಲ್ಲ 32: ಟಿ-5 § 


1288 


ಅ ಓಬ್ರತ್‌ಗೆ ಮುಂಚೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು 
ಅವನ ನೇತೃತ್ವವನ್ನು ಒಪ್ಪಿಕೊಂಡಿದ್ದರು 63: ಪರಚಯ 
೪ ಅವನ ಕಾಪಟ್ಕ ಪ್ರಕಟವಾದುದು 63: ಪರಿಚಯ ' 
ಆ ಉಹುದ್‌ ಯುದ್ಧದಲ್ಲಿ ಅವನು ಮಾಡಿದ ದ್ರೋಹ کہ‎ 
| ಪರಿಚಯ 

ಅ ಅವನ ಕಾಪಟ್ಕ ವರ್ತನೆಗಳಿಂದಾಗಿ ಮದೀನಾದಲ್ಲಿ ಅವನಿಗೆ 
ಅಪಮಾನವಾಯಿತು 63: ಪರಿಚೆಯ, 8 

ಅ ಅವನ ಇಸ್ಲಾಮ್‌ ದ್ವೇಷ ಮತ್ತು ಪಿತೂರಿಗಳು 68: 
ಪರಿಚಯ 
| ಅ ಅವನ ಮಗನ ಸತ್ಯನಿಷ್ಠೆ ಮತ್ತು ಸತ್ಯವಿಶ್ವಾಸ್ಮ3:ಪರಿಚೆಯ 
٭‎ ಅವನ ಘನ ವ್ಯಕ್ತಿತ್ವ 63:4, 5ا‎ 


ಅಬೂ ಲಹಬ್‌ 

ಅ ಅಬೂ ಲಹಬನ ಕುಲನಾಮ 111: اث‎ 
٠ ಕುರ್‌ಆನಿನಲ್ಲಿ ಇಸ್ಲಾಮಿನ ಶತ್ರುಗಳ ಪೈಕಿ ಕೇವಲ 
ಅವನೊಬ್ಬನ ಬಗ್ಗೆ ಮಾತ್ರ نت‎ ಖಂಡಿಸಲಾಗಿದೆ 111: 
| ಪರಿಚಯ 
٠ ಇಸ್ಲಾಮ್‌ ಮತ್ತು ಪ್ರವಾದಿವರ್ಯರೊಂದಿಗೆಸು ಕರಣ 
: ದ್ವೇಷ 111: ಪರಿಚಯ | 
۰ ಪ್ರವಾದಿವರ್ಯರಣು ಧರ್ಮಪ್ರಚಾರ ಕಾರ್ಯವನ್ನು 
' ತಡೆಯಲು ಅವನ ಚಟುವಟಿಕೆಗಳು. 111: ಪರಿಚಯ 
. ಅವನು ಅವರ ಅತಿ ಕೆಟ್ಟ ನೆರೆಯವನಾಗಿದ್ದನು 11 
: ಪರಿಚಯ 
تو‎ ಪ್ರವಾದಿವರ್ಯರ(ಸು) ಪುತ್ರರ ಮರಣದಿಂದ ಅವನಿಗಾದ 
"ಸಂತೋಷ 108:' ಪರಿಚಯ 
.ಈ ಕುರೈಶರು ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬರ 
'ಮೇಲೆ ಆರ್ಥಿಕ ಬಹಿಷ್ಕಾರ ಹೇರಿದಾಗ ಅವನು ತನ್ನ 
-ಕುಟುಂಬದವರ ಬದಲು ಕುರೈಶರಿಗೆ ಬೆಂಬಲ ನೀಡಿದ್ದು 111: 
;ಪರಿಚೆಯ 
"ಅ. ಅತ್ಯಂತ ಧ್ಯನಿಕನೂ ಮಹಾ ಲೋಭಿಯೂ مت‎ 
"ಆಗಿದ್ದನು. ಆದರೆ ಅವನ ಸಂಪತ್ತಾಗಲಿ 04ط‎ 
ಅವನ ಯಾವ ಪ್ರಯೋಜನಕ್ಕೂ ಬರಲಿಲ್ಲ 111: ಟ-1, 2 
"ಆ ಅವನ ಪಾಠದಾಯಕ ದುರ್ಗತಿ 111:ಟ-1,2 


1289 


ಅರಬ್‌ ದೇಶದೆಲ್ಲಿ 'ಹಬ್ಬಿದ್ದೆ ಸಾರ್ವತ್ರಿಕ ಶಾಂತಿ 100: I‏ وف 
t‏ کی ' ಪರಿಚಯ ಟಿ-4, 113: ಟಿ5‏ 
ಪ್ರವಾದಿತ್ವಕ್ಕೆ ಮುಂಚೆ ಪ್ರವಾದಿವರ್ಯರ(ಸ) ಮನಸ್ಸು |,‏ € 
ಅರಬರ ಸ್ಥಿತಿಯನ್ನು ಕಂಡು ಮರುಗುತ್ತಿತ್ತು"94: ಪರಿಚಯ,‏ 
ಸ ١‏ ا ود 11.7 ,1 
ಅವರಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತ ಹುಗಿಯುವ. |:‏ '.* 
وت 9 ,81:8 ನಿರ್ದಯ ಪದ್ಧಶಿ ಇತ್ತು‏ 

ಅ ಇಸ್ಲಾಮ್‌ ಈ ಕ್ರೂರ ಪದ್ಧತಿಯನ್ನು ಅರಬ್‌ ದೇಶದಿಂದ" |. 
ಸಂಪೂರ್ಣವಾಗಿ ಅಳಿಸಿ: ಬಿಟ್ಟಿತು 81: وف‎ 

ಅ ಅರಬ್‌ ಮುಶ್ರಿಕರು ' ಅಲ್ಲಾಹನ ಕುರಿತು “ಎಂತಹ |, 
ನಂಬಿಕೆಯನ್ನಿಟ್ಟು ಕೊಂಡಿದ್ದೆರು 112: ಟಿ-2, 3 

ಅ ಅವರು ದೇವಚರರ' ಅಸ್ವಿತ್ಸವನ್ನಾಗಲಿ ಅವರ | 


. ಗುಣಗಳನ್ನಾಗಲಿ ನಿರಾಕರಿಸುತ್ತಿರಲಿಲ್ಲ 79: ಟಿ-1 


€ ಪ್ರಾಚೀನ ಅರಬರ ವ್ಯಾಪಾರ - ಅದರ ಮೇಲೆ ಜಾಗತಿಕ |: 
ಶಕ್ತಿಗಳು ಕಣ್ಣಿಟ್ಟಿದ್ದವು 105: ಪರಿಚಯ b 
(ಹೆಚ್ಚಿನ ವಿವರಗಳಿಗೆ ''ಶಿರ್ಕ್‌', "ಮುಹಮ್ಮದ್‌(ಸ" ಮತ್ತು 
'ಕುರೈಶ್‌' ನೋಡಿರಿ) 7 


ಅರಬ್‌ ಸತ್ಯನಿಷೇಧಿಗಳು 
(ಅರಬರು' ನೋಡಿರಿ) 


ಅಲ್ಲಾಹ್‌ 

ಆ ರಾಜಾಧಿರಾಜನು(ಅಹ್‌ಕಮುಲ್‌' ಹಾಕಿಮೊನ್‌) 495:8 

ಆ ಸರ್ವ ವೀಕೃಕ(ಬಸೀರ್‌) 22:61,,72, 25:20, 31:28, 
40:20, 56, 58:1, 67:19 

ಅ ಪಖ್ಪಾತ್ತಾಪ ಸ್ವೀಕರಿಸುವವನು(ತವ್ವಾಬ್‌) + 24:10, 49:12, 
1103 

ನು; ಫೂರ್ಣನು(ಪಕೀಮ್‌) +22:52, 24:10, 18,58,‏ اپ 
,33:1,.34:1 ,27 ,31:9-,30:27 ,42 ,29:26 ,9 ,27:6 ,59 
;45:2 ,43:84 ,51 ,42:2 ,41:42 ,40:8 ,39:1 ,35:2 ,27 
;24 ,59:1 ,57:1 ,49:8,.51:30 ,19 ,7 ,48:4 ,46:2 ,3,7 
76:30 ,66:2 ,64:18 ,6 ,3 ,62:1 ,61:1 ,10 ,60:5 

° ಸ್ಥಹನಶೀಲ(ಹಲೀಮ್‌) + 22:59, 33:51, 35:4], 64:17. 
[ ಫೆರಮ ಪ್ರಶಂಸಾರ್ಹ(ಹಮೂಬ್‌) + 22:64, 31:12, 26, 
34:6, 35:15, 41:42, 4228, 57:24, 60:6, 64:6, 85:8 | 


ಅಲ್ಲಾಹನ 


ಕುರ್‌ಆನ್‌ ವ್ಯಾಖ್ಯಾನ 


: ಅ ಅವರಲ್ಲಿ ಶಿರ್ಕ್‌ ಮತ್ತು ನಿತ ಆರಂಭವಾದುದು" 
| ಯಾವಾಗ? 32: این‎ 

'e ಅರಬರ ಅಜ್ಞಾನಜನ್ಮ ನಂಬಿಕೆಗಳು 43: ಪರಿಚಯ, 15; 
7 -15 

' ಅ ಜೀವನಾಧಾರ ನೀಡುವವನು ಅಲ್ಲಾಹನೆಂದು ಅರಬ್‌ 
ಮುಶ್ರಿಕರಿಗೆ ಸತಃ `ತಿಳಿದಿತ್ತ 3424, ಟಿ-42 

ಅ ಅಲ್ಲಾಹನೇ ವಿಶ್ವದ ಸೃಷ್ಟಿಕರ್ತನು ಎಂದೂ ಅವರು 
ನಂಬುತ್ತಿದ್ದರು 39:38, 43:9 


೪ ಅಲ್ಲಾಹನೇ ಅವರ ಮತ್ತು ಅವರ ಆರಾಧ್ಯರುಗಳ' 


ಸೃಷ್ಟಿಕರ್ತನು ಎಂದೂ ' ಅವರು ನಂಬುತ್ತಿದ್ದರು' 43:87, 
ಟಿ-69 He 73 


: ಅ ಅವರು ಅಲ್ಲಾಹನನ್ನೇ ವಿಶ್ವದ ಒಡೆಯ ಮತ್ತು: 


; ಪಾಲಕನೆಂದು ಒಪ್ಪುತ್ತಿದ್ದರು 44:7, ಟಿ-6- 


| ಅ ಅವರು ದೇವಚರರನ್ನು ದೇವ وت‎ 


یی 


37:149, 150, 43: ಪರಿಚೆಯೆ, 6 19- 


ْ مو‎ ಸ್ತ್ರೀಯರ ಕುರಿತು ಅಜ್ಞಾನ ಕಾಲದಲ್ಲಿ ಅರಬರ 9 


417 
ie ಹ.ಇಬ್ರಾಹೀಮ್‌ರು(ಅ) ಅರಬರಲ್ಲಿ ತೌಹೀದ್‌ 


'ಶಿಕ್ಷಣನನ್ನು'ಸಂರಕ್ಷಿಸಿ ಹೋಗಿದ್ದರು. ಅದರೆ'ಅವರು ಅದನ್ನು; 


"ಬಿಟ್ಟು ಎಗ್ರಹಾರಾಧಕ ಜನಾಂಗಗಳನ್ನು ಅನುಸರಿಸಿದರು 
, 43:7 


| ಅ ಅರಬ್‌ ಸತ್ಯನಿಷೇಧಿಗಳು ಯಾವುದೇ ದಿವ್ಯಗ್ರಂಥವನ್ನು 


"ನಂಬಲು ಸಿದ್ಧರಿರಲಿಲ್ಲ. 34:31, ಟಿ-50 

'ಆ ಹ. ಮುಹಮ್ಮದ್‌ರಿಗಿಂತ(ಸ). ಮುಂಚೆ ಅವರು ಸ್ವತಃ 
ಒಬ್ಬ ಪ್ರವಾದಿಯನ್ನು ಬೇಡುತ್ತಿದ್ದೆರು' 35:42," ಟಿ-71, 
,37: 167ರಿಂದ 169 

`ಆ ಅಜ್ಞಾನ ಕಾಲದಲ್ಲಿ ಅರಬರಲ್ಲಿದ್ದ ಕಂದಾಚಾರಗಳು, 
ರಿವಾಜುಗಳು `ಮತ್ತು' ನೈಶಿಕ: ಕೆಡುಕುಗಳು 89: ಪರಿಚಯ, 
"17ರಿಂದ 20, ಟಿ- 11ರಿಂದ-13, 104: ಪರಿಚಯ, 1ರಿಂದ 
'3, 107: 1ರಿಂದ 3, ಟ-5, 6, 111: ಪರಿಚಯ 

ಆ ನೂಹ್‌ರ(ಅ) ಜನಾರಗದ - 'ನಿಗ್ರಹಗಳು: ' ಅವುಗಳ 
: ಆರಾಧನೆಯನ್ನು ಅನಂತರ ಅರಬ್‌ ಮುಶ್ರಿಕರೂ ಪ್ರಾರಂಭಿಸಿದರು 
"71:23, -17 

ಈ 'ಅರಬ್‌' ಮುಶ್ರಿಕರು 'ಜಿನ್ನಾಗಳನ್ನು 
ಸಹಭಾಗಿಗಳನ್ನಾಗಿಸಿದ್ದು '72:6, ಟಿ-7 7 


- ವಿಷಯ ಸೂಚಿ 


ಅ ಕೃಮಾಶೀಲನು(ಗಫೂರ್‌) 22:60, 24:22, 33, 62, 


25:6, 70, 27:11, 28:16, 33:5, 24, 50, 59, 73, 34:2, 
15, 35:28, 30, 34, 39:53, 41:32, 42:5, 46:8, 49:5, 
14, 57:28, 58:2, 12, 60:7, 12, 64:14, 66:1, 67:2, 


73:20, 85:14 ., . 7 : 
ಅ ಸರ್ವ ಸ್ವತಂತ್ರ(ಗನಿಲ್ಲ +22:64, 27:40, 31:12,.26, 


3515 


ಅ ಮಹಿಮಾವಂತ(ಕದೀರ್‌) 25:54, 30:54, 35:44, 
42:50, 66:8, 67:1 : | 
$ ಬಲಶಾಲಿೀಕವಿಯ್ಯಾ) + 22:40, 74, 33:25, 40:22, 
42:19, 57:25, 58:21 ' 
ಅ ,ರೋಷಾಕುಲ(ಕಹ್ಹಾರ್‌) 38:65, 39:4, 40:16 
ಮಹಾನನು(ಕಬೀರ್‌) 22:62, 31:30, 34:23 
- ಸರ್ವಶ್ರೇಷ್ಠ(ಮಜೀದ್‌) +1 
ಅನುರಾಗಿ(ವದೂದ್‌) +14. 
ಮಹಾ ಸಮೃದ್ಧ 23:14, 25;1, 10, 40:64, 43:85 |" 
ಮಹಾ ಅನುಗ್ರಹದಾನಿ 27:73, 40:3 
ಸಕಲ ದೌರ್ಬಲ್ಯ ; ವಿರಹಿತನು 0 
ಪ್ರಶಂಸೆ ಅವನಿಗೇ ಮೊಸಲು 27:59, 93, 28:70, 
29:63, 30:18, 34:1, 35:1, 37:182, 40:65, 45:36 
ಅ ಭೂಮಿ-ಆಕಾಶಗಳ ಸಕಲ ವಸ್ತುಗಳೂ ಅವನನ್ನು 
ಜಪಿಸುತ್ತಿವೆ 24:41, 59:24, ೬-47, 61:1, 62:1, 64:1 
ಅ ಸಕಲ ಸೃಷ್ಟಿಗಳೂ ಅವನ ಮುಂದೆ ಸಾಷ್ಟಾಂಗವೆರಗುತ್ತಿವೆ 
+218 OO, : Ae 
ಅ ಅವನು ತನ್ನ ವಾಗ್ಗಾನಗಳನ್ನು ಉಲ್ಲಂಘಿಸುವುದಿಲ್ಲ +306 
31:9, 39:20 
ಆ ಅವನೇ ಅಭಯ ಪ್ರದಾನಿ 8ھ‎ 
ಅ, ಅತುತ್ತಮ, ಸಹಾಯಕ, ಅತ್ಯುತ್ತಮ ಸಂರಕ್ಷ: ಕ ¥22:78| 
ಅ ಅವನ ಹೊರತು ಪೂಜಾರ್ಹರು. ಯಾರೂ ಇಲ್ಲ. 
+21:108, 22:34, 23:23, 32, 116, 27:26, 28:70, 8 
ಅ ಅವನೇ ಬಾಸ್ಕ-ಆರಾಧನೆಗೆ ಹಕ್ಕುಳ್ಳವನು 7ھ‎ 
ಅ: ಅವನು ಸಹಭಾಗಿಗಳಿರುವು ಸ್ಥಿತಿಗೆ ಅಶೀತನು 30:40, 
39:67 
ಅ ಪ್ರಭುತ್ವದಲ್ಲಿ ಅವನ ಸಹೆಭಾಗಿ ಯಾರೂ ಇಲ್ಲ 425:2 
ಅವನಿಗೆ ಯಾವುದೇ ಪುತ್ರನಿಲ್ಲ 23:51 


1290 


| ಅ ಅರಿವುಳ್ಳವನು(ಕಬೀರ್‌) +22:63, 31:16, 34, .33:34, 


34:1, 35:31, 66:3, 67:14 
ಅ ಭೂಮಿ-ಆಕಾಶಗಳ ಪ್ರಭು 421:56 


ಅ: ಸರ್ವ ಲೋಕಗಳ ಪ್ರಭು 26:16, 23, 47, 77, 109, 


192, 27:8, 44, 28:30, 32:2, 


127, 145, 164, 180, 


37:87, 182, 39:75, 40:64, 41:9, 43:46, 45:36, 59:16, 


69:43, 83:6 


"ಅ ಪರಮ ದಯಾಮಯನು(ರಹ್ಮಾನ್‌) 421:26, 36: 42, 


112, 25:26, 60, 63, 26:5, 36:11, 15, 23, 52, 41:2, 


19, 20, 29, 


,67:3 ,59:22 ,55:1 ,81 ,32 ,20 ,43:17 
ہے 7837 


೪ ಕರುಣಾನಿಧಿ(ರಹೀಮ್‌) 22:65, 24:20, 22, 33, 62, 
۱۲25:6, 70, 26:9, 68, 104, 122, 140, 159, 175, 191, 


217, 27:11, 16,'30:5, 32:6, 33:5,'24, 50, 73, 34:2, 


365, 58. 39:53, 41:2, 32, 42:5, 44:42, 46:8, 48:14, 
p 495, 12, 14, 52:28, 57:9, 28, 58:12, 59:10, 22, 60:7, 
12, 64:14, 66:1, 73:20: 


೪ ವತ್ಸಲನು(ರವೂಫ್‌) +22:65, 24:20, 57:9, 59:10 x 


.೪ ಸರ್ವಶ್ರುತನು (ಸಮೊಲ್‌) 421:4, 22:61, 7.11, 
,60, 29:5, 60, 31:28, 34:50, 40:20, 56, 41:36, 42:11, 


44:6, 49:1, 58:1 
ಅ ಪ್ರತಕ್ಷ ಪರೋಕ್ಸಗಳ ಜ್ಞಾನಿ 23:92, 32:6, 39:46 


"ಆ ಪ್ರಬಲನು(ಆಮೀರು್‌) 22:40, 74, 26:9, 68, 104, 
122, 140, 159, 175, 191, 219, 27:9, 78, 29:26, 42, 
30:5, 27, 31:9; 27, 33:25, 34:6, 27, 35:2, 28, 36:5, 
"36, 39:37, 40:2, 8, 42, 41:12, 42:3, 19, 43:9, 44:49, 


45:2, 37, 46:2, 48:3, 19, 7:1, 25, 58:21, 59:1, 24 
60:5, 61:1, 62:1, 3, 65:18, 67:2,:85:8 
.ಈ ಪರೋಕ್ಸೆ "ಜ್ಞಾನಿ +34:48 


"ಆ ಸರ್ಜಜ್ಞನು 422:52, 58, 24:18, 21, 32, 58, 59, 60, 


27:6, 78, 29:5, 60, 30:54, 31:34, 33:1, 51, 34:26, 
35:44, 36:38, 40:2, 41:12, 26, 42:12, 50, 43:9, 84: 


"44:6, 48:4,26, 49:1, 8. 13, "57:3, 58:7, 60:10, 6411, 
«65:12. 66:2, 3. 67:13, 1630 


1291 - 


۰ ಪ್ರತಿಯೊಂದು. ಪಸು, ವಿನ ವಿಧಿಯನ್ನು ನಿಶ್ನೆಯಿಸು: ವವ : 
425:2 ' 
ಅ ಪ್ರತಿಯೊಂದು ವಸ್ತುವಿನ :ಮೇಲ್ಲೋಟವಿರಿಸುವವ |. 
+22:17, 33:55. 34:21, 47. 3683 . 
ಆ ಸಕಲ ಅಧಿಕಾರಗಳು ಅವನ ಕೈಯಲ್ಲಿವೆ 31:29, 35:1 
8 ಸಕಲ ವ್ಯವಹಾರಗಳೂ ತೀರ್ಮಾನಕ್ಕಾಗಿ ಅವನ. ಕಡೆಗೇ |. 
ಮರಳುತ್ತವೆ: *22:76, 42:53. 
ಆ ಸಕಲ: ವಸ್ತುಗಳ ಮೇಲೆ .ಸಾಮರ್ಥ್ಯವೃಳ್ಳವನು +226 
24:45, 29:20, 30:50, 33:27, 35:1, 41:39, 42:9, 46:33, 
48:21, 57:2, 50:6, 60:7, 64:1, 65:12 
€ ಅವನ ಹಿಡಿತದಿಂದ ರಕ್ಲಿಸಬಲ್ಲವರು ಯಾರೂ ಇಲ್ಲ 
+21:42, 40:21. 33 ٠ 
೪ "ಅವನ ವಿರುದ್ಧ ಯಾರೂ ಯಾರಿಗೂ ಸಹಾಯ ಮಾಡಲು 
ಸಾಧ್ಯವಿಲ್ಲ 29:22, 42:31, 46, 67:20, 28 
€ ವಿಜಯವು ಅವನು ನೀಡುವುದರಿಂದಲೇ ಸಿಗುತ್ತದೆ ' 
+304, 5 
ಅ ಜೀವನ :ಮತ್ತು ಮರಣ ಅವನ ಅಧಿಕಾರದಲ್ಲಿವೆ 
422:66, 23:80, 26:81, 30:40, 39:42, 40:67, 68, 42:9, 
44:8, 45:26 
೪ ಅವನು ತಾನಿಚ್ಛಿಸಿದ್ದನ್ನು ಮಾಡುತ್ತಾನೆ 22:14, 18 
ಅ ಅವನು ತನ್ನಿಚ್ಛ್ಚೆಯಂತೆ ಯಾರನ್ನೂ ಕೃಮಿಸೆಬಹುದು |. 
ಯಾರನ್ನೂ ಶಿಕ್ಲಿಸಬಹುದು 48:14 .. 
ಅ ಅವನೇ ಜೀವನಾಧಾರ ನೀಡುವವನು (ಅನ್ನದಾತು'426:79, 
27:64, 30:37 
ಅ ಪ್ರತಿಯೊಂದು ಜೀವಿಯ ಆಹಾರಕ್ಕೆ ಅವನೇ ಹೊಣೆಗಾರ 
+0 7 
یی‎ ಜೀವನಾಧಾರದ ವಿಕಾಸ ಮತ್ತು ಸಂಕೀರ್ಣತೆ ಅವನ. 
ಅಧಿಕಾರದಲ್ಲಿದೆ 28:82, 29:62, 30:37, 34:36, 39, 
39:52, ۰ 
ಅ. ಭೂಮಿ-ಆಕಾಶದಲ್ಲಿರುವುದೆಲ್ಲವನ್ನು ಅವನು ಬಲ್ಲವನು 
322:70, 58:7 “|. 
೪ ಅವನ ಜ್ಞಾನವು ಸಕಲ ವಸ್ತುಗಳನ್ನು ಆವರಿಸಿದೆ +32:6, 
33:40, 34:2, 3, 35:11, 40:7, 42:12 
ಆ ಅವನು ಸಕಲ ಮಾನವರ ಕರ್ಮಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ | 
+22:68, 27:93, 29:42, .45, 31:29, 33:9, 35:8 


ಅವನ ಮೇಲೆಯೇ ಭರವಸೆಯನ್ನಿರಿಸಬೇಕು 425:58, 


ಅವನ ಅನುಮತಿ ಇಲ್ಲದೆ. ಯಾರೂ ಶಿಫಾರಸ್ಸು:‏ وٴ 


೪ ಸಹನಶೀಲತೆ ಮತ್ತು -ಕ್ಷಮಾಶೀಲತೆ ಅವನ ಪ್ರತಿಷ್ಠೆ. 


ಈ ಮಾನವನ “ಮೇಲೆ ಅವನ ಉಪಕಾರಗಳು 3120, 


39:7, 44, 40:3, 43, 42:15, 43:85, 50:43, 60:4, 62:8.. 


ಅವನ ನ್ಯಾಯವು ನಿಪ್ಪಕ್ಸೆವಾಗಿದೆ 433:30, 37: 132ರಿಂದ:‏ دم 


39:13, 46ರಿಂದ $1, 41:46 ಯ ۰ 3 


ಕುರ್‌ಆನ್‌. ವ್ಯಾಖ್ಯಾನ 


27:79, 33:3, 48, 39:38 y 
' ಮಾಡುವಂತಿಲ್ಲ 453:26 
م:‎ ಅವನು ಜಗತ್ತಿನ. ಸಕಲ ವಸ್ತುಗಳಿಗೆ ಮಾರ್ಗದರ್ಶನ 
ಮಾಡುತ್ತಾನೆ 42763. : ' 

೪: ಅವನೇ ಸರಿಯಾಗಿ ಮಾರ್ಗದರ್ಶನ ಮಾಡುವವನು 26:78, 
33:4 R 

ಆ ಅವನ ಕೃಷೆಯು ಪ್ರತಿಯೊಂದು ವಸ್ತುವನ್ನೂ 
' ಆವರಿಸಿಕೊಂಡಿದೆ 40:7 

ಅ ಅವನು ಮಜಾ ಕೃಮಾದಾನಿ 35:28, 41:43, 42:25 


+35:45 


2 

ಅ ಮಾನವನು ಅವನ ಮುಂದೆ ವಿಚಾರಣಾರ್ಹ +21:23 
€ ಎಲ್ಲರೂ ಅವನ ಕಡೆಗೇ ಮರಳಿ ಹೋಗಲಿಕ್ಕಿದೆ 121:35, 
24:42, 28:88, 29:8, 21, 57, 31:14, 23, 35:18, 36:83, 


643 ' ps 
ಅ ಲವನು ದಾಸರ ಪಾಲಿಗೆ ಅಕ್ರಮಿ ಅಲ್ಲ 41:46 


139ರಿಂದ 145, 38: 21ರಿಂದ 26, 30ರಿಂದ 34, 


7135, 


೬ ಅವನ ಹಿಡಿತ ಬಹಳ ಕಠಿಣವಾದುದು ೬5442, 85:12 
€ ಅವನು ಅಹಂಕಾರಿಗಳನ್ನು ಮೆಚ್ಚುವುದಿಲ್ಲ 457:23 
'ಆ ಅವನು ಸಕಲ ವಸ್ತುಗಳ ಸೃಷ್ಟಿಕರ್ತ 421:16, 33, 56, 
"25:2, 59, 27:60, 29:61: ಸ 

ಅವನು : ಭೂಮಿ-ಆಕಾಶಗಳನ್ನು - ಫರಮ ಸತ್ಯವಾಗಿ‏ و 
ಸೃಷ್ಟಿಸಿರುವನು 30:8. 45:22 2‏ 

'ಅ ಅವನೇ ಅಖಿಲ ವಿಶ್ವದ ಒಡೆಯ, ವ್ಯವಸ್ಥಾಪಕ ಮತ್ತು 
ಆಡಳಿತಗಾರ 431:26, 34:1, 2, 35:1, 2, 37:5, 6, 38:66, 
'39:5, 6, 42:4, 53, 43:82, 447, 45:36. 

€ ಪ್ರತಿಯೊಂದು ವಸ್ತುವಿನ ಭಂಡಾರಗಳೆ ಒಡೆಯ 39:63. 
42:12 


ವಿಷಯ 'ಸೂಚಿ' 


1292 


೪ ಅವನ ಏಕತೆಗೆ ಆಧಾರ ಪ್ರಮಾಣಗಳು 
(ತೌಹೀದ್‌' ನೋಡಿರಿ) کل‎ ೧ - 
ಅ ಅವನು ತಾನಿಚ್ಛಿಸಿದುದನ್ನು ಉಂಟು ಮಾಡುತ್ತಾನೆ 28:687 
4249 سا‎ 
ಅ ಅವನೇ ಸಕಲ ಜೀವಿಗಳ ಸೃಷ್ಟಿಕರ್ತನು 2445 او‎ 
೪ ಜೀವನ ಪ್ರದಾನ ಮಾಡುವವನು' 21:30 ". 
ಅ ನಿರ್ಜೀವ ಪದಾರ್ಥಕ್ಕೆ" ಜೀವದಾನ" ಮಾಡಲು ' ಅವನ |: 
ಹೊರತು ಇನ್ನಾರಿಂದಲೂ ಸಾಧ್ಯವಿಲ್ಲ 21:21, ಟಿ-21 " 
ಅ ನಿರ್ಜೀವ ಪದಾರ್ಥಕ್ಕೆ ಅವನು ಜೀವದಾನ ಮಾಡುತ್ತಾನೆ |. 
ಮತ್ತು ಸಜೀವಿಗಳಿಂದ ನಿರ್ಜೀವಿಗಳನ್ನು' ಹೊರ. ತರುತ್ತಾನೆ | 
30:19 ವ 
ಅ ಅವನೇ ಮಾನವನ ಸೃಷ್ಟಿಕರ್ತನು 25:54, '26:184 | 
30:40, 40:62 
೪ ಅವನೇ: ಮಾನವನಿಗೆ ಇಂದ್ರಿಯ ಶಕ್ತಿಗಳನ್ನೂ ಪ್ರಜ್ಞಾ.|' 
ಶಕ್ತಿಗಳನ್ನೂ ಕೊಟ್ಟಿರುವನು 23:78 ‘I 
€' ಅವನೇ “ಸೃಷ್ಟಿಯನ್ನು ಆರಂಭಿಸಿದನು: ಮತ್ತು” ಅವನೇ 
ಅದರ ಪುನರಾವರ್ತನೆ ಮಾಡುವನು 27:64, 29:19, 30:27" 


‘ 


೪ ಅವನು''ತನ್ನ ಸೃಷ್ಟಿಯ ಸ್ಲತಿಗತಿಗಳು" ಆವಶ್ಯಕತೆಗಳು 

ಮತ್ತು 'ಹಿತಾಸಕ್ತಿಗಳನ್ನು ಬಲ್ಲವನು 22:63, 1ئ‎ 

ಅ ಅವನಿಂದಲೇ ಜೀವನಾಧಾರವನ್ನು ಬೇಡಬೇಕು 29:17- |" 

ಅ ಅವನಿಗೇ ಕೃತಜ್ಞತೆ' ಸಲ್ಲಿಸಬೇಕು. 29:17 

ಅ ರೋಗಗಳನ್ನು' ಗುಣ ಪಡಿಸುವವನು “ಅವನೇ 26:80 

ಆ ವಿಶ್ವ ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತುವಿನ. 

'ಪಾಲಕ' ಪ್ರಭು ಮತ್ತು ಒಡೆಯನು 21:19, 22:64, 24:64] 

26:24 1 ۰ ‘| 
ಪೂರ್ವ: ಪಶ್ಚಿಮಗಳ ಒಡೆಯನು 26:28: 
ಅವನು ನೈಜ ರಾಜ 23:116 } 
ಅವನೇ ವಿಶ್ವದ ನೈಜ ಆಡಳಿತಗಾರ 22:64, 24:42, 25:2: |. 
ವಿಶ್ವಾಡಳಿತದ. ಒಡೆಯ 21:22, دو‎ 

--ಅರ್ಶ್‌ನ(ವಿಶ್ವ- ಮಹಾ ಸಿಂಹಾಸನದ) ಒಡೆಯ” 23:86, 

87, 27:26 

ಅ ಅವನು: ಅರ್ಶ್‌ನಲ್ಲಿ ನರೊಢವಾಗುವುದರ Wk 25:59, 

ین 

phe 23:86, 87‏ 7- ں 


: ಆ. ಅವನ ಉನ್ನತ ಗುಣ'ವಿಶೇಷಗಳ ಸಮಗ್ರ ಕಲ್ಪನೆ 25:1,2,” 


ಅವನನ್ನೇ::ಜಪಿಸಬೇಕು, ಪ್ರಶಚಿಸಭಿು: 25:58, 27:8:‏ . و 
:ಅ ಅವನು ಮೃತರನ್ನು. ಜೀವಂತಗೊಳಿಸುತ್ತಾನೆ"'22:6‏ 
'ಅ ವಿಶ್ವದಲ್ಲಿ ಅವನ ಗುಣ ವಿಶೇಷಗಳು ಎಲ್ಲಕ್ಕಿಂತಲೂ -‏ 


"ಅ ಅವನು ವಿಶ್ವದ ಜೊ ೀತಿಯಾಗಿರುವುದರ ತಾತ್ಪರ್ಯ 24: 


೪: ಅವನ ಸ್ನಾಧಿಯೇ ಮರಳಲು" ತಕ್ಕುದಾಗಿದೆ 25:71, ಟಿ88: 


ಆ. ಅವನ. ಪರಿಚಯದ ಕುರುಹುಗಳು: - 
| (ಆಯತ್‌' ನೋಡಿರಿ) 

; 6": ಅವನ. ಅಸ್ತಿತ್ವಕ್ಕೆ ಆಧಾರ ಪ್ರ اود جات‎ 
'ಮತ್ತು ಶಿರ್ಕ್‌' ನೋಡಿರಿ): 
"ಆ ಅತ್ಕುತ್ತಮ ಸೃಟ್ಟಕರ್ತ 423:14; 37:125-: 

! ಅ ಪರಮ” ಸತ್ಯ(ಹಕ್ಸ್‌) 2425 .. - 

"ಅ ಸೃಷ್ಟಿಕರ್ತನು(ಖಾಲಿಕ್‌) 26:78: 50:16, 59:24, 64:2 
٦ ಜೀವನಾಧಾರ, ನೀಡುವವರಲ್ಲಿ; ಅತ್ಕುತ್ತಮನು 22:58, 
a ا بے‎ ۵ 

'. ಕ್ಲಮಾದಾನಿ(ಅಫುವ್ಸ್‌) 22600 ےا‎ 

"ಅ ಅತ್ಕುನ್ನತನು(ಅಲಿಯ್ಕ್‌):22:62.:31:30, 34:23 

"ಆ ಮಹಾ ಕರುಣಾಳು(ಕರೀಮ್‌) 27:40 ا‎ 

8 ಸೂಕ್ಷ್ಮಜ್ಞನು(ಲತೀಫ್‌)"22:63, 31:16, 33:344 
"ಅ ವಿಶಾಲನು(ವಾಸಿಲ್‌) 24:32 ٹیا‎ 7 


7 : سی پیا 


1-فا 


;30:17, 8 


1 


1 


"ಶ್ರೇಷ್ಠ 30:27 
ಅ ಅವನು ವಿಶ್ವದ ಜ್ಯೋತಿ 2435 - 


'ಟ-62, 65 ہس‎ 

'ಆ ಅವನು ಯಾರ ಅವಲಂಬಿತನೂ ಅಲ್ಲ 22:64, 29:6 
ಅ 'ಅವನು ಜೀವಂತನು, ಮರಣ: ಹೊಂದುವವನಲ್ಲ 25:58 
:9 ಅವನ ಹೆೊರತು ಎಲ್ಲರೂ ನಾಶ ಹೊಂದುವವರು'28:88 
ಅ "ಅವನು ಎಲ್ಲರಿಗಿಂತಲೂ ಶ್ರೇಷ್ಠನು 6 

"6. ಇತರರು ಅವನ ಪ್ರಶಂಸೆ ಮಾಡಲಿ, ಮಾಡದಿರಲಿ, 
"ಅವನು ಸ್ವಯಂ لم ہہ‎ 22:64, 31:12 

'6. ಕ್ಷಮಿಸುವವನು: 26:82 

' ಆ ಅವನು ದುಃಖಿತನ ಪ್ರಾರ್ಥನೆಯನ್ನು ಅಲಿಸುತ್ತಾನೆ ಮತ್ತು 
"ಅದಕ್ಕೆ ಉತ್ತರ' ಕೊಡುತ್ತಾನೆ 27:62 

' ಅವನೇ, ಸಹಾಯಕ್ಕೆ. ಆಧಾರ 215112 

£9 'ದೇವತ್ವದಲ್ಲಿ ಅವನ: ಸಹಭಾಗಿ ಯಾರನೆ' ಇಲ್ಲ. 23:91 


1293 


೪ ಸೂರ್ಯ ಚಂದ್ರರನ್ನು ಅವನೇ وس وت‎ 29: 61, 
3129 


ಅ ರಾತ್ರಿ' ಹೆಗಲುಗಳ' 'ಪರಿವರ್ತನೆಯು ' ಅವನ 


- ನಿಯಂತ್ರಣದಲ್ಲಿದೆ 23:80, 24:44 :: ; 


€ ಅವನೇ ಪ್ರಕಾಶ" ಮತ್ತು ` ನೆರಳನ್ನು ತರುತ್ತಾನೆ 25:45 

ಅ ರಾತ್ರಿಯನ್ನು " ನಿದ್ರಿಸಲಿಕ್ಕೂ."': ಹಗಲನ್ನು 
ಕರ್ಯಕಲಾಪಗಳಿಗಾಗಿಯೂ ನಿರ್ಮಿಸಿದವನು ಅವನೇ 25: 47, 

28:73 ; 
ಅ ಅವನೇ ಭೂಮಿಯನ್ನು دودوم‎ ಮಾಡಿದನು 
27:61 : ٰ ٤ ے٦‎ 
ಆ ಅವನೇ.ಭೂಮಿಯಿಂದ ಮನಗಳನ್ನು ಬೆಳೆಸಿದನು "27: 60,’ 

29:63 

೪ ಅವನೇ ಭೂಮಿಯಲ್ಲಿ: ನದಿಗಳನ್ನು ಹರಿಸಿದನು 27:61’ 


" ಆ ಅವನ ಅಪ್ಪಣೆಯಿಂದಲೇ ನಾವೆಗಳು' ಚಲಿಸುತ್ತಿವೆ 22:65 


ಅ ಸಿಹಿ'ಮತ್ತು ಉಪ್ಪು ನೀರಿನ'ನಡುವೆ امش و‎ 
ಅವನೇ 25:53, 27:61 

ಅ ಭೂಮಿ-ಆಕಾಶಗಳ ಸಕಲ ವಸ್ತುಗಳೂ ಅವನ 
ದಾಖಲೆಯಲ್ಲಿ ಸುರಕ್ಷಿತವಾಗಿವೆ. 27:75 "و‎ 
೪" ಆವನು ವಿಶ್ವದ ಸಕಲ ರಹಸ್ಯಗಳನ್ನು ಬಲ್ಲವನು 25:6 
ಅ ಅವನು ಭೂಮಿ-ಆಕಾಶಗಳ ಪ್ರತಿಯೊಂದು ಮುನಿ 
ಕೇಳುತ್ತಾನೆ ಮತ್ತು ತಿಳಿಯುತ್ತಾನೆ 21:4 

ಅವನು ಪ್ರತಿಯೊಂದು ಗುಪ್ತ ಹಾಗೂ ವ್ಯಕ್ತಿ ವಿಷಯವನ್ನು '‏ ٭ 
9ئ ,87:7 :,27:25 ,22:76 ,21:110 ಬಲ್ಲವನು‏ 

ಅ. ಅವನು 'ಜನರ ಸಂಕಲ್ಬಗಳನ್ನೂ ಬಲ್ಲನು 29:10 

ಅ ಮಾನವನಿಗೆ ತಿಳಿದಿಲ್ಲದ'ವಾಸ್ತ, ವಿಕತೆಗಳನ್ನು ಅವನು ಬಲ್ಲನು: 
24:19 00 ٦ 

ಅ ಅವನು ಪ್ರತಿಯೊಂದು ವಿಷಯವನ್ನು ಬಲ್ಲ ವನಾಗಿಕ್ಕೂನೆ' 
2435, ೬.2062 نب‎ 

€ ಅದೃಶ್ಯ ಜ್ಞಾನ ಅವನಿಗೆ. uct ಬೇರೆ ಯಾರೂ' 
نات‎ ಜ್ಞಾನಿ ಅಲ್ಲ 23:92, 31134" 1% 
ಅ ಜನರು ای سسجت‎ ಅವನಿಗೆ دو‎ 24: 281 
41, 53 

ಅ ಮಾರ್ಗದರ್ಶನ ಮತ್ತು ಸಹಾಯಕ್ಕೆ ಅವನೇ'ಸಾಕು 25: 31, 
ಅ ' ಆವನು"ಯಾರಿಗೆ: ಮಾರ್ಗದರ್ಶನ .ಮಾಡಿದನೋ اث‎ 
ಮಾತ್ರ ಸನ್ಮಾರ್ಗ ಪಡೆಯುವವನು, ಅವನು'--ಯಾರನ್ನು; 


ಕುರ್‌ಆನ್‌: ವ್ಯಾಖ್ಯಾನ 


ಆ ಪ್ರತಿಯೊಂದು" ವಸ್ತುವಿನ ಮೇಲೆ. ಅಧಿಕಾರವಿರುವವನು 
'| 23:88 
| ಅ ರಾತ್ರೆಯಿಂದ ಹೆಗಲನ್ನೂ ಹಗಲಿನಿಂದ ಾ್ರಿಯನ್ನ 
| ಹೊರಡಿಸುವವನು 22:61 
ಆ ಆಡಳಿತ ಅವನದೇ 5دت‎ ಮುತ್ತು ಅವನಿಗೇ ಮೊಸಲಾಗಿದೆ 
28:88 
'| € ವಿಶ್ವದ ಸಕಲ ಸಷ್ಟಿಗಳೂ “ಅವನ ಅಡಿಯಾಳುಗಳು 
30:26 
ಅ ಎಲ್ಲರೂ'ಅವನ ಆಜ್ಞಾಧೀನರು 30:26. 
1 ಆ ಆದಿಯಲ್ಲೂ ಅಂತ್ಯದಲ್ಲೂ ಸಕಲ ಅಧಿಾರಗಳು ಅವನದೇ 
| ಕೈಯಲ್ಲಿವೆ 28:70, 304 -- ۰ 
ہم"‎ ಸಕಲ ವೃವಹೌರಗಳ ای‎ ಅವನದೇ ಕೈಯಲ್ಲಿದೆ. 
22:41 
೪ ಅವನು ಕೇವಲ ಕಾಲ್ಪನಿಕ ಆರಾಧ್ಯನಲ್ಲ, ಅಧಿಕಾರವುಳ್ಳ 
ಕರ್ತೃ 22:6 ےج‎ 
೪ ಅವನು ಯಾರಿಗೂ "ಉತ್ತರದಾಯಿಯಲ್ಲ, ಎಲ್ಲರೂ 
ಅವನ ಮುಂದೆ ಉತ್ತ್ಸರದಾಯಿಗಳು 21:23 
೪ ಅವನಿಂದ ಅವಮಾನಿತನಾದವನಿಗೆ ಗೌರವ ಕೊಡುವವನು 
١ ಯಾರೂ ಇಲ್ಲ 22:18 
೪ ಅವನಿಂದ ಪಲಾಯನ ಮಾಡಿ ಯಾರೂ' ಅಭಯ 
|. ಪಡೆಯುವಂತಿಲ್ಲ 429:22 ۰ 
ಅ ಅವನಿಗೆ ವಿರುದ್ಧ 'ಯಾರೂ ಅಭಯ ಕೊಡುವವರಿಲ್ಲ. 
| ಅವನ ಅಭಯಾಶ್ರಯದಲ್ಲಿರುವವನಿಗೆ. ಯಾವುದೇ ಹಾನಿ 
ಮಾಡಲು ಯಾರಿಂದಲೂ ' ಸಾಧ್ಯವಿಲ್ಲ” 23:88 
| ಅ ಅವನ .ವಿರುದ್ಧ ಯಾರ ಯಾವ ಹಂಚಿಕೆಗಳೂ 
ನಡೆಯಲಾರವು 29:4 
€ ಅವನೇ ಆಕಾಶದಿಂದ ಮಳೆ ಸುರಿಸು: 
| 29:63, 56:68, 69 
೪ ಅವನೇ ಮಾರುತಗಳನ್ನು ಚಲಾಯಿಸುತ್ತಾನೆ 25:48, 27:63 
| ಅ ಅವನೇ ಭೂಮಿಯ ವಸ್ತುಗಳನ್ನು ಮಾನವನಿಗೆ فرومش‎ 
| ಕೊಟ್ಟಿದ್ದಾನೆ 22:65 - 
೪ "ಅವನೇ. ಮಾನವನಿಗೆ ಭೂಮಿಯಲ್ಲಿ: وت‎ 
1 ಕೊಟ್ಟಿರುತ್ತಾನೆ 27:62 : - 
| ಅ ಅವನೇ ಭೂಮಿಯಲ್ಲಿ ಮನುಷ್ಯರನ್ನು ಹಬ್ಬಿಸಿದ್ದಾನೆ 23:79 
| ಅ" ಅವನೇ ಆಕಾಶವನ್ನು ಆಧರಿಸಿರುವವನು 22:65. 


ತ್ರಾನೆ "25:48, 27:60, 


ವಿಷಯ “ಸೂಚಿ 


(ಅವನ ಅಸ್ತಿತ್ವದ ಪುರಾವೆಗಳಿಗೆ 'ತೌಹೀದ್‌' ಮತ್ತು 'ಶಿರ್ಕ್‌' 
ನೋಡಿರಿ) 

೪ ಸ್ಥಾನಮಾನಗಳನ್ನು; ಉನ್ನತಗೊಳಿಸುವವನು 40:15 
ಗುಣಗ್ರಾಹಿ ಕೃತಜ್ಛ(ಶುಕೂರ್‌) 35:30, 34, 42:23 
ಮಹಾನನು(ಅಯೀಮ್‌) 42:4 

ಮಹಾ ಕ್ಷಮಾದಾನಿ(ಗಫ್ಸಾರ್‌) 38:66, 39:5, 71:10 
ಮಹಾದಾನಿ(ವಹ್ಹಾಬ್‌) 38:9 ٦ 
ಸಂರಕ್ಷಕ(ವಲೀ) 42:28 | 
ಏಕೈಕನು(ವಾಹಿದ್‌), 38:65, 39:4, 40:16 

ಪಶ್ಚಾತ್ತಾಪ .ಸ್ವೀಕರಿಸುವವನು 40:3, 42:25 
ಪಾಪಗಳನ್ನು ಕ್ಷಮಿಸುವವನು 40:3. 

ಕಠಿಣ ಶಿಕ್ಲೆ ಕೊಡುವವನು 40:3, 22, 77 
ಒಳಿತನ್ನು ಗೌರವಿಸುವವನು 35:30 2 
ವಾಸ್ತವಿಕ ಮತ್ತು ನೈಜ 'ಜೀವನ ಅವನದೇ 40:65: 
ವಿಶ್ವದಲ್ಲಿ ದೊಡ್ಡಸ್ತಿಕೆ ಅವನಿಗೇ ಮೊಸಲು 45:37 
೪ ಭೂಮಿ-ಆಕಾಶಗಳನ್ನು ಅವನೇ. ಆಧರಿಸಿಕೊಂಡಿರುವನು 
35:41 A 3 

೪ ಹಗಲನ್ನು 'ರಾತ್ರೆಯನ್ನಾಗಿಯೂ. ---٦ 
ಹಗಲನ್ನಾಗಿಯೂ ಪರಿವರ್ತಿಸುವವನು ಅವನೇ 31:29 7 

ಅ ಅಖಿಲ ವಿಶ್ವದ ಸೃಷ್ಟಿಕರ್ತ 40:62, 41: 9ರಿಂದ 12, 
45:22, 46:3, 33 i ಸ 
ಅ ಸಕಲ ವಸ್ತುಗಳ ಸೃಷ್ಟಿಕರ್ತ 31:10, 32:4, 7,.36:71, 
39:5, 6, 46, 62, 40:62 - پت‎ 
€ ಅವನ ಸೃಷ್ಟಿಕಾರ್ಯದ ಮಹಿಮೆ 35:27, 28, 36:79, 
41: 9ರಿಂದ. 12. ಫಂ گا‎ ۰ 
ಆ ಜನರು ಅವನನ್ನು ದೇವನೆಂದು ನಂಬಬೇಕೆಂಬ ಸ 
ಅವನಿಗಿಲ್ಲ 39:7,-ಟಿ-19 اھ رن‎ 
ಆ ಎಲ್ಲರೂ ಅವನ ಅವಲಂಬಿತರು. ಅವನು ಯಾರ 
ಅವಲಂಬಿತನೂ ಅಲ್ಲ 35:15 ہے" ء‎ 
ಅ. ವಿಶ್ವದ ಯಾವ ಶಕ್ತಿಯೂ ಅವನನ್ನು ಸಲದು! 
35:44 ۰ 

ಆ ಅಖಿಲ ವಿಶ್ವವು ಅವನ ನಿಯಂತ್ರಣದಲ್ಲಿ: 38%67 * 
ಅ ಅವನೇ ಅಖಿಲ ಮಾನವ ವರ್ಗದ ಒಡೆಯನೂ ಪಾಲಕ 
ಪ್ರಭುವೂ ಆಗಿದ್ದಾನೆ.37:135, 136, 40:64, 42:15, 44:8 
ಅ ಅವನನ್ನು ಸೋಲಿಸುವ. ಶಕ್ತಿ ದಾಸರಿಗೆ ಇಲ್ಲ. 42:31. 


1294 


ದಾರಿಗೆಡಿಸಿದನೋ ಅವನಿಗೆ ಮಾರ್ಗದರ್ಶನ ಮಾಡುವವನಾರೂ 
"| ಇಲ್ಲ. 24:40, 30:29 
(ಹೆಚ್ಚಿನ ವಿವರಗಳಿಗೆ 'ತಕ್ಲೀರ್‌'(ವಿಧಿ) ಅನ್ನು ನೋಡಿರಿ). 
೪ ಅವನು ಯಾವ ರೀತಿ. ಸತ್ಯವಂತರಿಗೆ ಮಾರ್ಗದರ್ಶನ 
ಮತ್ತು ಸಹಾಯ ಮಾಡುತ್ತಾನೆ? 25:31, ಟಿ-43. 
ಅ ಅವನು ಸಜ್ಜನರ ಜೊತೆಗಿರುತ್ತಾನೆ 29:69 
'| 9 ಅವನ ದಾಸ್ಕ-ಆರಾಧನೆ ಮಾಡುವವನಿಗೆ ಆಶಾಭಂಗವಾಗದು 
22:62, ಟಿ-109 
ಅ ;ಅವನ ದಾಸ್ಕ-ಆರಾಧನೆಯಿಂದ ವಿಮುಖನಾಗುವವನು 
ಯಶಸ್ವಿಯಾಗಲಾರ 22:62, ಟಿ-109 
٭‎ ಆಜ್ಞೋಲ್ಲಂಘಕರು. ಅವನ ಹಿಡಿತದಿಂದ, ಪಾರಾಗಲಾರರು 
29:4 
٠ تسا سس و مس جوا‎ ಮೆಚ್ಚುವುದಿಲ್ಲ 
13045, ۰ 
٠ ಅವನು Seis ಮಾಡುವವರನ್ನು ಮೆಚ್ಚುವುದಿಲ್ಲ 
| 28:77 
۱١ ಅವನು مود‎ ಕೃತಪ್ಲುರನ್ನೂ ಹಸ 
28ء‎ ۹ 
| ಆ ಅವನು ತಮ್ಮ ಲೌಕಿಕ ಸುಸ್ಥಿತಿಯ ಬಗ್ಗೆ ಹಿಗ್ಗುವವರನ್ನು 
| ಮೆಚ್ಚುವುದಿಲ್ಲ "28:76 4 
| 6 ಸಕಲ ಮಾನವರೂ ಅವನ ಮುಂದೆ ಹಾಜರಾಗಲಿದ್ದಾರೆ 
+21:13 
ಅ ದಾಸರ ಕರ್ಮಗಳ ಮತ್ತು ಸಂಕಲ್ಪಗಳ ವಿಚಾರಣೆ 
ಡೆಸುವುದು ಅವನ ಹೊಣೆಯಾಗಿದೆ 26:113 
| 8 ದಾಸರ ಪಾಪಗಳನ್ನು ಅವನು: ತಿಳಿದಿದ್ದರೆ ಸಾಕು. 25:58 
ಅ ಅವನಿಗೆ ವಿಚಾರಣೆ ನಡೆಸಲು ಹೆಚ್ಚು ಸಮಯ 
ا۱‎ ಬೇಕಾಗುವುದಿಲ್ಲ 24:39, 40:17. 
ಅ ಪುನರುತ್ಥಾನ ದಿನ ನಿಜವಾದ ಪ್ರಭುತ್ವವು.ಕೇವಲ ಅವನದೇ 
"| ಆಗಿರುವುದು; 25:26 کے‎ 4 
€ ಅವನಿಗೆ ಯಾತನೆ ಕೊಡುವ.ಮತ್ತು ಕ್ಷ ಮಿಸುವ ಸ ಸಂಪೂರ್ಣ 
;] ಅಧಿಕಾರವಿದೆ -29:21, 3325 ہے‎ ٠ 
ಅ ಅವನು ಯಾರಿಗೂ ಅಕ್ರಮವೆಸಗುವುದಿಲ್ಲ 22:10, 20:209, 
29:40, 30:9. ٦ ಸ و‎ 
| 6. ಅವನು.ಸಣ್ಣ ಪುಟ್ಟ "ವಿಷಯಗಳನ್ನು ಹಿಡಿಯುವವನಲ್ಲ 
2258, ಟಿ-103 


1295 


ಪ್ರಭುತ್ವ ಅವನಿಗೇ ಸೇರಿದೆ 35:13, 39:6. 44,‏ ھتہ 
45:27 ,43:85 ,42:49 ,40:16 

ಅ ಅವನು ಪರಲೋಕದಲ್ಲಿ ನಿರ್ಣಾಯಕ" ದಿನದ ಅಧಿಪತಿ, 
ಯಾಗಿರುವುದು ಮಾತ್ರವಲ್ಲದೆ ಭೂಲೋಕದಲ್ಲೂ ಕ 
ಆಜ್ಞಾಧಿಕಾರಿಯಾಗಿರುತ್ತಾನೆ 42:10 

ಆ ಜನರ ಭಿನ್ನಾಭಿಪ್ರಾಯಗಳ ತೀರ್ಮಾನ So جع‎ 
ಅವನದೇ ಕೆಲಸ 38:46 : 
ಅ ಅವನ ಒಂದೊಂದು ದಿನವು ಸಾವಿರ ಮತ್ತು ಇವತ್ತು 
ಸಾವಿರ ವರ್ಷಗಳದ್ದಾಗಿರುತ್ತದೆ 32:5, وف‎ 70:4 

ಅ ಅವನು ಹಂತಹಂತವಾಗಿ ಕಾರ್ಯವೆಸಗುತ್ತಾನೆ 32: 4ರಿಂದ 
9, 70: 4ರಿಂದ 7. ಟಿ 

ಅ ಅವನ ಪ್ರತಿಯೊಂದು ಇರಾದೆಯ ಅವನ ಕೇವಲ 
ಒಂದು ಅಪ್ಪಣೆಯಿಂದ ಸಂಪೂರ್ಣಗೊಳ್ಳುತ್ತದೆ 36:82, 40, 
68. 41: W-15, ಛಿ 
ಅ ಭೂಮಿ-ಆಕಾಶಗಳ ಸಕಲ ವಸ್ತುಗಳನ್ನು ಅವನೇ 
ನಿಯಂತ್ರಿಸಿಟ್ಟಿರುವನು 31:20 ನ ಖೆ 
೪ ಅವನ ನಿಯಮದಲ್ಲಿ کٹ‎ 332 
35:43 

ಅ ಸಕಲ ಮಾನವರನ್ನು ಸೃಷ್ಟಿಸುವುದು ಮತ್ತು ಪುನಃ ಅವರನ್ನು 
ಜೀವಂತಗೊಳಿಸುವುದು ಅವನಿಗೆ ಕಿಂಚಿತ್ತೂ ಕಷ್ಟಕರವಲ್ಲ 
3128 ۱ : 

9 ಅವನನ್ನು ಸ್ವೀಕರಿಸುವುದು ಮಾನವ ಚಿತ್ರದಲ್ಲೇ ಇದೆ 
3949 ہے‎ 
ಅ ಏವನು ಪ್ರಶಿಯೊಬ್ಬ 
ಇದ್ದಾನೆ 34:50 

€ ಪ್ರಾರ್ಥನೆಗಳನ್ನು ಆಲಿಸು: ುವ ಪ ಮತ್ತು ಅವುಗಳಿಗೆ ೮ ಉತ್ತರ 
ಕೊಡುವ ಅಧಿಕಾರ ಅವನ ಹೊರತು ಇನ್ನಾರಿಗೂ. ಸ 
40:60, 65 ۱ 7 

೪ ಮಾನವನು ಅ್ಲವನನ್ನೇ ಆರಾಧಿಸಬೇಕಾದುದು -ಅವನಿಗೆ 
ಸಲ್ಲತಕ್ಕ ಹಕ್ಕಾಗಿದೆ 392 ; 

ಆ ಜನರು ಅವನನ್ನು ನಿರಾಕರಿಸುವುದರಿಂದ Ge 
ಬಾಧಕವಿಲ್ಲ 31:12 - ڈ5‎ 

ಅ ಅವನ ಹೊರತು. ಇತರ ಯಾಠ ಬಾಸ್ಯ-ಆರಾಧನೆಯನ್ನೂ 
ಮಾಡಬಾರದು 1 


ಪ್ರಾರ್ಥಿಸುವವನ ಹತ್ತಿರದಲ್ಲೇ 


ಕುರ್‌ಆನ್‌ ವ್ಯಾಖ್ಯಾನ 


೪ ಅವನು ತಾನು ಮಾಡಿದ್ದೆಲ್ಲವನ್ನೂ ಚೆನ್ನಾಗಿಯೇ ಮಾಡಿದ್ದಾನೆ 
32:7 
೪ ಸಕಲರ ಮೇಲೆ ಪ್ರಾಬಲ್ಯವುಳ್ಳವನು 35:2, 40:2 
ಅ ವಿಶ್ವದ ಯಾವ ಶಕ್ತಿಯೂ ಅವನ ತೀರ್ಮಾನಗಳು 
ಜಾರಿಗೊಳ್ಳುವುದನ್ನು ತಡೆಯಲಾರದು 35:2, 39:1, ಟ-1 
ಅ ಅವನೇ ಆಕಾಶದ ದೇವನೂ ಭೂಮಿಯ ದೇವನೂ 
ಆಗಿರುವನು 43:82 
೪ ಅವನ ಮಟ್ಟಿಗೆ ಒಂದು ಜನಾಂಗವನ್ನು. ಸರಿಸಿ ಇನ್ನೊಂದು 
ತರುವುದು ಕಷ್ಟ ಸಾಧ್ಯವೇನೂ. ಅಲ್ಲ 35:16 
೪ ಅವನ ಶಿಕ್ಷೆಯಿಂದ ಯಾರೂ ರಕ್ಷಿಸಲಾರರು 4033 
ಆ ಅವನ ವಿರುದ್ಧ ಯಾವ ಶಕ್ತಿಯೂ ,ಮಾನವನನ್ನು 
ರಕ್ಷಿಸಲಾರದು 33:17 
೪ ಅವನು ಸತ್ಮವನ್ನು ಸತ್ಯವೆಂದು ಸಾಧಿಸಿ ತೋರಿಸಿ ಬಿಡುತ್ತಾನೆ 
ಮತ್ತು ಮಿಥ್ಮವನ್ನು ಅಳಿಸಿ ಬಿಡುತ್ತಾನೆ 42:24 
ಅ ಮಾನ ಅಪಮಾನಗಳೆಲ್ಲವೂ ಸಂಪೂರ್ಣವಾಗಿ ಅವನ 
ಅಧಿಕಾರದಲ್ಲೇ ಇವೆ 35:10, 37:180 
ಅ ಅವನ ಬಳಿ ಮಾನ ಪಡೆಯುವ ಸಾಧನ 35:10, ಟಿ-21 
೪ ಅವನು ಯಾರಿಗೆ ಏನನ್ನು ಕೊಡಲಿಚ್ಛಿಸುತ್ತಾನೋ. ಅದನ್ನು. 
| ಕೊಡುತ್ತಾನೆ 42:19 1 
٠١۰ ಯಾರನ್ನು ಪ್ರವಾದಿಯನ್ನಾಗಿ ಮಾಡಬೇಕು ಮತ್ತು ಯಾರನ್ನು 
ಮಾಡಬಾರದು ಎಂದು ನಿರ್ಧರಿಸುವುದು ಅವನ ಕೆಲಸ 38: 
4-11 گرا کے‎ 
ಅ ಲವನು ಕೊಟ್ಟ ಕಷ್ಟವನ್ನು ಯಾರಿಂದಲೂ ನಿವಾರಿಸಲಾಗದು 
39:38 
೬, ಅವನ ಮಹಿಮೆ ಮತ್ತು ಯುಕ್ತಿಯ ಪವಾಡಗಳು 31:27 
ರಿಂದ 31, 35: 11ರಿಂದ 13, 27, 28, 37: 79ರಿಂದ 8 
| ಅ ಅವನು ತಾನಿಚ್ಛಿಸುವವರಿಗೆ ತಾನಿಚ್ಛಿಸುವಂತಹ ಸಂತತಿಯನ್ನು 
] ಕೊಡುತ್ತಾನೆ 42:49, 50. 
| * ಅವನು ಮಾನವನ ಅನ್ನದಾತನು(ರಾಬುಕ್‌) 40:64 
ಅವನು ಜನರಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ 
۱ ಜೀವನಾಧಾರ ಕೊಡುತ್ತಾನೆ 42:27 کی‎ 
ಆ ಅವನೇ ಅಖಲ ವಿಶ್ವದ ವ್ಯವಸ್ಥೆ ನಡೆಸುತ್ತಾನೆ 32:5 
| ಅ ಅವನು ಅರ್ಶ್‌ನಲ್ಲಿ ವಿರಾಜಮಾನನಾದುದು 32:5, ಟಿ-7 
| 6 ಅನನು ವಿಶ್ವ ಸಿಂಹಾಸನದ ಒಡೆಯನು 40:15. 43:82, 67:1 


<۰ ವಿಷಯ "ಸೂಚಿ 


ಅ ನೇರ. ಮಾರ್ಗದಲ್ಲಿ ನಡೆಯುವ ಬಾಸನ ಸಹಾಯಕ್ಕಾಗಿ! 
ಅವನೇ ಸಾಕು 39:36, 38 ١ 
ಅ ಅವನು ತನ್ನ ಸೃಷ್ಟಿಯ ಪಾಲಿಗೆ ಕರುಣಾಳು ಮತ್ತು: 
ವಾತ್ಸಲ್ಯಮಯಿ 32:6, 42:19 

ಅ ಅವನ' ಅನುಗ್ರಹವನ್ನು ಜಗತ್ತಿನ ಯಾವ ಶಕ್ತಿಯೂ; 
ತಡೆಯಲಾರದು 33:17, 39:38 

€ ಅವನು ಯಾವ ಯಾವ ರೀತಿಯಲ್ಲಿ ಸತ್ಸ ನಿರಿಗೆ, 
ಸಹಾಯ ಮಾಡುತ್ತಾನೆ 33:9 i. ಕ 
€ ಅವನ ಕೃಪೆಯ ಕುರಿತು ನಿರಾಶನಾಗಬಾರದು 39:53 
2 ತನ್ನ ದಾಸರ ಮೇಲೆ ಅಕ್ರಮವೆಸಗುವ ಯಾವುದೇ ಇರಾದೆ ' 
ಅವನಿಗಿಲ್ಲ 40:31 ನ «3 


ಅ ಅವನು ಸತ್ಕವಿಶ್ವಾಸಿಗಳ ಪಾಲಿಗೆ ಬಹಳ "ಕರುಣಾಳು. 
33:24 $ ಸ 
೪ ಅವನ ಕ್ಷಮಾ ನಿಯಮ 39:53 

೬ ಅವನು ವಿದ್ರೋಹಿ ಜನರಿಗೂ ಜೀವನಾಧಾರಗಳನ್ನು | 
ಕೊಡುತ್ತಲೇ ಹೋಗುವನು ಮತ್ತು ಅವರಿಗೆ ಮತ್ತೆ ಮತ್ತೆ; 
ಕಾಲಾವಧಿ ಕೊಡುತ್ತಿರುವುದಕ್ಕೆ ಅವನ رو‎ ಮಾಗುಣವೇ ಕಾರೂ, 


4255, ಟಿ-5 

ಅ ಅವನ ಸಾಮೂಪ್ಯ سڈ‎ ರುವ ಸಾಧನ. وت‎ 

34:37 ' 

€ ಅವನೊಡನೆ ಮಾಡಿದ ಕರಾರಿನ ಬಗ್ಗೆ ಖಂಡಿತ ವಿಚಾರಣೆ 
ನಡೆಯಲಿದೆ 33:15 ie 
ಆ ಅವನು ಯಾವಾಗ' ಬೇಕಾದರೂ ಸಕಲ ಮಾನವರನ್ನು | 

ಒಟ್ಟು ಗೂಡಿಸಬಲ್ಲನು 42:29 

ಅ ಅವನು ಯಾವಾಗಲೂ ಸತ್ಕಾಧರಿತ ಮಾತನ್ನೇ وت‎ ನೆ 
33:4, 38:84 2 

€ ಅವನು ಸತ್ಯ ವನ್ನು” ಹೇಳಲು ನಾಚುವುದಿಲ್ಲ 33:53 " 1 
೪ ಅವನು ಮಾಡುವುದೆಲ್ಲವನ್ನೂ ಯುಕ್ತಿ ಮತ್ತು ನ್ಯಾಯ, 
ಪ್ರಕಾರ''ಮಾಡುತ್ತಾನೆ 319 ×۰" : ಸ 
ಅ ಅವನು ಸತ್ಯದ ಪ್ರಕಾರ ತೀರ್ಮಾನ ಮಾಡುತ್ತಾನೆ 40:20 | 
ಆ ಅವನು ಅಪರಾಧಿಗಳ 'ವಿರುದ್ಧ ಪ್ರಹಾರ ಪಡೆದೇ 
ತೀರುತ್ತಾನೆ "3೫22 | 

6 ಅವನು فان‎ ವಿರುದ್ಧ ಪ್ರತೀಕಾರ ಪಡೆಯುವವನು 
39:37 


1296 


೬ ಅವನ ಹೊರತು ಆರಾಧ್ಯನಾರೂ ಇಲ್ಲ 37:25, 3865, 


39:6, 40:3. 62, 48 ; 
| 6 ಅವನ ಹೊರತು ಬೇರಾವ ಆರಾಧ್ಯನೂ ಇರಲು ಭಟ, 

ಅವನೊಬ್ಬನೇ -ನೈಜ ಆರಾಧ್ಯ 37:4 
| ಅ ಅವನ ದಾಸ್ಕ-ಆರಾಧನೆ ಮಾಡುವುದು, ನೇರ. ಮಾರ್ಗ 
| 43:64. 
1 €' ಅವನ ಹೊರತು ಇತರ 'ಯಾರದೇ ದಾಸ್ಯ: ಆರಾಧನೆ 
| ಮಾಡುವುದು ಅಜ್ಞಾನವಾಗಿದೆ 39:64 

6 ಅವನಿಗೆ ಸೆಂತಾನವಿಲ್ಲ. ಅವನು ಅಂತಹ ಸ್ಥಿತಿಯಿಂದ 
| ಉನ್ನತನು ಹಾಗೂ ಪರಿಶುದ್ಧನು 37:159, 160, 39:4, ಟಿ- 

8.9, 43:81, 82, 723 

೪ ಅವನಿಗೆ ಮಕ್ಕಳಿರುವರೆಂದು ಆರೋಪಿಸುವವರ ವಿಶ್ವಾಸದ 
| ಖಂಡನೆ 39:4 یت‎ 9 

ಅ ವಿಶ್ವದ ಯಾವ ವಸ್ತುವೂ ಅವನಂತಿಲ್ಲ 42:11 
| ಅ ವಕೀಲ್‌(ಕಾರ್ಯ 050 ಆಗಲು 'ಅವನೇ ಸಾಕು 
13333, 48 
] ಅ ಅವನ ಹೊರತು ಮಾನವರಿಗೆ ಮತ್ತು -ಸಕಲ ಸೃಷ್ಟಿಗಳಿಗೆ 
'| ಬೇರೆ ಯಾರೂ 'ವಲೀ'(ಸಂರಕ್ಷಕ). ಇಲ್ಲ 32:4, 42:8 (ವಲೀ 
1 ಎಂಬ ಪದದ ವಿವರಣೆಗೆ 'ವಲೀ ನೋಡಿರಿ) 

ಅ ಅವನೇ ತನ್ನ -ದಾಸರ: ಮೇಲ್ವಿಚಾರಕ 40:44 

€ ಅವನ ಸ್ಮರಣೆಯಿಂದ _ ವಿಮುಖವಾಗುವುದರ ನೈತಿಕ 
1 ಪರಿಣಾಮಗಳು 43:36 
| ಅ ಅವನಿಗೆ ಮಾತ್ರ ಭಯಪಡಬೇಕು 33:1 
le ಕೇವಲ ಅವನ ವಿಚಾರಣೆಗೆ ಅಂಜಬೇಕು 33: 39, ಟಿ-76 
| ಎ ಸಕಲ ಭಯ-ಅಪಾಯಗಳ ವಿರುದ್ಧ ಸಹಾಯಕ್ಕೆ ಅವನೇ 
| ಸಾಕು 33:48 

೦ ತನ್ನನ್ನು ಅವನ ವಶಕ್ಕೆ ಒಪ್ಪಿಸುವ ಮೂಲಕೆ ಮಾನವನು 
1 ಸಕಲ ಅಷುಯಗಳಿಂದ رونادۃ‎ ತನಾಗುತ್ತಾನೆ 31:22 

ಈ: ಸಕಲ ಕೃತಜ್ಞತೆ ಮತ್ತು ಪ್ರಶಂಸೆ: ಗಳನ್ನು ಪಡೆಯುವ ಹಕ್ಕು 

ಅವನಿಗೇ ಸಲ್ಲುತ್ತದೆ 35:15, 7ئ‎ 5 
|] ಅ ಅವನಿಗೆ ಯಾರಟಿ ಕೃತಜ್ಞತೆಯ ಆಗತ್ಸೆವಿಲ್ಲ- 31:12" 
| ಅ ಔಚಿತ್ಯ ಯಾವುದರಲ್ಲಿದೆ ಮತ್ತು ಯಾವುದರಲ್ಲಿ: ಇಲ್ಲ 

ಎಂಬುದನ್ನು ಅವನೇ ಚೆನ್ನಾಗಿ ಬಲ್ಲನು 33:1, لب‎ > 
| ಅ ಅವನ ತೀರ್ಮಾನಗಳು ಸಂಪೂರ್ಣವಾಗಿ ಯುಕ್ತಿಯನ್ನು 
| ಆಧರಿಸಿವೆ. ಅವುಗಳಲ್ಲಿ ತಪ್ಪಾಗುವ ಸಂಭವವೇ ಇಲ್ಲ 44:4, 
) ۵-2 


1297 


ಅ ಅವನ ಹೊರತು ಪರೋಕ್ಷ ಜ್ಞಾನಿ ಯಾರೂ ಇಲ್ಲ 46:23 
ಅ ಅವನ ಕುರಿತು ಸರಿಯಾದ ಜ್ಞಾನ ಪ್ರಾಪ್ರವಾಗಲು ಇರುವ 
ಮೂಲಗಳು 31:20 

ಅ ಅವನ ಹೊರತು ಆರಾಧನೆಗೆ ಹಕ್ಕುದಾರನಾರೂ ಇಲ್ಲ 
47:19, 59:22 

ಅ ಸತ್ಮವಿಶ್ವಾಸಿಯಾಗಲು ಆಜ್ಞಾನುಸರಣೆ ಅನಿವಾರ್ಯ 47:33 
ಅ ಜನರ ರಹಸ್ಮ ಮಾತುಗಳು ಅವನಿಂದ ಅಡಗಿರಲಾರವು 
47:26 

ಅ ಅವನು ಜನರ ಕರ್ಮಗಳನ್ನು ಬಲ್ಲವನು 47:30, 48:11, 


57:4, 10, 58:3, 6, 13, 59:18, 60:3, 63:11, 64:8 
ಅ ಅವನು ನಿರಪೇಕ್ಸನು, ದಾಸರು ಅವನ ಅವಲಂಬಿತರು 


47:38, 57:24, 60:6, 64:6 ۱ .: 
ಆ ಅವನು ಭೂಮಿ-ಆಕಾಶಗಳ ಸಕಲ ಸೇನೆಗಳ ಒಡೆಯನು 
48:4, 7 

ಆ ಅವನು ಯಾರಿಗಾದರೂ وڈ‎ ಕೊಡಬೇಕೆಂದು ಬಗೆದರೆ 
ಅವನ "ವಿರುದ್ಧ ತನ್ನ ವಿಶ್ವದ ಸೇನೆಗಳ ಪೈಕಿ ತಾನಿಚ್ಛಿಸುವ 
ಸೇನೆಯನ್ನು ಉಪಯೋಗಿಸಬಲ್ಲನು 48:7, ಟಿ-13 

೪ ಅವನು ಯಾರಿಗಾದರೂ ಲಾಭ ಅಥವಾ ನಷ್ಟವನ್ನುಂಟು 
ಮಾಡಲು ಇಚ್ಛಿಸಿದರೆ' ಯಾವ ಶಕ್ತಿಯೂ ಅವನನ್ನು 
ತೆಡೆಯಲಾರದು 48:11 

ಅ ಅವನು ಭೂಮಿ-ಆಕಾತಗಳ ಪ್ರಭುತ್ವದ ಮಾಲಕನು 48:11, 
57:2, 5, 10 j 
ಅ ಅಲ್ಲಾಹನು ಯಾರನ್ನಾದರೂ ಶಿಕ್ಲಿಸಬೇಕೆಂದು ಬಗೆದರೆ, 
ಪ್ರವಾದಿಯ ಕ್ಷಮಾಯಾಚನೆ ಕೊಡ ಅವನನ್ನು ಶಿಕ್ಸೆಯಿಂದ 
ಪಾರುಗೊಳಿಸಲಾರದು 48:11, ಟಿ-22 

ಆ ಅವನ ನಿಯಮವು ಯಾರು ಬದಲಾಯಿಸುವುದರಿಂದಲೂ 
ಬದಲಾಗದು 48:23. 

€ ಅವನು ನ್ಯಾಯ ಪಾಲಿಸುವವರನ್ನು ಮೆಚ್ಚುತ್ತಾನೆ ೪3, 
60:8 

ಆ ಆವನು ಮಹಾ ಪಶ್ಚಾತ್ತಾಪ" ک0‎ 49:12, 
11053 ' 

ಆ ಯಾರು ಉನ್ನತ ಮಟ್ಟದ' ಮನುಷ್ಯನು ಮತ್ತು ಯಾರು ಕೀಳು 
ದರ್ಜೆಯವನೆಂಬುದನ್ನು ಅವನೇ ಬಲ್ಲನು 49:13, 9ئ‎ 

ಆ ಮೃತ ಶರೀರದ ಚದರಿದ ಕಣಗಳಾಗಲಿ ; ಹೃದಯದಲ್ಲಿ 
ಉಂಟಾಗುವ ಭಾವನೆಗಳಾಗಲಿ ಅವನಿಂದ ಮರೆಯಾಗಿರು 
ವುದಿಲ್ಲ 50:4, 57:6, 4:4 


ಕುರ್‌ಆನ್‌ ವ್ಯಾಖ್ಯಾನ 


ಅವನ ಕ್ರೋಧವು ಎಂತಹವರ ವಿರುದ್ಧ ಕೆರಳುತ್ತದೆ?‏ و 
42:16 ,40:35 

€ ಅವನ ಕ್ರೋಧಕ್ಕೆ ಪಾತ್ರರಾಗುಿವರು ಎಂತಹವರು ಮತ್ತು 
ಯಾಕೆ? 40:10 vs 

೪ ಅವನು ಅಪರಾಧವೆಸಗುವವರನ್ನು ತಕ್ಷಣ ಹಿಡಿಯುವುದಿಲ್ಲ, 
ಸುಧಾರಿಸಿಕೊಳ್ಳಲು ಕಾಲಾವಕಾಶ ಕೊಡುತ್ತಾನೆ 34:3 

ಅ ದಾಸರ ಕರ್ಮಗಳಿಗಾಗಿ ಅವರಿಗೆ ಶಿಕ್ಷೆ ಕೊಡುವುದು 
ಅವನದೇ ಕೆಲಸ 42:6, ಟಿ-7 

€ ಸಕಲ ವ್ಯವಹಾರಗಳ ತೀರ್ಮಾನ ಅವನ ಕೈಯಲ್ಲಿದೆ 
31:22, 34:26, 35:4 

€ ಅವನು ವಿಶ್ವದ ಪ್ರತಿಯೊಂದು ಪ್ರತ್ಯಕ್ಸ ಮತ್ತು ರಹಸ್ಕ 
ವಿಷಯಗಳನ್ನು ಅರಿಯುತ್ತಾನೆ 31:16, 32:6, 35:38, ಸತು 
ಆ ಮಾನವನು ಅವನಿಂದ ಏನನ್ನೂ ಅಡಗಿಸಿಡಲು ಸಾಧ್ಯವಿಲ್ಲ 
31:15, 16 

೪ ಅವನು ಜನರ ಸಕಲ ಚಟುವಟಿಕೆಗಳನ್ನು ನೋಡುತ್ತಾನೆ; 
ಅವರ ಯಾವ ಚಲನೆಯೂ ಅವನಿಂದ ಆಡಗಿರುವುದಿಲ್ಲ 
41:40, 53 

ಆ ಮನುಷ್ಯನು ಯಾವುದೇ ವಿಷಯವನ್ನು ಪ್ರಕಟಪಡಿಸಲಿ 
ಅಥವಾ ಅಡಗಿಸಲಿ ಅಲ್ಲಾಹನಿಗೆ ಅದರ ಅರಿವಿದೆ" 33:54, 
36:76 

ಅವನು ಸಕಲ ಪರಮಾರ್ಥಗಳ ಜ್ಞಾನವುಳ್ಳೆವನು 40:2,‏ و 
41:47 

ಅ ಅವನ ಮಹಿಮೆ ಮತ್ತು ಅವನ ಜ್ಞಾನ ಎಲ್ಲ ಆಂಶಿಕ 
ವಿಷಯಗಳನ್ನು ಆವರಿಸಿದೆ 35:11 

ಈ ತನ್ನ.ದಾಸರ ಸ್ಥಿತಿಗತಿಗಳ ಅರಿವುಳ್ಳವನು 42:27: 

೪ ದಾಸರ ಪ್ರತಿಯೊಂದು ಕೆಲಸಗಳ ಅರಿವುಳ್ಳವನು 33:2, 
42:25 

೬ ಅವನು ದೃಷ್ಟಿಗಳ ಕಳ್ಳತನಗಳನ್ನು ಬಲ್ಲನು 40:19 

ಈ. ಅವನು ತನ್ನ ದಾಸರ ವರ್ತನೆಗಳ. ಮೇಲೆ ಕಣ್ಣಿಟ್ಟಿರುತ್ತಾನೆ 
42:21 : 

ಅ ಅವನು ಸಕಲ ವಿಷಯಗಳ ಮೇಲೆ ನಿಗಾ -ಇಡುತ್ತಾನೆ 
33:55 

ಅ ಅವನು ಪ್ರತಿಯೊಂದು ವಸ್ತುವನ್ನು ಆವರಿಸಿಕೊಂಡಿರುವನು 
41:54 

ಆ ಪುನರುತ್ನಾನ'ದಿನದ ಅರಿವು ಅವನಿಗೇ ಇರುವುದು 43:85 


ವಿಷಯ ಸೂಚಿ 


೪ ಅವನ ಕೃಪೆ ಮತ್ತು لع‎ ಬಹು ವಿಶಾಲವಾಗಿದೆ 53:32 
ಅ ಅವನು ತಾಯಿಯ ಗರ್ಭದಲ್ಲಿರುವ ಭ್ರೂಣವನ್ನೂ ಬಲ್ಲನು 
53:32 

€ ಯಾರು ಮುತ್ತಕೀ(ಧರ್ಮನಿಷ್ಠ) ಎಂದು ಅವನು ಬಲ್ಲನು 
53:32 

ಆ ಅವನು ನಗಿಸುವವನು ಮತ್ತು ಅಳುವಂತೆ ಮಾಡುವವನು 
53:43 

€ ಅವನೇ ಮರಣ ಮತ್ತು ಜೀವನ ಪ್ರದಾನ ಮಾಡುವವನು 
50:43, 53:44, 57:2, 67:2 

€ ಅವನು ಗಂಡು ಹೆಣ್ಣುಗಳ ಜೋಡಿಗಳನ್ನು ಉಂಟು 
ಮಾಡಿದನು 53:45 p : 

ಅ 232083030 ಅವನೇ ಪುನಃ ಜೀವನ: ಕೊಡುವನು 
54:47, 57:17, 58:6, 18 

೪ ಅವನೇ ಸಂಪತ್ತನ್ನು ಕೊಟ್ಟನು 53:48 

ಆ ಅವನೇ 'ಶಿಲ್‌ರಾ (ಒಂದು ನಕ್ಷತ್ರ)ದ ಪ್ರಭು 53:49. 
€ 'ಆದ್‌'ರನ್ನು ಅವನೇ ನಾಶಗೊಳಿಸಿದನು 53:50 

ಅ ಸಮೂದ್‌ ಮತ್ತು ಹೂದ್‌ ಜನಾಂಗವನ್ನು ಅವನೇ 
ನಾಶಗೊಳಿಸಿದನು 53:51, 52 


€ ಅವನು ವಾಡುಗಳನ್ನು ಹೇಗೆ ನಾಶ ಗೊಳಿಸಿದನು? 53:53, 54 


€ ಅವನು ಪ್ರತಿಯೊಂದು ವಸ್ತುವನ್ನೂ ವಿದಿ 
ನಿಯಮದೊಂದಿಗೆ. ಸೃಷ್ಟಿಸಿರುವನು 54:49, 65:3 

೪ ಅವನ ಆಜ್ಞೆ ಕ್ಷಣ ಮಾತ್ರದಲ್ಲಿ ನೆರವೇರುತ್ತದೆ 54:50 
ಅ ಅವನು ಅನೇಕ ವಿದ್ರೋಹಿಗಳನ್ನು ನಾಶಗೊಳಿಸಿದನು 
5451 ¥ : 

€ ಅವನಲ್ಲಿ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಸ್ತು| ' 
ಬರೆಯಲ್ಪಡುತ್ತದೆ 54:52, 53 ا‎ 
ہ‎ ಅವನು ಅಖಿಲ ವಿಶ್ವ ವ್ಯವಸ್ಥೆಯನ್ನು ಸಮತೋಲನ 
ಮತ್ತು ನ್ಯಾಯ ಸಹಿತ ಸ್ಥಾಪಿಸಿರುವನು 55:7 

ಈ . ಜಿನ್ನ್‌(ಯಕ್ಸ) ಮತ್ತು ಮಾನವರ ಮೇಲೆ ಅವನ 
ಅನುಗ್ರಹಗಳು 55: 4ರಿಂದ 13 

ಅ ಅವನು ದಾಸರ ಮಾರ್ಗದರ್ಶನಕ್ಕೆ ಏರ್ಪಾಟು ಮಾಡಿದನು 
55:2 

ಅ ಅವನೇ: ಮಾನವನನ್ನು ಉಂಟು ಮಾಡಿದನು: 553 ; | 
೪ ಅವನೇ ಮಾನವನೊಳಗೆ ಪುಣ್ಯ ಮತ್ತು ಪಾಪಗಳ 
ಪ್ರಜ್ಞೆಯನ್ನು ಉಂಟು ಮಾಡಿದನು 55:4 دف‎ - ೬ 


1298 


€ ಅವನ ಜ್ಞಾನವೂ ಮಹಿಮೆಯೂ ಪರಿಮಿತವಲ್ಲ 50:4, 
6, 7 8 
ಅ ಅವನು ಅನಾದಿಯಿಂದ ಅನಂತದ ವರೆಗಿನ ಸಕಲ 
ಮಾನವರನ್ನು ಒಟ್ಟುಗೂಡಿಸಲು 'ಶಕ್ತನು 50:4, 11 
€ ಒಡೆಯನು 53:25, 28 
€ ಅವನು ಮಾನವನ مسجم مت‎ ಹೆಚ್ಚು ಅವನ 
ಸಮೂಪದಲ್ಲಿದ್ದಾನೆ 50: 16 
ಅ ಅಲ್ಲಾಹನು ಸಕಲ ಮಾನವರಿಗೆ ಪರಲೋಕದ ಕುರಿತು 
ಎಚ್ಚರಿಕೆ ಕೊಟ್ಟಿರುವನು 50:28 
ಆ ಅಲ್ಲಾಹನಲ್ಲಿ ಮಾತು ಬದಲಾಗುವುದಿಲ್ಲ 50:29 
€ ಅಲ್ಲಾಹ್‌ ದಾಸರ ಮೇಲೆ ಅಕ್ರಮವೆಸಗುವುದಿಲ್ಲ 50:29 
೬ ಅವನು ಭೂಮಿ-ಅಕಾಶಗಳನ್ನು ಆರು ದಿನಗಲ್ಲಿ ಸೃಷ್ಟಿಸಿದನು 
50:38, 57:4 He - 
8 ಅಲ್ಲಾಹನಿಗೆ ಎಂದಿಗೂ ದಣಿವುಂಟಾಗುವುದಿಲ್ಲ 50:38 
೪ ಅವನೆಂದೂ ವಿಶ್ರಾಂತಿ ಪಡೆಯುವುದಿಲ್ಲ 50:38, ಟಿ-50 
ಅ ಸತ್ಮನಿಷೇಧಿಗಳು ಆಡುವ ಮಾತುಗಳನ್ನು ಅಲ್ಲಾಹ್‌ ಚೆನ್ನಾಗಿ 
ಬಲ್ಲನು 50:45 ; 
ಆ ಅಲ್ಲಾಹನು ಮಾನವರನ್ನು ತನ್ನ ದಾಸ್ಕ-ಆರಾಧನೆಗಾಗಿ 
ಸೃಷ್ಟಿಸಿರುತ್ತಾನೆ 51: ಪರಿಚಯ 
೪ ಅವನ ಕಡೆಗೆ ಧಾವಿಸಬೇಕೆಂದು ದಾಸರಿಗೆ ಆದೇಶ 51:50 
೪ ಅವನು ಪ್ರತಿಯೊಂದು ವಸ್ತುವಿನ ಜೋಡಿಯನ್ನು 
ಸೃಷ್ಟಿಸಿರುವನು 51:49 
ಅ. ಅವನು ನೈಜ ಆರಾಧ್ಯ 51:51, 53: 20ರಿಂದ 23 
೪ ಅವನು ಯಾರಿಂದಲೂ ಜೀವನಾಧಾರ ಅಪೇಕ್ಲಿಸುವುದಿಲ್ಲ 
51:57 | 
ಅ ಅವನು ಸಕಲ ಸೈಷ್ಟಿಗಳೆ ನೈಜ ಅನ್ನದಾತ 51:58 
6 ಅವನು ಮಹಾ ಶಕ್ತಿಗಳ ಒಡೆಯನು 51:58 
ಅ ಉಪಕಾರಿ(ಮುಖ್ಬಿನ್‌) 52:28 
ಅ ಅಲ್ಲಾಹನಿಗೆ ಪುತ್ರಿಯರನ್ನು. ನಿಶ್ಚಯಿಸುವುದು ಮುಶ್ರಿಕರ 
'ಔಜ್ಞಾನವಾಗಿದೆ 52:39, 53:28 
ಈ. ಅಲ್ಲಾಹನು. ಶಿರ್ಕ್‌ನಿಂದ(ಸಹಭಾಗಿತ್ವದಿಂದ) ಮುಕ್ತನು 
| 52:43, 59:22 : ۰ 
6: ಅವನು ಕೆಟ್ಟವರಿಗೆ ಕೆಟ್ಟ ಕಾರ್ಯಗಳ ಪ್ರತಿಫಲ ಕೊಡುತ್ತಾನೆ 
1533. y 
ಅ ಅವನು ಸಜ್ಜನರಿಗೆ ಸತ್ಕರ್ಮಗಳ ಪ್ರತಿಸಲ ಕೊಡುತ್ತಾನೆ 53:31 


1299 


ಆ ಸತ್ಯವಿಶ್ವಾಸಿಗಳಿಗೆ ಅವನ ವಾಗ್ದಾನಗಳು 57:7, 10 

ಅ ಅವನಿಗೆ ಸಾಲ ಕೊಟ್ಟವನಿಗೆ ಅವನು ಅನೇಕ ಪಟ್ಟು 
ಹೆಚ್ಚು ಪ್ರತಿಫಲ ಕೊಡುತ್ತಾನೆ 57:11, 64:17 

ಅ ಅವನಿಗೆ ಸಾಲ ಕೊಡುವುದರ ಅರ್ಥ: 57: ಟ-16 

ಅ ಅವನು ಭೂಮಿಗೆ ಮರಣಾನಂತರ ಜೀವದಾನ ಮಾಡುತ್ತಾನೆ 
57:17 ۱ 

೪ ಅವನು ಜನರಿಗೆ ಸುವ್ಯಕ್ತ ನಿದರ್ಶನಗಳನ್ನು ತೋರಿಸುತ್ತಾನೆ 
57:17 

೪ ಅವನು ಮಹಾ ಅನುಗ್ರಹಿ 5721, 29, 4 

ಆ ಅವನನ್ನು ಕಣ್ಣಾರೆ ನೋಡದೆ ಅವನಿಗೆ ಮತ್ತು ಅವನ 
ರಸೂಲರಿಗೆ ಯಾರು ಸಹಾಯ ಮಾಡುತ್ತಾರೆಂದು ما‎ 
ನೋಡುತ್ತಾನೆ 57:25 

೪ ಅವನು ತಾನಿಚ್ಛಿಸಿದವರಿಗೆ ತನ್ನ ಅನುಗ್ರಹ ಪ್ರದಾನ 
ಮಾಡುತ್ತಾನೆ 57:29, 62:4 

೪ ಅವನು ಕ್ಟಮಿಸುವವನು 58:2, 64:14 

ಆ ಪುನರುತ್ಥಾನ ದಿನ ಅವನು ಜನರಿಗೆ ಅವರ ಕರ್ಮಗಳನ್ನು 
ತೋರಿಸುವನು 58:7 

ಈ ಅವನಿಗೆ ಭಯಪಡಬೇಕೆಂಬ ಆದೇಶ 58:9, 59:7, 18, 
64:16, 65:10 ' 

€ ಅವನ ಮೇಲೆ ಭರವಸೆಯನ್ನಿಡಬೇಕೆಂಬ ಆದೇಶ 58:10, 
60:4, 64:13 

೪ ಅವನು ಮತ್ತು ಅವನ ಸಂದೇಶವಾಹಕರು ಮಾತ್ರ ಪ್ರಾಬಲ್ಮ್ಕ 
ಹೊಂದುವರೆಂದು ಅವನು ಲಿಖಿತಗೊಳಿಸಿರುವನು 58:21, 22 
€ ಅವನ ಶತ್ರುಗಳು ಖಂಡಿತ ಅವಮಾನಿತರಾಗುವರು 58:20 
೬ ಅವನು 'ಸತ್ಯವಿಶ್ವಾಸಿಗಳೊಂದಿಗೆ ಪ್ರಸನ್ನನಾದನು 58:22 
ಆ ಸತ್ಯವಿಶ್ವಾಸಿಗಳು ಅಲ್ಲಾಹನ ಪಕ್ಸೆದವರು 58:22 

ಅ ಅವನು ಮದೀನಾದ ಯಹೂದಿಯರು ಊಹಿಸಿಯೂ 
ಇಲ್ಲದ ಮಾರ್ಗದಿಂದ ಅವರ ಮೇಲೆ ವಿನಾಶ ಎರಗಿಸಿದನು 
592 i 

ಅ ಅವನು ತಾನಿಚ್ಛಿಸುವವರ ಮೇಲೆ ತನ್ನ ರಸೂಲರನ್ನು ಹೇರಿ 
ಬಿಡುತ್ತಾನೆ 59:6 

€ ಅಲ್ಲಾಹನನ್ನು ಮರೆಯುವವರು ತಮ್ಮನ್ನು ತಾವೇ ಮರತು | 
ಬಿಡುತ್ತಾರೆ 59:19 , 7 
ಆ ಅವನ ಗುಣ ವಿಶೇಷಗಳ ಪ್ರಸ್ತಾಪ 59: 22ರಿಂದ 24. 


ಕುರ್‌ಆನ್‌ ವ್ಯಾಖ್ಯಾನ 


€ ಅವನ ಯುಕ್ತಿ ಮತ್ತು ಕಾರ್ಯ ನಿಪುಣತೆ 55: 7ರಿಂದ 12 
9 ಅವನ ಅನುಗ್ರಹಗಳನ್ನು ನಿರಾಕರಿಸುವ ವಿವಿಧ ಪಂಗಡಗಳು 
55:13, ಟಿ-13 
€ ಅವನು ಎರಡು ಸಮುದ್ರಗಳ ನಡುವೆ ಒಂದು ತೆರೆಯನ್ನು 
ಅಡ್ನವಾಗಿಟ್ಟನು 55:19, 20 
ಈ ಅವನು ಯಕ್ಷ ಮತ್ತು ಮಾನವರಿಂದ ಕರ್ಮಗಳ ವರದಿ 
ಪಡೆಯಲು ಒಂದು ಸಮಯವನ್ನು i ನೆ 5531, 
೬3-30 
ಅ ಯಾರೂ ಅವನ ನ ದಿಂದ ಹೊರಗೆ ಹೋಗಲಾರರು 
5533 
€ ಪ್ರತಿಯೊಂದು ಅಪರಾಧ ಮತ್ತು ಪಾಪಕಾರ್ಯವು 
ವಾಸ್ತವದಲ್ಲಿ ಅವನ ಉಪಕಾರಗಳ ನಿರಾಕರಣೆಯಾಗಿದೆ 55: 
ಟಿ-37 
ಅ ಅವನು ಮರ್ದಕನಿಗೆ ಶಿಕ್ಲೆ ಕೊಡುವವನು ಮರ್ದಿತನಿಗೆ 
ನ್ಯಾಯ ಒದಗಿಸುವವನು 55: ಟಿ-42 
6 ಅವನೇ ಹೊಲಗಳನ್ನು ಬೆಳೆಸುತ್ತಾನೆ 56:63, 64 
ಅ ಮಾನವನ ಪ್ರಯೋಜನಕ್ಕಾಗಿ ಬೆಂಕಿಯನ್ನು ಬೆಳಗಿದವನು 
ಅವನೇ, 56: 71, 72 
€ ಸುಖ ಮತ್ತು ದುಃಖ ಅವನದೇ ಕೈಯಲ್ಲಿವೆ 57: 
ಪರಿಚಯ 
€ ಅವನು ತನ್ನ ಸಂದೇಶವಾಹಕರನ್ನು ನ್ಯಾಯ ತಕ್ಕಡಿ ಸಹಿತ 
ರವಾನಿಸಿದನು 51: ಪರಿಚಯ 
ಅ ಅವನೇ ಪರಮೋಚ್ಚ ಅಧಿಕಾರಿ 57: ಟಿ-2, 59:23, ಟಿ-36 
8 ಅವನೇ ಆದಿ, ಅವನೇ ಅಂತ್ಯ ಅವನೇ ಪ್ರತ್ಯಕ್ಷ 
ಅವನೇ ಪರೋಕ್ಸ 57:3 
೪ ಅವನು ಅರ್ಶ್‌ನಲ್ಲಿ ವಿರಾಜಮಾನವಾಗಿರುವವನು. 57: 4 
ಅ ಅವನು ಪ್ರಶಿಕ್ಷಣ ಜನರ ಸಂಗಡವಿದ್ದಾನೆ 57:4, 58:7 
ಅ ಅವನು ಹಗಲನ್ನೂ ರಾತ್ರಿಯನ್ನೂ ವೃದ್ಧಿಸುತ್ತಾನೆ ಮತ್ತು 
ಕುಗ್ಗಿಸುತ್ತಾನೆ 57:6 
1+ ಪ್ರವಾದಿಗಳ ಶಿಕ್ಷಣದಲ್ಲಿ ಅವನ. ಮೇಲಿನ ವಿಶ್ವಾಸವೇ 
| ಪ್ರಪ್ರಥಮ ಅಂಶವಾಗಿದೆ 57:8 
| ಅ ಅವನೇ ತನ್ನ .ಸಂದೇಶವಾಹಕರಿಗೆ 
1 ಅನತೀರ್ಣಗೊಳಿಸಿದವನು. 57:9 _ 
| ಅವನು ತನ್ನ ದಾಸರನ್ನು ಅಂಧಕಾರದಿಂದ. ಹೊರತೆಗೆದು 
ಪ್ರಕಾಶಕ್ಕೆ ತರುತ್ತಾನೆ 57:9 


ಸೂಕ್ತಗಳನ್ನು 


ವಿಷಯ ಸೂಚಿ 


೪ ಅವನು ಯಾರನ್ನೂ ಅವಲಂಬಿಸಿರುವವನಲ್ಲ. ಅವನಿಗೆ 
ಯಾರ ಆರಾಧನೆಯ ಅಗತ್ಕವೂ ಇಲ್ಲ 64:6 

ಮರಣಾನಂತರ ಜೀವಂತಗೊಳಿಸುವ ಕಾರ್ಯವು ಭವನಿ‏ ٭ 
ಬಹಳ ಸುಲಭವಾದುದು 64:7‏ 

ಆ ಅವನ ಬಳಿ ಸತ್ಯವಿಶ್ನಾಸಿಗಳಿಗೆ ದೊಡ್ಡ ಪ್ರತಿಫಲವಿದೆ 
6415, 6511 

ಅ ಅವನು ಬಹುದೊಡ್ಡ ಗುಣಗ್ರಾಹಿ 64:17 

ಅ ಅಲ್ಲಾಹನನ್ನು ಭಯಪಡುವವನಿಗಾಗಿ ಅಲ್ಲಾಹನು 
ವಿಪುಲತೆಯ' ಮಾರ್ಗವನ್ನುಂಟು ಮಾಡುತ್ತಾನೆ 65:2, وص‎ 
€ ಅವನು, ಮಾನವನು ಊಹಿಸಿಯೂ ಇರದಂತಹ 
ದಾರಿಗಳಿಂದ ಜೀವನಾಧಾರವನ್ನು ಕೊಡುತ್ತಾನೆ 65:3 

6 ಅವನ ಮೇಲೆ ಭರವಸೆಯನ್ನಿಡುವವರಿಗೆ ಅವನು ಸಾಕು 
65:3 

೪ ಅವನು ತನ್ನ ಕಾರ್ಯವನ್ನು ಪೂರ್ತಿಗೊಳಿಸಿಯೇ ಶೀರುತ್ತಾನೆ 
65:3 

ಆ ಭೂಮಿ-ಆಕಾಶಗಳನ್ನು ಅವನೇ ಉಂಟು ಮಾಡಿದನು 
65:12 

ಅ ಅಲ್ಲಾಹನ ಅತ್ಯುತ್ತಮ ನಾಮಗಳ ಗೌರವ 87:1, 1ث‎ 
ಅ ಪವಿತ್ರ ಕುರ್‌ಆನಿನ ಕೆಲವು ಕಡೆಗಳಲ್ಲಿ ಅಲ್ಲಾಹನ ಸ್ವಂತ 
ನಾಮದ ಬದಲಿಗೆ ಗುಣನಾಮಗಳನ್ನು ಪ್ರಯೋಗಿಸಿರುವುದರ 
ಔಚಿತ್ಮ 113: ಟಿ3, 114: ಟಿ-1- 

€ ಜನರ ಸಾರ್ವಭೌಮ(ಮಲಿಕಿನ್ನಾಸ್‌) 114:2 

ಈ ಜನರ ಪಾಲಕ ಪ್ರಭು(ರಬ್ಬಿನ್ನಾಸ್‌) 114:1 

ಆ ಜನರ ಆರಾಧ್ಯ(ಇಲಾಹಿನ್ನಾಸ್‌) ۹ 
ಅ ಏಕೈಕನು(ಅಹೆದ್‌) 112:1,4 

ಅ ನಿರಪೇಕ್ಷನು(ಸಮದ್‌) 112:2 

ಅ ಕುರ್‌ಅನಿನಲ್ಲಿ ಎಲ್ಲ ಕಡೆಗಳಲ್ಲೂ ಅಲ್ಲಾಹನ ಪವಿತ್ರ 
ನಾಮಗಳ ವಿಷಯಾನುಬಂಭಿಕ್ಕೆ 


ಅನುಸಾರವಾಗಿ 
ಪ್ರಸ್ತಾಪಿಸಲಾಗಿದೆ 66:1 ಟಿ3, 67:2, کل‎ | 


ಆ ಅವನು ಗೌರವಾನ್ವಿ ತನೂ ಪ್ರೆ 
85:15, 87:1, 92:20 
೪ ಬಹಳ ಉತ್ತಮ 'ಸಾಮರ್ಥ್ಯವಿರುವವನು 77:23: 
ಅ ಅವನು ಕೇವಲ ಸೃಷ್ಟಿಕರ್ತನು ಮಾತ್ರವಲ್ಲದೆ: 
ಮಾರ್ಗದರ್ಶಕೆನೂ ಆಗಿರುತ್ತಾನೆ 76:2, 3, ಟಿ-5,'87:2, 3. | 


ಶ್ರೇಷ್ಠನೂ ಆಗಿದ್ದಾನೆ 67:1, 


ಟಿ-4, 90: 4ರಿಂದ 10, ಟಿ-10 


1300 


ಅ ಇಲಾಹ್‌(ಆರಾಧ್ಯ) 59:22, 23, 64:13 
٭‎ ಅವನು ಅದೃಶ್ಯ ಮತ್ತು ಪ್ರತ್ಯಕ್ಷ ಎಲ್ಲವನ್ನೂ ಬಲ್ಲವನು 
59:22, 60:1, 62:8, 64:4, 18 
ಅ ಸಾಮ್ರಾಟ 59:23, 62:1, 64:117 
ಅ ಪವಿತ್ರನು 59:23, 62:1 
ಸಾದ್ಮಂತ ಶಾಂತಿ 59:23 
“ಶಾಂತಿ ಪ್ರದಾನ' ಮಾಡುವವ 59:23. 
ಪ್ರತಾಪಿ(ಜಬ್ಬಾರ್‌) 59:23 
ಸದಾ ಸರ್ವೋನ್ನತ(ಮುತಕಬ್ಬಿರ್‌) 59:23, ಟಿ-43 
ಅನುಷ್ಮಾನಿಸುವವನು(ಬಾರಿಲ್‌) 59:24 
" ಮುಸವ್ಪಿರ್‌(ರೂಪಕೊಡುವವ) 59:24 
ಅವನಿಗೆ ಅತ್ಕುತ್ತಮ ನಾಮಗಳಿವೆ 59:24, ಟಿ-46 
ಅಲ್ಲಾಹನ ತೊಂಭತ್ತೊಂಭತ್ತು 'ನಾಮಗಳು ಹದೀಸ್‌ನಲ್ಲಿ 
ಎಣಿಸಲ್ಪಟ್ಟಿವೆ 93: ಟಿ-46 
ಅ ಸತ್ಕನಿಷೇಧಿಗಳ ಮೇಲೆ ಅವನ ಕ್ರೋಧವಿದೆ 60:13- 
೪ ಅವನಿಗೆ ದ್ವಂದ್ವ ಮತ್ತು ಕಾಪಟ್ಕ ಅತ್ಯಂತ ಅಪ್ರಿಯವಾಗಿದೆ 
61:3 
೪ ಅವನು ಪಂಕ್ತಿಬದ್ಧವಾಗಿ ಹೋರಾಡುವ ಮುಜಾಹಿದೀನ್‌ 
(ಧರ್ಮಯೋದಧುರನ್ನು ಪ್ರೀತಿಸುತ್ತಾನೆ 61:4 
€ ಅವನು ಫಾಸಿಕ (ಕರ್ಮಬ್ರಪ್ಪುರಿಗೆ ಸನ್ಮಾರ್ಗದರ್ಶನ 
ಮಾಡುವುದಿಲ್ಲ 61:5, 63:6 
ಆ .ಅವನು ಲಕ್ರಮಿಗಳಿಗೆ ಸನ್ಮಾರ್ಗ ತೋರುವುದಿಲ್ಲ 61:7, 
62:5 ۱ 
٠ ಅವನಿಗೆ ಸಹಾಯ -ಮಾಡುವುದರ ಅರ್ಥ 61: ೬-20 
€ ಹ. ಮುಹಮ್ಮ ದ್‌ರಿಗ(ಸು ಪ್ರವಾದಿತ್ವ 
ಮಾಡಿದವನು ಅವನೇ 62:2 
ಅನ್ನದಾತ(ರಾಯಿಕ್‌) 62:11 
i ಕಪಟವಿಶ್ವಾಸಿಗಳನ್ನು ಸರ್ವಧಾ ಕ್ಲ ಮುಸಲಾರ py 
ಭೂಮಿ-ಆಕಾಶಗಳ ಸಕಲ ಭಂಡಾರಗಳು ಅವನದೇ 6357 
ಗೌರವವು ಅಲ್ಲಾ ಹನಿಗೆ, ;ರಸೂಲರಿಗೆ . ಮತ್ತು 
ಸತ್ಮವಿಶ್ವಾಸಿಗಳಿಗೆ 63:8 ' 
$. ಅವನು ಮಾನವನನ್ನು ಅತ್ಯುತ್ತಮ و‎ ಸೃಷ್ಟಿಸಿದನು 
| : ಇ. 
| ಅ ಅವನು ಭೂಮಿ-ಆಕಾಶಗಳ ಪ್ರ ಪ್ರತಿಯೊಂದು ವಿಷಯವನ್ನು 
ತಿಳಿದಿರುತ್ತಾನೆ 64 


ಪ್ರದಾನ 


101 


"ಆ ಅವನು ಪ್ರತಿಯೊಂದು ವಸ್ತುವನ್ನೂ 'ಸೃಷ್ಟಿಸಿದನು' ಮತ್ತು: 


ಅದರ ವಿಧಿಯನ್ನು ನಿಶ್ಚಯಿಸಿದನು 80:19, 87: 2, 3, 3 
೪ ಅವನು ಮಾನವನನ್ನು ಸೃಷ್ಟಿಸಿದನು ಮತ್ತು ಅವನ ಸಂದು 
ಸಂದುಗಳನ್ನು ಬಲಗೊಳಿಸಿದನು. ಅವನು ತಾನಿಚ್ಛಿಸಿದಾಗೆ 
ಮಾನವನ ರೂಪವನ್ನು ಬದಲಾಮಿಸಿ ಬಿಡಬಿಲ್ಲನು' 7628 
ಅ ಅವನ ಸೃಪ್ಟಿಗಳಲ್ಲಿ. ಯಾವ ತರದ ಅಸಾಂಗತ್ಯವೂ ಇಲ್ಲ 
673, ಟ8 1 : 

೪ ಅವನು ಮಾನವನ ಬೆರಳ ಗಂಟುಗಳನ್ನೂ ೬ ಪುನಃ ನಿರ್ಮಿಸಲು, 
ಸಮರ್ಥನು 75:4 -- 

೪ ಅವನ ಒಂದು ಕೊಡೆಯುವಿಕೆಯು ಪುನರುತ್ಥಾನವನ್ನು. 

ಉಂಟು ಮಾಡಬಲ್ಲುದು 79:13, 14 

6 ಅವನೇ ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಅವನೇ 
ಪುನಃ ಸೃಷ್ಟಿಸುವನು 75: 37ರಿಂದ 40, 85:13 

೪ ಪುನರುತ್ನಾನ ಯಾವಾಗ ಸಂಭವಿಸುವುದೆಂಬುದನ್ನು ಅವನೇ 
ಬಲ್ಲನು 67:25, 26 

ಆ ಪುನರುತ್ನಾನ ದಿನ ತೀರ್ಮಾನದ ಅಧಿಕಾರ ಅವನ ಕೈಯಲ್ಲೆ 3 
ಇರುವುದು 82:19 

€ ಅವನು ಮಾನವನ ಸೃಷ್ಟಿಕರ್ತನಾಗಿರುವಾಗ, ಮಾನವನ ' 
ಚಟುವಟಿಕೆಗಳು ಅವನಿಂದ ಅಡಗಗಿರಲು ಹೇಗೆ. ಸಾಧ್ಯ? 
67:13, 14 

೪ ಮೆಲುದನಿಯಲ್ಲಿ ಮಾತಾಡಿದರೂ ಗಟ್ಟಿಯಾಗಿ 
ಮಾತಾಡಿದರೂ ಅವನಿಗೆ ಒಂದೇ 67:13 

ಅ ಯಾರು ಸನ್ಮಾರ್ಗದಲ್ಲಿದ್ದಾನೆ ಮತ್ತು ಯಾರು 
ಪಥಬ್ರಷ್ಟನಾಗಿದ್ದಾನೆಂದು ಅವನು ತಿಳಿದಿರುತ್ತಾನೆ 687 
ಅ ಅವನು ತನ್ನ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲೇ" 
ಜನರಿಗೆ ಸನ್ಮಾರ್ಗದರ್ಶನವೀಯುತ್ತಾನೆ 7629,30 
ಆ ಯಾವ ಸೃಷ್ಟಿಯನ್ನೂ ಅವನು ಕೆಡುಕಿಗಾಗಿ ಸೃಷ್ಟಿಸಿಲ್ಲ. 

113:2, ಟ-4 

€ ಅವನು ಭೂಮಿಯಲ್ಲಿ ವಾಸಿಸುವ ಸ್ರಿ ಜೀವಿಯ 
ಮೇಲ್ನೋಟವಿರಿಸುವವನು 86:4 

€ ಅವನ ಅನುಗ್ರಹಗಳೆ ಹಕ್ಕುದಾರನು ಯಾರು? 0 
ರಿಂದ 12 | 

ಅ ಸಜ್ಜನರು ಮತ್ತು ಮುತ್ತಕೀಗಳೇ ಅವನ ದಾಸರು 76:6, 
ಟಿ-8 


€ ಅವನ ಮೇಲೆ ವಿಶ್ವಾಸವಿರಿಸಿ ಅವನ ಮೇಲೆ ಭರವಸೆ ' 
ಯಿಡುವವರೇ ಅವನ ಕೃಷೆಗೆ ಹಕ್ಕುದಾರರು 6729 


ಕುರ್‌ಆನ್‌ ವ್ಯಾಖ್ಯಾನ 


9 ಅವನು ಸರ್ವವೀಕ್ಷಕನು .85:7 

೪ ಅವನು ಕೊಡುವಂತಹ ಯಾತನೆಯನ್ನು ಯಾರೂ 
ಕೊಡಲಾರರು 89:25 71 § 
ಅ ಅವನೇ ಇಹಲೋಕ ಮತ್ತು ಪರಲೋಕಗಳ ಒಡೆಯನು 
92:13, 8 

[ ಅವನು ಎಲ್ಲ ರಿಂದ روہ‎ ಎಲ್ಲರೂ ಅವನ 
ಅವಲಂಬಿತರು 112:2 4 

ಆ ಅವನಿಗೆ ಸರಿಸಮಾನರು ಯಾರೂ ಇಲ್ಲ 1124, 6 
೬ ಅವನಿಗೆ ತನ್ನ ಯಾವುದೇ ಕೆಲಸದ ಪರಿಣಾಮದ ಭಯ 
ಇಲ್ಲ 91:15, 

€ ಅನನ ಮುಂದೆ ಯಾರಿಗೂ ಮಾತೆತ್ತುವ ಧೈರ್ಯವಿಲ್ಲ 
78:37 

€ ಅವನು ತಾನಿಚ್ಛಿಸಿದುದನ್ನು ಮಾಡುವವನು 85:16 

ಅ ಯಾರೂ ಅವನನ್ನು ಸ್ಪರ್ಧಿಸಿ ಮೊರಿಸುವವರಿಲ್ಲ 70:41 
೪ ಅವನು ಅದೃಶ್ಯ. ಜ್ಞಾನಿ: ಅವನು ತನ್ನ: ಅದೃಶ್ಯ 
ವಿಷಯಗಳನ್ನು ಯಾವ ಸಂದೇಶವಾಹಕರಿಗೆ ತಿಳಿಸುತ್ತಾನೋ 
ಅದರ ಮೇಲ್ನೋಟಕ್ಕೆ ಭಾರೀ ವ್ಯವಸ್ಥೆ ಮಾಡುತ್ತಾನೆ 72:26, 
27 (ಗೈಬ್‌'(ಅದೃಶೈ)ನ್ನೂ ನೋಡಿರಿ) 

ಆ ಅವನು ತನ್ನ ವಾಗ್ದಾನವನ್ನು ಪೂರ್ತಿಗೊಳಿಸಿಯೇ ತೀರುತ್ತಾನೆ 
73:18 - 

ಅ ಅವನು ತಾನಿಚ್ಛಿಸಿದ್ದನ್ನು ಮಾಡಬಲ್ಲನು. ಯಾರೂ 
ಅವನನ್ನು ಸೋಲಿಸಲಾರರು 67:1, ಟಿ-3 

ಅ ಅವನು ವಿಶ್ವದ ಪ್ರತಿಯೊಂದು. ವಸ್ತುವನ್ನು 
ಸತ್ಯಪೂರ್ಣವಾಗಿ, ಸರಿಯಾಗಿ ಮತ್ತು ಸಂತುಲಿತವಾಗಿ 
ಸೃಷ್ಟಿಸಿದ್ದಾನೆ 87:2, ಟಿ-2 

€ ಅವನು ಉನ್ನತಿಯ ಮೆಟ್ಟಲುಗಳ ಒಡೆಯ 70:3 

ಆ ಅವನು ಪೂರ್ವ-ಪಶ್ಚಿಮಗಳ ಮಾಲಿಕ 73:9 

ಆ ಅವನು ಅರ್ಶ್‌ನ(ವಿಶ್ವ ಸಿಂಹಾಸನದ) ಒಡೆಯ 85:15 
೪ ಅವನೇ ರಾತ್ರಿ ಮತ್ತು ಹೆಗಲಿನ ಸಮಯಗಳ 
ಲೆಕ್ಕವನ್ನಿಡುತ್ತಾನೆ "73:20 

೪ ಅವನು ಆಕಾಶದಲ್ಲಿರುವುದರ ಅರ್ಥ 67:16, ಟ-25 
€ ದೇವಚರರೂ ರೂಹರೂ ಅವನ ا‎ ಮೇಲೇರಿ 
ಹೋಗುತ್ತಾರೆ 70:4 

€ ಅವನ ವಿಶ್ವ ಯೋಜನೆಯು ಲಕ್ಷಾವಧಿ ಕೋಟ್ಕಾವಧಿ ಶತ 
ಕೋಟ್ಕಾವಧಿ ವರ್ಷಗಳದ್ದಾಗಿರುತ್ತದೆ 70:4, ಟಿ-5 


ಎಷಯ ಸೂಚಿ 


ಅ ತಮ್ಮ ಪ್ರಭುವಿನ ವಂಶಾವಳಿ ಯಾವುದೆಂದು ಪ್ರವಾದಿ 
ವರ್ಯರೊಡನೆ(ಸ) ಕುರೈಶರ ಪ್ರಶ್ನೆ 112: ಪರಿಚಯ ಟಿ-5 
ಈ ತನ್ನ ಗೌರವಾನ್ವಿತ ದಾಸರಿಗೆ ಅಲ್ಲಾಹ್‌ ತನ್ನ ದರ್ಶನವನ್ನೂ 
ನೀಡುವನು 75:23, ಟಿ-17 
ಆ ಎವಿಧ ವಾಸ್ತವಿಕತೆಗಳ ಬಗ್ಗೆ ಅಲ್ಲಾಹನಾಣೆ 91: 9ರಿಂದ 10 
(ಕುರ್‌ಆನಿನ ಆಣೆಗಳು' ನೋಡಿರಿ) K 
೪ ಅಲ್ಲಾಹನ ನಾಮವನ್ನು ಹಫಸುವಿದರ م‎ ವಿಶಾಲಾರ್ಥ 871, 
ಟಿ-1 

೬ ಅವನನ್ನು ಕಣ್ಣಿಂದ ಕಾಣದೆ ಭಯಪಡುವುದರ 
ಪರಿಣಾಮಗಳು 67:12 

ಅ ಪಾಪಗಳನ್ನು ಕಡೆಗಣಿಸುವುದು ಅವನಿಗೇ ಶೋಭಿಸುತ್ತದೆ 
74:56 


ಅಲ್ಲಾಹನ ಮೇರೆಗಳು 

೪. ಅಲ್ಲಾಹನ ಮೇರೆಗಳೆಂದರೆ ದೇವಾಜ್ಞೆಗಳು 58:4, 5, 
ಟಿ-14 

ಅ ಅಲ್ಲಾಹನ ಮೇರೆಗಳನ್ನು ಮೂರುವುದಕ್ಕೆ ನಿಷೇಧ 58:5, 
ಟಿ-14, 15 

ಅ ಅಲ್ಲಾಹನ ಮೇರೆಗಳಿಗೆ ವಿರುದ್ಧ ಶಾಸನ. ರಚಿಸುವುದು 
ಅವನ ಮೇರೆಗಳನ್ನು ಮೂರುವುದಾಗಿದೆ 58: ಟಿ-14 

ಈ ಅಲ್ಲಾಹನು ಹೇಳಿರುವ ಕಾನೂನುಗಳು ಅವನ 
ಮೇರೆಗಳಾಗಿರುತ್ತವೆ 65:1 

ಅ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸುವವನು ಸ್ವತಃ ತನ್ನ 
ಮೇಲೆ ಅಕ್ರಮವೆಸಗುತ್ತಾನೆ 65:1 


ಅಲ್ಲಾಹನ ಕರಾರು : 
€ ಅಲ್ಲಾಹನೊಡನೆ ಮಾಡಿದ ಕರಾರಿನ ವಿಚಾರಣೆ ' 
ಖಂಡಿತವಾಗಿಯೂ ನಡೆಯುವುದು 33:7,8, 15, ಟಿ-16 ۔‎ 


ಅಲ್ಲಾಹನಿಗೆ ಸಂಬಂಧಿಸಿದ ಬಾಧ್ಯತೆಗಳು 

ಅ رھک‎ ಇಟ್ಟುಕೊಳ್ಳಲು ಅಲ್ಲಾಹನೇ ಹಕ್ಕುದಾರನು 74:56 
ಅ ಅಲ್ಲಾಹನ ನೇಮತ್ತುಗಳ ಪ್ರಸ್ತಾಪ ಮತ್ತು ಪ್ರಕಟನೆ 
ಮಾಡಬೇಕಾದುದು ಅಲ್ಲಾಹನ ಹಕ್ಕು 93:11, ಟಿ-11 

ಆ ದಾಸ್ಯ-ಆರಾಧನೆ ಅಲ್ಲಾಹನ ಹೊರತು ಇನ್ನಾರಿಗೂ ಇಲ್ಲ 
98:5, ಟಿ-7, 109: 2ರಿಂದ 4, ಟಿ- 2ರಿಂದ 4, 112: .-4 


1302 


೪ ಅವನ ಸೃಷಪ್ಟಿಗಳಲ್ಲಿ ಅತುತ್ತಮ ಸೃಷ್ಟಿಗಳಾರು ಮತ್ತು 
ಅತಿ ಕೆಟ್ಟ ಸೃಷ್ಟಿಗಳಾರು? 7 
ಅ ಅವನು ಹೊಂಚು ಹಾಕುತ್ತಿರುವುದರ ಅರ್ಥ 89:14 ہی‎ 
೪ ಅವನ ತಂತ್ರ ಪ್ರಬಲವಾದುದು ಅವನ ವಿರುದ್ಧ ಯಾವ 
ತಂತ್ರವೂ ನಡೆಯದು 68:45, 77:39 
ಅ ಪ್ರವಾದಿಯನ್ನು ಕೂಡಾ ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರ 7222 _ 
€ ಅವನ ಸೇನೆಗಳನ್ನು ಅವನ ಹೊರತು ಇನ್ನಾರೂ ತಿಳಿದಿಲ್ಲ 
74:31 
ಅ ಅವನ ವಿಷಯದಲ್ಲಿ 
ಅರ್ಥ 71:13, ಟಿ-13 
ಅ ಅವನಿಗೆ ಅಪಚಾರ ಮಾಡುವವರಿಗೆ ಮತ್ತು ಕೃತಪ್ಲುತೆ 
ತೋರುವವರಿಗೆ ಎಚ್ಚರಿಕೆ 71: ಟಿ-14 
ಆ ಅವನು ಜೀವನಾಧಾರವನ್ನು ತಡೆ ಹಡಿದು ಬಿಟ್ಟರೆ 
ಜೀವನಾಧಾರ ಕೊಡುವವರು ಬೇರಾರೂ ಇಲ್ಲ 6721 
೪ , ಅವನು ಬಾವಿಗಳ ನೀರನ್ನು ನೆಲದೊಳಗೆ ಇಂಗಿಸಿಬಿಟ್ಟರೆ 
ಅವನ ಹೊರತು ಅದನ್ನು ಮರಳಿ ತರುವವರು ಯಾರೂ ಇಲ್ಲ 
67: ಪೆರಿಚೆಯ, 30 : 
ಅ ಅವನು ವಸಂತವನ್ನು ತರುವವನು ಮಾತ್ರವಲ್ಲ ಶಿಶಿರವನ್ನು 
ತರುವವನೂ ಆಗಿರುತ್ತಾನೆ 87:4, 5, ಟಿ-6 
€ ಅವನು ಸಸ್ಯಗಳನ್ನು ಮೊಳೆಯಿಸಿದನು. ಅನಂತರ ಅವುಗಳನ್ನು 
ಕರಿಯ ಕಸವಾಗಿ ಮಾಡಿಬಿಟ್ಟನು 874, 5, اکن‎ 6 
೪ ಅವನೇ ಪ್ರವಾದಿವರ್ಯರ(ಸ) ಸಂರಕ್ಷೆಕೆ. 66:2 کت‎ 
೪ ಅವನ ಅಭಯ ಯಾಚಿಸುವುದರ ಅರ್ಥ '113:1, ಟಿ-2 
اپ‎ ಅಲ್ಲಾಹನ وہ‎ ಇಟ್ಟುಕೊಳ್ಳಬೇಕಾದುದು ಅವನಿಗೇ 
ಸಲ್ಲ ತಕ್ಕ ಹಕ್ಕಾಗಿದೆ 74:56 
೪: ಅವನ ದಾಸ್ಯ್ಕ-ಅನುಸರಣೆಯ ವಿಶಾಲಾರ್ಥ 77:48, ಟಿ-26 
| ೪ ಅವನು ಯಾರ ಸಂತತಿಯೂ ಅಲ್ಲ. ಯಾರೂ ಅವನ 
ಸಂತತಿಯೂ ಅಲ್ಲ 112:3, ಟಿ-5 
೪ ಪ್ರವಾದಿವರ್ಯರ(ಸ) ಪ್ರವಾದಿತ್ವಕ್ಕೆ ಮುಂಚೆ ಜಗತ್ತಿನಲ್ಲಿ 
ಅಲ್ಲಾಹನ ಕುರಿತು ಎಂತೆಂತಹ ವೈರುಧ್ಯ ಪೂರ್ಣ ಕಲ್ಪನೆಗಳು 
ಕಂಡು ಬರುತ್ತಿದ್ದುವು 112: ಪರಿಚಯ 
೪ ಅಲ್ಲಾಹನ ವಿಷಯದಲ್ಲಿ ಇಸ್ಲಾಮ್‌ ಮತ್ತು ಇತರ 
ಮತಗಳ ವಿಭಾವನೆಗಳ ತುಲನೆ 109: خی‎ 


ಪ್ರತಿಷ್ಠೆಯನ್ನು ನಿರೀಕ್ಷಿಸುವುದರ 


103 


೪ ಅಬ್ರಹನು ಮಕ್ಕಾದ ಮೇಲೆ ಧಾಳಿ-ಮಾಡಲು ಬಳಸಿಕೊಂಡ 
ನೆಪ 105: ಪರಿಚಯ 

€ ಪ್ರವಾದಿವರ್ಯರ(ಸು) "ಅಜ್ಜ ಅಬ್ದುಲ್‌ ಮುತ್ತಲಿಬರು 
ಅಬ್ರಹಾನನ್ನು ಭಬೇಟಿಯಾದುದು 105: ಪರಿಚಯ 

ಆ ಅಸ್ಲಾಬುಲ್‌ ಫೀಲ್‌ರ ಅಂತಿಮ ಗತಿ -105: ಪರಿಚಯ, 
1ರಿಂದ 5 ಗ ۰ ‘ 
ಆ ಈ ಘಟನೆಯಿಂದ ಅರಬರ ಧಾರ್ಮಿಕ ಎಶ್ವಾಸದ ಮೇಲೆ 
ಉಂಟಾದ ಪ್ರಭಾವ 105: ಪರಿಚಯ 

ಅ ಕುರ್‌ಆನ್‌ ಈ ಘಟನೆಯನ್ನು ಯಾವ ಉದ್ದೇಶಕ್ಕಾಗಿ 
ವಿವರಿಸಿದೆ 105: ಪರಿಚಯ 

ಅ ಈ ಘಟನೆಯ 50ದಿನಗಳ ಅನಂತರ ಪ್ರಪಾದಿವರ್ಯರಣು 
ಜನನಬಾಯಿತು 105: ಪರಿಚಯ 


ಅಸ್ಥಾಬುಲ್‌ ಮಶ್‌ಅಮ(ಎಡಭಾಗದವರು) 
€ ಯಾರು ಮತ್ತು ಅವರ ಕೆಟ್ಟ ಅಂತ್ಯ 90:19, 20 


ಅಸ್ಟಾಬುಲ್‌ ಮೈಮನ(ಬಲಭಾಗದವರು) 
ہوم‎ ಅವರ ಗುಣ ವಿಶೇಷಗಳು 90: 13ರಿಂದ 18, ಟ-12 


ಅಸ್ಕಾಬ್‌ ಯಾಸೀನ್‌ (ಯಾಸೀನ್‌ನವರು) 
ಅ ಅವರ ಕಥೆ 36: 15ರಿಂದ 29 


ಅಸ್ಮಾಬುರ್ರಸ್ಟ್‌(ರಸ್ಟ್‌ನವರು) 
6 25:38, 50:12 


ಅಹಂಭಾವ(ತಕಬ್ಬುರ್‌) 

ಅ ಲರ್ಥ ಮತ್ತು ವಿವರಣೆ 40:76, 71:7, ೬-11 
€ ಅಹಂಭಾವದ ವಿವಿಧ ಅಭಿವ್ಯಕ್ತಿಗಳು ಮತ್ತು ಅವುಗಳ' 
ಖಂಡನೆ 31:18, 19 K 
ಅ ಅಲ್ಲಾಹನ ಸೂಕ್ತಗಳ ಅನುಸರಣೆಯನ್ನು ತನ್ನ 
ಸ್ಥಾನಮಾನಗಳಿಗಿಂತ ಕೆಳಗಿನದೆಂದು ಭಾವಿಸುವುದು 40:35, ಟಿ- 
54, 45:31 

ಅ ದವ್ಯಗ್ರಂಥ ಮತ್ತು ರಸೂಲರ ಅನುಸರಣೆಯನ್ನು ತನ್ನ 
ಸ್ಥಾನಮಾನಗಳಿಗಿಂತ ಕೀಳೆಂದು” ಭಾವಿಸುವುದು 39:59 

€ ತನ್ನ ವಿಶ್ವಾಸಗಳೇ ಸರಿಯೆಂದು ಹಠತೊಟ್ಟು, ರಸೂಲರ 
ಮಾತನ್ನು ಒಪ್ಪದಿರುವುದು 41:38 . 


ಕುರ್‌ಆನ್‌: ವ್ಯಾಖ್ಯಾನ 


ಅಲ್‌ ಯಸಲ್‌(ಅ) 
೪ ಅವರ ವೃತ್ತಾಂತ 38:48, ಟಿ-50 


ಅಲೀ ಮುರ್ತರಾ(ರ) 

ಆ ಇಸ್ಲಾವೊ ಕರ್ಮಶಾಸ್ತ್ರಜ್ಞರು ಮುಸ್ಲಿಮರೊಳಗಿನ ಪ ಪರಸ್ಪರ 
ಯುದ್ದ ಮತ್ತು ಬಂಡಾಯದ ಕುರಿತು ಕಾನೂನುಗಳನ್ನು ಅವರ 
ಚರ್ಯೆಯಿಂದಲೇ ಪಡೆದಿರುತ್ತಾರೆ 49: ಟಿ-17 


ಅರ್ಶ್‌(ವಿಶ್ವ ಸಿಂಹಾಸನ) 

© 21:22, 23:86, 25:59, 39:75, 40:15. 

ಆ میں‎ ಮೇಲೆ ಅಲ್ಲಾಹ್‌ ವಿರಾಜಿಸುವುದು 32:4, ಟಿ-7 
8 . ಅಲ್ಲಾಹ್‌ ಅರ್ಶ್‌ನ ಮಾಲಿಕನು 85:15 

1 ಅ ಪುನರುತ್ಥಾನ ದಿನ, ಎಂಟು ದೇವಚರರು ಅರ್ಶೆನ್ನು 
ಎತ್ತಿಕೊಂಡಿರುವುದು 69:17, ಟಿ-11 


ಅಸ್ಟಾಬುಲ್‌ ಉಖ್‌ದೂದ್‌ 

(ಕಂದಕದವರು- -ಕುಣಿಯವರು) 

ಅ ಸತ್ಯವಿಶ್ವಾಸಿ ಗುಂಪನ್ನು ಅವರು ಸತ್ಯವಿಶ್ವಾಸಿಗಳೆಂಬ 
ಕಾರಣಕ್ಕಾಗಿ. ಅವರ ಅಪರಾಧಿ ಜನಾಂಗಗಳು ಜೀವಂತ ಸುಟ್ಟು 
ಹಾಕಿದವು 85: 4ರಿಂದ. 8, ಟ4 

€ ಅವರ ಕುರಿತು ಐತಿಹಾಸಿಕ ವಿವರಣೆ 85: ಟ4 | 


ಅಸ್ಟ್ಯಾಬುಲ್‌ ಐಕಃ 
€.38:13, 50:14 
€ ಅವರ ಪ್ರದೇಶ: ಮತ್ತು ಅವರ ಮೂಲ 26ಟಿ-115 


ಅಸ್ಲಾಬುಲ್‌ ಫೀಲ್‌ (ಅನೆಯವರು) 

೪ 'ಅಸ್ಲಾಬುಲ್‌ ಫೀಲ್‌ರ ಚರಿತ್ರೆ 105: ಪರಿಚಯ 1ರಿಂದ 5 
€ ರೋಮನ್‌ ಕ್ರೈಸ್ತ ಸಾಮ್ರಾಜ್ಯವು ಸದಾ ಅರಬರ 
] ವ್ಯಾಪಾರವನ್ನು ವಶಪಡಿಸಿಕೊಳ್ಳುವ ಚಿಂತೆಯಲ್ಲಿತ್ತು 105: 
'| ಪರಿಚಯ ” 
೪ ಈ ಉದ್ದೇಶಕ್ಕಾಗಿ ರೋಮ್‌ ಸಾಮ್ರಾಜ್ಯವು ಯಮನಿನ 
ಮೇಲೆ ಕ್ರೈಸ್ತರ ಸಾಮ್ರಾಜ್ಯದ ಅಧಿಕಾರವನ್ನು ಸ್ಥಾಪಿಸಿತು 105; 
ಪರಿಚಯ 

ಆ ಕಲಅಬಾವನ್ನು ಕೆಡವಲು ಅಬ್ರಹಾ ನಡೆಸಿದ ದಾಳಿಗೆ ಕೇವಲ 
ಧಾರ್ಮಿಕ ಸ್ಫೂರ್ತಿ ಮಾತ್ರ 'ಔರಣವಾಗಿರಲಿಲ್ಲ. 'ಆರ್ಥಿಕ 
ಮತ್ತು ರಾಜಕಿಳಿಯ ಉದ್ದೇಶಗಳು ಅದಕ್ಕೆ ಪ್ರೇರಕಗಳಾಗಿದ್ದುವು 
105: ಪರಿಚಯ, ಟಿ3 oo 


ವಿಷಯ ಸೂಚಿ 


1304 


ಪಾಲಿಗೆ ಪ್ರವಾದಿವರ್ಯರು(ಸ) ಸತ್ಯ ಪ್ರವಾದಿಯೆಂಬುದಕ್ಕೆ 
ಕುರುಹು ಆಗುವುದು ಹೇಗೆ? 74:31, ಟ-20 


ಆಕಾಶ 

ಅ ಸಪ್ತ ಗಗನಗಳ ಅರ್ಥ 

6 ಅವುಗಳ ವಾಸ್ತವಿಕತೆ 450:6,' جیا‎ 51:22, ೬-20, 
529, 87 

ಅ ಅರ್ಥ ಮತ್ತು ವಿವರಣೆ 37:6, ಟಿ-5, 40:63, 0ئ‎ 
ಅ 'ಸಮಾ' ಮತ್ತು 'ಫಲಕ್‌' ಇವುಗಳ ನಡುವಣ' ವ್ಯತ್ಯಾಸ 
36: 7 

೪ ಅದು ಅಗೋಚರ ಆಧಾರಗಳಲ್ಲಿ ನೆಲೆ ನಿಂತಿರುವುದು 
31:10, -13 

9 ಶೈತಾನರಿಂದ ಅದನ್ನು ರಕ್ಸಿಸಿಡುವುದರ ತಾತ್ಸರ್ಯ 32:6 
ರಿಂದ 10 

ಅ ಭೂಮಿಯಲ್ಲಿ ಮಾತ್ರವಲ್ಲದೆ ಇತರ ಗೋಲಗಳೆಲ್ಲೂ 
ಜೀವಿಗಳಿವೆ 42:29, ಟಿ-50 

ಆ ಆಕಾಶಗಳ ಸೃಷ್ಟಿ ಮತ್ತು ವ್ಯವಸ್ಥಾಪನೆಯಲ್ಲಿ ಅಲ್ಲಾಹನ 
ಮಹಿಮೆ ಹಾಗೂ ಏಕದೇವತ್ವ ಮತ್ತು ಪರಲೋಕದ ಪರವಾಗಿ [ 
ಪುರಾವೆಗಳು 31:10, 11, 20,25, 32:4, 34:1, ೨, 22, 35:1, 
3, 40, 36: 37ರಿಂದ 40, 37:81, 38:5, 6, 27, 39:5, 63, 
40:57, 64, 41:11: 12, 42:11, 12; 28,°29, 49, 53, 
43:82, 84, 85, 44:38, 39, 45:3, 13, 22, 37, 46:2, 
3, 33, 67: 2ರಿಂದ 5, 71: 15, 16, 78:11, 12, 13,79:27, 
28, 29 
೪ ವಿಶ್ವದಲ್ಲಿ ಆಕಾಶ ಗಂಗೆಗಳ ಬೃಹತ್‌ ವ್ಯವಸ್ಥೆ 50:6, 
ಟಿ-7 : . 
೪ ಆಕಾಶದ ವಿಭಿನ್ನ ರೂಪಗಳು 51:7 

ಆ ಆಕಾಶದಲ್ಲಿ ಮಾನವರಿಗೆ ಜೀವನಾಧಾರವಿದೆ 51:22 
ಅ ಆಕಾಶದ ಸೃಷ್ಟಿ 51:37 

٠ ಪುನರುತ್ಥಾನ ದಿನ ಆಕಾಶ .ತತ ಕಿರಿಸುವುದು 52:9 

ಅ 'ಆಕಾಶ' ಎಂಬುದು ಅಖಿಲ ಬಾನಲೋಕವೆಂಬ ಅರ್ಥದಲ್ಲಿ 
7227 

ಅ ಏಳು ಪ್ರಬಲ ಆಕಾಶಗಳನ್ನು ಸೃಷ್ಟಿಸಲಾಗಿದೆ 78:12 
ಅ ಮೊದಲು ಸೃಷ್ಟಿಸಲ್ಪಟ್ಟದ್ದು ಭೂಮಿಯೋ ಆಕಾಶವೋ 
ಎಂಬ ಕುರಿತು ಚರ್ಚೆ 79:30, ಟ-16 


ಆ ಮನಸ್ಸಿನ ಅಹಂಭಾವವು ಸತ್ಯವಿಶ್ವಾಸ ಸ್ವೀಕಾರವನ್ನು 
ತಡೆಯುತ್ತದೆ 46:10, ಟಿ-14 

ಆ ಅಲ್ಲಾಹನ ದಾಸ್ಕ-ಆರಾಧನೆಯಿಂದ ವಿಮುಖತೆ 40:60, 
ಟಿ-84 

ಅ 'ಲಹಂಭಾವದ ನೈತಿಕ ಪರಿಣಾಮಗಳು 40:35, ಟಿ-54 
ಅ ಅಹಂಕಾರಿಗಳ ದುಷ್ಪರಿಣಾಮ 39:72, 40:76, 46:20, 
74: 23ರಿಂದ. 29 

ಅ ಅಹಂಭಾವವು ಮಾನವನನ್ನು ನೀಚನನ್ನಾಗಿ ಮಾಡುತ್ತದೆ 
74: 18ರಿಂದ 23. 


ಅಹ್ಲುಬೈತ್‌(ಪ್ರವಾದಿವರ್ಯರ(ಸ) ಮನೆಯವರು) 
ಅ 'ಆವರು'"ಯಾರು? 33:33, ಟಿ-50 


ಕಿತಾಬ್‌(ಗ್ರಂಥದವರು)‏ ات 
ಅ ಅವರು ಸ್ವತಃ ತಮ್ಮ ಧಾರ್ಮಿಕ ಗ್ರಂಥಗಳ ಕುರಿತು‏ 
ಸಂಶಯಗ್ರಸ್ತರಾಗಿದ್ದಾರೆ 42:14, ಟಿ-25‏ 

ಗ್ರಂಥದವರ ನೈತಿಕ ಅವನತಿ 57:16, ಟಿ-29 
ಅ ಅವರ ಹೃದಯಗಳು ಕಲ್ಲಾದುವು 57:16 
] 6 ಅವರು ಕರ್ಮಭ್ರಪ್ಟತೆಯ ಮಾರ್ಗವನ್ನು ಅನುಸರಿಸಿದರು 
1 5716 

ಗ್ರಂಥದವರಿಗೆ ಅಲ್ಲಾಹನ ಅನುಗ್ರಹದ ಗುತ್ತಿಗೆ 
ನೀಡಲಾಗಿಲ್ಲ 57:29 
ಅ ಮುಶ್ರಿಕರು ಮತ್ತು ಗ್ರಂಥದವರು - ಎಂಬ ಪಾರಿಭಾಷಿಕ 
ಪದಗಳ ಕಾನೂನು ಪರ ವ್ಯತ್ಕಾಸ 98:1, 1 
ಅ ಅವರು ಪಥ ಬ್ರಷ್ಟರಾಗಿದ್ದರೂ ಕುರ್‌ಆನಿನಲ್ಲಿ ಅವರನ್ನು 
ಎಲ್ಲೂ ಮುಶ್ರಿಕರೆಂದು ಕರೆಯಲಾಗಿಲ್ಲ 98: ಟಿ-1 
ಆ ಅವರ"ಪಧಥಭ್ರಷ್ಟತೆಯ ವಿಶದೀಕರಣ 98: ಪರಿಚಯ 4, 
Wl6 ا‎ 
| 8 ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿರಿಸದ 
ಗ್ರಂಥದವರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು 98:6, ಟಿ-8,9 
ಅ ಪ್ರವಾದಿವರ್ಯರ(ಸ) 'ಪ್ರವಾದಿತ್ಸ್ತದ ತರುವಾಯ 
| ಸಂಥದವರ ಪೈಕಿ ಯಾರು ಅವರನ್ನು ಸುಳ್ಳಾಗಿಸುವರೋ 
ಅವರು ಸತ್ಯನಿಷೇಧಿಗಳೆನಿಸುವರು 98:6, ಟಿ-8 
ಅ ಅವರಲ್ಲಿ ಗುಂಪುಗಾರಿಕೆಗೆ ಕಾರಣಗಳು 98:4, ಟ-6 
ಅ ಗ್ರಂಥಬವರಿಗೆ ಕೊಡಲಾಗಿದ್ದ ಮೂಲಧರ್ಮ 985 
ಅ ನರಕದ ಕಾರ್ಯಕರ್ತರ ಸಂಖ್ಯೆಯ ಪ್ರಸ್ತಾಪವು ಗ್ರಂಥದವರ 


1305 


೪ ಪರಲೋಕ ವಿಶ್ವಾಸಕ್ಕೆ ಆಧಾರ ಪ್ರಮಾಣಗಳು 421:104, 
30:11, &-5, 6, 8, 34: -25, 37: 11, ಟ-9, 38:27, 28, 
40:57, 58, -79, 80, 40: 81, -110, 41:39, 44; 
ಪರಿಚಯ, 30, 45: ಪರಿಚಯ, 21, 23, ಟಿ-34, 46:3, 33, 
50: 11, -11, 51:43-19, 64:7, -17 

ಅ ಅಂದು ಸಜ್ಜನರ ಕರ್ಮಗಳು ನಷ್ಟವಾಗಲಾರವು 435:30, 
ಟಿ-51 

ಆ ಎಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಹೋಗಲಿಕ್ಕಿದೆ 
+8 

€ ಅಪರಾಧಿಗಳು ನರಕದ ಅಂಚಿಗೆ ತಲಪಿದಾಗ, ಅಯ್ಯೋ! 
ನಮಗೆ ಭೂಲೋಕಕ್ಕೆ ಮರಳಿ ಪಾಪ ಪರಿಹಾರ ಮಾಡಿಕೊಳ್ಳುವ 
ಸಂದರ್ಭವೊದಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು 
ಹಂಬಲಿಸುವರು 426:102 

ಆ ಆಲ್ಲಿ ಲೌಕಿಕ ಸಂಬಂಧಗಳು ಮುರಿದು ಹೋಗುವುದು 
+23:101, 29:25 

೪ ಅಲ್ಲಿ ಯಾರ ಮೇಲೂ ಅನ್ಯಾಯವಾಗದು 36:54, 
40:17, 46:19 


ಅ ಅದರ ಸಾಧ್ಯತೆಗೆ ಆಧಾರ ಪ್ರಮಾಣಗಳು +225, ಟಿ-9, 


23: ಟಿ-78, 83, 27:67, ಟಿ-86, 29:18, 19, 30:11, &- 
13, 30:22, 31:28, 32:10, 11, 35:9, 75:3, 4, 36ರಿಂದ 
40, 77, ಟಿ-13, 79:27, -14, 81: 8-9 

ಅ ಅದರ ಆವಶ್ಯಕತೆ 445:33, ಟಿ-44, 51: 10ರಿಂದೆ 14 
64: ಟಿ-7 : 

ಅ ಪರಲೋಕದ ನಿರಾಕರಣೆಯು ವಾಸ್ತವದಲ್ಲಿ ಅಲ್ಲಾಹನ 
ನಿರಾಕರಣೆಯಾಗಿದೆ 22:6, 7, 23:90 

ಅ ಪರಲೋಕವನ್ನು ನಿರಾಕರಿಸುವುದರ ಪರಿಣಾಮಗಳು 
+ 23:74, ಟಿ-71, 25: 118028 14, 27: ಟಿ-5, 27:66, ಟಿ- 
85, 86, 30:8, 9, ಟ-8 

೪ ಪರಲೋಕ ನಿರಾಕರಣೆಯ ಅನೌಚಿತ್ಯ 431:33, ಟಿ-61 
ಆ ಪರಲೋಕ ಧಿಕ್ಕಾರಿಗಳ ಅಂತಿಮ ಗತಿ +೬32: 10ರಿಂದ 
14, 38:27, 41:6, 7, 46:34 

೪ ಪರಲೋಕದ ಸ್ಥಿತಿಗತಿಗಳನ್ನು ವಿವರಿಸುವುದರ ಉದ್ದೇಶ 
+7: 83ರಿಂದ 85 

ಅ ಪರಲೋಕದ ಚಿತ್ರಣ 425: ಟಿ-23 


ಕುರ್‌ಆನ್‌ ವ್ಯಾಖ್ಯಾನ 


ಆ. ಆಕಾಶದ ಚಪ್ಪರವನ್ನು ಎತ್ತರಿಸಲಾಯಿತು ಮತ್ತು 
ಸಮತೋಲನವನ್ನು ಏರ್ಪಡಿಸಲಾಯಿತು 79:28 
ಅ ನಮ್ಮ ಸಮೊಪದ ಆಕಾಶವನ್ನು ದೀಪಗಳಿಂದ 
ಅಲಂಕರಿಸಲಾಯಿತು 67:5 
ہ‎ ಈ ದೀಪಗಳನ್ನು ಶೈತಾನರನ್ನು ಹೊಡೆದೋಡಿಸುವ 
ಸಾಧನವಾಗಿ ಮಾಡಲಾಗಿದೆಯೆಂದಿರುವುದು ಯಾವ ಅರ್ಥದಲ್ಲಿ? 
62:5, ಟಿ-11 i 
٭‎ ಚಂದ್ರನನ್ನು ಪ್ರಕಾಶವಾಗಿಯೂ ಸೂರ್ಯನನ್ನು 
ದೀಪವನ್ನಾಗಿಯೂ ಮಾಡಲಾಗಿದೆ 71:16, 78:13, ೬-10 
ಆ ಭೂಮಿಯ ಮೇಲೆ ಬೀಳುವ ಉಲ್ಯಾಪಾತಗಳ ವಾಸ್ತವಿಕತೆ 
67: 1 
೪ ಆಕಾಶದಿಂದ ಮಳೆ ಸುರಿಸಲಾಯಿತು. ಅದು ಭೂಮಿಯಿಂದ 
ತರತರದ ಆಹಾರವನ್ನು ಉತ್ಪಾದಿಸಿತು 80: 25ರಿಂದ 31, 
uಿ-19 ٠ 
ಆ ಆಕಾಶದ ಸ್ಥಿತಿ ಪುನರುತ್ಥಾನ ದಿನದಂದು 69:16, 70:8, 
ಟ-9, 73:18, 77:9, 82:1, 84:1 
ಅ ಪುನರುತ್ಥಾನದ ದಿನ ಸೂರ್ಯನನ್ನು ಮಡಚಿ 
ಬಿಡಲಾಗುವುದು 81:1 ۱ 
6 ಅಂದು ಆಕಾಶದ ಪರದೆಯನ್ನು ಸರಿಸಿ ಬಿಡಲಾಗುವುದು 
81:11 
ಅ ಅಂದು ನಕ್ಸತ್ರಗಳು ಕಳೆಗುಂದುವುವು ಮತ್ತು 
ವಿಚ್ಛಿದ್ರವಾಗುವುವು 77:8, 81:2, 82:2 
ಅ ಹಗಲನ್ನೂ ರಾತ್ರಿಯನ್ನೂ ಆಕಾಶಕ್ಕೆ ಸಂಬಂಧಿಸುವುದರ 
ಅರ್ಥ 79: ಟಿ-15 
೪ ಅಲ್ಲಾಹನು ಆಕಾಶದಲ್ಲಿರುವುದರ ಅರ್ಥ 67:16, ಟಿ-25 
| ಅ ಎವಿಧ ವಾಸ್ತವಿಕತೆಗಳ ಕುರಿತು ಆಕಾಶದ ಆಣೆ 85:1, 
86:1, 11, 91:5 


ಆಖಿರತ್‌ (ಪರಲೋಕ) 

ಅ ಪರಲೋಕ ವಿಶ್ವಾಸದ ನೈತಿಕ ಪರಿಣಾಮ 43:14, ಟಿ-14 
ಅ ಅದನ್ನು ನಂಬದಿರುವುದರ ನೈತಿಕ ಪರಿಣಾಮ 39:45, 
40:27, 41:54, ಟಿ-72, 42:20, ಟಿ37, 45, ಟಿ-33. 46:33 
ಅ ಪರಲೋಕದಲ್ಲಿ ಎಲ್ಲ ಬಿನ್ನಾಭಿಪ್ರಾಯಗಳ ಅಂತಿಮ 
ತೀರ್ಮಾನ 32:25, 39:46 ' 


ವಿಷಯ ಸೂಚಿ" 


ಅಲ್ಲಿ ಮಾನವರು ಯಾವ ಸಿದ್ಧಾಂತದ ಆಧಾರದಲ್ಲಿ‏ ہ 
ವಿಭಾಗಿಸಲ್ಪಡುವರು? 30: 14ರಿಂದ 16‏ 

ಅ ಲಲ್ಲಿ ಅಪರಾಧಿಗಳು ಪರಸ್ಪರರನ್ನು ಶಪಿಸುವರು 29:25 
ಆ ಲಲ್ಲಿ ಸಂಪತ್ತು ಸಂತತಿಯ ಬದಲಿಗೆ . ಸಹೃದಯತೆ 
ಫಲಕೊಡುವುದು 26:88, 89 5 
ಆ ಕರ್ಮಗಳನ್ನು : ತಪ್ಪಿಲ್ಲದೆ ಸರಿಯಾಗಿ ತೂಗಲಾಗುವುದು 
21:47 

೬. ಮಾನವನ. ಕರ್ಮಗಳ ಕುರಿತು ಅವನ ಅಂಗಾಂಗಗಳು 
ಸಾಕ್ಸಿ ಹೇಳುವುವು 2424 

ಆ ಆಂದು ಅಲ್ಲಾಹನು ಪರಲೋಕ ನಿಷೇಧಿಗಳ ವಿರುದ್ಧ 
ತೀರ್ಪು ಸ್ಥಾಪಿಸುವುದು ಹೇಗೆ? 27: 83ರಿಂದ 85 

ಅ ಅಲ್ಲಿ ಬಹುದೇವವಿಶ್ವಾಸಿಗಳು ಸ್ವತಃ ತಮ್ಮ ಆರಾಧ್ಯರನ್ನು 
ನಿರಾಕರಿಸುವರು 7 
೪ ಪರಲೋಕ ನಿಷೇಧಿಗಳು ಪಶ್ಚಾತ್ತಾಪ ಪಡುವರು 23:106 
ಆ ಅಲ್ಲಿ ಚಾಚೂ ತಪ್ಪದೆ ನ್ಯಾಯ ಪ್ರಕಾರ ಪ್ರತಿಯೊಬ್ಬನ 
ಕರ್ಮಫಲವನ್ನು' ಕೊಡಲಾಗುವುದು 24:25 
ಅ ಅಲ್ಲಿ ಯಾತನೆಗೆ ಯಾರು ಅರ್ಹರಾಗುವರು? 421:97, 
98, 22:8, 9, 23: 63ರಿಂದ 67, 103ರಂದ 165, 24:19, 
23, 27:90 
ಆ ಅಲ್ಲಿ ಯಶಸ್ಸು ಯಾರಿಗೆ? 421:101, 23:102, 27:89, 
28:67, 83 

ಅ ಅಲ್ಲಿ ಸಜ್ಜನರ ಮತ್ತು ದುರ್ಜನರ ಸ್ಥಿತಿಗತಿಗಳಲ್ಲಿ ರುವ 
ವ್ಯತ್ಕಾಸ 25: 24ರಿಂದ 29 

ಅ ಅಲ್ಲಿ ಬಹುದೇವಾರಾಧಕರೊಡನೆ ಏನು ವಿಚಾರಣೆ 
ನಡೆಯಲಿದೆ? 28:65, 74, 75 

೪ ಲಲ್ಲಿ ರಕ್ಷೆ ಮತ್ತು ಶಿಕ್ಸೆಗಳ ನಿಯಮ 28:83, 84, 
34:37, 38, 3739" 

ಅ ಅಲ್ಲಿ ಯಾರೂ ಇತರರ ಪಾಪದ ಹೊರೆಯನ್ನು 
ಹೊರಲಾರನು 29:12 ۱ 

ಆ ಲಲ್ಲಿ ದಾರಿಗೆಡಿಸುವವರು, ತಮ್ಮ ಪಥಭ್ರಷ್ಟತೆಯೊಂದಿಗೆ 
ಇತರರನ್ನು ದಾರಿಗೆಡಸಿದ ಅಪರಾಧಿಗಳೂ ಆಗುವರು 29:13 
ಅ ಅಲ್ಲಿ ಪಥಭ್ರಷ್ಟರ ವಿರುದ್ಧ, ಅವರಿಗೆ ಸತ್ಮವು 
ತಲಪಿತ್ತೆಂಬುದರ ಕುರಿತು ಸಾಕ್ಷ್ಯ ಸ್ಥಾಪಿಸಲಾಗುವುದು 28:75 
ಆ ಅಲ್ಲಿ ಅಕ್ರಮಿಗಳಿಗೆ ಯಾವುದೇ ನೆಪವನ್ನೊಡ್ಡಲು ಅವಕಾಶ 
ಸಿಗಲಾರದು 30:57 | 


1306 


ಅ ಪರಲೋಕ Fee رولت‎ 4274, 5, 343, 4, 
7, 8,21, ಟಿ-36 34: 51ರಿಂದ 54, 78: ಪರಿಚಯ 

ಆ ಲಲ್ಲಿ ಸ್ನೇಹ ಸಂಬಂಧಗಳು ಫಲಕಾರಿಯಾಗಲಾರವು 
+36:101 

ಅ ಜನರು dda ಏನು ಮಾಡಿ 
ಬಂದಿರುತ್ತಾರೆಂಬುದನ್ನು ಅಲ್ಲಿ ಅಲ್ಲಾಹ್‌ ತೋರಿಸಿ ಕೊಡುವನು 
24:24, 64, 31:15, 23, 39:7, 41:50 ٠ 

ಆ . ಆಲ್ಲಿ ಎಲ್ಲರೂ ಅಲ್ಲಾಹನ ಮುಂದೆ ಪ್ರಕಟಗೊಳ್ಳುವರು 
+40:16 

ಅ ಅಲ್ಲಿ ಯಾರೂ ತಾನು ಪಥಭ್ರಷ್ಟರ ಜನಾಂಗದಲ್ಲಿ 
ಜನಿಸಿದ್ದೆನೆಂಬ ನೆಪ ಹೇಳಿ ತಪ್ಪಿಸಿಕೊಳ್ಳಲಾರನು 428: ಟಿ-91 
ಅ ಅಲ್ಲಿ ಯಾವ ವಿಷಯದ ವಿಚಾರಣೆ ನಡೆಯಲಿದೆ 434:40 
ಅ ಮುಪಶ್ರಿಕರ ಆರಾಧ್ಯರು ಅವರನ್ನು ಸುಳ್ಳುಗಾರರೆನ್ನುವರು 
+28: 62, 63, ಟಿ-87 

€ ಮುಪ್ರಿಕರ ಪರವಾಗಿ ಶಿಫಾರಸ್ಸು ಮಾಡಲು ಅವರ 
ಆರಾಧ್ಯರು ಅವರಿಗೆ ಎಲ್ಲೂ ಸಿಗಲಾರರು 30:12, 13_ 
ಅ ಅಲ್ಲಿಯ ಯಶಸ್ಸು ಮುತ್ತಕೀಗಳಿಗೆ ಮಾತ್ರ 43:35 

ಆ, ಅದರ ಆವಶ್ಯಕತೆಗೆ ಆಧಾರ ಪ್ರಮಾಣಗಳು 22: ಟಿ-9, 
30:8, ಟಿ-5, 27: ಟಿ-86 

ಆ ಸತ್ಯ ಮಾರ್ಗವನ್ನು ಬಿಟ್ಟು ನಡೆಯಲಿಚ್ಛಿಸುವವರೇ ಅದನ್ನು 
ನಂಬದವರು 23:74 

ಅ ಅದನ್ನು ನಂಬದವರು ಪ್ರವಾದಿಗಳನ್ನು ಸದಾ ಸುಳ್ಳಾಗಿಸುತ್ತಾ 
ಬಂದಿರುವರು 23:33, ಟಿ-35, 27:67 

6 ಅದನ್ನು ನಂಬದವರು ಅಲ್ಲಾಹನ ಕೃಷೆಯಿಂದ 
ನಿರಾಶರಾಗಿದ್ದಾರೆ 29:23 

€ ಅದರ ಮೇಲಿನ ವಿಶ್ವಾಸದ ಬೇಡಿಕೆಗಳು 29:5, ಟಿ-6 
٭‎ ಈ' ಲೋಕಕ್ಕಿಂತ ಪರಲೋಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ 
ಇರಲು ಕಾರಣ 28:60, 61, 29:64 

೪ ಅದು ಬರುವ ಸಮಯ ಯಾರಿಗೂ ತಿಳಿದಿಲ್ಲ 27:65 
ಆ ಅಲ್ಲಿ ಜನರು ತಮ್ಮ" ಭೂಲೋಕ ಜೀವನವನ್ನು ಬಹಳ 
ಕಡಿಮೆಯಾಗಿ ಅಂದಾಜಿಸುವರು +23:113, 30:55 

ಅ ಸತ್ತ ಬಳಿಕ ಮಾನವನು ಮರಳಿ ಇಹಲೋಕಕ್ಕೆ ಬರಲಾರ 
ಮತ್ತು ಇದಕ್ಕೆ ಕಾರಣ 29: 99ರಿಂದ 103 ಟಿ-91, 92° 
ಆ ಅಲ್ಲಿ ಭೂಲೋಕದ ಎಲ್ಲ ಗುಂಪುಗಾರಿಕೆಗಳೂ 
ಕೊನೆಗೊಳ್ಳುವುವು 430:14, ಟಿ-18, 30:43. - 2 


107 


ವಿಚಾರಣೆಯ ದಿನ 38:26, 53, 40:27 
ಸತ್ಸಲ ಮತ್ತು ಶಿಕ್ಷೆಗಳ ದಿನ 37: 20, 38:78 
ಅಂದು ಅಲ್ಲಾಹನು ಸಕಲ ಮಾನವರನ್ನು ಏಕಕಾಲದಲ್ಲಿ 
ಒಟ್ಟುಗೂಡಿಸುವನು 31:33, 34:31, 36:32, 53, 40:16, 42:5 
ಅ ಲಲ್ಲಿ ಹಿಂದಿನ ಮತ್ತು ಮುಂದಿನ 'ಎಲ್ಲ ಪೀಳಿಗೆಗಳೆ 
ವಿಚಾರಣೆ ಏಕಕಾಲದಲ್ಲಿ ನಡೆಯುವುದು 41:19, 20 
€ ಅಂದುಅಲ್ಲಾಹನು ಅತಿ ಶೀಘ್ರವಾಗಿ ವಿಚಾರಣೆ ನಡೆಸುವನು 
40:17 
ಅ ಅಲ್ಲಿ ಇಹಲೋಕ ಜೀವನವು ಒಂದು ಘಳಿಗೆಗಿಂತ 
ಹೆಚ್ಚಿತ್ಲೆಂದು ತೋರಲಾರದು 46:35 
೪ ಮಾನವನ ನೈಜ ನೆಲೆಯು ಪರಲೋಕದ ನೆಲೆಯೇ ಆಗಿದೆ 
38: ಟಿ-49 
೪ ಲದು ಸಂಭವಿಸುವ ಸ್ವರೂಪ 36: 49ರಿಂದ 51, 37:19, 20 
ಅ ಅದು ಹಠಾತ್ತನೆ ಉಂಟಾಗುವುದು 43:66 
ಅ ಅಲ್ಲಿಯ ಜೀವನವು ಶರೀರ ಸೆಹಿತವಾಗಿರುವುದು 


ಮಾತ್ರವಲ್ಲದೆ' ಮಾನವನು ಇಲ್ಲಿ ಕೆಲಸ ಮಾಡಲು 
ಬಳಸುತ್ತಿರುವ ಶರೀರವೇ ಅಲ್ಲೂ ಇರುವುದು 343, لٹ‎ 


34 7ರಿಂದ 9, ಟಿ-12, 36:65, 41: 20ರಿಂದ 24 
ಅ ಲಲ್ಲಿ ಕೇಳುವ ಮತ್ತು ನೋಡುವ ಶಕ್ತಿಗಳು ಈ 
ಲೋಕಕ್ಕಿಂತ ಭಿನ್ನವಾಗಿರುವುವು 37: ಟಿ-32 
ಅಲ್ಲಿಯ ಯಾತನೆಯ ಕಾಠಿಣ್ಮ 39:47 
ಅಲ್ಲಿ ನಿಜವಾದ ನಷ್ಟದಲ್ಲಿರುವವರು ಯಾರು? 39:15 
ಅಲ್ಲಿ” ಯಾತನೆಯು ಎಂತಹವರಿಗಿದೆ? 43:65 
ಅಲ್ಲಿ ಸತ್ಯವಿಶ್ವಾಸಿಗಳಿಗೆ ಎಂತಹ ಪ್ರತಿಘಲ 
ಕೊಡಲಾಗುವುದು? 32:17, 19- 
ಆ یں‎ ಭಯ ಭೀತಿಯಿಂದ ಸುರಕ್ಕಿತವಾಗಿರುವವರು ಯಾರು? 
43: 68, 69 
ಅ ಅಲ್ಲಿ ಎಂತಹವರಿಗೆ ಶಾಂತಿ ಲಭಿಸುವುದು? 41:40 
ಅ ಅಲ್ಲಿ ಹೆ.ಮುಹಮ್ಮದ್‌ರ(ಸು`ಸಮುದಾಯದೊಂದಿಗೆ ಹೇಗೆ 
ವರ್ತಿಸಲಾಗುವುದು? 35: 32ರಿಂದ 34, ಟಿ-57 
ಆ ಅಲ್ಲಿ ಮಕ್ಕಳ ನೆಲೆಯೇನಾಗಿರುವುದು?-37: 48, ಟಿ-29 
ಅ ಆದು ಸತ್ಯವಿಶ್ವಾಸ ಮತ್ತು ಸತ್ಕರ್ಮದ ಸ್ಥಳದಲ್ಲಿ, ಅದು 
ಕರ್ಮಗಳ. ಫಲಿತಾಂಶವನ್ನು ಕಾಣುವ ದಿನವಾಗಿರುವುದು 34: 
52, ಟಿ-74 


ಕುರ್‌ಆನ್‌ 'ವ್ಯಾಖ್ಯಾ ನ 


'ಅಲ್ಲಿ ಅಪರಾಧಿಗಳ ಮೇಲೆ ನಿರಾಶೆ ಕವಿದಿರುವುದು 30:12 
ಪರಲೋಕವನ್ನು ಸೃಷ್ಟಿಸುವುದರ ಉದ್ದೇಶ 34:4, 5 
ವಿಶವ ಪ್ರಚಲಿತ فص انید‎ ಹಲಾವಧಿ ನಿಶ್ಚಿತವಿದೆ 
35:13 
€ ಪರಲೋಕ ಬರಲಿರುವುದು ಖಂಡಿತ 31:33, 35:5, 
40:55, 42:7 
೪ ಸತ್ಯಸಂಧರ ಮತ್ತು ಪಥಭ್ರಷ್ಟರ ಅಂತಿಮ ಪರಿಣಾಮ 
ಸಮಾನವಾಗಿರಲಾರಡು 35: 19ರಿಂದ 22 -ಟಿ-42 
೪ ಅದನ್ನು ನೆನಪಿಡುವ ಮತ್ತು ಅದಕ್ಕಾಗಿ ಪ್ರಯತ್ನಿಸುವುದರ 
ಫಲಗಳು 38:45, 46 | 
೪ ಮಾನವನ ಚಾರಿತ್ರ್ಯವನ್ನು ಸರಿಯಾಗಿಡಲು ಪರಲೋಕ 
ವಿಶ್ವಾಸ ಅನಿವಾರ್ಯ 44: ಟಿ-33 : 
€ ಅದರ ಕುರಿತು ಸಂಶಯ ತಾಳುವವರ ಮತ್ತು ಅನಾಸ್ಥೆ 
ವಹಿಸುವವರ ಅಂತಿಮ' ಗತಿ 45: 32ರಿಂದ 34 
ಆ ಪರಲೋಕದ ನಿರಾಕರಣೆ ಮತ್ತು ಪರಲೋಕದ ಬಗ್ಗೆ 
ಸಂದೇಹ ಇವೆರಡರ ಪರಿಣಾಮ ಒಂದೇ 45: ಟ44 
ಆ ಪರಲೋಕದ ಕುರಿತು ನಿಷೇಧಿಗಳ ಆಕ್ಷೇಪಗಳು 34:7 
€ ಪರಲೋಕ ನಿಷೇಧಿಗಳ ವಾದಗಳು 44: 35, 36, 45: 
ಪರಿಚೆಯ, 45:25, 46:17 
6 ಪರಲೋಕ ನಿರಾಕರಣೆಯ ನೈಜ ಪ್ರೇರಕಗಳು 32:10, ಟಿ- 
20, 34: ಟಿ-12, 41:50, 45: ಪರಿಚಯ, 45:23, ಟಿ-33, 39 
ಅ ಲದರ ನಿರಾಕರಣೆಯು ಘೋರ - ಪಥ್ರಭಷುತಂಭಾಗದೆ 
34:8 
€ ಅದರ ನಿರಾಕರಣೆಯು ಕುಪ್ರ್‌(ಸತ್ಮನಿಷೇಧು ಆಗಿದೆ.38:27, 
46:34 
ಅ ಇಲ್ಲಿ ಸುಖಿಸುತ್ತಿ ರುವವನು ಅಲ್ಲಿಯೂ ಸುಖಿಸುವನೆಂಬ 
ಲೋಕಾರಾಧಕರ ತಪ್ಪುಧಾರಣೆ 41:50, 68: 35ರಿಂದ 38, 
70:38 
ಆ ಅವರ ತಪು ಧಾರಣೆ ಎಲ್ಲ ಎಧದಿಂದಲೂ ನಿರಾಧಾರ 
68: 35ರಿಂದ 38 | 
ಅ ಎಲ್ಲ ವೃವಹಾರಗಳ ಅಂತಿಮ ತೀರ್ಮಾನಕ್ಕೆ ಒಂದು 
ಸಮಯವು ನಿಪ್ಲಿತವಿದೆ 42:17, 44:40" | 
ہ‎ ಲಲ್ಲಾಹನು' ಭಿನ್ನಾಭಿಪ್ರಾಯಗಳ ಅಂತಿಮ ತೀರ್ಮಾನದ 
ಸಮಯವನ್ನು ಮೊದಲೇ ನಿಶ್ನ್ಚಯಿಸಿಟ್ಟಿದ್ದಾನೆ 41: 45, 42: 14, 21 
ಆ ಲದುಸದಾ ತನ್ನೆ ಸಮೊಪವೇ ಇದೆಯೆಂದು ಭಾವಿಸಬೇಕು 
42: 17 


ವಿಷಯ ಸೂಟಿ 
`ಆ ಅಲ್ಲಿ ಪಥಭ್ರಷ್ಟರು ತಮ್ಮನ್ನು ದಾರಿಗೆಡಿಸಿದ ನಾಯಕರನ್ನು 
ತಮಗೆ ಒಪ್ಪಸಬೇಕು "ಮತ್ತು ತಾವು ಅವರನ್ನು ತುಳಿದು 
ಬಿಡಬೇಕೆಂದು ಅಪೇಕ್ಟಿಸುವರು 41:29 
ಅ ಲಲ್ಲಿ ಮುತ್ತಕೀಗಳ ಹೊರತು ಎಲ್ಲ ಗೆಳೆಯರೂ ಪರಸ್ಪರ 
ಶತ್ರುಗಳಾಗುವರು 67 
ಆ ಅಲ್ಲಿ ಅಪರಾಧಿಗಳಿಗೆ ಎಲ್ಲೂ ಅಭಯಾಶ್ರಯ ಸಿಗದು 
41:48, 42:47 
ಆ ಅಲ್ಲಿ ಅಪರಾಧಿ ಮಾನವರ ಪರಸ್ಪರ" ಸಂಬಂಧವನ್ನು 
ಕಡಿದು ಹಾಕಲಾಗುವುದು 36:59, ಟಿ-52 
ಅ ಅಲ್ಲಿ ಅಪರಾಧಿಗಳು ತಮಗೆ ಒದಗುವ ಸ್ಥಿಶಿಯ ವಿರುದ್ಧ 
ಪ್ರತಿಭಟಿಸಲಾರರು 42:47, ಟಿ73 ' | 
6 ಅಲ್ಲಿ ಅಪರಾಧಿಗಳು ತಮ್ಮನ್ನು ರಕ್ಟಿಸಿಕೊಳ್ಳಲು ಯಾವ 
ಉಪಾಯವನ್ನೂ ಕೈಗೊಳ್ಳೆಲಾರರು 42:47, ಟಿ-73 
ಅ ಲಲ್ಲಿ ಎಲ್ಲ ಆಜ್ಞೋಲ್ಲಂಘಕರು ಮತ್ತು ಅವರ ಆರಾಧ್ಯರು 
ಸುತ್ತುವರಿದು ತರಲ್ವಡುವರು 37:22, 41:19 
ಅ ಅಲ್ಲಿ ನಾಯಕರೂ. ಅನುಯಾಯಿಗಳೂ ಯಾತನೆಯಲ್ಲಿ 
ಸಹಭಾಗಿಗಳಾಗಿರುವರು. ೫3 
ಆ ಅಲ್ಲಿ ಅನುಯಾಯಿಗಳು ತಮ್ಮು 
ದೂಷಿಸುವರು' 38:60, 61 
. ಅಲ್ಲಿ ಪಥಭ್ರಷ್ಟ ನಾಯಕರು ಮತ್ತವರ" ಅನುಯಾಯಿಗಳು 
ಪರಸ್ಪರರನ್ನು ಅಪರಾಧಿಗಳೆಂದು ಸಾರುವರು 31: 31ರಿಂದ 33, 
37: 27ರಿಂದ 32 
೪ ಅಲ್ಲಿ ಮುಶ್ರಿಕರ ಆರಾಧ್ಯರು' ತಮ್ಮ ಆರಾಧಕರೊಂದಿಗೆ 
ತಮಗೆ ಸಂಬಂಧವಿಲ್ಲವೆನ್ನುವರು 34:41, 35:14, 46:6 
ಅ ಅಲ್ಲಿ ಯಾರೂ ಇತರರ ಹೊರೆಯನ್ನು ಹೊರಲಾರನು ' 
35:18, 39:7 
ಆ ಅಲ್ಲಿ ಅಪರಾಧಿಗಳಿಗೆ ಅವರ ಕರ್ಮಗಳ ಕೆಡುಕು 
ವ್ಯಕ್ತವಾಗುವುದು 4533 
ಅ ಅಲ್ಲಿ ಪ್ರತಿಯೊಬ್ಬನೊಡನೆ ಅವನ 
ಎಚಾರಣೆ ನಡೆಯುವುದು 34:25 
೬ ಅಲ್ಲಿ ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ತಾನೇ 
ಹೊಣೆಯಾಗಿರುವನು 42:15, ಟಿ-29 
೪ ಅಲ್ಲಿ ಅಪರಾಧಿಗಳಿಗೆ ಅವರ ಸ್ವಂತ ಕರ್ಮಗಳಿಗನುಸಾರ : 
ود‎ ಕೊಡಲಾಗುವುದು 37:39 


ನಾಯಕರನ್ನು 


ಸ್ವಂತ ಕರ್ಮಗಳ 


1308 


ಅ ಅಂದು ಯಾವುದೂ ಅಲ್ಲಾಹನಿಂದ ಮರೆಯಾಗಿರಲಾರದು 
40:19 _ 
೮ ಪ್ರಭುತ್ಸವು ಕೇವಲ, ಅಲ್ಲಾಹನದು ಎಂದು ಅಂದು 
ತಿಳಿಯುವುದು 40:16 
೪. ಅಂದು ಪ್ರತಿಯೊಬ್ಬ ಜೀವಿಗೂ ತನ್ನ ಗಳಿಕೆಯ ಪ್ರತಿಫಲ 
ಸಿಗುವುದು 40:17 
ಅ ಅಂದು: ಮಾನವನು. ತನ್ನ ದುಷ್ಕರ್ಮಗಳ ದುಷ್ಪರಿಣಾಮ 
ಗಳನ್ನು ಕಂಡುಕೊಳ್ಳುವನು 39:48 
ಸಮಯವು ಸನ್ನಿಹಿತವಾಗಿದೆ 40:18 

6 ಅಲ್ಲಿ ದೊಡ್ಡ ದೊಡ್ಡ ಅಹಂಭಾವಿಗಳು ಮೊಣಕಾಲಿನಲ್ಲಿ 
ನಡೆದು ಬರುವರು 45: 28, ಟಿ-41 
ಆ ಅಲ್ಲಿ ಅಪರಾಧಿಗಳು ತಮ್ಮನ್ನು ಇನ್ನೊಮ್ಮೆ ಭೂಲೋಕಕ್ಕೆ 
ಕಳುಹಿಸಿ ಇನ್ನೊಂದು -ಅವಕಾಶ ಕೊಡಬೇಕೆಂದು ಬಯಸುವರು 
32:12, 35:37, 39:58, 42:44 
೪. ಅವರ ಈ ಅಭಿಲಾಷೆಗೆ ಉತ್ತರ 39:59 
೪ ಅಲ್ಲಿ ಮಾನವನಿಗೆ ತನ್ನನ್ನು ತಿದ್ದಿಕೊಳ್ಳುವ ಅವಕಾಶ 
ಸಿಗಲಾರದು 41:24 
ಅ ಅಲ್ಲಿ ಪಶ್ಚಾತ್ತಾಪದಿಂದ ಏನೂ ಫಲ ಸಿಗದು 09 
ಅ ಅಲ್ಲಿ ಮಾನವನ ತೌಬಃ(ಪಶ್ಚಾತ್ತಾಪ) ಮತ್ತು ನೆಪಗಳನ್ನು 
ಸ್ವೀಕರಿಸಲಾಗದು 40:51, 41:24, 45:35 
ಆ ಅಲ್ಲಿ ಅಪರಾಧಿಗಳಿಗೆ ಸಹಾಯ ಮಾಡುವವನಾರೂ 
ಇರಲಾರನು 35:37, 40:18, 45:34 ٠ 
ہہ‎ ಅಲ್ಲಿ ಅಲ್ಲಾಹನ ಕೃಪೆಯ ಹೊರತು ಬೇರಾವುದೂ 
ಮನುಷ್ಯನಿಗೆ ಸಹಾಯಕವಾಗಿರಲಾರದು 44:41, 42 
ಆ ಅಲ್ಲಿ ಅಪರಾಧಿಗಳ ಔಲಿಯಾಗಳು(ಸಹಾಯಕ ಮಿತ್ರರು) 
ಅವರಿಗೆ ಯಾವ ಸಹಾಯವನ್ನೂ ಮಾಡಲಾರರು 37:22, ಟಿ- 
16, 45:10 
("ವಲೀ'ಯನ್ನೂ .ನೋಡಿರಿ) 

| ಅ ಅಲ್ಲಿ ಅಪರಾಧಿಗಳಿಗೆ ಕಡ್ಡಾಯವಾಗಿ, ತನ್ನ ಆಜ್ಞಾಪಾಲನೆ 
ಮಾಡಿಸಬಲ್ಲ ಶಿಫಾರಸ್ಸುದಾರನಾರೂ ಇರಲಾರನು 40:18 
ಅ ಅಲ್ಲಿ ಯಾರೂ ಯಾರ ಕೆಲಸಕ್ಕೂ ಬರಲಾರರು 31:33, 
34:42, 35:18, 44:41 
ಅ ಅಲ್ಲಿ ಸತ್ಮನಿಷೇಧಿಗಳು ತಮ್ಮ ನಾಯಕರನ್ನು ಶಪಿಸುವರು 
ಮತ್ತು ಅವರಿಗೆ ಇಮ್ಮಡಿ ಯಾತನೆ ಕೊಡಬೇಕೆನ್ನುವರು 33:68 


109 


ಲಲ್ಲಿ ಸತ್ಮನಿಷೇಧಿಗಳು ತಾವೇಕೆ ಅಲ್ಲಾಹ್‌ ಮತ್ತು ರಸೂಲರನ್ನು‏ ٭ 
ಅನುಸರಿಸಲಿಲ್ಲ ಮತ್ತು ಪಥ್ಮಭ್ರಷ್ಟ ನಾಯಕರ ಮಾತನ್ನೇಕೆ‏ 
ಕೇಳಿಬಿಟ್ಟಿವೆಂದು ಪಶ್ಚಾತ್ತಾಪ ಪಡುವರು 33:66, 67‏ 

ಅ ದಿವ್ಮ ಗ್ರಂಥವನ್ನು ಸುಳ್ಳಾಗಿಸುವವರು ಅಲ್ಲಿ ಎಂತಹ 
ಗತಿಗೆ ತುತ್ತಾಗುವರು 39:59, 60 

€ ಲಲ್ಲಿ ಶೈತಾನನ ಹಿಂಬಾಲಕರು ತಮ್ಮ ಕೃತ್ಯದ ಬಗ್ಗೆ 
ಪಶ್ಚಾತ್ತಾಪ ಪಡುವರು 43:38 

ಅ ಅಲ್ಲಿ ಸತ್ಯನಿಷೇಧಿಗಳು ತಮ್ಮ ಮೂರ್ಬತನಕ್ಕಾಗಿ ತಮ್ಮನ್ನು 
ತಾವೇ ಶಪಿಸುವರು 40:10 

ಆ ಸತ್ಕನಿಷೇಧಿಗಳಿಗೆ ರಸೂಲರ ಮತ್ತು ಗ್ರಂಥಗಳ ಮೂಲಕ 
ಎಚ್ಚರಿಸಿದ ಬಳಿಕವೂ ಸನ್ಮಾರ್ಗಕ್ಕೆ ಬಾರದಿದ್ದುದರ ಆಧಾರದಲ್ಲಿ 
ಅವರ ವಿರುದ್ಧ ವಾದ ಸ್ಥಾಪಿಸಲಾಗುವುದು 39:74 

೪ ಸತ್ಮನಿಷೇಧಿಗಳು ಭೂಲೋಕದಲ್ಲಿ ಸುಳ್ಳಾಗಿಸುತ್ತಿದ್ದ 
ವಾಸ್ತವಿಕತೆಗಳನ್ನು ಅಲ್ಲಿ ಒಪ್ಪಿಕೊಳ್ಳುವರು 34:52, 53 

ಆ ಅಲ್ಲಿ ಸ್ವರ್ಗದವರು ಭೂಮಿಯ ವಾರೀಸುದಾರರಾಗುವರು 
39:74 

ಅ ಲಲ್ಲಿ ದೇವಚರರು ಅರ್ಶ್‌ನ ಸುತ್ತಲೂ ವೃತ್ತಾಕಾರದಲ್ಲಿ 
ರುವರು 39:75 

ಅ ಆಲ್ಲಿ ಪ್ರಶಂಸೆಯು ಅಲ್ಲಾಹನಿಗೇ ಮೊಸಲು ಎಂದು 
ಘೋಷಿಸಲಾಗುವುದು 39:75 

ಅ ಲಲ್ಲಿ ಒಳಿತಿಗೆ ಅಪಾರ ಪ್ರತಿಫಲ ಸಿಗುವುದು 40:40 

€ ಲಲ್ಲಿ ಸಜ್ಜನರು ವಿಳಂಬವಿಲ್ಲದೆ ಸ್ಫರ್ಗಕ್ಕೆ ಪ್ರವೇಶಿಸ 
ಲ್ಪಡುವರು 36: ಟಿ-51 

ಅ . ಸತ್ಯನಿಷೇಧಿಗಳು ಪರಲೋಕವನ್ನು ಅಸಂಭವವೆಂದು 
ತಿಳಿಯುವುದು 50:3, 64:7 

ಅ ಪರಲೋಕದಲ್ಲಿ ಪ್ರತಿಯೊಬ್ಬನ ಈ ಲೌಕಿಕ ಶರೀರಕ್ಕೇ 
ಜೀವದಾನ ಮಾಡಲಾಗುವುದು 50:4, ಟಿ-4, 64:7 

೪ ಪರಲೋಕವು ಖಚಿತವೆಂಬುದಕ್ಕೆ ಐತಿಹಾಸಿಕ ಸಾಕ್ಷ್ಯಾಧಾರ ' 
50: 12ರಿಂದ 14, ಟಿ-17, 51: 38ರಿಂದ 46, 52: 1ರಿಂದ 
8 6 

ಅ ಪರಲೋಕದ ಪರವಾಗಿ ಬೌದ್ದಿಕ ಸಾಕ್ಸ್ಯಾಧಾರ 50:15, 
ಟ-18, 52: 6 

ಅ ಪರಲೋಕವನ್ನು ನಿರಾಕರಿಸುವುದರಿಂದ ಅದು ತಡೆದು 
ನಿಲ್ಲಲಾರದು 50: ಟಿ-19 


ಕುರ್‌ಆನ್‌ ವ್ಯಾಖ್ಯಾನ 


ಅ ಅಲ್ಲಿ ಪ್ರತಿಯೊಬ್ಬನಿಗೆ ಅವನ ಕರ್ಮಕ್ಕನುಸಾರ ಪ್ರತಿಫಲ 
ಕೊಡಲಾಗುವುದು 36:54, 39:70, 45:28, 46:19 
ಅ ಲಲ್ಲಿ ಪ್ರತಿಯೊಬ್ಬನ ಸ್ಥಾನಮಾನವು ಅವನ ಕರ್ಮಕ್ಕನುಸಾರ 
ನಿಶ್ಚಯಿಸಲ್ಪಡುವುದು 46:19 
೪ ಅಲ್ಲಿ ಮಿಥ್ಯವಾದಿಗಳು ನಷ್ಟಕ್ಕೊಳಗಾಗುವರು 45:27 
ಅ ಅಲ್ಲಿ ಸತ್ಯವಿಶ್ವಾಸಿಗಳನ್ನು ಹೇಗೆ ಸ್ವಾಗತಿಸಲಾಗುವುದು? 
33:44 
ಅ ಅಲ್ಲಿ ಮೂಮಿನ್‌ ಮತ್ತು ಫಾಸಿಕರ ಪರಿಣಾಮ ಒಂದೇ 
ರೀತಿ ಆಗಿರಲಾರದು 32:18 
೪ ಲಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ ತೀರ್ಮಾನ ಹೇಗೆ 
ಆಗುವುದು 39: 68ರಿಂದ 70, 44: 40ರಿಂದ 42, ಟಿ-37 
ಅ ಅಲ್ಲಿ ಯಾವೆಲ್ಲ ವಿಧದಲ್ಲಿ ಜನರ ಕರ್ಮಗಳ ಬಗ್ಗೆ 
ہد‎ ಸ್ಥಾಪಿಸಲಾಗುವುದು? 45:28, 29 
೪ ಲಲ್ಲಿ ಅಪರಾಧಿಗಳ ವಿರುದ್ಧ ಸಾಕ್ಟಿಗಳನ್ನು ತರಲಾಗುವುದು 
39:69, 40:51, 52 
ಆ ಅಲ್ಲಿ ಜನರ ಕರ್ಮಪತ್ರಗಳು ಮುಂದಿಡಲ್ಪಡುವುವು 45:28 
(ಕರ್ಮಪತ್ರ'ವನ್ನೂ ನೋಡಿರಿ) 
٭‎ ಅಲ್ಲಿ ಅಪರಾಧಿಗಳ ಸ್ವಂತ ಕೈ ಕಾಲುಗಳು ಅವರ ವಿರುದ್ಧ 
ಸಾಕ್ಷಿ ಹೇಳುವುವು 36:65, 41:20 
ಅ ಮಾನವನು ಯಾವೆಲ್ಲ ವಸ್ತುಗಳ ಮುಂದೆ ಯಾವುದಾದರೂ 
ಕರ್ಮವೆಸಗಿರುವನೋ ಆ ಎಲ್ಲ ವಸ್ತುಗಳು ಅಲ್ಲಿ. ಅದನ್ನು 
ತಿಳಿಸಿಬಿಡುವುದು 41:21, ಟಿ-26 
ಆ ಅಲ್ಲಿ ಮಾನವನು ತನ್ನ ಯಾವ ಅಪರಾಧವನ್ನೂ 
ನಿರಾಕರಿಸಲಾರನು. 
٭‎ ಆಲ್ಲಿ ಸತ್ಯದ ಕಡೆಗೆ ಕರೆ ಕೊಡುವವರ ಮತ್ತು ನಿರಾಕರಿಸುವವರ 
ನಡುವೆ ವ್ಯಾಜ್ಯ ಹೂಡಲ್ಪಡುವುದು 39:30, 31 
| ಅ ಅಲ್ಲಿ ಸಕಲ ವ್ಯವಹಾರಗಳನ್ನು ಸರಿಯಾಗಿಯೇ ತೀರ್ಮಾನಿಸಿ 
ಬಿಡಲಾಗುವುದು 34:26, ಟಿ-45, 39:69 ۱ ۱ 
ಅ ಅಲ್ಲಿ ಪಾಪಕ್ಕೆ ಅದರಷ್ಟೇ ಪ್ರಶಿಫಲ ಸಿಗುವುದು 40:40 
ಅ ಅಲ್ಲಿ ಅಪರಾಧಿಗಳ ಪರಿಸ್ಥಿತಿಯ ಚಿತ್ರಣ 37: 22ರಿಂದ 
34, 41: 19ರಿಂದ 25 
* 'ಅಲ್ಲಿ ا‎ ಪಡೆಯುವವರಾರು? ಅದರಿಂದ ರಕ್ಷಣೆ 
| ಪಡೆಯುವವರಾರು? 39:32, 33 
1 ಈ ದಿವ್ಮ ಗ್ರಂಥವನ್ನು ಅನುಸರಿಸದವರು ಅಲ್ಲಿ ಸಂತಾವ 
ಪಡುವರು 39: 55ರಿಂದ '58 ' 


ವಿಷಯ ಸೂಚಿ 


ಆ ಈ ವಿಷಯದಲ್ಲಿ.ಕುರ್‌ಆನಿನ ವಾದದ ಮೂಲತತ್ವ: 67: 
ಟಿ35 ۱ 

೪ ಅದು ಖಂಡಿತ ಸಂಭವಿಸುವುದು ಎಂಬುದಕ್ಕೆ ಆಧಾರ 
ಪ್ರಮಾಣಗಳು 67:15, 24, 75:1, 2, ಟ-2,.75:25, 76: ಟ- 
5, 88: ಟಿ-7, 88:25, 26, 89: ಪರಿಚೆಯ, ಟಿ-1 

ಅ ಪರಲೋಕದ ಸಂಭವ, ಅನಿವಾರ್ಯತೆ ಮತ್ತು ಸಾಧ್ಯತೆಯ 
ಕುರಿತು ಮಾರುತಗಳ ವೃವಸ್ಥೆಯಲ್ಲಿರುವ ಆಧಾರ ಪ್ರಮಾಣಗಳು 
77: 1ರಿಂದ 7, ಟ3 
ಆ ಪರಲೋಕದ ಕುರಿತು ಐತಿಹಾಸಿಕ ಆಧಾರ ಪ್ರಮಾಣಗಳು 
77:16, ಟಿ-8, 89: ಪರಿಚಯ, 6ರಿಂದ 14, ಟಿ15 نے‎ 
ہ‎ ಪರಲೋಕದ ಕುರಿತು ನೈತಿಕ ಆಧಾರ ಪ್ರಮಾಣಗಳು 69: 
ಪರಿಚಯ, 99:7, 8, 100; ಪರಿಚಯ 

ಅ ಪರಲೋಕದ ಬಗ್ಗೆ ಸಾರ್ವಲೌಕಿಕ ಆಧಾರ ಪ್ರಮಾಣಗಳು 
67:1, 2, 8-3 

€ ಪರಲೋಕವನ್ನು ಕೇವಲ ತಮಾಷೆಯೆಂದು ಭಾವಿಸುವವರಿಗೆ ' 
ಕುರ್‌ಆನಿನ ಉತ್ತರ 86: 8ರಿಂದ 14, 7 

€ ಪ್ರಚಲಿತ ಜೀವನಾನಂತರ ಇನ್ನೊಂದು ಜೀವನವನ್ನು 
ವಿಧಿಸಲಾಗಿರುವುದೇಕೆ? 

ಅ ಸತ್ತು ಹೋದವರಿಗೆ ಪುನಃ ಜೀವದಾನ ಮಾಡಲು ಅಲ್ಲಾಹನು 
ಶಕ್ತನು 75: 37ರಿಂದ 40, 78: 6ರಿಂದ 18, 86: 5ರಿಂದ 8 
೪ ಪರಲೋಕವನ್ನು ನಿರಾಕರಿಸುವವರು ಸ್ವತಃ ಮಾನವನ 
ಅಂತ್ಯದ ಕುರಿತು ಯಾವ ವಿಚಾರಧಾರೆಯ ಮೇಲೆ ಒಮ್ಮತ 
ಹೊಂದಿಲ್ಲ 783, 86: 4 
ಆ ಮಾನವನು ತಾನು ಅಲ್ಲಾಹನ ಮುಂದೆ ಹಾಜರಾಗುವ 
ಜವಾಬ್ದಾರಿಯಿಂದ ಅತೀತನೆಂದು ತಿಳಿಯುವುದೇ ಅವನ 
ದ್ರೋಹಕ್ಕೆ ಮುಖ್ಯ ಕಾರಣವಾಗಿದೆ 96:6, 7 ' 

೬ ಪರಲೋಕ ಆರಂಭವಾಗುವ ದಿನಾಂಕವನ್ನು ಕೇಳುವವರಿಗೆ 
ಉತ್ತರ 67: 25, 26, 79: 42ರಿಂದ 45 

[2 ಪುರಲೋಕವು ಖಂಡಿತವಾಗಿಯೂ ಸಂಭವಿಸಭಿರುವ' ಒಂದು 
ವಾಸ್ತವಿಕತೆಯಾಗಿದೆ 69:1 

೪ ಪರಲೋಕ ಭಯವು ಸತ ವಿಶ್ವಾಸಿಯ ಅನಿವಾರ್ಯ 
ಗುಣವಾಗಿದೆ 70:36, 37, 76:9, 10, 79:40, 41, ಟಿ-21 
ಈ ಪರಲೋಕದ ಭಯವಿರಿಸಿಕೊಂಡವರ ಉತ್ತಮ ಪರಿಣಾಮ 
69: 19ರಿಂದ 24, 78: ಪರಿಚಯ, 31ರಿಂದ 36, ಟಿ-19 ٭-‎ 


1310 


ಆ ಪರಲೋಕದಲ್ಲಿ ನ್ಯಾಯದ ಎಲ್ಲ ಶರತ್ತುಗಳು ಪೂರ್ತಿಗೊಂಡ 
ಬಳಿಕ ಶಿಕ್ಷೆ ಕೊಡಲಾಗುವುದು 50: 16ರಿಂದ 18, ಟಿ21 
ಆ ಪರಲೋಕದ ಕುರಿತು ನಿಷೇಧಿಗಳ ವಿವಿಧ ವಿಚಾರ ಧಾರೆಗಳು 
ಮತ್ತು ಅವುಗಳ ಖಂಡನೆ 51: ಪರಿಚಯ, 5ರಿಂದ 13, ಟ- 
6ರಿಂದ 8, 64 ಟಿ೨9, 17 

ಅ ಪರಲೋಕ ನಿಪೇಧಿಗಳು ಸತ್ತೊಡನೆ ಅವರಿಗೆ ಪರಲೋಕದ 
ವಾಸ್ತವಿಕತೆ ತಿಳಿದು ಬಿಡುವುದು 40:42, روط‎ 4727, ಟಿ- 
37. 50:19. 3ف‎ ۱ ۱ 
€ ಪರಲೋಕದ ನಿರ್ದಿಷ್ಟ ದಿನಾಂಕವನ್ನು ಜನರಿಗೆ 
ತಿಳಿಸಲಾಗಿಲ್ಲ 51:12, 13, ಟ-10 | 

ಅ ಪರಲೋಕದಲ್ಲಿ ಜನರ” ಕರ್ಮಗಳ ಸಂಪೂರ್ಣ ತನಿಖೆ 
ನಡೆಯುವುದು 53:40, ಟಿ-39 

6 ಪರಲೋಕದಲ್ಲಿರುವ ಅನುಗ್ರಹಗಳು 50: 30ರಿಂದ 35, 
51:15, 16, 52: 17ರಿಂದ 20, 54:54, 55, 55: 46ರಿಂದ 
76, 56:89, 91, 57:12, 61:12, 64:9, 65:11 

€ ಪರಲೋಕದಲ್ಲಿ ಸತ್ಮನಿಷೇಧಿಗಳಿಗೆ ವೇದನಾತ್ಮಕ ಯಾತನೆ 
ಕೊಡಲಾಗುವುದು 50: 24ರಿಂದ 26, 51:13, 14, 52: 14ರಿಂದ 
16, 54:48, 55: 41ರಿಂದ 44, 56: 51ರಿಂದ 56, 64:10 
6 ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳಿಗೆ ಜ್ಯೋತಿ ಲಭಿಸುವುದು 
57: ಪರಿಚಯ, 12, 19, 28 if 
€ ಪರಲೋಕದಲ್ಲಿ ಕಪಟವಿಶ್ವಾಸಿಗಳ ವೇದನಾತ್ಮಕ ಪರಿಸ್ತಿತಿ 
57: 13ರಿಂದ" 15 

| © ಪರಲೋಕದಲ್ಲಿ ಸತ್ಯವಿಶ್ಥಾಸಿಗೆ ಕ್ಷಮೆ ಸಿಗುವುದು ಮತ್ತು 
ಕಪಟವಿಶ್ವಾಸಿಗೆ ಯಾತನೆ ಸಿಗುವುದು 57: 19ರಿಂದ 21 

ಆ ಪರಲೋಕಕ್ಕಾಗಿ ಸಿದ್ದತೆ ಮಾಡಬೇಕೆಂಬ ಆದೇಶ 59:18 
€ ಸತ್ಯನಿಷೇಧಿಗಳು ಪರಲೋಕದ ಕುರಿತು ನಿರಾಶರಾಗಿದ್ದಾರೆ 
60:13 ۔‎ 

ಅ ಪರಲೋಕದಲ್ಲಿ ಕಪಟವಿಶ್ವಾಸಿಗಳಿಗೆ ಎಂದೆಂದಿಗೂ ಕ್ಷಮೆ 
ಸಿಗಲಾರದು 63:6 

'| ಅ ಅಲ್ಲಾಹನಿಗೆ, ಪರಲೋಕವನ್ನುಂಟು ಮಾಡುವುದು ಖಂಡಿತ 
ں‎ ಸಾಧ್ಯವಲ್ಲ 647, ಟಿ-17 

ಆ ಪರಲೋಕದಲ್ಲಿ ಮರ್ದಕನ ಪುಣ್ಯ ಫಲಗಳನ್ನು ಮರ್ದಿತನಿಗೆ 
ಕೊಡಲಾಗುವುದು 6: ಟಿ- 20 

ಆ ಸತ್ಕದಿಂದ ವಿಮುಖರಾದವರ ಹೊರತು ಬೇರಾರೂ ಪರ 
ಲೋಕವನ್ನು ನಿರಾಕರಿಸುವುದಿಲ್ಲ 51:9 


111 


ಸೃಷ್ಟಿಸುವುದೋ? ಈ ವಿಶ್ವವನ್ನುಂಟು ಮಾಡಿದವನು ನಿಮ್ಮನ್ನು 

ಪುನಃ ಸೃಷ್ಟಿಸಲಾರನೇಕೆ? 79:27 ಟಿ-14 

೪ ಅಲ್ಲಿ ಪರಲೋಕ ನಿಷೇಧಿಗಳು ಭೂಲೋಕದಲ್ಲಿ ತಾವು 

ಕೇವಲ ಒಂದು ದಿನದ ಮುಂದಿನ ಅಥವಾ 

ಹಿಂದಿನ دہ‎ ಮಾತ್ರ ಎಂದು ಭಾವಿಸುವರು 79:46 

ಅ ತಾವು ಅಲ್ಲಾಹನ ಕಡೆಗೆ ಮರಳಲಿಕ್ಕಿಲ್ಲವೆಂದು ಪರಲೋಕ 
ನಿಷೇಧಿಗಳು ಭಾವಿಸುತ್ತಾರೆ. ವಸ್ತುತಃ ಅವರ ಪ್ರಭು ಅವರ, 

ಸಕಲ ದುಷ್ಕೃತ್ಯಗಳನ್ನು ನೋಡುತ್ತಿದ್ದಾನೆ. 84:14, 15 

6 ಪುನರುತ್ತಾನ ದಿನ ಪರಲೋಕ ನಿಷೇಧಿಗಳ ವಿಸ್ಮಯ' 

99:3, ಟಿ-3 

€ ಪರಲೋಕ ನಿಷೇಧಿಗಳ ಮುಖಗಳು ಪುನರುತ್ನಾನ ದಿನ: 

ವಿಕೃತಗೊಳ್ಳುವುವು 67:27 

೪ ಪರಲೋಕ ನಿಷೇಧವು ಎಂತಹ ಚಾರಿತ್ರ್ಯವನ್ನು ನಿರ್ಮಾಣ 

ಮಾಡುತ್ತದೆ 107: ಪರಿಚಯ, ರಿಂದ 7 

೪ ವಾಸ್ತವಿಕತೆ ಏನೆಂಬುದು, ಸದ್ಯದಲ್ಲೇ ಪರಲೋಕ 

ನಿಷೇಧಿಗಳಿಗೆ ತಿಳಿದು ಬರುವುದು 78: ರಿಂದ 5 ಟಿ೨3 

ಆ ಪದಮೂರಿ ಸಾಗುವವನು ಮತ್ತು ದುಷ್ಕರ್ಮಿ ಮಾತ್ರ 

ಪರಲೋಕವನ್ನು ನಿರಾಕರಿಸುತ್ತಾನೆ 83:12 

€ ಪರಲೋಕ ನಿಷೇಧಿಗಳ ಪಥಬ್ರಷ್ಟತೆಗೆ ಕಾರಣ 75:20, 

21, 5 

೪ ಪರಲೋಕ ನಿಷೇಧಿಗಳಿಗೆ ವಿನಾಶ ಮತ್ತು. ದುರ್ಗತಿ 

ಕಾದಿದೆ 74: 41ರಿಂದ 47, 77: 15ರಿಂದ 18, ಟಿ- 7ರಿಂದ 

9, 83:9. 10, 15boಥೆ 17, 84: 10ರಿಂದ 14 , 

ಅ ಮಾನವನಿಗೆ ತಿಳಿದಿರಲಿ ಅಥವಾ ಇಲ್ಲದಿರಲಿ ಅವನು 

ಅನಿವಾರ್ಯವಾಗಿ ತನ್ನ ಪ್ರಭುವಿನ ಮುಂದೆ ಹಾಜರಾಗುವ 

ಗುರಿಯತ್ತ ಸಾಗುತ್ತಲೇ ಇದ್ದಾನೆ 84:6, کٹ‎ ۱ 

೪ ಪರಲೋಕದಲ್ಲಿ ಯಾವ ನೆಪವೂ اھکید‎ 

ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ ಕೊಡಲಾಗುವುದು 66:7 

ಅ ಅಲ್ಲಾಹನೇ 'ಇಹ ಮತ್ತು ಪರ ಎರಡೊ. ಲೋಕಗಳ 

ಒಡೆಯನು. ಮಾನವನು ಬಯಸುವುದನ್ನು ಕೊಡುವವನೂ 

ಅಲ್ಲಾಹನೇ 92:13, ಟಿ-8 

[2 ಪರಲೋಕದಲ್ಲಿ ಆಜ್ಞಾಪಾಲಕರ ಅಂತಿಮ ಪರಿಣಾಮವು 


ವಾಸಿಸಿದ್ದು, 


ಅಪರಾಧಿಗಳಂತಾಗದು 68: 35 


ಅ ಪರಲೋಕದಲ್ಲಿ ಸಂಪತ್ತಾಗಲಿ ಕುತರ್ಕವಾಗಲಿ -- 
ಅಧಿಕಾರಗಳಾಗಲಿ ಕೆಲಸಕ್ಕೆ ಬಾರವು 69:28, 29, ಟಿ-19 


ಕುರ್‌ಆನ್‌ ವ್ಯಾಖ್ಯಾನ 


€ ಪರಲೋಕದ ಭಯವಿಲ್ಲ ದಿರುವುದು ಪಥಚ್ರಪ್ಪತೆಗೆ ಮೂಲ 
74: ಪರಿಚಯ, 53. 82:9, ಟಿ-6 
ಅ ಪರಲೋಕ ನಿಷೇಧಿ ಜನಾಂಗಗಳ ಅಂತಿಮ ಗತಿ 69: 
ಪರಿಚೆಯ, 4ರಿಂದ 10, 79: 16ರಿಂದ 26 
೪ ಪರಲೋಕ ನಿಷೇಧಿ ಜನಾಂಗಗಳು ಸದಾ ನೈತಿಕ ಅಧಃ 
ಪತನಕ್ಕೊಳಗಾದುವು 69: ಟಿ 
€ ಪರಲೋಕ ನಿಷೇಧಿಗಳು ಲೋಕಾಂತ್ಕವು " ಬಹುದೂರ 
ವಿರುವುದಾಗಿ ಭಾವಿಸುತ್ತಾರೆ. ಆದರೆ ಅಲ್ಲಾಹ್‌ ಅದನ್ನು 
ಸವೊಪದಲ್ಲಿ ಕಾಣುತ್ತಾನೆ 67 
| 9 ಸತ್ತ ಜನರ ಟೊಳ್ಳಾದ ಹಾಗೂ ಕೊಳೆತ ಆಸ್ತಿಗಳನ್ನು ಹೇಗೆ 
1] ಒಟ್ಟು ಗೂಡಿಸಲಾಗುವುದೆಂಬ ಪರಲೋಕ ನಿಷೇಧಿಗಳ ایوہ‎ 
ಉತ್ತರ 743, 4, ಟಿ-4, 79: 10ರಿಂದ 7 
1 ಆ ಅಲ್ಲಾಹನು ಮನುಷ್ಯರ ಬೆರಳೆ ತುದಿಗಳನ್ನು ಕೂಡಾ ಪುನಃ 
| ಸೃಷ್ಟಿಸಲು ಸಮರ್ಥನು 75:4 
೪ ಪರಲೋಕ ನಿಷೇಧಿಗಳು ಪುನರುತ್ನಾನದ ದಿನ ಓಡಿ 
ಹೋಗಿ ಎಲ್ಲಾದರೂ, ಆಶ್ರಯ ಪಡೆಯಲು ಹುಡುಕುತ್ತಾ 
| ಅಲೆಯುವರು. ಆದರೆ ಅವರಿಗೆ ಆಶ್ರಯ ಸಿಗದು 75:10, 11 
| * ಭೂಲೋಕದ ಕೆಲವೇ ದಿನಗಳ ಜೀವನದಲ್ಲಿ ಬೇಕಾದಷ್ಟು 
ಸುಖಷಟ್ಟುಕೊಳ್ಳಿರಿ, ಪಾಸ್ತವದಲ್ಲಿ ನೀವು ಅಪರಾಧಿಗಳು, 
ನಿಮಗೆ ವಿನಾಶ ಕಾದಿದೆ ಎಂದು ಪರಲೋಕ ನಿಷೇಧಿಗಳಿಗೆ 
ಎಚ್ಚರಿಕೆ 77:46, 47 
ಅ ಪರಲೋಕ ನಿಷೇಧಿಗಳು ವಿಚಾರಣೆಯನ್ನು ನಿರೀಕ್ಷಿಸುವುದಿಲ್ಲ. 
| ಆದರೆ ಅಲ್ಲಾಹ್‌ ಅವರ ಪ್ರತಿಯೊಂದು ದುಷ್ಪತ್ಯವನ್ನು ಎಣಿಕೆ 
ಮಾಡಿ ಬರೆದಿಟ್ಟಿದ್ದಾನೆ' ಮತ್ತು ನರಕವು ಅವರಿಗಾಗಿ . ಹೊಂಚು 
ಹಾಕುತ್ತಿದೆ 78: 'ಪರಿಚೆಯ, 21, 28, 29 
೪ ಪರಲೋಕ ಬರುವುದು ಖಂಡಿತ ಅದನ್ನು ದೂರವೆಂದು 
ತಿಳಿಯಬೇಡಿರಿ, ನಿಷೇಧಿಸುಪವರ ಕೃತ್ವಗಳೆಲ್ಲ ಶೀಘ್ರವೇ .ಅವರ 
ಮುಂದೆ ಬರಲಿವೆ ಎಂದು ಪರಲೋಕ ನಿಷೇಧಿಗಳಿಗೆ ಎಚ್ಚರಿಕೆ, 
78:4, 5, 40 : 
|-ಅ ನಾವು.ಭೂಲೋಕದಲ್ಲಿ ಹುಟ್ಟಲೇ ಬಾರದಿತ್ತು ಅಥವಾ 
] ಸತ್ತು. ಮಣ್ಣಿನಲ್ಲಿ ಸೇರಿ ಹೋಗಬೇಕಿತ್ತೆಂದು ಮತ್ತು ಪುನಃ 
ಜೀವಂತಗೊಳ್ಳುವ ಗತಿ ತಮಗೆ ಬರಬಾರದಿತ್ತೆಂದೂ ಪರಲೋಕ 
| ನಿಷೇಧಿಗಳು ಪರಲೋಕದಲ್ಲಿ ಆಶಿಸುವರು 78:40, ಟಿ-27 
1 ಅ ಪರಲೊೋಕವನ್ನು ನಿರಾಕರಿಸವವರೊಡನೆ ನಿಮ್ಮನ್ನು 
ಪುನಃ ಸೃಷ್ಟಿಸುವುದು ಕಷ್ಟವೋ ಅಥವಾ ಈ ವಿಶ್ವವನ್ನು 


ವಿಷಯ ಸೂಚಿ 


(ಹೆಚ್ಚಿನ ವಿವರಗಳಿಗೆ 'ಅದಾಬ್‌'ನಲ್ಲಿ ನೋಡಿರಿ) 

೪ ಪರಲೋಕದಲ್ಲಿ ಸತ್ಮವಿಶ್ವಾಸಿಗಳ ಪ್ರಾರ್ಥನೆ 66:8 
(ಹೆಚ್ಚಿನ ವಿವರಗಳಿಗೆ 'ಹಶ್ರ್‌' 'ಸತ್ಸಲ', 'ಮರಣೋತ್ತರ ಜೀವನ" 
ಮತ್ತು 'ಕಿಯಾಮತ್‌' ನೋಡಿರಿ) 


ಆಣೆ 

(ಕುರ್‌ಆನಿನ ಆಣೆಗಳು' ಮತ್ತು 
ಆರ್ತವ ಅ 1 
(ಶುಚಿತ್ವ' ಹಾಗೂ 'ನಿಕಾಹ್‌ ಮತ್ತು ತಲಾಕಿನ ಕಾನೂನು' 
ನೋಡಿರಿ) 


'ಪ್ರತಿಜ್ಞೆ' ನೋಡಿರಿ) 


ಆತ್ಮ 


(3 
(ಚಿತ್ತ' ಮತ್ತು 'ರೂಹ್‌' ನೋಡಿರಿ) 


ಆತ್ಮ ಸಂಸ್ಕರಣೆ 

€ ಅರ್ಥ 87:14, ಟಿ-13, 91:9, 10, ೬-6 

ಆ ಆತ್ಮ ಸಂಸ್ಕಾರದ ಯಾವ ಸಾಧನಗಳು ಕುರ್‌ಆನಿನಲ್ಲಿ 
ಗುರುತಿಸಲ್ಪಟ್ಟಿವೆ? 73:6, 7ئ‎ 

ಅ ಆತ್ಮ ಸಂಸ್ಕುರ ಮಾಡಿಕೊಂಡವನು ವಿಜಯಿಯಾದನು, ಅದನ್ನು 
ಅದುಮಿಡುವವನು ' ಪರಾಜಿತನಾದನು 87:14, 91:9, 10 

೪ یت‎ ಇಸ್ಲಾಮ್‌ ಸ್ವೀಕಾರದ ಅರ್ಥದಲ್ಲಿ 79:188 


ಆತ್ಮಸಾಕ್ಷಿ 

೪ ಮಾನವನಿಗೆ ಆತ್ಮಸಾಕ್ಟಿಯನ್ನು ಮಿ ಅದು 
ಸಕಲ ಕೆಡುಕುಗಳನ್ನು ಟೀಕಿಸುತ್ತದೆ ಮತ್ತು ಕೇಡು ಸಂಭವಿಸಿದ 
ಬಳಿಕ ತೆಗಳುತ್ತದೆ 75:2, ಟಿ-2, 763, ಟಿ-5 

ಅ ಮಾನವನು ಎಷ್ಟೇ ನೆಪಗಳನ್ನು ಹೇಳಿದರೂ ಅವನ 
ಅಂತರಂಗ ಮಾತ್ರ ಅವನನ್ನು ಚೆನ್ನಾಗಿ ಅರಿತಿದೆ 75:14, 15 
ಅ ಮಾನವನ ಕೃತಫ್ಲುತೆಗೆ ಅವನ ಅತ್ಮಸಾಕ್ಲಿಯೇ 
ಸಾಕ್ಟಿಯಾಗಿದೆ 100:6, 7 

೪: ಪುನರುತ್ನಾನ ದಿನ ರಕ್ಸೆ-ಶಿಕ್ಷೆಗಳು ಪರಮ ಸತ್ಮವೆಂಬುದರ 
ಕುರಿತು ಮಾನವನ "ಆತ್ಮಸಾಕ್ಷಿಯ ಆಣೆ 75:1, 2, ಟಿ-2 


ಆರ್ಥಿಕ ಕಾನೂನು 
8 ಅಳತೆ ತೂಕದ ಮಾನಗಳನ್ನು 'ಸರಿಯಾಗಿರಿಸುವ ಆಜ್ಞೆ 26: 
181ರಿಂದ 183 


1312 


ಅ ಅಲ್ಲಿ ಮಾನವರ ಅದೃಷ್ಟದ ತೀರ್ಮಾನವನ್ನು ಸಂಪೂರ್ಣ 
ವಾಗಿ ಅವರ ವಿಶ್ವಾಸ, ಚಾರಿತ್ರ್ಯ ಮತ್ತು ಕರ್ಮಗಳ ಆಧಾರದಲ್ಲಿ 
ಮಾಡಲಾಗುವುದು 70: ಪರಿಚೆಯ 
ಆ ಲಲ್ಲಿಗಾಗಿ ಗಳಿಸಿ ಕಳುಹಿಸಿದುದೇ ಪ್ರತಿಯೊಬ್ಬನ ನೈಜ 
ಹಾಗೂ ಉತ್ತಮ ಬಂಡವಾಳವಾಗಿದೆ ಮತ್ತು ಅದಕ್ಕೆ ದೊಡ್ಡ 
ಪ್ರತಿಫಲವಿದೆ 73:20, ಟಿ-26, 87:17 5 
ಆ ಅಲ್ಲಿ ಅಪರಾಧಿಗಳು ಈ ಜೀವನಕ್ಕಾಗಿ ನಾವು ಮುಂಗಡವಾಗಿ 
ಯಾವುದೇ ಸಿದ್ಧತೆ ಮಾಡಿಲ್ಲವಲ್ಲಾ! ಎಂದು ಪಶ್ಚಾತ್ತಾಪ 
ಪಡುವರು 89:24 
ಅ ಹಶ್ರ್‌ನ ಮೈದಾನದಲ್ಲಿ ವಿಚಾರಣೆಯ ವೇಳೆ ಅಪರಾಧಿಗಳು 
ಹಟಮಾರಿತನದೊಂದಿಗೆ ಎಲ್ಲ ವಿಧದ ನೆಪವೊಡ್ಡುವರು 77: 
ಟಿ-20 
€ ಅಲ್ಲಿ ನ್ಯಾಯದ ಬೇಡಿಕೆಗಳನ್ನು ಪೂರೈಸಲಿಕ್ಕಾಗಿ ಯಾವ 
'ಯಾವ ವಿಧಾನಗಳಿಂದ ಸಾಕ್ಸ್ಯಗಳನ್ನು ಮುಂದಿಡಲಾಗುವುದು 
99: 4ರಿಂದ 8, 100:9, 10, 8 
| ಇಲ್ಲಿ ಯಾವ ಕೆಲಸವೂ ಉದ್ದೇಶ ರಹಿತವಾಗಿ ನಡೆಯುತ್ತಿಲ್ಲ 
'ವೆಂಬುದನ್ನು ವಿಶ್ವದಾದ್ಯಂತ ಹಬ್ಬಿರುವ ಅಲ್ಲಾಹನ ಯುಕ್ತಿಯ 
| ದೃಷ್ಟಾಂತಗಳು: ಸಾರುತ್ತಿರುವಾಗ ಮಾನವನ ಅಸ್ತಿತ್ವ ಮಾತ್ರ 
ಉದ್ದೇಶ ರಹಿತವಾಗಿರಲು ಮತ್ತು ಅವನ ಕರ್ಮಗಳ ಸತ್ಸಲ 
ದುಷ್ಟಲಗಳಿಗೆ ಅತೀತವಾಗಿರಲು ಹೇಗೆ ಸಾಧ್ಯ? 79:27 ರಿಂದ 
33, 8 
(ಹೆಚ್ಚಿನ ಎವರಗಳಿಗೆ 'ಸತ್ಸಲ'ಗಳನ್ನು ನೋಡಿರಿ) 
ಅ ಅಲ್ಲಿ ಅಪರಾಧಿಗಳು ತಮ್ಮ ಭೂಲೋಕದ ಮರಣವೇ 
ನಿರ್ಣಾಯಕವಾಗಿ ಬಿಡಬೇಕಿತ್ತು ಎಂದು ಆಶಿಸುವರು 69:27, 
{ 78:40 
| ಅ ಅಲ್ಲಿ ಅಪರಾಧಿಗಳು ಸೃತಃ ತಮ್ಮ 'ಪಥಬ್ರಷ್ಟತೆಯನ್ನು 
ಒಪ್ಪಿ ಕೊಳ್ಳುವರು 67: 9ರಿಂದ 11 - 
ಅ ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳು ಅಲ್ಲಿ 
| ಅಲ್ಲಾಹನಿಗೆ ಸುಜೂದ್‌(ಸಾಷ್ಟಾಂಗ) ಮಾಡಲ್ಲಿಚಿಸಿವನನ 
ಮಾಡಲಾರರು 68:42 
ಅ ಪರಲೋಕ ಯಾತನೆ ಯಾರಿಗಾಗಿ? 70: ಪರಿಚೆಯ, 11ರಿಂದ 
14, 82: 14808 6, 83: 7ರಂದೆ 10 
| ಅ ಪರಲೋಕ ಯಾತನೆಯು ಭೂಲೋಕದ ಯಾತನೆಗಳಿಗಿಂತ 
ಕಠಿಣವಾಗಿರುವುದು 68:33 


113 


ಆದ್‌ 

ಅ 22:42, 25:38, 29:38, 38:12, 40:31, 41:13 

ಅ ಅವರ ಪ್ರದೇಶ ಮತ್ತು ಇತಿಹಾಸ +29:38, ಟಿ-65 
٭‎ ಅವರ ಕಥೆ 23: 31ರಿಂದ 41, 26: 123ರಿಂದ 139, 46: 
21ರಿಂದ 26 

ಆ ಅವರ ಸ್ಥಿತಿಗತಿಗಳು 26: ಟಿ-89 - 

೪ ಆವರ ಮೇಲೆ ಯಾತನೆ ಎರಗಲು ಕಾರಣ 41:15, 16 
€ ಅವರ ಯಾತನೆಯ ರೀತಿ 41:16, 51:41, 42, 54:19, 
20, 69: 6ರಿಂದ 8, 89:13 


`ಆ ಆದ್‌ ಜನಾಂಗವು ಪ್ರವಾದಿಗಳನ್ನು ಸುಳ್ಳಾಗಿಸಿತು 50:12, 


13, 54:18 

ಅ ಆದ್‌ ಇರಮ್‌ 89:7, ಟಿ-3 

ಅ ಅದು ತನ್ನ ಕಾಲದ ವಿಶಿಷ್ಟ ಜನಾಂಗವಾಗಿತ್ತು 89:7, 8 
ಅ ಅವರು ಪರಲೋಕವನ್ನು ಸುಳ್ಳಾಗಿಸಿದರು ಮತ್ತು 
ಪ್ರವಾದಿಗಳನ್ನು ಸುಳ್ಳಾಗಿಸಿದರು 69:4 

ಅ ಅವರು ಭೂಮಿಯ ಮೇಲೆ ಭಾರೀ ಪ್ರಕ್ಷೋಭೆ ನಡೆಸಿದರು 
89:12 


ಆಯತ್‌-ಆಯಾತ್‌(ಸೂಕ್ತಗಳು-ನಿದರ್ಶನಗಳು) 

೪ ಅಲ್ಲಾಹನ ಆಯಾತ್‌ಗಳನ್ನು ನಂಬದವರು ಕಾಫಿರರು 
2047 

ಅ ಅಲ್ಲಾಹನ ಆಯಾತ್‌ಗಳನ್ನು ನಿರಾಕರಿಸುವವರು ಅಕ್ರಮಿಗಳು 
23:105, 106, 29:49 

€ ಅಲ್ಲಾಹನ ಆಯಾತ್‌ಗಳನ್ನು 


ಕಡೆಗಣಿಸುವುದೆರ 


ದುಷ್ಟರಿಣಾಮ” 23: 64ರಿಂದ 67 


ಆ ಅಲ್ಲಾಹನ ಆಯಾತ್‌ಗಳನ್ನು ನಿರಾಕರಿಸುವವರು ಅವನ 
ಕೃಷೆಯಿಂದ ನಿರಾಶರು 29:23 

ಅ ಅಲ್ಲಾಹನ ಆಯಾತ್‌ಗಳ ವಿರುದ್ಧ ಪರಿಶ್ರಮಿಸುವನಿರ 
ಕೆಟ್ಟ ಪರಿಣಾಮ 22:51 

ಆ ಅಲ್ಲಾಹನ ಆಯತ್‌ಗಳನ್ನು 0 ಕೆಟ್ಟ 
ಪರಿಣಾಮ 423:103 1ರಿಂದ 105 

೪ ಅಲ್ಲಾಹನ ಆಯಾತ್‌ಗಳ ಆರು ಪ್ರಮುಖ ವಿಧಗಳು 
3222, ಟಿ34 

ಅ ಅಲ್ಲಾಹನ ನಿದರ್ಶನಗಳಿಂದ ಎಂತಹವರು ಪಾಠ 
ಕಲಿಯುತ್ತಾರೆ 34:9, ಟಿ-13, 40:13, 45:3, 4, 5 


ಕುರ್‌ಆನ್‌ ವ್ಯಾಖ್ಯಾನ 


6 ಆರ್ಥಿಕ ಕಾನೂನಿನ ಬಗ್ಗೆ ಇಸ್ಲಾಮೊ ಆಜ್ಞೆಗಳು 53: 
ಟಿ-38 

ಇಸ್ಲಾಮ್‌ ಸಮಾಜದ ಮೂಲಭೂತ ತತ್ವಗಳನ್ನು‏ و 
ಖಂಡಿಸುತ್ತದೆ 53: ಟಿ-38‏ 

ಅ' 'ಫೈಲ್‌'ಗೆ ಇಸ್ಲಾಮೊ ಆರ್ಥಿಕತೆಯಲ್ಲಿ ಏನು ಮಹತ್ವವಿದೆ 
59: ಪರಿಚಯ 

ಅ 'ಫೈಲ್‌' ಕುರಿತು ಆಜ್ಞೆಗಳು 59: ಪರಿಚಯ 

ಮತ್ತು ಸಮರಾರ್ಜಿತ ಸೊತ್ತು, ಗಳ ಕುರಿತು ಚೇರ‏ و فی 
ಬೇರೆ ವಿಧಿಗಳು. 59: ಪರಿಚಯ '‏ 


€ ಸಂಪತ್ತನ್ನು ಚಲಾವಣೆಯಲ್ಲಿಡುವ ಆಜ್ಞೆ ಮತ್ತು ಅದರಲ್ಲಿ" 


ಧನಿಕರ ಹೊರತು ಬಡವರ ಪಾಲು 59:7, 14ث‎ 
ಅ 'ಫೈಲ್‌' ಮತ್ತು ಸಮರಾರ್ಜಿತ ಸೊತ್ತಿನ ಕುರಿತು ಕರ್ಮಶಾಸ್ತ್ರ 
ಫರ ಚರ್ಚೆ 59: ಪರಿಚಯ, 6ರಿಂದ 10, ಟಿ- 11ರಿಂದ 13 
ಅ 'ಫೈಲ್‌'ನ ಹಕ್ಕುದಾರರ ಪಟ್ಟಿ 59: ಪರಿಚಯ 

ಅ 'ಫೈಲ್‌'ನ ಸಂಪತ್ತಿನ ಜಿಹಾದಿಗಾಗಿ ವ್ಯಯಿಸುವ ಪ್ರಶ್ನೆ 59: 
ಪರಿಚಯ 

ಅ 'ಫೈಲ್‌'ಯ ವಿತರಣೆಯ ಅಜ್ಞೆಗಳು ಖಿಲಾಫತ್‌ 
ರಾಶಿದಾದಲ್ಲಿ 59: ಟಿ-20 

ಅ: ಸಂಪತ್ತಿನ ಚಲಾವಣೆಯ ವಿವಿಧ ರೂಪಗಳು 59: ಟ-14 
ಈ ಸಂಪತ್ತಿನ ಮೇಲೆ ಧನಿಕರ ಗುತ್ತಿಗೆದಾರಿಕೆಯ ಅಂತ್ಕ 59: 
ಟಿ-14 

೪ 'ಫೈಲ್‌'ಯ ವಿಷಯದಲ್ಲಿ ಹ.ಉಮರ್‌ರು(ರ) ಸಲಹಾ 
ಸಮಿತಿಯ ಸಭೆ ಕರೆದರು 59: ಟಿ-20 


ಅ 'ಫೈಲ್‌'ಯಲ್ಲಿ. ಅನಂತರ ಬರುವ ಮುಸ್ಲಿಮರ ಪಾಲು" 


59:10, ۵-0 : 

(ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌, ಅದರ ಆರ್ಥಿಕ 
ದೃಷ್ಟಿಕೋನ ಮತ್ತು ಕುರ್‌ಆನ್‌ ಆರ್ಥಿಕ ಜೀವನದ ಕುರಿತು 
ಅದರ ಮಾರ್ಗದರ್ಶನ" ನೋಡಿರಿ) 


ಆದಮ್‌(ಅ) 

ಅ ಅದಮ್‌(ಅ) ಮತ್ತು ಇಬ್‌ಲೀಸ್‌ನ ಚರಿತ್ರೆ 438:71 
ರಿಂದ 85 Ku 
(ಹೆಚ್ಚಿನ ವಿವರಗಳಿಗಾಗಿ "ಕುರ್‌ಆನ್‌ ಇದರಲ್ಲಿ ಕಥೆಗಳನ್ನು 
ಯಾವೆ ಉದ್ದೇಶಕ್ಕಾಗಿ ಹೇಳಲ್ಪಟ್ಟಿದೆ" ನೋಡಿರಿ) 

ಅ ಸಕಲ ಮಾನವರೂ ಆದಮ್‌ರ(ಅ) ಸಂತತಿ 36:60 


"ವಿಷಯ ಸೂಚಿ 


6 ಅಲ್ಲಾಹನ ಆಯಶ್‌ಗಳ ಬಗ್ಗೆ ಹಗೆತನವಿರಿಸುವವರ, 
ಪರಿಣಾಮ 74: 16ರಿಂದ 26 


ಆಯತ್‌(ಪಾಠದಾಯಕ ಎಂಬ ಅರ್ಥದಲ್ಲಿ) 
೪ 24:30, 25:37, 26:67, 103, 121, 139, 158, 174, 
190, 27:52, 29:15, 24, 35 


ಆಯತ್‌(ಪವಾಡಗಳು ಮತ್ತು ಪ್ರವಾದಿತ್ವದ 
ಲಕ್ಷಣಗಳು ಎಂಬ ಅರ್ಥದಲ್ಲಿ) 
ಆ 23:45, 50, 26:4, 15, 158, 27:12, 29:50, 30:58, 
40:23, 78. 43:46, 44:33 ¢ 
ಅ ಯಾವ ಪ್ರವಾದಿಯೂ ತನ್ನ ಸ್ವಂತ ಅಧಿಕಾರದಿಂದ 
ಪವಾಡ ತೋರಿಸಲು ಶಕ್ತನಲ್ಲ 40:78 ' 
ಅ ಮುಲ್‌ಜಿರುಃ(ಪವಾಡ) ಅಲ್ಲಾಹನ ಅನುಮತಿಯಿಂದಲೇ 
ಕಂಡು ಬರುತ್ತದೆ 40:78 

€ ಮುಲ್‌ಜಿರುಃ ಕೆಂಡು ಬರುವುದು ತೀರ್ಮಾನ 
ಮಾಡುವುದಕ್ಕಾಗಿಯೇ ಹೊರತು ಮನರಂಜನೆಗಾಗಿ ಅಲ್ಲ 40:78 
(ಹೆಚ್ಚಿನ ವಿವರಣೆಗಳಿಗೆ 'ಮುಲ್‌ಜಿರುಃ' ನೋಡಿರಿ) 


ಆಯಾತ್‌ (ದೇವ ಗ್ರಂಥದ ಸೂಕ್ತಗಳು ಮತ್ತು 
ದೇವಾದೇಶಗಳೆಂಬ ಅರ್ಥದಲ್ಲಿ) 

ಅ 422:16, 52, 23:58, 66, 105, 24:58, 59, 61, 
25:36, 73, 27:1, 81ರಿಂದ 84, 93, 28:45, 47, 29:23, 
47, 30:53, 31:2, 7, 32:15, 24, 33:34, 34:5, 36:46, 
39:59, 40:4, 35, 56, 63, 69, 41:15, 28, 40, 44, 42:35, 
45:6, 25, 31, 35, 46:7, 26 


ಆಯಾತ್‌(ಸತ್ಯ ಪರಿಚಯದ ಕುರುಹುಗಳ ಮತ್ತು 
ಅಲ್ಲಾಹನ ನಿದರ್ಶನಗಳ ಅರ್ಥದಲ್ಲಿ) 

€ 42132, 37, 24:46, 26:4, 158, 174, 197, 27: 86, 
93, 29:44, 30:16, 20ರಿಂದ 24, 28, 37, 46° . 


ಆರಾಧನೆ ' 
(ಇಬಾದತ್‌ ನೋಡಿರಿ) 


ಆರಾಧ್ಯ 
(ಇಲಾಹ್‌' ನೋಡಿರಿ) 


1314 


ಆ ಅಲ್ಲಾಹನ ನಿದರ್ಶನಗಳಿಂದ ಯಾರು ಸರಿಯಾದ وچ"‎ 
ಪಡೆಯುತ್ತಾರೆ 45:13 
6' ಅಲ್ಲಾಹನ ' ಆಯತ್‌ಗಳನ್ನು ತಿರಸ್ಕರಿಸುವವರ ದುಷ್ಪರಿಣಾಮ 
| 41:15, 16, 27, 28, 45:11 
ಆ ಅಲ್ಲಾಹನ ಆಯತ್‌ಗಳನ್ನು ಸೋಲಿಸಲು ಪ್ರಯತ್ನಿಸುವವರ 
ಅಂತಿಮ ಪರಿಣಾಮ 345 , 
° ಅಲ್ಲಾ ಹನ ಆಯತಗಳ ಏರುದ್ಧ ವೃಥ ವಾದ- ವಿವಾದ 
;| ನಡೆಸುವುದರ ಪರಿಣಾಮ 40:4, 5, 69ರಿಂದ 7) 
ಆ ದೇವ ಗ್ರಂಥದ ಸೂಕ್ತ, ಗಳೆದುರು ಅಹಂಕಾರ ತೋರುವವರು 
ಮತ್ತು ಅದನ್ನು ಗೇಲಿ ಮಾಡುವವರ ಪರಿಣಾಮೆ 45: ور‎ 
11, 31808 35 
€ ಅಲ್ಲಾಹನ ಸೂಕ್ತಗಳನ್ನು ಕುತರ್ಕದಿಂದ ಎದುರಿಸುವವರು 
ಪರಾಜಿತರುಗುವುದು ಖಚಿತ 40:56, ہے وہ‎ ١ 
ಆ ಅಲ್ಲಾಹನ ಆಯತ್‌ಗನನ್ನು ಕುತರ್ಕದೊಂದಿಗೆ ಎದುರಿಸುವವರು 
ಯಾವ ಅಭಯಾಶ್ರಯವನ್ನೂ 'ಪಡೆಯಲಾರರು 42:35 
೪ ಅಲ್ಲಾಹನ ಆಯತ್‌ಗಳ'ಎರುದ್ಧ ಜಗಳ ಮಾಡುವವರು 
ಎಂತಹವರು 40:35, ಟಿ-53, 54 
ಅ ,ಅಲ್ಲಾಹನ.ಆಯತ್‌ಗಳನ್ನು ನಂಬದಿರುವುದರ ಪರಿಣಾಮವು 
, | ಪಥಭ್ರಷ್ಟತೆಯಾಗಿದೆ 40:63 : 
"ಅ ಅಲ್ಲಾಹನ ಆಯತ್‌ಗಳ ವಿರುದ್ಧ ಪ್ರಯತ್ನಿಸುವವರಿಗೆ 
" | ಯಾತನೆಯಿದೆ 34:38 
ಅ ಅಲ್ಲಾಹನ ಆಯತ್‌ಗಳಿಗೆ ತಪ್ಪು ಅರ್ಥಗಳನ್ನು ಕಲ್ಪಿಸುವುದರ 
ಪರಿಣಾಮ, 41:40 
€ ಅಲ್ಲಾ: ಹನ ಆಯತ್‌ಗಳನ್ನು ನಿರಾಕರಿಸುವವರ ಬುದ್ದಿ 
ಕೆಟ್ಟು ಹೋಗುತ್ತದೆ 46:26, ಟಿ-31 ۔‎ 
6 ಆಯಾತ್‌ ಎಂದರೇನು? 51:20, 21, ಟಿ-18, 19 
ಅ ಭೂಮಿಯಲ್ಲಿ ಆಯಾತ್‌. ಇರುವುದು 51:20 ಟಿ-18 
ಅ ಲೂತ್‌ 'ಜನಾಂಗದ ವಿನಾಶವು ಒಂದು ಆಯತ್‌ ಆಗಿದೆ 
5137. AS 
° ಆಲ್ಲಾ ಹನ ಆಯತ್‌ಗಳೆ ವಿಷಯದಲ್ಲಿ ನಿಷೇಧಿಗಳ Wi 
[se 2 
[ " ನೂಹ್‌ರ(ಲ) ನಾವೆ 3 نوہ‎ ಆಯತ್‌ hi 54: 15, 
ಟಿ-14 
٠ 'ಆಯತ್‌' ಎಂಬ ಪದ ಪವಿತ್ರ ಕುರ್‌ಅನ್‌' ಎಂಬ 
ಅರ್ಥದಲ್ಲಿ 579, 58:5 


1315 


ಹ. ಇದ್ರೀಸ್‌(ಅ) 
+25 


ಇನ್‌ಫಾಕ್‌(ದೇವ ಮಾರ್ಗದಲ್ಲಿ ಖರ್ಚು ಮಾಡುವುದು) 
೬ ಆದರ ವಿವರಣೆ 2235, ಟಿ66 

ಅ ದಾನ ಮಾಡುವವರಿಗೆ ಸುವಾರ್ತೆ 22:34, 35 

ಅ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಣ ಯುದ್ಧದಲ್ಲಿ 
ಖರ್ಚು ಮಾಡುವುದು 47: ಪರಿಚಯ, 
57: ಪರಿಚಯ, 7 

ಆ ಅಲ್ಲಾಹನು ಸತ್ಯವಿಶ್ವಾಸಿಗಳ ಹಿತಕ್ಕಾಗಿಯೇ ಅವರಿಗೆ ತನ್ನ 
ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡಬೇಕೆಂದು ಆದೇಶ 
ಕೊಡುತ್ತಾನೆ. 47:36, ಟಿ-43, 57:10, 11, 64:17 

ಅ ಮುಸ್ಲಿಮರು ಅವನ ಮಾರ್ಗದಲ್ಲಿ ಖರ್ಚು ಮಾಡುವುದಕ್ಕೆ 
ಹಿಂಜರಿದರೆ ಅಲ್ಲಾಹ್‌ ಅವರ ಸ್ಥಾನದಲ್ಲಿ ಬೇರಾವುದಾದರೂ 
ಜನಾಂಗವನ್ನು ಎಬ್ಬಿಸುವನು 47:38 | 
ಅ ದೇವ. ಮಾರ್ಗದಲ್ಲಿ ಖರ್ಚು ಮಾಡಬೇಕೆಂಬ ೩ 
ಮತ್ತು ಅದರ ಮಹತ್ವ 57: ಪರಿಚೆಯ,. 7 

ಅ ತನುಧನಗಳ ಬಲಿದಾನವು ಎಂತಹ ಅವಸ್ಥೆಯಲ್ಲಿ ಹೆಚ್ಚು 
ಬೆಲೆಯುಳ್ಳದ್ದಾಗುತ್ತದೆ 57:ಪರಿಚಯ, 10, ಟಿ-15 

ಆ ಆಯುಷ್ಕಾಲದಲ್ಲಿ ಮತ್ತು ಆರೋಗ್ಯದ ಸ್ಥಿತಿಯಲ್ಲಿ 
ಮಾಡುವ ದಾನವೇ ದೇವ ಮಾರ್ಗದ ದಾನ 57: ಪರಿಚಯ, 
7, ಟ-9, 63:10 
€ ಅಲ್ಲಾಹನ: ಮಾರ್ಗದಲ್ಲಿ ಖರ್ಚು ಮಾಡಬೇಕೆಂಬ 
ಉಪದೇಶ 57:7, 10, 61:11, 63:10 

ಅ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದುದರ ಪ್ರತಿಫಲ 
ಅನೇಕ ಪಟ್ಟು ಸಿಗುವುದು 57:11, 6417 

ಅ ಅಲ್ಲಾಹನ ಮಾರ್ಗದಲ್ಲಿ ಮಾಡಿದ ಖರ್ಚನ್ನು ಅಲ್ಲಾ ಹನು 
ತನಗೆ ಕೊಟ್ಟ ಸಾಲವೆನ್ನುತ್ತಾನೆ 57:11, 64:17 

(ಹೆಚ್ಚಿನ ವಿವರಣೆಯನ್ನು 'ರುಕಾತ್‌'ನಲ್ಲಿ ನೋಡಿರಿ) 


ಸಂಪತ್ತು 


ಇಫ್‌ (ಮಿಥ್ಯಾರೋಪ) - 


"ಅ ಮಿಧ್ಕಾರೋಪದ, ವಿವರಗಳು 24: ಪರಿಚಯ, ಟಿ-8ರಿಂದ 13 


೪ ಅಲ್ಲಾಹನ ಕಡೆಯಿಂದ ಹ.ಆಯಿಶಾರ(ರ) ಖುಲಾಸೆ 24:11 
ರಿಂದ 21, ಟೆ-8ರಿಂದ 14 

ಅ ಈ ಕಥೆಯ ಪ್ರಚಾರದಲ್ಲಿ ಯಾರೆಲ್ಲ ಭಾಗವಹಿಸಿದ್ದರು? 
24: 9 ۲ ಇ 


ಕುರ್‌ಆನ್‌ ವ್ಯಾಖ್ಯಾನ 
ಆಲಾ 


ಅ ಅರಬೀ ಭಾಷೆ ಮತ್ತು ಸಾಹಿತ್ಯದಲ್ಲಿ 'ಅಲಾಲ್‌'ದ ಅರ್ಥ 
55: “ಟಿ-12 


ಆಲ್‌(ಮನೆತನ) 
ಅ ಫರ್‌ಔನನ ಮನೆತನ +40:28, 45, 46 
ಇಂಜೀಲ್‌ oo i 
೪ ಅದನ್ನು ನಂಬುವವರೇ 
ಸಂಶಯಗ್ರಸ್ತರಾಗಿದ್ದಾರೆ 42:14 ಟೀ25 

ಅದರಲ್ಲಿ ಸ್ಪಹಾಬಃರ(ರ) ಉದಾಹರಣೆ 48:29 

ಹ. ಈಸಾರಿಗೆ(ಅ) ಇಂಜೀಲನ್ನು ಕೊಡಲಾಯಿತು 57:27 
۰ ಪ್ರವಾದಿವರ್ಯರನ್ನು (ಸು ಇಂಜೀಲಿನಲ್ಲಿ 'ವಿಮೋಚಕ' 
ಎನ್ನಲಾಗಿದೆ 61: 8 | 
ಅ ಅದರಲ್ಲಿ ಪ್ರವಾದಿವರ್ಯರನ್ನು(ಸು ಅಂತಿಮ ಪ್ರವಾದಿ 
ಎನ್ನಲಾಗಿದೆ 61: ಟಿ-8 
೪ ಬೈಬಲ್‌ಗಳ ವಿಧಗಳು ಮತ್ತು ಅವುಗಳ ವಿವರವಾದ 
ಚರಿತ್ರೆ 61: 8 : 
ಅ ಬರ್ನಾಬಾಸರ  ہماقع ہن۶‎ ಬರ್ನಾಬಾಸ್‌)ನ 
ಪರಿಚಯ 61: 'ಟಿ-8 
ಆ ಇಂಜೀಲ್‌ನಲ್ಲಿ, ಹ.ಈಸಾರನ್ನು(ಅ) ದೇವಪುತ್ರನೆನ್ನುವುದರ 
ಖಂಡನೆ 61: ಟಿ-8 
ಅ ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಸುವಾರ್ತೆ 
ಕೊಡಲಾಗಿದೆ 61:6, ಚಿ-8 ۱ 
ಅ ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಹೆಸರೆತ್ತಿ ಅವರ 
ಆಗಮನದ ವಾರ್ತೆ ಕೊಡಲಾಗಿದೆ 61:6 ಟಕ 
೦ ಇಂಜೀಲ್‌ನಲ್ಲಿ ತೌರಾತ್‌ ವಿಕೃತಗೊಂಡುದರ ಪ್ರಸ್ತಾಪ 
61: 8 ۱ 
(ವಿವರಣೆಗೆ 'ಬೈಬಲ್‌' ಶೀರ್ಷಿಕೆಯನ್ನೂ ನೋಡಿರಿ) ہے‎ 


ಅದರ ಕುರಿತು 


ಇತಿಯೋಪಿಯಾಕ್ಕೆ ಹಿಜ್ರತ್‌ 

ಆ ಅದು ಎಂತಹ ಸ್ಥಿತಿಯಲ್ಲಾಯಿತು +21: ಟಿ-37, 29: 
ಪರಿಚಯ, ಟಿ-!, 94 گی‎ 

2ئ :28 ಅದರ ಪ್ರಭಾವ ಮತ್ತು ಪರಿಣಾಮಗಳು‏ ہ 
ಅ ಇತಿಯೋಪಿಯಾದಲ್ಲಿ ಕ್ರೈಸ್ತರ ಮುಂಡೆ ಸತ್ಯ ಧರ್ಮವನ್ನು‏ 
ಪರಿಚಯಿಸುವ ಕುರಿತು ಆದೇಶಗಳು 29:46, ಟಿ-80‏ 


ವಿಷಯ ಸೂಚಿ 


೪ ಅಲ್ಲಾಹನ ಹೊರತು ಇನ್ನಾರದೇ ದಾಸ್ಕ-ಆರಾಧನೆ 
ಮಾಡುವುದು ಅಜ್ಞಾನವಾಗಿದೆ 39:64 

€ ಅಲ್ಲಾಹನ ದಾಸ್ಕ-ಆರಾಧನೆ ಮಾತ್ರ ನೇರಮಾರ್ಗವಾಗಿದೆ 
36:61, 40:7 

೪ ಅಲ್ಲಾಹನ ಹೊರತು ಇತರರ `ದಾಸ್ಕ-ಆರಾಧನೆ 
ಮಾಡುವವರು ನರಕವನ್ನು" ಪ್ರವೇಶಿಸುವರು 40:60 

೪ ಅಲ್ಲಾಹನ ಹೊರತು ಬೇರೆ ಯಾರೂ ದಾಸ್ಕ-ಆರಾಧನೆಗ 
ಹಕ್ಕುದಾರರಲ್ಲ 4719 
೪ ಅಲ್ಲಾಹನ ದಾಸ್ಯ-ಆರಾಧನೆಯೇ ಏಕೆ? 52:56, ಟಿ-53 
ಅ ಅಲ್ಲಾಹನ ಬಾಸ್ಯ-ಆರಾಧನೆಯ ಆಜ್ಞೆ 53:62 

€ ಇಬಾದತ್‌-ದಾಸ್ಯ-ಆರಾಧನೆ, ದಾಸ್ಯ-ಅನುಸರಣೆ ಮತ್ತು 
ಉಪಾಸನೆಯ ಅರ್ಥದಲ್ಲಿ 71:3, 99:5, 106:3, 109: 2ರಿಂದ 5 
೪ ಅಲ್ಲಾಹನ ದಾಸ್ಯ-ಆರಾಧನೆಯ ಕುರಿತು ಸರಿಯಾದ 
ಇಸ್ಲಾಮಿ ಕಲ್ಪನೆ 109: ಟಿ-2, 3 i 

ಆ ವಿರೋಧ್ದ ಮತ್ತು ಕಷ್ಟಗಳಲ್ಲಿ ಅಲ್ಲಾಹನ ದಾಸ್ಯ- 
ಆರಾಧನೆಯೇ ಶಕ್ತಿ ಮತ್ತು ಧೈರ್ಯ ಕೊಡುತ್ತದೆ 76: 24ರಿಂದ 
26, 94:7, 8, 96:19 

ಆ ದಾಸ್ಕ-ಆರಾಧನೆ ಮಾಡುವ ವ್ಯಕ್ತಿ ಅಲ್ಲಾಹನಿಂದ 
ಅಲಕ್ಸೈನಾಗಿರಲು ಸಾಧ್ಯವಿಲ್ಲ 66:5, ಟಿ-14 

€ ಯಾರು ಭೂಲೋಕದಲ್ಲಿ ಇಬಾದತ್‌ 
ಮಾಡುವವನಾಗಿದ್ದನು ಮತ್ತು ಯಾರು ಹಾಗಿರಲಿಲ್ಲವೆಂಬುದನ್ನು 
ಅಲ್ಲಾಹನು ಪುನರುತ್ಥಾನ ದಿನ ಬಹಿರಂಗವಾಗಿ ಪ್ರದರ್ಶಿಸುವನು 
68: 24, 43 

٠ ಪ್ರತಿಯೊಂದು ಬಗೆಯ ಬಹುದೇವಾರಾಧನೆ ಮತ್ತು 
ಪ್ರತಿಯೊಬ್ಬ ದೇವೇತರ ಆರಾಧ್ಯನ ನಿರಾಕರಣೆ 109: ಪರಿಚಯ್ಬ 
2ರಿಂದ 5 ' 

ಅ ಕದ್ರ್‌ ರಾತ್ರೆಯಲ್ಲಿ (ಪ್ರತಿಷ್ಠಿತ ರಾತ್ರೆ) ಇಬಾದತ್‌ನ ಮಹತ್ವ 
97:3, 2ئ‎ 

(ಹೆಚ್ಚಿನ ವಿವರಗಳನ್ನು 'ತೌಹೀದ್‌, ದುಳ ಮತ್ತು ಶಿರ್ಕ್‌ನಲ್ಲಿ 


ನೋಡಿರಿ) 


ಇಬ್ರಾಹೀಮ್‌(ಅ) 


ಇಬ್ರಾಹೀಮ್‌ರ(ಅ) ಚರಿತ್ರೆ +21: 51ರಿಂದ 72,‏ ٭۔ 


26: 69ರಿಂದ -89, 29: 16ರಿಂದ 25, 37: 83ರಿಂದ 113, 
43: 26ರಿಂದ 28 
٠ م ہہ‎ ವಿವರಗಳಿಗೆ 'ಕುರ್‌ಆನ್‌' ಶೀರ್ಷಿಕೆ ನೋಡಿರಿ. 


1316 


೪ ಮಿಥ್ಯಾರೋಪದ ಈ ಕಥೆಯ ಪ್ರಧಾನ ಸೂತ್ರಧಾರಿ 
ಯಾರು? 24: ಟಿ-11 

ಅ ಈ ಪ್ರಕರಣದಲ್ಲಿ ನಿಜವಾಗಿ ಪ್ರವಾದಿವರ್ಯರು(ಸು 
'ಹ.ಆಮಿಶಾರ(ರ) ಮೇಲೆ ಸಂದೇಹ'ತಾಳಿರಲಿಲ್ಲ 24: ಪರಿಚಯ, 
ام ۱ دا ت‎ 
೪ ಈ ಕಥೆಯಲ್ಲಿ ನಡೆದ ಘಟನೆಯ ನೈಜ ಸ್ವರೂಪ 24: 
ರಂದ 2 

€ ಈ ಕಥೆಯಲ್ಲಿ ಒಳಿತಿನ ಮುಖ 24:11, ಟ-10 


ಇಬಾದತ್‌ (ದಾಸ್ಕ-ಆರಾಧನೆ) 

ಅ ಅಲ್ಲಾಹನಿಗೆ'ಮಾತ್ರ ದಾಸ್ಕ-ಆರಾಧನೆ ಸಲ್ಲಬೇಕು 21:92, 

98, 99, 23:23, 32 

ಅ  ಇಬಾದತ್‌ (ದಾಸ್ಯ: -ಆರಾಧನೆ)ನ ಅರ್ಥ ಮತ್ತು ವಿವರಣೆ 

39:2, 3-ۓ‎ K 

ಅ ಮಾನವನಿಗೆ, ಒಬ್ಬನೇ ಇಲಾಹನ ದಾಸ್ಯ ee 

ಮಾಡಲು ಆಜ್ಞಾಪಿಸಲಾಗಿದೆ ' 39: 64ರಿಂದ 66, 41:14" 

ಆ ಅದರ ವಿಶಾಲಾರ್ಥ 23:47, ಟಿ-41, 51:56, ಟಿ-53 

ಅ ಅಲ್ಲಾಹನಿಂದ ನಿರಪೇಕ್ಟನಾಗಿ ಯಾವುದೇ ಸೃಷ್ಟಿಯ 

ಅನುಸರಣೆ ಮಾಡುವುದು'ಅದರ ಇಬಾದತ್‌ ಆಗಿರುತ್ತದೆ 28: 

43-86 

ಆ ದುಆ ಮತ್ತು ಇಬಾದತ್‌-ಸಮಾನಾರ್ಥ ಪದಗಳು 40:60, 

66, ಟಿ-84 

ಅ ಮಾನವನು ನಿಶೃರ್ತವಾಗಿ ಯಾರದಾದರೂ ಅನುಸರಣೆ 

ಮಾಡಿದರೆ ಅವನು',ಆತನ ಆರಾಧನೆ a 

45:2 . 

٠۰ ಯಾರಿಗಾದರೂ 0یپ‎ ಅವನ ಇಬಾದತ್‌ 

ಮಾಡುವುದರ ಸಮಾನಾರ್ಥವಾಗಿದೆ 41:37 

٠۰ ದೇವೇತರರ, ಅನುಸರಣೆ ಎಂಬರ್ಥದಲ್ಲಿ 'ಇಬಾದತ್‌' 

ಪದ, ಪ್ರಯೋಗಿಸಿದ, ಉದಾಹರಣೆಗಳು 3440 

[) ಇಬಾದೆತ್‌- ಇತಾಅತ್‌(ದಾಸ್ಕ ಅನುಸರಣೆ) ಎಂಬ 

ا وی ,61 ,36:60 ಅರ್ಥದಲ್ಲಿ‏ 

| $: ಅಲ್ಲಾಹನ ಹೊರತು ಇನ್ನಾರ ಇಬಾದತನ್ನೂ ಮಾಡಬಾರದು 
: 46:21 | 1 
೪ ಅಲ್ಲಾಹನ ಇಬಾದತ್‌ ಪ ಅ 39:2, 3ئ‎ 

:|'ಅ ಸೃಷ್ಟಿಕರ್ತನ ದಾಸ್ಕ-ಆರಾಧನೆ ಮಾಡುವುದು ಸಾದ್ಯಂತ 
ವಿವೇಕ ಮತ್ತು ಪ್ರಕೃತಿಯ ಬೇಡಿಕೆ 36:23, ಟಿ-18 


22 : 


೪ ಅವರ ಸಂತತಿಗೆ ಸಂ ಮತ್ತು ಪ್ರವಾದಿತ್ವ ನೀಡಲಾದುದು 


ا 57:26 

೪ ಅವರ ಸಂತತಿಯಲ್ಲಿ ಸತ್ಯಸಂಧರೊಂದಿಗೆ ಅನೇಕ ಕರ್ಮ : 

ಭ್ರಷ್ಕರೂ ಜನಿಸಿದರು 6 >7" 

ಅವರ ಮತ್ತು ಅವರ ಸಂಗಾತಿಗಳ ಜೀವನದಲ್ಲಿ'‏ ٭ 

ಮುಸ್ಲಿಮರಿಗೆ ಅತ್ಯುತ್ತಮ ಮಾದರಿ ಇದೆ 60:4; 6 

6 ಅವರು ತಮ್ಮ ಸತ್ಯನಿಷೇಧಿ ಜನಾಂಗದಿಂದ ಸ 

ಸಂಬಂಧ ಕಡಿದುಕೊಂಡರು 60:4... ۱ 

ೈನಿಷೇಧಿ. ತಂದೆಯ. ಪರವಾಗಿ ಕ್ಷಮಾ‏ سوج رت فی 

ಪ್ರಾರ್ಥನೆ ಮಾಡಿದ್ದು ಮತ್ತು ಅನಂತರ ಅದನ್ನು ಕೈ ಬಿಟ್ಟದ್ದು 

60:4, ಟಿ-7 

€ ಲವರು ಪರಿಸ್ಥಿತಿಯ ಅರಿವಾದೊಡನೆ. ಮತ್ತು ಅಲ್ಲಾಹನು: 

ವಿರೋಧಿಸಿದ ಬಳಿಕ.ಸತ್ಯನಿಷೇಧಿ ತಂದೆಗಾಗಿ ಕ್ಷಮಾ ಪ್ರಾರ್ಥನೆ 
ಕೈ ಬಿಟ್ಟದ್ದು 60: ಟಿ-7 

ಅ ಅವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು" ಅಖಿಲ 

ಜಗತ್ತಿನ ವಿರೋಧವನ್ನು ಎದುರಿಸಿದ್ದು 60:4 

೪ ಅವರು ಸತ್ಮನಿಷೇಧದ ವಿರುದ್ಧ . 87 ಸಹಾಯ 

ಯಾಚಿಸಿದರು 60:4 . 

6 ಮಿಲ್‌ರಾಜ್‌ನ ಸಮಯ ನಿಪ: ; 

ಕಾಣಲು ಸಿಕ್ಕಿದುದು 52: ಟಿ3 

ಅ ಅವರ ساس‎ ಬೋಧನೆಗಳು 87: 14ರಿಂದ 19 ‘|. 


ಇಬ್ಲೀಸ್‌ 

೪ _ಇಬ್ಲೀಸ್‌ ಎಂಬ ಪದದ ಅರ್ಥ 23:ಟಿ-73 

€ ಆದ್‌ಮ್‌(ಅ) ಮತ್ತು ಇಬ್ಲೀಸ್‌. ಇವರ ಕಥೆ 1 
ರಿಂದ | 
کرو وہہ‎ ಮಾನವನು, ಕಟ: ನರ ಗಳನ್ನು 
ಈಡೇರಿಸುತ್ತಾನೆ 34 ಟಿ36 ہے‎ | 
6 ಅವನಗೆ ಮಾನವನನ್ನು ಬಲಾತ್ಕಾರದಿಂದ ತನ್ನ ಕಡೆಗೆ 
ಎಳೆಯುವ ಅಧಿಕಾರವಿಲ್ಲ 34: 21, ಟಿ-36 

(ಹೆಚ್ಚಿನ ವಿವರಗಳಿಗೆ 'ಕೈತಾನ್‌' ಶೀರ್ಷಿಕೆ ನೋಡಿರಿ) 


ಇಬ್ನ್‌ ಉಮ್ಮು ಮಕ್ತೂಮ್‌ - 
೪ ಅವರಿಂದ ಮುಖ ತಿರುಗಿಸಿಕೊಂಡುದಕ್ಕಾಗಿ ಪ್ರವಾದಿ 
ವರ್ಯರಿಗೆಸ) ಎಚ್ಚರಿಕೆ 80: ಟಿ-1 " ಬನ 


ಕುರ್‌ಆನ್‌ ವ್ಯಾಖ್ಯಾ ನ 


ಅ ಅವರ ಪರಿಶುದ್ಧ ಗುಣ ವಿಶೇಷಗಳು 437:84 


ಅ ಅವರು ತಮ್ಮ ತಂದೆಗಾಗಿ ಕ್ಷಮಾ ಪ್ರಾ دی‎ ಮಟ್ಟ ಆಕೆ? 


+26: 86, ಟಿಪ್ಪಣಿ63 ٠٦ | 

€ ಅವರ ಬಳಿಗೆ `ದೇವಚರರ ಆಗಮನ - ಮತ್ತು 
ಹ.ಇಸ್ತಾಕ್‌ರ(ಅ) ಜನನದ ಸುವಾರ್ತೆ +51: 24ರಿಂದ 30 
اہ‎ ಅವರು ಸುಳ್ಳು ಹೇಳಿದ್ದರೆಂಬ ಆರೋಪ ಮತ್ತು ಅದರ 
ವಾಸ್ತವಿಕತೆ 21:63," ಟಿ-60, 37:89, ಟಿ-49 | 

ಆ ಅವರಿಂದ ಹಜ್ಜ್‌ ಯಾತ್ರೆಯ ಆರಂಭ 22: ಪರಿಚಯ 
‘ ಕಅಬಾ ಭವನದ ನಿರ್ಮಾಣ. 22:26 

೪ ದೇವಾಜ್ಞೆಯಿಂದ ಹಜ್ಜೌನ ವಿಧಾನವನ್ನು ನಶ್ನಯಸಿದರ್ನು 
22:27 

ಅ ಇಬ್ರಾಹೀಮರ ಮಾರ್ಗದಲ್ಲಿ ಸಿರವಾಗುವುದರ ಅರ್ಥ 
22: 78, 1 

٠ ಇಸ್ಲಾಮಿನಲ್ಲಿ ಅವರಿಗಿರುವ ನಷ: 22: 78, ಟಿ-131 
೪ ಅವರು ಅಗ್ನಿಗೆ ಎಸೆಯಲ್ಪಟ್ಟದ್ದು ಮತ್ತು ರಕ್ಷಿಸಲ್ಪಟ್ಟದ್ದು- 
29:24, 37:97, 98 

೪ ಅವರ ಮೇಲೆ. ಅಲ್ಲಾಹನ ಅನುಗ್ರಹಗಳು 29:27, ೬4 
٠ ಅವರಿಗೆ ಲತ್‌ ಜನಾಂಗಕ್ಕೆ ಎರಗಲಿರುವ ಯಾತನೆಯ 
ಸುದ್ದಿ ಕೊಡಲಾಗುತ್ತದೆ 29:31 ۰ 
ب‎ ಅವರು ತಮ್ಮ ಜನಾಂಗದ ವಿಗ್ರಹಗಳನ್ನು ಒಡೆದುದು 
37:93 


€ ಅವರ ಧರ್ಮವು عوسی‎ - 


ಆಗಿತ್ತು 42:13 

ಅ ತನ್ನ ಸ್ಪದೇಶದಿಂದ ಅವರು - ಮಾಡಿದುದು 
(ವಲಸೆ ಹೋದದ್ದು) 37:99, ಟಿ55 

€ ಅವರಿಗೆ ಪ್ರಥಮ ಪುತ್ರನ ಸುವಾರ್ತೆ 37101 ہے‎ 
ಅ ಮಗನ ಬಲಿದಾನದ ಘಟನೆ 37: 102ರಿಂದ 107. 
೪ ಅವರು ಬಲಿದಾನ ಮಾಡಿದುದು ಹ, ಇಸ್ಮಾಈಲರನ್ನೋ 
ಅಥವಾ ಹ.ಇಸ್ವಾಕರನ್ನೋ ಎಂಬ ಚರ್ಚೆ 37: ಟಿ-67 

ಆ ಅವರಿಗೆ ನೂರು ವರ್ಷ ಪ್ರಾಯದಲ್ಲಿ ಪುತ್ರ ಸಂತತಿ 
ಪ್ರದಾನವಾಯಿತು 51: ಟಿ-28 

€ ಆವರ ಅನೇಕ ತಲೆಮಾರುಗಳಲ್ಲಿ ನಿರಂತರವಾಗಿ ಪ್ರವಾದಿತ್ವ 
ಮುಂದುವರಿಯಿತು 51: ಟಿ-29 

ಅ ಅವರು ನಿಷ್ಠೆಯ ಯಣ ತೀರಿಸಿದರು 53:37 

ಆ ಇಬ್ರಾಹೀಮೊ ಗ್ರಂಥಗಳ ಪ್ರಸ್ತಾಪ 53: ಟಿ36 


ವಿಷಯ ಸೂಚಿ 


ಮತ್ತು ಸ್ಥಾನಮಾನಕ್ಕನುಸಾರವಾಗಿ : ಸಹಜವಾದ دہ‎ 
ಮಾಡಿರುತ್ತಾನೆ 91: کی‎ 

೪ ಮಾನವನ ಸುಪ್ತ ಚೇತನದಲ್ಲಿ ಸಹಜ ಇಲ್ಲಾಮಿನ 
ಮೂಲಕ ಪುಣ್ಯ ಮತ್ತು ಪಾಪಗಳ ಪ್ರಜ್ಞೆಯನ್ನು ಮೂಡಿಸಿ, 
ಬಿಟ್ಟಿರುತ್ತಾನೆ, 91:7, 8, لئ‎ 5 

ಅ. ಮಾನವ ಚಿತ್ತದಲ್ಲಿ ہد‎ ಪಾಪ ಮತ್ತು ಧರ್ಮ 
ನಿಷ್ಠೆಯನ್ನು ಇಲ್ಲಾಮ್‌ ಮಾಡುವುದರ ಅರ್ಥ 91:8, ಟಿ-5 
ಇಸ್ಲಾಮ್‌ 

€ ಇದರ ವಿವರಣೆ 421:108 

ಅ ಸಕಲ ಪ್ರವಾದಿಗಳ ಧರ್ಮ ಇಸ್ಲಾಮ್‌ ಆಗಿತ್ತು 21: 
ಪರಿಚಯ, 25, 90, ಟಿ-49, 87, 91, 22:67, 23: ಪರಿಚಯ, 
23, 32, 52, 26:ಟಿ-50, 26: 105ರಿಂದ 108, ಟ-123, 
27:40, 44, 28:53, ಟಿ-73, 29:16, 36 

ಆ ಇದರಲ್ಲಿ ಸನ್ಮಾಸವಲ್ಲ 57:27, ಟಿ-53 

(ಹೆಚ್ಚಿನ ವಿವರಗಳಿಗೆ 'ಈಮಾನ್‌' ಮತ್ತು ಧನ್ಯ 
ನೋಡಿರಿ) 

ಅ ಮುಸ್ಲಿಮ್‌ ಎಂಬ ಪದದ ಅರ್ಥ 27: ಟಿ-37 

ಆ ಸತ್ಯವಿಶ್ವಾಸಿಗಳ ನೈಜ ಹೆಸರು 'ಮುಸ್ಲಿಮ್‌' ಎಂದಾಗಿದೆ 
22: ಪರಿಚಯ, 27:91 

ಅ ' ಸಕಲ ಪ್ರವಾದಿಗಳ ಅನುಯಾಯಿಗಳೂ ಮುಸ್ಲಿಮರಾಗಿದ್ದರು 
28:53, ಟಿ-73, 51:36, ಟಿ-34 

ಅ ಇತರ ಪ್ರವಾದಿಯನ್ನು ನಿರಾಕರಿಸುವ ವರೆಗೆ ಪ್ರತಿಯೊಬ್ಬ 
ಪ್ರವಾದಿಯ ಅನುಯಾಯಿಗಳು وا‎ ಎನಿಸಿಕೊಳ್ಳುತ್ತಾರೆ 
30: ಟಿ-1 

ಅ ಇದು ಹ. ಇಬ್ರಾಹೀಮ್‌ರ(ಅ) ಮಿಲ್ಲತ್‌(ಸಮುದಾಯ) 
ಎನಿಸಿಕೊಳ್ಳಲು ಕಾರಣ 22:78, ಟಿ-131 

ಆ ಇದು ಪ್ರಕೃತಿ ಧರ್ಮವೆನ್ನುವುದರ ಅರ್ಥ 30:30, ಟಿ-45 
9 ಮಾನವ ವರ್ಗದ ಮೂಲಧರ್ಮ ಇಸ್ಲಾಮ್‌ ಆಗಿತ್ತು 
ಮತ್ತು ಆ ಬಳಿಕ ಅದನ್ನು ವಿಕೃತಗೊಳಿಸಿ ಇತರ ಮತಗಳನ್ನು 
ಆರಂಭಿಸಲಾಯಿತು 30:32, ಟಿ-51 A 

ಅ ಮುಸ್ಲಿಮರಿಗೆ ಸಕಲ ದಿವ್ಮ ಗ್ರಂಥಗಳ ಮೇಲೆ 
ವಿಶ್ವಾಸವಿರಿಸುವ ಆದೇಶ 29:46, ಟ-8 

೪ ಸತ್ಯನಿಷೇಧಿಗಳನ್ನು ಮೆಚ್ಚಿಸಲಿಕ್ಕಾಗಿ ಧರ್ಮದಲ್ಲಿ ಯಾವುದೇ 
ತಿದ್ದುಪಡಿಯನ್ನು ಮಾಡಲಾಗದು. 18: ಟಿ-31 


1318. 


ಅ. ಪ್ರವಾದಿವರ್ಯರು(ಸು ಅವರ ಕಡೆಗೆ ಗಮನಿಸದಿರಲು 
ಕಾರಣ 80: ಟಿ-1 


ಇಮ್ರಾನ್‌ 
٭‎ 66:12, 6 
(ಮರ್ಯಮ್‌(ಲ)' ನೋಡಿರಿ) 


ಇಲಾಹ್‌(ಆರಾಧ್ಯ)” 
ಅ ಅರ್ಥ ಮತ್ತು ವಿವರಣೆ 374, رد‎ 4೬8, ا جس‎ 
ಅ ಅಲ್ಲಾಹನ' ಹೊರತು ಬೇರಾರೂ ಆರಾಧ್ಯರಲ್ಲ.ದಿರಲು 
ಕಾರಣ 37:4 5, ہت‎ 


ಅ ಕೇವಲ ಅಲ್ಲಾಹನೊಬ್ಬ ಆರಾಧ್ಯ 37:4 Mk 


ಅ ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯನಿಲ್ಲ 37:35, 
38:65, 39:6, 40:3, 62, 44:8, 73:9 
ಅ ಮಾನವನ ಆರಾಧ್ಯನು ಒಬ್ಬನೇ 41: ಪರಿಚಯ, 6 


ಇ ಆಕಾಶದ ಆರಾಧ್ಯನೂ ಭೂಮಿಯ ಆರಾಧ್ಯನೂ ಅಲ್ಲಾಹನೇ ' 


ಆ ಇವರ ಕುರಿತು ಬನೀ ಇಸ್ರಾಈಲರ ನಂಬಿಕೆಗಳು 37: 


44 

ಅ. ಮಾನವನು: ಪ್ರಶ್ನಾತೀತವಾಗಿ . ಯಾರ ಆರಾಧನೆ 
ಮಾಡುತ್ತಾನೋ ಅವನೇ ಅವನ ಆರಾಧ್ಯ 45:23 

ಅ ಅಲ್ಲಾಹನು ಸಕಲ ಮಾನವರ ಆರಾಧ್ಯನು 1143 


ಇಲ್ಯಾಸ್‌(ಅ) 
೪ ಅವರ ಚರಿತ್ರೆ 37: 123ರಿಂದ 132 


ಟಿ-73 
ಅ ಹ ಈಸಾರ(ಲ)' ಕಾಲದಲ್ಲಿ ಬನೀ ಇಸ್ರಾಈಲರು ಹ. 
ಇಲ್ಯಾಸ್‌ರ(ಅ) ಆಗಮನವನ್ನು ನಿರೀಕ್ಷಿಸುತ್ತಿದ್ದರು 61: ಟಿ-8 
ಇಲ್ದಾದ್‌(ದಾರಿತಪ್ಪಿದ) | 

೪ ಅದರ ದುಷ್ಪರಿಣಾಮ 22:25 

ಅ ಪರಮಿನಲ್ಲಿ ಇಲ್ದಾದ್‌ ಮಾಡುವುದರ ಅರ್ಥ ಮತ್ತು 
ಅದರಿಂದುಟಾಗುವ 'ಫಾಪ 22:25, ಟಿ-44 7آ‎ 

೪ ಅಲ್ಲಾಹನ ಸೂಕ್ತಗಳಿಗೆ ತಪ್ಪ ಅರ್ಥ ಕಲ್ಪಿಸುವುದು 
41:40, ೬-49 


ಇಲ್ಲಾಮ್‌ 
ಅ 'ಇಲ್ಲಾಮ್‌' ಎಂಬ ಪದದ ಅರ್ಥ 91:8, ಟ-5 
ಅ ಅಲ್ಲಾಹನ ಪ್ರತಿಯೊಂದು. ಜೀವಿಗೆ ಅವನ ಸ್ವರೂಪ 


1319 


೬ ಆದು ವರ್ಣ, "ವಂಶ, ದೇಶಗಳ ಭೇದವನ್ನು ಅಳಿಸಿ) 
ಅಖಿಲ ಮಾನವಕುಲವನ್ನು ವಿಶ್ವ ಭ್ರಾತೃತ್ವವನ್ನು ನೈತಿಕತೆಯ 
ತಳಹದಿಯಲ್ಲಿ ಸ್ಥಾಪಿಸುತ್ತದೆ 49:13, ಟಿ-28 7 

ಇಸ್ಲಾಮ್‌ ಮತ್ತು ಈಮಾನಿನ ನಡುವೆ ಇರುವ ವೃತ್ಕಾಸ‏ و 
۔ 15 ,49:14 
ಯಾರಾದರೂ ಇಸ್ಲಾಮ್‌ : ಸ್ವೀಕರಿಸುವ ಇ 9-0 ಅಲ್ಲಾಹ್‌‏ € 
ಮತ್ತು ರಸೂಲರಿಗೆ ಉಪಕಾರ ಮಾಡಿದಂತಾಗುವುದಿಲ್ಲ. 49:17‏ 


ಅ: ಪ್ರವಾದಿವರ್ಯರು(ಸು ಇಸ್ಲಾಮಿನೆಡೆಗೆ ಜನರನ್ನು] 
ಕರೆಯುತ್ತಿದ್ದರು 61:7 
೪ ಇಸ್ಲಾಮ್‌ ಅಲ್ಲಾಹನ ಜ್ಯೋತಿ, ಇದನ್ನು ಊದಿ ನಂದಿಸಲು 
ಸಾಧ್ಯವಿಲ್ಲ 61:8 ¥ ಗ 


ಆ ಇಸ್ಲಾಮಿನ ಮಾರ್ಗವನ್ನು ' ಹಿಡಿದವರು ಮೋಕ್ಷ 
ಮಾರ್ಗವನ್ನು - ಕರಡುಕೊಂಡರು'72:14 

ಆ ಇಸ್ಲಾಮಿನ ನೈತಿಕ ಬೋಧನೆಗಳ ಮೂಲಭೂತ ಸಿದ್ಧಾಂತ | 
67:12, 8 A 
(ಹೆಚ್ಚಿನ ನಿವರಗಳಿಗ ನೈತಿಕ رڈ‎ ಣಗಳು' ನೋಡಿರಿ” ۱ 
ಅ ಇಸ್ಲಾಮ್‌ ಧರ್ಮವು ಎಲ್ಲಿ ಇತರ ' ಮತಗಳಿಂದ 
ಬೇರ್ಪಡುತ್ತದೆ 109: ಟ-3 

ಅ ಇಸ್ಲಾಮಿನಲ್ಲಿ ಪರಮತ ಹ ಮೇರೆಗಳು 109: 
ಪರಿಚಯ, ಟಿ 
٠ ಇಸ್ಲಾಮ್‌ ಸ್ವೀಕಾರ ಮತ್ತು ಪರಿಶುದ್ಧತೆಯ(ಸಂಸ್ಕಾರದು) | 
ಸ್ವೀಕಾರ. ಇವೆರಡು امت‎ ಹೊಂದಿವೆ 79:18, 
19, U-8, 87:14, -13 ۰ 

ಆ ಇಸ್ಲಾಲಿನ ಸಂದೇಶವು' ಒಂದು ಮೂ 
ಇಷ್ಟವಿದ್ದವರು ಅದನ್ನು ಸ್ವೀಕರಿಸಬಹುದು 76:29 

6 ಇಸ್ಲಾಮಿನಲ್ಲಿ 'ಅಲ್ಲಾಹು ಅಕ್ಸರ್‌' ಎಂಬ ವಚನದ 
ಮಹತ್ವ 743 وف‎ ಹಿ “| 
ಆ ಇಸ್ಲಾಮಿನಲ್ಲಿ ಸಾಮಾ ಸ್ಥಾನ 113, 114: 
ಪರಿಚಯ" 

(ಹೆಚ್ಚಿನ ವಿವರಗಳನ್ನು 'ಜಾದೂ' ಮತ್ತು 2 ಉಊಡುವುದು' 
ಇವುಗಳನ್ನು ನೋಡಿರಿ) 


ಇಸ್ಲಾಮಿನಲ್ಲಿ ಕಾನೂನು ರಚನೆ 
ಆ ಇಸ್ಲಾಮಿನಲ್ಲಿ. ಕಾನೂನು ರಚನೆಯ ವಿಧಾನ 47:,ಟಿ8 
ಆ ಇಸ್ಲಾಮೊ ಕರ್ಮಶಾಸ್ತ್ರಜ್ಞರು ಕುರ್‌ಆನ್‌, ಸುನ್ನತ್‌ "ಮತ್ತು: 


(ಅದರ ನೈತಿಕ ಶಿಕ್ಷಣವನ್ನು 'ಜಾರಿತ್ರ್ಯದಲ್ಲೂ,. -ಅದರ- 


ಇಸ್ಲಾಮಿನ ಸಾರ್ವತ್ರಿಕ ತತ್ವಗಳ ಆಧಾರದಲ್ಲಿ ಇಸ್ಲಾಮ 


ವ್ಯಾಖ್ಯಾನ‏ سر یں 


ಕಾನೂನುಗಳನ್ನು 'ಇಸ್ಲಾಮೊ ಕಾನೂನಿ'ನಲ್ಲೂ ನೋಡಿರಿ) 
೪: ಅದರ ವಾಸ್ತವಿಕತೆ ಮತ್ತು ಅದರ ತಿರುಳು 31:22 ند‎ 
40, 33:35, ಟಿ-54, 55, 37:ಪರಿಚಯ, 39:12,.54 

ಆ ಅದು ಭೂಲೋಕದಲ್ಲಿ ಪ್ರಾಬಲ್ಕ ಸಾಧಿಸಲಿಕ್ಕಾಗಿ ಬಂದಿದೆ 
'38:ಪರಿಚೆಯ, 48:28, 61:8, ಟಿ-12. 

6 ಮುಸ್ಲಿಮ್‌ ಎಂದು ಯಾರನ್ನು ಕರೆಯುತ್ತಾರೆ 33:35, ಟಿ- 
54, 43:69 ; 

ಆ ಅಲ್ಲಾಹ್‌ ಮತ್ತು. ರಸೂಲರ ಅನುಸರಣೆಯ ಆದೇಶ 
33:36 

ಆ ಅಲ್ಲಾಹ್‌ ಮತ್ತು ರಸೂಲರನ್ನು ಅನುಸರಿಸಿದವನು ಬಾರೀ 
ಯಶಸ್ಸು ಪಡೆದನು: 33:71 

೪ ಇಸ್ಲಾಮೊ ಧರ್ಮಾಹ್ಠಾನದ(ಧರ್ಮ ಪ್ರಚಾರದ) ಮುಖ್ಯ 
ಉದ್ದೇಶ 36:6, 38:50, 65, 70, 87, 39:2, 10 ರಿಂದ 15, 
27, 28, ಟಿ-48, 41:6, 42: ಪರಿಚಯ, 7, 13, 15, 0ئ‎ 
ಆ ಇಸ್ಲಾಮ್‌ ಧರ್ಮ ಪ್ರಚಾರದ ಮಹತ್ವ 41:33, 34 ಟಿ- 
36, 37 ۱ 

6 ಇನ್ನಾಮ್‌ ಧರ್ಮ ಪ್ರಚಾರಕರಲ್ಲಿ ಇರಬೇಕಾದ ಗುಣ 
ವಿಶೇಷಗಳು ' ۱ : 
(ಧರ್ಮಪ್ರಚಾರದ ಯುಕ್ತಿ'ಯನ್ನು ನೋಡಿರಿ) 

೪ ನೈಜ ಮುಸ್ಲಿಮನ ಗುಣ ವಿಶೇಷಗಳು 39:23 
(ಹೆಚ್ಚಿನ ವಿವರಗಳನ್ನು 'ಈಮಾನ್‌'ನಲ್ಲಿ ನೋಡಿರಿ) 

ಆ ಇಸ್ಲಾಮಿನಲ್ಲಿ ಯಾರಿಗಾದರೂ ಹೃದಯ 
ವೈಶಾಲ್ಕವುಂಟಾಗುವುದರ ಅರ್ಥ 39:22, ಟಿ-40 
6 ಅದೊಂದು ಜ್ಯೋತಿಯಾಗಿದ್ದು ಅದರಿಂದ ಮನುಷ್ಯನಿಗೆ 
ಜೀವನದಲ್ಲಿ ಸನ್ಮಾರ್ಗ ಕಾಣಿಸುತ್ತದೆ 39:22, ಟಿ-41" 

6 ಇಸ್ಲಾಮ್‌ ಮಾನವ ಜೀವನದಲ್ಲಿ ಉಂಟುಮಾಡಿದ 
ಅದ್ಭುತ ಸತ್ಯಾಂತಿ 41: ಟಿ-70 

ಅ ಅದರಲ್ಲಿ ಸಕಲ ಪ್ರವಾದಿಗಳು ತರಿದ ಗ್ರಂಥಗಳ ಮೇಲೆ" 
ವಿಶ್ವಾಸವಿರಿಸಬೇಕಾದುದು ಅತ್ಯಗತ್ಯ 4215 

(ಹೆಚ್ಚಿನ ವಿವರಗಳನ್ನು 'ಈಮಾನ್‌', 'ದೀನ್‌(ಧರ್ಮ)', 
'ಹರ್‌ಆನ್‌, ಮುಹಮ್ಮದ್‌(ಸ) ಮತ್ತು 'ಪ್ರವಾದಿತ್ವ' ಇವುಗಳಲ್ಲಿ 
ನೋಡಿರಿ) 

ಅ ಒಂದು ಜನಾಂಗವು ' ಇಸ್ಲಾ ಮನ್ನು ಪೂರ್ಣವಾಗಿ 
ಅನುಸರಿಸಲು ಅರ್ಹವಾಗುವಂತೆ ಮಾಡುವುದೇ ಅದರ ಮೇಲೆ 
ಅಲ್ಲಾಹನ ಅನುಗ್ರಹದ ಪರಿಪೂರ್ಣತೆಯಾಗಿದೆ 48:2, ಟಿ-3 


'ವಿಷಯ ಸೂಚಿ 


ಇಸ್ಲಾಮೊ ಸಮಾಜ 
ಅ ಮುಸ್ಲಿಮ್‌ ಸಮಾಜವನ್ನು ಕೈೆನೀಭಿಯಿಂದಲೂ 
ಕೆಡುಕುಗಳಿಂದಲೂ ರಕ್ಷಿಸುವ ನಿಟ್ಟಿನಲ್ಲಿ ಪ್ರಮುಖ ಆದೇಶಗಳು ٢ 
49: 6ರಿಂದ 13 

ಆ ಇಸ್ಲಾಮೂ ಸಮಾಜದಲ್ಲಿ ಪುರುಷರ ಮತ್ತು ಸ್ತ್ರೀಯರ 
ಸಮ್ಮಿಶ್ರ ಸಮಾಜದ ಕಲ್ಪನೆಯೇ ಇಲ್ಲ 49: ಟ-20 

ಅ ಇಸ್ಲಾಮ ಸಮಾಜವು ಸಮಾನತೆಯ ಅತ್ಯುನ್ನತ ತತ್ವಗಳ 
ಆಧಾರದಲ್ಲಿ ನಿಂತಿದೆ 59:7, ಟಿ-14 

ಆ ಕುರ್‌ಆನಿನ ಸಾಮಾಜಿಕ ತತ್ವಗಳು. 90:17, ಟಿ-13, 14, 
103: 1ರಿಂದ 3, 1 

ಅ ಇಸ್ಲಾಮೊ ಸಮಾಜದ ಪ್ರಮುಖ ವೈಶಿಷ್ಟ್ಯಗಳು 90:17, 
ಟಿ-14, 103: 1ರಿಂದ 3, ಟ-1 

ಅ ಸಮಾಜದಲ್ಲಿ ಪರಸ್ಪರರಿಗೆ ಸತ್ಮದ ಉಪದೇಶ ನೀಡುವುದು 
ವಿನಾಶದಿಂದ ಪಾರಾಗುವ ದಾರಿಯಾಗಿದೆ 90:17, ಟಿ-14, 103: 
1ರಿಂದ 3, ಟಿ-1 

ಅ ಸಮಾಜದ ಸುಧಾರಣೆಗೆ ಇಸ್ಲಾಮಿನ ಕಾರ್ಯಕ್ರಮ: 103:1 
ರಿಂದ 3 ات‎ 

ಈ ಇಸ್ಲಾಮಿನಲ್ಲಿ ಸಹಾಬಿಗಳ(ಪ್ರವಾದಿವರ್ಯರ (ಸ) 
ಸಂಗಾತಿಗಳ) ನೈಜ ಸ್ಥಾನಮಾನ 66: ಪರಿಚಯ 

೪ ಸಮಾಜದಲ್ಲಿ ಅನಾಥರ, ದರಿದ್ರರ ಮತ್ತು ಗುಲಾಮರ 
ಹಕ್ಕುಗಳು 90: 13ರಿಂದ 16 . 
(ಮಾನವರಿಗೆ ಸಂಬಂಧಿಸಿದ ಬಾಧ್ಯತೆಗಳು ನೋಡಿರಿ) 

೪ ಒಂದು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನ ನೆಲೆ 
66:6, ಟಿ-16 

ಅ ಇಸ್ಲಾಮ್‌ ಹೆಣ್ಮಕ್ಕಳ ಪಾಲನೆ- ಪೋಷಣೆ ಮತ್ತು 
ತರಬೇತಿಯ ಬಗ್ಗೆ ಎಂತಹ ಉನ್ನತ ಕಲ್ಪನೆಯನ್ನು ಮುಂದಿಟ್ಟಿದೆ 
81: 9 

ಅ ತನ್ನ ಮನೆಯಲ್ಲಿ ಮೈ ಮರೆಯದೆ ಮನೆಯವರ ನಡುವೆ 
ದೇವ ಭಯದೊಂದಿಗೆ ಜೀವನ ನಡೆಸುವುದು ಸತ್ಯವಿಶ್ವಾಸಿಯ 
ಲಕ್ಷಣವಾಗಿದೆ 52:26, دع‎ 

ಅ ತೂಕ ಮತ್ತು ಅಳತೆಗಳಲ್ಲಿ ಹೆಚ್ಚು ಕಡಿಮೆ ಮಾಡುವುದಕ್ಕೆ 
ಖಂಡನೆ 83: 1ರಿಂದ 3, ಟಿ-2 

೪ ದಿನ ಬಳಕೆಯ ವಸ್ತುಗಳನ್ನು ಒಬ್ಬರು ಇನ್ನೊಬ್ಬರಿಗೆ 
ಎರವಾಗಿ ಕೊಡಲು ನಿರಾಕರಿಸುವುದು ನೈತಿಕ ದೃಷ್ಟಿಯಿಂದ 
ನೀಚ ವರ್ತನೆಯಾಗಿದೆ 1077, 1ئ‎ 


9 ಖಿಲಾಫತ್‌ ರಾಶಿದದಲ್ಲಿ ಕಾನೂನು ರಚನೆಯ ವಿಧಾನ 47: 


ಕಾನೂನನ್ನು ಹೇಗೆ ರಚಿಸಿದರು? 49: ಟಿ-25; 53: ಟಿ-38, 58: 
ಟಿ-11, 59: ಪರಿಚಯ 


ಟಿ-34, 49: ಟಿ-17 

ಅ ಇಸ್ಲಾಮೂ ಕಾನೂನಿನ ಪ್ರಪ್ರಥಮ ಮೂಲ ಆಧಾರ ದೇವ 
ಗ್ರಂಥವಾಗಿದೆ, ಎರಡನೆಯ ಮೂಲ ಆಧಾರ ರಸೂಲ್‌ರ(ಸ) 
ಸುನ್ನತ್‌ ಆಗಿದೆ:-49: ಟ-1 } 

ಅ ಸಮುದಾಯದ ವಏಕಾಭಿಪ್ರಾಯ(ಇಜ್ಮಾಲ್‌): ಮತ್ತು 
'ಇಜ್ತಿಹಾದ್‌'ನ ಕಾನೂನು ಪರ ನೆಲೆ 59: ಟಿ-20 


ಇಸ್ಲಾಮೊ ಚಾರಿತ್ರ್ಯ ) 
(ಚಾರಿತ್ರ್ಯ' ಮತ್ತು "ಕುರ್‌ಆನ್‌, ಅದರ ನೈತಿಕ ತತ್ವ ಮತ್ತು 
ಅದರ ನೈತಿಕ ಶಿಕ್ಷಣಗಳು" ಇವುಗಳಲ್ಲಿ ನೋಡಿರಿ) . 


'ಸ್ಲಾಮೊ ರಾಷ್ಟ್ರ 

,8 ಅದರ ಅಧಿಕಾರಿಗಳ ಮತ್ತು ಕಾರ್ಯಕರ್ತರ ಗುಣ 
ವಿಶೇಷಗಳು 22:41, ಟಿ-85 

8 ಅದರ ಉದ್ದೇಶ 22:41, ಟಿ-85 

ಆ ಅದರ ಕುರಿತು ಇಸ್ಲಾಮಿನ ಕಲ್ಪನೆ 26: ಟಿ24 
(ಇನ್ಲಾಮೂ ಸಂವಿಧಾನಕ್ಕಾಗಿ ಇಸ್ಲಾಮಿ ಕಾನೂನು, ಮತ್ತು 
'ಮೂಲಭೂತ ಮಾನವೀಯ ಹಕ್ಕುಗಳು" ಇವುಗಳನ್ನು ನೋಡಿರಿ) 
ಅ ಅದರಲ್ಲಿ ಇಸ್ಲಾಮಿನ ಶತ್ರುಗಳಿಗೆ ಬೆಳೆಯುವ ಅವಕಾಶ 
ನೀಡಲಾಗದು 33: 60ರಿಂದ 62, ಟಿ-115 

ಆ ಅದರಲ್ಲಿ "ಸಲಹಾ ಮಂಡಳಿ"ಯ ಮಹತ್ವ, ಅದರ 
ಕುರಿತು ಆದೇಶಗಳು ಮತ್ತು ಅದರ ಬೇಡಿಕೆಗಳು 42:38, 
ಟಿ-61 

ಮುಸ್ಲಿಮ್‌ ಆಡಳಿತಗಾರನ ಗುಣ ವಿಶೇಷಗಳು 38:34,‏ ٭ 
ಟಿ-36, 42:38, ಟಿ-61‏ ,35 

(ಹೆಚ್ಚಿನ ವಿವರಗಳನ್ನು 'ಖಿಲಾಫತ್‌, ಮತ್ತು 'ಇಸ್ಲಾಮೂ 
ಕಾನೂನ'ನ್ನು ನೋಡಿರಿ) 

೪ ಪ್ರವಾದಿವರ್ಯರು(ಸ) ಇಸ್ಲಾಮೊ ರಾಷ್ಟ್ರವನ್ನು 
ಸ್ಥಾಪಸಿದುದು ಹೇಗೆ? 59:6, ಟಿ-12 

(ಇಸ್ಲಾಮೊ ಕಾನೂನು'ನನ್ನೂ ನೋಡಿರಿ) 

ಅ ರಾಷ್ಟ್ರದ ಆಜ್ಞಾನುಸರಣೆಯ ಮೇರೆಗಳು 76:24 

ಅ ಇಸ್ಲಾಮ ರಾಷ್ಟ್ರದಲ್ಲಿ ಸೆರೆಯಾಳುಗಳನ್ನು ಪೀಡಿಸುವುದು 
ನಿಷೇಧಿಸಲ್ಪಟ್ಟಿದೆ 76:8, ಟಿ-12 


ಇಸ್‌ಹಾಕ್‌(ಅ) ۱ 

° ಅವರ ಜನನದ ಸುವಾರ್ತೆ 437:112 

6 ಹ.ಇಬ್ರಾ ್ರಿಹೀಮ್‌(ಅ) ಬಲಿಯರ್ಪಿಸಲು ed 
ಹ. ಇಸ್ಮಾಈಲರನ್ನೋ ಅಥವಾ ಹ.ಇಸ್‌ಹಾಕರನ್ನೋ ಎಂಬ 
ಚರ್ಚಿ 30 ಟ6 

ಅ ಅವರ ವಿಶೇಷ ಗುಣಗಳು 37: ಟಿ-67 

€ ಅವರ ಜನನಕ್ಕೆ ಮುಂಚೆಯೇ ದೇವಚರರು 
ಹೆ ಇಬ್ರಾಹೀಮ್‌ರಿಗೆಅ) ಸುವಾರ್ತೆ ಕೊಟ್ಟಿದ್ದರು 51:28, 27.1. 


ಇಹಲೋಕ _ 
ಆ ಲಾಕ ಜೀವನವು ವಸ್ತುಶಃ ಮಾನವನಿಗೆ ಪರೀಕ್ಷೆ: ಗಾಗಿ 
ಕೊಡಲಾಗಿರುವ ಕಾಲಾವಧಿಯಾಗಿದೆ 422:ಟಿ-99, 23:55, 56, 
ಟಿ-50, 3537 i 
€ ಲೌಕಿಕ ಜೀವನದ ವಾಸ್ತವಿಕತೆ 39:20, ಟಿ-39, 40:39, 
57:20 | ۱ NU 
ಅ ಲೌಕಿಕ ಜೀವನದಲ್ಲಿ ಅವನ ಪರೀಕ್ಷೆ ಹೇಗೆ ನಡೆಯುತ್ತದೆ 
(ಪರೀಕ್ಷೆ' ನೋಡಿರಿ) +42: ಟಿ-11 
ಆ ಅನಾಸ್ಥಿಯಲ್ಲಿರುವ ಮಾನವನು ಲೌಕಿಕ ಜೀವನದ 
ಬಾಹ್ಮದೃಶ್ಯಗಳಿಂದ ಹೇಗೆಲ್ಲ ಮೋಸ ಹೋಗುತ್ತಾನೆ? +21:44, 
ಟಿ-44 23:55, 56, ಟಿ-50, 25:18, ಟಿ-26, 26: 132ರಿಂದ್ದ ۱ 
135, 146ರಿಂದ 150, 274, ಟಿ-5, 86, 90, 28: 58ರಿಂದ 
60, 81, 82, 30: ಪರಿಚೆಯ, 7, 31:33, 32:9, 35:5, 40:4, 
45:35, 46:26, 68: 17ರಿಂದ 29, 43, ಟಿ-27, 75:20, 21, | 
76:27, 87:16, 17, 89:15, 16, 4-9, 100:8, 9, 102: 
1ರಿಂದ 3, ಟಿ3, 104:3, 4 
ویو[‎ ಸಂಪತ್ತುಗಳನ್ನು . ತಿಳಿಗೇಡಿಗಳು ಸದಾ ದೇವ 
ಸಂಪ್ರೀತಿಯ "ಪುರಾವೆಗಳೆಂದೇ ತಿಳಿಯುತ್ತಾರೆ + 28:79, 82, |" 
32 7 
ಆ ಲೌಕಕ ಅನುಗ್ರಹಗಳ್ಳು, ಅವೆಗಳನ್ನು ಪಡೆದವನು ಅಲ್ಲಾಹನ 
ಪ್ರೀತಿಗೆ ಪಾತ್ರನೆಂಬುದರ ಸೂಚನೆ ಅಲ್ಲ. ಇದು ಕೇವಲ 
ಪರೀಕ್ಷಾ ಸಾಧನವಾಗಿದೆ +21: W-99, 23; ಟ-1, 2 23:55 ١ 
56, ,مت‎ 34:35, 39: 49ರಿಂದ 52, 8691, ۸0 
ಅ ಇದು ಪ್ರತಿಫಲದ ಲೋಕವಲ್ಲ, ಪರೀಕ್ಷ ಲೋಕ 23: 
ಟಿ-50 


ಕುರ್‌ಆನ್‌ "ವ್ಯಾಖ್ಯಾನ 


ಅ ಇಸ್ಲಾಂ ಸಮಾಜದಲ್ಲಿ ನೈರ್ಮಲ್ಯಕ್ಕೆ ಮೂಲಭೂತ 
ಪ್ರಾಮುಖ್ಯತೆ 74:4 

ಅ ಸತ್ಸವಿಶ್ವಾಸಿಗಳಿಗೆ ಗುಪ್ತಾಂಗಗಳ ರಕ್ಸಣೆಯ 
...ےہ 19ے‎ 

'ಆ ಸ್ವಂತ ಸೊತ್ತೆಂಬ ನೆಲೆಯಲ್ಲಿ ಗುಲಾಮ -ಬಾಸಿಯರಿಂದ 
ಸುಖ ಪಡೆಯುವ ಅನುಮತಿ 70:30, 


ಅದೇಶ 70:29, 


ಇಸ್ಲಾಮೊ ಸಂಘಟನಾ ವ್ಯವಸ್ಥೆ 

ರಾಷ್ಟ್ರೀಯತೆ ಅಥವಾ ಜನಾಂಗದ ಕುರಿತು ಇಸ್ಲಾಮಿನ‏ ما 
ಕಲ್ಪನೆ 30:14, ಟಿ-18 ”‏ 

'ಉಮ್ಮತ್‌(ಸಮುದಾಯ) ಎಂಬ ಪದದ ಅರ್ಥ 23: ಟಿ47‏ ٭ 
ಅ ಜನಾಂಗವಾದ ಹಾಗೂ "ರಾಷ್ಟ್ರೀಯವಾದಗಳ ಕುರಿತು‏ 
ಇನ್ನಾಮಿನ ದೃಷ್ಟಿಕೋನ ,29:56, 13-94, 30: ಟಿ18‏ 

ಅ ಸಂಘಟಿತ ಜೀವನದ ಕುರಿತು ಆದೇಶಗಳು 24:62, و‎ 
೪ ಸಾಮಾಜಿಕ ಸುಧಾರಣೆಗೆ ಇಸ್ಲಾಮಿನ ಕಾರ್ಯಕ್ರಮ 24:2 
ರಿಂದ,9 'ಟಿ6,,24:19, 22ರಿಂದ 33, ಟಿ-59 

ವಿಶ್ವಾಸಿಗಳು, ಸತ್ಯನಿಷೇಧಿ ಮತ್ತು ಕಪಟ‏ و 
ವಿಶ್ವಾಸಿಗಳೊಂದಿಗೆ ಹೇಗೆ ವ್ಯವಹರಿಸಬೇಕು 66:9‏ 


ಇಸ್ಲಾಮೊ ಸಾಮಾಜಿಕ ವ್ಯವಸ್ಥೆ 

ಆ ಅದರಲ್ಲಿ ಮಾನವ 'ಸಮಾನತೆ 33: ಟಿ-68" 

ಆ ಸಂಬಂಧಿಕರ ಹಕ್ಕುಗಳಿಗೆ ಇತರರಿಗಿಂತ ಹೆಚ್ಚು ಪ್ರಾಶಸ್ತ್ಯವಿದೆ 
33:6 

ಅ ಪರ್ಬಾ('ಇಸ್ಲಾಮೊ ಕಾನೂನು" ಮತ್ತು 'ಸಾಮಾಜಿಕ 
ಕಾನೂನುಗಳು' ಇವುಗಳನ್ನು ನೋಡಿರಿ) 

ಅದರಲ್ಲಿ ಸ್ತ್ರೀಯ ನೈಜ ಸ್ಥಾನ 33: ಟಿ-48, 49‏ مھ 

ಆ ಮುಸ್ಲಿಮ್‌ ಸಮಾಜದಲ್ಲಿ ಇನ್ಲಾಮೊ' ಶತ್ರುಗಳಿಗೆ 
ಬೆಳೆಯಲು ಅವಕಾಶ ಕೊಡುವಂತಿಲ್ಲ 33:60, 61 


ಇಸ್ಮಾಈಲ್‌(ಅ) 

ಅ ಹ. ಇಸ್ಮಾತಈಲ್‌ರ(ಅ) ಜನನ 37:101, ಟಿ-57 
'ಅ ಅವರ. ಬಲಿದಾನದ ಘಟನೆ 32: 102ರಿಂದ 107 
'ಅ ಅವರ ವಿಶಿಷ್ಟ ಗುಣಗಳು' 37:101, ೬-59, 67 


ಸ್ರಾತಲ್‌ ا‎ 
ಅ (ವಿವರಣೆಯನ್ನು''ಬನೀ ಇಸ್ರಾಈಲ್‌'ನಲ್ಲಿ ನೋಡಿರಿ) 


ವಿಷಯ ಸೂಚಿ, 


ನಾಶಗೊಂಡ ಮೇಲೆ ಪನಃ ಭೂಲೋಕಕ್ಕೆ ಮರಳಿ ಬರಲು 


ಸಾಧ್ಯವಿಲ್ಲ 2195, 'ಟೆ-92, 23:99, 100, ಟಿ-91 

೪ ಈ ಜಗತ್ತು ಒಬ್ಬ ಯುಕ್ತಿ ಪೂರ್ಣನ ಯುಕ್ತಿ! ಯ್‌ ಹೊರತು 
ಅಸ್ತಿತ್ವಕ್ಕೆ ಬರಲಿಲ್ಲ 315:48 

€ ಇದರ ಕಷ್ಟಗಳ ನೈತಿಕ ನೆಲೆ 42:30 ಟಿ-52 
ಅ: ಭೂಲೋಕದ ಪ್ರಸಕ್ತ - ಜೀವನದಲ್ಲೂ ಅಲ್ಲಾಹನ 
ಪ್ರತಿಫಲದ ಕಾನೂನು ಕಾರ್ಯವೆಸಗುತ್ತಿದೆ 71: 10ರಿಂದ 12, 
ಟಿ-12, 72:16, 6 

(ಪರೀಕ್ಲೆ' ನೋಡಿರಿ _ 

[2 ಇಹಲೋಕವನ್ನು ಮಾತ್ರ ಬಯಸುವವರ ಮತ್ತು 
ಪರಲೋಕಕ್ಕಾಗಿ ಪ್ರಯತ್ನಿಸುವವರ ಯತ್ನ ಮತ್ತು ಪರಿಣಾಮಗಳ 
ವ್ಯತ್ಯಾಸ 42:20, ಟಿ-37 ' | 
೪ ಅಲ್ಲಾಹನ ಆಜ್ಞೋಲ್ಲಂಘಕರು ತಮ್ಮ ಪಾಲಿನ 
ನೇಮತ್ತುಗಳನ್ನು ಇಹಲೋಕದಲ್ಲಿ, 3 ಪಡೆದುಕೊಳ್ಳು ತ್ತಾರೆ, 
ಪರಲೋಕ ನೇಮತ್ತುಃ ಗಳಲ್ಲಿ ಅವರಿಗೆ ಯಾವ ಪಾಲೂ "ಇಲ್ಲ 
46:20 j 
ಆ ಲೌಕಿಕ ಸಂಪತ್ತುಗಳ ವಾಸ್ತವಿಕತೆ 42:36, 43: 336ಂದ 
35, ಟಿ-33 ] 
ಆ ಲೌಕಿಕ ಸಂಪತ್ತು ಮಾನವನ ಪ್ರೀವೈತೆಯ ಮಾನದಂಡವಲ್ಲ 
43: 33ರಿಂದ 35, ہے 33ث‎ ಸ 
ಆ ಪ್ರಾಮಾಣಿಕತೆ ಮತ್ತು ಸತ್ತ ಸಂಧತೆಯನ್ನು ಕೈಗೊಂಡವನ. ‘ 
ಇಹಲೋಕ ಜೀವನ ನ್ರಾಶಹೊಂದುತ್ತದೆಂಬ امھ‎ ತಪ್ಪು. 
310.830 

€ ಭೂಮಿಯಲ್ಲಿ ಕೊಡಲ್ಪಡುವುದೆಲ್ಲವೂ ಮಾನವನಿಗೆ 
ಪರೀಕ್ಷಾ ರೂಪದಲ್ಲಿ ಕೊಡಲಾಗುತ್ತದೆ 39:49 

ಅ ಇಹಲೋಕದ ಭೌತಿಕ ಸಾಧನಗಳು ಮಾನವನನ್ನು ಅಲ್ಲಾಹನ 
ಹಿಡಿತದಿಂದ ರಕ್ಸಿಸಲಾರವು 34:45, ಟಿ-65 

ಅ ಭೂಲೋಕದಲ್ಲಿ ಸಣ್ಣ ಪುಟ್ಟಿ ಯಾತನೆಗಳು ಮಾನವನ' 
ಕಣ್ಣು ತೆರೆಸಲಿಕ್ಕಾಗಿ ಕಳುಹಿಸಲ್ಪಡುತ್ತದೆ 32:21 

ಅ ಇಹಲೋಕ ಜೀವನವು ಒಂದು ಆಟ "ಮತ್ತು" 
ವಿನೋದವಾಗಿದೆ 29:64 

ಅ ಮಾನವನ ಪಾಲಿಗೆ ಭೂಲೋಕದ ಮತ್ತು ಭೂಲೋಕದಲ್ಲಿ. 
ಮಾನವನ ಸರಿಯಾದ ನೆಲೆ 76:2; ಟಿ-3, 90:4, ಟಿ-5 

€ ಈ ಲೋಕ ಮತ್ತು ಪರಲೋಕದ ಮಾಲಿಕನು ಅಲ್ಲಾಹನು. 


ಆ ಷೈಕಿ ಯಾವುದನ್ನು ಅಪೇಕ್ಸಿಸಲಾಗುತ್ತದೋ ಅದನ್ನೇ 


” ಅವನು ಕೊಡುತ್ತಾನೆ 92:13 فی‎ 


1322. 


೪ ಈ ಲೊತವು ಆಟಿದ ಬಯಲೇನೂ ಅಲ್ಲಿ, 'ಇಡೊಂದು 


ಗಂಭೀರ ವ್ಯವಸ್ಥೆ 21: 16, ೬-15, 17 

ಅ ಈ ಲೋಕ ಆಟಿ ತಿ ವಿನೋದ 'ಯಾವ ا‎ ಅರ್ಥದಲ್ಲಿ 22964, ۹ 
ಟ-102 ; 

[2 ಇಲ್ಲಿ ಸಿಗುವುಡೆಲ್ಲವೂ' ಪರೀಕ್ಷಾರ್ಥವಾಗೆಯೇ ಸಿಗುತ್ತದೆ 

21: -99 

ಆ ಇಲ್ಲಿ ಅನಿವಾರ್ಯವಾಗಿ 'ಪ್ರತಿ 'ವ್ಯಕ್ತಿ 'ಮತ್ತು' ತ್ರ" 

ಜನಾಂಗದ ' ಪರೀಕ್ಷೆ ` ನಡೆಯುತ್ತಿದೆ 23:30, ಟ-33 

ಅ یہ‎ ಮಾನವನ ಪರೀಕ್ಷೆ" ಯಾವ ರೀತಿಯಲ್ಲಿ 

ನಡೆಯುತ್ತಿದೆ? 23:100 ಟಿ-91 

ಅ ಲೌಕಿಕ ಜೀವನದಲ್ಲಿ , ಯಾವುದರ ಪರೀಕ್ಷೆ ನಡೆಯುತ್ತಿದೆ? 

21:35, 8 i 

ಅ ಭೂಲೋಕದಲ್ಲಿ ಮಾನವ ಪರೀಕಾ ಕಾಲಾವಧಿಯು' 

ಮರಣದೊಂದಿಗೆ ಮುಗಿಯುತ್ತದೆ 30:57, ಟ-83 i 

ಇಲ್ಲಿಯೆ 'ಬಡತನವು ಅಲ್ಲಾಹನ" ಕ್ರೊ ಧದ ಲಕ್ಷಣವಲ್ಲ.‏ ل0 

23: ಪರಿಚಯ, ಟಿ-1 

6 ಲೋಕಾರಾಧಕರು ಸದಾ ಲೌಕಿಕ ಸುಖವನ್ನು ಸತ್ಯೆ-ಮಿಥ್ಯಗಳ 

ಮಾಸದಂಡವೆಂದು ತಿಳಿಯುತ್ತಾ ಬಂದಿದ್ದಾರೆ 26: ಟಿ81, 89 

೬ ಅಲ್ಲಾಹ್‌ ಲೌಕಿಕ ಸುಖದ ಬಗ್ಗೆ ಅಹಂಕಾರ ಪಡುವವರನ್ನು ' 

ಮೆಚ್ಚುವುದಿಲ್ಲ 28:76 | 

ಅ 'ಸತ್ಯಧರ್ಮವನ್ನು ಸ್ವೀಕರಿಸುವುದರಿಂದ ಮಾನವನ ಲೌಕಿಕ 

ಜೀವನ ಹಾಳಾಗಿ ಹೋಗುತ್ತದೆಂದು ತಿಳಿಗೇಡಿಗಳು" ಭಾವಿಸುತ್ತಾರೆ 

2857 

8 ಭೂಲೋಕದ ಸುಖಿ ಜೀವನದಲ್ಲೇ 


ತಲ್ಲೀನರಾಗಿದ್ದ 
ಸಂಪನ್ನರು, ಸದಾ ಪ್ರವಾದಿಗಳನ್ನು ಸುಳ್ಳಾಗಿಸಿದ್ದರು 23: ಟಿ-35 
ಅ ಭೂಲೋಕದಲ್ಲಿ ಪ್ರಕಟವಾಗುವ ಪರಣಾಮಗಳು 


ಸತ್ಯಮಿಥ್ಗ ಗೆಳ ಮಾನವಂಡವಗಿಸಿಲರವ್ರ 23:55, 56, ಟಿ-50, 
25:18 i 

ಆ ಭೂಲೋಕಕ್ಕಿ 8 ಪರಲೋಕಕ್ಕೆ ಹೆಚ್ಚು ಮಹತ್ವ ಕೊಡಲು 
ಕಾರಣ 28:60, 61, 29:64, ೬-103 ; 
۴ ಮನುಷ್ಯನು ಲೌಕಿಕ ಜೀವನವನ್ನು ತ್ಯಜಿಸಬೇಕೆಂದು ಧರ್ಮ 
ಹೇಳುವುದಿಲ್ಲ 23:51, ಟಿ-46, 28: ಟಿ-84, 28:73, 77 
[ ಪುನರುತ್ನಾನ ದಿನ ಅಪರಾಧಿಗಳಿಗೆ ತಮ್ಮ ಭೂಲೋಕ 
ಜೀವನಪು ಕೆಲವೇ ” ದಿನಗಳದ್ದಾಗಿತ್ತೆ ದು ಭಾಸವಾಗುವುದು" 
+23:113, 30:55 


1323 


ಅ ಸತ್ಯವಿಶ್ವಾಸದ ಬೇಡಿಕೆಗಳು 24:22, ಟಿ3, 24:51, 54, 


29: 8ಿರಿಂದ 11, ಟಿ-11ರಿಂದ 16, 29:56, ಟಿ-94, 33:36, 
41, 42, 48, 56, 37:ಪರಿಚೆಯ, 41:30, ಟಿ-33, 42: 
36ರಿಂದ 39,.46:13, 70: 19ರಂದೆ 27. 76821, 
91:12ರಿಂದ 17, 92:5, 17ರಿಂದ 20, ಟಿ2 9, 10 

೪ ಸತ್ಮವಿಶ್ವಾಸಿಗಳ ಗುಣ ವಿಶೇಷಗಳು ಮತ್ತು. ಲಕ್ಷಣಗಳು 
423: 1ರಿಂದ 9, 24: 36ರಿಂದ 38, ಟಿ-69, 24:62,.63. 25: 
63ರಿಂದ 76, 26. 227, 27:2, 3, 29: ಟಿ-40, 32:15, 16, 
33:22, 23, 35, 35:29, 36:11, 39:9, 41:30. 33, 42:18, 
36ರಿಂದ 39, 43:67, 66:5, 70:22ರಿಂದ 35, 76:5ರಿಂದ 10, 
12. 79:40, 87:14, 15, 1033 

ಅ ಈಮಾನ್‌ ಕ್ಲೀಣಿಸುವುದು. ಮತ್ತು ವೃದ್ಧಿಸುವುದರ, 
ತಾತ್ಸರ್ಯ 43322 ے قب‎ 

ಆ ಮೂಮಿನನಿಗೆ ಕುರ್‌ಆನ್‌ ದಿವ್ಯೌಷಧ, ಕೃಪೆ ಮತ್ತು 
ಮಾರ್ಗದರ್ಶನವಾಗಿರುತ್ತದೆ 441:44 

ಅ ಈಮಾನಿನ್ನ ಸತ್ಯತೆಯ ಮಾನದಂಡ 43:19, ಟಿ32 
3334 

ಅ ಈಮಾನ್‌ ಮತ್ತು ಕುಫ್ರ್‌ಗಳೊಳಗಿನ ವ್ಯತ್ಯಾಸ 447:7 
ರಿಂದ 12 تج تی‎ 

ಆ ಮೂಮಿನ್‌ ಮತ್ತು ಮುನಾಫಿಕರೊಳೆಗಿನ ವ್ಯತ್ಯಾಸ 58: 
ಪರಿಚಯ, 22 ۱ 

€ ಮಾನವ ಚಾರಿತ್ಯದ ಮೇಲೆ ಈಮಾನಿನ ಪ್ರಭಾವ 
+2650, 51 

ಆ ಸತ್ಯವಶ್ವಾಸಿಗಳಿಗೆ ಸುವಾರ್ತೆ 461:13 ' 

€ ರಸೂಲರ ಸಂದೇಶವಾಹಕತ್ವದ ಮೇಲೆ ವಿಶ್ವಾಸವಿರಿಸು 
ವುದರ ಅನಿವಾರ್ಯ ಬೇಡಿಕೆ 24:62, 26:108, 126, 131, 
144, 150, 163, 179, 33:53, 56 

ಅ ಸತ್ಯವಿಶ್ವಾಸಿಗಳ ಕರ್ತವ್ಯಗಳು 22:78 

ಆ ಈ ಲೋಕದಲ್ಲಿ ಸತ್ಕವಿಶ್ವಾಸಿಗಳ ಪರೀಕ್ಲೆ ನಡೆಯುವುದೇಕೆ? 
25:20, ಟಿ-30, 29:2, 3, 10, 11, ೬-16, 40 ಹ 
ಆ 'ಸಜ್ಜನರಾದ ಸತ್ಯವಿಶ್ವಾಸಿಗಳಿಗೆ ಖಿಲಾಫತ್‌ -ನೀಡುವ 
ವಾಗ್ದಾನ ಮತ್ತು ಅದರ ಶರತ್ತುಗಳು 24:55 

ಅ ಸತ್ಯವಿಶ್ವಾಸಿಗಳನ್ನು ಅಲ್ಲಾಹನು ತನ್ನ ಕೆಲೆಸಕ್ಕಾಗಿ ಆಯ್ದು 
ಕೊಂಡಿದ್ದಾನೆ 22:78 - 


ಕುರ್‌ಆನ್‌ ವ್ಯಾಖ್ಯಾನ 


€ ಪರಲೋಕವು ಈ ಲೋಕಕ್ಕಿಂತ ಮೇಲು ಮತ್ತು ಸದಾ 
ಉಳಿದಿರುವಂತಹದು 74:20, ಟಿ-26, 87:17 

€ ಇಹಲೋಕದ ಸುಖ ಮತ್ತು ಕಷ್ಟವು ಅಲ್ಲಾಹನ ಕಡೆಯಿಂದ 
ಪರೀಕ್ಷೆ. ಯಾಗಿದೆ 89:15, 16, ೬-9 

ಳಿ ಇಹಲೋಕ ಜೀವನವೆಂಬ ಪರೀಕ್ಸೆ ಯಲ್ಲಿ ಮಾನವನ 
ಭವಿಷ್ಯವು ಅವನ ಯತ್ನ ಮತ್ತು ಪರಿಶ್ರಮವನ್ನು ಅವಲಂಬಿಸಿದೆ 
90:11, ೬-11 

೬ ಮಾನವನಿಗೆ ಇರುವ ಲೌಕಿಕ ಲಾಭಗಳ ಹಸಿವು"ಗೋರಿಯ 


ವರೆಗೂ ಕೈಬಿಡುವುದಿಲ್ಲ ಮತ್ತು ಪ್ರಮುಖ ಉದ್ದೇಶಗಳ ಬಗ್ಗೆ ' 


ಅವನನ್ನು ಅನಾಸ್ಥೆಯಲ್ಲಿ ಹಾಕಿ ಬಿಡುತ್ತದೆ 102:1, 2, ಟಿ-1 
€ ಮಾನವನಿಗೆ ಖಚಿತ ಜ್ಞಾನದ ಮೂಲಕ ತನ್ನ 
ಲೋಕಾರಾಧನೆಯ ಪರಿಣಾಮ ತಿಳಿಯುತ್ತಿದ್ದರೆ ಅವನ ಧೋರಣೆ 
ಎಂದೂ ಹೀಗಿರುತ್ತಿರಲಿಲ್ಲ 102:5 0 

೪ ಲೋಕಾರಾಧಕರ ಆಂತಿಮ ಗತಿ 68: 17ರಿಂದ 33, 
77:46, 47, 79: 37ರಿಂದ 39, 104: 1ರಿಂದ 4 ಟ-2,3 
€ ಈ ಲೋಕದ ನೇಮತ್ತುಗಳು ಕೇವಲ ನೇಮತ್ತುಗಳಲ್ಲ, 
ಅವು ಪರೀಕ್ಷೆಗಳೂ ಆಗಿರುತ್ತವೆ ಮತ್ತು ಪ್ರಶಿಯೊಂದು 
ನೇಮತ್ತಿನ ಬಗ್ಗೆ ಉತ್ತರ ಕೊಡಲಿಕ್ಕಿದೆ 102:8, ಟ-4 

ಆ ಭೂಲೋಕದಲ್ಲಿ ಪರಲೋಕ ಭಯವನ್ನಿರಿಸಿ ಕಾರ್ಯವೆಸಗು 
ವವರ ಮತ್ತು ಅದರಿಂದ ನಿಪ್ಚಿಂತರಾಗಿ ಜೀವನ ನಡೆಸುವವರ 
ಅಂತಿಮ ಗತಿ 69: 19ರಿಂದ 33 

ಸುಖ ಪಡುವವನು ಪರಲೋಕದಲ್ಲೂ ಅಲ್ಲಾಹನ 
ಪ್ರೀತಿಗೆ ಪಾತ್ರನೆಂಬ ಲೋಕಾರಾಧಕರ ತಪ್ಪು ಧಾರಣೆ 68:ಟಿ- 
19, 68: 34ರಿಂದ 41, 70:38, ಟಿ-25 : 


ಅ ಇಲ್ಲಿ 


(ಉಪಕಾರ, ಸದ್ವರ್ತನೆ)‏ رجہ 
ಅ ಮುಖ್ಬಿನೀನ್‌ ಯಾರು? 43329, 4612‏ 
ಅ ಸತ್ಯರ್ಮಗಳ ವಾಸ್ತವಿಕತೆ 31:3, 4, 26‏ 


ಕುರ್‌ಆನ್‌' ಮುಹ್ಲಿನೀನರಿಗೆ ಸುವಾರ್ತೆ ಕೊಡುತ್ತದೆ 46:12 
ಮುಹ್ಟಿನೀನರ ಶುಭಾಂತ್ಯ 37:80. 105, 110 § 
ಇಪ್ಸಾನ್‌ನ ಪ್ರತಿಫಲ ಇಹ್ಸಾನೇ ಆಗಿದೆ 55:60 


ಈಮಾನ್‌(ಸತ್ಯವಿಶ್ವಾಸ) 

ಅ ಸತ್ಮವಿಶ್ವಾಸ ಮತ್ತು ಸತ್ಸರ್ಮದ ಸಂಬಂಧ +4, 
22:14, 23, 50, 57, 23:-11, 24:55, 25:70, 28:67, 
80, 29:7 


ವಿಷಯ ಸೂಚಿ 


೪ ಪ್ರಜ್ಞಾಪೂರ್ವಕವಾಗಿ ಏಕದೇವತ್ವದ ಬಗ್ಗೆ 3ھ‎ 
ವಹಿಸುವವನ ಈಮಾನ್‌ ಮಾತ್ರ ಅಲ್ಲಾಹನ ಬಳಿ ಸಿಂಧು 
43:86, ಟಿ-68 

€ ಕಾನೂನಿನ ಹಕ್ಕುಗಳಲ್ಲಿ ಸತ್ಯವಿಶ್ವಾಸಿಗಳೆಲ್ಲರೂ ಸಮಾನರು 
33: ಟಿ38 

ಅ ಸಕಲ ದಿವ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸಬೇಕಾದುದು 
ಅಗತ್ಯ 42:15 

ಅ ಸತ್ಯವಿಶ್ವಾಸಿಗಳಿಗೆ ಸಹಾಯ ಮಾಡುವ ಕುರಿತು ಅಲ್ಲಾಹನ 
ವಾಗ್ದಾನಗಳೆ ಸರಿಯಾದ ಅರ್ಥ 33:22, ಟಿ-37 

೪ ಅಲ್ಲಾಹ್‌ ಇಹಪರಗಳಿರಡರಲ್ಲೂ ಸತ್ಯವಿಶ್ವಾಸಿಗಳಿಗೆ 
ಸಹಾಯ ಮಾಡುತ್ತಾನೆ 40:51 

ಇ ಅಲ್ಲಾಹನ ಈ ವಾಗ್ದಾನವು ಪರಮ. ಸತ್ಯ 40:55 

ಅ ಮೂಮಿನ್‌, ಕಾಫಿರ್‌ ಮತ್ತು ಮುನಾಫಿಕ್‌ಗಳೆ ವ್ಯತ್ಯಾಸ 
3522, 32, ಟಿ-42, 56 

ಅ ಮೂಮಿನ್‌ ಮತ್ತು ಫಾಸಿಕರೊಳಗೆ ವ್ಯತ್ಯಾಸ 32:18, ಟ30 
ಅ ಸತ್ಯವಿಶ್ವಾಸಿಗಳ ಶುಭಾಂತ್ಮ 42:36 

೬ ಸಜ್ಜನ ಸತ್ಯವಿಶ್ವಾಸಿಗಳ ಶುಭಾಂತ 32:17, 19, 40:40, 
6, 

ಅ ಸಜ್ಜನ ಸತ್ಯವಿಶ್ವಾಸಿ ಮತ್ತು ಪಿತೂರಿಕೋರರ ಅಂತಿಮ 
ಪರಿಣಾಮ ಒಂದೇ ಪ್ರಕಾರವಾಗಿರಲು ಸಾಧ್ಯವಿಲ್ಲ 38:28 

ಅ ಸಜ್ಜನ ಸತ್ಮವಿಶ್ವಾಸಿ ಮತ್ತು ದುರಾಚಾರಿ ಇವರು ಈ 
ಲೋಕದಲ್ಲೂ ಸಮಾನರಲ್ಲ, ಪರಲೋಕದಲ್ಲಿ ಸಮಾನ ರಾಗಲು 
ಸಾಧ್ಯವಿಲ್ಲ 1 

೪ ಆಜ್ಞಾಪಾಲಕ ಸತ್ಮವಿಶ್ವಾಸಿಯೇ ವಾಸ್ತವದಲ್ಲಿ ಪರಮಾರ್ಥ 
ಜ್ಞಾನ ಹೊಂದಿದವನಾಗಿರುತ್ತಾನೆ 39:9, ಟಿ-28 

ಆ ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸು ಮೇಲೆ 
ವಿಶ್ವಾಸವಿರಿಸುವವರ ಮಹತ್ವ, ಅವರಲ್ಲಿನ ವಿಧಗಳು ಮತ್ತು 
ಪರಲೋಕದಲ್ಲಿ ಅವರ ಅಂತಿಮ ಪರಿಣಾಮ 35: 32ರಿಂದ 35 
೪ ಸತ್ಯವಿಶ್ವಾಸ ಮತ್ತು ಸಬಾಚಾರಗಳ ಪರಸ್ಪರ ಅನಿವಾರ್ಯತೆ 
31:8, 344, 35:7, 10, 40:40, 41:8, 42:22, 23, 26, 
45:21, 30, 47:2, 12, 48:29, 64:2, -6, 64:0, 84:25, 
90:17, 95:6, 98:7, 103:3 

(ಸತ್ಯೈರ್ಮ'ವನ್ನು ನೋಡಿರಿ) 

ಅ ಈಮಾನಿನ ಹೊರತು ಯಾವ ارہ ہیں‎ 
ಫಲದಾಯಕವಲ್ಲ 40:40 


ಪ್ರಾಮಾಣಿಕ 'ಸತ್ಯವಿಶ್ವಾಸಿ ಎಂಬುದಕ್ಕಿರುವ' 


1324 


ಆ ಸತ್ಯವಿಶ್ವಾಸ ಸ್ಟೀಕರಿಸುವವರಿಗ' ಅಲ್ಲಾಹ್‌ ನೇರ 
ಮಾರ್ಗವನ್ನು ತೋರಿಸುತ್ತಾನೆ 22:54 

ಅ ಕುಫ್ರ್‌ ಮತ್ತು ಈಮಾನ್‌ಗಳೆ ಘರ್ಷಣೆಯಲ್ಲಿ ಅಲ್ಲಾಹ್‌ 
ಹಹ ಸಂಗಡವಿರುತ್ತಾನೆ 22: 38ರಿಂದ 40, 30:47 
ಆ ಸತ್ಮಲಶ್ವಾಸಿಗಳೇ ಯಶಸ್ವಿಯಾಗುವವರು 22:77, 23:28 
58:22, 61:13 

ಅ ಸತ್ಕವಿಶ್ವಾಸ ಸ್ವೀಕಾರದ ಪ್ರಭಾವ ಮತ್ತು ಪರಿಣಾಮಗಳು 
22:23, 50, 56 25:70, 28:67, 29:7 


€ ಸಜ್ಜನ ಸತ್ಯವಿಶ್ವಸಿಯು ಪುನರುತ್ನಾನ ದಿನ ಯಾತನೆಯಿಂದ 


ಸುರಕ್ಷಿತನಾಗಿರುವನು 25:69, 70 

ಅಗೌರವಕ್ಕೆ ಪಾತ್ರವಾಗದು 2194‏ وہ ×ضشراہ ಸತ್ಯವಿಶ್ವಾಸಿಯ‏ ری 
ದುರ್ಬಲ ಕಮಾನಿನ ನೈತಿಕ' ಪರಿಣಾಮಗಳು 22:11‏ ا 
ಅ ಸತ್ಮವಿಶ್ವಾಸ ಸ್ವೀಕಾರ ಮಾಡದವರ ಅಂತಿಮ ಪರಿಣಾಮ‏ 
23:44 

[) ಸತ್ಮವಿಶ್ವಾಸಿಯ ಪರಿಚಯ 32:15, 16, 33:35 

ಒಬ್ಬವೃಕ್ತಿ‏ ٭ 
ಲಕ್ಷಣಗಳು 33: 22ರಿಂದ 24‏ 

ಅ ಸತ್ಯವಿಶ್ವಾಸಿಯು. ಸತ್ಮನಿಷೇಧಿಗಳನ್ನು ಮತ್ತು ಕಪಟ 
ವಿಶ್ವಾಸಿಗಳನ್ನು ಅನುಸರಿಸಬಾರದು 33:48. 

ಆ ಅಲ್ಲಾಹನ ಆಜ್ಞೆಯ ಕುರಿತು ಮನಸ್ಸಿನೊಳಗೆ ಅಸಮಾಧಾನ 
ತಾಳಿದರೂ ಅದನ್ನು ಹಿಡಿಯಲಾಗುವುದು 33:51, ಟಿ-92 
೬ ಹ. ಮುಹಮ್ಮದ್‌ರ(ಸ) ವಿರುದ್ಧ ಮನಸ್ಸಿನೊಳಗೆ 
ಕಸಿವಿಸಿಯುಂಟಾದರೂ ಹಿಡಿಯಲಾಗುವುದು 33: ಟಿ-92 

ಅ ಸತ್ಯವಿಶ್ವಾಸಿಗಳ ಸಂಬಂಧವು ಪ್ರವಾದಿಯವರೊಂದಿಗೆ 
ಹೇಗಿರಬೇಕು? 33:6, 69, ಟಿ-119 : 

ಅ ಈಮಾನ್‌ ಅಲ್ಲಾಹನ ಉಪಕಾರದ ಅನಿವಾರ್ಯ 
ಬೇಡಿಕೆಯಾಗಿದೆ 7 


ಅ ಮಾನವನು ಅಲ್ಲಾಹನನ್ನು ಭಯಪಡಬೇಕಾದುದು, 


ಈಮಾನಿನ ಅನಿವಾರ್ಯ ಬೇಡಿಕೆ 39:10. 

ಆ ಸತ್ಯವು ಅನಾವರಣಗೊಳ್ಳುವ ಸಮಯದ ತನಕ ಮಾತ್ರ 
ಈಮಾನ್‌ ಲಾಭದಾಯಕ 34:52 ಟಿ-74 

€ ಯಾತನೆಯನ್ನು ಕಂಡ ಬಳಿಕ ಈಮಾನ್‌ ಫಲದಾಯಕವಾದ 
ಏಕಮಾತ್ರ ದೃಷ್ಟಾಂತ 37:147, ಟಿ-84 


1325 


€ ಮುಹಮ್ಮದ್‌ರ(ಸ) ಮೇಲೆ ಅವತೀರ್ಣಗೊಂಡ 
ಶಿಕ್ಷಣಗಳನ್ನು ನಂಬಬೇಕಾದುದು ಈಮಾನಿಗೆ ಅಗತ 47:2 
ಆ ಸತ್ಯವಿಶ್ವಾನ ಸ್ವೀಕಾರ ಮಾಡುವ ಪರಿಣಾಮ, ಈ 
ಲೋಕದಲ್ಲಿ ಮತ್ತು ಪರಲೋಕದಲ್ಲಿ 47:2, 5ರಿಂದ 7, 61: 
ಪರಿಚೆಯ 

ಆ ಅಲ್ಲಾಹ್‌ ಸತ್ಮವಿಶ್ವಾಸಿಗಳೆ ಸಂರಕ್ಷಕ 47:11 

ಆ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ 
ಮಾನವನು ಇಸ್ಲಾಮಿಗೆ ನಿಷ್ಠೆ ತೋರಬೇಕಾದುದು ಇದರ 


೪ ಅಲ್ಲಾಹ್‌ ಸತ್ಮವಿಶ್ವಾಸಿಗಳೆ ಸಂಗಡವಿದ್ದಾನೆ 47:35 
ಅ ಸತ್ಯವಿಶ್ವಾಸಿಗಳ ತ್ಕಾಗಗಳನ್ನು ಅಲ್ಲಾಹ್‌ ನಷ್ಟ 
ಗೊಳಿಸಲಾರನು 4735 

೪ ಈಮಾನ್‌ ಮತ್ತು ತಕ್ಟಾಗಳ ಸತ್ಸಲ 47:36 

(ಹೆಚ್ಚಿನ ವಿವರಗಳಿಗೆ 'ತಕ್ಕಾ' ನೋಡಿರಿ) 

೪ ಪ್ರತಿಯೊಂದು ಪರೀಕ್ಷಾ ಸಂದರ್ಭದಲ್ಲಿ ಸತ್ಯವಿಶ್ವಾಸಿಯು 
ಅನುಸರಣಾ ಮಾರ್ಗವನ್ನು ಹಿಡಿದಾಗ ಅವನ ಈಮಾನಿನಲ್ಲಿ 
ವೈದ್ಧಿಯುಂಟಾಗುತ್ತದೆ 48:4. ಟಿ-7 

ಆ ಅಲ್ಲಾಹನು ಕುಫ್ರ್‌ ಮತ್ತು ಇಸ್ಲಾಮಿನೊಳಗಿನ ಯುದ್ಧವನ್ನು 
ಸತ್ಯವಿಶ್ವಾಸಿಗಳ ಸ್ಥಾನಗಳ ವೃದ್ಧಿಯ ಸಾಧನವನ್ನಾಗಿ ಮಾಡಿದ್ದಾನೆ 
48:4. 7 

ಅ ಸತ್ಯವಿಶ್ವಾಸಿ ಪುರುಷರ ಮತ್ತು ಸ್ತ್ರೀಯರ دوہ‎ 48:5 
ಆ ಸತ್ಯವಿಶ್ವಾಸಿಗಳು ಭೂಲೋಕದಲ್ಲಿ ಯಾವ ನಿಲುಮೆಯನ್ನು 
ಅನುಸರಿಸಬೇಕು 48:9 

€ ಬಲಶಾಲಿ ಶತ್ರುವಿನೊಂದಿಗೆ ಇಸ್ಲಾಮಿನ ಹೋರಾಟ 
ನಡೆದಾಗ ಸತ್ಯವಿಶ್ವಾಸದ ನೈಜ ಪರೀಕ್ಷೆ ನಡೆಯುತ್ತದೆ 48:16 
ಆ ಅನುಸರಣೆಯಲ್ಲಿ ಸ್ಲಿರರಾಗಿರುವ ಮತ್ತು ಪರಿಣಾಮವನ್ನು 
ಲೆಕ್ಕಿಸದೆಯೇ ಈಮಾನಿನ ಬೇಡಿಕೆಗಳನ್ನು ಪೂರೈಸುವ 
ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹ್‌ ಹೇಗೆ ಸಹಾಯ ಮಾಡುತ್ತಾನೆ 48: 
18ರಿಂದ 24 

ಅ ವಿರೋಧಿಯು ಎಂತಹ ಅನುಚಿತ ನಿಲುಮೆಯನ್ನು 
ಅನುಸರಿಸಿದರೂ ತಕ್ವಾಡಲ್ಲೇ(ಧರ್ಮನಿಷ್ಠೆಯಲ್ಲೇ) ಸ್ಥಿರನಾಗಿರುವ 
ಕರ್ತವ್ಯ ಸತ್ಯವಿಶ್ವಾಸಿಯದ್ದಾಗಿದೆ 48:26 

€ ಸಕಲ ಸತ್ಮವಿಶ್ವಾಸಿಗಳು ಪರಸ್ಪರ ಸಹೋದರರು 49:10 
ಅ ಸತ್ಮವಿಶ್ವಾಸಿಯಾಗಿದ್ದು ಯಾರಾದರೂ ಕರ್ಮಬ್ರಷ್ಟತೆಯಲ್ಲಿ 
ಹೆಸರು ಗಳಿಸುವುದು ಅತಿ ಕೆಟ್ಟದು 49:11, ಟಿ-23 


ಆ ಅಲ್ಲಾಹ್‌ ಸತ್ಮವಿಶ್ವಾಸಿಯ ಮೇಲೆ ಕೃಪೆ ತೋರುತ್ತಾನೆ . 
وک‎ ಬೇಡಿಕೆಯಾಗಿದೆ 47:31 


ಲೋಕದಲ್ಲಿ ಸಂಕಷ್ಟಗಳ “ಮೂಲಕ ಸಂದು, ಹೋಗುತ್ತದೆ ' 


ಆ ಸತ್ಯವಿಶ್ಪಾಸಿಗಳ ಪರವಾಗಿ ಡೇವಚರರು. ಪ್ರಾ ರ್ಥಿಸುತ್ತಾ: 5 


ಕುರ್‌ಆನ್‌ ವ್ಯಾಖ್ಯಾನ 


6 ಈಮಾನ್‌, ಸತ್ಕರ್ಮದ ಫಲಗಳು ಮತ್ತು ಪರಿಣಾಮಗಳು 
31:8, ೦, 32: 15ರಿಂದ 19, 33:24, 25, 35, 42ರಿಂದ 44, 
47, 34:4, 37, 35:7, 10, -21, 35:29, 30, 32, 33, 
37:80, 81. 109, 110, 121, 122, 131, 132, 148, 41:18, 
30ರಿಂದ 32, 42:23, 25, 26, 45:30, 46:13, 14 

೪ ಈಮಾನ್‌ ಮತ್ತು ಸತ್ಕರ್ಮದ ನೈತಿಕ ಪರಿಣಾಮಗಳು 
38:28 


33:73 و‎ 
ಆ ಸತ್ಯವಿಶ್ವಾಸಿಯ ಅನೇಕ ಪ್ರಮಾದಗಳೆ ಪರಿಹಾರವು,ಇದೇ 


42:30, ಟಿ-52 


33:43, 40: 7ರಿಂದ 9 

€ ದೇವಚರರು ಮತ್ತು ಸತ್ಯವಿಶ್ವಾಸಿಗಳ ನಡುವೆ ಈಮಾನಿನ 
ನಂಟು ಇದೆ.40:7. ಟಿ-6 

೬ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಸಜ್ಜನ ಮಾತಾಪಿತರನ್ನೂ 
ಸಜ್ಜನ ಮಕ್ಕಳನ್ನೂ ಸತ್‌ಪಶ್ನಿಯರನ್ನೂ ಸ್ವರ್ಗದಲ್ಲಿ ಒಂದೇ 
ಕಡೆ ಇರಿಸಲಾಗುವುದು. 40:8, ಟಿ-11, 52:21, ಟಿ-15 

ಅ. ಸತ್ಯವಿಶ್ವಾಸಿಗಳಿಗೆ ಸ್ವರ್ಗದ ವಾಗ್ದಾನ 0 

€ ಯಾವುದೇ ಮೂಮಿನನಿಗೆ ತಪ್ಪಲ್ಲದೆ ತೊಂದರೆ 
ಕೊಡುವುದು ಪಾಪವಾಗಿದೆ 33:58 _ 
ಆ ಪಾಪಿ ಸತ್ಮವಿಶ್ವಾಸಿ ನರಕಕ್ಕೆ ಹೋಗುವನೋ ಇಲ್ಲವೋ 
ಎಂಬ ಪ್ರಶ್ನೆ 35: ಟಿ57 % 
ಆ ಸತ್ಮವಿಶ್ವಾಸವೊಂದೇ ಅಲ್ಲಾಹನ ಯಾತನೆಯಿಂದ 
ಪಾರಾಗುವ ಮಾರ್ಗವಾಗಿದೆ 46:31 

ಆ 'ಅಲ್ಲದೀನ ಆಮನೂ' ಎಂದರೆ ನೈಜ ಸತ್ಮವಿಶ್ವಾಸಿಗಳು 
ಮಾತ್ರವಲ್ಲದ ಸ್ಥಾನಗಳು 33:11, ಟಿ-21, 33:69. 88 
66:8, 57:16, ಟಿ-28 

ಅ ಸತ್ಮವಿಶ್ವಾಸಿಯು ಕುಪ್ಸ್‌ ಮತ್ತು ಇಸ್ಲಾಮಿನ 
ಹೋರಾಟದಲ್ಲಿ ತನ್ನೆ ಹಿತವನ್ನು ಇಸ್ನಾಮಿಗಾಗಿ ತ್ಯಾಗ 
ಮಾಡುವುದೇ ಈಮಾನಿನ ಬೇಡಿಕೆಯಾಗಿದೆ 47: ಪರಿಚಯ 
ಅ ಕುಫ್ರ್‌ ಮತ್ತು ಇಸ್ಲಾಮಿನ ಯುದ್ಧದಲ್ಲಿ ಸತ್ಯವಿಶ್ವಾಸಿಯು 
ಪ್ರಾಣದೊಂದಿಗೆ ಸಂಪತ್ತನ್ನೂ ತ್ಯಾಗ ಮಾಡಬೇಕಾದುದು ಈಮಾನಿನ 
ಬೇಡಿಕೆಯಾಗಿದೆ 47: ಪರಿಚಯ, 57 ಪರಿಚಯ, 61:11 


ವಿಷಯ ಸೂಚಿ 


1326 


೪ ಸತ್ಸರ್ಮವಿಲ್ಲದಿದ್ದರೆ ಕೇವಲ ಬಾಯ್ದೆರೆ ಈಮಾನ್‌ 
ಸ್ವೀಕಾರಾರ್ಹವಲ್ಲ 58:4, ಟಿ-12, 13, 64:9, ೬-21 

ಆ ಸತ್ಮವಿಶ್ವಾಸಿಯು ಅಲ್ಲಾಹ್‌ ಮತ್ತು ಅವನ ರಸೂಲರ 
ಶತ್ರುಗಳೊಂದಿಗೆ ಎಂದೆಂದಿಗೂ ಸ್ನೇಹವಿರಿಸಲಾರನು 58:22, 
60:1, 4, 61: ಪರಿಚಯ 1 
ಅ ಇಸ್ಲಾಮಿಗಾಗಿ ಎಲ್ಲ. ಬಂಧು ಬಳಗದವರನ್ನು ತ್ಯಜಿಸಬೇಕಾಗಿ 
ಬಂದರೂ ಹಿಂಜರಿಯದಿರುವುದು ಈಮಾನಿನ ಬೇಡಿಕೆ 58:22, 
6414, 15, -29 ಷ್ಟ ” 
ಅ ಅಲ್ಲಾಹನು ಯಾರ ಹೃದಯದಲ್ಲಿ ಈಮಾನನ್ನು 
ಅಚ್ಚೊತ್ತಿದ್ದಾನೆ 58:22 i 
ಆ ಸತ್ಯವಿಶ್ವಾಸಿಗಳಿಗೆ ಆತ್ಮವನ್ನು ನೀಡಿ ಶಕ್ತಿ ಕೊಡಲಾಯಿತು 
58:22 

೪ ಅಲ್ಲಾಹ್‌ ಸತ್ಯವಿಶ್ವಾಸಿಗಳಿಂದ ಸಂತುಷ್ವನಾದನು 58:22 
ಅ ಸತ್ಮವಿಶ್ವಾಪಿಗಳು ಅಲ್ಲಾಹನಿಂದ ಸಂತುಷ್ಪರಾದರು 58:22 
ಅ ಸತ್ಯವಿಶ್ವಾಸಿಗಳು ಅಲ್ಲಾಹನ ಪಂಗಡದವರು 58:22 
ಅ ಸತ್ಯವಿಶ್ವಾಸಿಗಳನ್ನು ಸಂತೃಪ್ಪಗೊಳಿಸಲು ಸೂಕ್ತಗಳ 
ಅವತರಣ 59: 'ಪರಿಚಯ - ' 
ಅ ಈಮಾನ್‌ ಮತ್ತು ಸಂಕುಚಿತತೆಯೂ ಒಂದು ಹೃದಯದಲ್ಲಿ 
ಸೇರಿರಲಾರವು 59:9 

ಅ ಸತ್ಕವಿಶ್ವಾಸವೇ ನೈಜ ಬಾಂಧವ್ಯ 59:10, ಟಿ-21 

ಆ ಸತ್ಯವಿಶ್ವಾಸಿಯ ಹೃದಯವು ತನ್ನ ಸತ್ಯವಿಶ್ವಾಸಿ ಸಹೋದರನ 
ವಿರುದ್ಧ ತಿರಸ್ಕಾರ ಮತ್ತು ದ್ವೇಷದಿಂದ ಮುಕ್ತವಾಗಿರಬೇಕಾದುದು 
ಈಮಾನಿನ ಅನಿವಾರ್ಯ ಬೇಡಿಕೆಯಾಗಿದೆ 59:10, ಟಿ-21 
ಅ ಈಮಾನ್‌ ಮತ್ತು ತಕ್ಟಾ 59:18, 60:11 

ಅ ಸತ್ಯವಿಶ್ವಾಸಿಗಳಿಗೆ, ಪರಲೋಕಕ್ಕಾಗಿ ಸತ್ಕರ್ಮಗಳ ಬಾರಿ 
ವೆಚ್ಚವನ್ನು ಒದಗಿಸಿಕೊಳ್ಳಬೇಕೆಂಬ ಆಜ್ಞೆ 59:18 

ಅ ಸತ್ಯವಿಶ್ವಾಸಿಯು ಕುಪ್ರ್‌ ಮತ್ತು ಇಸ್ಲಾಮ್‌ಗಳ ನಡರವಿನ 


ಅ ಸತ್ಯವಿಶ್ವಾಸಿ ಸ್ತ್ರೀಯರು ಸತ್ಮನಿಷೇಧಿ ಪುರುಷರ ಪಾಲಿಗೆ 


ಹಲಾಲ್‌ ಆಗಿರುವುದಿಲ್ಲ 60:10 

ಅ ಸತ್ಯವಿಶ್ವಾಸಿನಿಯರು ಕುಫ್ರ್‌ ನಾಡಿನಿಂದ ಹಜ್ರತ್‌ ಮಾಡಿ 
ಇಸ್ಲಾಮ ರಾಷ್ಟ್ರಕ್ಕೆ ಬಂದರೆ ಅವರನ್ನೆ ಮರಳಿಸಲಾಗದು 
60:10 


ಯುದ್ದದಲ್ಲಿ ಎಂದೂ ಕುಫ್ರ್‌ಗೆ ಸಹಕರಿಸಲಾರ' موم‎ 


' ಮತ್ತು ಸತ್ಯನಿಷೇಧಿ ಪುರುಷರು ಸತ್ಕವಿಶ್ವಾಸಿ ಸ್ತ್ರೀಯರ ಹಾಲಿಗೆ 


ಆ ಈಮಾನ್‌ ಮತ್ತು ಇಸ್ಲಾಮಿನ ವೃತ್ಕಾಸ 49:14 ಟಿ-31 
ಅ ಯಾರಿಗಾದರೂ ಈಮಾನಿನ ಅನುಗ್ರಹವನ್ನು . ಪ್ರದಾನ 
" ಮಾಡುವುದು ಅಲ್ಲಾಹನ ಮಹಾ ಉಪಕಾರವಾಗಿದೆ 49:17 
ಆ ಮೂಮಿನ್‌ ಮತ್ತು ಮುಸ್ಲಿಮನ ವ್ಯತ್ಯಾಸ 51:35, 36, 
ಟಿ-34 

ಅ ಉಪದೇಶವು ಸತ್ಯವಿಶ್ವಾಸಿಗಳಿಗೆ ಮಾತ್ರ ಫಲಕಾರಿ 
ಯಾಗುತ್ತದೆ 51:55 

ಅ ಸತ್ಯವಿಶ್ವಾಸಿಯು ಅಲ್ಲಾಹನನ್ನು ಕಣ್ಣಾರೆ ಕಾಣದೆಯೇ 
ಅವನಿಗೆ ಭಯಪಡುತ್ತಾನೆ 50:33, می‎ 

ಅ ಸತ್ಯವಿಶ್ನಾಸಿಯು ಅಲ್ಲಾಹನ ಕೃಪಾ ಗುಣ ವಿಶೇಷವನ್ನು ತಿಳಿದಿದ್ದೂ 
ಪಾಪಕಾರ್ಯಗಳನ್ನೆಸಗಲು ಸಾಹಸ ಪೆಡಲಾರ 50: ಟ-42 

೪ ಪ್ರವಾದಿವರ್ಯರು(ಸು ಜನರಿಗೆ ತಮ್ಮ ಪ್ರಭುವಿನ ಮೇಲೆ 
ವಿಶ್ವಾಸವಿರಿಸುವ ಕರೆ ನೀಡುತ್ತಿದ್ದರು 57:8 

ಅ ನತ್ಯವಿಶ್ವಾಸಿ ಪುರುಷರು ಮತ್ತು ಸ್ತ್ರೀಯರಿಗಾಗಿ ಪುನರುತಾನ 
ದಿನ ಜ್ಯೋತಿ ಇರುವುದು 57:12 

ಅ ಸತ್ಮವಿಶ್ನಾಸಿಗಳಿಗೆ ಸ್ಪರ್ಗದ ಸುವಾರ್ತೆ 57:12 

ಆ ಸತ್ಯವಿಶ್ವಾಸಿಗಳ ಹೃದಯಗಳು ಅಲ್ಲಾಹನ ಸ್ಮರಣೆಯಿಂದ 
ಕರಗಿ ಬಿಡಬೇಕು 57:16 £ 
ಅ ಸತ್ಸವಿಶ್ವಾಸಿಗಳು ಸತ್ಯದ ಮುಂದೆ ತಲೆಬಾಗಬೇಕು 57:16 
ಅ ಅಲ್ಲಾಹನ ಮೇಲೆ ವಿಶ್ವಾಸ 57:19, 58:4, ಟಿ-12, 64:8, 
67:29, 72:13, 85:8 

ಅ ರಸೂಲರ ಮೇಲೆ ವಿಶ್ವಾಸ 57:19, 58:4, 64:8 

೪ ಸತ್ಮವಿಶ್ವಾಸಿಗಳು ಅಲ್ಲಾಹನ ಬಳಿ ಶುಹದಾ(ಹುತಾತ್ಮರು) 
ಮತ್ತು 'ಸಿದ್ದೀಕರು(ಸತ್ಯಸಂಧರು) ಆಗಿರುತ್ತಾರೆ ور د‎ 

ಅ ಅವರಿಗಾಗಿ ಸತ್ಸಲ ಮತ್ತು ನೂರ್‌(ಜ್ಯೋತಿ) 57:19, 28, 
64:9 ۰ 

ಈ ಸತ್ಯವಿಶ್ವಾಸಿಗಳಿಗೆ رچڈھ‎ ಕೈಗೊಳ್ಳುವ ತಾಕೀದು 57:28, 
58:9, 59:7, 18, 64:16 ۱ 

ಅ ಹ. ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸವಿರಿಸುವ ತಾಕೀದು 
57:28, ಟಿ-55 | g 

ಆ ಸತ್ಸವಿಶ್ನಾಸಿಗಳಿಗೆ ಕೃಪೆಯ ಇಮ್ಮಡಿ ಪಾಲು 57:28 
ಅ ಸತ್ಯವಿಶ್ವಾಸಿಗಳಿಗೆ ಜ್ಯೋತಿ ಮತ್ತು ಕ್ಷಮೆಯ ವಾಗ್ದಾನ 
5728. ) 
ಅ ಸತ್ಮವಿಶ್ವಾಸ ಸ್ವೀಕಾರವೆಂದರೇನು? 58:4, ಟಿ-12 


17 


ಆ `ಮೂಮಿನ್‌ ಮುತ್ತು ಸ್ಕಾಲಿಹ್‌ ಅತ್ಯುತ್ತಮ ಸೃಷ್ಟಿಗಳು 98:7 
ಅ ಯಾವ ಯಾವ ವಿಷಯಗಳೆ ಕುರಿತು ವಿಶ್ವಾಸವಿರಿ 
ಸಬೇಕಾದುದು ಅಗತ್ಯ 103: ಟಿ-1 k 

ಆ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸದವರ ಅಂತಿಮ ಗತಿ 69: 
25ರಿಂದ 33 2 1 

ಕುರ್‌ಆನಿನ ಮೇಲೆ ಈಮಾನ್‌ (ವಿಶ್ವಾಸ) 72: ಪರಿಚಯ;‏ و 
ಸನ - |‏ . 1,2 
ಅ ಸಕಲ ಪರಣ್ಷಿಗಳ ಸಂದರ್ಭಗಳಲ್ಲಿ ಸತ್ಯವಿಶ್ವಾಸಿಯು ಸ್ಥಿರನಾಗಿದ್ದರೆ‏ 
ಅವನ ಈಮಾನ್‌ ವೃದ್ಧಿಯಾಗುತ್ತದೆ "74:31, ಟಿ21‏ 

ಅ ಸತ್ಯವಿಶ್ವಾಸಿಗಳ ಇಡೀ ಜೀವಮಾನವೇ ಸಹನೆಯ ಜೀವನ 
ಆಗಿರುತ್ತದೆ 76:12, ಟಿ-16, 90:17, ೬-14, 103:3, 81 
ಅ ಸಜ್ಜನ ಮೂಮಿನರಿಂದ ಅಲ್ಲಾಹ್‌ ಸಂತುಷ್ಟನಾದನು 
ಮತ್ತು ಅವರು ಅಲ್ಲಾಹನಿಂದ ಸಂತುಪಷ್ಪರಾದರು 98:8 

ಈ ಮೂಮಿನ್‌ ಪ್ರತಿಯೊಂದು .ವಿಪತ್ತು ಮತ್ತು ಕೇಡಿನ 
ವಿರುದ್ಧ ಅಲ್ಲಾಹನ ಅಭಯ ಯಾಚಿಸುತ್ತಾನೆ. ಕೇವಲ ತನ್ನ 
ಮೇಲೆ ಮಾತ್ರ ಭರವಸೆಯನ್ನಿಟ್ಟುಕೊಳ್ಳುವುದಿಲ್ಲ 113, 114: 
ಪರಿಚಯ, 113: ಟಿ-2 ۱ 

ಅ ಪ್ರತಿಯೊಬ್ಬ ಮೂಮಿನನು ಕುಫ್ರ್‌ ಅನ್ನು ಬಹಿಷ್ಕರಿಸುವ 
ಬಹಿರಂಗ ಘೋಷಣೆಯನ್ನು ಮಾಡಬೇಕು 109: ಪರಿಚಯ, 
ಟಿ-25. F, ۱ 
೬ ವಿನಾಶದಿಂದ (ھہ ریت‎ ಗುಣವಿಶೇಪಗಳ ಪೈಕಿ ಪ್ರಥಮ 
ಗುಣ ವಿಶೇಷವು ಈಮಾನ್‌ ಆಗಿರುತ್ತದೆ 1033, اف‎ 
ಅ ಸತ್ಯದಿಶ್ವಾಸಿಯು ವೃಕ್ತಿಯಂಬ ನೆಲೆಯಲ್ಲಿ ಅಲ್ಲಾಹನ 
ಕೃಪೆಯ ದ್ಯೋತಕವಾಗಿರುತ್ತಾನೆ. ಸತ್ಯವಿಶ್ವಾಸಿಗಳ ಕೂಟವು 
ಭೂಮಿಯಲ್ಲಿ ಲೋಕಾನುಗ್ರಹಿಯ ಪ್ರತಿನಿಧಿ 90:17, ಟಿ-14 
೪ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವವನಿಗೆ ತನ್ನ ಕರ್ಮಗಳ 
ಪ್ರತಿಫಲದಲ್ಲಿ ಹಕ್ಕು ಚ್ಯುತಿ ಅಥವಾ ಅಕ್ರಮವಾಗುವ 
ಭಯವಿಲ್ಲ 72:13, ಟಿ-13 

೪ ಸತ್ಮವಿಶ್ವಾಸಿಗಳು ಭೂಮಿಯಲ್ಲಿ ಮಾಡುವ ಸತ್ಕಾರ್ಯಗಳು 
ವೃರ್ಥವಾಗಲಾರವು .73: ಪರಿಚಯ, 20, 26 ہے‎ 
ಅ ಪುನರುತ್ಠಾನ ದಿನವು ಸತ್ಮವಿಶ್ವಾಸಿಗಳ; ಪಾಲಿಗೆ 
ಲಘುವಾಗಿರುವುದು ಮತ್ತು ಅವರಿಗೆ ನವಚೇತನ ಹಾಗೂ 
ಪರಮಾನಂದ ನೀಡಲಾಗುವುದು 74: ಟಿ-9, 76:11, ೬-15 
೪ ಸತ್ಮವಿಶ್ವಾಸಿಗಳನ್ನು ಪುನರುತ್ಗಾನದ ಕೇಡಿನಿಂದ 
ರಕ್ಷಿಸಿಕೊಳ್ಳಲಾಗುವುದು 76:11, ೬-15 


ಕುರ್‌ಆನ್‌" 'ವ್ಯಾಖ್ಯಾನ 


ಅ ವಲಸೆ ಬರುವ. ಸ್ತ್ರೀಯರು ನಿಷ್ಠಾವಂತ ಸತ್ಯವಿಶ್ವಾಸಿನಿ 
ಯರೋ ಎಂದು. 'ಪರೀಕ್ಲಿಸಿಕೊಳ್ಳಬೇಕು 60:10 

೪ ಸತ್ಯವಿಶ್ವಾಸಿಗಳ ಮಾತು ಮತ್ತು ಕೃತಿಗಳು ಒಂದೇ 
ಬಗೆಯದ್ದಾಗಿರುತ್ತದೆ 61:23, ಟಿ-2, 64: ಪರಿಚಯ 

ಆ ಯಾತನೆಯಿಂದ ಪಾರಾಗಲು ಅಲ್ಲಾಹ್‌ ಮತ್ತು'ರಸೂಲರ 
"ಮೇಲೆ ವಿಶ್ವಾಸ ಅತ್ಯಗತ್ಯ 6: 10,011 
€ ಈಮಾನಿನಿಂದ ದೇವ' ಸಹಾಯ ಮತ್ತು ವಿಜಯ 
ಪ್ರಾಪ್ತವಾಗುತ್ತದೆ 61: 11ರಿಂದ 13 7 
ಆ ಸತ್ಯವಿಶ್ವಾಸಿಗಳು ಅಲ್ಲಾಹನ ಧರ್ಮದ ಸಹಾಯಕರಾಗಿ 
ಎದ್ದು ನಿಲ್ಲಬೇಕಾಗಿದೆ 61:14 

ಆ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ 
ಇಸ್ಲಾಮಿನವರಿಗೆ ಕುಫ್ರ್‌ನ ಮೇಲೆ ಪ್ರಾಬಲ್ಕ ಸಿಕ್ಕಿಯೇ 
ತೀರುವುದು 61:14 

೪ ಸತ್ಯವಿಶ್ವಾಸಿಗಳಿಗೆ ಅವಶ್ಯಕ ಆದೇಶಗಳು 64: ಪರಿಚಯ 
ಆ ಸತ್ಯವಿಶ್ವಾಸಿಗಳ ಭರನಸೆ ಅಲ್ಲಾಹನ ಮೇಲಿರುತ್ತದೆ 64: 
ಪರಿಚಯ 
ಅ ಸತ್ಯವಿಶ್ವಾಸಿಯು ಸೊತ್ತು ಸಂತಾನಗಳನ್ನು ದೇವಪ್ರೇಮಕ್ಕೆ 
ತಡೆಯಾಗಲು ಬಿಡುವುದಿಲ್ಲ 63:9, 64 ಪರಿಚಯ" 

ಆ ಸತ್ಮವಿಶ್ವಾಸಿಯಾಗಲು ಯಾರನ್ನೂ ನಿರ್ಬಂಧಿಸ 
ಲಾಗುವುದಿಲ್ಲ. ಮನುಷ್ಯ ಸ್ವತಃ ನಿರ್ಧರಿಸಬೇಕಾಗುತ್ತದೆ 64:2, 
ಟಿ-5 

ಆ ಪವಿತ್ರ ಕುರ್‌ಆನಿನ ಮೇಲೆ ವಿಶ್ವಾಸವಿರಿಸಬೇಕೆಂಬ ಆಜ್ಞೆ 
64:8, 8 2. ۱ 
ಅ ಸತ್ಯವಿಶ್ವಾಸ ಮತ್ತು ಸತ್ಸರ್ಮಗಳಿಂದ ಪಾಪಗಳು ಉದುರಿ 
ಹೋಗುತ್ತವೆ 64:9 PA 

ಆ ಸತ್ಯವಿಶ್ವಾಸಿಗಳು ಅಲ್ಲಾಹನ ಆಜ್ಞೆಗಳನ್ನು ಆಲಿಸುವ ಮತ್ತು 
ಅನುಸರಿಸುವ ಮಾದರಿಗಳಾಗಬೇಕೆಂಬ ಆದೇಶ 64:16 

ಅ ತಾಗೂತನ್ನು ನಿಷೇಧಿಸಬೇಕಾದುದು ಈಮಾನಿನ ಪ್ರಥಮ 
ಚಿಹ್ನೆಯಾಗಿದೆ 60:4, ಟಿ-6 ' 

ಆ ಈಮಾನಿನ ಅರ್ಥ ಮತ್ತು ಅದರ ವಿವರಣೆ 10: ಟ-1 
ಅ ನೈಜ ಈಮಾನ್‌ ಯಾವುದು 103: ಟಿ-1 

ಅ ಯಾರ ವಿಷಯಬಲ್ಲಾದರೂ . 'ಮುಸ್ಲಿಮ್‌' . ಮತ್ತು 
'ಮೂಮಿನ್‌' ಎಂಬ ಪದಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸಿರು 
ವುದರ ಅರ್ಥ 66:5, ಟಿ-11 


ವಿಷಯ ಸೂಚಿ 


ಅ ಅವರಿಗೆ ಇಂಜೀಲ್‌ ಕೊಡಲಾಯಿತು 57:27 

ಅ ಅವರ ಅನುಯಾಯಿಗಳ ಹೃದಯದಲ್ಲಿ ಅನುಕಂಪ ಮತ್ತು 
ದಯೆ ಹಾಕಲಾಯಿತು 57:27, ಟಿ-51 

ಅ ಅವರ ಸಮುದಾಯವು ಸನ್ಮಾಸವನ್ನು ಸ್ವತಃ ಆವಿಷ್ಕರಿಸಿ 
ಕೊಂಡಿತ್ತು 57:27 

ಅ ಹ.ಈಸಾರು(ಅ) ಮೇಲೇರಿಸಲ್ಪಟ್ಟ ಬಳಿಕ ಅವರ ಧರ್ಮದ 
ಸ್ವರೂಪವನ್ನೇ ಕೆಡಿಸಿ ಬಿಡಲಾಯಿತು 57: ಟಿ-54 

ಅ ಲವರು ಹ.ಮೂಸಾರ(ಅ) ಧರ್ಮದ ನವೀಕರಣಕ್ಕಾಗಿ 
ರವಾನಿಸಲ್ಪಟ್ಟಿದ್ದರು 61:6, ಟಿ-7 

ಅ ಲವರು ತೌರಾತ್‌ನ ಸುವಾರ್ತೆಗಳಿಗೆ ಅನುರೂಪವಾಗಿದ್ದರು 
61:6, ೬-7 

ಅ ಅವರು ಬನೀ ಇಸ್ರಾಈಲರನ್ನು ಅಭಿಸಂಬೋಧಿಸಿದುದು 
61:6, 7ئ‎ 

ಅ ಅವರು ಅಲ್ಲಾಹನ ರಸೂಲರೂ ತೌರಾತ್‌ನ ಸಮರ್ಥಕರೂ 
ಆಗಿದ್ದರು 61:6, ۵ؤ‎ 

೪ ಅವರು ಪ್ರವಾದಿವರ್ಯರ(ಸ) ಆಗಮನದ ಸುವಾರ್ತೆ 
ನೀಡಿದ್ದರು 61:6, 8 

ಅ ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಕುರಿತು ಅವರು 
ಹೇಳಿದ ಭವಿಷ್ಯೋಕ್ತಿಗಳು 66: ಟಿ-8 

ಅ ಅವರದೆಂದು ಹೇಳಲಾಗುವ ಇಂಜೀಲ್‌ (ಬೈಬಲ್‌)ಗಳನ್ನು 
ಗ್ರೀಕ್‌ ಭಾಷೆಯನ್ನಾಡುವವರು ಬರೆದಿದ್ದರು 61: ಟ-8 

ಅ ಹಿಬ್ರೂ ಭಾಷೆಯು ಅವರಿಗಿಂತ ಮುಂಚೆಯೇ ವಿದಾಯ 
ಹೇಳಿತ್ತು, ಫೆಲೆಸ್ತೀನಿಯನರು ಸಿರಿಯನ್‌ ಭಾಷೆ ಆಡುತ್ತಿದ್ದರು 
61: -8 

ಅ ಅವರು ದೇವಪ್ರತ್ರನೆಂಬ ಆರೋಪದ ನಿರಾಕರಣೆ 61: ಟ-8 
ಅ ಅವರು ಹವಾರಿಗಳೊಡನೆ ಸಹಾಯ ಕೇಳಿದುದು 61:14 
ಅ ಪಹವಾರಿಗಳು ಅವರಿಗೆ ಸಂಪೂರ್ಣ ಬೆಂಬಲ ನೀಡುವ 
ಘೋಷಣೆ ಮಾಡಿದರು 61:14 

ಅ ಅವರ ಪವಾಡ ಸದೃಶ್ಯ ಜನನ 66:12, ಟಿ-28 
(ಮರ್ಯಮ್‌(ಅ)'ನ್ನು ಓದಿರಿ) 


ಈಸಾಇಯತ್‌ (ಕ್ರೈಸ್ತ ಮತ) 

ಅ ಅವರ ಮೂಲಭೂತ ಪಥಭ್ರಷ್ಟತೆ 43: ಟಿ-58 

ಅ ಮಾನವನು ಹುಟ್ಟು ಪಾಪಿ ಎಂಬ ಕ್ರೈಸ್ತರ ನಂಬಿಕೆ ತಪ್ಪು 
30:30. ಟಿ-45 


1328 


ಅ ಸತ್ಮವಿಶ್ವಾಸಿಗಳಿಗೆ ಮರಣದ ವೇಳೆ, ಬರುಖ್‌ನಲ್ಲಿ 
ಮತ್ತು ಹಶ್ರ್‌ನ ಮೈದಾನದಲ್ಲೂ ಅವರು ಅಲ್ಲಾಹನ 
ಅನುಗ್ರಹದ ಕಡೆಗೆ ಸಾಗುತ್ತಿದ್ದಾರೆಂದು ಭರವಸೆ 
ಕೊಡಲಾಗುವುದು 89: 27ರಿಂದ 30, ಟಿ-19 

ಅ ದುರ್ಬಲ ಈಮಾನಿನವರಿಂದ ನೈಜ ಸತ್ಯವಿಶ್ವಾಸಿಗಳನ್ನು 
ಬೇರ್ಪಡಿಸುವುದು ಹೇಗೆ? 74:31, ಟಿ-24 

ಅ ಅಲ್ಲಾಹನು ಜನರೊಡ್ಡುವ ಶರತ್ತುಗಳನ್ನೆಲ್ಲಾ ಪೂರೈಸುತ್ತ 
ಹೋಗಬೇಕೆನ್ನಲು ಅವನಿಗಂತು ಯಾರದೇ ಈಮಾನಿನ 
ಅಗತ್ಯವಿಲ್ಲ 74: ಪರಿಚಯ, 52ರಿಂದ 55 

ಅ ನಮಾರುನ್ನು ತ್ಯಜಿಸಿದವನನ್ನು ಅವನ ಈಮಾನ್‌ 
ನರಕದಿಂದ ರಕ್ಸಿಸಲಾರದು 74:43, ಟಿ-33 

ಅ ಸತ್ಯವಿಶ್ವಾಸಿಗಳ ಬಗ್ಗೆ ಸತ್ಮನಿಷೇಧಿಗಳ ದ್ವೇಷಕ್ಕೆ ಕಾರಣ 
85:8 

ಅ ಸತ್ಮವಿಶ್ವಾಸಿಗಳ ಮೇಲೆ ಅಕ್ರಮವೆಸಗುವವರಿಗೆ ಕಠಿಣ 
ಯಾತನೆ ಇದೆ 85: 4ರಿಂದ 7, ಟಿ4 

ಅ ಸತ್ಮವಿಶ್ವಾಸಿಗಳ ವಿಷಯದಲ್ಲಿ ಹ.ಮರ್ಯಮ್‌(ಅ) ಮತ್ತು 
ಫಿರ್‌ಔನನ ಪತ್ನಿಯ ಉದಾಹರಣೆ 66:11, 12 


ಈಸಾ(ಅ) 

ಅ ಅವರ ಜನನವು ಒಂದು ಮುಲ್‌ಜಿರುಃ:(ಪವಾಡ) ಆಗಿತ್ತು 
21:91, ಟಿ-89, 23:50, ಟಿ-43, 43:59, ಟಿ-53 

೪ ಅವರ ಆರಂಭಿಕ ಪೋಷಣೆ ಎಲ್ಲಿ ಆಯಿತು? 23:50, ಟಿ-44, 
೪ ಅವರ ವೃತ್ತಾಂತ 43: 59ರಿಂದ 64 

ಅ ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದ ಪವಾಡಗಳು 43:59, 
61, ಟಿ-53, 55 

ಅ ಅವರ ವಿಷಯದಲ್ಲಿ ಕ್ರೈಸ್ತರ ಮತ್ತು ಯಹೂದಿಯರ 
ಭಿನ್ನಾಭಿಪ್ರಾಯಗಳು 43:65, ಟಿ-58 

ಅ ಅವರನ್ನು ನಿಷೇಧಿಸುವವರೂ ಅವರ ಮೇಲಿನ ಭಕ್ತಿಯಲ್ಲಿ 
ಅತಿಶಯ ತೋರುವವರೂ ಇಬ್ಬರೂ ಅಕ್ರಮಿಗಳು ಮತ್ತು 
ಯಾತನೆಗೆ ಅರ್ಹರು 43:65 

ಅ ಅವರು ಬನೀ ಇಸ್ರಾಈಲರಿಗೆ ಮಾದರಿಯಾಗಿ 
ಮಾಡಲ್ಪಟ್ಟಿದ್ದರು 43:59 

ಅ ಅವರ ಧರ್ಮವು ಹ.ಮುಹಮ್ಮದ್‌ರ(ಸ) ಧರ್ಮವೇ 
ಆಗಿತ್ತು 42:13, ಟಿ-20, 43:64, ಟಿ-57 

ಅ ಅವರು ಲೋಕಾಂತ್ಮದ ಕುರುಹು ಯಾವ 
ಅರ್ಥದಲ್ಲಾಗಿದ್ದರು? 43:61, ಟಿ-55 


1329° 


ಉಮ್ರಾ 
ಆ ಇದರ ವಿಧಿಗಳು 48:27, ಟಿ-50 
(ವಿವರವನ್ನು 'ಹಜ್ಜ್‌'ನಲ್ಲಿ ನೋಡಿರಿ) 


ಉಮ್ಮತ್‌(ಸಮುದಾಯ) 
ಅ ಇದರ ಅರ್ಥದ ಸಂಶೋಧನೆ 23:52, ಟಿ-47 


ಉಮರ್‌ ಬಿನ್‌ ಖತ್ತಾಬ್‌(ರ) 

ಆ ಲವರು 'ಫೈಲ್‌'ನ ಪ್ರಶ್ನೆಯ ಕುರಿತು ಸಲಹಾ ಸಮಿತಿಯನ್ನು 
ಕರೆದರು ಮತ್ತು ಪ್ರಮುಖವಾದ ತೀರ್ಮಾನ ಕೈಗೊಂಡರು 
59: ಟಿ-20 

(ಹೆಚ್ಚಿನ ವಿವರಗಳಿಗೆ 'ಖಿಲಾಫತ್‌' ನೋಡಿರಿ) 


ಉಮ್ಮುಲ್‌ ಕೆತಾಬ್‌ 

€ ಅರ್ಥ ಮತ್ತು ಅದರ ವಿವರಣೆ 43:4, ಟಿ-2 
ಉಮ್ಮು ಸಲ್ಮಾ(ರ)-ಸತ್ಯವಿಶ್ವಾಸಿಗಳ ಮಾತೆ 

ಅ ಅವರ ಕುಶಾಗ್ರಮತ್ಯ 48: ಪರಿಚಯ 

ಉಸ್ಮಾನ್‌ ಗನೀ(ರ) 

ಅ ಹುದೈಬಿಯಾ ಸಂಧಿಯ ವೇಳೆ ಅವರ ಕಡೆಯಿಂದ ಸ್ವಃ ಯು 


ಪ್ರವಾದಿವರ್ಯರೇ(ಸ) ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವಂತಹ 
ಭಾಗ್ಯ ಅವರಿಗೆ ಲಭಿಸಿತು 48:10, 7ت‎ 


ಉಹುದ್‌ ಯುದ್ಧ 

€ಗರ್‌ವಃ ಉಹುದ್‌' ನೋಡಿರಿ) 

ವಿಸುತ್ರಿಸ್ತ 

(ಮಸೀಹ್‌(ಅ) ನೋಡಿರಿ) 

ಏಕಃ 

(ಐಕದವರು' ನೋಡಿರಿ) ۰ 

ಒಳಿತಿನ ಆಜ್ಞೆ ಮತ್ತು ಕೆಡುಕಿನ و منت‎ 

ಆ ಈ ಕಾರ್ಯವು مفھہ‎ ರಾಷ್ಟ್ರದ ಮೂಲಭೂತ 
ಉದ್ದೇಶಗಳಲ್ಲೊಂದಾಗಿದೆ 22:41 ಟಿ-85 

ಅ ಈ ಕಾರ್ಯಕ್ಕೆ ಸಹನೆಯ ಆವಶ್ಯಕತೆ 31:17 - 
(ಹೆಚ್ಚಿನ ವಿವರಗಳನ್ನು : 'ಇಕಾಮತುದ್ದೀನ್‌' (ಧರ್ಮ. 
ಸೆಂಸ್ಥಾಪನೆ)ನಲ್ಲಿ ನೋಡಿರಿ) 


ಹ 


ಕುರ್‌ಆನ್‌ ವ್ಯಾಖ್ಯಾನ 


೪ ವೃ್ಮಭಿಚಾರದ ವಿಷಯದಲ್ಲಿ ಕ್ರೈಸ್ತರ ಉದಾಸೀನ ನೀತಿ 
24: ಟಿ-2 

ಆ ಇಸ್ಲಾಮಿನ ಪ್ರಾರಂಭ ಕಾಲದಲ್ಲಿ ಕ್ರೈಸ್ತರೊಡನೆ ಮುಸ್ಲಿಮರ 
ಸಹಾನುಭೂತಿಗೆ ಕಾರಣಗಳು 30: ಟಿ-1 

ಅ ಕ್ರಿಸ್ತರ ಶಿರ್ಕ್‌ನ ಆಧಾರದಲ್ಲಿ ಅರಬ್‌ ಮುಶ್ರಿಕರು 
ಮಂಡಿಸಿದ ವಾದ 43:58. ಟಿ-52 

ಅ ಕ್ರೈಸ್ತರು ಹ.ಈಸಾರ(ಅ ಬೋಧನೆಯಿಂದ ವಿಮುಖ 
ರಾದುದು 43: 63ರಿಂದ 65, ಟಿ-57, 58 

ಅ ಹ: ಈಸಾರ(ಲ) ಶಿಕ್ಷಣ ಹೆ. ಮುಹಮ್ಮದ್‌ರ(ಸು ಶಿಕ್ಷಣವೇ 
ಆಗಿತ್ತು 43:63, 64, ಟಿ-57 

ಹ. ಈಸಾರ(ಅ) ಪವಾಡಗಳು ಮತ್ತು ಅವರ ಪವಾಡ‏ ٭ 
ಸದೃಶ ಜನನದ ಆಧಾರದಲ್ಲಿ ಅವರಿಗೆ ದೇವನ ಸ್ಥಾನ‏ 
یت ہو :43 ಕೊಡುವುದು ಅಜ್ಞಾನವಾಗಿದೆ‏ 
೪ ಕ್ರೈಸ್ತರು ಸನ್ಯಾಸದ ನವೀನಾಚಾರವನ್ನು ಸ್ವತಃ ಆವಿಷೈರಿಸಿ‏ 
ಕೊಂಡರು 57:27‏ 

ಆ ಕ್ರೈಸ್ತರಲ್ಲಿ ಸಜ್ಜನರೂ ಇದ್ದರು ಅವರಿಗೆ ಅಲ್ಲಾಹನು 
ಸತ್ಸಲ ನೀಡಿದನು 57:27 

೪ ಕ್ರೈಸ್ತರಲ್ಲಿ ಹೆಚ್ಚಿನವರು ಕರ್ಮಭ್ರಷ್ಟರಾಗಿದ್ದರು 57:27 
ಅ ಕ್ರೈಸ್ತರಲ್ಲಿ ಸನ್ಮಾಸದ داد‎ ಹಬ್ಬಿದುದು ಹೇಗೆ? 57:27. 
ಟಿ-53, 54 


ಉಪಜೀವನ(ಮಶಈಶಶ್‌) 


ಆ ಉಪಜೀವನದ ಕುರಿತು ಕುರ್‌ಆನಿನ ಮಾರ್ಗದರ್ಶನ 
25:67, 26: 123ರಿಂದ 129, ಟಿ- 89ರಿಂದ 91, 26:151, 
181ರಿಂದ 183, 28:57, 58, ಟಿ-80, 81, 28: 76ರಿಂದ 82, 
30: 37ರಿಂದ 39, ಟಿ- 56ರಿಂದ 58 


ಆ ಜಿಪುಣತೆ ಮತ್ತು ದುಂದುಗಾರಿಕೆಯ ಆರ್ಥ 28:67, ಟಿ-83 


ಉಪವಾಸ ವ್ರತ 

೪ ಕಫ್ಪಾರಃಪ್ರಾಯಶ್ಲಿತ್ತ)ದ ಉಪವಾಸಗಳು ಮತ್ತು ಆ ಕುರಿತು 
ಆದೇಶ 58:4 

೪ 'ರುಹಾರ್‌'ನ ಪ್ರಾಯಶ್ಚಿತ್ತ ಉಪವಾಸ ವ್ರತಗಳೆಂದು 
ನಿಶ್ಚಯಿಸಲಾಯಿತು 58:4 


6 ಉಪವಾಸ ವ್ರತಾಚಾರಣೆ ಸತ್ಯವಿಶ್ವಾಸಿಗಳ `ಗುಣ 66:5.. 


ಟಿ-15 
€ ಸಯಾಲತ್‌.ಪದವು ಉಪವಾಸ ವ್ರತಕ್ಕೆ ಯಾವ ಅರ್ಥದಲ್ಲಿ 
ಪ್ರಯೋಗಗೊಲ್ಳುತ್ತದೆ 665, ಟಿ-15 


34 


ವಿಷಯ ಸೂಚಿ 


ಇ ಕದ್ರ್‌ ರಾತ್ರೆಯು ಸಾವಿರ ಮಾಸಗಳಿಗಿಂತ ಉತ್ತಮ 
ವಾಗಿರುವುದರ ಅರ್ಥ 97: ಟಿ-2 

ಆ ಕದ್ರ್‌ ರಾತ್ರಿಯು ರಾತ್ರೆಯಿಂದ ಬೆಳಗಿನ ವರೆಗೂ ಸಾದ್ಯಂತ 
ಶುಭವಾಗಿದೆ 97:5, ಟಿ-5 

ಅ ದೇವಚರರು ಮತ್ತು ಹ.ಜಿಬ್ರೀಲ್‌ರು(ಅ) ಕದ್ಬ್‌ 
ರಾತ್ರೆಯಲ್ಲಿ ಅಲ್ಲಾಹನ ಅನುಜ್ಞೆಯಿಂದ ಪ್ರತಿಯೊಂದು 
ಅಜ್ಞೆಯೊಂದಿಗೆ ಇಳಿಯುತ್ತಾರೆ 97:4, ಟಿ-4 

ಅ ಕದ್ರ್‌ ರಾತ್ರೆಯಲ್ಲಿ ಆರಾಧನೆಯ ಶ್ರೇಷ್ಠತೆ 97: ಟ-2 
ಅ ಕದ್ರ್‌ ರಾತ್ರೆಯ ಕುರಿತು ಒಂದು ಸಂದೇಹದ ನಿಮರಣೆ 
mul 

(ಹೆಚ್ಚಿನ ವಿವರಗಳಿಗೆ 'ಲೈಲತುಲ್‌ ಕದ್ರ್‌' ನೋಡಿರಿ) 
ಕನಸು(ಪ್ರಷ್ಪ) 

ಅ ಪ್ರವಾದಿಗಳ ಕನಸುಗಳೂ ವಹ್ಯ್‌(ದಿವ್ಯವಾಣಿಯ)ನ ಒಂದು 
ವಿಧವಾಗಿರುತ್ತವೆ 37:102, ಟಿ-60 


ಕಪಟವಿಶ್ವಾಸಿಗಳು 
(ಮುನಾಫಿಕ್‌' ನೋಡಿರಿ) 


ಕಪ್ಪಾರ(ಪ್ರಾಯಶ್ಚಿತ್ತ) 

ಅ 'ಬುಹಾರ್‌'ನ ಪ್ರಾಯಶ್ಚಿತ್ತ ಮತ್ತು ಅದರ ವಿವರವಾದ 
ಆದೇಶಗಳು 58: 1ರಿಂದ 6, ಟಿ- 3ರಿಂದ 15 

ಅ ರುಹಾರ್‌ನ ಪ್ರಾಯಶ್ಚಿತ್ತದ ಮೂರು ರೂಪಗಳು 58:3, 4 
ಅ ರುಹಾರ್‌ನ ಪ್ರಾಯಶ್ಚಿತ್ತ ಕೊಡುವುದಕ್ಕೆ ಮುಂಚೆ 
ಸೆಂಭೋಗ ಹರಾಮ್‌ ಆಗಿರುತ್ತದೆ 58: ಟಿ-11 

ಅ ಪ್ರವಾದಿವರ್ಯರುಸ) ಕೆಲವೊಮ್ಮೆ ಪ್ರಾಯಶ್ಚಿತ್ತವನ್ನು 
ಬೈತುಲ್‌ ಮಾಲಿನಿಂದ ಕೊಡುತ್ತಿದ್ದರು 58: ಟಿ-11 
(ಹೆಚ್ಚಿನ ವಿವರಗಳಿಗೆ 'ಪ್ರತಿಜ್ಞೆ ನೋಡಿರಿ) 


ಕರ್ಮಗಳೆ ಅಳಿವು 

ಆ ಅದಕ್ಕೆ ಕಾರಣಗಳು 33:19, ಟಿ-32 

ಅ ಸತ್ಯನಿಷೇದ'ದೊಂದಿಗೆ ಸತ್ಯರ್ಮಗಳು ನಷ್ಟ- 
ಹೊಂದುವುದು ಹೇಗೆ? 24:39, 40 

೪ ಪರಲೋಕದಲ್ಲಿ ಸತ್ಯನಿಷೇದಿಗಳು ಮತ್ತು 
ಬಹುದೇವಾರಾಧಕರ ಕರ್ಮಗಳು ಅಳಿದು ಹೋಗುವುವು 25:21 
ರಿಂದ 23 

ಶಿರ್ಕ್‌(ದೇವಸಹಭಾಗಿತ್ವ) ಮಾನವನ ಸಕಲ ಕರ್ಮ‏ ٭ 
ಗಳನ್ನು ಅಳಿಸಿ ಬಿಡುತ್ತದೆ 39:65‏ 


1330 


ಕಅಬಾ 

ಈ ಅಲ್ಲಾಹನ ಆಜ್ಞೆಯಿಂದ ಹ.ಇಬ್ರಾಹೀಮ್‌ರು(ಅ) ಅದನ್ನು 
ಕಟ್ಟಿದರು 22:26 

€ ಅದು ಶಿರ್ಕ್‌ಗಾಗಿ ಅಲ್ಲ, ಪರಂತು ವಿಕದೇವಾರಾಧನೆಗಾಗಿ 
ಕಟ್ಟಿಲ್ಪಟ್ಟಿತ್ತು 22:26, ಟಿ-45 

(ಹೆಚ್ಚಿನ ವಿವರಗಳಿಗೆ 'ಮಕ್ಕಾ' ನೋಡಿರಿ) 


ಕರಾ ವ ಕದ್ವ್‌ 
(ದೇವವಿಧಿ ನಿಯಮ ನೋಡಿರಿ) 


ಕದಫ್‌ 

ಆ ಅದರ ಆಜ್ಞೆಗಳು 244 

ಅ ಕದಪ್‌ ಕಾನೂನಿನ ಉದ್ದೇಶ 24: ಟ-6 

ಅ ಕದಫ್‌ ಅಪರಾಧಕ್ಕೆ ಶಿಕ್ಷೆ 24:4, 5, ಟಿ6 

ಒಬ್ಬನು ಯಾವ ಸ್ಥಿತಿಯಲ್ಲಿ ಕದಫ್‌ನ ಅಪರಾಧಿ‏ ٭ 
مب :24 ಯಾಗುವನು? ಮತ್ತು ಯಾವ ಸ್ವಿತಿಯಲ್ಲಿ ಆಗಲಾರ?‏ 
ಅ ಪುರುಷನು ಒಬ್ಬ ಸ್ತ್ರೀಯೊಂದಿಗೆ ವ್ಯಭಿಚಾರ‏ 
ಮಾಡಿದ್ದಾನೆಂಬುದು ಸ್ತ್ರೀಯು ನಿರಾಕರಿಸಿದರೆ ' ಪುರುಷನನ್ನು‏ 
می :24 ವೈಭಿಚಾರದ ಅಷರಾಧಿಯನ್ನಾಗಿ ಮಾಡಲಾಗುವುದೇ?‏ 
ಅ ವ್ಯಭಿಚಾರದ ಸಾಕ್ಸಿದಾರರ ಸಾಕ್ಷಿ ನ್ಯಾಯಾಲಯದಲ್ಲಿ‏ 
ಸ್ಕೀಕಾರಾರ್ಹವಾಗದಿದ್ದರೆ ಅವರ' ಮೇಲೆ ಕದಫ್‌ನ ದಾವೆ‏ 
ಹೂಡಲಾಗುವುದೇ? 24: ಟಿ-2‏ 

ಅ ಕದಘನ ಪಶ್ಚಾತ್ರಾಪವ ಯಾವುದರ ಮೇಲೆ ಪ್ರಭುವ ಬೀರುತ್ತದೆ 
ಮತ್ತು ಯಾವುದರ ಮೇಲೆ ಬೀರುವುದಿಲ್ಲ 24: مم‎ 

ಪತ್ನಿಯ ಮೇಲೆ ಪತಿಯ ಕಡೆಯಿಂದ ವ್ಯಭಿಚಾರದ‏ ٭ 
ಆರೋಪ ಹೊರಿಸಲ್ಪಟ್ಟಾಗ ಅದರ ಕಾನೂನು ಪರ ವಿಧಿ 24:6‏ 
ರಿಂದ 10‏ 


ಕದ್ಬ್‌ ರಾತ್ರೆ(ಪ್ರತಿಷ್ಠಿತ ರಾತ್ರೆ) 

೬ ಅರ್ಥ ಮತ್ತು ವಿವರಣೆ 97: ಪರಿಚಯ 

ಅ ಕುರ್‌ಆನನ್ನು ರಮರಾನಿನಲ್ಲಿ ಸಮೃದ್ಧ ರಾತ್ರಿಯಾಗಿರುವ 
ಪ್ರತಿಷ್ಠಿತ ರಾತ್ರೆಯಲ್ಲಿ ಅವತೀರ್ಣಗೊಳಿಸಲಾಯಿತು 97: 
ಪರಿಚಯ, ಟಿ-1 ۱ 

ಈ ರಮರನಿನ ಯಾವ ರಾತ್ರೆಯು ಕದ್ರ್‌ ರಾತ್ರೆ 97: ಟ-1 
ಅ ಯಾವುದಾದರೂ ನಿರ್ದಿಷ್ಟ ರಾತ್ರೆಯನ್ನೇಕೆ ನಿಶ್ಚಯಿಸಲಿಲ್ಲ 
97: ೬-1 : 


11 


€ ಮಾನವನ ಯಾವ ರಹಸ್ಯ್ಕವೂ ಆಡಗಿರಲಾರದು. 
ಹೃದಯಗಳೊಳಗಿನ ಸಂಕೆಲ್ಪಗಳ ಮತ್ತು ಇರಾದೆಗಳ ತನಿಖೆಯೂ 
ನಡೆಯುವುದು 69:18, 86:9, 100:10 ೬-8 

€ ಭೂಮಿಯು ಅಲ್ಲಾಹನ ಆಜ್ಞೆಯಿಂದ ಮಾನವನ ಮಾತು 
ಮತ್ತು ಕೃತಿಗಳ ಸಾಕ್ಲಿ ಹೇಳುವುದು 99: 1ರಿಂದ 5 

೬ ಪುನರುತ್ಥಾನ ದಿನ ಕರ್ಮಪತ್ರಗಳನ್ನು ತೆರೆಯಲಾಗುವುದು 
ಮತ್ತು ಮಾನವನಿಗೆ ಅವನು ಮಾಡಿದುದೆಲ್ಲವೂ ತಿಳಿದು 
ಬರುವುದು 75:13, 81:14, 82:5 

೪ ಅಲ್ಲಾಹನ ನ್ಯಾಯಾಲಯದಲ್ಲಿ ತೀರ್ಮಾನವು ಯಾವ 
ಆಧಾರದಲ್ಲಿ ನಡೆಯುವುದು 67:6, 79: 37ರಿಂದ 41, 101:6 
ರಿಂದ 11 

ಆ ಕರ್ಮಪತ್ರಗಳು ಬಲಗೈಯಲ್ಲಿ ಕೊಡಲ್ಪಟ್ಟವರ ಸೌಭಾಗ್ಯ 
69: 19ರಿಂದ 24, 84: 7ರಿಂದ 9 

೪ ಕರ್ಮಪತ್ರಗಳು ಎಡಗೈಯಲ್ಲಿ ಕೊಡಲ್ಪಟ್ಟವರ ದೌರ್ಭಾಗ್ಯ 
69: 25ರಿಂದ 32, 84: 10ರಿಂದ 12, ಟ-8 

೪ ಬಲಗೈಯಲ್ಲಿ ಕರ್ಮಪತ್ರಗಳನ್ನು ಹೊಂದುವವರು ತಮ್ಮ 
ಸೌಭಾಗ್ಯಕ್ಕೆ ಯಾವ ಕಾರಣ ಹೇಳುವರು? 69:19, 20, ಟಿ-14 
ಆ ಎಡಗೈಯಲ್ಲಿ ಕರ್ಮಪತ್ರ ಕೊಡಲ್ಪಟ್ಟವರ ದೌರ್ಭಾಗ್ಯಕ್ಕೆ 
ಕಾರಣ 69: 25ರಿಂದ 39, 84: 10ರಿಂದ 14 

€ ಪಶ್ರ್‌ನ ಮೈದಾನದಲ್ಲಿ ಕರ್ಮಪತ್ರಗಳು ಸಿಗುವ 
ಮುಂಚೆಯೇ ಅಪರಾಧಿಗಳಿಗೆ ತಮ್ಮ ದುಷ್ಕರ್ಮಗಳು ನೆನಪಿಗೆ 
ಬರಲಾರಂಭಿಸುವುವು 79:34, 35, ಟಿ-20 


ಕರ್ಮಶಾಸ್ತ್ರ 
(ಫಿಕ್ಸ್‌'ನ ತತ್ವಗಳು ನೋಡಿರಿ) 


ಕರಾರು 
("ಅಲ್ಲಾಹನ ಕರಾರು'. ನೋಡಿರಿ) 


ಕರುಣೆ(ರಹ್ಮ್‌) 

ಆ ಇಸ್ಲಾಮ ಸಮಾಜದಲ್ಲಿ ಕರುಣೆಯ ಮಹತ್ವದ ಕುರಿತು 
ಪ್ರವಾದಿವರ್ಯರ(ಸ) ಆದೇಶಗಳು 90:17, ಟಿ-14 

ಅ ಸೃಪ್ಪಿಗಳ ಮೇಲೆ ಕರುಣೆ ತೋರಲು ಪರಸ್ಪರ 
ಉಪದೇಶಿಸುವುದು ಸತ್ಮವಿಶ್ವಾಸಿಗಳ ಗುಣ 7 

ಅ ವ್ಯಕ್ತಿಯ ನೆಲೆಯಲ್ಲಿ ಸತ್ಮವಿಶ್ವಾಸಿಯು ಅಲ್ಲಾಹನ ಕರುಣಾ 
ಗುಣದ ಪ್ರತಿರೂಪವಾಗಿದ್ದಾನೆ ಮತ್ತು ಸಮೂಹದ ನೆಲೆಯಲ್ಲಿ 
ಸತ್ಮವಿಶ್ವಾಸಿಗಳ ಕೂಟಮ ಬೊಮಿಯ ಮೇಲೆ 
'ಲೋಕಾನುಗ್ರಹಿ'ಯ ಪ್ರತಿನಿಧಿಯಾಗಿದೆ 90: ಟಿ-14 


ಕುರ್‌ಆನ್‌ ವ್ಯಾಖ್ಯಾನ 


ಕರ್ಮಷಪತ್ರ 

ಆ ಇದರಲ್ಲಿ ಏನನ್ನು ದಾಖಲಿಸಲಾಗುತ್ತಿದೆ? 36:12 

ಅ ಪರಲೋಕದಲ್ಲಿ ಪ್ರತಿಯೊಬ್ಬನ ಕರ್ಮಪತ್ರವನ್ನು 
ಮುಂದಿರಿಸಲಾಗುವುದು 39:69 

ಆ ಮಾನವರ ಸಂಪೂರ್ಣ ಕರ್ಮಗಳ ಪತ್ರವನ್ನು ದೇವಚರರು 
ದಾಖಿಲಿಸುತ್ತಿದ್ದಾರೆ 43:80 

ಆ ಅಲ್ಲಾಹನು ಪ್ರತಿಯೊಬ್ಬನ ಕರ್ಮಗಳ ಪತ್ರವನ್ನು 
ಸಿದ್ಧಗೊಳಿಸುತ್ತಿದ್ದಾನೆ 45:28, 29 

ಆ ಇದೇ ಕರ್ಮಪತ್ರವು ಪರಲೋಕದಲ್ಲಿ ಸರಿಯಾಗಿ ہچ‎ 
ಹೇಳುವುದು 45:29 

ಅ ಮಾನವನ ಸಕಲ ಕರ್ಮಗಳೂ ಬರೆಯಲ್ಪಡುತ್ತಿವೆ ಮತ್ತು 
ಪುನರುತ್ನಾನ ದಿನ ಈ ಕರ್ಮಪತ್ರವನ್ನೇ ಅವನ ಕೈಗೆ 
ಕೊಡಲಾಗುವುದು 54:52, 53, ಟಿ-28 

6 ಮಾನವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು 
ಶಬ್ದವೂ ಬರೆಯಲ್ಪಡುತ್ತದೆ 50:18, ಟಿ-21 

ಅ ಮಾನವನ ಕರ್ಮಗಳು ಎಣಿಕೆ ಮಾಡಿ ಬರೆದಿಡಲ್ಪಟ್ಟಿವೆ 
78: ಪರಿಚಯ, 29,ಟಿ-18 

೬ ಮಾನವನ ಮೇಲೆ ಮೇಲ್ಲೋಟವಿರಿಸುವವರನ್ನು ನೇಮಕ 
ಮಾಡಲಾಗಿದೆ ಮತ್ತು ಗೌರವಾನ್ವಿತ ಲೇಖಕರು ಅವನ 
ಪ್ರತಿಯೊಂದು ಕೆಲಸವನ್ನು ದಾಖಲಿಸುತ್ತಿದ್ದಾರೆ 82: 10ರಿಂದ 
13, ೬-7 

ಅ .ದುಷ್ಕರ್ಮಿಗಳ ದುಷ್ಕರ್ಮಗಳು ಮೊದಲೇ ಅಪರಾಧ 
ವೃತ್ತಿಯ ವ್ಯಕ್ತಿಗಳ ಪುಸ್ತಕದಲ್ಲಿ ದಾಖಲಿಸಲ್ಪಡುತ್ತಿವೆ 83:7 
ರಿಂದ 9, ಟಿ-5 

ಆ ಸತ್ಸರ್ಮಿಗಳ ಕರ್ಮಗಳು ಉನ್ನತ ಮಟ್ಟದ ಜನರ ದಾಖಲೆಗಳಲ್ಲಿ 
ಉಲ್ಲೇಖಗೊಳ್ಳುತ್ತವೆ, ಅವುಗಳ ರಕ್ಟಣೆಯನ್ನು ಸಾಮೂಪ್ಯ ಹೊಂದಿದ 
ದೇವಚೆರರು ಮಾಡುತ್ತಾರೆ 83: 18ರಿಂದ 21 

€ ಮಾನವನ ಅಣು ಮಾತ್ರ ಪುಣ್ಯ ಅಥವಾ ಪಾಪ ಕಾರ್ಯವು 
ಕರ್ಮಪತ್ರದಲ್ಲಿ ಉಲ್ಲೇಖಗೊಳ್ಳೆದಿರಲಾರದು 99:8 

೪ ಅಲ್ಲಾಹನು ಸ್ವತಃ ಮಾನವನ ಕರ್ಮಗಳನ್ನು ಬಲ್ಲವನು. 
ಆದರೂ ನ್ಯಾಯದ ಬೇಡಿಕೆಗಳನ್ನು ಪೂರೈಸಲಿಕ್ಕಾಗಿ ಅವನ 
ನ್ಯಾಯಾಲಯದಲ್ಲಿ ಈ ಕುರಿತು ಅಸಂಖ್ಯಾತ ಮೂಲಗಳಿಂದ 
ನಿರಾಕರಿಸಲಾಗದ ಸಾಕ್ಷಿಗಳನ್ನು ಒದಗಿಸಲಾಗುವುದು 67:13, 
84:23, 100:10, 11, 8-8, 9 


೪ ಇಸ್ಲಾವೊ ಕಾನೂನಿನಲ್ಲಿ ಹೀಲಃ (ನೆವನುಕ್ಕೆ ಇರುವ 
ಅವಕಾಶದ ಸರಿಯಾದ ಸ್ವರೂಪ 38:44, ಟಿ-46 

€ ಅರಿವಿಲ್ಲದೆ ಮಾಡಿದ ಕರ್ಮವನ್ನು :ಹಿಡಿಯಲಾಗದು 
ಉದ್ದೇಶ ಪೂರ್ವಕವಾಗಿ ಮಾಡಿದ ಕರ್ಮವನ್ನೇ ಹಿಡಿಯ 
ಲಾಗುವುದು 33:5, ಟಿ-10 - 

6 ಯಾವುದಾದರೊಂದು ಆಜ್ಞೆ ಬರುವುದಕ್ಕೆ ಮೊದಲು ಆದಕ್ಕೆ 
ವಿರುದ್ಧವಾಗಿ ನಡೆದ ವರ್ತನೆಯನ್ನು ಹಿಡಿಯಲಾಗದು 33:59, 
ಟಿ-112 

ಅ ಯಾವ ಮುಸ್ಲಿಮನಿಗೂ ಅಲ್ಲಾಹ್‌ ಮತ್ತು ರಸೂಲರ 
ವಿರುದ್ಧ ಸ್ವತಂತ್ರ ಅಭಿಪ್ರಾಯ ಪ್ರಯೋಗಿಸುವ ಹಕ್ಕಿಲ್ಲ 33:36 
ಅ ಯಾವುದೇ ವ್ಯಕ್ತಿ, ಪಂಗಡ ಅಥವಾ ಜನಾಂಗದ ವಿರುದ್ಧ 
ಯಾವುದೇ ನಂಬಲರ್ಹವಲ್ಲದ ಮೂಲದಿಂದ ಸಿಗುವ ಸುದ್ದಿಯ 
ಆಧಾರದಲ್ಲಿ ಶೋಧನೆ ನಡೆಸದೆ ಕಾರ್ಯಾಚರಣೆ ಮಾಡಬಾರದು 
49:6 | 
€ ಸಜ್ಜನರಿಗೆ ಪುರಸ್ಕಾರ ಮತ್ತು ಅಕ್ರಮಿಗಳಿಗೆ رواٹ‎ 
ಸಿಗಬೇಕಾದುದು ಅತ್ಯಗತ್ಮ 51: ಟಿ-21 

೬ ಯಾವುದೇ ವ್ಯಕ್ತಿಯ ಮೇಲೆ ಇನ್ನೊಬ್ಬನ ಪಾಪದ 
ಹೊರೆಯನ್ನು ಹಾಕಲಾಗದು 53:38, ಟಿ-37, 58:17 \ 
€ ಮಾನವನಿಗೆ ಅವನ ಸ್ವಂತ ಕರ್ಮಗಳ ರಕ್ಷೆ-ಶಿಕ್ಷೆಗಳೇ 
ಸಿಗುವುವು 53:38, 39, 58:17 

೪ ಒಬ್ಬ ವ್ಯಕ್ತಿಯ ದುಷ್ಕರ್ಮಗಳ ಶಿಕ್ಷೆಯಿಂದ ಯಾರೂ 
ಅವನನ್ನು ರಕ್ಟಿಸಲಾರರು 58:17 

ಅ ಅಲ್ಲಾಹನ ವಿದ್ರೋಹಿಗಳು ವಶಪಡಿಸಿಕೊಂಡಿರುವ ವಸ್ತುಗಳ 
ನೆಲೆಯು ಒಬ್ಬ ವಂಚಕ ಸೇವಕನು ತನ್ನ ಯಜಮಾನನ 
ಸೊತ್ತನ್ನು ಅಪಹರಿಸಿ ಇಟ್ಟುಕೊಂಡಂತೆ 59: ಟಿ-11 
ಪ್ರದೇಶಗಳನ್ನು ಸಕಲ ಮುಸ್ಲಿಮರ 
ಸಾರ್ವಜನಿಕ ಸೊತ್ತೆಂದು ಸಾರಲಾಯಿತು 59: ಟಿ-20 

ಆ ಯಾವುದೇ ಕೃತ್ಯದ ಕೇವಲ ಬಾಹ್ಯ ರೂಪದ-ಮೇಲೆ 
ತೀರ್ಪು - ನೀಡಲಾಗದು, ಸನ್ನಿವೇಶ ಮತ್ತು ಸಾಕ್ಷಿಗಳನ್ನು 
ದೃಷ್ಟಿಯಲ್ಲಿರಿಸಿಕೊಳ್ಳಲಾಗುವುದು 60: ಟಿ-5 

ಅ ಇಸ್ಲಾಮಿನ ಕಾನೂನಿಗೆ ವಿರುದ್ಧವಾಗಿರುವ ಒಂದು" 
ಕಾರ್ಯವನ್ನು ಯಾರೇ ಮಾಡಿದ್ದರೂ ಅದು ಹರಾಮ್‌ 
ಆಗಿರುತ್ತದೆ 60:12, ಟಿ-22 

ಆ ಹಲಾಲ್‌ ಮತ್ತು ಹರಾಮ್‌ -ಹಾಗೂ ಧರ್ಮಸಮ್ಮತ 
ಮತ್ತು ಧರ್ಮ ನಿಷಿದ್ದ ವಿಷಯಗಳ ಮೇರೆಗಳನ್ನು ನಿಶ್ಚಯಿಸುವ 


ಅ ಸೋಲಿಸಲ್ಪಟ್ಟ 
ಥಿ 


೪ ಲಕ್ರಮಿಗಳಿಗೆ ಮತ್ತು ಅಪರಾಧಿಗಳಿಗೆ ಸಹಾಯ ನಿಷಿದ್ಧ . 
,8 ಅಕ್ರಮಿ ಸರಕಾರಗಳ ಅಡಿಯಲ್ಲಿ ಉದ್ಮೋಗದ ಪ್ರಶ್ನೆ 28:. 


€ ಯಾವ ವ್ಯಕ್ತಿಯೂ ಇನ್ನೊಬ್ಬ ವ್ಯಕ್ತಿಯ ಕರ್ಮದ 


- ಆಜ್ಞಾಧಿಕಾರಿ, 


ಅ ಕುತರ್ಕ ಮತ್ತು ಸಂಶೋಧನೆಗಾಗಿ ಚರ್ಚೆ. ಇವುಗಳೊಳಗಿನ 
ವೃತ್ಯಾಸ 40:4, ಟಿ-2 

ಅಲ್ಲಾಹನ ಸೂಕ್ತೆಗಳ ವಿರುದ್ಧ‏ ٭ 
ಹೂಡುವುದರ ಅಂತಿಮ ಪರಿಣಾಮ 40:5‏ 


ಕುತರ್ಕಗಳನ್ನು 


ಕಸಬ್‌(ಗಳಿಕೆ) 
ಆ ಆರ್ಥ ಮತ್ತು ವಿವರಣೆ 39: ಟಿ-45 ps 


ಕಸ್ರ್‌ (ಕಡಿತ) ' 
(ನಮಾರುಖ್‌" ನೋಡಿರಿ) 


ಕಳ್ಳತನ 
ہ‎ ಕಳ್ಳತನದ ನಿಷೇಧ 60:12, ಟಿ-19 - 
(ಹೆಚ್ಚಿನ ವಿವರಗಳಿಗೆ “ಸರ್‌ಕಃ'- ನೋಡಿರಿ) 


ಕಾನೂನಿನ ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು 
28:17, 6 
ಟಿ-26 


ಹೊಣೆಗಾರಿಕೆಯನ್ನು ತನ್ನ ಮೇಲೆ ತೆಗೆದು ಕೊಳ್ಳಲಾರನು 
29:12, -18 

೪ ಅಪರಾಧಕ್ಕೆ ಪ್ರೇರಣೆ ನೀಡಿದವನು ಅಪರಾಧಿ 29:13, ಟಿ-19 
ಅ ಅಪರಾಬ್‌ ಸಾಬೀತಾಗುವ ತನಕ ಪ್ರತಿಯೊಬ್ಬ 
ಆರೋಪಿಯನ್ನು ನಿರಪರಾಧಿಯೆಂದು ಪರಿಗಣಿಸಲಾಗುವುದು 
24:12, 13, -15 

ಅ ಅಪರಾಧದ ಮೂಲಗಳನ್ನು ಸಂಪೂರ್ಣ ನಿವಾರಿಸುವ 
ನಿಯಮ 24: ಟಿ-23 

(ಹೆಚ್ಚಿನ ವಿವರಗಳಿಗೆ 'ಕರ್ಮಶಾಸ್ತ್ರ ಸಿದ್ದಾಂತ' ನೋಡಿರಿ) 
೪ ದಧರ್ಮಶಾಸ್ತ್ರ ನಿರ್ಮಾಪಕ ಮತ್ತು 
ಅಲ್ಲಾಹನೊಬ್ಬನೇ 42:10, ಟಿ-14, 42:13, ಟಿ-20, 42:21, 
ಟಿ-38 ~ > 

ಆ ಯಾರೂ ಇನ್ನೊಬ್ಬನ ಕರ್ಮಕ್ಕೆ ಹೊಣೆಗಾರನಾಗಲಾರ 
3518 ವಿ ت‎ 

ಅ ಪ್ರತಿಯೊಬ್ಬನ ಮೇಲೆ ಅವನ್ನ ಸ ಕರ್ಮದ ಹೊಣೆ 
ಮಾತ್ರ ಇರುವುದು ,39:7 


“1333 


€ ಗತ ಪ್ರವಾದಿಗಳು ತಂದ ಗ್ರಂಥಗಳಲ್ಲಿ. ಪರಿವರ್ತನೆ 
ಗಳಾದುದು ಹೇಗೆ? 42:14, ಟಿ-25 

ಆ ಸಹೀಫ ಮತ್ತು ಕಿತಾಬ್‌ ಇವುಗಳ ವ್ಯತ್ಕಾಸ 35:25, ಟಿ-47 
ಆ ಕಿತಾಬ್‌ನ ಅವತರಣವು ಅಲ್ಲಾಹನ ಕೃಪೆಯ ಅನಿವಾರ್ಯ 
ಬೇಡಿಕೆಯಾಗಿದೆ 44: 1ರಿಂದ 6, ಟಿ-4 

ಅ ಯಾವ ದಿವ್ಯಗ್ರಂಥದಲ್ಲೂ ಅಲ್ಲಾಹೇತರರ ದಾಸ್ಕ- 


ಆರಾಧನೆಯ ಶಿಕ್ಷಣ ಕೊಡಲಾಗಿರುವುದಿಲ್ಲ 34:44, ಟಿ-64 


ಆ ಕುರ್‌ಆನ್‌ ಸಹಿತ ಸಕಲ ದಿವೃಗ್ರಂಥಗಳೆ ಶಿಕ್ಷಣ ಒಂದೇ 
ಆಗಿತ್ತು 43: ಟಿ-2, 87: 17ರಿಂದ 19 

ಆ ಗತ ಪ್ರವಾದಿಗಳ ಗ್ರಂಥಗಳನ್ನು ತೆರೆದ ಗ್ರಂಥವೆಂದು 
ಕರೆಯಲಾಗಿದೆ 52:2, صن‎ 

(ಕುರ್‌ಆನ್‌'ನ್ನು ನೋಡಿರಿ) 

೪ ಮಾನವನ, ಸರಿಯಾದ ಮಾರ್ಗದರ್ಶನಕ್ಕಾಗಿ ಗ್ರಂಥಗಳು 
ಕಳುಹಿಸಲ್ಪಟ್ಟವು 76: 5ت‎ 

ಅ ಗ್ರಂಥದೊಂದಿಗೆ ಪ್ರವಾದಿಯ ಕಳುಹಿಸುವಿಕಿಯೂ ಯಾಕೆ 
ಅಗತ್ಯ 98: ಪರಿಚಯ, 1ರಿಂದ 3, 3 

೪ ದೇವ ಸೂಕ್ತಗಳ ನಿರಾಕರಣೆಯು ವೇದನಾಯುಕ್ತ ಯಾತನೆಗೆ 
ಕಾರಣ 78: 21ರಿಂದ 28 

€ ಲೋಕಾರಾಧಕರಾದ ಸತ್ಯನಿಷೇಧಿಗಳಿಗೆ ಪರಲೋಕದಲ್ಲಿ 
ಅವರು ಇಚ್ಛಿಸುವುದೆಲ್ಲವೂ ಸಿಗುವುದೆಂದು ಅಲ್ಲಾಹನ ಯಾವ 
ಗ್ರಂಥದಲ್ಲೂ ಹೇಳಲಾಗಿಲ್ಲ 68: 34ರಿಂದ 39 ''۔‎ 

ಅ ಮಾನವರ ನಡುವೆ ಪ್ರವಾದಿಗಳಿಗೆ ಅವಶೀರ್ಣಗೊಂಡಿರುವ 
ಗ್ರಂಥಗಳ ' ಮೇಲೆ ಜಿನ್ನಗಳೂ ವಿಶ್ವಾಸವಿರಿಸಬೇಕೆಂದು 
ಆದೇಶಿಸಲಾಗಿದೆ 72: ಟಿ3 

(ಹೆಚ್ಚಿನ ವಿವರಗಳನ್ನು ಆಯತ್‌(ಸೂಕ್ತ) ಮತ್ತು "ಕುರ್‌ಆನ್‌' 
ನೋಡಿರಿ) 

ಕಿತಾಲ್‌ ಫೀ ಸಬೀಲಿಲ್ಲಾಃ (ದೇವ ಮಾರ್ಗದಲ್ಲಿ ಯುದ್ಧ) 
೬ ಅದರ ಅನುಮತಿಯ ಪ್ರಥಮ ಆಜ್ಞೆ ಯಾವ 
ಪರಿಸ್ಥಿತಿಯಲ್ಲಿ ಅವತೀರ್ಣಗೊಂಡಿತು 22: ಪರಿಚಯ 

€ ಅದರ ಪ್ರಪ್ರಥಮ ಆಜ್ಞೆ ಮತ್ತು ಅದರ ಉದ್ದೇಶ 
22:39, 40, ಟಿ-78, 83 


7 سو وہ 


೪ ದೇವಮಾರ್ಗದಲ್ಲಿ ಯುದ್ಧದ ظط ,61:4 رون‎ , 
ಆ ಅದರ ಆರಂಭಿಕ ಆಜ್ಞೆಗಳ ಅವತೀರ್ಣವು 
ಮದೀನದಲ್ಲಾಯಿತು 73: 'ಪರಿಚೆಯ, ಟಿ-18 

("ಜಿಹಾದ್‌' ಮತ್ತು `'ಯುದ್ದೆ' ನೋಡಿರಿ) 


3 


ಕುರ್‌ಆನ್‌ ವ್ಯಾಖ್ಯಾನ 


' [ಅಧಿಕಾರವು ಸಂಪೂರ್ಣವಾಗಿ ಅಲ್ಲಾಹನಿಗೆ ಮೊಸಲಾಗಿದೆ 66: 
ಪರಿಚಯ, 1, ಟಿ-1 
೪ ಅಲ್ಲಾಹನು ನಿಶ್ನಯಿಸಿದ ಹಲಾಲ್‌ ಹರಾಮಿನ ನಿರ್ಬಂಧಗಳು 
ಮತ್ತಿತರ ಸಕಲ, ಕಾನೂನುಗಳೂ ಯುಕ್ತಿಯನ್ನಾಧರಿಸಿವೆ 66: 
ಟಿ-5 


ಕಾನೂನು(ತತ್ವ) 

ಟಿ-15, 23 -‏ :24+ پو٭ 
(ಹೆಚ್ಚಿನ ವಿವರಗಳಿಗೆ 'ಸಂವಿಧಾನಾತ್ಮಕ ಕಾನೂನು 'ಸಾಮಾಜಿಕ‏ 
ಕಾನೂನುಗಳು', ಸಾಕ್ಷಿಯ ಕಾನೂನು ಮತ್ತು ಸಿವಿಲ್‌ ಕಾನೂನು‏ 
ಸೋಡಿರಿ)‏ 


ಕಾಫಿರ್‌ 

(ಕುಫ್ರ್‌' ಮತ್ತು 'ಅರಬ್‌ ಸತ್ಮನಿಷೇಧಿಗಳು' ನೋಡಿರಿ) 
ಕಅಬಾ 

(ಬೈತುಲ್ಲಾ ನೋಡಿರಿ) 


ಕಾರೂನ್‌' 
6 44022, 
6 ಅವನ ಕಥೆ,28: 76ರಿಂದ 82 


ಕಾವ್ಯ ' 
ಆ ಪ್ರವಾದಿವರ್ಯರ(ಸು ಸ್ವಭಾವವು ಕಾವ್ಯದೊಂದಿಗೆ ಯಾವ 
ಸಂಬಂಧವನ್ನೂ ಹೊಂದಿರಲಿಲ್ಲ 26: مث‎ 

ಅ ಕವಿಗಳ ನೈಶಿಕ ದೌರ್ಬಲ್ಯಗಳು 26: 224ರಿಂದ 226 
೬6 ಯಾವ ತರದ ಕವಿಗಳು ಕುರ್‌ಆನಿನ ಖಂಡನೆಯಿನಿದ 


ಹೊರತಾಗಿದ್ದಾರೆ 26:227, ಟಿ-145 


ಕಾಹಿನ್‌(ಮಂತ್ರವಾದಿ) 
೪ ಕುರೈಶರು ಪ್ರವಾದಿವರ್ಯರ(ಸ) ಮೇಲೆ ಶಕುನಿಗ ಎಂಬ 
-ಸುಳ್ಳಾರೋಪ ಹೊರಿಸುತ್ತಿದ್ದರು 50: ಟಿ5, 52:29, ಟಿ-22 


ಕಿತಾಬ್‌(ಗ್ರಂಥ) 

೪ ಉಮ್ಮುಲ್‌ "ಕಿತಾಬ್‌ 43:4, ಟಿ-2 

ಅ ಅಲ್ಲಾಹನ ಸಂಪ್ರೀತಿಯನ್ನರಿಯುವ ಮುಖ್ಯ ಸಾಧನವು 
ಅಲ್ಲಾಹನ ಗ್ರಂಥವಾಗಿರುತ್ತದೆ 43: ಟಿ-21 

ಅ ಅಲ್ಲಾಹನ ಗ್ರಂಥವನ್ನು ಸುಳ್ಳಾಗಿಸುವವರ ಅಂತಿಮ 
ಪರಿಣಾಮ 40: 70ರಿಂದ 73 


ವಿಷಯ ಸೂಚಿ 


ಅ ಎಚಾರಣೆ ಮತ್ತು وہ‎ ಶಿಕೆಗಳ ದಿನ 21:1, 47, 22:8, 
9, 26:87ರಿಂದ 91, 29:12, 13 

ಆ ಮಹಾ ದಿನ 4834, 5 

೪ ಸತ್ಮನಿಷೇಧಿಗಳು ತಮ್ಮ ಆಲಕ್ಸ್ಯಕ್ಕಾಗಿ ಪಶ್ಚಾತ್ತಾಪ 
ಪಡುವರು 21:97 

ಅ ಅಪರಾಧಿಗಳು ಪರಸ್ಪರ ಶಪಿಸುವರು 29:25 

ಅ ಅಕ್ರಮಿಗಳು ಎಲ್ಲಿಂದಲೂ ಸಹಾಯ ಪಡೆಯಲಾರರು 
28:40, 41 

೪ ಎಲ್ಲ ಸ್ನೇಹಗಳೂ ನಂಟುಗಳೂ ಸಮಾಪ್ತಿಗೊಳ್ಳುವುವು 
29:25, ಟಿ-43 

ಅ ಪರಲೋಕ ಧಿಕ್ಕಾರಿಗಳ ದಿಗ್ಬಾಂತಿ ಮತ್ತು ದುರ್ಗತಿ 25: 
11ರಿಂದ 14, 27:90 

€ ಅದರ ಭೀಕರತೆಗಳು ಸಜ್ಜನರನ್ನು ಭೀತಿಗೊಳಿಸಲಾರವು 
21: 98ರಿಂದ 103, 27:87 

€ ಲೋಕಾಂತ್ಮ ಕಾಲದ ಲಕ್ಷಣಗಳು 44: 10ರಿಂದ 12, 
44:16, W-13 

ಅ ಅದು ಯಾಕೆ ಬರುವುದು? 34:3, 4 

೪ ಅದರ ಆಗಮನದಲ್ಲಿ ಯಾವ ಸಂಶಯವೂ ಇಲ್ಲ 45:26 
ಆ ಅದು ಯಾವ ಹೊತ್ತಿನಲ್ಲೂ ಸಂಭವಿಸಬಹುದು 34: 
7ರಿಂದ 9 

ಅ ಅದರ ಸಮಯ ಬರುವಾಗ ಯಾವ ಶಕ್ತಿಯೂ ಅದನ್ನು 
ನಿವಾರಿಸಲಾರದು 42:47 _ 

ಅ ಲದು ಹೇಗೆ ಸಂಭವಿಸುವುದು? 39: 67ರಿಂದ 70, 44:10, 11 
ಅ ಅಖಲ ವಿಶ್ವವು ಅಲ್ಲಾಹನ ಮಹಿಮೆಯ ಅಂಕಿತದಲ್ಲಿದೆ 
ಯೆಂಬುದು ಅಂದು ಪ್ರಕಟವಾಗುವುದು 39:67, ಟ-76 
ಅ ಆಂದು ಅಪರಾಧಿಗಳು ಯಾವ ರೀತಿ ಹಿಡಿಯಲ್ಪಡುವರು? 
34:51 

ಅ ಅಂದು ಅಲ್ಲಾಹ್‌ ಅಪರಾಧಿಗಳಿಂದ ಪ್ರತೀಕಾರ 
ಪಡೆಯುವನು 44:16 

ಅ ಅದು ಬರುವ ದಿನಾಂಕ ಯಾವುದೆಂದು ಸತ್ಮನಿಷೇಧಿಗಳು 
ಕೇಳುತ್ತಿದ್ದುದೇಕೆ? 31:34, ಟಿ-63, 33:63, ಟಿ-116, 36:48, 
ಟಿ-45, 34:3, 29, 30, ಟಿ-7, 48 

ಅ ಪುನರುತ್ಥಾನದ ಕುರಿತು ಸತ್ಯನಿಷೇಧಿಗಳ ಸವಾಲಿಗೆ ಉತ್ತರ 
34:29, 30 


1334 


ಕೆಯಾಮತ್‌(ಪುನರುತ್ನಾನ ದಿನ) 
ಅ ಕಿಯಾಮತ್‌ ಸ್ಥಾಪಿತವಾಗುವ ಬಗ್ಗೆ ಆಧಾರ ಪ್ರಮಾಣಗಳು 
30:11, 12, -13, 14 

(ಆಖಿರತ್‌'(ಪರಲೋಕ) ನೋಡಿರಿ) 

ಅ ತೀರ್ಮಾನದ ದಿನ +77:13, 38, 78:17 

ಅ ರಕ್ಸಿ-ಶಿಕ್ಷೆಗಳ ದಿನ 451:12 

ಅ ಸಕಲ ಮಾನವರನ್ನು ಜೀವಂತಗೊಳಿಸಿ ಎಬ್ಬಿಸಲಾಗುವ 
ದಿನ 23:16, , 26:87, 30:55, 56 

ಅ ಸಕಲ ಮಾನವರನ್ನು ಏಕಕಾಲದಲ್ಲಿ ಒಟ್ಟುಗೂಡಿಸುವ 
ದಿನ 434:40, 45:26 

ಅ ಅದು ಹಠಾತ್ತನೆ ಬರುವುದು +21:40, 22:55, 36:49, 
53, 43:66 

ಅ ಅದರ ಸಮಯ ನಿಪ್ಚಿತವಿದೆ 34:30 

೪ ಅದರ ಸಮಯವು ಅಲ್ಲಾಹನ ಹೊರತು ಬೇರಾರಿಗೂ 
ತಿಳಿದಿರುವುದಿಲ್ಲ 431:34, 33:63, 41:47, 43:85, 67:26, 
72:25, 26, 79:44 

೪ ಅದರ ವರ್ಣನೆ 22:1, 2, 25: 22ರಿಂದ 26, 27: 
87ರಿಂದ 90, 50: 20ರಿಂದ 35 

೪ ಅಲ್ಲಾಹನ ನ್ಯಾಯಾಲಯದ ಮುಂದೆ ಸಕಲ ಮಾನವರ 
ಹಾಜರಿ 50:20, 21 

ಅ ಸಕಲ ಭಿನ್ನಾಭಿಪ್ರಾಯಗಳ ವಾಸ್ತವಿಕತೆಯನ್ನು 
ಬಯಲುಗೊಳಿಸಲಾಗುವುದು ಮತ್ತು ಅವುಗಳ ತೀರ್ಮಾನ 
ಮಾಡಲಾಗುವುದು 22:17, 56, 69 

೪ ಅದಕ್ಕೆ ಮುಂಚೆ ಭೂಮಿಯಲ್ಲಿ ಸಂಭವಿಸುವ ಘಟನೆಗಳು 
21:96, 97, ಟ-93, 27:82, -100, 101 

ಅ ಅಂದು ಹೃದಯಗಳು ಪಲ್ಲಟಗೊಳ್ಳುವ ಮತ್ತು ದೃಷ್ಟಿಗಳು 
ಸ್ವಬ್ಬಗೊಳ್ಳುವ ಗತಿ ಬರುವುದು 24:37, 75:7 

ಅ ಆ ದಿನವು ಖಂಡಿತ ಬಂದೇ ತೀರುವುದು 422:7, 343 
ಅ ಅದನ್ನು ನಿವಾರಿಸುವ ಶಕ್ತಿಯನ್ನು ಅಲ್ಲಾಹನು ಯಾರಿಗೂ 
ಕೊಟ್ಟಿರುವುದಿಲ್ಲ 30:43, ಟಿ-66 

ಈ ಮೃತರಾದ ಮಾನವರು ಹೇಗೆ ಹಠಾತ್ತನೆ ಭೂಮಿಯಿಂದ 
ಹೊರಬರುವರು? 30:25 

೪ ಸಕಲ ಮಾನವರು ಏಕಕಾಲದಲ್ಲಿ ಹಾಜರುಗೊಳಿಸಲ್ಪಡುವ 
ದಿನ 423:73, 27:83, 28:61 

೪ ಅಂದು ಸಾರ್ವಭೌಮತೆ ಅಲ್ಲಾಹನದ್ದಾಗಿರುವುದು 22:56 


1335 


€ ಅಂದು ಜಿನ್ನ್‌ಗಳೆ ಮತ್ತು ಮಾನವರ ಸಂಪೂರ್ಣ ವಿಚಾರಣೆ 
ನಡೆಸಲಾಗುವುದು 55:31, ಟಿ-30 

€ ಅಂದು ಆಕಾಶವು ಚರ್ಮದಂತೆ ಕೆಂಪಾಗುವುದು 55:37 
€ ಅಂದು ಅಪರಾಧಿಗಳ ಪಾಪಗಳು ಅಡಗಲಾರವು 55:39, 41 
ಅ ಅಂದು ಅಪರಾಧಿಗಳ ಜುಟ್ಟನ್ನು ಹಿಡಿದು 
ಎಳೆಯಲಾಗುವುದು 55:41 

ಅ ಅಂದು ಅಪರಾಧಿಗಳು ಅಗ್ನಿ ಮತ್ತು ಕುದಿಯುವ ನೀರಿನ 
ನಡುವೆ ಓಡಾಡುತ್ತಿರುವರು 55:44 

€ ಭೂಮಿಯು ಒಮ್ಮೆಲೆ ಅಲುಗಾಡಿಸಲ್ಲಡುವುದು 56:4, ಟ-3 
ಅ ಅಂದು ಜನರನ್ನು ಮೂರು ಗುಂಪುಗಳನ್ನಾಗಿ 
ವಿಂಗಡಿಸಲಾಗುವುದು 56:7 

€ ಅಂದು ಯಾವುದೇ ಬಾಂಧವ್ಮಗಳಾಗಲಿ ಮಕ್ಕಳಾಗಲೀ 
ಯಾರಿಗೂ ಯಾವ ಕೆಲಸಕ್ಕೆ ಸಿಗಲಾರರು 60:3, ಟಿ3 

೪ ಪುನರುತ್ನಾನವು ಸೋಲು ಗೆಲುವುಗಳ ದಿನವಾಗಿರುವುದು 
64:9, ಟಿ-20 ٥ 

೪ ಹಠಾತ್ತನೆ ಎರಗುವ ವಿಪತ್ತು 69:4 

6 ಅತ್ಯಂತ ಕಪ್ಪಪಾಡಿನ ಮತ್ತು ಅತಿ ದೀರ್ಫವಾದ ದಿನ 
76:7, 10 

ಆ ಬಾರೀ ದಿನ 7627 

ಅ ಬಹುದೊಡ್ಡ ಕೋಲಾಹಲ 79:34 

ಅ ಬಹುದೊಡ್ಡ ಅವಗಢ 101:1 

€ ಅದರ ಆಗಮನವು ಅಲ್ಲಾಹನ ವಾಗ್ದಾನವಾಗಿದ್ದು ಅದು 
ಪೂರ್ತಿಗೊಂಡೇ ತೀರುವುದು ۰ 

ಅ ಅಂದಿನ ಕಾಠಿಣ್ಮವು ಮಕ್ಕಳನ್ನು ಮುದುಕರನ್ನಾಗಿ 
ಮಾಡಿಬಿಡುವುದು. ಅದರ ಕಾಠಿಣ್ಮದಿಂದ ಆಕಾಶವು 
ಒಡೆಯುತ್ತಿರುವುದು 73:17, 18 

೪ ಅಂದು ಭೂಮಿಯು ಮತ್ತೆ ಮತ್ತೆ ಆಘಾತಕ್ಕೊಳಗಾಗುವುದು 


ಅ ಪುನರುತ್ವಾನದ ಚಿತ್ರಣ 69: 13ರಿಂದ 18, 70: 8ರಿಂದ 
18, 43, 44, 73:14, 17, 18, 75: 7ರಿಂದ 12, 22ರಿಂದ 
25, 77: 8ರಿಂದ 15, 19, 28ರಿಂದ 40, 78: 18ರಿಂದ 20, 
38, 79: 6ರಿಂದ 14, 80: 33ರಿಂದ 42, 81: 1ರಿಂದ 14, 
$3: 4ರಿಂದ 28, 34ರಿಂದ 36, 84:1 ರಿಂದ 12, 88: 1ರಿಂದ 
16, 89: 21ರಿಂದ 26, 99: 1ರಿಂದ 8, 101: 1ರಿಂದ 11 
€ ಅದರ ಹಂತಗಳು 69: 13ರಿಂದ 18, ಟಿ-10, 75:7, 8, 
ಟಿ-8, 77: 8ರಿಂದ 10, 78: 17ರಿಂದೆ 20, 48-12, 13, 79:6, 


79:6, 7 


ಕುರ್‌ಆನ್‌ ವ್ಯಾಖ್ಯಾನ 


ಅ ಆಕ್ಸೇಪಕಾರರು ಪುನರುತ್ಥಾನ ಸಂಭವಿಸಿ ಬರಲಿ ಎಂದು 
ಪದೇ ಪದೇ ಆಗ್ರಹಿಸುತ್ತಿದ್ದುದೇಕೆ? 34:3, ಟಿ-5 

€ ಮಾನವನು ಪುನರುತ್ಡಾನದ ಕಾಠಿಣ್ಯದಿಂದ ಪಾರಾದರೆ 
ಅದು ಅಲ್ಲಾಹನ ಅತಿ ದೊಡ್ಡ ಕೃಪೆ 409 

ಆ ಪುನರುತ್ತಾನ ದಿನದ ಕಾಠಿಣ್ಯಗಳು 40: 9ರಿಂದ 11 

€ ಅದರ ಮೇಲೆ ವಿಶ್ವಾಸವಿರಿಸುವುದನ್ನು ಶೈತಾನನು 
ತಡೆಯುತ್ತಾನೆ 43:61, 62, ಟಿ-56 

€ ಆದರ ಮೇಲೆ ವಿಶ್ವಾಸವಿರಿಸುವುದೇ ನೇರಮಾರ್ಗವಾಗಿದೆ 
43:61 

ಅ ಪುನರುತ್ನಾನ ದಿನ ಕರೆ ನೀಡಲಾಗುವುದು 50:41 

6 ಅಂದು ಭೂಮಿ ಒಡೆದು ಹೋಗುವುದು 50:44 

€ ಅಂದು ಸತ್ಕನಿಷೇಧಿಗಳಿಗೆ ಎಂತಹ ಶಿಕ್ಷೆ ನೀಡಲಾಗುವುದು? 
51: 10ರಿಂದ 14, 55: 41ರಿಂದ 44, ಟಿ-38, 56: 47ರಿಂದ 56 
ಆ ಸಕಲ ಪ್ರವಾದಿಗಳೂ ಎಲ್ಲ ಕಾಲಗಳಲ್ಲೂ ಪುನರುತ್ನಾನದ 
ಸುದ್ದಿ ಕೊಡುತ್ತಲೇ ಇದ್ದರು 52: ಟಿ-6 

ಅ ಆ ದಿನದ ಭಯಾನಕ ದೃಶ್ಯ 50: 41ರಿಂದ 44, 52: 
7ರಿಂದ 16, 54: 6ರಿಂದ 8, 46:48, 55: 39ರಿಂದ 44, 56: 
1ರಿಂದ 9, ಟಿ-2, 3 

ಅ ಅಂದು ಪರ್ವತಗಳು ಹಾರಾಡುತ್ತಿರುವುವು 52:10, 54:5, 6 
ಆ ಅದನ್ನು ಸುಳ್ಳಾಗಿಸುವವರ ವೇದನಾಯುಕ್ತ ಪರಿಣಾಮ 
52: 11ರಿಂದ 16, 45ರಿಂದ 47 

ಆ ಅಂದು ಕರ್ಮಗಳಿಗನುಸಾರ ರಕ್ಷೆ-ಶಿಕ್ಷೆಗಳು ಕೊಡಲ್ಪಡುವುವು 
52:16 

ಆ ಅಂದು ಯಾರ ಯಾವ ಕುತಂತ್ರವೂ ಫಲಕಾರಿಯಾಗದು 
52:46 

ಅ ಆ ದಿನ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ 
ಯಾತನೆಯ ಸವಿಯನ್ನುಣಿಸಲಾಗುತ್ತದೆ 52:47 

ಅ ಪುನರುತ್ನಾನದ ಸಾಮೊಪ್ಯದ ಪ್ರಸ್ತಾಪ 53:57, 54:1 
೪ ಅದರ ಆಗಮನವನ್ನು ಅಲ್ಲಾಹನ ಹೊರತು ಬೇರೆ ಯಾರೂ 
ನಿವಾರಿಸಲಾರರು 53:58 

೪ ಚಂದ್ರನು ಹೋಳಾದ ಪವಾಡವು ಲೋಕಾಂತ್ಯ ಕಾಲದ 
ಸೂಚನೆಯಾಗಿದೆ 54:1, ಟಿ-1 

ಆ ಆ ದಿನವು ಸತ್ಮನಿಷೇಧಿಗಳಿಗೆ ಬಹಳ ಕಠಿಣವಾಗಿರುವುದು 
54: 6ರಿಂದ 8, 46ರಿಂದ 48, 74: 8ರಿಂದ 10 

ಅ ಆಂದು ಸತ್ಕನಿಷೇಧಿಗಳನ್ನು ಅಗ್ನಿಗೆ ಹಾಕಲಾಗುವುದು 50:24, 
26, 52: 11800 16, 54:48, 55:41, 43, 0 


ವಿಷಯ ಸೂಚಿ 


ಅ ಅಪರಾಧಿಗಳು ತಮ್ಮ ಕರ್ಮಪತ್ರಗಳು ಕ್ಕೆ ಸೇರುವುದಕ್ಕೆ 
ಮುಂಚೆಯೇ ತಾವು ಭೂಲೋಕದಲ್ಲಿ ಏನೇನೆಲ್ಲ ಮಾಡಿ 
ಬಂದಿರುತ್ತೇವೆಂಬುದನ್ನು ಸ್ಮರಿಸತೊಡಗುವರು 79:35, ಟಿ-20 
€ ಮಾನವನಿಗೆ ಅವನ ಹಿಂದಿನ ಮತ್ತು ಮುಂದಿನ ಎಲ್ಲ 
ಕರ್ಮಗಳನ್ನು ತೋರಿಸಿ ಕೊಡಲಾಗುವುದು 75:13, 82:5 ' 
ಅ ಮಾನವನು ತಾನು ಮುಂದೆ ಕಳುಹಿಸಿದುದನ್ನೆಲ್ಲ 
ನೋಡಿಕೊಳ್ಳುವನು 78:40, 81:14 

ಅ ಅಕಟ! ನಾವು ಈ ದಿನಕ್ಕಾಗಿ ಮುಂದಾಗಿ ಸಿದ್ಧತೆಯನ್ನು 
ಮಾಡುತ್ತಿದ್ದರೆ! ಎಂದು ಅಲ್ಲಿ ಅಪರಾಧಿಗಳು ಪಶ್ಚಾತ್ತಾಪ 
ಪಡುವರು 89:23, 24 

ಅ ಪ್ರಾಣಮಿತ್ರನು ತನ್ನ ಮಿತ್ರನನ್ನು ಕೇಳಲಾರ. ವಸ್ತುತಃ 
ಅವರಿಗೆ ಪರಸ್ಪರರನ್ನು ತೋರಿಸಿ ಕೊಡಲಾಗುವುದು 70:10, 11 
ಅ ಅಪರಾಧಿಗಳು ತಮ್ಮ ಮಕ್ಕಳನ್ನೂ ಪತ್ನಿಯನ್ನೂ 
ಸಹೋದರರನ್ನೂ ಸಮೂಪದ ಕುಟುಂಬದವರನ್ನೂ ಹೆಚ್ಚೇಕೆ 
ಭೂಮಿಯ ಸಕಲ ಮಾನವರನ್ನು ಪರಿಹಾರ ರೂಪದಲ್ಲಿ 
ಕೊಟ್ಟರೂ ಅಂದು ಅವನ ಈ ಉಪಾಯವು ಫಲಕಾರಿಯಾಗದು 
70: 10ರಿಂದ 15 

€ ಮಾನವನು ತನ್ನ ಸಹೋದರ, ತಂದೆ, ತಾಯಿ, و‎ 
ಮತ್ತು ಮಕ್ಕಳಿಂದಲೂ ಓಡುವನು. ಯಾರಿಗೂ ಯಾರ 
ಬೋಧವೂ ಇರಲಾರದು 80: 34ರಿಂದ 37 

ಆ ಯಾರಿಗೂ ಏನು ಮಾಡುವುದಕ್ಕೂ ಅಧಿಕಾರವಿರಲಾರದು 
82:19 

(ಹೆಚ್ಚಿನ ವಿವರಗಳಿಗೆ 'ಶಫಾಅತ್‌'(ಶಿಫಾರಸ್ಸು) ನೋಡಿರಿ) 
ಅ ಅಂದು ತೀರ್ಮಾನ ಅಲ್ಲಾಹನ ಅಧಿಕಾರದಲ್ಲಿರುವುದು 
82:19 

ಆ ಯಾರು ರಕ್ಸೆಗೆ ಮತ್ತು ಯಾರು ಶಿಕ್ಸೆಗೆ ಅರ್ಹನೆಂದು 
ಅಲ್ಲಾಹನಿಗೇ ತಿಳಿದಿರುವುದು 100:11, 44 

೪ ಅಂದು ತೂಕದ ತಟ್ಟೆಗಳು -ಭಾರವಾಗಿರುವವನು ಮನ 
ಮೆಚ್ಚುವ ಸುಖಭೋಗದಲ್ಲಿರುವನು, ತೂಕದ ತಟ್ಟೆಗಳು 
ಹಗುರವಾಗಿರುವವನು ಆಳವಾದ ಕಮರಿಗೆ ಹಾಕಲ್ಪಡುವನು 
101: 6ರಿಂದ 8, ಟಿ-4 ” 

ಅಂದು ಅಪರಾಧಿಗಳು ಬಹಳ ದುಸ್ಪಿತಿಯಲ್ಲಿರುವರು‏ ٭ 
9 ,79:8 ,44 ,71:43 

ಅ ಆ ದಿನವು ಸತ್ಕವಿಶ್ವಾಸಿಗಳಿಗೆ ಲಘುವಾಗಿಯೂ 
ಸತ್ಯನಿಷೇಧಿಗಳಿಗೆ ಭಾರವಾಗಿಯೂ ಇರುವುದು 74:9, 10, ಟ- 
9, 80: 38ರಿಂದ 42 § 


1336 


7, 34ರಿಂದ 36, 81: 1ರಿಂದ 14, ಟ-7, 82: 1ರಿಂದ 5, 
ಟಿ-2, 88:1, ಟಿ-1, 99:1; ಟ-1, 101: 1ರಿಂದ. 7, ಟ-2,3 
٭‎ ಅದು ಸಂಭವಿಸುವ ಕಾಲವನ್ನು ವಿಚಾರಿಸುವವರಿಗೆ ಉತ್ತರ 
70: 1ರಿಂದ 4, 6ರಿಂದ 18, ಟಿ-1, 5, 72:25, ಟಿ-25, 75:6 
ರಿಂದ 13, 26ರಿಂದ 30, 77: ಪರಿಚಯ, 1ರಿಂದ 7, ಟಿ- 
3, 76:40, ಟಿ-26, 79:42ರಿಂದ 46, 81: 1ರಿಂದ 14 

ಅ ಅದು ಸಂಭವಿಸಿಯೇ ತೀರುವುದು, ಯಾರೂ ಅದನ್ನು 
ನಿವಾರಿಸುವವರಿಲ್ಲ 70:1, 2 

ಅ ಅದು ಸಂಭವಿಸುವಂತೆ ಮಾಡಲು ಅಲ್ಲಾಹನಿಗೆ 
ಕಷ್ಟವಾಗುವುದು ಹೇಗೆ? ಈ ವಿಶಾಲ ವಿಶ್ವವನ್ನೂ ಈ 
ಭೂಮಿಯನ್ನೂ ಇದರೊಳಗಿರುವ ಸಕಲ ಸಾಧನಾನುಕೊಲ 
ತೆಗಳೊಂದಿಗೆ ಸೃಷ್ಟಿಸಿದ ಅಲ್ಲಾಹನಿಗೆ ಪುನರುತ್ನಾನ ದಿನವನ್ನು 
ಉಂಟು ಮಾಡಲು ಕಷ್ಟವಾದೀತೇ? 79:27, ಟಿ-14 

ಅ ಇದು ಸಮೂಪವಾಗಿರುವುದರ ಅರ್ಥ 78:40, ಟಿ-26 
ಅ ಅದನ್ನು ಯಾವ ದಿನಕ್ಕಾಗಿ ಮುಂದೂಡಲಾಗಿದೆ 77:12, 13 
ف‎ ಅಂದು ಮಾನವರು ಚದರಿದ ಹಾತೆಗಳಂತೆ ಆಗುವರು 
101:4 

ಅ ಪುನರುತ್ಥಾನ ಸಂಭವಿಸುವುದರ ಕುರಿತು ಸ್ವತಃ ಪುನರುತ್ತಾನ 
ದಿನ, ಮಾನವನ مہہ‎ ಮತ್ತು ವಿಶ್ವದ ಕಾರ್ಯಕರ್ತರಾದ 
ದೇವಚರರ ಆಣೆ 75:1, 2, ಟಿ-2, 79: 1ರಿಂದ 5, ಟ-1 
ಅ ಅಂದು ಮಾನವ ವರ್ಗದ ಹಿಂದಿನ ಮತ್ತು. ಮುಂದಿನ 
ಸೆಕಲ ಪೀಳಿಗೆಗಳು ಒಟ್ಟುಗೂಡಿಸಲ್ಪಡುವುವು 77:38, 79:14, 
83:5, 6, 100: 9ರಿಂದ 11 

೪ ಅಂದು ಗೋರಿಗಳು ತೆರೆಯಲ್ಪಡುವುವು 82:4 

ಅ ಪುನರುತ್ಥಾನವು ಪರಮ ಸತ್ಯವಾಗಿದೆ. ಅದರ ಕುರಿತು 
ಎಚ್ಚರಿಕೆ ನೀಡಲಾಗಿದೆ. ಇನ್ನು ಇಷ್ಟವಿದ್ದವರು ತಮ್ಮ 'ಪ್ರಭುವಿನ 
ಕಡೆಗೆ ಮರಳುವ ದಾರಿ ಹಿಡಿಯಲಿ 78:39 

ಅ ಪುನರುತ್ನಾನವು ಯಾರು ದಾಸ್ಯ-ಆರಾಧಕನಾಗಿದ್ದ ಮತ್ತು 
ಯಾರು ಆಗಿರಲಿಲ್ಲವೆಂಬುದನ್ನು ಬಹಿರಂಗವಾಗಿ 
ಪ್ರದರ್ಶಿಸಲಾಗುವುದು 68:42, ಟಿ-24 

೪ ಅಂದು ಯಾವ ರಹಸ್ಯವೂ ಅಡಗಿರಲಾರದು 69:18 

ಅ ಅಂದು ಎಲ್ಲ ಕರ್ಮಗಳೆ ಹಿಂದೆ ಕಾರ್ಯವೆಸಗುತ್ತಿದ್ದ 
ಸಂಕಲ್ಪಗಳೂ ಉದ್ದೇಶಗಳೂ ಆಂತರಿಕ ಪ್ರೇರಣೆಗಳೂ 
ಬಯಲಾಗುವುವು 86:9, ಟಿ-5, 100:10, ಟಿ-8 

ಅ ಕರ್ಮಪತ್ರಗಳು ಜನರ ಕೈಗಳಿಗೆ ಕೊಡಲ್ಪಡುವುವು 69:19, 
ಟಿ-12, 69:25, ಟಿ-15, 84: 7ರಿಂದ 12 


337 


€ ಅಪರಾಧಿಗಳಿಗೆ ಅಲ್ಲಾಹನು ಅಂದು ಕೊಡುವಂತಹ 
ಯಾತನೆ ಕೊಡುವವನು ಬೇರೆ ಯಾರೂ ಇಲ್ಲ 89:25 

ಅ .೮ಂದು ಪ್ರವಾದಿಗಳು ಸಾಕ್ಲಿ ಹೇಳುವರು 77:11. ಟಿ-6 
ಆ ಮಾನವ ಪ್ರಾಣಗಳನ್ನು ಅವರ ಲೌಕಿಕ ಶರೀರಗಳೊಂದಿಗೆ 
ಜೋಡಿಸಿ ಬಿಡಲಾಗುವುದು 81:7, 

೪ ಜೀವಂತ ಹುಗಿಯಲ್ಪಟ್ಟ ಶಿಶುಗಳೊಡನೆ, ನೀವು ಯಾವ 
ತಪ್ಪಿಗಾಗಿ ಕೊಲ್ಲಲ್ಪಟ್ಟಿರೆಂದು ಕೇಳಲಾಗುವುದು 81:8, 9 
(ಹೆಚ್ಚಿನ ವಿವರಗಳಿಗೆ 'ಅಖಿರತ್‌', 'ಮರಣೋತ್ತರ ಜೀವನ", 
موی‎ 'ಶಫಾಅತ್‌' ಮತ್ತು 'ಕರ್ಮಪತ್ರ' ನೋಡಿರಿ) ' 


ಕಿರಾಮನ್‌ ಕಾತಿಬೀನ್‌ 

೪ ಅವರ ಗುಣ ವಿಶೇಷಗಳು ಮತ್ತು ಅವರ ಕೆಲಸ 82:10 
ರಿಂದ 12, ಟಿ7 | 
(ಹೆಚ್ಚಿನದನ್ನು 'ದೇವಚರರು' ನೋಡಿರಿ) 


ಕುನೂತ್‌ 
€ ಅರ್ಥ .ಮತ್ತು ವಿವರಣೆ .33:35, ಟಿ-56 


ಕುಘ್ರ್‌(ಸತ್ಯನಿಷೇಧ) 

ಅ 'ಕುಫ್ರ್‌' ಅನುಗ್ರಹಗಳಿಗೆ ಕೃತಪ್ನುತೆ ಎಂಬ ಅರ್ಥದಲ್ಲಿ 
+2 
೪ ಮೂಮಿನ್‌ ಮತ್ತು 
+35:19ರಿಂದ 22, ಟಿ-42 
ಅ ಕುಫ್ರ್‌ನ ನೈತಿಕ ಮತ್ತು ಮಾನಸಿಕ ಪರಿಣಾಮಗಳು 422: 
ಟಿ- 77, 24:39, 40, ಟಿ-70ರಿಂದ 73 : 
೪ ನಿಷೇಧಕರು وت‎ ನಿಕೃಷ್ಟ ಸೃಷ್ಟಿಗಳು 498:6 
ಆ ಅವರ ಕುಫ್ರ್‌ ಅಲ್ಲಾಹನಿಗಲ್ಲ, ಸ್ವತಃ ಅವರಿಗೇ ಹಾನಿಕರ 
43112, 8-19, 31:23, 8-43, 39:7, 0 

೪ ಅವರ ದುರ್ಗತಿ 421: 39ರಿಂದ 41, 22: 19ರಿಂದ 22, 
25, 57, 72, 24:57, 29: 52ರಿಂದ 55, 68, 30:44, 31:23. 
24, 33: 64ರಿಂದ 68, 34:33, 51ರಿಂದ 54, 35:7, 26, 39, 
36: 59ರಿಂದ 65, 38:27, 55ರಿಂದ 64, 39:8, 32, 60, 40:5, 
10ರಿಂದ 12, 21, 22, 45, 70ರಿಂದ 72, 82ರಿಂದ 85, 41:6, 
7, 50, 42:26, 45: 8ಿರಿಂದ 11, 31ರಿಂದ 35, 46:20, 34, 
66:7, 9, 67:6 ರಿಂದ 9, 76:4, 78:40, -80: 33ರಿಂದ 42 
೬ ಆಲ್ಲಾಹನ ಸಸಿಕ್ತಗಳೆನ್ನು'ನಂಬದವರು ಕಾಫಿರರು 29:47 
€ ಒಬ್ಬ ಪ್ರವಾದಿಯ ನಿರಾಕರಣೆಯೂ ಕುಫ್ರ್‌ ಆಗಿದೆ 
26:105, ಟಿ-75 ۹ 
(ಹೆಚ್ಚಿನ ವಿವರಗಳನ್ನು 


ಕಾಫಿರರೊಳಗಿನ رہظ‎ 


'ಪ್ರವಾದಿತ್ವ'ದಲ್ಲಿ ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


ಅ ಸತ್ಯವಿಶ್ವಾಸಿಗಳ ಮುಖಗಳು ಕಾಂತಿಪೂರ್ಣವೂ ಅಪರಾಧಿಗಳ 
ಮುಖಗಳು ಕಳೆಗುಂದಿಯೂ ಇರುವುವು 75:22 ರಿಂದ 25, 
ಟಿ-16, 76:11, ೬-15, 80: 38ರಿಂದ 42, 88:8, 9, ಟ-4 
ಅ 'ಅದಾಬ್‌'(ಯಾತನೆ) ಪುನರುತ್ಥಾನ ಎಂಬ ಅರ್ಥದಲ್ಲಿ 
70: ಪರಿಚಯ, 1, 70:28, 78:40, ಟಿ-26 

೪ ಪುನರುತ್ನಾನವು ಎಂತಹ ವಿಷಯವೆಂದರೆ ಅದರ ಬಗ್ಗೆ 
ನಿರ್ಭೀತರಾಗಿರುವಂತಿಲ್ಲ 70:28 

೪ ಅದರ ವಿಪತ್ತು ಎಲ್ಲೆಲ್ಲೂ ಹಬ್ಬಿರುವುದು 76:7 

ಅ ಅಂದಿನ ದಿನದ ಕೇಡಿನಿಂದ ಅಲ್ಲಾಹ್‌ ಯಾರನ್ನು 
ರಕ್ಸಿಸುವನು 76: 5ರಿಂದ 11 

ಅ ಚಂದ್ರನನ್ನು ಕಾಂತಿ ಹೀನವಾಗಿ ಮಾಡಿ.ಸೂರ್ಯನೊಂದಿಗೆ 
ಸೇರಿಸಿ ಬಿಡಲಾಗುವುದು 75:8, 9 

€ ಪರ್ವತಗಳು ಚಲಿಸಲ್ಪಡುವುವು 81:3 

೪ ಸಮುದ್ರಗಳು ಒಡೆಯಲ್ಪಡುವುವು ಮತ್ತು 
ಪ್ರಜ್ವಲಿಸಲ್ಪಡುವುವು 81:6, 823 

6 ಆಂದು ಭೂಮಿ-ಆಕಾಶಗಳ ಅವಸ್ಥೆ ಏನಾಗುವುದು? 69:13 
ರಿಂದ 16, 70:8, 9, ಟ-9, 10, 73:14, 18, 77: 8ರಿಂದ 
10, 78:19, 20, 81: 1ರಿಂದ 3, 82: ರಿಂದ 3, 84: 1ರಿಂದ 
5, 89:21, 99:1, 2, 101: 10 5 

(ಹೆಚ್ಚಿನ ವಿವರಗಳಿಗೆ 'ಆಕಾಶ' ಮತ್ತು "ಭೂಮಿ" ನೋಡಿರಿ) 
€ ಪುನರುತ್ಥಾನದ ಕುರಿತು ಕುರ್‌ಆನಿನ ವಿಶಿಷ್ಟ 'ವಿವರಣಾ 
ಶೈಲಿ 6: ಟಿ-11 

ಆ ಆಂದು ದೇವಚರರು ಆಕಾಶದ ಸುತ್ತಮುತ್ತಲೂ ಇರುವರು, 
ಎಂಟು ಮಂದಿ ದೇವಚರರು ಅರ್ಶನ್ನು ತಮ್ಮ ಮೇಲೆ 
ಎತ್ತಿರುವರು 69:17, ಟಿ-11 

೪ ಅಂದು ಅಲ್ಲಾಹನು (ಪ್ರತ್ಯಕ್ಷವಾಗಿ) ಮೆರೆಯುವನು 89:22, 
ಟಿ-16 4 
೪ ಅಂದು ' ಅಲ್ಲಾಹನ ದರ್ಶನದ ಭಾಗ್ಯ ಯಾರಿಗೆ 
ಲಭಿಸುವುದು? 75:22, 23, ೬-17, 83:15, ೬-8 

೪ ಅಪರಾಧಿಗಳು ಅಂದು ಯಾವ ಕುತಂತ್ರವನ್ನೂ ನಡೆಸಲಾರರು 
77:39, ಟಿ-21 § | 

ಆ ಅಂದು ಯಾವ ಅಭಯ ತಾಣವೂ ಇರಲಾರದು, ಅಲ್ಲಾಹನ 
ಮುಂದೆ ಹಾಜರಾಗಲೇ ಬೇಕಾದೀತು 75:11, 12 

6 ಅಪರಾಧಿಗಳು ತಮಗಾಗಿ ಮರಣವನ್ನು ಆಶಿಸುವರು, 
ಆದರೆ ಅವರಿಗೆ ಪಶ್ಚಾತ್ತಾಪದ ಹೊರತು ಇನ್ನೇನೂ ಇರಲಾರದು 
84:11, 12, 89:23, 24 


ವಿಷಯ ಸೂಚಿ 


ಅ ಜನರು ತನ್ನನ್ನು ನಿರಾಕರಿಸುವುದನ್ನು ಅಲ್ಲಾಹನು 
ಮೆಚ್ಚದಿರುವುದು ಸ್ವತಃ ಅವರ ಹಿತಕ್ಕಾಗಿ 39:7, ಟಿ-20 
ಆ ಅಲ್ಲಾಹನಿಗೆ ಜನರ ಕುಫ್ರ್‌ ಎಷ್ಟರ ಮಟ್ಟಿಗೆ 
ಅಪ್ರಿಯವಾಗಿದೆ 40:10, ಟಿ-14 

೪ ಸತ್ಮನಿಷೇಧಿಗಳನ್ನು ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರರು 33:65 

ಅ ಕಟ್ಟಕಡೆಗೆ ಸತ್ಯನಿಷೇಧಿಗಳೇ ನಷ್ಟದಲ್ಲಾಗುವರು 39:63, 65 
٭‎ ಸತ್ಯನಿಷೇಧಿಯು ತನ್ನ ಪಾಲಿನ ನೇಮತ್ತುಗಳನ್ನು ಭೂಲೋಕ 
ದಲ್ಲೇ ಪಡೆದುಕೊಳ್ಳುತ್ತಾನೆ. ಪರಲೋಕದ ಸೇಮತ್ತುಗಳು 
ಅವನಿಗೆ ಇಲ್ಲ 46:20 5 

ಅ ಪರಲೋಕದಲ್ಲಿ ಸತ್ಯನಿಷೇಧಿಗಳು ಸ್ವತಃ ತಮ್ಮ ಮೂರ 
ತನಕ್ಕಾಗಿ ತಮ್ಮನ್ನು ತಾವೇ ಶಪಿಸುವರು 40:10, ಟಿ-14 

ಅ ಪರಲೋಕದಲ್ಲಿ ಸತ್ಯನಿಷೇಧಿಗಳು ತಮ್ಮ ತಪ್ಪನ್ನು ಕಂಡುಕೊಂಡ 
ಬಳಿಕ ಸ್ವತಃ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವರು 40:10 

ಅ ಸತ್ಯನಿಷೇಧಿಗಳು ನರಕವನ್ನು ಪ್ರವೇಶಿಸುವ ದೃಶ್ಮ 40:71, 72 
೪ ಸತ್ಯನಿಷೇಧಿಗಳ ಕರ್ಮಗಳನ್ನು ಅಲ್ಲಾಹ್‌ ವೃರ್ಥಗೊಳಿಸಿ 
ಬಿಡುತ್ತಾನೆ 47:1, 9 } 

ಅ ಸತ್ಮನಿಷೇಧದೊಂದಿಗೆ ಯಾವ ಪುಣ್ಯ ಕಾರ್ಯವೂ 
ಅಲ್ಲಾಹನಲ್ಲಿ ಸ್ಟೀಕಾರಾರ್ಹವಲ್ಲ 47:1, 3 

೪ ಸತ್ಸನಿಷೇಧಿಗಳಿಗೆ ಅಲ್ಲಾಹ್‌ ತಪ್ಪು ಕಾರ್ಯಗಳನ್ನು 
ಮಾಡುವ ಅನುಗ್ರಹವನ್ನೇ ಕೊಡುತ್ತಾನೆ 47:1, ಟಿ-3 

ಅ ಸತ್ಯನಿಷೇಧಿಗಳು ಮಿಥ್ಯದ ಅನುಯಾಯಿಗಳು 47:3 
ಅ ಕಾಫಿರರ ರಕ್ಸಕ ಮಿತ್ರ ಯಾರೂ ಇಲ್ಲ 47:11 

ಅ ಸತ್ಮನಿಷೇಧದ ಪರಿಣಾಮ ಇಹಪರಗಳಲ್ಲಿ 47:1, 48:12, 
13, 51:59, 52: 45ರಿಂದ 47, 57:20, 58:4 

ಅ ಸತ್ಮನಿಷೇಧಿಗಳ ಮತ್ತು ಅಲ್ಲಾಹನ ಧರ್ಮದಿಂದ 
ತಡೆಯುವವರ ಕರ್ಮಗಳು ದ್ವಂಸಗೊಳಿಸಲ್ಪಡುತ್ತದೆ 47:32 
ಅ ಸಾಯುವ ವರೆಗೂ ಕುಫ್ರ್‌ನಲ್ಲೇ ಸ್ಥಿರವಾಗಿದ್ದವರು 
ಕ್ಲಮಿಸಲ್ಪಡಲಾರರು 47:34 

ಅ ನೈಜ و چیہ‎ ಮತ್ತು ಕಾನೂನುಪರ ಕುಫ್ರ್‌ನ ವ್ಯತ್ಯಾಸ 
48:13 ಟಿ-25 

ಸತ್ಯನಿಷೇಧಿಗಳು ಪರಲೋಕವನ್ನು ಅಸಂಭವವೆಂದು‏ ٭ 
ತಿಳಿಯುತ್ತಿದ್ದರು 50:3, 64:7‏ 

ಆ ಕಡು ಕಾಫಿರನ ವೈಶಿಷ್ಟ್ಯಗಳು 50: 24ರಿಂದ 26 


೪ 'ಕುಫ್ರ್‌' ಪದದ ಅರ್ಥ ಮತ್ತು ವಿವರಣೆ 40: ಟ3, 


ಅ ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ 50:45, ಟಿ-55 


1338 


ಅ ಅದು ವಸ್ತುತಃ ಮಾನವನಿಗೆ ವಿನಾಶಕಾರಿಯಾಗಿದೆ- 
ಅದರೊಂದಿಗೆ ದುಷ್ಕರ್ಮ ಇರಲಿ-ಇಲ್ಲದಿರಲಿ 30:16, ಟಿ-21 
ಅ ಸತ್ಕನಿಷೇಧಿಗೆ ಅಲ್ಲಾಹನ ವಿರುದ್ಧ ಒಂದು ದ್ವೇಷವಿರುತ್ತದೆ 
25:55, ಟಿ-70 

ಆ ಕಾಫಿರರೇ ಫಾಸಿಕರು 24:55 

೪ ಅಲ್ಲಾಹ್‌ ಕಾಫಿರರನ್ನು ಮೆಚ್ಚುವುದಿಲ್ಲ 30:45 

ಅ ಕಾಪಿರರು ಯಶಸ್ವಿಯಾಗುವುದಿಲ್ಲ 23:117, 28:82 
ಆ ಕುಪ್ರ್‌-ಕೃತಪ್ಲುತೆಯ ಅರ್ಥದಲ್ಲಿ 26:19, 27:40, 29:66, 
30:34, 51 


47:1, ೬-1, 98:1, W-2, 98:6, ,8ئ‎ 109:1, ೬-1 

೪ ಇತರರನ್ನು ಅಲ್ಲಾಹನಿಗೆ ಸರಿಸಾಟಿಯನ್ನಾಗಿಸುವುದು ಕುಫ್ರ್‌ 
ಆಗಿದೆ 41:9 

ಅ ಕುರ್‌ಆನ್‌ ಮತ್ತು ಮುಹಮ್ಮದ್‌ರನ್ನು(ಸ) 
ನಂಬದಿರುವುದು ಕುಫ್ಸ್‌ ಆಗಿದೆ 34:31, 35:36, ಟಿ-62, 
39:59, 63, 41:26, 27 

ಆ ಅಲ್ಲಾಹನ ಗ್ರಂಥ ಮತ್ತು ಅವನ ಸೂಕ್ತಗಳನ್ನು 
ನಿರಾಕರಿಸುವುದು ಕುಫ್ರ್‌ ಆಗಿದೆ 39:59, 41:26 

ಆ ಕುರ್‌ಆನನ್ನು ವಿರೋಧಿಸುವುದು ಕುಫ್ರ್‌ ಆಗಿದೆ 41:26 
ಆ ಕುರ್‌ಆನನ್ನು ಹ.ಮುಹಮ್ಮದ್‌ರ(ಸ) ಕೃತಿಯೆನ್ನುವುದು 
ಕುಫ್ರ್‌ ಆಗಿದೆ 42:24, 26, ಟಿ-43 " 

ಆ ಪರಲೋಕದ ನಿರಾಕರಣೆ ಕುಫ್ರ್‌ ಆಗಿದೆ 38:27, ಟಿ-29, 
46:33, 34 

ಅ ಪ್ರವಾದಿಗಳ ಸಂದೇಶವನ್ನು ನಿರಾಕರಿಸುವವರು ಕಾಫಿರರು 
40:22 

ಆ ಕುಫ್ರ್‌ ವಾಸ್ತವದಲ್ಲಿ ಅಲ್ಲಾಹನಿಗೆ ತೋರುವ ಕೃತಪ್ಲುತೆ 
ಮತ್ತು ಸ್ವಾಮಿದ್ರೋಹವಾಗಿದೆ 39:8 

ಆ ಅದು ವಾಸ್ತವದಲ್ಲಿ ಅಜ್ಞಾನವಾಗಿದೆ 39:9, ಟಿ-28 

೪ ಕಾಫಿರರ ಮತ್ತು ಭೌತಿಕವಾದಿಗಳ ನಿರಾಕರಣೆಯು ಯಾವುದೇ 
ಜ್ಞಾನ ಮತ್ತು ಖಚಿತ ಆಧಾರಗಳ ಮೇಲಿರುವುದಿಲ್ಲ, ಕೇವಲ 
ಸಂಶಯದ ಆಭಧಾರದಲ್ಲಾಗಿರುತ್ತದೆ 34:54, ಟಿ-76 

೪ ಅಲ್ಲಾಹನ ಸೂಕ್ತದಲ್ಲಿ ವೃಥಾ ತಕರಾರೆಬ್ಬಿಸುವವರ ಗತಿ 
40: 4ರಿಂದ 6 

6 ಕುಪ್ರ್‌ನೊಂದಿಗೆ ದುಷ್ಠರ್ಮಗಳ ಕಾಠಿಣ್ಮವಿಲ್ಲದಿದ್ದರೆ 
ಶಿಕ್ಷೆಯಲ್ಲೂ ಕಾಠಿಣ್ಯವಿರಲಾರದು 34:5, ಟಿ-8 


1339 


೪ ಮಾನವನು ತನ್ನ ಸ್ವಂತ ಇಚ್ಛೆಯಿಂದಲೇ ಕುಫ್ರ್‌ 
ಸ್ವೀಕರಿಸುತ್ತಾನೆ. ಆದುದರಿಂದ ತನ್ನ ಕುಫ್ರ್‌ಗೆ ಅವನೇ 
ಹೊಣೆಗಾರ 64:2, ಟಿ-5 

ಆ ಸತ್ಯನಿಷೇಧಿಗಳು ತಮ್ಮ ದುಷ್ಕರ್ಮಗಳ ದುಷ್ಪಲಗಳ 
ಸವಿಯನ್ನು ಉಂಡೇ ತೀರುವರು 64:5, ಟಿ-10 

ಅ ಕಾಫಿರರು ಯಾರು? 67:27, 68:51, 69: 48ರಿಂದ 50, 
70: 36ರಿಂದ 38, 71:26, 27, 74:10, ಟಿ-9, 85:19, 86:17, 
98:6, 109:1, 1 

ಅ ಕುಫ್ರ್‌ನ ಭಯಾನಕ ಪರಿಣಾಮಗಳು 67: 6ರಿಂದ 11 
ಆ ಸತ್ಯ್ಮನಿಷೇಧಿಗಳ ಕುರಿತು ಹ.ನೂಹ್‌ರ(ಅ) ಮತ್ತು 
ಹ.ಲೂತ್‌ರ(ಅ) ಪತ್ನಿಯರ ಉದಾಹರಣೆ 66:10 

ಅ ಸತ್ಯನಿಷೇಧಿಗಳಿಗೆ ಇರುವ ಕಠಿಣ ಯಾತನೆಯನ್ನು ದೂರೀ 
ಕರಿಸುವವರು ಯಾರೂ ಇಲ್ಲ '70:1,2 

೪ ಸತ್ಮನಿಷೇದಿಗಳನ್ನು ಅಲ್ಲಾಹನ ವೇದನಾಯುಕ್ತ 
ಯಾತನೆಯಿಂದ ಯಾರೂ ರಕ್ಷಿಸಲಾರ 74:9" 

೪ ಪುನರುತ್ನಾನ ದಿನವು ಸತ್ಮನಿಷೇಧಿಗಳಿಗೆ ಬಹಳ 
ಕಠಿಣವಾಗಿರುವುದು 80: 33ರಿಂದ 42 

ಅ ಸತ್ಯನಿಷೇಧಿಗಳನ್ನು ಕುಫ್ರ್‌ನಿಂದ ಹೊರ ತೆಗೆಯಲಿಕ್ಕಾಗಿ 
ಪ್ರತ್ಯಕ್ಷ ಪ್ರಮಾಣಗಳನ್ನು ಕಳುಹಿಸಲಾಗಿದೆ. ಇನ್ನೂ ಕುಫ್ರ್‌ನಲ್ಲಿ 
ಸ್ಥಿರವಾಗಿರುವವನ ಹೊಣೆ ಅವನ ಮೇಲೆಯೇ ಇರುವುದು 
98:1, U3 

ಅ ಅಲ್ಲಾಹನು ಪ್ರವಾದಿಗಳನ್ನು ಕಳುಹಿಸಿ ಕುಫ್ರ್‌ನ ಭಯಾನಕ 
ಪರಿಣಾಮಗಳಿಂದ ಎಚ್ಚರಿಸಿರುವನು 67: ಪರಿಚಯ, 6ರಿಂದ 10 
೪ ಮಾನವನಿಗೆ ಸರಿಯಾದ ಮಾರ್ಗವನ್ನು ತೋರಲಾಯಿತು. 
ಇನ್ನು ಅವನು ಕುಫ್ರ್‌ ಮಾಡುವವನಾಗಲಿ ಅಥವಾ ಕೃತಜ್ನನಾಗಲಿ 
763, ಟಿ-5 

೪ ಸತ್ಮನಿಷೇಧಿಗಳು ಪರಲೋಕದಲ್ಲಿ ಸಜ್ನ್ಜಃ ಮಾಡಲಿಚ್ಛಿಸುವರು, 
ಆದರೆ ಮಾಡಲಾರರು 68:42, 43 

೪ ಪಾಲಕ ಪ್ರಭುವಿನೊಂದಿಗೆ ಕುಫ್ರ್‌ ಮಾಡುವುದರ ಅರ್ಥ 
67:6, ಟಿ-12 

ಅ ಯಾವುದಾದರೊಂದು ವಿಷಯವನ್ನು ಸತ್ಮನಿಷೇಧಿಗಳ 
ಪಾಲಿಗೆ ಫಿತ್ನಃ ಮಾಡುವುದರ ಅರ್ಥ 74:31, ಟಿ-19 

ಆ ಸತ್ಯನಿಷೇಧಿಗಳ ಯಾವ ಪುಣ್ಯ ಕಾರ್ಯವೂ ಯಾವ 
ಪ್ರಯೋಜನಕ್ಕೂ ಬಾರದು 101: 4 


ಕುರ್‌ಆನ್‌ ವ್ಯಾಖ್ಯಾನ 


ಆ ಪುನರುತ್ನಾನ ಯಾವಾಗ ಬರಲಿದೆ ಎಂಬ ಸತ್ಮನಿಷೇಧಿಗಳ 
ಪ್ರಶ್ನೆಯು "ಕೇವಲ ಪರಿಹಾಸ್ಕಕ್ಕಾಗಿತ್ತು 51:12, ಟಿ-10 

ಅ ಸತ್ಯನಿಷೇಧಿಗಳಲ್ಲಿ ಸತ್ಯವನ್ನು ನಿಷೇಧಿಸುವ ಗುಣ 
ಯಾವಾಗಲೂ ಸಮಾನ ಸ್ವರೂಪದ್ದಾಗಿರುತ್ತದೆ 51:52, 53, 
ಟಿ-50 

ಅ ಸತ್ಮನಿಷೇಧಿಗಳು ಪ್ರತಿಯೊಂದು ದೇಶ ಮತ್ತು 
ಪ್ರತಿಯೊಂದು ಕಾಲದಲ್ಲಿ ಒಂದೇ ತರದ ಹಟಮಾರಿತನವನ್ನಿರಿಸಿ 
ಕೊಳ್ಳುತ್ತಾರೆ 51: ಟಿ-50 

"8 ಇಸ್ಲಾಮಿಗೆ ವಿರುದ್ಧ ಸತನಿಷೇಧಿಗಳ ಸಂಚುಗಳು 52:29, 
ಟಿ-22 

೪ ಸತ್ಮನಿಷೇಧಿಗಳ ಕುತಂತ್ರಗಳು 52:42, ಟಿ-33 

೪ ಸತ್ಯನಿಷೇಧಿಗಳ ಕುತಂತ್ರಗಳು ಅವರ ಮೇಲೆಯೇ ತಿರುಗಿ 
ಬೀಳಿಸಲ್ಪಡುವುವು 52:42, ಟಿ-34 ' 

ಅ ಪುನರುತ್ನಾನ ದಿನ ಅವರ ವೇದನಾಯುಕ್ತ ಸ್ಥಿತಿ 52:45ರಿಂದ 47 
ಆ ಸತ್ಯನಿಷೇಧಿಗಳು ಚಂದ್ರನು ಹೋಳಾದ ಪವಾಡವನ್ನು 
ಜಾದೂ ಎನ್ನುತ್ತಿದ್ದರು 54:2, ಟಿ-2 

ಆ ಸತ್ತನಿಷೇಧಿಗಳು ಚಿತ್ತಾಕಾಂಕ್ಲೆಗಳನ್ನು ಅನುಸರಿಸುವವರು 54:3 
ಅ ಸತ್ಮನಿಷೇಧಿಗಳಿಗೆ ಪುನರುತ್ನಾನ ದಿನವು ಬಹಳ 
ಕಷ್ಟಕರವಾಗಿರುವುದು 54: 6ರಿಂದ 8 

ಅ ಮರಣದ ವೇಳೆ ಸತ್ಕನಿಷೇಧಿಗಳ ಅವಸ್ಥೆ ಬಹಳ 
ಕಠಿಣವಾಗಿರುತ್ತದೆ 56: 92ರಿಂದ 94 

ಅ ಅವರಿಗಾಗಿ ನರಕವನ್ನೂ ಕುದಿಯುವ ನೀರನ್ನೂ 
ವಿಧಿಗೊಳಿಸಲಾಗಿದೆ 57:19, 64:10, 56: 92ರಿಂದ 94 

ಅ ಸತ್ಯನಿಷೇಧಿಗಳು ಸತ್ಯವಿಶ್ವಾಸಿಗಳ ಮಹಾಶತ್ರುಗಳು 60:1, 2 
ಅ ಸತ್ಯನಿಷೇಧಿಗಳು ಮುಸ್ಲಿಮರಿಗೆ ಕೈಗಳಿಂದಲೂ ಮಾತಿ 
ನಿಂದಲೂ ನಷ್ಟವನ್ನುಂಟು ಮಾಡಲು ಕಟಿಬದ್ದರಾಗಿರುತ್ತಾರೆ 
60:2 

ಅ ಸತ್ಯವಿಶ್ವಾಸಿಗಳು ಕುಫ್ರ್‌ ಸ್ವೀಕರಿಸಿಕೊಳ್ಳಬೇಕೆಂದು ಸತ್ಯ 
ನಿಷೇಧಿಗಳು ಇಚ್ಛಿಸುತ್ತಾರೆ 60:2 

ಅ ಸತ್ಯನಿಷೇಧಿಗಳ ಪೈಕಿ ಮುಸ್ಲಿಮರಿಗೆ ನಷ್ಟವುಂಟು ಮಾಡಲು 
ಪ್ರಯತ್ನಿಸದಿರುವ ಜನರೊಂದಿಗೆ ಸದ್ವರ್ತನೆ ತೋರುವುದರಲ್ಲಿ 
ಅಡ್ಡಿಯಿಲ್ಲ 60:8 

ಅ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಹಾನಿ ಮಾಡುವುದರಲ್ಲೇ 
ತಲ್ಲೀನರಾಗುವವರೊಂದಿಗೆ ಸ್ನೇಹಾಚಾರ ನಿಷಿದ್ದ 60:9, ಟಿ-13 
ಅ ಸತ್ಯನಿಷೇಧಿಗಳು ಪರಲೋಕದ ಬಗ್ಗೆ ನಿರಾಪರು 60:13, 64:7 


ವಿಷಯ ಸೂಚಿ 


ಆ ಮಕ್ಕಾ ಕಾಲದ ಕೊನೆಯ ಕಾಲ ಘಟ್ಟದ ಅಧ್ಯಾಯಗಳ 
ವಿಶಿಷ್ಟ ವಿವರಣಾ ಶೈಲಿ ೬67: ಪರಿಚಯ, 75: ಪರಿಚಯ; 
76: ಪರಿಚಯ, 104: ಪರಿಚಯ 

ಅ ಇದರ ಆಧೌರ ಕೊಡುವ ರೀತಿ +22:-ಟಿ-9, 23: 
ಪರಿಚಯ, ಟಿ-14, 16, 74, 75, 82, 27: ಪರಿಚಯ್ಯ ಟಿ- 
72, 73, 85, 86, 31: ಪರಿಚಯ, ಟಿ-16 

ಆ ಇದು ಮಾನವನ ವಿವೇಕ ಮತ್ತು ಯೋಚನಾ ಶಕ್ತಿಯನ್ನು 
ಬಡಿದೆಬ್ಬಿಸುತ್ತದೆ +21: 7ರಿಂದ 12, 24, 25, 66, 67, 22: 
42ರಿಂದ 46, 63ರಿಂದ 66, 23: 68ರಿಂದ 72, 78ರಿಂದ 80, 
84ರಿಂದ 89, 117, 24: 41ರಿಂದ 45, 25: 45ರಿಂದ 50, 
26: 24ರಿಂದ 31, 70ರಿಂದ .82, 27:52, 60ರಿಂದ 64, ಟಿ: 
83, 85, 28:60, 71, 29:35, 41ರಿಂದ 44, 60ರಿಂದ 63, 
68, 30:9, 10, 20ರಿಂದ 26, 28 ۱ 
ಅ ಇದರ ಐತಿಹಾಸಿಕ ತತ್ವ +21 ಪರಿಚೆಯ, 11, 92, 93, 
ಟಿ- 91, 22: 42ರಿಂದ 46, ಟಿ-86, 88, 101, 23: ಪರಿಚಯ, 
26ರಿಂದ 31, ಟಿ-33, 35, 25: 37ರಿಂದ 40, ಟಿ-65, 26: 
ಪರಿಚೆಯ, ಟಿ-73, 27: ಪರಿಚಯ, 50ರಿಂದ 58, 69, طط‎ 
86, 29: ಪರಿಚಯ, 2,3, ಟಿ-72, 30:9, 10, ೬8-8, 10, 32: 
کت‎ 34, 39, 34 ಪರಿಚೆಯ, 14, 15. ಟಿ-25, 3539, 
42ರಿಂದ, 4, 3631, 37: ಪರಿಚಯ, 39:49, 50:51, 40: 
4ರಿಂದ 6, 21, 22, 30, 31, ಟಿ-50, 40:82; 83, 41 
15ರಿಂದ 18, 43: 6ರಿಂದ 8, 55, 56, ಟಿ-6, 41, 44: 17ರಿಂದ 
29, 37, 47:13 7: 7 
6 ಇದರ ನೈತಿಕ ತತ್ವ 423: 55ರಿಂದ 64, 24: ಪರಿಚಯ, 
2ರಿಂದ 9, 22, 23, 33:70, 34: 34ರಿಂದ 39, 33:5, 6, 
18, 41:34, 35, 37, 42:20, ಟಿ-37, 43:89, 44:37, - 
33, 45:21, ಟಿ-27, 47: 10ರಿಂದ 14, 67: ಪರಿಚಯ, 12, 
ಟಿ-18, 107: ಪರಿಚಯ 

(ನೈತಿಕ ಶಿಕ್ಷಣಗಳು' ನೋಡಿರಿ) 

೪ ಇದರ ನೈತಿಕ ಬೋಧನೆಗಳು 431:2ರಿಂದ 5, 13ರಿಂದ 
19, 32:16, 33:41, 42, 48, 53, 69, 70, 35:10, ೬-20, 
37: ಟಿ-68, 38:17, 34, 44, ೬-36, 47, 38:86, 39:34, 
38, ಟಿ-57, 39:66, 41: 33ರಿಂದ 36, ಟಿ37, 42:13, 15, 


43:67, 69, 45:13, 46:12, 13, 15, ೬-19, 20 
(ನೈತಿಕ ಶಿಕ್ಷಣಗಳು'' ನೋಡಿರಿ) 


. ಟಿ-21, 42: 37ರಿಂದ 43, 43: 12ರಿಂದ 14, ಟಿ-13, 14, 


1340 


6 ಪ್ರವಾದಿವರ್ಯರಿಗೆಸು ಸತ್ಯನಿಷೇಧಿಗಳೊಂದಿಗೆ 'ಜಿಹಾದ್‌ 
ಮಾಡುವ ಮತ್ತು ಕಠಿಣವಾಗಿ ವರ್ತಿಸುವ ಆದೇಶ 66:9 


ಕುರ್‌ಆನ್‌ 7 ہے‎ : 

ಅ ಇದು ಬೇವವಾಣಿಯಾಗಿರುವುದಕ್ಕೆ ಆಧಾರ ಪ್ರಮಾಣಗಳು 

+24: ಪರಿಚಯ, 26:2, ಟಿ-1, 27:76, ಟಿ-93, 28:46, ಟಿ-64, 

32:1, ಟ-1, 4, 43:2, 3, ಟಿ-1, 69: ಪರಿಚಯ, 43ರಿಂದ 46 

ಇದರ ಕುರಿತು ವಿರೋಧಿಗಳ ಆಕ್ಸೇಪಗಳು ಮತ್ತು‏ ٭ 

ಅವುಗಳಿಗೆ ಉತ್ತರಗಳು 21:10. ಟಿ-12, 25:ಟಿ-3, 12, 

25:32, 33, ಟಿ-46, 47, 26: 210ರಿಂದ 212 

೪ ಇದರ ಸಂದೇಶವು ಎಲ್ಲ ಗತ ದಿವ್ಯ ಗ್ರಂಥಗಳು ಸಾರಿದ 

ಸಂದೇಶವೇ ಆಗಿದೆ 423:68, 69, ಟಿ-65, 26:196, ೬-122 

"| ಗತ ದಿವ್ಮ ಗ್ರಂಥಗಳನ್ನು ಸಮರ್ಥಿಸುತ್ತದೆ +35:31 
-ಅ ಇದನ್ನು ಅಲ್ಲಾಹನು ಅವತೀರ್ಣಗೊಳಿಸಿದನು +21:50, 

24:1, 34, 25:1, 32, 26:192, 27:6, 29:47, 32:2, 36:5, 

39:1, 241, 40:2, 41:2, 42:7, 17, 44:3, 45:3, 45:2, 

46:2, 6943, 97:1 

ಅ ಇದು ಪ್ರವಾದಿರ್ಯರಿಗೆ(ಸ) ಕೊಡಲಾದ ಮುಳ್‌ಜಿರುಃ 

(ಪವಾಡ) 426: ا‎ 7 

.8 ಇದು ಸಾದ್ಯಂತ ಸತ್ಯ. ಸತ್ಯ ಸಹಿತವಾಗಿಯೇ “ಅವತೀರ್ಣ 

ಗೊಂಡಿದೆ +3410, 35:31, 39:2, 42:17, 0 

ಅ ಇದು "ಸಂಪೂರ್ಣ "ನೇರ ಮಾರ್ಗವನ್ನು ತೋರಿಸಿ 

ಕೊಡುತ್ತದೆ 2 

ಅ ಜನರು: ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಇದು 

ಅವತೀಣಗೊಂಡಿದೆ 447:24 

ಅ ಇದರ ಅವತೀರ್ಣದ ರೀತಿ 425:1, ಟಿ3 

ಅ ಇದು ಹಂತ ಹಂತವಾಗಿ ಅವಶೀರ್ಣಗೊಂಡುದರ ಯುಕ್ತಿ 

+25:32, 33, ಟಿ-45, 46 A 

" ಈ ಇದನ್ನು ದಿಕ್ರ್‌ ಎಂದು.ಯಾವ ಅರ್ಥದಲ್ಲಿ ಹೇಳಲಾಯಿತು 

+21:2, 50 - 

ಆ ಇದರ ಸಂದೇಶ +221 34 

ಅ ಅಪರಾಧಿಗಳಿಗೆ - ಇದರ ಬೋಧನೆಯು. ಅತ್ಯಂತ 

' | ಅರೋಚಕವಾಗಿರುತ್ತದೆ +26:200, ಟಿ-125 ... 

'|@ ಇದನ್ನು ಓದುವ ಶಿಷ್ಟಾಚಾರಗಳು $734, ಟಿ.4, 96:1 


1341 


೪ ಸಂಬಂಧಿಕರಲ್ಲಿ ಮತ್ತು ಸ್ನೇಹಿತರಲ್ಲಿ ಊಟ ಮಾಡುವ 
ಕುರಿತು ಆದೇಶಗಳು 24:61. ಟಿ-95, 96 

ಅ ಲಸಹಾಯಕ ಮತ್ತು ಅಂಗವಿಕಲರಿಗೆ ಪ್ರತಿಯೊಂದು 
ಮನೆಯಲ್ಲೂ ಉಣ್ಣುವ ಅನುಮತಿ 24:61. ಟಿ-95 
(ಹೆಚ್ಚಿನ ವಿವರಣೆಗಳಿಗೆ 'ಕುರ್‌ಆನ್‌', 'ಇಸ್ಲಾಮ್‌' ಮತ್ತು 
'ಇಸ್ಲಾಮೊ ಕಾನೂನು' ನೋಡಿರಿ) 


ಕುರ್‌ಆನಿನ ಆಣೆಗಳು(ಪ್ರತಿಜೆಗಳು) 

ಅ ಕುರ್‌ಆನಿನಲ್ಲಿ ಆಣೆ ಹಾಕಿರುವುದು ಯಾವ ಉದ್ದೇಶಕ್ಕಾಗಿ 
ಮತ್ತು ಯಾವ ಅರ್ಥದಲ್ಲಿ 362, ,2ت‎ 37: 1ರಿಂದ 4, ಟಿ-12, 
38:1, 2. 3. 432, Wl, 43:88, 70. 442, ۱ 

ಆ ಕಿಯಾಮತ್‌(ಪುನರುತ್ನಾನ) ಪರಮ ಸತ್ಮವೆಂಬ ಕುರಿತು” 
ವಿವಿಧ ವಸ್ತುಗಳ ಆಣೆ ಹಾಕಿರುವುದು ಯಾವ.ಅರ್ಥದಲ್ಲಿ 52: 
1ರಿಂದ 7. ಟಿ-6 

ಅ ಆಕಾಶದ ಮತ್ತು ಭೂಮಿಯ ಆಣೆ 51:23 

ಆ ಪೂರ್‌, ಲಿಖಿತ ಗ್ರಂಥ ಮತ್ತು ಇತರ ವಸ್ತುಗಳ ಆಣೆಗಳು 
0مہ‎ 

ಆ ನಕ್ಷತ್ರದ ಆಣೆ 53:1 

ಆ ನಕ್ಷತ್ರಗಳ ಮವಾಕಿಲ್‌(ನೆಲೆಗಳ ಆಣೆ 56:75 
ಆ ಎವಿಧ ವಾಸ್ತವಿಕತೆಗಳ ಬಗ್ಗೆ ವಿವಿಧ ವಸ್ತುಗಳ ಆಣೆ 
68:1, 2, 69: 38ರಿಂದ 40, 70:40, 41, 75: 1ರಿಂದ 4, 
79: 1ರಿಂದ 6. 77: 1ರಿಂದ 7, 81: 15ರಿಂದ 19, 84: 
16ರಿಂದ 19, 85: 1ರಿಂದ 7, 86: 1ರಿಂದ 4, 11ರಿಂದ 13, 
89: 1ರಿಂದ 5. 90: [ರಿಂದ 4,95: 1ರಿಂದ 4, 100: 1ರಿಂದ 
6 10512 

ಅ ಕುರ್‌ಆನಿನಲ್ಲಿ ಯಾವ ಉದ್ದೇಶಕ್ಕಾಗಿ ಆಣೆ ಹಾಕಲಾಗಿದೆ 
68: ಟಿ-2, 69: 39ರಿಂದ 43, ಟಿ-24, 70: ಟಿ-29, 75: ಟಿ- 
2, 77-3, 70: -1, 84: 0-11, 85: 4, 86 :3غ‎ 
1,6,7, 89%: -1, 92: 1, 93: ಟಿ೨3, 95: U-1, 100: 
ಟಿ4, 103: 1 i 

€ ಈ ಆಣೆಗಳನ್ನು ಯಾವ ಅರ್ಥದಲ್ಲಿ ಹಾಕಲಾಗಿದೆ وو‎ 
ಟಿ-1, 103: 1 ۱ ا‎ : 
(ಹೆಚ್ಚಿನ ವಿವರಗಳಿಗೆ 'ಪ್ರಶಿಜ್ಞೆ' ನೋಡಿರಿ) 


ಕುರ್‌ಆನಿನ ಉದಾಹರಣೆಗಳು _ 
€ ಹಟಮಾರಿ ಸತ್ಯನಿಷೇಧಿಗಳ ಉದಾಹರಣೆ 36:8. 9 
ಅ ಸ್ವರ್ಗದ ಹೂರ್‌(ಅಪ್ಸರೆಗಳ ಉದಾಹರಣೆ 37:48, 49/. 


ಕುರ್‌ಆನ್‌ ವ್ಯಾಖ್ಯಾನ 


ಇದರ ಮನೋಜ್ಞಾನ +2246, ಟಿ91, 24:26, ಟಿ-22, 
31: 17ರಿಂದ 19, 31, 32, ಟಿ- 30ರಿಂದ 34, 56ರಿಂದ 58, 
33:32, ಟಿ-47, 34:9, ಟಿ-13, 35:8, 49, 41:34, ಟಿ-37, 
41:44, ಟಿ-55, 41: 49ರಿಂದ 51, 43:54, ಟಿ-50, 44:15, 
45:23, 24, 70: 19ರಿಂದ 35, 73: 1ರಿಂದ 6. ಟಿ-45, 
7,8744, 5, ಟಿ-4, 5, 75: [ರಿಂದ 5, 14, 15, ಟಿ-2, 
5,10, 762. 3, ಟಿ-4, 5, 79: 35ರಿಂದ 41, 80:19, 
ಟಿ-12, 82: 6ರಿಂದ 12, 19, 84: 13ರಿಂದ 15, 86:4, 9, 
ಟಿ-1, 5, 87:3, 4, 89:15, 16, 27, 88-18, 90:4, 10, 
ಟಿ-5, 10, 91: 7ರಿಂದ 6, 96: 6ರಿಂದ 8, 100: 6ರಿಂದ 8, 
102. ೬-1. 103:2, 3, 107: ಪರಿಚಯ, 1ರಿಂದ 7, 113. 
114: ಪರಿಚೆಯ 

ಅ ಇದರಲ್ಲಿ ಕತೆಗಳನ್ನು ಯಾವ ಉದ್ದೇಶಕ್ಕಾಗಿ ಹೇಳಲಾಗಿದೆ 
+ 21: ಪರಿಚಯ, ಟಿ-49, 87, 26: ಪರಿಚಯ, 27:ಪರಿಚಯ, 
29: ಪರಿಚಯ, ಟಿ-72, 31:ಟ-17, 34: ಪರಿಚಯ, 36:ಟಿ- 


10, 37: ಪರಿಚಯ, 38: ಪರಿಚಯ, ಟಿ-36, 40: ಪರಿಚಯ, ” 


69: ಟಿ-9, 71: ಪರಿಚಯ, 73:15 ರಿಂದ 19, ಟಿ-17, 79:೬3- 
6, 8, 85: ಪರಿಚಯ, ಟಿ-8, 105: ಪರಿಚಯ 

ಅ ಹ. ನೂಹ್‌ರ(ಲ) ಕಥೆ ಹೇಳುವುದರ ಉದ್ದೇಶ +26: 
ಟಿ-81, 83. 20:8-2 

ಅ ಹ. ಇಬ್ರಾಹೀಮ್‌ರ(ಅ) ಕಥೆ ಹೇಳುವುದರ ಉದ್ದೇಶ 
+21:48-53, 54, 26: ೬-50, 73, 29:48-31, 37: ಪರಿಚಯ, 
ಟಿ-68, 43: ಟಿ-27 


೪ ಹ. ಮೂಸಾ) ಮತ್ತು ಬನೀ ಇಸ್ರಾಈಲರ ಕಥೆ 


ಹೇಳುವುದರ ಉದ್ದೇಶ 26: ಟಿ41, 27: ಪರಿಚಯ 
ಅ ಕಥೆ ಹೇಳುವುದರಲ್ಲಿ ಕುರ್‌ಆನಿನ ಕ್ರಮ *26:ಟಿ-19, 36, 
38. 41, 85, 27: ೬-23, 36(9), 43, 48, 28:1-9 


ಕುರ್‌ಆನಿನ ಆದೇಶಗಳು 

ಅ' ಆಹಾರ(ಶಿನ್ನುವ ಕುಡಿಯುವ) ವಸ್ತುಗಳ ಕುರಿತು 
+2230, -56, 22:36, 8-0 

೬ ಪ್ರಾಣ ರಕ್ಷಣೆಗಾಗಿ ಕುಫ್ರ್‌ ವಚನ ಉಚ್ಛರಿಸಬಹುದು 
ಮತ್ತು ಅದರ ಶರತ್ತುಗಳು 29: ಟಿ-15 \ 


ಆ ಇಸ್ಲಾಮೊ ಸಂಘಟನಾ ವೃವಸ್ಥೆಯ ಕುರಿತು ಆದೇಶಗಳು. 


24:62 7 
ہہ‎ ಪರಸ್ಪರ ಸಲಾಮ್‌ ಹೇಳಬೇಕೆಂಬ ಆದೇಶ 24:61. 

ಈ ಸುಳ್ಳಿನ ವಿಶಾಲಾರ್ಥ ಮತ್ತು ಅದರ ನಿಷೇಧ 22:30. ಟಿ-58 
€ ಆಣೆ ಹಾಕುವ ಕುರಿತು ಆದೇಶಗಳು 24:22, ಟಿ-20. 


ವಿಷಂಯ ಸೂಚಿ 


€ ಸತ್ಯ್ಮನಿಷೇಧಿಗಳೂ ಕಪಟವಿಶ್ವಾಸಿಗಳೂ ಸನ್ಮಾರ್ಗ 
ಜ್ಯೋತಿಯಿಂದ ವಂಚಿತರಾಗಿರುವ ಉದಾಹರಣೆ 24:39, 40 
೬ ಅಲ್ಲಾಹನ ಹೊರತು ಇತರರನ್ನು ವಲಿಯ್ಕ್‌ರಕ್ಷಕ ಮಿತ್ರ) 
ಮತ್ತು ಕಾರ್ಯನಿರ್ವಾಹಕರನ್ನಾಗಿ ಮಾಡುವವರ ಉದಾಹರಣೆ 29:41 
ಆ ಸಹಾಬಿಗಳ(ರ) ಗುಂಪಿನ ಉದಾಹರಣೆ 48:29 

ಅ ಬೆನ್ನ ಹಿಂದೆ ದೂಪಿಸುವವರ ಉಬಾಹರಣೆ 49:12 

ಅ ಮದೀನಾದ ಕಪಟವಿಶ್ವಾಸಿಗಳ ಮತ್ತು ಮಕ್ಕಾದ ಕುರೈಶರ 
ಪರಸ್ಪರ ಹೋಲಿಕೆ ಮತ್ತು ಇಸ್ಲಾಮಿನ ಎದುರು ಅವರ 
ಸೋಲಿನ ಉದಾಹರಣೆ 59: 14ರಿಂದ 17 

ಅ ಮದೀನಾದ ಕಪಟವಿಶ್ವಾಸಿಗಳ ಮತ್ತು ಯಹೂದಿಯರನ್ನು 
ಶೈತಾನರ ಶಿಷ್ಕರಿಗೆ ಹೋಲಿಸಿರುವುದು 59:16, ಟಿ-27 

ಅ ಕುರ್‌ಆನಿನ ಮಹಾನತೆಯ ಉದಾಹರಣೆ 59:21, ಟಿ-31 
ಅ ಯಹೂದಿಯರ ಉದಾಹರಣೆ 62:5 


(ಹೆಚ್ಚಿನ ವಿವರಗಳಿಗೆ 'ಕುರ್‌ಆನಿನ ಉದಾಹರಣೆಗಳು' ನೋಡಿರಿ) 


ಕುರ್‌ಅನೀ ಕಥೆಗಳು 

೪ ಹ. ನೂಹ್‌ರ(ಅ) ಕತೆ 21:76, 77, 23: 23ರಿಂದ 30, 26: 
105ರಿಂದ 121, 29:14, 37: 75ರಿಂದ 82, 71: 1ರಿಂದ 28 
ಅ ಪ. ಹೂದ್‌ರ(ಅ) ಕಥೆ 23: 3ರಿಂದ 41, 26: 124ರಿಂದ 
140, 46: 21ರಿಂದ 26 

€ ಹ. ಸಾಲಿಹ್‌ರ(ಅ) ಕಥೆ 26: 141ರಿಂದ 159, 27:45 
ರಿಂದ 53 

ಅ ಹ. ಇಬ್ರಾಹೀಮ್‌ರ(ಅ) ಕಥೆ +21: 51ರಿಂದ 73, 26: 
69ರಿಂದ 104, 29: 6ರಿಂದ 27, 37: 83ರಿಂದ 113, 43: 
25ರಿಂದ 28 

ಅ ಹ. ಲೂತ್‌ರ(ಲ) ಕಥೆ 21:71, ಟಿ-63, 26: 160ರಿಂದ 175, 
27: 54ರಿಂದ 58, 29:26 28ರಿಂದ 35, 37: 133ರಿಂದ 136 
ಅ ಹ. ಶುಖಬ್‌ರ(ಅ) ಕಥೆ 26: 176ರಿಂದ 189, 29:36, 37 
ಅ ಹ.ಮೂಸಾರ(ಅ) ಕಥೆ 23: 45ರಿಂದ 49, 26: 10ರಿಂದ 
67, 27: 7ರಿಂದ 14, 28: 3ರಿಂದ 47 

ಅ ಕಾರೂನನ ಕಥೆ 28: 76ರಿಂದ 82 

ಅ ಹ. ದಾವೂದ್‌ರ(ಅ) ಕಥೆ 21:78, 27:16, 34:10, 11, 
38: 17ರಿಂದ 26 

€ ಹ. ಸುಲೈಮಾನ್‌ರ(ಅ) ಕಥೆ 21:78, 79, 81, 82, 27:15 
ರಿಂದ 44, 38: 30ರಿಂದ 40 

[2 ಹ.ಅಯ್ಯೂಬ್‌ರ(ಅ) ಕಥೆ 21:84, 38: 41ರಿಂದ 44 
ಅ ಹ. ಯೂನುಸ್‌ರ(ಅ) ಕಥೆ 21:87, 88, 37: 139ರಿಂದ 
148, 69: 48ರಿಂದ 50 


1342 


ಆ ರುಕ್ಕೂಮ್‌ ಗಿಡದ ಮೊಗ್ಗೆಗಳ ಉಬಾಹರಣೆ 37:65 
€ ಮುಪ್ರಿಕ್‌ ಮತ್ತು ಏಕದೇವ ವಿಶ್ವಾಸಿಯ ಉದಾಹರಣೆ 
39:29 

€ ಹಟಮಾರಿ ಸತ್ಕನಿಷೇಧಿಗಳ ಉದಾಹರಣೆ 41:43 

€ ಪರಲೋಕ ಮತ್ತು ಈ ಲೋಕಕ್ಕಾಗಿ ಕೆಲಸ ಮಾಡುವವರ 
ಉದಾಹರಣೆ 42:20 

ಅ ಪುನರುತ್ನಾನ ದಿನ ಕಠಿಣ ಸಂಕಟಕ್ಕೊಳಗಾದಾಗ ಜನರು 
ತಮ್ಮ ಬೋಧ ಕಳೆದುಕೊಳ್ಳುವುದರ ಉದಾಹರಣೆ 81: 4, 
4 ۱ 

٠۰ ಪುನರುತ್ನಾ; ನ ದಿನ ಮಾನವರ ಭೀತಿ ಮತ್ತು ಗಾಬರಿಯ 
ಉದಾಹರಣೆ 101:4 

ಆ ಪುನರುತ್ನಾನ ದಿನ ಪರ್ವತಗಳು ಹಾರಾಡುವ ಉದಾಹರಣೆ 
101:5 i 
ಅ ಸತ್ಕನಿಷೇಧಿಗಳ ವಿಷಯದಲ್ಲಿ ಹ.ನೂಹ್‌(ಅ) ಮತ್ತು ಹ. 
ಲೂತ್‌ರ(ಅ) ಪತ್ನಿಯರ ಉದಾಹರಣೆ 66:10 

ಅ ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಫಿರ್‌ಔನನ ಪತ್ನಿ ಮತ್ತು 
ಹೆ.ಮರ್ಯಮ್‌ರ(ಆಅ) ಉದಾಹರಣೆ 66:11, 12 

ಆ ಸ್ಪರ್ಗವಾಸಿಗಳ ವಿಷಯದಲ್ಲಿ ಮಹಾ ಸಾಮ್ರಾಜ್ಯದ 
ಒಡೆಯನ ಉದಾಹರಣೆ 76:20 

ಅ ಸನ್ಮಾರ್ಗ ಹೊಂದಿದವರ ಮತ್ತು ಪಥಬ್ರಷ್ಟರ ನಡುವಣ 
ವೃತ್ಯಾಸದ ಉದಾಹರಣೆ 67:22 

ಅ ಸತ್ಯದಿಂದ ಪಲಾಯನ ಮಾಡುವವರ ಉದಾಹರಣೆ 75:49 
ರಿಂದ 51 

೪ ಲೋಕಾರಾಧಕರಿಗೆ ಒಂದು ತೋಟದವರ ಉದಾಹರಣೆ 
68: 7ರಿಂದ 32 


€ ಒಳಿತಿನ ಆಜ್ಞೆ ಮತ್ತು ಕೆಡುಕಿನ ವಿರೋಧ ಈ ಕಾರ್ಯವು 


ಇಸ್ಲಾಮೊ ರಾಷ್ಟ್ರದ ಮೂಲಭೂತ ಉದ್ದೇಶಗಳಲ್ಲೊಂದಾಗಿದೆ 
22:41, ಟಿ-85 7 

ಆ ಈ ಕಾರ್ಯಕ್ಕೆ ಸಹನೆಯ ಆವಶ್ಯಕತೆ 31:17 

(ಹೆಚ್ಚಿನ ವಿವರಗಳನ್ನು ಇಕಾಮತುದ್ದೀನ್‌(ಧರ್ಮ ಸಂಸ್ಥಾಪನೆ)ನಲ್ಲಿ 
ನೋಡಿರಿ) ' 


ಕುರ್‌ಆನಿನ ಉಪಮೆಗಳು 


ಈ ಅಲ್ಲಾಹ್‌ ವಿಶ್ವದ ಜ್ಯೋತಿಯಾಗಿರುವ ಉದಾಹರಣೆ 
24:35, ಟಿ-62 ; 


1343 


ಅ ಸತ್ಯ್ಮವಿಶ್ವಾಸಿಗಳ ಕ್ಷಮಾ ಯಾಚನೆ ಮತ್ತು ہد‎ 
ವಿಶ್ವಾಸಿಗಳಲ್ಲಿ ಪರಸ್ಪರ ಹಗೆತನವಿರಿಸದಿರುವ ದುಆ 59:10 
ಆ ರ್‌ಔನನ ಸತ್ಮವಿಶ್ವಾಸಿನಿ ಪತ್ನಿಯ ದುಆ 66:11 

ಅ ಹ. ನೂಹ್‌ರ(ಲ) ದುಆ 71: 5ರಿಂದ 24, 26ರಿಂದ 28 
೪ ಪುನರುತ್ತಾನ ದಿನ' ಸತ್ಯವಿಶ್ವಾಸಿಗಳ ದುಆ 66,8 
(ದುಆ'(ಪ್ರಾರ್ಥನೆವನ್ನೂ ನೋಡಿರಿ) 


ಕುರ್‌ಆನಿನ ಹೆಸರುಗಳು 

[3 ಕುರ್‌ಆನ್‌ 25:30, 32, 27:92, 30:58 
ಅ ಪುರ್ಕಾನ್‌ 25:1 

ಅ ಕಿತಾಬುನ್‌ ಮುಬೀನ್‌(ಸು: 
28:2 

ಅ ದಿಕ್ರ್‌ +212, 36, 42. 50, 25:29, 26:5 

ಅ ಇದು ಹ.ಮುಹಮ್ಮದ್‌ರನ್ನುಸು ಯಾವ ನೆಲೆಯಲ್ಲಿ 
ಪರಿಚಯಿಸುತ್ತದೆ? 421:35, 22:49, 25: 6ರಿಂದ 8, 20, 56, 57 
٭‎ ಅಕ್ಷರಶಃ ನಿಜವೆಂದು ಸಾಬೀತಾಗಿರುವ ಇದರ ಭವಿಷ್ಕೋಕ್ತಿ 
28:85, ಟಿ-108, 30: ಪರಿಚಯ, 2ರಿಂದ 5, ಟಿ-1ರಿಂದ 3, 
32:37, 38, 37: ಪರಿಚಯ, 37: 171ರಿಂದ 175, ಟಿ- 94, 
38: ಪರಿಚಯ, 11, 41:53, ಟಿ-70, 93: ಪರಿಚಯ, 4, 5, |. 
ಟಿ-4, 5, 94:5, 6, 3-4, 108:1, ٤-1, 111: ಪರಿಚಯ 

1, ೬-1, 2 | 
ಅ ಇದನ್ನು ರೂಹುಲ್‌ ಅಮೊನರು ತಂದಿದ್ದಾರೆ 26:193 
ಅ ಅದು ಸುಸ್ಪಷ್ಟ ಅರಬೀ ಭಾಷೆಯಲ್ಲಿ ಅವತೀರ್ಣಗೊಂಡಿದೆ 
+5 

೪ ಕೆಲವು ಅಧ್ಯಾಯಗಳು ಭಾಗಶಃ ಮಕ್ಕಾದಲ್ಲೂ ಮತ್ತೆ 
ಕೆಲವು ಮದೀನಾದಲ್ಲೂ ಅವಶೀರ್ಣವಾದವು 22; ಪರಿಚಯ 
ಅ ಮಕ್ಕಾದಲ್ಲಿ ಅನವತೀರ್ಣವಾದ ಅಧ್ಯಾಯಗಳ ವಿವರಣಾ 
ಶೈಲಿ 23: ಪರಿಚಯ | 
ಅ ಇಸ್ಲಾಮಿನ ಆರುಭ ಕಾಲದಲ್ಲಿ ಅದರ ಪ್ರಚಾರ ಹೇಗಾಯಿತು 


ವ್ಯಕ್ತ ಗ್ರಂಥ) 26:2, 27:1, 


25: 32ರಿಂದ 34, ಟಿ-45, 46. 


ಅ ಇದು ಯಾವ ತರದ ಗ್ರಂಥ? 25: ಟಿ-46 

ಅ ಇದರ ಸೂಕ್ತಗಳು ಸುಸ್ಪಷ್ಟವಾಗಿ ವಾಸ ಸ್ರಿಕೆತೆಯನ್ನು 
ತೋರಿಸಿ ಕೊಡುವಂತಹವುಗಳು 22:16 

ಅ ಇದು ಮಾನವನ ಪ್ರಕೃತಿ ಗನುಸಾರ ಶಿಕ್ಷಣವನ್ನು ಸಾರುತ್ತಿದೆ 
23: ಟಿ-69 

ಅ ಇದು ಸಮೃದ್ಧಿಯ ಗ್ರಂಥ 21:50, 38:29, ಟಿ-31 
ಆ ಇದು ಸತ್ಕವಿಶ್ವಾಸಿಗಳ ಪಾಲಿಗೆ ಸನ್ಮಾರ್ಗದರ್ಶನ, ಕೃಪೆ 
ಮತ್ತು ಸುವಾರ್ತೆಯಾಗಿದೆ 27:2, 7, 29:51 


ಕುರ್‌ಆನ್‌ ವ್ಯಾಖ್ಯಾನ 


ಅ ಹ. ಯಹ್ಮಾರ(ಅ) ಕಥೆ 21:90 

€ ಹ. ಈಸಾರ(ಲ) ಕಥೆ 421:91, 23:50, 43: 57ರಿಂದ 65 
€ ಆದಮ್‌(ಅ) ಮತ್ತು ಇಬ್ದೀಸ್‌ನ ಕಥೆ 38: 71ರಿಂದ 85 
೪ ಲುಕ್ಕಾನ್‌ರ ಕಥೆ 31: 12ರಿಂದ 19 

ಆ ಹ. ಇಲ್ಯಾಸ್‌ರ(ಅ) ಕಥೆ 37: 123ರಿಂದ 132 

ಆ ಫಿರ್‌ಔನ್‌ ಮತ್ತು ಹ.ಮೂಸಾರ(ಅ) ಕಥೆ 40: 23ರಿಂದ 
46, 43: 46ರಿಂದ 56, 44: 17ರಿಂದ 29, 79: 15ರಿಂದ 26, 
85: 16ರಿಂದ 20 

۰ ಸಭ ಜನಾಂಗದ ಕಥೆ 34: 15ರಿಂದ: pu 

ಆ ಯಾಸೀನ್‌ನವರ. ಕಥೆ 36 13ರಿಂದ 30 

€ ಸಮೂದ್‌ ಜನಾಂಗದ ಕಥೆ 69:5, 81: 18ರಿಂದ 20, 
89:9, 91: 11ರಿಂದ" 15 

೪ ಆದ್‌ ಜನಾಂಗದ ಕಥೆ 89: 6ರಿಂದ 13 

ಅಸ್ವಾಬುಲ್‌ ಫೀಲ್‌ರ ಕೆಥೆ 105: 1ರಿಂದ 5‏ ہ 

೪ ಕುರ್‌ಆನಿನಲ್ಲಿ ಕಥೆಗಳನ್ನು ಹೇಳಿರುವುದರ ಉದ್ದೇಶ 69:ಟಿ- 
71:7, 4-10, 79: ೬-6, 106: ಪರಿಚಯ, 85: ಟಿ-8 


ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು(ದುಆಗಳು) 

ಅ ಹ. ಮೂಸಾ(ಲ)ರ ದುಆ - ಕಿಬ್ರೀಯನ್ನು ವಧಿಸಿದ ಬಳಿಕ 
28:16, 17 

೪ ಹ. ಮೂಸಾರ(ಅ) ದುಆ- و سی‎ ಮದ್‌ಯನ್‌ಗೆ 
ಹೋಗುತ್ತಿರುವಾಗ 28:21 

೪ ಹ. ಮೂಸಾರ(ಅ) ದುಆ- ಮದ್‌ಯನ್‌ಗೆ ತಲಪಿದಾಗ 
28:24. 

೪ ಹ. ಅಯ್ಕೂಬ್‌ರ(ಅ) ದುಆ - ಅನಾರೋಗ್ಕಾವಸ್ಥೆಯಲ್ಲಿ 
2183 . 

ಅಹ: ನಾನ್‌ ದುಳಿ -  ಮೂನಿನ ಹೊಟ್ಟೆ ಯಲ್ಲಿ 
21:87" 


[2 ಶೈತಾನಿನ ದುಷ್ಟ مسا‎ ಅಭಯ ಯಾಚಿಸುವ ದುಆ. 


23:97, 98 . 

ಅ'' ಅಲ್ಲಾಹನ ಸಜ್ಜನ ದಾಸರ بث‎ 23:109, 118 

ಅ ಇಬಾದುರ್ರಹ್ಮಾನರ(ದೇವ ದಾಸರ). ದುಆ 25:74 

೪ ಹ. ಇಬ್ರಾಹೀಮ್‌ರ(ಅ) ದುಆ - ತಮ್ಮ ಜನಾಂಗಕ್ಕೆ 
ತೌಹೀದ್‌ನ ಕರೆಕೊಟ್ಟ ಬಳಿಕ 26: 83ರಿಂದ 93 

ಅ ಹ. ಸುಲೈಮಾನ್‌ರ(ಅ) ದುಆ - ಇರುವೆಯ ಮಾತು 
ಕೇಳಿದ ಬಳಿಕ 27:19 

ಅ ಹ. ಇಬ್ರಾಹೀಮ್‌(ಅ) ಮತ್ತು ಅವರ ಸಂಗಾತಿಗಳು 


ಅಲ್ಲಾಹನೊಡನೆ ಕೃಮೆಗಾಗಿ ಮತ್ತು ಕಾಫಿರರ ಸಂಚುಗಳಿಂದ 


ರಕ್ಷಿಸಲಿಕ್ಕಾಗಿ ಪ್ರಾರ್ಥಿಸಿದ್ದು 60:4, 5 


ವಿಷಯ ಸೂಚಿ. 


ಆ ಇದು ಕಲ್ಪನೆ ಮತ್ತು ಗುಮಾನಿಯ ಬದಲು ಜ್ಞಾನದ 
ಆಧಾರದ ಮೇಲೆ ನಿಲುಮೆಯನ್ನು ನಿರ್ಧರಿಸಲು ಮಾನವನಿಗೆ 
ಕರೆ ಕೊಡುತ್ತದೆ 22:3, 8 

ಅ ಅದು ವೀಕ್ಷಣೆ ಮತ್ತು ಅನುಭವಗಳಿಂದ ವಾಸ್ತವಿಕತೆಯನ್ನು 
ಗುರುತಿಸಲು ಕರೆ ಕೊಡುತ್ತದೆ +22:18, 23:78, ಟಿ-74, 
24:41, 43, 25: 45ರಿಂದ 49, 26 ಪರಿಚಯ, 7, 8, ಟಿ- 
5, 27: 60ರಿಂದ 64, ಟಿ-80, 27:69, ಟಿ-83, 86, 104, 28: 
71ರಿಂದ 73, 30:8, 9, ಟಿ- 5ರಿಂದ 12, 30: 20ರಿಂದ 28 
ಆ ವಿಶ್ವ ವ್ಯವಸ್ಥೆ ಮತ್ತು ವಿಶ್ವದ ಸೃಷ್ಟಿಯ ಕುರಿತು ಇದರ 
ಹೇಳಿಕೆ 21:16, 19, 20, 30ರಿಂದ 34, 22: 63ರಿಂದ 65," 
23:17, 18, 25: 45ರಿಂದ 49, 59, 61, 62, 29:44, 30:8, 
20ರಿಂದ 26, 46ರಿಂದ 51, 31:10, 20, 26ರಿಂದ 30, 
32:5ರಿಂದೆ 7, 33:72, 34:1, 2, 9, 35:1. 14, 27, 40, 41, 
44, 36; 33ರಿಂದ 40; 37:5, 38:27, 39:5, 62, 63, 40:65, 
41: 9ರಿಂದ 12, 42:29, 32, 45:22, 46:3 

$ ನಾಗರಿಕತೆ ಮತ್ತು ಸಂಸ್ಕೃತಿಯ ಕುರಿತು ಅದರ 
ಮಾರ್ಗದರ್ಶನ 26: 124ರಿಂದ 140, ಟಿ-89, 94, 95, 26: 


141ರಿಂದ 158, ಟಿ-95 


6 ಸಾಮಾಜಿಕ ಸುಧಾರಣೆಯ ವಿಷಯದಲ್ಲಿ ಇದರ 
ಕಾರ್ಯಕ್ರಮ ('ಇಸ್ಲಾಮ್‌' ನೋಡಿರಿ) و‎ 
ಆ ಆರ್ಥಿಕ ಜೀವನದ ಕುರಿತು ಇದರ ಮಾರ್ಗದರ್ಶನ" 
25:67, 26: 128ರಿಂದ 135, 181ರಿಂದ 183, 28:58, 61, 
76ರಿಂದ 82, 30: 37ರಿಂದ 39, ಟಿ-57 

ಅ ದರ ಆರ್ಥಿಕ ತತ್ವ 34: 35ರಿಂದ 37, 39:53, ಟಿ-69. 
43: 32ರಿಂದ 35 : . 
€ ರಾಜಕೀಯ ವ್ಯವಸ್ಥೆಯ ಕುರಿತು ಇದರ ಮಾರ್ಗದರ್ಶನ 
26:130, ಟಿ-92, 26:150, 151, 4-100, 27:8-39, 28:4,- 
53839. ے.-‎ : 

೪ ಹ. ಸಾಲಿಹ್‌ರ(ಅ) ಕಥೆಯನ್ನು 'ತೇನಿವದರ ಆ ಉದ್ದೇಶ 
27:ಟಿ- 58,760, 63, 64 

ಅ ಕಾರೂನರ' ಕಥೆ ಹೇಳುವುದರ ಉದ್ದೇಶ--28: ಟಿ-94 

ಅ ಶುಖಬ್‌ರ(ರ) ಕಥೆ ಹೇಳುವ ಉದ್ದೇಶ "26: ಟಿ-116 
ಆ: ದಾವೂದ್‌ ಮತ್ತು رت‎ ಕಥೆ ಹೇಳುವುದರ 
ಉದ್ದೇಶ 21: ಟಿ70 


1344 


8 ಇದು ಕಿತಾಬುನ್‌ ಮುಬೀನ್‌ ಯಾವ ಅರ್ಥದಲ್ಲಿ? 
264-1. 27: -1 ' 


6 ಇದರ ಪಕನದ ಆಧ್ಯಾಶ್ಮಿಕೆ ಮತ್ತು ನೈತಿಕ ಪ್ರಯೋಜನಗಳು" 


29:45, ಟಿ-77 


€ ಇದರ 'ಹಠಣದಿಂದುಂಚಾಗುವ ಅಸಾಧಾರಣ ಪ್ರಭಾವ 


21:3-5 53: ಪರಿಚಯ, 59:21 
ಅ ಇದರಿಂದ ಎಂತಹ ಜನರು ಪ್ರಯೋಜನ ಪಡೆಯಬಲ್ಲರು? 


27: ರಿಂದ 3, 77, 81, 29:51, ೬-92, 36:11, 69, 70, . 


413, -1 


೪ ಇದರಿಂದ ಎಂತಹ ಜನರು ಪ್ರಯೋಜನ ಪಡೆಯಲಾರರು?' 


27:80, 81. ಟ- 97ರಿಂದ 99 

ಅ ಇದು ದಿವ್ಯ: ಗ್ರಂಥಗಳನ್ನು 70ھ‎ ಬಂದಿದೆ, 
ನಿರಾಕರಿಸಲಿಕ್ಕಲ್ಲ ' 29:46, ಟಿ-83 ' 

ಅ ಬೈಬಲ್‌ ಮತ್ತು ತಲ್ಮೂ ದ್‌ಗಳೊಂದಿಗೆ ಇದರ 


ಭಿನ್ನಾಭಿಪ್ರಾಯಗಳು 21:13-66. 79, 27-56, 28-8, 7 


'12, 28, 31, 38, 48. 


ಅ. ಇದರ وہ‎ ಸರಿಯಾದ ನಿಯಮಗಳು کے‎ 


ಟಿ-99, 38:ಟಿ-36, 43೬-55, 44:3-13, 45:8-91 
86:4 


ಇದರ ವ್ಯಾಖ್ಯಾನದ ತಪ್ಪಾದ ಕ್ರಮಗಳು 21:6-02, 75,‏ ٭ٗ 


99, 23:ಟಿ-7, 24:ಟ-83, 27:53-23, 24, 36, 48, 52, 39: 
ಟಿ-70, 41:8-13, 42:58-20, 41, 43:4-48 

. اع‎ ಅರ್ಥಮಾಡಿಕೊಳ್ಳಲು ಹದೀಸ್‌ನ ಸಹಾಯ 
ಪಡೆಯಬೇಕಾದ ಅಗತ್ಯ i 
(ಸುನ್ನತ್‌(ಪ್ರವಾದಿಚರ್ಯೆ) ನೋಡಿರಿ) 


೪ ಇದರ ವಿಶಿಷ್ಟ ವಿವರಣಾ ಶೈಲಿ +21:47, ಟಿ-48. 7 
ಪರಚಯ, 46, ಟಿ91, 22:55, ಟ-102. 22:55 ಟಿ- 113, 


23:17, ೬3-15, 43, 24: ಟಿ-62, 71, 72, 28: ಪರೆಚಿಯ, 
ಟಿ-109, 110, 25: -101, 30: ಪರಿಚಯ, : ಟಿ-61, 
63. 34: ಟಿ-6, 43. 44. 35: ಪರಿಚಯ, ಟ-7, 18, 39:28, 


47, 40:2,.3, ಟಿ-1, 4, 415-15, 42: ಟಿ-13, 50, 55,. 


66:- 10, 18, 20, 67-1 1, 69:5-5, 8ರಿಂದ 10, 72:- 
15, 16. 73:-1, 26, 7443-1, 75:3 ,ا ن8‎ 79: -16, 
80: ಪರಿಚಯ 

(ಕಟ್ಟಿನ ವಿವರಗಳಿಗೆ 'ಕುರ್‌ಆನೀ ಕಥೆಗಳು' ನೋಡಿರ) 


145 


ಅ ಇದು ಅಲ್ಲಾ: ಹನ ಕಡೆಯಿಂದ ಅವತೀರ್ಣಗೊಂಡದ್ದೆಂಬ 

ಇದರ ವಾದ ಮಾನವನಿಗೆ ಯಾವ ಪಂಥಾಹ್ವಾನ ನೀಡುತ್ತದೆ. ' 

ا 322 

ಅ ಇದು ಯಾವ ಉದ್ದೇಶಕ್ಕಾಗಿ ಬಂದಿದೆ?ಿ,32:3, ಟ5, : 

36:70, 39:2, 44:3 

ಅ ಇದು ಸಾದ್ಯ ۱ت‎ ಸನ್ಮಾರ್ಗದರ್ಶನ 45:11. 

ಆ ಇದು ಜ್ಞಾನ ಚಕ್ಸುವಿನ ಪ್ರಕಾಶಗಳನ್ನು ತಂದಿದೆ 45:20 

ಈ ಇದು ಸಕಲ ಮಾನವರ ಪಾಲಿಗೆ ಪರಮ ಸತ್ಯ ಗ್ರಂಥ 

3041 | 
ಕಲ ಮಾನವರಿಗೆ ಇದನ್ನು ಅನುಸರಿಸುವ ಕರೆ 39:53, 54' 

ಅ ಇದು ಸತ್ಯವಾಗಿದ್ದು ಇದಕ್ಕೆ ವಿರುದ್ಧವಾಗಿ ಮಿಥ್ಯದ 

ಯಾವ ಹಂಚಿಕೆಯೂ ಯಶಸ್ವಿಯಾಗದು 3449 . 

€ ಇದರ ಸಂದೇಶದ ಕುರಿತು ಮಾನವನು ಗಂಭೀರವಾಗಿ ಏಕೆ 

ವಿವೇಚಿಸಬೇಕು? 41:52, ಟಿ-69, 46:10 

ಆ ಮಾನವನು ಇದನ್ನು ಅನುಸರಿಸಬೇಕಾದುದರ ಬಗ್ಗೆ ಆಧಾರ 

ಪ್ರಮಾಣಗಳು 323, 39: ಟಿ-1, 44:-2ರಿಂದೆ 5, ٭ وت‎ 

೪ ಇದನ್ನು ಯಾಕೆ ನಂಬಬೇಕು? 41: 2ರಿಂದ 4 ಟಿ, 

45:2, ಚಿ-1 

2 ಇದರೆ, ಮೂಲಕ ಎಂತಹ ಮಾನವನಿಗೆ ಸನ್ನ ರ್ಗ 

ಸಿಗುವುದು? 35:32, ಟಿ-55, 56 

ಅ ಇದು ಅಲ್ಲಾಹನ ಮಾರ್ಗದ ಕಡೆಗೆ ಮಾರ್ಗದರ್ಶನ 

ಮಾಡುತ್ತದೆ 34:6 

೪ ಇದರ ವಾರೀಸುದಾರರಾಗತಕ್ಕ ಸಮುದಾಯಥ ಪ್ರತಿಷ್ಠೆ 

ಮತ್ತು ಅದರ, ಅಂತಿಮ ಪರಣಮ 354, یرد‎ 5] 

ಅ -ಇದರ ವಿಷಯಗಳಲ್ಲಿ ಪರಸ್ಪರ gs 

ಇದೆ 39:23, ಟಿ-43 : 2 

ವಿಷಯಗಳು “ಆಗಾಗ ಅವರ್ತಿಸಲ್ಪಟ್ಟಿವ. 39:23‏ 06ہ رھ 

೪ ಇದು” ಯಾವ: ಪೇಚೂ ಇಲ್ಲದೆ: ವಾಸ್ತವಿಕತೆಗಳನ್ನು 

ಸುಸ್ಪಷ್ಟವಾಗಿ ವಿವರಿಸುತ್ತದೆ 39:28, 41:3, 2۰ 

6 ಇದರಲ್ಲಿ: 'ಪ್ರತಿಯೊಂದು -ವಿಧದ ۔‎ ಉದಾಹರಣೆಗಳನ್ನು. 


ಕೊಟ್ಟು ಜನರಿಗೆ ವಾಸ್ತವಿಕತೆಯನ್ನು ಬೋಧಿಸಲಾಗಿದೆ' 39:27, 


. “ಅಲ್ಲಾಹನ ಯಾತನೆಯಿರದ" ಸುರಕ್ಷೆ" ಹೊಂದಲು ಇದನ್ನು 
ಅನುಸರಿಸುವುದೊಂದೇ ದಾರೆ' اود‎ ' 


ಕುರ್‌ಆನ್‌ ವ್ಯಾಖ್ಯಾನ 


ಆ ಈಸಾರ(ಅ) ಕಥೆ ಹೇಳಿದುದರ ಉದ್ದೇಶ 43: ಟಿ-52 
€ ಅಲ್ಲಾಹನು ಕುರ್‌ಆನನ್ನು ಅದೃಷ್ಟಗಳ ತೀರ್ಮಾನವನ್ನು 
ಕೈಗೊಳ್ಳುವ ನಿರ್ದಿಷ್ಟ ಘಳಿಗೆಯಲ್ಲಿ ಅವಶೀರ್ಣಗೊಳಿಸಿದನು 
44: ಪರಿಚಯ, 3ರಿಂದ 5, ಟಿ-1, 3 pS 
೪ ಇದನ್ನು ಒಂದು ರಾತ್ರಿಯಲ್ಲಿ ಅವತೀರ್ಣಗೊಳಿಸಲಾಯಿ 
ತೆಂಬುದರ ಅರ್ಥ 44 ಟಿ!” 4 

€ ಕುರ್‌ಆನ್‌ ಅವತೀರ್ಣಗೊಂಡ ರಾತ್ರಿ ಯಾವುದಾಗಿತ್ತು? 
44: 3ರಿಂದ 5, -3 و‎ 

ಅ ಇದನ್ನು ಹ.ಮುಹಮ್ಮದ್‌ರಿಗೆ(ಸ) ಅಲ್ಲಾಹನು 
ಅವತೀರ್ಣಗೊಳಿಸಿದನು 39:1, ಟಿ-1, 39:41, 42:7, 17 

ಅ _ಇದನ್ನು ಅಲ್ಲಾಹನು ಅರಬೀ ಭಾಷೆಯಲ್ಲಿ ಅವತೀರ್ಣ 
ಗೊಳಿಸಿರುವನು 42:7, 433, 2 

ಆ ಇದನ್ನು ಅರಬೀ ಭಾನೆಯಲ್ಲಿ ಅವಶೀರ್ಣಗೊಳಿಸುವುದರ 
ಹಿಂದಿರುವ ಯುಕ್ತಿ 39:28, ಟಿ46, 41:3, ೬-1, 43:3, 1 
ہ‎ ಇದೊಂದು ಅಚಲ ಗ್ರರಥ. ಇದರ ಯಾವ 'ಮಾತೂ 
ತಪ್ಪೆಂದು ಸಾಬೀತಾಗಲಾರದು 41: 40ರಿಂದ 42, ಟಿ-52 

6 ತಾನು ಅಲ್ಲಾಹನ ಗ್ರಂಥವೆಂಬುದಕ್ಕೆ ಇದು ಸ್ವಯಂ 
ಸಾಕ್ಷಿಯಾಗಿದೆ '44: ಪರಿಚಯ, 2 

ಅ .ಇದು ಅಲ್ಲಾಹನ ಬಳಿ. ಅತ್ಯಂತ ಉನ್ನತ ಮಿತ 
ಗ್ರಂಥವಾಗಿದೆ 43:4, ಟಿ-3 

ಅ ಯುಕ್ತಿಯಿಂದ ತುಂಬಿದ ಗ್ರಂಥ 31:2, با خغ‎ 36:2, 
43: 7 3ع‎ 
೮ ಅಲಕ್ಸ್ಯ 
ಟಿ-1 

€ ಅತ್ಯುತ್ತಮ” ವಾಣಿ 41: ಪರಿಚಯ 

ಅ: ಇದರ " ಅವೆತೀರ್ಣವು * ಅಲ್ಲಾಹನ ಬಹುದೊಡ್ಡ 
"ಕೃಷೆಯಾಗಿದೆ 36:5, ಟಿ-3' 41:2, ಟಿ-1, 447 ಪರಿಚಯ, 6; 
ಟ4 2 4 ER 

ಅ. ಇದರ,ಅವುಶೀರ್ಣವು ಪ್ರವಾದಿವರ್ಯರಣು ಮತ್ತು ಅವರ 
ಜನಾಂಗಕ್ಕೆ ಬಹುದೊಡ್ಡ ಗೌರವದ ವಿಷಯವಾಗಿದೆ 43:44, 
ಟಿ39 ಫು ' 
€ ದರ ಆಗುನೆವು ] روا‫‎ ' ಶೀರ್ಟಾನ 


ಅನಾಸ್ಥೆಗಳಿಂದ ಬಡಿದೆಬ್ಬಿಸುವ ಗ್ರಂಥ 41:4, 


| ಮಾಡಿ ಬಿಡುವಂತಹದ್ದಾಗಿತ್ತು 32: ಟಿ-37. 


ಅ ಇದು ಹ.ಮುಹಮ್ಮದ್‌ರು(ಸ) ' ದೇವ: ಸಂದೇಶವಾಹಕ 
ರಾಗಿರುವರೆಂಬುದಕ್ಕೆ ಆಧಾರವಾಗಿದೆ" 36:3, ಟಿ-2, 50:2.ಟಿ-2 
ಅ. ಯಾರ `'ತೀರ್ಮಾನಗಳನ್ನು- " ಜಾರಿಗೊಳ್ಳುವುದನ್ನು 
ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲವೋ ಅವನು 


١۱ ಅವತೀರ್ಣಗೊಳಿಸಿದ ಗ್ರಂಥವಿದು 36:5, ಟಿ-3 


ವಿಷಯ ಸೂಚಿ 


೪ ಇದರ ಮೇಲೆ ವಿಶ್ವಾಸವಿರಿಸದವರು ಸತ್ಯನಿಷೇಧಿಗಳು 34:31 
ಆ ಇದರ ವಿರುದ್ಧ ಮಿಥ್ಕಾರಾಧಕರ ಯಾವ ಕುತಂತ್ರವೂ 
ಯಶಸ್ವಿಯಾಗಲಾರದು 41:40, 42, ಟಿ-49, 52 

ಅ ಇದನ್ನು ಸೋಲಿಸಲು ಮಕ್ಕಾದ ಸತ್ಕನಿಷೇಧಿಗಳ 
ಹಂಚಿಕೆಗಳು 31:6, ಟಿ-6, 40: ಪರಿಚಯ, 41: ಪರಿಚಯ, 
26, ಟಿ-30, 37, 41:40, 43, 43: ಟಿ-63 

€ ಇದಕ್ಕೆದುರಾಗಿ ಮಕ್ಕಾದ ಸತ್ಸನಿಷೇಧಿಗಳು ತೋರಿದ 
ಹೆಟಮಾರಿತನ 41: ಪರಿಚಯ, 45, ಟಿ-2 

(ಕುರೈಶ್‌' ನೋಡಿರಿ) 

ಆ ಇದನ್ನು ಓದುವ ಮತ್ತು ಅನುಸರಿಸುವುದರ ಫಲಗಳು 
38:29, ಟಿ-31 ' 

ಆ ಇದನ್ನು ಅನುಸರಿಸುವ ಸರಿಯಾದ ಕ್ರಮ 39:55 

€ ಇದನ್ನು ಅನುಸರಿಸುವವರಿಗೆ ಅಲ್ಲಾಹನ ಸಹಾಯ ಮತ್ತು 
ಕೃಪೆ ಲಭಿಸುವುದು 45: ಪರಿಚಯ 

ಅ ಇದನ್ನು ಓದಿ ಯಾರ رحس‎ ಇನ್ನಷ್ಟು 
ಕಠಿಣವಾಗುವುದೋ ಅವನು ಹತಭಾಗಿ 39:22 

ಅ ಅಲ್ಲಾಹನನ್ನು ಭಯಪಡುವವರು ಇದರಿಂದ ಹೇಗೆ 
ಪ್ರಭಾವಿತರಾಗುತ್ತಾರೆ 39:23 ۱ 

6 ಇದು ಎಂತಹವರಿಗೆ ಸನ್ಮಾರ್ಗದರ್ಶನ ಮತ್ತು ಕೃಪೆ ಯಿದ? 
ಅ 31: 2ರಿಂದ 4, 45:20, 

ಆ ಇದು ಸತ್ಯವಿಶ್ಯಾಸ ಸ್ವೀಕಾರ ಮಾಡುವವರಿಗೆ 
ಸನ್ಮಾರ್ಗದರ್ಶನ ಮತ್ತು ದಿಮ್ಕೌಷಧ 41:44 ۹ 
ಆ ಇದು ಸತ್ಯವಿಶ್ವಾಸ ಸ್ವೀಕಾರ ಮಾಡದವರ: ಪಾಲಿಗೆ ಕಿವಿಗಳ 
ಬೆಣೆ 'ಮತ್ತು ಕಣ್ಣಿಗೆ ಪರದೆಯಾಗಿದೆ 41:44 

೪ ಇದಕ್ಕೆ ವಿರುದ್ಧ ಪ್ರಯತ್ನಿಸುವವರ ದುಪ್ಪರಿಣಾಮ 41:26, 27 
೪ ಇದನ್ನು ಸುಳ್ಳಾಗಿಸುವವರ ದುಷ್ಪರಿಣಾಮ 40: 69ರಿಂದ 
76, 427, 8, W-11, 45: 86ರದ 11 

۰ ಇದನ್ನು ತಿರಸ್ಕ ಸರಿಸುವವರು ವಿನಾಶಕ್ಕೊ ಳಗಾಗುವರು 


ಪಡಿಸ ನಂದ 
ಎದುರಿಸುವವರ ದುಷ್ಪರಿಣಾಮ 45: 8ರಿಂದ 11 
ಅ : ಏಕದೇವತ್ವದ ಪರವಾಗಿ ಇದರ ವಾದಗಳ ಶೈಲಿ. 36: 


9: ಇದನ್ನು. ಅಹಂಭಾವ. -- 


ಪರಿಚಯ ("ತೌಹೀದ್‌ ಮತ್ತು ಅದರ ಆಧಾರ ಪ್ರಮಾಣಗಳು” 
ನೋಡಿರಿ) ۶ 


45ಪರಿಚೆಯ ہے‎ 


146 


€ ಇದು ವಿಶ್ವಾಸವಿರುವವರಿಗೆ ಸುವಾರ್ತೆ ಕೊಡುತ್ತದೆ ಮತ್ತು 


ಧಿಕ್ಕಾರಿಗಳಿಗೆ' ಅವರ ದುಷ್ಪರಿಣಮದ ಬಗ್ಗೆ ಎಚ್ಚರಿಕೆ : 


ನೀಡುತ್ತದೆ 41:4, ಟಿ-1 

ಆ ಇದು ಅಕ್ರಮಿಗಳಿಗೆ ಎಚ್ಚರಿಕೆ ಮತ್ತು ಸತ್ಕರ್ಮಿಗಳಿಗೆ 
ಸುವಾರ್ತೆ 46:12, ಟಿ-17 

ಅ ಇದು موب‎ ಇಸ್ರಾಈಲರು ಸ್ವತಃ ಮರೆತು ಬಿಟ್ಟಿರುವಂತಹ 
ಅವರ ಇತಿಹಾಸದ ಪ್ರಮುಖ SS ಹೇಳುತ್ತದೆ 40: 
ಟಿ-41 7 k ۰ 

("ಬೈಬಲ್‌' ಮತ್ತು 'ತಲ್ಮೂದ್‌'ಗಳನ್ನು ನೋಡಿರಿ) 

€ ಇದು-ಗತ ಪ್ರವಾದಿಗಳು ತಂದ ಸಂದೇಶವನ್ನೇ ತಂದಿದೆ 
46: 11, 12, 6ؤ‎ 

೪ ಇದು ತೌರಾತ್‌ನಲ್ಲಿ ಬಂದಿರುವ ಶಿಕ್ಷಣವನ್ನೇ ತಂದಿದೆ 
46: ಟಿ-14 

೪ ಇದು ಸಕಲ ದಿವ್ಯ ಗ್ರಂಥಗಳು ತಂದಂತಹ ಶಿಕ್ಷ - 
ತಂದಿದೆ 43:4, ಟಂ | 

ಮಕ್ಕಾದ ಸತ್ಯ ನಿಷೇಧಿಗಳು ಇದನ್ನು ಕೇಳಿ ಹೇಗೆ‏ ٭ 
ಪ್ರಭಾವಿತರಾಗುತ್ತ 80 41: ಪರಿಚಯ‏ 


9 ಮಕ್ಕಾದ ಸತ್ಕನಿಷೇಧಿಗಳು' ಇದನ್ನು ಜಾದು ಎಂದು 


ಹೇಳುತ್ತಿದ್ದುಬೇಕೆಗ. 34:43, 43:30, 46:7, ۵ ۰. 
٭‎ ಇದು ಒಬ್ಬ ಅರಬನಿಗೆ ಅರಬೀ ಭಾಷೆಯಲ್ಲಿ ಅವತೀರ್ಣ 


ಗೊಂಡಿದೆ, ಆದುದರಿಂದ ಇದು ದೇವವಾಣಿಯಲ್ಲ ಎಂಬ - 


ಸತ್ತ ನಿಷೇಧಿಗಳ ಆಕ್ಲೇಪ 41: ಪರಿಟೆಯ,' 5 ಟ್ರಿ-‏ پوت 
43:0-1 ,54 

€ ಈ ಆಕ್ಷೇಪಕ್ಕೆ ' ಉತ್ತರ 41:44 433, 1 

ಅ ಕುರ್‌ಆನ್‌ ಸತ್ಯ ವಾಗುತ್ತದ್ದರೆ” ಜನಾಂಗದ ಮುಖಂಜಿರು 
ಇದನ್ನು ನಂಬುತ್ತಿದ್ದರು ವೆಂದು ಕುರ್‌ಆನಿಗೆ ವಿರುದ್ದ ಕುರೈಶ್‌ 
ಸರದಾರರ ವಾದ 46:11, ಟಿ-15, 22- 

ಈ ಹ.'ಮುಹಮ್ಮದ್‌ರು(ಸ) ಇದನ್ನು" ಸ್ವತಃ ಸೃಷ್ಟಿಸಿಕೊಂಡರು 
ಎಂಬ” ಮಕ್ಕಾದ' ಸತ್ಮನಿಷೇಧಿಗಳ' ಆರೋಪ ಮತ್ತು” ಆದಕ್ಕೆ 
ಇದರ ಉತ್ತರ 40:24: 5:44 46:8,:ಟ-9, 10, - 

೪ : ಇದನ್ನು 'ನಿರಾಕರಿಸುವವರು ,8ھ‎ 35:36, ಟಿ- 
62, 39:59 FS 


ಇದನ್ನು ಹ. 'ಮುಹಮ್ಮ ದ್‌ರ(ಸ) ಸ್ವಂತ. ಕ ಕೃತಿಯೆನ್ನುವವರು ۰:‏ ھ٭ 


ا 44ث ,42:24 ಸತ್ಯನಿಷೇಧಿಗಳು‏ 


1347 


€ ದಾವೂದ್‌ರ(ಅ) ಕಡ್‌ ಹೇಳಿದುದರ ಉದ್ದೇಶ 

34:ಪರಿಚಯ, 38: ಟಿ-17, 28 

ಅ ಸುಲ್ಕೆಮಾನ್‌ರ(ಲ) ಕಥೆ ಹೇಳಿದುದರ ಉದ್ದೇಶ 34: ಟ- 

24, 25, 38: ಟಿ-35, 36, 40 | 

6 ಸಬಾ ಜನಾಂಗದ ಕಥೆ ಹೇಳಿದುದರ ಉದ್ದೇಶ 34: 

ಪರಿಚಯ, ಟಿ-25 RN: : 

ಅ ಅಯ್ಯೂಬ್‌ರ(ಅ) ಕಥೆ 'ಹೇಳಿದುದರ ಉದ್ದೆ. ಆ' 38: ಟಿ- 

45.47 ; 

€ ಕುರ್‌ಆನನ್ನು ಸರ್ವಲೋಕ' ಪರಿಪಾಲಕನು ಅವತೀರ್ಣ 

ಗೊಳಿಸಿದನು 56:80 ’ ۱ 

೬ ಸತ್ಯವಿರೋಧಿಗಳೆ ಹೃದಯಗಳಿಗೆ ಬೀಗ ಬಿದ್ದಿರುವ ಕಾರಣ 

ಅವರು ಕುರ್‌ಆನನ್ನು ' ಅರ್ಥೈಸಲಾರರು 47:24, -35 

ಆ ಇದರ ಸಾಮಾಜಿಕ ತತ್ವ 49:13, ಟಿ-28 

೪ ಮಾನವನ ವಾಸ್ತವಿಕತೆಯ'ಕುರಿತು ಅದರ ಹೇಳಕೆ 49:13, 

ಟಿ-28 AE 

€ ಕುರ್‌ಆನಿಗೆ ಸರಿಸಾಟಿಯಾಗಿ ಯಾವ ಗ್ರಂಥವನ್ನೂ ತರಲು 

ಸಾಧ್ಯವಿಲ್ಲ 50: ಟಿ-1, 52:347 7 

ಆ ಕುರ್‌ಆನ್‌ ಒಂದು ಪವಾಡವಾಗಿದೆ 50: ಟಿ-1, 52:34, 

ಟಿ-27 وت‎ 

ಅ ಕುರ್‌ಆನಿನ ಅನುಸರಣೆಯಿಂದ ಎಷ್ಟು “ಲಾಭಗಳು 

ಸಿಗಬಹುದೆಂದರೆ ಅದಕ್ಕೆ ಮಿತಿಯಿಲ್ಲ 50: ٠ 

ಆ روہ‎ ಉಳ್ಳವರಿಗೆ ಕುರ್‌ಆನ್‌ ಉಪದೇಶವಾಗಿರುತ್ತದೆ 50:45 

ಆ ಹದಿನಾಲ್ಕು ಶತಮಾನಗಳು ಸಂದು ಹೋದರೂ ಇಂದಿನ 

ವರೆಗೂ ಇದರ ತೇಜಸ್ಸು ಏನೂ ಕುಂದಿಲ್ಲ 52: ಟಿ-27 

ಅ ಕುರ್‌ಆನ್‌ ಒಂದು ಜನಾಂಗದ ಮೂಲಕ ಭೂಲೋಕದ 

ಬಹುದೊಡ್ಡ ಭಾಗವನ್ನು” ಬದಲಾಯಿಸಿಬಿಟ್ಟಿತು. 52:ಟಿ-57 

ಅ ಕುರ್‌ಆನ್‌ ಅಖಿಲ ವಿಶ್ವ ಮತ್ತು ಅದರ ಅವಶ್ಯಕತೆಗಳನ್ನು 

ಆವರಿಸಿದೆ 52: ಟಿ27 AG 

ಆ ಕುರ್‌ಆನ್‌ ಹಂತೆ, ಹಂತವಾಗಿ sens 52: 

3 ہی کے او ا کا ಟಿ-27.‏ 

ಅ ವಿಶಾಲ ಹಾಗೂ ಸಮಗ್ರ: ಜ್ಞಾನದ ಭಂಡಾರ 52:ಟಿ-27 

ಆ ಮಕ್ಕಾದ ود‎ ಕುರ್‌ಆನನ್ನು ಕೇಳಿ, ಹಠಾತ್ತನೆ 
ಸಾಷ್ಟಾಂಗವೆರಗಿದುದು 53: ಪರಿಚಯ, 

ಕುರ್‌ಅನನ್ನು ಸುಲಭಗೊಳಿಸಲಾಗಿದೆ 54: 17‏ پر 


ಕುರ್‌ಆನ್‌'' ವ್ಯಾಖ್ಯಾನ 


ಆ ಪರಲೋಕ ವಿಶ್ವಾಸದ ಪರವಾಗಿ ಇದರ ವಾದಗಳು ಶೈಲಿ 
36: ಪರಿಚಯ ۱ ۱ 
(ಆಖರತ್‌'(ಪರಲೋಕ) ನೋಡಿರಿ) 

೪ ಹ. ಮುಹಮ್ಮದ್‌ರ(ಸ) ದೇವಸಂದೇಶವಾಹಕತ್ವದ 
ಪರವಾಗಿ ಇದರ ವಾದಗಳ ಶೈಲಿ 36: ಪರಿಚಯ 
(ಮುಹಮ್ಮದ್‌(ಸು' ನೋಡಿರಿ) : 

ಆ “ಮಕ್ಕಾದಲ್ಲಿ ಅವತೀರ್ಣವಾದ ಅಧ್ಯಾಯಗಳ ಅವತೀರ್ಣ 
ಕಾಲವನ್ನು ಗುರುತಿಸುವ ಕ್ರಮ 31: ಪರಿಚಯ, 32: ಪರಿಚಯ, 
34: ಪರಿಚಯ; 37: ಪರಿಚಯ, 44: ಪರಚಯ 

೪ ಯಾವುದಾದರೊಂದು ಘಟನೆಯನ್ನು ಯಾವುದಾದರೊಂದು 
ಸೂಕ್ತದ ಅವತೀರ್ಣ ಸಂದರ್ಭವೆಂದು ಹೇಳುವುದರ ಅರ್ಥ 
112: ' ಪರಿಚಯ | 

೪ ಕಾಲ ಮತ್ತು ಸ್ಥಾನದ ಕುರಿತು ಅದರ ಕಲ್ಪನೆ 32:5, مر‎ 
ہ‎ ಅದು ಪರಮಾರ್ಥದ ವರೆಗೆ ತಲಪಲು, ಯಾವ 
ಸಾಧನಗಳನ್ನು ಸೂಚಿಸುತ್ತದೆ? 31:31, 32 32: ಪರಿಚಯ, 
34:15, ಟಿ-26, 36: 33ರಿಂದ 44, ಟಿ- 29ರಿಂದ 40, 36: 
66ರಿಂದ 68, 71ರಿಂದ, 73, 37: 149ರಿಂದ 157, ಟಿ-88, 
39:21, 42, 40:13, ಟಿ-20, 40:21, 67, 79ರಿಂದ 82, ಟಿ- 
110, 41:37, ೬-43, 41:53, 42: 27ರಿಂದ .29, 33, 43: 
9ರಿಂದ 13, 19, 25, 45: 3ರಿಂದ 5, 12, 13, 46:4, 5, 
ಟಿ-4 

ಅ ಇದರಲ್ಲಿ 


ಹಾಕಿರುವುದು " ಯಾವ 
ಉದ್ದೇಶಕ್ಕಾಗಿ? 36:2, مد‎ 37: 1ರಿಂದ 4, دت‎ 38:1, 
2 ಟಿ3, 432 3,.ಟಿ-1, 43:88, ಟಿ-70, 442, 3, ۱ے‎ ۰ 
€ ಆದಮ್‌(ಅ) ಮತ್ತು میں ہہ‎ ಕಥೆ ಹೇಳಿದುದೆರ 
ಉದ್ದೆ(ಶ 38: ಪರಿಚಯ, ಟಿ-70 ಟಿ 


ಆಣೆಗಳನ್ನು 


٥ ಹೂದ್‌ರ(ಆ) ಕಥೆ ಹೇಳಿದುದರ ಉದ್ದೆ ಭ್ಯ 46: ಟಿ25 


٠ ಲುಕ್ಕಾ ನರ ಕಥೆ ಹೇಳಿದುದರ ಉದ್ದೆ ಆಶ 31: "ಷರಚಯ, 


12 13, ಟಿ-17, 20, 27 

٠ . ಯಾಷೀನ್‌ನವರ ಕಥೆ ಹೇಳಿದುದರ ಉದ್ದೆ. 7 36:3-0 
pS ಫರ್‌ಔನ್‌ ಮತ್ತು ಹೆ.ಮೂಸಾರ(ಅ) ಕಥೆ ಹೇಳಿದುದರ 
ಉದ್ದೇಶ 40: ಪರಿಚೆಯ, ಟಿ-6ರ, 43: ಪರಿಚಯ, 41, 
4. ಪಿಚಯ .ا ات‎ 


ವಿಷಯ ಸೂಚಿ 


ಅ ಇದು ಸನ್ಮಾರ್ಗ ಪ್ರಾಪ್ತಿಗೆ ಮತ್ತು ವಾಸ್ತವಕತೆಯನ್ನು 
ತಿಳಿಯುವುದಕ್ಕೆ ಯಾವ ಸಾಧನಗಳನ್ನು ಸೂಚಿಸುತ್ತದೆ 67:9, 
10, 15ರಿಂದ 24, 76:2, ಟಿ- 4, 77:50, ಟಿ-27, 79: 17ರಿಂದ 
26, 27ರಿಂದ 33, 80; 17ರಿಂದ 32, 82: 6ರಿಂದ 8, 86:5 
ರಿಂದ 8, ಟಿ4 | 
ಆ ಮಾನವನಿಗೆ ಸತ್ಯ-ಮಿಥೃಗಳ ವ್ಯತ್ಯಾಸವೂ ಸನ್ಮಾರ್ಗವನ್ನೂ 
ತೋರಿಸಿ ಕೊಡಲಿಕ್ಕೆ ಕುರ್‌ಆನಿಗಿಂತ ಮಿಗಿಲಾದ ಯಾವ ಸಾಧನವೂ 
ಇಲ್ಲ.. "ಆದುದರಿಂದ' ಇದರಿಂದ ಸನ್ಮಾರ್ಗ . ಹೊಂದದವನು 
ಬೇರೆಲ್ಲಿಂದಲೂ ಹೊಂದಲಾರ. 77:50, ಟಿ-27 - 

ಅ ಇದುನೇರಮಾರ್ಗದಲ್ಲಿ ನಡೆಯ ಬಯಸುವ ಪ್ರತಿಯೊಬ್ಬ 


' ನಿಷ್ಕಾವಂತನಿಗೆ ಉಪದೇಶವಾಗಿರುತ್ತದ್ದೆ 69:48, 81:27, 28 


€ ಇದನ್ನು ಜಿಬ್ರೀಲ್‌(ಅ) ಮತ್ತು ಪ್ರವಾದಿವರ್ಯರ(ಸ) 
ವಾಣಿಯೆಂದು ಯಾವ ಅರ್ಥಗಳಲ್ಲಿ ಹೇಳಲಾಗಿದೆ? 65:40, 
ಟಿ-22, 81: ಟಿ- 14ರಿಂದ 17 ۱ 
೪ ಸಕಲ ಕಲ್ಮಶಗಳಿಂದ ಮುಕ್ತವಾಗಿದ್ದು ಶುದ್ಧವಾಗಿದೆ 
982, کا‎ 


೪ `ಇದು ಉನ್ನತ ಮಟ್ಟದ್ದಾಗಿದೆ. 'ಲೌಹ್‌ ಮಹಪೂರು್‌'ನಲ್ಲಿ 
ಮುದ್ರಿತವಿದೆ ಮತ್ತು ಇದರಲ್ಲಿ ಅತ್ಯಂತ ಸತ್ಯ ಮತ್ತು ಶುದ್ಧ 


ಮಾತುಗಳು ಮಾತ್ರ ಉಲ್ಲೇಖಿಸಲ್ಪಟ್ಟಿವೆ 85:21, 22, 98:2, 3 
ಅ ಇದು ಪರಿಶುದ್ಧ, ಉನ್ನತ ಮಟ್ಟದ ಹಾಗೂ ಘನ 
ಗ್ರಂಥಗಳಲ್ಲಿ ಲಿಖಿತಗೊಂಡಿದ್ದು ಗೌರವಾನ್ವಿತ ಮತ್ತು ಸಜ್ಜನ 
ಲೇಖಕರ ಕೈಗಳಲ್ಲಿವೆ 80:.13ರಿಂದ 16, ಟಿ- 5ರಿಂದ 7 
9 ಪವಾಡ ಸದೃಶವಾಗಿ ಇದು ಅವತೀರ್ಣ 
ಗೊಂಡಿರುವಂತೆಯೇ ಪ್ರವಾದಿವರ್ಯರ(ಸ) ಸ್ಮರಣೆಯಲ್ಲೂ 
ಇದನ್ನು ಸುರಕ್ಷಿತಗೊಳಿಸಲಾಗಿದೆ 87:6, ಟಿ-7 

೬ ಕುರ್‌ಆನನ್ನು ಸರಿಯಾಗಿ ಓದಿಸುವ ಮತ್ತು ಇದರ 


' ಅರ್ಥವನ್ನು ಸರಿಯಾಗಿ ತಿಳಿಯುವಂತೆ, ಮಾಡುವ ಹೊಣೆಯನ್ನು 


ಅಲ್ಲಾಹ್‌ ಸ್ವತಃ" ವಹಿಸಿಕ್ಕೊಂಡಿರುತ್ತಾನೆ 75: 17ರಿಂದ 19. 
ಟಿ12 13 k 


ಆ 'ಪ್ರಜುದಿವಯನಿರಿ)' ಇಡರ' ಆಚೆಗೆ ಮತ್ತು 


ಬೋಧನೆಗಳಿಗೆ ನೀಡಿರುವ ವ್ಯಾಖ್ಯಾನವು ಅಲ್ಲಾ ಹನ 
ಕಡೆಯಿಂದಾಗಿತ್ತು 75:19, ಟಿ-13 ' ' 
6 “ಇದೆರ: ವ್ಯಾ ಖ್ಕೊನ ವವರಣೆಗಳನ್ನು ತಿಳಿಯುವ ಏಕಮಾತ್ರ ۰ 
ಸಾಧನವು ಹದೇಸ್‌ ಮತ್ತು ಸುನ್ನತ್‌ 'ಆಗಿದೆ' 75: ڈرو‎ 
೬ ಜಿನ್ಸ್‌ಗಳ ಒಂದು ಪಂಗಡವು ಇದನ್ನು ಕೇಳಿ ಸತ್ಯವಿಶ್ವಾಸ 
ಸ್ವೀಕಾರ ಮಾಡಿತು. ಅನಂತರ ತಮ್ಮ ಜನಾಂಗದ ಬಳಿಗೆ 


1348 


ಅ ಕುರ್‌ಆನ್‌ ಯಾವ ಅರ್ಥದಲ್ಲಿ ಸುಲಭ? 54:17, ಟಿ-15 
ಆ ಕುರ್‌ಆನ್‌ ಒಂದು ಉಪದೇಶವಾಗಿದೆ 54:17 

ಆ ಕುರ್‌ಆನನ್ನು ಉಪದೇಶಕ್ಕಾಗಿ ಸುಲಭಗೊಳಿಸಲಾಗಿದ್ದ 
5472340 OO 
ہ‎ . ಅಲ್ಲಾಹನು ಕುರ್‌ಆನಿನ ಶಿಕ್ಷಣವನ್ನು ದಾಸರಿಗೆ و‎ 
55:1, 2, 1 ا‎ 7 

۱ ಆ ಕುರ್‌ಆನ್‌ ಒಂದು ಉನ್ನತ ಮಟ್ಟದ --. 56:77 

'| ಆ ಕುರ್‌ಆನ್‌ دہ یں‎ ಮುದ್ರಿತವಿದೆ 56:78 
ಅ. ಅದನ್ನು ಪರಿಶುದ್ಧರ,ವಿನಾ ಯಾರೂ ಮುಟ್ಟಿಲಾರ 2 
ಟಿ-39 

"| ಈ ಕುರ್‌ಆನನ್ನು ವುರೂ'ರಹಿತ ಢಿ ಪ್ರ. 56: ود‎ 
೪ ಯಾವ ಯಾವ ಸ್ಥಿತಿಯಲ್ಲಿ ಕುರ್‌ಆನನ್ನು. ಮುಟ್ಟಬಾರದು? 

و ۱ 039 :6ہ ا 
೪ ಕುರ್‌ಆನಿನ ವಾಹಕರಾಗಿರುವುದರ ಮಹಾ . ಹೊಣೆಗಾರಿಕೆ‏ 
۱ 831 ,59:21 
ಕುರ್‌ಆನ್‌: ಮಜೀದ್‌(ಮಹೋನ್ನತ ಕುರ್‌ಆನ್‌) 85:21‏ € 
ಇದು ಸಕಲ ಲೋಕವಾಸಿಗಳಿಗೆ: ಮತ್ತು ಸದಾಕಾಲಕ್ಕೆ‏ 8 

'| ಉಪದೇಶವಾಗಿದೆ 68:52, 81:27, 28 _ 
€ ನೀನು ಕಾಣುವ ಮತ್ತು ಕಾಣದಿರುವ وس‎ 
ವಸ್ತುವಿನಾಣೆ ಕುರ್‌ಆನ್‌. ಯಾವುದೇ ಕವಿಯ ಅಥವಾ 
ಮಂತ್ರವಾದಿಯ ವಾಣಿಯಲ್ಲವೆಂಬ ಸ ಮಾತು 69:38 
ರಿಂದ; 43, ಟಿ- 22ರಿಂದ 24: 

9. ಇದು ಯಾವುದೇ ಶಪಿತ 000 ಮಾತು ಅಲ್ಲ 5 
ಅ, ಇದು ಅತ್ಯಂತ: ಖಚಿತವಾದ ار وو‎ 

“| $. ಇದು:ಪ್ರವಾದಿವರ್ಯರನ್ನು(ಸ)' ಹುಚ್ಚನೆಂದು ಹೇಳುತ್ತಿದ್ದ 

-| ಮತ್ತು: ಹೇಳುತ್ತಿರುವ ವಿರೋಧಿಗಳ ಆರೋಪಗಳ .ಖಂಡನೆಗೆ 
ಸಾಕಾಗಿದೆ 68:2 ہے 2ق‎ 


ಆ ಇದೊಂದು ಸಾ ವಾಣಿಯಸಿನವರ -ಅರ್ಥ: 


73:5; ಟಿ:5.” ೫ pe 
٠ ಇದನ್ನು ಪವಿತ್ರ ರಮರುಾನ್‌ ತಿಂಗಳ ಒಂದು ಸಮೃದ್ಧ 


 '['ಠತ್ರಿಯಾಗಿರುವ : ಲೈಲತುಲ್‌ “ಕದ್ರ್‌ನಲ್ಲಿ ಅವತೀರ್ಣ ٭‎ 


ಗೊಳಿಸಲಾಯಿತು 97: ಪರಿಚಹು, -1,-ಟಿ-1 
[2 ಇದನ್ನು وریہ بت‎ ಅವತಿರ್ಣಗೂಳಿಸುವುವರ 
ತಾತ್ಸರ್ಯ جا زضزی جو‎ 


149 


ಅ ಇದರ ಆರ್ಥಿಕ ಶಿಕ್ಷಣಗಳು 68: 23ರಿಂದ 35, ಟಿ-17, 19, 
20, 69: 25ರಿಂದ 37, 70: 19ರಿಂದ 25, ಟಿ-16, 73:20, ಟ- |" 
22, 23,26, 74:44, ಟಿ-34, 76: ಪರಿಚಯ, 5ರಿಂದ 9, 83: 
ಪರಿಚಯ, 1ರಿಂದ 4, ಟಿ-1, 2, 89: 15ರಿಂದ 20, 90: 6ರಿಂದ 
17, 92: 5ರಿಂದ 11, 93:9 ರಿಂದ 1, 104: 1ರಿಂದ 4 
٭‎ ಇದು ಸಂಪತ್ತನ್ನು ಖರ್ಚು ಮಾಡುವ ಯಾವ ಕ್ರಮಗಳನ್ನು 
ಉತ್ತಮವೆನ್ನುತ್ತದೆ ಮತ್ತು ಯಾವುದನ್ನು ಖಂಡಿಸುತ್ತದೆ? 90: 
6ರಿಂದ 16, ಟಿ-7, 8, 12 

6 ಇದರಲ್ಲಿ ಅವಶೀರ್ಣದ ಪುನರಾವರ್ತನೆ 100: ಟ-4,|' 
112: ಪರಿಚಯ 
ಆ ಇದರ ಕೆಲವು ಅಧ್ಯಾಯಗಳ ಮಹತ್ವವನ್ನು ಹೇಳಲಾಗಿದೆ |' 
103: ಪರಿಚಯ," 109: ಪರಿಚಯ, 112: ಪರಿಚಯ, 113- 
114: ಪೆರಿಚೆಯ 

ಆ ಇದರಲ್ಲಿ ےم کہ‎ ಕೊನೆಯದಾಗಿ ಅವತೀರ್ಣಗೊಂಡ 
ಅಧ್ಯಾಯ 110: ಪರಿಚಯ 

ಅ ಇದರಲ್ಲಿ ಅನೇಕ ಕಡೆಗಳಲ್ಲಿ ಮೇಲ್ಲೋಟಕ್ಕೆ 
ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿದಂತಿದ್ದರೂ 
ವಾಸ್ತವದಲ್ಲಿ ಅಭಿಸಂಬೋಧಿತರು ಮುಸ್ಲಿಮರು ಅಥವಾ 
ಸತ್ಯನಿಷೇಧಿಗಳು ಅಥವಾ ಜನ ಸಾಮಾನ್ಯರಾಗಿರುತ್ತಾರೆ 68:ಟಿ- 
2, 29, 76:-27, 105:-1, 107: ೬-1, 109:43-1, 112: 
Wಿ-1, 1136-1 

ಇದರಲ್ಲಿ ಅನೇಕ ಕಡೆಗಳಲ್ಲಿ. 'ಮಾನನ' ಎಂಬ ಪದ‏ وہ 
ಪ್ರಯೋಗಗೊಂಡಿದ್ದು ಆದರೆ ಇದರ ಅರ್ಥ ಮಾನವರ‏ 
ಒಂದು ನಿರ್ದಿಷ್ಟ ಗುಂಪಾಗಿದೆ 80:17, ಟಿ-9, 99:3, ಟಿ-3,‏ 
ಟಿ-4, 103:2, ಟಿ-1 ۰ ۰.‏ ,100:6 
(ಕುರ್‌ಆನಿನ ಆಣೆಗಳು', 'ಕುರ್‌ಆನಿನ ಉದಾಹರಣೆಗಳು"‏ 
ನೋಡಿರಿ) p‏ 

ಅ ಕುರ್‌ಆನಿನ ಐತಿಹಾಸಿಕ ಆಧಾರ ಪ್ರಮಾಣ (ಕುರ್‌ಆನೀ 
ಕಥೆಗಳು" ನೋಡಿರಿ) 

ಅ ಕುರ್‌ಆನಿನ ಅಧ್ಯಾಯಗಳ ಮತ್ತು ಸೂಕ್ತಗಳ ಅವತೀರ್ಣ 
ಕಾಲವನ್ನು ನಿಶ್ಚಯಿಸುವ ನಿಯಮಗಳು 69: ಪರಿಚಯ, 72: |. 
ಪರಿಚಯ, 73: ಪರಿಚಯ, 74: ಪರಿಚಯ, 75: ಪರಿಚಯ, 
76: ಪರಿಚಯ, 77: ಪರಿಚಯ, 80: ಪರಿಚಯ, ೫: 
ಪರಿಚಯ, 93: ಪರಿಚಯ \ 
ಅ - ಕುರ್‌ಆನಿನ ವ್ಯಾಖ್ಯಾನ ಸ್ವತಃ ಕುರ್‌ಆನಿನಿಂದ 66:ಟಿ-'10,- 
22, 67: ಟಿ-11, 13, 69: 5, 10, 15, 70:- 4-13 
5, 25, 28, 71: ಟಿ-12, 16, 18, 19, 72: 3, 73: - 


ಕುರ್‌ಆನ್‌: ವ್ಯಾಖ್ಯಾನ 


ಹೋಗಿ ಇದರ ಪ್ರಚಾರ ಮಾಡತೊಡಗಿತು 72: ಪರಿಚಯ, 
1ರಿಂದ 15 2 

೪ ಇದನ್ನು ಜಾದು ಎಂದು ಹೇಳಿ ಜನರನ್ನು ವಂಚಿಸುವ ಸತ್ಯ 
ನಿಷೇಧಿಗಳ ಕುತಂತ್ರ 74: ಪರಿಚಯ, ಟಿ-14 

€ ಇದನ್ನು ಸುಳ್ಳಾಗಿಸುವವರು ಕಾಫಿರರು 69: 43ರಿಂದ 50, 
85: 19ರಿಂದ 21 

9 ಇದನ್ನು ಸುಳ್ಳಾಗಿಸುವವರು ಕೊನೆಗೆ ಪಶ್ಚಾತ್ತಾಪ 
ಪಡಬೇಕಾಗುವುದು 69:49, 50 . 

ಅ ಪ್ರವಾದಿವರ್ಯರು(ಸ) ಇದನ್ನು ಪಠಿಸುತ್ತಿದ್ದುದು ಹೇಗೆ? 
734, ಟಿ-4 

ಆ ರಾತ್ರಿಯ ಮೌನ ಮತ್ತು ಏಕಾಂತತೆ ಇದರ ಪಠನಕ್ಕೆ 
ಅತ್ಯಂತ ಸೂಕ್ತವಾಗಿದೆ 73:6, ಟಿ-8 

ಅ ನಮಾಮಿನಲ್ಲಿ ರುಕೂಲ್‌ ಮತು ಸುಜೂದ್‌ಗಳಂತೆಯೇ 
ಕುರ್‌ಆನಿನ ಪಠನವೂ ಕಡ್ಡಾಯವಾಗಿದೆ 73:20, ಟಿ-21 

€ ದೇವವಾಣಿಯ ಬರ್ಕತ್‌(ಸಮೃದ್ದಿ) 113-114: ಪರಿಚಯ 
6 ಇದರಲ್ಲಿ ವಿವಿಧ ಕಾಲಗಳಲ್ಲಿ ಮತ್ತು ಸ್ಥಿತಿಗಳಲ್ಲಿ 
ಅವಶೀರ್ಣಗೊಂಡ ದಿವ್ಯವಾಣಿಗಳನ್ನು ಎಷ್ಟು ಅಚ್ಚುಕಟ್ಟಾಗಿ 
ಕ್ರೋಢೀಕರಿಸಲಾಗಿದೆ 96: ಪರಿಚಯ: 98: ಪರಿಚಯ, 104: 
ಪರಿಚಯ 7 
ಆ ಇದರಲ್ಲಿ ಯಾವ ವಿಷಯದ ಕುರಿತಾಗಿಯೂ ವಿವಿಧ 
ಹೇಳಿಕೆಗಳು ಪರಸ್ಪರ ವೈರುಧ್ಯ ಪೂರ್ಣವಾಗಿಲ್ಲ 88: ಟ3 
ಆ ಇದು ವಿವರಿಸಿರುವ ವಾಸ್ತವಿಕತೆಗಳು ಅಚಲ. ಇವೇನೂ 
بد‎ ವಿನೋದಗಳೆಲ್ಲ 85: ಟಿ-9, 86:13, 14 

ಅ ಮುತಶಾಬಿಹಾತ್‌ಗಳ ವ್ಯಾಖ್ಯಾನದ ಕುರಿತು ಸರಿಯಾದ 
ಧೋರಣೆ 69: ಟಿ-11, 70: ೬-4, 81: ೬-15 

೪ ಇದರ ಪ್ರತ್ಯಕ್ಷ ಅರ್ಥಗಳಿಂದ, ಉಂಟಾಗುವಂತಹ 
'ಸಂಶಯಗಳ ನಿವಾರಣೆ 97: ಟಿ-2, 109: ಟಿ-2,4 

ಅ ಕುರ್‌ಆನಿನ ಸಂಗಡ ಪ್ರವಾದಿವರ್ಯರ(ಸ) ಪ್ರವಾದಿತ್ವವು 
ಏಕೆ ಅಗತ್ಯವಾಗಿತ್ತು 98: 1ರಿಂದ 3, ಟಿ3 اف‎ 

ಅ .ಇದು ಅತ್ಮಸಂಸ್ಕಾರಡ ಯಾವ ಸಾಧನಗಳನ್ನು 
ಸೂಚಿಸುತ್ತದೆ? 73:6 i 

(ಅತ್ಮ ಸಂಸ್ಕರಣೆ'ಯನ್ನು` ನೋಡಿರಿ) 

8 ಗೌರವ ಮತ್ತು ಪ್ರತಿಷ್ಠೆಯ ವಿಷಯದಲ್ಲಿ ಇದರ 
ಮಾನದಂಡ 89; 15ರಿಂದ 20, ಟಿ-9, 10, 90: ಪರಿಚಯ, 
| 6ರಿಂದ 16, ಟಿ-12 ) 

ಆ ಇದರ ಪಾಪ ಪುಣ್ಯಗಳ ವಿಷಯದಲ್ಲಿ ಇದರ ಕಲ್ಪನೆ 91: 
ಪರಿಚಯ, 7ರಿಂದ 10, ,5ئ‎ 6 K 


ವಿಷಯ ಸೂಚಿ 


ಕುರ್‌ಆನನ್ನು ಪ್ರವಾದಿವರ್ಯರು(ಸ) ಸ್ವತಃ ಯೋಚಿಸಿ 
ತಯಾರಿಸುತ್ತಾರೆಂಬ ಹಾಗೂ ಇದು ಅಲ್ಲಾಹನ ವತಿಯಿಂದಾ 
ಗಿರುತ್ತಿದ್ದರೆ ಒಮ್ಮೆಲೇ ಪೂರ್ಣವಾಗಿ ಅವಶೀರ್ಣಗೊಳ್ಳುತ್ತಿ 
ತ್ರೆಂಬ ಸತ್ಯನಿಷೇಧಿಗಳ ಆರೋಪಕ್ಕೆ ಉತ್ತರ 76:23, ಟಿ-27 


ಕುರೈಶ್‌ 

ಅ ಅರಬ್‌ ದೇಶದಲ್ಲಿ ಅವರ ಸ್ಥಾನಮಾನ 28: ಟಿ-80 
ಅ ಮಕ್ಕಾ ಜೀವನ ಕಾಲಘಟ್ಟದಲ್ಲಿ ಇಸ್ಲಾಮಿನ ಮಾರ್ಗವನ್ನು 
ತಡೆಯಲು ಅವರ ಪ್ರಯತ್ನಗಳು ಮತ್ತು ಅವರ ಪರಾಜಯಕ್ಕೆ 
ಕಾರಣಗಳು 21: ಟಿ-5, 7, 22:40 

೪ ಅವರು ಇಸ್ಲಾಮನ್ನು ವಿರೋಧಿಸುವುದಕ್ಕೆ ಕಾರಣಗಳು 
21:-5, 25:10, 11, ೬-21, 26: ಪರಿಚಯ, 27:ಟಿ-60, 
28: ಟಿ-80, 94, 108 

ಅ ಇಸ್ಲಾಮನ್ನು ಸ್ವೀಕರಿಸದಿರಲು ಅವರು ಮುಂದಿಡುತ್ತಿದ್ದ 
ನೆಪಗಳು ಮತ್ತು ಕಾರಣಗಳು 26:ಟಿ-83, 28: ಪರಿಚಯ, 57, 
ಟಿ-81, 94, 108 ' 

ಅ ಇಸ್ಲಾಮಿನ ಆಮಂತ್ರಣದ ವಿರುದ್ಧ ಅವರ ಹಟಮಾರಿತನ 
25: 4ರಿಂದ 8, ಟಿ- 14ರಿಂದ 17, 26: ಪರಿಚಯ, 197ರಿಂದ 
202 

ಆ ಮುಸ್ಲಿಮರನ್ನು ಇಸ್ಲಾಮಿನಿಂದ ತಿರುಗಿಸಲು ಅವರ 
ಕುತಂತ್ರಗಳು 29:12, ಟಿ-17 

ಈ ಅವರು ಹಿಬ್ರತಿನ ತರುವಾಯ ' ಮುಸ್ಲಿಮರಿಗೆ ಹಜ್ಜ್‌ 
ಯಾತ್ರೆಯ ದಾರಿಯನ್ನು ಮುಚ್ಚಿ ಬಿಟ್ಟರು 22: ಪರಿಚಯ, 25 
ಆ ಅಜ್ಞಾನ ಕಾಲದಲ್ಲಿ ಅವರ ಪಧಭ್ರಷ್ಟ ವಿಶ್ವಾಸಗಳು 43: 
ಪರಿಚಯ, 15ರಿಂದ 22, 46: ಪರಿಚಯ 

ಆ ಅವರು ದಿವ್ಯವಾಣಿ ಮತ್ತು ದೇವ ಸಂದೇಶವಾಹಕತ್ವವನ್ನು 
ಸಂಪೂರ್ಣ ನಿರಾಕರಿಸುವವರಾಗಿದ್ದರು 36:15, ಟಿ-12 

ಅ ಅವರು ತಮ್ಮ ಶಿರ್ಕನ್ನು ಸಮರ್ಥಿಸಲು ಕ್ರೈಸ್ತರ ಶಿರ್ಕನ್ನು 
ಆಧಾರವಾಗಿ ಮುಂದಿಡುತ್ತಿದ್ದರು 43:57, 58, ಟಿ-52. 

ಅ ಹ. ಇಬ್ರಾಹೀಮ್‌ರು(ಅ) ತಮ್ಮ ಸಂತತಿಗಾಗಿ ಸತ್ಯ ಜ್ಞಾನವನ್ನು 
ಸುರಕ್ಷಿತಗೊಳಿಸಿ ಹೋಗಿದ್ದರು. ಕ್ರಮೇಣ ಅವರು 
ಹ.ಇಬ್ರಾಹೀಮ್‌ರ(ಅ) ಅನುಸರಣೆಯನ್ನು ಬಿಟ್ಟು ವಿಗ್ರಹಾರಾಧಕ 
ಜನಾಂಗಗಳ ಅನುಸರಣೆ ಕೈಗೊಂಡರು 43:28, 29 f 
೪ ಹ: ಮುಹಮ್ಮದ್‌ರನ್ನುಸ) ನಿರಾಕರಿಸಲು ಅವರು 
ಒಡ್ಡುತ್ತಿದ್ದ ತಕರಾರುಗಳು 34:43, 41:44, 42:24, 43: 
1, 46: -7ರಂದ 9, 11, ೬-12, 15, 16 


1350 


2,76: ಟಿ-5, 17, 23,24, 78: -وغ‎ 1, 79: 8,84 W- 
6,8,9, 89: ಟಿ-3, 4, 19, 90: ಪರಿಚಯ, ಟಿ-10, 14, 
91: ಟ-3,45,8,92: ಟ5,7,8,93: ಟಿ-1, 98: ئن‎ 
“1,95: ಟ-3, 6, 96: ಟಿ-10, 97: ಪರಿಚಯ, ಟಿ-1, 98:ಟ- 
1, 3, 993, 5, 101: 8-1, 102454, 1035-1, 
105:4-1, 6, 1073-6, 9, 1088-2, 10:3, 5, 
1128-2, 5, 113, 114ಪರಿಚೆಯ, 1133, 114: 
ಟಿ-2 3 

€ 'ಪ್ರವಾದಿವರ್ಯರು(ಸ) ಕುರ್‌ಆನಿನ ವ್ಯಾಖ್ಯಾನ ಮತ್ತು 
ವಿವರಣೆ ಮಾಡಿದ ರೀತಿ (ಹದೀಸ್‌' ನೋಡಿರಿ) 

ಆ ಸಹಾಬಿಗಳು(ರ) ಕುರ್‌ಆನನ್ನು ವ್ಯಾಖ್ಯಾನಿಸಿದ ರೀತಿ 70. 
16, 71: W-12, 72: ,7ئ‎ 104: 09 

೪ ಕರ್ಮಶಾಸ್ತ್ರಚ್ನರು ಕುರ್‌ಆನನ್ನು ಹೇಗೆ ವ್ಯಾಖ್ಯಾನಿಸಿದರು? 
(ಕರ್ಮಶಾಸ್ತ್ರ ಸಿದ್ದಾಂತ' ನೋಡಿರಿ. 

9 ಕುರ್‌ಆನಿನ ವೈಶಿಷ್ಟ್ಯ ಪೂರ್ಣವಾದ ವೈಖರಿ 67: 15ರಿಂದ 
26, 68: 35ರಿಂದ 43 ٠ 

€. ಕುರ್‌ಆನಿನ ಅದ್ಭುತ ಸಂಕ್ಷಿಪ್ತತೆ 90: 1ರಿಂದ 16 

೪ ಕುರ್‌ಆನಿನ ಸೂಕ್ತಗಳನ್ನು ಸರಿಯಾಗಿ ಅರ್ಥ ಮಾಡಿ 
ಕೊಳ್ಳಲು ವಿಷಯಾನುಬಂಧವನ್ನು ದೃಷ್ಟಿಯಲ್ಲಿರಿಸುವುದು 
ಅಗತ್ಯ 66:ಟಿ-2, 87:6, ಟಿ-7, 100:43-6 

ಅ ಕುರ್‌ಆನ್‌ ವ್ಯಾಖ್ಯಾನಕಾರರ. ನಡುವಣ ಭಿನ್ನಾಭಿಪ್ರಾಯದ 
ಸ್ವರೂಪ 70: ಟಿ-30, 73: ಪರಿಚಯ, ಟಿ-6, 77: ಟಿ-3, 95: 
ಟಿ-1, 98: ಪರಿಚಯ 100: ಟ-1 

೪ ಕುರ್‌ಆನಿನ ಪಾರಿಭಾಷಿಕಗಳ ಅರ್ಥ 66: ಟಿ-11, 13, 15, 
19, 67:1:2, 3, 68:487, 71:7, ۵8-11, 72:-2, 75:- 
13, 76:88-16, 90:3-14, 91:43-6, 92:8-2, 94:83-16: 
W-15, 97:1-1, 98:-1, 8, 100:43-6, 108:3-2, 110:3 
1, 113:883, 6 

೪ ಕುರ್‌ಆನ್‌ ಮಾನವರಿಗೆ ವಿಷಯವನ್ನು ಅರ್ಥ ಮಾಡಿಸಲು 
ಮಾನವ ಭಾಷೆಯ ಸುಪರಿಚಿತ ಪದಗಳನ್ನೂ ವಿವರಣಾ 
ಶೈಲಿಯನ್ನೂ ಪ್ರಯೋಗಿಸುತ್ತದೆ 69:ಟ-11, 70:ಟ-5 

೪ ಕುರ್‌ಆನ್‌ ಮಾನವನ ವಿವೇಕ ಮತ್ತು ವಿಚಾರ ಶಕ್ತಿಗಳನ್ನೂ 
ಪ್ರಚೋದಿಸುತ್ತದೆ ಮತ್ತು ವಿವೇಚನೆ ನಡೆಸಲು ಕರೆ ನೀಡುತ್ತದೆ 
67:10, ೬-16, 68: 34ರಿಂದ 36, ಟಿ-20, 69:3-24, 89: 
| ಪರಿಚಯ 


1351 


ಅ ಪ್ರವಾದಿವರ್ಯರೊಂದಿಗೆ(ಸ) ಅವರ ಸಂದಾನದ ಯತ್ನ; 
38: ಪರಿಚಯ, 41: ಪರಿಚಯ 
೪ ನಾನು ತಂದ ವಚನವನ್ನು ನೀವು دوس‎ 
ಅರಬ್‌ ಮತ್ತು ಅಜಮ್‌ ನಿಮ್ಮ ಅಧೀನವಾಗಿ ಬಿಡುವುದೆಂದು 
ಪ್ರವಾದಿವರ್ಯರು(ಸ) ಅವರೊಡನೆ ಹೇಳಿದುದು 38: ಪರಿಚಯ 
ಆ ಪ್ರವಾದಿವರ್ಯರನ್ನುಸ) ಸತ್ಕಪ್ರವಾದಿಯೆಂದು ' ಒಪ್ಪಿ 
ಕೊಂಡಿದ್ದರೂ ಅವರಿಗೆ ಸಹಕಾರ ನೀಡದಂತಹ' ಒಂದು 
ಸಮಯ ಸಾಧಕ ಪಂಗಡವೂ ಅವರೊಳಗೆ ಇತ್ತು '40: 
ಪರಿಚಯ ' 
٭‎ ಇಸ್ಲಾಮ್‌ ಸ್ವೀಕರಿಸಿದವರ ವಿರುದ್ಧ ಅವರ ಹಿಂಸೆಗಳು 
4k: 36137: 42: 31 
ಆ ಪ್ರವಾದಿವರ್ಯರ(ಸ ಪ್ರಾರ್ಥನೆಯಿಂದ ತಲೆದೋರಿದ ಮಕ್ಕಾದ 
ಬರಗಾಲ 44: ಪರಿಚಯ, 10ರಿಂದ 16, ಟ-10(ಅ), 13 
೪' ಮಕ್ಕಾ ಜೀವನದ ಕೊನೆಯ ಘಟ್ಟದಲ್ಲಿ ಪ್ರವಾದಿಯ(ಸ) 
ವಿರುದ್ಧ ಅವರು ಮಾಡಿದ ಅಕ್ರಮಗಳು 46: ಪರಿಚಯ 
ಅ ಪ್ರವಾದಿವರ್ಯರ(ಸ) ಮೇಲೆ ಕುರೈಶರು ಏವಿಧ ರೀತಿಯ 
ಅಪವಾದಗಳನ್ನು ಹೊರಿಸಿದ್ದರು 52: ಪರಿಚಯ 
9 ಅವರು ಒಂದು ವಿದ್ರೋಹಿ ಜನಾಂಗವಾಗಿದ್ದರು, 52:32, 


ಅ ಇಸ್ಲಾಮಿನ ವಿರುದ್ಧ ಅವರ ಒಳಸಂಚುಗಳು 52:29, 30. 
ಟಿ22 


ಆ ಪ್ರಬಾದಿವರ್ಯರ(ಸ) ವಿರುದ್ಧ ಅವರು ಹೊರಿಸುತ್ತಿದ್ದ 
ಸುಳ್ಳಾರೋಷಗಳ ಗುಟ್ಟು ರಟ್ಟಾಯಿತು 52: ಟಿ-25, 27 

ಆ ಅವರ ಹಟಮಾರಿತನ ಮತ್ತು ಸತ್ಯನಿಷೇಧ 52:44, ಟ-36 | 
ಅ ಮಕ್ಕಾದ ಕುರೈಶರಿಗೆ ಬಲವಾದ ಎಚ್ಚರಿಕೆ 54: 42ರಿಂದ 46 
ಅ ಅವರ ಶಕ್ತಿಯ ಮೇಲೆ ಅವರಿಗಿದ್ದ ಅಹಂಕಾರ ಮತ್ತು 
ಅದರ ವಾಸ್ತವಿಕತೆ 54:44, 45, ಟಿ-24 

ಅ ಮಕ್ಕಾದ ಕುರೈಶರ ಪರಾಜಯದ ಭವಿಷ್ಕೋಕ್ಷಿ 54:44, 
45, ಟಿ24 

೬ ಪುನರುತ್ನಾನ ದಿನ ಕುಕ್ಕಿಶ್‌ 0 ಸ್ಲಿತಿ 54:47, 48 
ಆ ಕುರೈಶರು ಹುದೈಬಿಯಾ ಸಂಧಿಯನ್ನು ಮುರಿದಾಗ 
ಪ್ರವಾದಿವರ್ಯರು(ಸು- ಅವರ ಮೇಲೆ ಧಾಳಿಯ ಸಿದ್ಧತೆ 
ಮಾಡಿದರು 60: ಪರಿಚಯ 

ಅ ಅವರ ಇತಿಹಾಸ, ಮಕ್ಕಾದಲ್ಲಿ ಅವರು ನೆಲೆಸಿದುದು, | 
ಅವರ ವ್ಯಾಪಾರ ಬೆಳಗಿದುದು ಮತ್ತು ಅರಬ್‌ ದೇಶದ ಅತಿ 
ದೊಡ್ಡ ಅಭಿವೃದ್ಧಿ ಹೊಂದಿದ ಗೋತ್ರವಾದುದ್ದು . 106: 
ಪರಿಚಯ, 3,4 


ಕುರ್‌ಆನ್‌ ವ್ಯಾಖ್ಯಾನ 


€ ಅವರು ಕುರ್‌ಆನನ್ನು ಜಾದೂ ಎನ್ನುತ್ತಿದ್ದರು 34:43, 

43:30, 46:7, ಟ-8 

€ ಪ್ರವಾದಿವರ್ಯರ(ಸ) ಮೇಲೆ: ಅವರ ಸುಳ್ಳಾರೋಪಗಳು 

34:46, 50, 37:15, 36, 44:14, -12 

ಅ ಪ್ರವಾದಿವರ್ಯರನ್ನು(ಸ) ವಿರೋಧಿಸುವುದರಲ್ಲಿ ಬಹಳ 

ಮುಂದೆ ಇದ್ದ ಕುರೈಶ್‌ ಸರದಾರರ ನೈತಿಕ ಸ್ಥಿತಿ 68: 

ಪರಿಚಯ, 10ರಿಂದ 15 _ 

೪ ಅವರ ಹಗೆತನಕ್ಕೆ ಮುಖ್ಯ ಕಾರಣಗಳು 35: ಟಿ-1, 38: 

ಪರಿಚಯ, 2, ಟ-3, 41: ಪರಿಚಯ, ಟಿ-58, 42: ಟಿ-48, 

43: ಟಿ-23 

ಅ ಅವರು ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸ 

ತಾರದಿರುವುದಕ್ಕೆ ಯಾವ ಕಾರಣಗಳನ್ನು ಹೇಳುತ್ತಿದ್ದರು? 38:2 

ರಿಂದ 8 | 

€ ಪ್ರವಾದಿವರ್ಯರು(ಸ) ಅಧಿಕಾರದಾಹಿಯಾಗಿದ್ದು ತಮ್ಮ 

ಮುಖಂಡತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ಅವರ 

ಆರೋಪ 38:6, ಟಿ-8 

೪ ಹ. ಮುಹಮ್ಮದ್‌ರು(ಸ) ಪ್ರವಾದಿತ್ವಕ್ಕೆ ಅರ್ಹತೆ 
| ಹೊಂದಿದವರಲ್ಲವೆಂದು ಕುರೈಶ್‌ ಸರದಾರರ ಹೇಳಿಕೆ ಮತ್ತು 

ಅಲ್ಲಾಹನ ಕಡೆಯಿಂದ ಆದಕ್ಕೆ ಉತ್ತರ 38:8, ಟಿ-10 

ಆ ಕುರ್‌ಲನಿನ ಕರೆಗೆ ಪ್ರತಿಯಾಗಿ ಅವರ ಹಟಮಾರಿತನ 

414, 5, 44, 4413, 14 

€ ಪ್ರವಾದಿವರ್ಯರ(ಸ) ಧರ್ಮಾಹ್ಠಾನ ಕಾರ್ಯವನ್ನು 

ಹತ್ತಿಕ್ಕಲು ಅವರ ಹಂಚಿಕೆಗಳು 31:6, ಟಿ-6, 40: ಪರಿಚಯ, 

41: ಪರಿಚಯ, 26, ಟಿ-30, ಟಿ-37, 49, 54, 42: ಟಿ-31, 

43:ಟಿ-63 ۔‎ 

ಈ ಪ್ರವಾದಿವರ್ಯರನ್ನು(ಸ) ವಧಿಸಲು ಅವರ ಒಳಸಂಚುಗಳು 

40: ಪರಿಚಯ 

ಅ ಅವರು"ಕುರ್‌ಆನನ್ನು ಕೇಳಿ ಹೇಗೆ ಪ್ರಭಾವಿತರಾಗುತ್ತಿದ್ದೆರು 

41: ಪರಿಚಯ 

ಅ ಅವರು ಪ್ರವಾದಿವರ್ಯರ(ಸ) ವ್ಯಕ್ತಿತ್ವಕ್ಕೆ ಕೊಡುತ್ತಿದ್ದ 

ಮಹತ್ವ 38: ಪರಿಚಯ : 

6 ಪ್ರವಾದಿವರ್ಯರ(ಸ). ಮೇಲೆ :دہ‎ ಹೊರಿಸುತ್ತಿರುವ 

ಅಪವಾದಗಳು, ಸರಿಯಲ್ಲವೆಂದು ಅವರು ಸ್ವತಃ ಅರಿತಿದ್ದರು 

34 ಟಿ-10, 36: ಟಿ-63 

ಅ ಅವರು ತಮ್ಮ ಹೃದಯದೊಳಗೇ ಪ್ರವಾದಿವರ್ಯರ(ಸ) 

ಸತ್ಯತೆಯನ್ನು ಒಪ್ಪಿಕೊಂಡಿದ್ದರು 41: ಪರಿಚಯ 


ವಿಷಯ ಸೂಚಿ 


ಅ ಪ್ರವಾದಿವರ್ಯರಸು" ವಿರುದ್ಧ ಅವರ ಶಾಪಗಳು ಮತ್ತು 
ಕೊಲೆ ಯತ್ನಗಳಿಗೆ ಉತ್ತರ 67: ಪರಿಚಯ, 28, 29 ' 

€ ಅವರು ಪ್ರವಾದಿವರ್ಯರನ್ನು(ಸು ಹುಚ್ಚರೆಂದುದು 68: 
ಪರಿಚಯ, 2ರಿಂದ 7, ಟಿ-2, 4 

ಅ ಕುರ್‌ಆನನ್ನು ಕೇಳಿ ಅವರು' ಕೋಪದಿಂದ 8 
ಕಿಡಿಯಾಗುತ್ತಿದ್ದರು 68:51, ಟಿ-35, 72:17, ಟಿ-18 

ಅ ಪುನರುತ್ಥಾನದ ಪ್ರಸ್ತಾಪ ಕೇಳಿ ಅವರು 
ಪ್ರವಾದಿವರ್ಯರನ್ನು(ಸ) ಗೇಲಿ ಮಾಡುತ್ತಿದ್ದರು 70: ಪರಿಚಯ 
೪ ನೀವುಯಾವುದನ್ನು ಗೇಲಿ ಮಾಡುತ್ತಿರುವಿರೋ ಅದೊಂದು 
ಅತಿ ಭಯಾನಕ ವಿಷಯವಾಗಿದೆ ಎಂದು ಅವರಿಗೆ ات‎ ರಿಕೆ 
70: ' ಷೆರಿಚಯ, 1, 2, 6ರಿಂದ' 14 

ಅ ಪ್ರವಾದಿವರ್ಯರು(ಸ) ಪ್ರಚಾರ ಕಾರ್ಯವನ್ನು 
ಆರಂಭಿಸುತ್ತಲೇ ಅವರನ್ನು ಮೂದಲಿಸಲಿಕ್ಕಾಗಿ ಆ ಜನರು 
ನಾಲ್ಕೂ ಕಡೆಗಳಿಂದ ಧಾವಿಸಿ ಬರುತ್ತಿದ್ದರು 7036, 37. 
ಟಿ-24 § 

ಅ ಲವರು ಮುಸ್ಲಿಮರನ್ನು ಕಂಡಾಗ ಅವರನ್ನು ಯಾವ ರೀತಿ 
ಪರಿಹಾಸ್ಕ ಮಾಡುತ್ತಿದ್ದರು? 83: 29ರಿಂದ 32 

೪ ಪ್ರವಾದಿವರ್ಯರ(ಸ) ಅತಿದೊಡ್ಡ ವಿರೋಧಿಗಳು ಕುರೈಶರ 
ಸ್ಥಿತಿವಂತರ ಕೂಟವಾಗಿದ್ದಿತು 73:11, ಟಿ-12 

೪ ಅವರ ಕೆಲವು ಸರದಾರರ ಚಾರಿತ್ಯದ ಬಗ್ಗೆ ಕುರ್‌ಆನಿನ 
ವಿಮರ್ಶೆ 68: 10ರಿಂದ 14, 74: 11ರಿಂದ 16, 18ರಿಂದ 22 
ಅ ಪ್ರವಾದಿವರ್ಯರು(ಸ) ತಾವೇ ಯೋಚಿಸಿ ಸ್ವಲ್ಪ ಸ್ವಲ್ಪವಾಗಿ 
ಕುರ್‌ಆನನ್ನು ಸಿದ್ಧಪಡಿಸುತ್ತಿದ್ದಾರೆ, ಅನ್ನಥಾ ಅದು, ಅಲ್ಲಾಹನ 
ವತಿಯಿಂದಾಗಿರುತ್ತಿದ್ದರೆ ಒಟ್ಟಾಗಿ ಏಕಕಾಲದಲ್ಲಿ ಅವಶೀರ್ಣ 
ಗೊಳುತ್ತಿತ್ತು ಎಂಬ ಅವರ ಆಕ್ಷೇಪ 76:23, ಟಿ-27 

ಅ ಇಸ್ಲಾಮಿನ ವಿರುದ್ಧ ಅವರು ನಡೆಸುತ್ತಿರುವ 'ಕುತಂತ್ರಗಳಿಗೆ 
ಉತ್ತರವಾಗಿ “ಅಲ್ಲಾಹನೂ ಒಂದು ತುತ್ರ ನಡೆಸುತ್ತಿದ್ದಾನೆ, ಅದರ 
ಪರಿಣಾಮವು ಸದ್ಯವೇ ಮುಂದೆ ಬರಲಿದೆ ಎಂದು 'ಅವರಿಗೆ 
ಎಚ್ಚರಿಕೆ ಕೊಡಲಾಯಿತು 86: 15ರಿಂದ 17, ಟಿ- 8ರಿಂದ 10 
ಅ ಪವಿತ್ರ ಮಕ್ಕಾ ಪಟ್ಟಣದ ಹರಮಿನೊಳಗೆ ಪ್ರಾಣಿಗಳಿಗೂ 
ಅಭಯವಿತ್ತು. ಆದರೆ" ಕುರೈಶರು ಅಲ್ಲಿ ಪ್ರವಾದಿವರ್ಯರ(ಸು) 
ಮೇಲೆ ಎಲ್ಲ ತರದ ಅಕ್ರಮ ಅತ್ಯಾಚಾರಗಳನ್ನು ಧರ್ಮಸಮ್ಮತ 
(ಹಲಾಲ್‌)ಗೊಳಿಸಿಟ್ಟಿದ್ದರು 9೦:1, 2, ಟಿ-3' 

ಅ ' ಧರ್ಮದ ಏಷಯದಲ್ಲಿ-- ಪ್ರವಾದಿವರ್ಯರೊಂದಿಗೇಸು 
ಸಂಧಾನ ನಡೆಸಲು ಅವರ ಯತ್ನಗಳು 68:9, 109: ಪರಿಚಯ 


1352 


ಅ ಅವರಿಗೆ .ಲಭಿಸಿದುದೆಲ್ಲವೂ ಬೈತುಲ್ಲಾ(ಕೆಅಬುದಿಂದಾಗಿ 
ಲಭಿಸಿತು 106: ಪರಿಚಯ, ಟಿ-5 

೪ ಅಬ್ರಹನ ಆಕ್ರಮಣದ . ವೇಳೆ ಅವರು ತಮ್ಮ ಎಲ್ಲ 
ವಿಗ್ರಹಗಳನ್ನು ಬಿಟ್ಟು ಅಲ್ಲಾಹನಿಂದ ಮಾತ್ರ ಸಹಾಯವನ್ನು 
ಯಾಚಿಸಿದರು 105: ಪರಿಚಯ, 

ಅ ಆನೆಯವರ ಘಟನೆಯ ತರುವಾಯ ಅನೇಕ ವರ್ಷಗಳ 
ವರೆಗೆ ಅವರು.ಅಲ್ಲಾ ಉ್ಲಾಹನನ್ನು. ಮಾತ್ರ ಆರಾಧಿಸುತ್ತಿ ಶ್ರಿದ್ದರು 105: 
ಪರಿಚಯ A 

ಅ ಅಲ್ಲಾಹನ ಕುರಿತು ಅವರು ಸ ಎಶ್ವಾಸ ತಾಳಿದ್ದರು? 
112:4-2 

ಅ ಅವರ ಪಥಭ್ರಷ್ಛತೆ "ಯಾವುದೆಂದರೆ, ಅವರು ಅಲ್ಲಾಹ 
ನೊಂದಿಗೆ ಇತರ ಆರಾಧ್ಮರನ್ನೂ ಪೂಜಿಸುತ್ತಿದ್ದುದೇ ಅವರ 
ನೈಜ ಪಥಬಭ್ರಪ್ಟತೆಯಾಗಿತ್ತು 109: ۔ عق‎ k 
೪ ಕೇವಲ ಅಲ್ಲಾಹನೇ ಏಕೈಕ ಪ್ರಭು ಮತ್ತು ಆರಾಧ್ಯನೆಂದು 
ಅವರಿಗೆ ಕುರ್‌ಆನಿನ ಬೋಧನೆ 112: ಪರಿಚಯ, ಟಿ2ರಿಂದ 4 
ಆ ಯಾರ ಭವನದ ಅನುಗ್ರಹದಿಂದಾಗಿ ನಿಮಗೆ ಈ 
ಅನುಗ್ರಹಗಳು ಲಭಿಸಿರುತ್ತವೋ ಆ ಅಲ್ಲಾಹನನ್ನು ಮಾತ್ರ 
ಆರಾಧನೆ ಮಾಡಿರೆಂದು ಅವರಿಗೆ ಕುರ್‌ಆನಿನ ಕರೆ 106:3, 4 
ಅ ಅವರು ಕುರ್‌ಆನಿನ ಸಂದೇಶದ ವಿರುದ್ಧ ವಿದ್ರೋಹಕ್ಕೆ 
ಅಣಿಯಾದರು 67:21, 74: ಪರಿಚಯ, 80: ಪರಿಚಯ, ಟಿ- 
I, 96: 9ರಿಂದ 14 

ಅ ಅವರು ಸತ್ಕದಿಂದ ದೂರ ಸರಿಯುವ ನೀತಿಗೆ ಪ್ರಾಣಿಗಳ 
ಉಪಮೆ 67:22, ಟಿ-33, 74:50, 51 

೪ ಅವರು ಅಪರಾಧಿಗಳು ಮತ್ತು ಸತ್ಮನಿಷೇಧಿಗಳಾಗಿದ್ದರು 
67:27, 68:51, 69:49, 50, 70:36, 83:29, 85:19, 86:17, 
109:1 

ಅ ಅವರು ಸುಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಬಿದ್ದಿದ್ದರು 68:29, 
ಟಿ-40 

ಅ ಅವರ ಪಥಬ್ರಪ್ಪತೆಗೆ ಮೂಲ ಕಾರಣವು ಪರಲೋಕ 
'ಭಯದ ಲಭಾವವಾಗಿತ್ತು 74: ಪರಿಚಯ, 53, ಟಿ39, 
7627, 4-31 - | 

ಅ ಪ್ರವಾದಿವರ್ಯರ(ಸ) - ವಿರುದ್ಧ ಅವರ: ನಿಲುಮೆ "67: 
ಪರಿಚಯ, 25, ಟಿ-35, 68: ಪರಿಚಯ, ಟಿ-2, 4, 68:51, 
69: ಪರಿಚಯ, "72:19, 74: ಪರಿಚಯ, 22ರಿಂದ 25, 
:ಟ-8,14, 17, 76: ಟಿ-27. 80: ಪರಿಚಯ, 79: ಟಿ-22, 
'96: ಪರಿಚಯ, 9, 10, ll. i2, 14, 111: ಪರಿಚಯ, 
[ರಿಂದ 5, ಟಿ- 45 


1353 


ಆ ಅವರ ಕಣ್ಣುಗಳನ್ನು ತೆರೆಯಲಿಕ್ಕಾಗಿ ಸ್ವತಃ ಅವರ ಒಬ್ಬ 
ಸರದಾರನ ಚಾರಿತ್ರ್ಯವನ್ನು ಮುಂದಿರಿಸಲಾಗಿದೆ 68: ಪರಿಚಯ, 
10808 15 

೬ ಅವರನ್ನು ಎಚ್ಚರಿಸಲಿಕ್ಕಾಗಿ ಒಬ್ಬ ತೋಟಗಳೆ ಯಜಮಾನನ 
ಉದಾಹರಣೆ 68: ಪರಿಚಯ, 17ರಿಂದ 33 

ಅ ಪುನರುತ್ನಾನ ದಿನಾಂಕವನ್ನು ಕೇಳಿದಾಗ ಅವರಿಗೆ ಉತ್ತರ 
67: 25ರಿಂದ 27, 73:25, 26, ಟಿ-25, 77: 1ರಿಂದ 13, ಟ- 
3, 79: 1ರಿಂದ 14, 42ರಿಂದ 46 

೪ ಅವರ ಪರಲೋಕ ನಿರಾಕರಣೆಗೆ ಉತ್ತರ 89: 17ರಿಂದ 
20, ಟಿ-7 Ky 

ಆ ಪರಲೋಕ ವಿಶ್ವಾಸದ ಕುರಿತು ಅವರ ಆಶ್ನರ್ಯ ಮತ್ತು 
ಪರಿಹಾಸ್ಕ 78: ಪರಿಚಯ, 1ರಿಂದ 3, ಟಿ-1 

೪ ತಮಗೆ ಪ್ರಾಪ್ತವಾಗಿರುವ ಲೌಕಿಕ ನೇಮತ್ತುಗಳು ಅಲ್ಲಾಹನ 
ಬಳಿ ತಾವು ಪ್ರೀತಿ ಪಾತ್ರರೆಂಬುದಕ್ಕೆ ಆಧಾರವಾಗಿದೆ ಮತ್ತು 
ತಮಗೆ ಭೂಲೋಕದಂತೆಯೇ ಪರಲೋಕದಲ್ಲೂ ಮನ ಮೆಚ್ಚುವ 
ಪರಿಣಾಮವಿದೆ ಎಂಬ ಅವರ ತಪ್ಪುಧಾರಣೆಗೆ . ಉತ್ತರ 68:34 
ರಿಂದ 41, ಟಿ-19, 20, 23, 70: 38ರಿಂದ 42, ಟಿ-25 

€ ಅವರು ಭೂಲೋಕವನ್ನು ಪ್ರೀತಿಸುತ್ತಿದ್ದರು ಮತ್ತು 
ಪರಲೋಕದ ಭಾರೀ ದಿನವನ್ನು ಕಡೆಗಣಿಸಿದ್ದರು 7627 | 
ಆ ಕುರ್‌ಆನಿನ ವಿರುದ್ದವಾಗಿ ಅವರ ಒಬ್ಬ ಸರದಾರನ 
ಅಹಂಕಾರದ ವರ್ತನೆ 76: 31ರಿಂದ 35, رف‎ 
€ ಅವರ ಪೈಕಿ ಪ್ರತಿಯೊಬ್ಬನ ಹೆಸರಿಗೆ ಅಲ್ಲಾಹನ ಕಡೆಯಿಂದ 
ಒಂದು ಪತ್ರ ಬರಬೇಕೆಂದು ಪ್ರವಾದಿವರ್ಯರೊಡನೆ(ಸ) ಅವರ 
ಆಗ್ರಹ 74:52 

ಅ ನೂಹ್‌ರ(ಅ) ಜನಾಂಗಕ್ಕೆ ಕುರೈಶರ ಹೋಲಿಕೆ 71: 
ಪರಿಚೆಯ, ಟಿ-10 
೪ ಅಜ್ಞಾನ ಕಾಲದಲ್ಲಿ ಕುರೈಶರ سپ‎ ಅಧೋಗತಿ 81:8, 
وم ہو‎ ۱ 

(ಹೆಚ್ಚಿನ ವಿವರಗಳನ್ನು 'ಮುಹಮ, ایت‎ ನೋಡಿರಿ) 


ಕ್ರೈಸ್ತರು 
(ನಸಾರಾ' . ಮತ್ತು 'ಮಸೀಹೀ" ನೋದರ) 


ಕೃತಜ್ಞತೆ(ಶಕ್ರ್‌) ಸಸ 
ಅ ಅಲ್ಲಾಹನು ಕೊಟ್ಟ ಶಕ್ತಿಗಳನ್ನು ಅವನ ಇಚ್ಛೆಗೆ ವಿರುದ್ಧ 


ಬಳಸುವುದು ಕೃತಪ್ಲುತೆ 23:78 ಟಿ-74 


ಕುರ್‌ಆನ್‌ ವ್ಯಾಖ್ಯಾನ 


.6 ಪ್ರವಾದಿವರ್ಯರ(ಸ) ಕಡೆಯಿಂದ ಯಾವುದೇ ರಿಯ್‌ಯಿತಿ 
ಪ್ರಕಟವಾಗುವ ಸಾಧ್ಯತೆ ಕಾಣಿಸದಿದ್ದಾಗ ಅವರು ಸಂಪೂರ್ಣವಾಗಿ 
ಅವರನ್ನು ವಿರೋಧಿಸಲು ಅಣಿಯಾಗಿಬಿಟ್ಟರು 113-114: 
'ಪರಿಚೆಯ 

6 ನಿಮ್ಮ ಪ್ರಭುವಿನ ವಂಶಾವಳಿಯನ್ನು ಹೇಳಿರೆಂದು 
| ಪ್ರವಾದಿವರ್ಯರೊಡನೆಸು ಅವರ ಪ್ರಶ್ನೆ 112: ಪರಿಚಯ 
ಅ ಅವರ ಕೆಲವು ಸರದಾರರು. ಇಸ್ಲಾಮ್‌ ಧರ್ಮವನ್ನು 
ವಿರೋಧಿಸಲು ಕಾರಣ 113-114: ಪರಿಚಯ 

€ ಮುಹಮ್ಮದ್‌(ಸ) ನಿಮ್ಮಿಂದ ಯಾವತ್ತೂ ಪ್ರತಿಫಲವನ್ನು 
ಅಪೇಕ್ಷಿಸದಿರುವಾಗ ಅವರ ಧರ್ಮಪ್ರಚಾರದ ವಿರುದ್ಧ ನೀವೇಕೆ 
ಇಷ್ಟು ಕೆರಳುತ್ತೀರೆಂದು ಕುರ್‌ಆನಿನ ಪ್ರಶ್ನೆ 68:46, ಟಿ-29 
ಅ ಮುಹಮ್ಮದ್‌(ಸ) ಅಲ್ಲಾಹನ ರಸೂಲರಲ್ಲವೆಂದು ನಿಮಗೆ 


ತಿಳಿಯಲು ನಿಮ್ಮ ಬಳಿ ಯಾವ ಅದೃಶ್ಮ یت‎ 
ಅವರೊಡನೆ ಪ್ರಶ್ನೆ 68:47, ಟಿ-30 

ಆ ಪ್ರವಾದಿವರ್ಯರ(ಸು ವಿರುದ್ದ ನೀವು ನಿಮ್ಮ ನಿಲುಮೆಯನ್ನು 
ಬದಲಾಯಿಸದಿದ್ದರೆ ನಿಮ್ಮ ಸ್ಥಾನದಲ್ಲಿ ಇತರ ಜನರನ್ನು 
ತರಲಾಗುವುದೆಂದು ಅವರಿಗೆ, ಎಚ್ಚರಿಕೆ 7039ರಿಂದ 41 


ಅ ಇಂದು ನೀವು ದುರ್ಬಲರೆಂದು ತಿಳಿದು ಅವರನ್ನು ಹತ್ತಿಕ್ಕಲು 
ಪ್ರಯತ್ಲಿಸುತ್ತಿರುವಿರಿ. ಆದರೆ ನಿಜಕ್ಕೂ ಅಸಹಾಯಕರು 
ಯಾರೆಂದು ನಿಮಗೆ ತಿಳಿದು ಬರುವ ಕಾಲವೊಂದು ಬರಲಿದೆ 
ಎಂದು ಅವರಿಗೆ ಎಚ್ಚರಿಕೆ 72:24 

ಆ ನೀವು ಪ್ರವಾದಿವರ್ಯರ(ಸ) ಮಾತನ್ನು ಕೇಳದಿದ್ದರೆ ಈ 
ಹಿಂದೆ ದೇವ ಸಂದೇಶವಾಹಕರ ಮಾತನ್ನು ಕೇಳದೆ ಇದ್ದ 
ಫಿರ್‌ಔನನ ಗತಿಯನ್ನೇ ನೀವೂ ಎದುರಿಸಬೇಕಾದೀತೆಂಬ ಎಚ್ಚರಿಕೆ 
73: 15ರಿಂದ 18, ಟಿ-17 

ಅ ತಮ್ಮ ವಿರುದ್ಧ ನಡೆಸಲಾಗುತ್ತಿರುವ ಅಸಭ್ಯ ಕೃತ್ಯಗಳ 
ಬಗೆಗಿನ ಮೊಕದ್ದಮೆಯನ್ನು ಅಲ್ಲಾಹನಿಗೆ ಒಪ್ಪಿಸಿಬಿಡಿರಿ ಎಂದು 
ಪ್ರವಾದಿವರ್ಯರಿಗೆ(ಸ) ಬೋಧನೆ 73: 9ರಿಂದ 11 -_ 
೪ ಅಲ್ಲಾಹನ ಎದುರಾಗಿ ಯಾರೂ ನಿಮಗೆ 'ನೆರವಾಗಲಾರರು 
ಎಂದು ಅವರಿಗೆ 'ಎಚ್ಚರಿಕೆ 67:20 

ಅ ಕುರ್‌ಆನಿನ ವಿರುದ್ಧ ಅವರ. ನಿಲುಮೆ 68: 15, 51, 
69:41, 42, ಟಿ-23, 24, 14: ಪರಿಚಯ, 16,24, 25, 
ಟಿ8, 10, 17. 84:21, 22. 86: ಪರಿಚಯ, ಟಿ-8 


ವಿಷಯ ಸೂಚಿ 


ಖಮ್ಸ್‌ 
("ಶರಾಬು' ನೋಡಿರಿ) 


ಖಲೀಫ 
(ಖಿಲಫಾಉರ್ರಾಶಿದೀನ್‌' ನೋಡಿರಿ) 


ಖಿಲಾಷತ್‌(ಪ್ರತಿನಿಧಿತ್ವ) 

ಅ ಇದರ ಅರ್ಥ 24:55, ಟಿ-83, 27:62, ಟಿ-77 

ಅ ಅಲ್ಲಾಹನು ಮಾನವನಿಗೆ ಭೂಮಿಯ ಖಿಲಾಫತ್‌ 
ಕೊಟ್ಟಿದ್ದಾನೆ 27:62, 35:39 

ಆ ಸತ್ಯವಿಶ್ವಾಸಿಗಳು ಮತ್ತು ಸಜ್ಜನರು ಮಾತ್ರ ನೈಜ ಖಿಲಾಫತ್‌ 
ಹೊಂದಿದವರಾಗಿರುತ್ತಾರೆ 24155, ಟಿ-83 

(ಹೆಚ್ಚಿನ ವಿವರಗಳನ್ನು 'ಭೂಮಿಯ ವಾರೀಸು ಹಕ್ಕು' ನೋಡಿರಿ) 
ಅ ಸತ್ಸವಿಶ್ವಾಸಿಗಳಿಗೆ ಖಿಲಾಫತ್‌ ದಯಪಾಲಿಸುವ ವಾಗ್ದಾನ 
ಮತ್ತು ಅದರ ಶರತ್ತುಗಳು 24:25, ಟಿ-83. 

ಆ ರಸೂಲರ ಅನುಸರಣೆಯು ಇಸ್ಲಾಮೊ ಖಿಲಾಫತ್‌ನ 
ಅನಿವಾರ್ಯ ಶರತ್ತು 24: ಟಿ-83 

೪ ಮಾನವ ಖಿಲಾಫತ್‌ನ ವಾಸ್ತವಕತೆ 42: ಟಿ-11 

೪ ಸರಕಾರದ ಕರ್ತವ್ಯಗಳು 6 


(ಹೆಚ್ಚಿನ ವಿವರಗಳಿಗೆ 'ಅಮಾನತ್‌' (ನ್ಯಾಸ), "ಇಸ್ಲಾಮ دہ‎ 
ಮತ್ತು 'ಇಸ್ಲಾಮೊ ಕಾನೂನು' ನೋಡಿರಿ) 


ಖುಶೂಆ್‌(ಏಕಾಗ್ರತೆ) 
೪ ಇದರ ಅರ್ಥ ಮತ್ತು ವಾಸ್ತವಿಕತೆ 23:2, ಟಿ-2, 33:35, 
ಟಿ-59 


ಖುಸ್ರಾನ್‌(ಮಹಾನಷ್ಟ) 

ಅ ಇಹಪರಗಳಲ್ಲಿ ಮಹಾನಷ್ಟ ಎಂತಹವರಿಗೆ 22:11, 29:52, 
39:63, 65, 45:27 

೪ ಮಾನವನು ನಪ್ಪದಲ್ಲಿ ಬೀಳಲು ಮುಖ್ಯ ಕಾರಣ 41:23, 
25, ಟಿ-27 

3 ಮಾನವನ ಪಾಲಿಗೆ ನಿಜವಾದ ನಷ್ಟದ ವ್ಯವಹಾರ 
ಯಾವುದು? 39:15, ಟಿ-34, 42:45 

೪ "ಅರ್ಥ ಮತ್ತು ವಿವರಣೆ 103: ಟ-1 

ಆ ಯಾರು ಮಹಾ ನಷ್ಟದಲ್ಲಿದ್ದಾರೆ? 103:2, 3 


ಖುಲಫಾಉರ್ರಾಶಿದೀನ್‌ 
ಅ ಇವರ ಖಲಾಫತ್‌ ಬಗ್ಗೆ ಕುರ್‌ಆನಿನ 222 ಮುಬ್ರೆ 
24: ಟಿ-83 


1354. 


/6 ಅಲ್ಲಾಹನಿಗೆ ಕೃತಜ್ಞನಾಗಿರುವುದು ದಾಸನಿಗೇ ಫಲಕಾರಿ. 
. ಅಲ್ಲಾಹ್‌ ಅದರ ಅಪೇಕ್ಸಕನಲ್ಲ 27:40, ಟಿ-49, 31:12 
ಅ ಇದರ ಅರ್ಥ ವಿವರಣೆ ಮತ್ತು ಬೇಡಿಕೆಗಳು 31:12, 31, 
ಟಿ-18, 56, 32:9, ಟಿ-18, 34:13, ಟಿ-22, 34:15, 36:73, 
ಟಿ-61, 42:33, 3 

8 ಅಲ್ಲಾಹನ ನೇಮತ್ತುಗಳಿಂದ ಫಲ ಪಡೆಯುವುದರ 
ಅನಿವಾರ್ಯ ಬೇಡಿಕೆ 39:66, 40:61, ಟ-85, 45:12 

ಅ ದೀನ್‌(ಧರ್ಮಗನಲ್ಲಿ ಕೃತಜ್ಞತೆಯ ಮಹತ್ವ 31:31, ಟ- 
56, 34:15, 19, 42:33 

ಈ ಕೃತಪ್ಲುತೆ ಏನು? 35:3 ಟ-6 

9 ಶಿರ್ಕ್‌, ಅಲ್ಲಾಹನಿಗೆ ಕೃತಪ್ಲುತೆಯಾಗಿದೆ 43:15 

೪ ಕುಫ್ರ್‌(ಸತ್ಯನಿಷೇಧ) ಅಲ್ಲಾಹನಿಗೆ ಕೃತಘ್ಲುತೆಯಾಗಿದೆ 39:6, 
18 

ಅ ಅಲ್ಲಾಹನ ನೇಮತ್ತುಗಳನ್ನು ಉಂಡು ಅಲ್ಲಾಹನ ದಾಸ್ಕ- 
ಆರಾಧನೆಯಿಂದ ವಿಮುಖರಾಗುವುದು ಕೃತಪ್ಲುತೆ 3635, 
ಟಿ-29 

೪ ಮಾನವನು ಕೃತಜ್ಞತಾ ನೀತಿಯನ್ನು شر‎ 
ಅಲ್ಲಾಹ್‌ ಮೆಚ್ಚುತ್ತಾನೆ 39:7 

ಅ ಕೃಶಪ್ಲುತೆಯ جات‎ 
' ಕೊಡಲಾಗುತ್ತದೆ 34:15, 16 

ಅ ಮಾನವನು ಬಹಳ ಕಡಿಮೆ ಕೃತಜ್ಞನಾಗಿರುತ್ತಾನೆ 67:23 
ಮಾನವನಿಗೆ ನೇರ ಮಾರ್ಗವನ್ನು ತೋರಿಸಿ ಕೊಡಲಾಗಿದೆ. 
ಇನ್ನು ಅವನು ಕೃತಜ್ಜನಾಗಬಹುದು ಅಥವಾ ಕೃತಪ್ಲುನಾಗಬಹುದು 
76:3, ಟ-5 


ಮಾನವನಿಗೆ ಹೇಗೆ 


ಕೊಲೆ(ವಧೆ) 
(ಇಸ್ಲಾಮೊ ಕಾನೂನು' ನೋಡಿರಿ 


ಕೌಸರ್‌ 

ಆ ಅರ್ಥ ಮತ್ತು ವಿವರಣೆ 108:1, اک‎ 

ಅ ಕೌಸರ್‌ ಕೊಳ 108: ಟ-1 

ಅ ಅದರಿಂದ ನೀರು ಕುಡಿಯುವಂತಹ ಭಾಗ್ಯಶಾಲಿ 
ಹಕ್ಕುದಾರರು ಯಾರಾಗಿರುವರು 108: 'ಟ-1 


'ಕ್ರೋಧ(ಗರುಬ್‌) 

೪ ಅಲ್ಲಾಹನ ಕ್ರೋಧ ಎಂತಹವರ ಮೇಲೆ 48:6 
ಖತ್ಮುನ್ನುಬುವೃತ್‌ 

(ಪ್ರವಾದಿತ್ವ ಸಮಾಪ್ತಿ' ನೋಡಿರಿ) 


1355 


253, 3:19, 5:44ರಿಂದೆ 50. ಯೂನುಸ್‌: 93, ಅಶ್ಕೂರಾ:13ರಿಂದ 


15, ಅಲ್‌ ಜಾಸಿಯಾ: 16ರಿಂದ 18 ಮತ್ತು ಇವುಗಳ ಟಿಪ್ಪಣಿಗಳು 


ಗುಮಾನಿ 

ಅ ಇದರ ಬೇರೆ ಬೇರೆ ವಿಧಗಳು ಮತ್ತು. ಅವುಗಳಲ್ಲಿ 
ಧರ್ಮಸಮ್ಮತ ಮತ್ತು ಧರ್ಮ ನಿಷಿದ್ದ ಗುಮಾನಿಗಳೆ ವೃತ್ಕಾಸ 
49:12, -24 

ಅ ಪರಲೋಕದ ಕುರಿತು ತಪ್ಪು ಗುಮಾನಿಯನ್ನಿರಿಸುವವರ 
ಅಂತಿಮ ಪರಿಣಾಮ 51: 10ರಿಂದ 14, ಟಿ, 53:23 

ಅ ಕುಪ್ಪಾರರು ಮತ್ತು ಮುಶ್ರಿಕರು ಗುಮಾನಿಗಳನ್ನು 
ಅನುಸರಿಸುತ್ತಾರೆ, 53:23, 28 

ಆ ಗುಮಾನಿಯು ಸತ್ಕದ ಮುಂದೆ ಪ್ರಯೋಜನಕ್ಕೆ ಬರುವುದಿಲ್ಲ 
53:28 


ಗುಲಾಮಗಿರಿ 

€ ಮಾಲಕತ್ವದ ಆಧಾರದಲ್ಲಿ ದಾಸಿಯರಿಂದ ಸುಖ 
ಪಡೆಯುವುದಕ್ಕೆ ಅನುಮತಿ 23:6, ಟಿ-6(ಅ) 33:50, 70:29, 30 
ಅ ಗುಲಾಮರ ಕುರಿತು وو‎ 2432, 33, ಟಿ- 
55ರಿಂದ 58 

೪ ಇಸ್ಲಾಮಿನಲ್ಲಿ ಗುಲಾಮಗಿರಿಯ ಸಮಸ್ಸೆ ಯನ್ನು ಹೇಗೆ ಬಗೆ 
ಹರಿಸಲಾಯಿತು 24:33, ಟಿ-58 

ಅ ದಾಸಿಯರೊಂದಿಗೆ ಸುಖಿಸುವ ಅನುಮತಿಯ ವಿಷಯದಲ್ಲಿ 
ಯಾವುದೇ ಸಂಖ್ಯೆಯ ನಿರ್ಬಂಧ ಇಲ್ಲದಿರುವುದಕ್ಕೆ ಕಾರಣ 
33:52, ಟಿ-94 

ಅ ಅದನ್ನು ಯಾವ ಸ್ಥಿತಿಗಳಲ್ಲಿ ಯಾವ ಕಾರಣಗಳಿಂದಾಗಿ 
ಧರ್ಮಸಮ್ಮತಗೊಳಿಸಲಾಗಿದೆ 24: ಟಿ-58 

ಅ ಗುಲಾಮತನದ ಕುರಿತು ಇಸ್ಲಾಮೊ ಕಾನೂನು 47:4, 8ئ‎ 
€ ಯಜಮಾನನಲ್ಲಿ :ಮಕ್ಕಳು ಜನಿಸಿದಂಠಹ ದಾಸಿಯನ್ನು 
ಮಾರಬಾರದು 47:22, ಟಿ-34 

೪ ಮಾನವನ ಕೊರಳನ್ನು ದಾಸ್ಯದಿಂದ ವಿಮೋಚನೆ 
ಗೊಳಿಸುವುದು ಬಹುದೊಡ್ಡ ಪುಣ್ಯ: ಕಾರ್ಯಗಳಲ್ಲಿ ಒಂದಾಗಿದೆ 
90:13, 8-12 


ಗಹ ಪ್ರವೇಶಕ್ಕೆ ಅನುಮತಿ 

೪ ಈ ಕುರಿತು ಆದೇಶಗಳು 24: 27ರಿಂದ 29: 

ಆ ಮನೆಯ ಮಕ್ಕಳಿಗೆ ಮತ್ತು ಸೇವಕರಿಗೆ ಅನುಮತಿ ಕೇಳುವ 
ಆದೇಶಗಳು 24:58, 59 ٦ 


ಕುರ್‌ಆನ್‌" ವ್ಯಾಖ್ಯಾನ 


ಗರಖ್‌ವಾತ್‌(ಪ್ರವಾದಿವರ್ಯರು(ಸ) ಭಾಗವಹಿಸಿದ 
ಯುದ್ಧಗಳು) 7 

ಆ ಗರು್‌ವಃ: ಉಹುದ್‌ 61: ಪರಿಚಯ 

: ಅ ಗರು್‌ವಃ ಬದ್ರ್‌( (ಬದ್ರ್‌ ಯುದ್ಧ' ನೋಡಿರಿ) 

ಆ ಗರಭ್‌ವಃ ಬನೂ ಮುಸ್ತಲಿಕ್‌ 6: ಪರಿಚಯ 

' ಆ ಗರ್‌ವಃ ಬನೀ ನಮೀರ್‌ 59: ಪರಿಚಯ 

(ಹೆಚ್ಚಿನ ವಿವರಗಳಿಗೆ 'ಯುದ್ಧ' ನೋಡಿರಿ) 


ಗರಖ್‌ವಃ ಅಹ್‌ರಾಬ್‌ 

೪ ಇದರ ಕಾಲ 24: ಪರಿಚಯ 

ಆ ಇದಕ್ಕೆ ಕಾರಣಗಳು: ಮತ್ತು ಇತಿಹಾಸ 33: ಪರಿಚಯ 
ಅ ಇದರ ಕುರಿತು ಕುರ್‌ಆನಿನ ಪ್ರಸ್ತಾಪ 33: 9ರಿಂದ 27 
ಆ ಈ ವಿಮರ್ಶೆಯ ಅವತೀರ್ಣ ಕಾಲ 33: ಪರಿಚಯ 
೪ ಈ ಯುದ್ಧದಲ್ಲಿ ಮುಸ್ಲಿಮರಿಗೆ ಸಹಾಯ ಮಾಡಿದ 
ಅಲ್ಲಾಹನ ರಹಸ್ಯ ಸೇನೆ 33:9, ಟಿ-19 

ಗರಖ್‌ವಃ ಬನೀ ಕುರೈರುಃ 

ಅ ಇದರ ಇತಿಹಾಸ 33: ಪರಿಚಯ 


ಗರುಖ್‌ವಃ ಬನೂ ಮುಸ್ತಲಿಕ್‌ 
ಆ ಇದರ ಕಾಲ ಮತ್ತು ಸ್ಥಿತಿಗತಿಗಳು 24: ಪರಿಚಯ 


ಗಿಲ್ಮಾನ್‌ (ಸ್ವರ್ಗದ ಬಾಲಕರು) 
ಆ ಸ್ವರ್ಗದ ಗಿಲ್ಮಾನ್‌ ಇದರ ವಿವರಣೆ 52:24, ಟಿ-19 
(ವಿವರಣೆಗೆ 'ಸ್ವರ್ಗ' ನೋಡಿರಿ) 


ಗೀಬತ್‌ (ಹಿಂದಾಡುವುದು) 

ಅ ಇದರ ಅರ್ಣಿ ಮತ್ತು 'ಗೀಬತ್‌' ಹಾಗೂ 
ಸುಳ್ಳಾರೋಪ(ಬುಹ್ತಾನ್‌) ಇವುಗಳಲ್ಲಿನ ವ್ಯತ್ಯಾಸ 33:58, 
-109 

ಆ ಅದರ ಕುರಿತು ಶರೀಲತ್‌ನ ಆಜ್ಞೆಗಳು 49:12, ಟಿ-26 
[) ಗೀಬತ್‌ ಹರಾಮ್‌ ಆಗಲು ಮುಖ್ಯ ಕಾರಣ 49:12, 
ಟಿ-27 


ಗುಂಪುಗಾರಿಕೆ 

ಅ ಗ್ರಂಥದವರಲ್ಲಿ ಈ es ಅವರು ಅಲ್ಲಾಹನ 
ಕಡೆಯಿಂದ ತಮ್ಮ ಕಡೆಗೆ ಬಂದಿದ್ದ ಮಾರ್ಗದರ್ಶನದಿಂದ 
ವಿಮುಖರಾದ ಕಾರಣದಿಂದಾಗಿ ತಲೆದೋರಿತ್ತು 98:4, 2:213, 


ವಿಷಯ ಸೂಚಿ 


ಜಹನ್ನಮ್‌(ನರಕೆ) 
ಆ ಎಂತಹವರಿಗಾಗಿ? +21:29, 39, 97, 98, 22:4,'8, 9, 
51, 23:103ರಿಂದ 105, 24:57, 25:11, 19, 34, 26:91 
ರಿಂದ 95, 27:90, 29:25, 54, 68, 32:13, 14, 20, 33:57, 
34:42, 35:36, 36:63, 64, 37:22, 23, 51ರಿಂದ 70, 
37:161ರಂದ 163, 38:26, 55, 56, 85, 39:8, 15, 16, 
32, 60, 71, 40:6, 23, 60, 70ರಿಂದ 72, 41:19, 27, 28, 
40, 42:42, 43:74, 44: 43ರಿಂದೆ 50, 45:34, 46:20, 48:6, 
13, 51: 10ರಿಂದ 13, 52: 11ರಿಂದ 14, 54:47, 48, 55:41, 
43, 56: 41ರಿಂದ 47, 92ರಿಂದ 94, 57:19, 59:16, 17, 
64:10, 66:6, 7, 9, 67:6, 69: 25ರಿಂದ 34, 70: 15ರಿಂದ 
18, 72:15, 23, 74: 11ರಿಂದ 26, 42ರಿಂದ 46, 76:4, 
78:21, 22, 79: 37ರಿಂದ 39, 82:14, 85:10, 87:11, 12, 
89: 17ರಿಂದ 23, 19:19, 20, 92: 14ರಿಂದ 16, 98:6, 101: 
8ಿರಿಂದ 11, 102: 1ರಿಂದ 6 3 

ಆ ಅದರ ವರ್ಣನೆ 421:100, 22:19 ರಿಂದ 22, 23:104, 
25:11 ರಿಂದ 14, 29:54, 55, 51:13, 14, 54:47, 48, 
55:41, 43, 44, 56: 52ರಿಂದ 56 

೪ ಅದರ ನಿತೃತೆ 433:64, 65, 72:23, 78:23, ಟಿ-15, 
98:6 ۰ 

ಆ ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ಪರಸ್ಪರ ಮಾತುಕತೆ 
+74: 40ರಿಂದೆ 47 

ಅ ಲದು ಅತ್ಯಂತ ಕೆಟ್ಟ ನಿವಾಸ 25:66, 66:9, 67:6 
€ ಅಲ್ಲಿ ಅನುಯಾಯಿಗಳ ಮತ್ತು ಮುಖಂಡರೊಳಗೆ ಪರಸ್ಪರ 
ಜಗಳೆ 26: 91ರಿಂದ 101, 38: 58ರಿಂದ 64, 4047, 48 
೬ ಅದರೊಳಗೆ ಸದಾ ಇರಬೆಣಾಗುವುದು 421:99, 23:103, 
25:69 \ ٦ 
ಆ ಅದರ ಯಾತನೆಯ ವರ್ಣನೆ 35:36, 37, 37: 6ರಿಂದ 
68, 39:60, 38: 55ರಿಂದ 58, 40: 71ರಿಂದ 73, 41:16, 
42:45, 43: 74ರಿಂದ 78, 44: 43ರಿಂದ 49, 45:8, 9, 66:6, 
ಟಿ-16, 67:6 ರಿಂದ 9, 69: 30ರಿಂದ 37, 70:15, 16:73:12, 
13, 74: 26ರಿಂದ 30, 76:4,-77: 30ರಿಂದ 34, 78: 21ರಿಂದ 
26, 85:10, 87:12, 13, 88: 4ರಿಂದ 7, 90:20, 1029ರಿಂದ 
11, 1044 ರಿಂದ و‎ ’ 


(ನೈತಿಕ ಶಿಕ್ಷಣಗಳು' ನೋಡಿರಿ) 


ಚಿತ್ತ(ನಘ್ಸ್‌) 
೪ ಮಾನವ ಚಿತ್ರವನ್ನು ಸಮತಟ್ಟಾಗಿಸುವುದರ ಅರ್ಥ 91:7, 
ಟಿ-4 ٤ 

ವರ್ಣನೆ ಮತ್ತು ಅದರ ಸತ್ನರಿಣಾಮ‏ 3ہ مہ 'ನಫ್ಸ್‌‏ ٭ 
27ರಿಂದ 30, ಟಿ-18‏ :89 

ಆ ಮಾನವನೊಳಗೆ 'ನಫ್ಸ್‌ಲವ್ವಾಮ' (ಆತ್ಮಸಾಕ್ಲಿ)ದ ಅಸ್ತಿತ್ವವು 
'ರಕ್ಸೆ-ಶಿಕ್ಸೆಗಳು ಪರಮ ಸತ್ಯವೆಂಬುದಕ್ಕೆ ಆಧಾರವಾಗಿದೆ 75:2, 
ಟಿ-2 3 

ಆ ಚಿತ್ರದ ದುಷ್ಟ ಆಕಾಂಕ್ಸೆಗಳನ್ನು ಒತ್ತಿಡುವುದೂ 
ಅಲ್ಲಾಹನನ್ನು ಭಯಪಡುವುದೂ ಮೊಳ್ಸಕ್ಕೆ ಸಾಧನವಾಗಿದೆ 
79:40, 41 

ಅ ಶೈತಾನನು ಮಾತ್ರವಲ್ಲದೆ ಮಾನವನ ನಫ್ಸ್‌ ಅಮ್ಮಾರಃ 
(ಬ್ರಷ್ಟ ಚಿತ್ತು ಕೂಡ ಅವನನ್ನು ಪಥಭ್ರಷ್ಟಗೊಳಿಸುತ್ತದೆ 
114:82 

ಅ ಮಾನವ ಚಿತ್ತಕ್ಕೆ ಶರೀರ, ಜ್ಞಾನೇಂದ್ರಿಯಗಳು ಮತ್ತು 
ಮಾನಸಿಕ ಶಕ್ತಿಗಳನ್ನು ನೀಡಲಾಗಿರುವುದು ಮಾತ್ರವಲ್ಲ ಸಹಜ 
ಅಂತಃ ಪ್ರೇರಣೆಯ ಮೂಲಕ ಅವನ ಸುಪ್ತ ಚೇತನದಲ್ಲಿ 
ಪಾಪ ಪುಣ್ಯಗಳ ಕಲ್ಪನೆಯನ್ನು ಇರಿಸಲಾಗಿದೆ. ಇದೇ ಕಲ್ಪನೆಯನ್ನು 
ಸ್ಪಷ್ಟ ಪಡಿಸಲು ಪ್ರವಾದಿಗಳ ಮೂಲಕ ವಿವರವಾದ 
ಮಾರ್ಗದರ್ಶನ ನೀಡಲಾಯಿತು 76:ಟಿ-5, 90: ಪರಿಚಯ, 
8ರಿಂದ 10, ಟಿ-10, 91: 7ರಿಂದ 10, ಟಿ- 4ರಿಂದ 6 

ಅ ಮಾನವ ಚಿತ್ರದ ಮೇಲೆ ಪಾಪ ಮತ್ತು ಪುಣ್ಯ ಹಾಗೂ 
ಧರ್ಮನಿಷ್ಮೆಯನ್ನು مود بت‎ ಅರ್ಥ 91: 
ಟಿ-5 ٦ ٠ 
ಅ ದೇವದತ್ತವಾದ ಶಕ್ತಿಗಳನ್ನು ಉಪಯೋಗಿಸಿ ಮಾನವನು 
ತನ್ನ ಚಿತ್ರದ ಒಳ್ಳೆಯ ಮತ್ತು ಕೆಟ್ಟ ಒಲವುಗಳ ಪೈಕಿ 
ಯಾವುದನ್ನು ಬೆಳೆಸುತ್ತಾನೆ ಮತ್ತು ಯಾವುದನ್ನು 
ಅದುಮಿಡುತ್ತಾನೆ ಎಂಬುದನ್ನು ಅವನ ಯಶಸ್ಸು ಅವಲಂಬಿಸಿದೆ 
91: ಪರಿಚಯ, -7ರಿಂದ 1,0 ಟ6 ..... 2 
(ಹೆಚ್ಚಿನ ವಿವರಗಳನ್ನು 'ಆತ್ಮ ಸಂಸ್ಕರಣೆ' ಮತ್ತು 'ರೂಹ್‌'ಗಳಲ್ಲಿ 
'ನೋಡಿರಿ) 


17 


€ ಶೈತಾನ್‌ ಮತ್ತು ಅವನ ಅನುಯಾಯಿಗಳು ಸದಾ 
ನರಕದಲ್ಲಿರುವರು 59:16, 17 

ರ ನರಕವಾಸಿಗಳು ಸ್ವರ್ಗವಾಸಿಗಳಿಗೆ ಸಮಾನರಾಗಲು 
ಸಾಧ್ಯವಿಲ್ಲ 59:20 

೪ ನರಕಕ್ಕೆ ಅರ್ಹರಾದವರು ಖಂಡಿತವಾಗಿಯೂ ನರಕಕ್ಕೆ 
ಬೀಳುವರು 74: 16ರಿಂದ 26, 42ರಿಂದ 47 

ಅ ಅದರ ಬೆಂಕಿಯ ವರ್ಣನೆ 77:32, 33, 92:14, 104:6 
ರಿಂದ 9 

ಅ ನರಕದ ಇಂಧನ ಮಾನವರು ಮತ್ತು ಸಿಲೆಗಳಾಗಿರುವುವು 
66:6, ಟಿ-16 

€ ಅದರ ಮೇಲ್ವಿಚಾರಕರ್ದು a ಗ್ರರೂ 0 
ಆಗಿರುವ . ದೇವಚರರಾಗಿದ್ದು . ಅವರೆಂದೂ ಅಲ್ಲಾಹನ 
ಆಜ್ಞೋಲ್ಲಂಘನೆ ಮಾಡುವುದಿಲ್ಲ ಮತ್ತು .ಅವನ ಪ್ರತಿಯೊಂದು 
ಆಜ್ಞೆಯ ಪಾಲನೆ ಮಾಡುತ್ತಾರೆ 66:6.ಟಿ-17, 

a -ನರಕವು ಆರ್ಭಟ ಕೊಡುತ್ತಿರುವುದು, ಕುದಿಯುತ್ತಿ ರುವುದು, | 
ಕ್ರೋಧದಿಂದ ಎರಗಿ ಬೀಳುತ್ತಿರುವುದು 67:7, 8 

ಅ ನರಕವಾಸಿಗಳನ್ನು ಎಪ್ಪತ್ತು ಮೊಳದ ಸಂಕೋಲೆಗಳಿಂದ ; 
ಜಿಗಿದಿಡಲಾಗುವುದು 69:32 


ಅ ಅಲ್ಲಿ ಅವರಿಗೆ ಗೆಳೆಯನಾಗಲಿ ಹಿತ ಚಿಂತಕನಾಗಲಿ ಯಾರೂ 
ಇರಲಾರರು 69:32 
€ ಅವರಿಗೆ ಶಾಪವಿದೆ 67:11 


೪ ನರಕವಾಸಿಗಳು ಅದಕ್ಕೆ ಹಕ್ಕು ದಾರರಾದುದು ಹೇಗ? 782 21 


- ರಿಂದ 28, 79: 36007 39 


€' ಮಜಾ ಅಗ್ನಿ 87:12, 13, 2 
ಅ 'ನರಕೆದ ಅಗ್ನಿಯಿಂದ ಸುರಕತರಾಗಿರುವವರು ಯಾರು? | ' 
9217. 18 As 

٠ ಅದರ ಅಗ್ನಿ ಯನ್ನು ಅಲ್ಲಾ: ್ಲಾಹನ ಅಗ್ನಿ ಯಂದು "ಹೇಳುವುದರ 
ಲರ 104: 6, 6 0 

€ ಲದರ ಮೂರು ಕವಲುಗಳ ನರಳಿ ೧ನ ಅರ್ಥ 7730, ಟಿ-18 
ಅ ನರಕವು `ಒಂದು 'ಹೊಂಚಾಗಿದೆ, ವಿದ್ರೋಹಿಗಳ 
ನಿವಾಸವಾಗಿದೆ, ಅದರಲ್ಲಿ ಅವರು ದೀರ್ಫ ಕಾಲದ لان‎ 
ಬಿದ್ದಿರುವರು 78: 21ರಿಂದ 23 


- ಅ ನರಕಮ ದೊಡ್ಡ “ವಸ್ತುಗಳಲ್ಲೊಂದು 9435" 
یکس مم‎ ದಿನ ನರಕವನ್ನು ಮುಂದೆ ತರಲಾಗುವುದು 


89:23 


ಕುರ್‌ಆನ್‌ ವ್ಯಾಖ್ಯಾನ 


ಅ ನಾನು ಶೈತಾನ್‌ ಮತ್ತು ಅವನ ಅನುಯಾಯಿಗಳಿಂದ 
ನರಕವನ್ನು ತುಂಬಿ ಬಿಡುವೆನು ಎಂಬ ಅಲ್ಲಾಹನ ಹೇಳಿಕೆ 
32:13 
9 ಮುಪ್ರಿಕರ ಸಂಗಡ ಅವರ ಮಿಥ್ಯ ಆರಾಧ್ಯರನ್ನೂ 
ಅದರೊಳಗೆ ಹಾಕಲಾಗುವುದು 37:22 
٭‎ ಸತ್ಕನಿಷೇಧಿಗಳು ತಾವು ಭೂಲೋಕದಲ್ಲಿ ಕೆಟ್ಟವರೆಂದು 
ತಿಳಿಯುತ್ತಿದ್ದ ಸತ್ಯವಿಶ್ವಾಸಿಗಳ್ಲು ۔‎ ನರಕದಲ್ಲಿ مل‎ 
ಕಂಡು ಬೆರಗಾಗಿ ಬಿಡುವರು 38:62, 63 
ಆ ಅದರೊಳಗೆ ಸತ್ಯ; ನಿಷೇಧಿಗಳು ಪ್ರವೇಶಿಸುವ ದೃಶ್ಯ 39: 71 
و‎ ಸತ سیت‎ "ಅದರೊಳಕ್ಕೆ 
ಪ್ರವೇಶಿಸಲ್ಪಡುವರು 39:72 
ಅ. ಅದರ ವ್ಯ ವಸ್ಥಾ ಪಕ ದೇವಚರರು ಮತ್ತು 
ನರಕವಾಸಿಗಳೊಳೆಗೆ ಮಾತುಕತೆ 40:49, 50, 67: 8ರಿಂದ 10 
ಆ ಅಲ್ಲಿ ಅಪರಾಧಿಗಳ ಯಾವ ಪ್ರಾರ್ಜಿನೆಯೂ 
ಸ್ವೀಕೃತವಾಗದು 40:50 
2 ಅಲ್ಲಿ ಅಪರಾಧಿಗಳ ಆಹಾರ ವಸ್ತು ಶಗಳೀನಾಗಿರುವುವ? 37: 
6ರಿಂದ 67, 69:36, 37, 73:13, 88:6, 7 aN 
೬ ಪಾಪಿಯಾದ' ಸತ್ಯವಿಶ್ವಾಸಿ ನರಕಕ್ಕೆ ಹೋಗುವನೋ 
ಇಲ್ಲವೋ ಎಂಬ' ಪ್ರಶ್ನೆ 35: 57 2 
ಅ ನರಕದಲ್ಲಿ ಸತ್ಮನಿಷೇಧಿಗಳ ವೇದನಾತ್ಮ My ಪರಿಸ್ಥಿತಿ 51:12 
ರಿಂದ 14, ಟಿ-12, 52: 11ರಿಂದ.16, 54:47, 48, 55:41, 
431-56: 41ರಿಂದ 44, 92ರಿಂದ ۰4 E 
Jo ಸತ್ತನಿಷೇಧಿಗಳನ್ನು.-ದೂಡಿ ನರಕಕ್ಕೆ: ಪ್ರವೇಶಗೊಳಿ 
ಸಲಾಗುವುದು ' 50:24, 52:13, 55:41 


ಸದಾಕಾಲಕ್ಕಾಗಿ 


೪ ನರಕವಾಸಿಗಳ ರೋದನ ಅವರಿಗೆ ಯಾವ ಪ್ರಡೋಜಸಕೂ k 


ಬರಲಾರದು 5216 ہت‎ ۰ ಸ 

೪ ಸತ್ಮನಿಷೇಧಿಗಳು ಅಧೋಮುಖಿಗಳಾಗಿ ಎಳೆಯಲ್ಪಟ್ಟು 
ಸರಕ್ಕೆ ಎಸೆಯಲ್ಪಡುವರು 54:48 - ೪ 

٠ ×9 2019 ವ ಮತ್ತು ಕುದಿಯುತ್ತಿರುವ ನೀರು ಇವುಗಳ 
ನಡುವೆ' ಒಡಾಡುತ್ತಿರುವರು "55:43, 44. ಟಿ38” 


ದಾಹದಿಂದ್‌ಗೆ ನರಕವಾಸಿಗಳ ಪರಿಸ್ಥಿತಿ ಬಹಳ -‏ وف 


ಕೆಟ್ಟಿರುವುದು 55: ಟಿ-38; 56: 42ರಿಂದ 44, 52ರಿಂದ 55 
8 'ನರಕವಾಸಿಗಳ ಆಹಾರವು ರುಕ್ಕೂಮ್‌ ಮತ್ತು ಕುದಿಯುವ 
ನೀರಾಗಿರುವುದು ''56: 52ರಿಂದ 55,93 ನ 
ಆ ಯಹೂದಿಯರಿಗೆ ನರಕ ಯಾತನೆ ETN 


ವಿಷಯ ಸೂಚಿ 


ಆ ನರಕದ ಬಗ್ಗೆ ಎಚ್ಚರಿಸಲಾಗಿದೆ. ಇನ್ನು ಇಷ್ಟವಿದ್ದವರು 
ಭಯಪಟ್ಟು ಒಳಿತಿನ ಮಾರ್ಗವನ್ನು ಹಿಡಿಯಬಹುದು ಮತ್ತು 
ಇಷ್ಟವಿದ್ದವರು ಮರಳಬಹುದು 74:36, 37 

ಈ `ಜಿನ್ನ್‌ಗಳು ಅಗ್ನಿಯ ಸೃಷ್ಟಿಯಾಗಿರುವಾಗ ನರಕಾಗ್ನಿಯಿಂದ 
ಸುಡಲ್ಪಡುವುದು ಹೇಗೆ? 72: ಟಿ-14 وہ‎ 


ಜಾದೂ (ಮಾಟಗಾರಿಕಿ)' , 

€ ಅದರ ವಾಸ್ತವಿಕತೆ" 423: ಟಿ82 
ಅ ಮುಲ್‌ಜಿರುಃ (ಪ್ರವಾದಿಗಳ ಪವಾಡ) ಮತ್ತು 
ಜಾದೂಗಳೊಳೆಗಿನ ವ್ಯತ್ಯಾಸ 426: ಟಿ-37, 27 ಟಿ-17, 18, 
40: 37 ಹ 


ರಿಂದ '51 


ಅ ಚಂದ್ರನು ಹೋಳಾದುದನ್ನು' ಸತ್ತ ೈನಿಷೇಧಿಗಳು ೬ ಜಾದೂ 
ಎಂದುದು 54:2 

€ ಪ್ರವಾದಿವರ್ಯರ(ಸು ಮೇಲೆ' ಜಾದುವಿನ ಅಪವಾದ 
ಹೊರಿಸಲಾಯಿತು 61:6 
€ ಜಾದೂ ಕುಫ್ರ್‌ ಆಗಿರುತ್ತದೆ 113: 7 
ಅ ಜಾದೂ ಒಂದು ವಾಸ್ತವಿಕತೆ 113, 114: ಪರಿಚಯ 
೪ ಜಾದೂಗಾರರ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕೆಂಬ 
ಬೋಧನೆ" 113, ,114: ಪರಿಚೆಯ,' 113:4, ಟಿ-6: 
೪ ಪ್ರವಾದಿವರ್ಯರ(ಸ) ಮೇಲೆ ಮಾಟಿದ ಪರಿಣಾಮ 
ಉಂಟಾದ ಘಟನೆ 113, 114: ಪರಿಚಯ ' 
೪ ಜಾದೂ ಪ್ರವಾದಿಯ ಮೇಲೆ' ಪರಿಣಾಮವನ್ನುಂಟು 


೪ ಈ ಘಟನೆಯ ಕುರಿತು ಆಕ್ಸೇಪಗಳು 'ಮತ್ತು' ಅವುಗಳಿಗೆ 
ಉತ್ತರ 113-114; ಪರಿಚಯ . EN A 2 
یں‎ ಪ್ರವಾದಿವರ್ಯರ(ಸ) ಮೇಲೆ. ಜಾದುವಿನ MN 


ಆ ಜಾದುವಿನ ಪ್ರಭಾವದಿಂದಾಗಿ ಪ್ರವಾದಿವರ್ಯರಿಂದ(ಸ) 
ಪ್ರವಾದಿತ್ವ ಸ್ಥಾನಕ್ಕೆ ಬಾಧಕ ಬರುವಂತ್ರಹ ಯಾವ ಕಾರ್ಯವೂ 
ಸಂಭವಿಸಲಿಲ್ಲ. 113-114:, ಪರಿಚಯ 


ಅ ಜಾದುವಿನ. ಪ್ರಭಾವದಿಂಧ , ಅಲ್ಲಾಹನು :.ಪ್ರವಾದಿ 
ವರ್ಯರನ್ನುಸ) ಹೇಗೆ .-ಪಾರುಗೊಳಿಸಿದನು, 113, 114; 
ಪರಿಚಯ, 113: 6ئ‎ . | 


ಈ, ಪ್ರವಾದಿ ಮತ್ತು ಜಾದುಗಾರನ ನಡುವಿನ ವೃತ್ಯಾಸ್ಪೇ26:41 - 


'* ಜಾದುವಿನ ಪ್ರಭಾವ 26: ಟಿ36 


ಆ ಈ ಹೇಳಿಕೆಯ 'ಕುರಿತು' ವಿರೋಧಿಗಳ ಆಕ್ಷೆ ಆಪಗಳಿಗೆ 


ಆ ನರಕದ ಕಾರ್ಯಕರ್ತರ ಸಂಖ್ಯೆ ಯನ್ನು ಸತ್ಯನಿಷೇಧಿಗಳಿಗೆ : 


' ಮಾಡಬಲ್ಲುದು 113, 114; “ಪರಿಚಯ' 


"ಎಷ್ಟರ" ಮಟ್ಟಿಗೆ ಆಗಿತ್ತು 113, 114: ಪರಿಚಯ 


1358 


೪ ನರಕವಾಸಿಗೆ ಕುಡಿಯಲು 
88:5 

೪ ಅವರಿಗೆ ಯಾತನೆ ಹೊರತು ಬೇರಾವ ವಿಷಯದಲ್ಲೂ 
ವೃದ್ಧಿಯುಂಟಾಗದು 78:30 

ಅ ದುರಾಚಾರಿಗಳು ನರಕಕ್ಕೆ ಹಾಕಲ್ಪಡುವರು ಮತ್ತು ಅಲ್ಲಿಂದ 
ಎಷ್ಟು ಮಾತ್ರಕ್ಕೂ ಮಾಯವಾಗಲಾರರು' 82: 14ರಿಂದ 16 
ಅ ನರಕವಾಸಿಗಳು ಯಾತನಾವಸ್ಥೆಯಲ್ಲಿ ಸಾಯಲಿಕ್ಕೂ ಇಲ್ಲ 
ಬದುಕಲಿಕ್ಕೂ ಇಲ್ಲ 74:28, ಟಿ-15, 87:12, 13, 2 
ಆ ನರಕವು ಪುಡಿಗುಟ್ಟುವ ಸ್ಥಾನವಾಗಿದೆ 104:4,'ಟಿ4 
ಅ ನರಕವಾಸಿಗಳ ಪರವಾಗಿ ಯಾವ ಶಿಫಾರಸ್ಸುದಾರರ 
ಶಿಫಾರಸ್ಸನ್ನೂ ಸ್ಟೀಕೆರಿಸಲಾಗದು 74:48 1 
ಆ ನರಕಕ್ಕೆ ' ಪ್ರವೇಶಿಸುವಾಗ ನರಕವಾಸಿಗಳು ಏನೂ 
ಹೇಳಲಾರರು. ನೆಪಗಳನ್ನೊಡ್ಡುವ ಅನುಮತಿಯನ್ನು ಅವರಿಗೆ 
ಕೊಡಲಾಗದು 77:35, 36 

| ಅ: ನರಕವಾಸಿಗಳಿಗೆ ಅವರ ಅಪರಾಧಗಳಿಗಿಂತ ಹೆಟ್ಟಾಗಲಿ, 
| ಕಡಿಮಯಾಗಲಿ ಶಿಕ್ಸಿ' ಕೂಡಲಾಗಲಿಕ್ಕಿಲ್ಲ 78: ا وص‎ 
|'ಆ ನರಕಕ್ಕೆ ಹತ್ತೊಂಬತ್ತು ಕಾರ್ಯಕರ್ತರಿದ್ದಾರೆ 74:30" 
ಅ ಈ ಕಾರ್ಯಕರ್ತರು ದೇವಚರದಾಗಿರುವರಿ ಅವರ 
١ ಬಲವನ್ನು ಮಾನವರ ಬಲೆದಂತೆ ಊಹಿಸುವುದು ಮೂರ್ಪತನ 
| 7431, 8 


ಸಿಗುವುದೇನು? 78:24, 25, 


ಉತ್ತರ 7431, ಟ- 19, 24 : 


ಯನ್ನಾಗಿ ಮಾಡಿರುವುದರ ಅರ್ಥ 74:31, 8-19‏ وت 
ಅ' ನರಕದ ಕಾರ್ಯಕರ್ತೆರ ಸಂಖ್ಯೆಯ ಗ್ರಂಥದವರೆ ಹಾಲಿಗೆ‏ 
ಪ್ರವಾದಿವರ್ಯರು(ಸ) ಸತ್ಯ ಪ್ರವಾದಿಯೆಂಬುದರ‏ 
ಪುರಾವೆಯಾಗಿರುವುದು ಯಾವ ಅರ್ಥದಲ್ಲಿ? 74:31, ಟಿ-20‏ 
ಅ ನರಕದ ಕಾರ್ಯಕರ್ತರ ಸಂಖ್ಯೆಯನ್ನು. ಹೇಳುವ ಮೂಲಕ‏ 
ಅಲ್ಲಾಹನು ಸತ್ಯವಿಶ್ವಾಸಿಗಳನ್ನು 'ಮುನಾಫಿಕರಿಂದ‏ 
ಬೇರ್ಪಡಿಸಿಬಿಟ್ಟಿನು 74:31, ಟ-22 ۴‏ 
ಅ ನರಕವಾಸಿಗಳು ಸ್ವತಃ ತಮ್ಮ ಪಥಭ್ರಷ್ಟತೆಯನ್ನು‏ 
ت000 - ,11 ಒಪ್ಪಿಕೊಳ್ಳುವರು 67: 9ರಿಂದ‏ 
کت ಅ. ಕುರ್‌ಆನಿನಲ್ಲಿ 'ನರಕದ ಯಾತನೆಯ ವರ್ಣನೆ‏ 
We‏ 6 ,7431 


19 


ಆ وت‎ ಸೃಷ್ಟಿ 55:15, ಟಿ-15 

ಆ لمت‎ ಅಗ್ನಿಯಿಂದ ಸೃಷ್ಟಿಸಲಾಯಿತು 55:15 

ಅ ಜಿನ್ನ್‌ಗಳ ಸೃಷ್ಟಿಯ ಕುರಿತು ವಿವರವಾದ ಚರ್ಚೆ 55:ಟಿ-15 
೪ ಜಿನ್ನ್‌ಗಳು ಒಂದು ನಿರ್ದಿಷ್ಟ ಭೌತಿಕ, ಶರೀರವನ್ನು 
ಹೊಂದಿರುತ್ತಾರೆ 55:ಟಿ-15 

ಆ ಜಿನ್ನ್‌ಗಳಿಗೆ ಒಂದು ಪಂಥಾಹ್ವಾನ 55:33 ' 

ಅ ಜಿನ್ನ್‌ಗಳ ವಾಸ್ತವಿಕತೆಯ ಕುರಿತು ವಿವರವಾದ ಚರ್ಚೆ 
72: ಪರಿಚಯ 

೪ ಮಾನವರು ಮತ್ತು ಯಕ್ಷರು ಇವೆರಡು ಬೇರೆ ಬೇರೆ 
ತರದ ಸೃಷ್ಟಿಗಳು, ಇವುಗಳೆ ಸೃಷ್ಟಿಯ ಪದಾರ್ಥವೂ ಬೇರೆ 
ಯಾಗಿರುತ್ತೆದೆ 72: ಪರಿಚೆಯ 

ಆ ಜನ್ಸ್‌ಗಳು ಮಾನವರಿಗಿಂತ ಮೊದಲು ಸೃಪ್ಟಿಸಲ್ಲ 

72: ಪರಿಚಯ : 

೪ ಮಾನವನು ಜಿನ್ನ್‌ಗಳನ್ನು ನೋಡಲಾರ. ಆದರೆ ಜನ್ಸ್‌ಗಳು 
ಮಾನವರನ್ನು ನೋಡುತ್ತಾರೆ 72: ಪರಿಚಯ 

9 ಅವರು ಬಾನಲೋಕಕ್ಕೆ ಹಾರಾಡಬಲ್ಲರು. ಆದರೆ ಒಂದು ' 
ನಿರ್ದಿಷ್ಟ ಸರಹದ್ದಿನ ಬಳಿಕ ಉಲ್ಕಾಪಾತಗಳು ಅವರನ್ನು | 
ಹೊಡೆದು ಅಟ್ಟುತ್ತವೆ. 72: ಪರಿಚಯ, 9, ಟಿ-9 

٠ ಮಾನವರಿಗೆ ಭೂಮಿಯ ಖಿಲಾಫತ್‌(ಪ್ರತಿನಿಧಿತ್ವ 
ಕೊಡಲಾಗಿದೆ ಮತ್ತು ಅವರನ್ನು. سا‎ 
ಮಾಡಲಾಗಿದೆ 72: ಪರಿಚಯ ಮ 
ಅ ಅರಬ್‌ ಮುಶ್ರಿಕರು ಜಿನ್ಸ್‌ಗಳನ್ನು ಅಲ್ಲಾಹನಿಗೆ 
ಸಹಭಾಗಿಗಳಾಗಿ ನಿಶ್ಚಯಿಸಿದ್ದು 34:41, 72:6, ಟಿ-7 

ಆ ಜಿನ್ಸ್‌ಗಳು ಮಾನವರ ಮಾತುಗಳನ್ನು ಕೇಳುತ್ತಾರೆ, ಮಾತ್ರವಲ್ಲ 
ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ 72 ಪರಿಚಯ, ಟಿ-2 
೪ ಅವರಲ್ಲೂ ಪರಲೋಕ ಧಿಕ್ಕಾರಿಗಳೂ ಪ್ರವಾದಿತ್ವವನ್ನು ' 
ನಿರಾಕರಿಸುವವರೂ مرو‎ “ಇದ್ದಾರೆ 72: ಪರಿಚಯ, 2, 
3: 4, 8-3, 4 ಪೋಸ 

೪ ಅವರಲ್ಲಿ ನೈತಿಕ .لے‎ ಉತ್ತಮರೂ ಕೆಟ್ಟವರೂ | 
ವಿಶ್ವಾಸ ಪರವಾಗಿ ಮುಸ್ಲಿಮ್‌ ಮತ್ತು ಸತ್ಯದಿಂದ ವಿಮುಖರಾದ 
'ಯಕ್ನರೂ ಕಂಡುಬರುತ್ತಾರೆ 72:11 14, ا لاخ‎ 


'ಅ ಅವರು" ಅಲ್ಲಾಹನ ಆಸ್ತಿತ್ತ ಮತ್ತು' ಅವನು ಪಾಲಕ 


ಪ್ರಭು ಎಂಬುದನ್ನು ನಿರಾಕರಿಸುವುದಿಲ್ಲ 722, ಟಿ3 نے‎ 


'ಅ-ಪ್ರವದಿತ್ವ, ದಿವ್ಯಗ್ರಂಥಗಳ ಸರಣಿಯು ಜಿಸ್ಸ್‌ಗಳಲ್ಲಿ ' 


ಜಾರಿಗೊಳ್ಳಲಿಲ್ಲ 72:ಟಿ-3 


ಕುರ್‌ಆನ್‌ ವ್ಯಾಖ್ಯಾನ 


೪ ಜಾದುಗಾರ 'ಲಬೀದ್‌ ಬಿನ್‌ ಅಲ್‌ಸಮ್‌' ತನ್ನ ತಪ್ಪನ್ನು 
ಒಪ್ಪಿಕೊಂಡನು, ಆದರೆ ಪ್ರವಾದಿವರ್ಯರು(ಸ) ಅವನನ್ನು 
ಕಮಿಸಿಬಿಟ್ಟರು 113-114: ಪರಿಚಯ 

(ಹೆಚ್ಚಿನ ವಿವರಗಳನ್ನು 'ಮಂತ್ರಿಸಿ ಊದುವುದು' ನೋಡಿರಿ) 


ಜಿಮಿಯಾ 
೪ ಜಿರುಿಯಾದ ಕುರಿತು ಇಸ್ಲಾಮೊ ಕಾನೂನು 47:4, 8ئ‎ 


ಜಿನ್ನ್‌ | ٦ 
ಆ ಅವರ ವಾಸ್ತವಿಕತೆ 43837, 38, 8 - 
ಅ ಹ. ಸುಲೈಮಾನ್‌ರಿಗೆ(ಅ) ನಿಯಂತ್ರಿಸಿಕೊಡಲಾಗಿದ್ದ 
ಜಿನ್ನ್‌ಗಳು ಯಾರಾಗಿದ್ದರು? 21: ಟಿ-75 
یی‎ ಜಿನ್ನ್‌ಗಳು ಮತ್ತು ಮಾನವರು ಬೇರೆ ಬೇರೆ ವರ್ಗದ 
ಎರಡು ಸೃಷ್ಟಿಗಳು 41:25, 29, 46:18 : 
೪ ಪಥಭ್ರಷ್ಟ ಮಾನವರು ಅವರನ್ನು ಪೂಜಿಸುತ್ತ ಬಂದಿದ್ದಾರೆ 
34:41, 0-63 
ಅ ಹ. ಸುಲ್ಕೆಮಾನ್‌ರಿಗೆ(ಅ) ನಿಯಂತ್ರಿಸಿಕೊಡಲಾಗಿದ್ದ-ಜಿನ್ನ್‌ಗಳು 
ಎಂತಹವರು? 34: 12ರಿಂದ 14, ಟಿ-24, 38:37, 38, ಟಿ-38 
ಇ ಅರಬ್‌ ಮುಶ್ರಿಕರು ಜಿನ್ಸ್‌ಗಳನ್ನು ಅಲ್ಲಾಹನ ಸಹಭಾಗಿಗಳು 
| ಮತ್ತು ಪರೋಕ್ಸ ಜ್ಞಾನಿಗಳೆಂದು ತಿಳಿಯುತ್ತಿದ್ದರು 4ف بد‎ 
೪ ಅವರ. ಕಾರ್ಯಕ್ಸೇತ್ರವು ಭೂಮಿ ಮತ್ತು ಅದರ 
ವಾತಾವರಣದ, ವರೆಗೆ ಸೀಮಿತವಾಗಿದೆ 37: 6ರಿಂದ 8 
9 ಜಿನ್ನ್‌ಗಳು ಪ್ರವಾದಿವರ್ಯರ(ಸು) _ ಬಳಿ ಹಾಜರಾಗಿ 
ಕುರ್‌ಆನನ್ನು ಆಲಿಸಿ, ಸತ್ಯವಿಶ್ವಾಸ ಸ್ವೀಕಾರ, ಮಾಡಿದುದು 
ಮತ್ತು ತಮ್ಮ ಜನಾಂಗದಲ್ಲಿ ಇಸ್ಲಾಮಿನ ಪ್ರಚಾರ 
ಆರಂಭಿಸಿದುದು 46: ಪರಿಚಯ, 29ರಿಂದ. 32 
|] ಈ ಜಿನ್ನ್‌ಗಳು اپب ید‎ ಮತ್ತು ತೌರಾತ್‌ನ 
| ಮೇಲೆ ಮೊದಲೇ" ವಿಶ್ವಾ ಸವಿರಿಸಿದ್ದರು 46:30, 4 
١ 'ಆ ಅನಂತರ ಜಿನ್ನ್‌ಗಳ ನಿಯೋಗಗಳು ಮಾರ್ಗದರ್ಶನ 
ಪಡೆಯಲಿಕ್ಕಾಗಿ ಆಗಾಗ ಬರುತ್ತಿದ್ದವು `46:ಟ-35 ٠ 
١ ಜನ್ಸ್‌ಗಳ ಸೃಷ್ಟಿಯ' ಉದ್ದೇಶ 51:56 " 
1€ ಅವರು ಓಂದು ಅಧಿಕಾರ ಹೊಂದಿದ ಸ ಸೃಷ್ಟಿ ಯಾಗಿದ್ದಾರೆ 
ಮತ್ತು ರಕ್ಷೆ-ಶಿಕ್ಷೆಗಳನ್ನೂ ಹೊಂದ ತಕ್ಕ; 'ವರಾಗಿದ್ದಾರೆ SL: 56, 
,دی‎ 55:ಡರಚಯ, :دو‎ ಪರಿಚಯ" 
] ಅ ಜಿನ್ನ್‌ಗಳಲ್ಲಿಯೂ ಕಾಫಿರ್‌ ಮತ್ತು 'ಮೂಮಿನ್‌ಗಳಿದ್ದಾರೆ 
55:ಪರಿಚೆಯ 


ವಿಷಯ ಸೂಚಿ 


ಅ ಪ್ರವಾದಿವರ್ಯರು(ಸ) ಹ.ಜಿಬ್ರೀಲ್‌ರನ್ನು(ಅ) 
ಪ್ರಕಾಶಮಯ ದಿಗಂತದಲ್ಲಿ ಕಂಡರು 81:23, ಟಿ-19 


ಜೀವನ 
ಆ ಇದರ ಆರಂಭವು ನೀರಿನಿಂದಾಯಿತು 21:30 


ಜಿಹಾದ್‌(ದೇವ ಮಾರ್ಗದಲ್ಲಿ ಯುದ್ಧ) 

ಈ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ನ ಅರ್ಥ 22:78, ೬8-128 

ಅ 'ಮುಜಾಹಿದಃ(ಸತತ ಯತ್ನ) ಎಂಬುದರ ಅರ್ಥ 29:6, 

ಕು‏ 7 یت 

ಅ ಸತ್ಯನಿಷೇಧಿಗಳೊಡನೆ 'ದೊಡ್ಡ ಜಿಹಾದ್‌' ಮಾಡುವುದರ 
ಅರ್ಥ 2552 آ یئ‎ 

ಅ "ಅದು 'ಮುಜಾಹಿದಃ": ಮಾಡುವವರಿಗೆ BET 

ಅಲ್ಲಾಹನಿಗೆ ಅದರ ಅಗತ್ಯವಿಲ್ಲ” '29:6, 9ت‎ " 

೪ ಅಲ್ಲಾಹನು ತನ್ನ ಮಾರ್ಗದಲ್ಲಿ ಸತತ ಯತ್ನ ನಡೆಸುವವರಿಗೆ 
ಸ್ವತಃ ಮಾರ್ಗದರ್ಶನ ಮಾಡುತ್ತಾನೆ 29:6 

೪ '.ಅದರಿಂದ '` ಹಿಂಜರಿಯುವವರು ಮುನಾಫಿಕರು 33:12, ۱ 
13, 18, 19° 
8 ಜಿಹಾದ್‌ನ' ಆಜ್ಞೆಯನ್ನು ಪಾಲಿಸುವವರೇ ود یھو‎ ١ 


ಹಕ್ಕು ದಾರರು 48:16 


.' "ಅಲ್ಲಾಹನ ಮಾರ್ಗದಲ್ಲಿ ತನುಧನಗಳಿಂದ'' ಭಾ 


ನಡೆಸುವವರ" ನೈಜ ಸತ್ತ ವಿಶ್ವಾಸಿಗಳು 49:15 
೪ "ಅಲ್ಲಾಹನ ಮಾರ್ಗದಲ್ಲಿ ಪಂಕ್ತಿಬದ್ಧರಾಗಿ ಜಿಹಾದ್‌ | 
ಮಾಡಲು' ಆಜ್ಞೆ 61:4 oo 


'. ಅಲ್ಲಾಹ್‌ ಮುಜಾಹಿದರನ್ನು (ಜಿಹಾದ್‌ ಮಾಡುವವರನ್ನು. 


ಪ್ರೀತಿಸುತ್ತಾನೆ 61:4 f 
7 ವಿಜಯಕ್ಕೆ ಮುಂಚೆ ಜಿಹಾದ್‌ ಮತ್ತು ಇಂಫಾಕ್‌(ದಾನು ' 
ಮಾಡುವವರು ವಿಜಯದ ಅನಂತರ ಈ ಕರ್ಮನೆಸಗುವ. 
ವರಿಗಿಂತ ಉನ್ನತ ಮಟ್ಟದವರು 5710: 
ಆ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌, ಯಾತನೆಯಿಂದ 
ಪಾರ್ರಾಗುವ ಖಚಿತ ವಿಧಾನವಾಗಿದೆ 7 7 12. 

6 'ಪ್ರವಾದಿವರ್ಯರಗೆಸೆ ಕುಪ್ಸಾರ್‌ ಮತ್ತು کے‎ 
ರೊಡನೆ ಜಿಹಾದ್‌ ಮಾಡಲು ಮತ್ತು ಅವರೊಡನೆ, ಕಠಿಣವಾಗಿ 
ವರ್ತಿಸಲು ಆಜ್ಞೆ-66:9 . ] 
ಹೆಚ್ಚನ ವಿವರಣೆಗೆ 'ಯುದ್ಧ' کت‎ 


10 


ಅ ಬಿನ್ನ್‌ಗಳ ಒಂದು ತಂಡವು ಕುರ್‌ಆನನ್ನು ಆಲಿಸಿದುದು 
ಸತ್ಯವಿಶ್ವಾಸ ಸ್ವೀಕರಿಸಿದುದು ಮತ್ತು ತನ್ನ ಜನಾಂಗಕ್ಕೆ. ಹೋಗಿ 
ಪ್ರಚಾರ ಮಾಡಿದುದು 72: ಪರಿಚಯ, 1ರಿಂದ 15 

| ಅ ಈ .ಪಂಗಡದ ಪಥಭ್ರಷ್ಟತೆಗೆ ಕಾರಣವೇನೆಂದರೆ, 

| ಮಾನವರು ಅಥವಾ ಜಿನ್ನಗಳು ತಮ್ಮ ಪ್ರಭುವಿನ ವಿಷಯದಲ್ಲಿ 
ಸುಳ್ಳು ಸೃಷ್ಟನೆಯ ಸಾಹಸ ಮಾಡಬಲ್ಲರೆಂಬುದನ್ನು 
ಯೋಚಿಸಲಿಕ್ಕೂ ಅವರಿಗೆ ಸಾಧ್ಯವಿರಲಿಲ್ಲ. 72:5, ಟಿ6_ 
€ ಜಿನ್ನ್‌ಗಳು ಆಗ್ನಿ ಸೃಷ್ಟಿಗಳಾಗಿದ್ದರೂ ನರಕಾಗ್ನಿಯಲ್ಲಿ 
ಸುಡೆಲ್ಪಡುವುದು ಹೇಗೆ? 72:5, ಟಿ-14 : - 


| ಜಿಬ್ರೀಲ್‌(ಅ) 

೪ ಪ್ರವಾದಿವರ್ಯರಸು ಶಿಕ್ಷಕನುಬ. ನೆಲೆಯಲ್ಲಿ. 335, 6, ಟಿ5 
8 ಅವರ ಗುಣ ವಿಶೇಷಗಳು 535, 6. ಟ5, 6 

| © ಅವರು ಪ್ರವಾದಿವರ್ಯರ(ಸ) ಮುಂದೆ ಬಂದು ನಿಂತದ್ದು 
53:7 

[) ಪ್ರವಾದಿವಯ್‌ರು(ಸ) ಅವರನ್ನು ನಿಜ "ರೊಪದಲ್ಲಿ 
ಕಂಡರು. 53 ಟಿ-10, 11, ‘a: W519 

|e 'ಪ್ರವಾದಿವರ್ಯರಣು ಮತ್ತು ಅವರ, ನಡುವೆ ಕೇವಲ ಎರಡಿ 

| ಬಿಲ್ಲುಗಳಷ್ಟು ಅಂತರ ಮಾತ್ರ ಉಳಿದಿತ್ತು 53:9, 8 

1 ಆವರ ಪ್ರಭೆಗಳ ಪ್ರಾನ 53:17, 18, 4-13 

ಆ موہ‎ ಕರೀಮ್‌' ಎಂಬ"ಪದ ಹೆ.ಜಿಬ್ರೀಲ್‌' ಎಂಬ 
ಅರ್ಥದಲ್ಲಿ 69:40, 81:19, 15 تا[‎ 


| ಅ 'ರೂಹ್‌-"ಹ.ಜಿಬ್ರೀಲ್‌(ಅ ಎಂಬ- دہ‎ ಅರ್ಥದಲ್ಲಿ 78: 8ڈ‎ : 


3ئ ,97:4 ,24 | 

1 ಅ ಅವರ ಮಹಾನತೆ 70:4: ಟಿ-3, ٠ ಟಿ24 

| ಆ ಅವರು ಬಹಳ ಬಲವನ್ನು: ಹೊಂದರೆತ್ತಾರೆ 81:20: -15 

| 9: ಅಲ್ಲಾಹನ ಬಳಿ: ಅವರಿಗೆ" ದೊಡ್ಡ: ಸ್ಥಾನವಿದೆ. ಅಲ್ಲಿ 

| ಅವರ ಅಪ್ಪಣೆಯನ್ನು ಅನುಸರಿಸಲಾಗುತ್ತದೆ ಮತ್ತು ಅವರು 

| ಸಂಜಿಗಸ್ತರಾಗಿದ್ದಾರೆ 81:20, 21 ನ 

1 ಅ ಕುರ್‌ಆನ್‌ ಹ.ಜಿಬ್ರೀಲ್‌ರ(ಲಅ) ನುಡಿ ಎಂಬುದು ಯಾವ 

1 ಅರ್ಥಗಳಲ್ಲಿ 69:40,-ಟಿ-22, 81:19, 14: 2 
೬ ದೇವಚರರು ಮತ್ತು :ಹ.ಜಿಬ್ರೀಲ್‌(ಆ). ಅಲ್ಲಾಹನ ಬಳಿ 


ಐವತ್ತು ಸಾವಿರ - ವರ್ಷಗಳಷ್ಟು ದೀರ್ಪು - ಕಾಲಾವಧಿಯ . 


| ಒಂದು ದಿನದಂದು مم‎ ಹೋಗುತ್ತಾರೆ. 70:4,-ಟಿ-5..-.. 
1] 8 ಹ. رت رجات‎ ಪ್ರವಾದಿವರ್ಯರ(ಸ) ಸಂಗಾತಿ ಮತ್ತು 
| ಸಹಾಯಕ 664 ہے‎ oo 


1361 


ರುನಬ್‌(ರ)- ಉಮ್ಮುಲ್‌ ಮೂಮಿನೀನ್‌ 
€ ಅವರೊಂದಿಗೆ ಪ್ರವಾದಿವರ್ಯರ(ಸ) ವಿವಾಹ 33:37, 
ಟಿ-70 ۱ 

ಆ ಈ ವಿವಾಹವು ಅಲ್ಲಾಹನ ಆಅಪ್ಪಣೆಯಿಂದಾಗಿತ್ತು 33:1-2 
6 ಈ ವಿವಾಹದ ಅಜ್ಞೆಯ ಔಚಿತ್ಯ ಮತ್ತು ಕಾರಣ 33:ಟ-73 
೪ ಅವರೊಡನೆ ಪ್ರವಾದಿವರ್ಯರ(ಸ) ವಿವಾಹದ ಕುರಿತು 
ಆಕ್ಸೇಪಿಸುವವರ ಆಕ್ಟೇಪಗಳಿಗೆ ಅಲ್ಲಾಹನ ಕಡೆಯಿಂದ ಉತ್ತರ 
33: 38ರಿಂದ 40- 

ಈ ಅವರಿಗೆ ರುದ್‌ರೊಂದಿಗೆ(ರು ವಿವಾಹವು ಅತ್ಯಂತ 
ಅಪ್ರಿಯವಾಗಿದ್ದಿತು. ಪ್ರವಾದಿವರ್ಯರ(ಸ) ಆಜ್ಞೆಯ 
ಕಾರಣದಿಂದ ಮಾತ್ರ ಅವರು ಸ್ವೀಕರಿಸಿದ್ದರು 33: ಟಿ-66 
€ ಪ. ರ್ಳುದ್‌(ರು ಯಾವ ಕಾರಣಕ್ಕಾಗಿ ಅವರಿಗೆ ತಲಾಕ್‌ 
ಕೊಟ್ಟರು 33: ಟಿ-69 | 
("ಮುಹಮ್ಮದ್‌(ಸು'ನ್ನು ನೋಡಿರಿ) 


'ತಲ್‌ರೀರ್‌' 

ಈ 'ಪದ್ದ್‌' ಮತ್ತು 'ತಲ್‌ರೀರ್‌' ಇವುಗಳ ವ್ಯತ್ಯಾಸ 24 
ಟಿ-2 

(ಹೆಚ್ಚಿನ ವಿವರಗಳಿಗೆ 'ದಂಡ ಸಂಹಿತೆ" ನೋಡಿರಿ) 


ತಕ್ವ್ಕಾ(ಧರ್ಮನಿಷ್ಮೆ-ದೇವಭಯ) 

ಆ ತಕ್ಕಾದೇವಭಯ). ಅಲ್ಲಾಹನೊಂದಿಗೆ ಮಾತ್ರವಿರಬೇಕು 
+2 

6 ತಕ್ಟಾದ ಬೇಡಿಕೆಗಳು +2232 23:23, 32, 26:11, 106, 
108, 110, 124, 126, 131, 142, 144, 150, 161, 163, 177, 
179, 29:16, ಟಿ-27, 30:31, ೬-50, 33:32, 55, 70, 37:124 
೪ ಮುತ್ತಕೀಗಳ ಗುಣ ವಿಶೇಷಗಳು ಮತ್ತು ಅವರ ವರ್ತನೆ 
+21:48, 49 

೪ ತಕ್ಟಾದ ಸತ್ಸರಿಣಾಮ 26:90, 28:83, 38:49, 39:20, 
39:61, 43:67, 44: 51ರಿಂದ 57 
ಅ ಅಲ್ಲಾಹನ ಬಳಿ ನಿಜವಾಗಿ ಇದುವೇ ಸ್ವೀಕಾರಾರ್ಹವಾಗಿದೆ 
22:37 ۰ 

೪ ಅಲ್ಲಾಹನನ್ನು ಭಯಪಡುವುದರ ಹೆಸರೇ' ತಕ್ಕಾ 43:63 
೪ ಈಮಾನಿನ ಅನಿವಾರ್ಯ ಬೇಡಿಕೆ 39:10 

ಆ ಸತ್ಯವನ್ನು ತರುವವರು ಮತ್ತು ಸತ್ಯವನ್ನು ಸಮರ್ಥಿಸು | 
ವವರೇ ಮುತ್ತಕೀಗಳು 393) 


ಕುರ್‌ಆನ್‌ ವ್ಯಾಖ್ಯಾನ 


ರುಕಾತ್‌ (ಕಡ್ಡಾಯ ಜಾನ) 
ರುಕಾಶ್‌ ಪಾವತಿ ಮಾಡಬೇಕೆಂಬ ಆಜ್ಞೆ 58:13, 73:20, 98:5 
ರುಕಾತಿನ ಅರ್ಥದ ಸಂಶೋಧನೆ 23:4, ಟಿ-5 
'ರುಕಾತ್‌' ಸಂಸ್ಕರಣ ಎಂಬರ್ಥದಲ್ಲಿ 23:4, ಟಿ-5 
ರುಕಾತ್‌ ಹಣವನ್ನು ಪಾವತಿ ಮಾಡುವ ಆಜ್ಞೆ 22:78, 
33:33 

ಅ ಅದನ್ನು ಪಾವತಿ ಮಾಡುವುದು 
ಅನಿವಾರ್ಯ ಗುಣವಾಗಿದೆ 27:2, 3, ಟ-3 
ಅ ಇದು ಸಕಲ ಪ್ರವಾದಿಗಳ ಧರ್ಮದಲ್ಲಿ ಕಡ್ಡಾಯವಾಗಿತ್ತು 
21:73 

ಅ ಇದರ ಸ್ಥಾಪನೆಯು ಇಸ್ಲಾಮೊ ರಾಷ್ಟ್ರದ ಮೂಲ 
ಉಡ್ದೇಶಗಳಲ್ಲೊಂದು 22:41, ಟಿ-85, 24:55, 56 

೮ ಲೌಕಿಕದಲ್ಲೇ ಮುಳುಗಿ ರುಕಾತ್‌ ಬಗ್ಗೆ ಅನಾಸ್ಮೆ 
ವಹಿಸದವರೇ ಸನ್ಮಾರ್ಗ ಹೊಂದುತ್ತಾರೆ 24:36, 37 

೪ ಇದರಿಂದ ಸಂಪತ್ತು ಕಡಿಮೆಯಾಗುವುದಿಲ್ಲ, ಹೆಚ್ಚುತ್ತದೆ 
30:39 ۱ : 

ಅ ಇದನ್ನು ಪಾವತಿ ಮಾಡುವುದರ ಪರಿಣಾಮ 41:6, 7 
೪ ಧರ್ಮದಲ್ಲಿ ಇದರ ಮಹತ್ವ 314, تٹ‎ 

ಅ ರುಕಾತ್‌ ಪಾವತಿ ಮಾಡಿದ ಅನಂತರವೂ ಸಂಪತ್ತಿನಿಂದ 
ದಾನ ಮಾಡಬೇಕು 51:19, ೬-17 

೪ ರುಕಾತ್‌ ಕಡ್ಡಾಯವೆಂಬ ಆಜ್ಞೆ ಮದೀನಾದಲ್ಲಿ 
ಅವತೀರ್ಣಗೊಂಡಿತು 73: ಪರಿಚಯ, 20, ಟಿ-24 
(ಇನ್‌ಫಾಕ್‌' (ದೇವಮಾರ್ಗದಲ್ಲಿ ಖರ್ಚು ಮಾಡುವುದು) 
ನೋಡಿರಿ) 


ರುಕ್ಕೂಮ್‌ 
ಆ ನರಕೆದ ವೃಕ್ಷ 37:64, 4 


ಸತ್ಮವಿಶ್ವಾಸಿಗಳ 


ಮಹಾರ್‌ 
(ಇಸ್ಲಾಮಿನ ಕಾನೂನು", 'ನಿಕಾಹ್‌ ಮತ್ತು 'ತಲಾಕಿನ ಕಾನೂನು" 
ನೋಡಿರಿ) 


ರುದ್‌ ಬಿನ್‌ ಹಾರಿಸ್‌(ರ) 

8 ಇವರೊಂದಿಗೆ ಹ.ರ್ಳುನಬ್‌ರ(ರ) ವಿವಾಹವು ಇಸ್ಲಾಮೊ 
ಸಾಮಾಜಿಕ ಪದ್ಧತಿಯಲ್ಲಿ ಸಮಾನತೆಯ ಅತ್ಯುತ್ತಮ 
ಪ್ರದರ್ಶನವಾಗಿದ್ದಿತು 33: ಟ-66 

(ಹೆಚ್ಚನ ವಿವರಗಳನ್ನು 'ಮುಹಮ್ಮದ್‌'(ಸ) ನೋಡಿರಿ) 


ವಿಷಯ ಸೂಚಿ 


ಅ ಮುತ್ತಕೀಗಳ, ಅಂತಿಮ ಪರಿಣಾಮ 51:15, 52: 
17ರಿಂದ 20 

ಆ ತಕ್ಷಾ ಕೈಗೊಳ್ಳಬೇಕೆಂಬ ಆಜ್ಞೆ 59:18, 65:1 

ಈ ತನ್ನ ಬಗ್ಗೆ ತಕ್ಕಾ ಇಟ್ಟುಕೊಳ್ಳುವುದಕ್ಕೆ ಅಲ್ಲಾಹನೇ 
ಹಕ್ಕುದಾರನು' ಮತ್ತು ಮುತ್ತಕೀಗಳನ್ನು ಕ್ಷಮಿಸುವುದೂ 
ಅವನದೇ ಕೆಲಸ 74:56 

€ ಮುತ್ತಕೀಗಳಿಗೆ ಸ್ವರ್ಗವಿದೆ 68:34, 77: 41ರಿಂದ 43, 
78: 31ರಿಂದ 35 

ಆ ಕುರ್‌ಆನ್‌ ಮುತ್ತಕೀಗಳಿಗೆ ಉಪದೇಶವಾಗಿದೆ 69:48 


ತಕ್ಷೀರ್‌(ವಿಧಿ) 

ಅ ಅಲ್ಲಾಹ್‌ .ಯಾವ ವಿಧದ ಜನರನ್ನು ಸನ್ಮಾರ್ಗದಿಂದ 
ವಂಚಿತಗೊಳಿಸುತ್ತಾನೆ +39:10, 24, 25, 36, 40:28, 34, 
41:44, 46:10, 61:5, 7, 62:5, 63:6 

ಈ ಅಲ್ಲಾಹನ ಮಶಿಯ್ಮತ್‌(ವಿಧಿ ನಿಯಮ) ಮತ್ತು 
ಸಂಪ್ರೀತಿಯಲ್ಲಿರುವ ವೃತ್ಕಾಸ 434: ಟಿ-59, 39:7, ಟಿ-20, 
43: ಪರಿಚಯ 

ಅ ಯಾವ ಜನಾಂಗವೂ ಅಲ್ಲಾಹನು ನಿಶ್ಚಯಿಸಿದ 


ಕಾಲಾವಧಿಗಿಂತ ಮುಂಚೆ ಅಳಿಯುವುದೂ ಇಲ್ಲ, ಅದು 
ಮುಗಿದ ಬಳಿಕ ಉಳಿಯುವುದೂ ಇಲ್ಲ ೬23:43 ' 
ಅ ಅಲ್ಲಾಹನು ಪಥಬ್ರಷ್ಟತೆಯಲ್ಲಿ ಎಸೆದು ಬಿಟ್ಟವನಿಗೆ 
ಯಾರೂ ಸನ್ಮಾರ್ಗ ನೀಡಲಾರನು 42:44, ಟಿ-69 

೪ ಎಂತಹ ಜನರ ಹೃದಯಗಳಿಗೆ ಮುದ್ರೆಯೊತ್ತಲಾಗುತ್ತದೆ 


+30:59, 40:35, 42:24, ಟಿ-44, 45:23 

೪ ಎಂತಹ ಜನರನ್ನು ಪಥಬ್ರಷ್ಟತೆಯಲ್ಲಿ ಹಾಕಲಾಗುತ್ತದೆ 
+40:34, 74, 42:45, 46, 43:40, 45:23 

6 ಎಂತಹ ಜನರಿಗೆ ಪುಣ್ಯ ಮತ್ತು ಈಮಾನಿನ ಸೌಭಾಗ್ಯವನ್ನು 
ನೀಡಲಾಗುವುದಿಲ್ಲ +36: 7ರಿಂದ 10, ಟಿ 

೪ ಎಂತಹ ಜನರನ್ನು ಹಿದಾಯತ್‌(ಸನ್ಮಾರ್ಗ)ನಿಂದ 
ವಂಚಿತರನ್ನಾಗಿ ಮಾಡಲಾಗುತ್ತದೆ 39:3, 22, 23, 37, ಟ- 
56, 40:28, 34, 35, 41: 14ರಿಂದ 17, 44, 46:10, 18 
೪ ಎಂತಹವರಿಗೆ ಹಿದಾಯತ್‌(ಸನ್ಮಾರ್ಗ) ನೀಡಲಾಗುತ್ತದೆ 
+39:18, 22, 23 , 

೪ ಪ್ರತಿಯೊಂದು ವಿಷಯದ ಮಿತಿ ಮತ್ತು ಪ್ರಮಾಣವನ್ನು 
ನಿಶ್ಚಯಿಸಲಾಗಿದೆ. ಅದನ್ನು ಮಾರಲು ಯಾವ ವಸ್ತುವಿಗೂ 
ಸಾಧ್ಯವಿಲ್ಲ 25:2, ಟಿ-8 


1362 


ಆ ಸತ್ಯನಿಷೇಧಿಗಳ ಮತ್ತು ಕಪಟವಿಶ್ವಾಸಿಗಳ ಅನುಸರಣೆ 
ಮಾಡದಿರುವುದು ಅದರ ಬೇಡಿಕೆಯಾಗಿದೆ 33:1 

ಅ ಪ್ರವಾದಿವರ್ಯರನ್ನು(ಸ) ಅಮುಸರಿಸಬೇಕೆಂಬುದು ಅದರ 
ಬೇಡಿಕೆಯಾಗಿದೆ 43:63 

೪ ಮುತ್ತಕೀಗಳಿಗೆ ಅಲ್ಲಾಹನ ವಾಗ್ದಾನ 39:20 

೮ ಅಲ್ಲಾಹನೇ ಮುತ್ತಕೀಗಳ ಸಂರಕ್ಷಕ 45:19 

(ಪಲೀ' ಪದದ ವಿವರಣೆಯನ್ನು 'ವಲಿೀ'ಯಲ್ಲಿ ನೋಡಿರಿ) 
ಆ ತಕ್ಟಾದ ಪರಿಣಾಮಗಳು 33:71, 41:18 

ಅ ಮುತ್ತಕೀಗಳ ಮತ್ತು ಫಾಸಿಕರ ಕರ್ಮಬ್ರಷ್ಟರ) ಅಂತಿಮ 
ಪರಿಣಾಮ ಒಂದೇ" ಪ್ರಕಾರವಾಗಲು ಸಾಧ್ಯವಿಲ್ಲ 38:28 


ಆ ತಕ್ಕಾ ಇಟ್ಟು ಕೊಳ್ಳುವವರಿಗೆ ಸ್ಫರ್ಗದ ವಾಗ್ದಾನ 41:15, 


50:31 

ಅ' ಯಾವ ತರದ ತಕ್ಕಾದ ಅರ್ಹತೆ ಮನುಷ್ಕನಲ್ಲಿದೆಯೋ 
ಅದೇ ತರದ ತೆಕ್ಟಾವನ್ನು ಅಲ್ಲಾಹ್‌ ಅವನಿಗೆ ದಯಪಾಲಿಸುತ್ತಾನೆ 
47:17, ٤-8 

ಅ ಈಮಾನ್‌ ಮತ್ತು ತಕ್ಕಾದ ಸತ್ಸಲ 47:36 

ಅ ಅಲ್ಲಾಹ್‌ ಮತ್ತು ರಸೂಲರ ಆದೇಶಗಳಿಗೆ. ತನ್ನ 
ಅಭಿಪ್ರಾಯಕ್ಕಿಂತ ಹೆಚ್ಚು ಮಹತ್ಯ ಕೊಡುವುದು 49:1 

ಆ ರಸೂಲರ ಸೈರಕ್ಕಿಂತ ತನ್ನ ಸ್ವರವನ್ನು ತಗ್ಗಿಸಿಡುವುದು 49:2 
ಅ ರಸೂಲರ ಗೌರವದಿಂದ ಕಾಲಿಯಾಗಿರುವ ಹೃದಯವು 
ತಕ್ಟಾದಿಂದಲೂ ಬರಿದಾಗಿರುತ್ತದೆ 49:3, کن‎ 

ಅ ಸತ್ಯವಿಶ್ವಾಸಿಗಳ ನಡುವೆ ರಾಜಿ ಮಾಡಿಸುವುದು دہ‎ 
ಬೇಡಿಕೆಯಾಗಿದೆ 49:10 

ಅ ತಕ್ಕಾ ಮಾಡುವವರ ಮೇಲೆ ಅಲ್ಲಾಹ್‌ ಕರುಣೆ ತೋರುವನು 
49:10 

ಆ ವಿರೋಧಿಯು ವಿಷ್ಟು ಕೆಟ್ಟ ರೀತಿಯಲ್ಲಿ ವರ್ತಿಸಿದರೂ ತಕ್ಟಾದಲ್ಲಿ 
ನೆಲೆ ನಿಲ್ಲುವುದು ಸತ್ಕವಿಶ್ವಾಸಿಗಳಿಗೆ ಮಾತ್ರ ಸಾಧ್ಯ 48:26 


೪ ಅಲ್ಲಾಹನು ವಿರೋಧಿಸಿರುವ ಕಾರ್ಯಗಳಿಂದ 


ದೂರವಿರುವುದು ಅದರ ಬೇಡಿಕೆಯಾಗಿದೆ 49:12 


ಅ ಅತ್ಮಧಿಕ ಮುತ್ತಕೀ ಆಗಿರುವವನೇ ಅಲ್ಲಾಹನ ಬಳಿ_ 


ಅತ್ಯಧಿಕ 'ಗೌರವಾರ್ಹನು 49:13 


ಅ ಮುತ್ತಕೀಗಳನ್ನು ತೀರ್ಮಾನವಾದ ತಕ್ಷಣ ಸ್ವರ್ಗಕ್ಕೆ 


ಪ್ರವೇಶಗೊಳಿಸಲಾಗುವುದು 50:31, 54:54 
ಅ ಮುತ್ತಕೀಗಳ ಸ್ಪಷ್ಟ ವೈಶಿಷ್ಟ್ಯಗಳ ಪ್ರಸ್ತಾಪ 50: 31ರಿಂದ 
33, 51: 15ರಿಂದ 19 


13 


€ ಪರಲೋಕ ಧಿಕ್ಕಾರಿಗಳಿಗೆ ಅಲ್ಲಾಹ್‌ ಅವರ ಕರ್ಮಗಳನ್ನು 
ಸುಂದರವನ್ನಾಗಿ ಮಾಡುತ್ತಾನೆ 27:4, ಟಿ-5 

ಆ ವಿಧಿಯು ಯೋಜನೆ ಮತ್ತು ನಿಶ್ಚಿತ ಶಿಸ್ತು ಬದ್ಧ: ತೆಯೆಂಬ 
ಅರ್ಥದಲ್ಲಿ 36:38 

೪ ವಿಶ್ವದ ವ್ಯವಸ್ಥೆಯ ಯೋಜನೆ 41:47 

ಅ ಅಲ್ಲಾಹನು ಅದೃಷ್ಟಗಳ ತೀರ್ಮಾನ ಮಾಡುವ ವಿಶಿಷ್ಟ 
ಘಳಿಗೆ 44: ಪರಿಚಯ, 1ರಿಂದ 3, ಟಿ-3 
ಅ ವಿಧಿಯ ಹೊರತಾಗಿಯೂ ಅಲ್ಲಾಹನನ್ನು ಪ್ರಾ 
ಪ್ರಯೋಜನಕಾರಿ 40:64, 'ಟ-91 

6 ಮಾನವನ ಹುಟ್ಟು ಅದೃಪಷ್ಟ- ಅದನ್ನು ಬದಲಾಯಿಸುವ" 
ಶಕ್ತಿ ಯಾರಿಗೂ ಇಲ್ಲ 4332, ಟಿ-31 

8 ಅಲ್ಲಾಹನು ಭಿನ್ನಾಭಿಪ್ರಾಯಗಳ ತೀರ್ಮಾನದ 
ಸಮಯವನ್ನು ನಿಶ್ನಯಿಸಿಟ್ಟಿರುತ್ತಾನೆ 41:45, 42:14, ಟಿ-24 
9 ಅಲ್ಲಾಹನ ತೀರ್ಮಾನಗಳು ಅಚಲವಾಗಿರುತ್ತವೆ. ಅವುಗಳನ್ನು 
ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ 44: ಪರಿಚಯ 

ಅ '೦ರ್ಬಾ'(ಜೀವನಾಧಾರ)ಗಳ ವಿತರಣೆಯ ಕಾರ್ಯವು 
ಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ 43:32, ಟಿ-31 
ಆ ರರು ವಿತರಣೆಯ ವಿಷಯದಲ್ಲಿ ಅಲ್ಲಾಹನ ಕ್ರಮ 
42:20, ಟಿ-37, 42:27, 43:32, ಟಿ-31, 32 

ಆ ಅಲ್ಲಾಹನ .دہ‎ ವಿತರಣೆಯನ್ನು ಬದಲಾಯಿಸಿ ಬಿಡುವ 
ಶೆಕ್ತಿ ಯಾರಿಗೂ ಇಲ್ಲ 42:19 ಟಿ-36 

ಅ ಪ್ರತಿಯೊಬ್ಬನ ಆಯುಷ,್ಮದ ಹೆಚ್ಚು 
ಅಲ್ಲಾಹನಲ್ಲಿ ಲಿಖಿತವಿದೆ 35:11, 40:67 
ಅ ಜೀವನ ಮತ್ತು ಮರಣ ಅಲ್ಲಾಹನದೇ ಅಧಿಕಾರದಲ್ಲಿವೆ 40:68 
೪ ಅಲ್ಲಾಹನು ತನ್ನ ಕೊಡುಗೆಗಳನ್ನು ತನ್ನ ದಾಸರ ನಡುವೆ 
ಹೇಗೆ ವಿತರಿಸುತ್ತಾನೆ 43:32, ಟಿ-31, 32 

ಅ ಅಲ್ಲಾಹ್‌ ಯಾರಿಗೆ ಯಾವುದನ್ನು ಇಷ್ಟ ಪಡುವನೋ 
ಅದನ್ನು ಕೊಡುತ್ತಾನೆ 42:19 | 

೪ ಅಲ್ಲಾಹನ ಅನುಗ್ರಹದಿಂದಲೇ ಮಾನವನಿಗೆ -ಇಸ್ತಾ ಮನ 
ಬಗ್ಗೆ ಹೃದಯ ವೈಶಾಲ್ಕವುಂಟಾಗುತ್ತದೆ 39:24 | 
ಅ ಅಲ್ಲಾಹನ ಸಹಾಯದ ವಿನಾ ಯಾವನೊಬ್ಬನೂ ಶೈತಾನನ 
ಕುತಂತ್ರದಿಂದ ರಕ್ಷಿಸಿಕೊಳ್ಳೆಲಾರ 41:36, ಟಿ-40 

ಆ ಅಲ್ಲಾಹನ ಅನುಗ್ರಹದ ವಿನಾ ಮಾನವನು ಈ ಲೋಕದ 
ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಾರ 42:8, ಟಿ-11 


್ರಾರ್ಥಿಸುವುದು 


ಕಡಿಮೆಗಳು 


ಕುರ್‌ಆನ್‌ ವ್ಯಾಖ್ಯಾನ 


ಅಲ್ಲಾಹನ ವಿಧಿ ನಿಯಮದ ಎದುರು ಮಾನವನ ಯಾವ‏ ہ 
ಹಂಚಿಕೆಯೂ ಪರಿಣಾಮಕಾರಿಯಾಗದು 22:15, ಟಿ-22, 29:4‏ 
ಅಲ್ಲಾಹನ ವಿಧಿ ನಿಯಮವು ಹೇಗೆ ಕಾರ್ಯವೆಸಗುತ್ತದೆ‏ € 
W-111‏ ,22:63+ 

ಆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಜನಾಂಗದ 
ಒಳ್ಳೆಯ ಅಥವಾ ಕೆಟ್ಟ ವಿಧಿಯ ಸೂತ್ರವೂ ಅಲ್ಲಾಹನ 
ಕೈಯಲ್ಲಿದೆ 27:47 

9 ಅವನೇ ಪ್ರತಿಯೊಂದು ವಸ್ತುವಿನ ಅದೃಷ್ಟವನ್ನು 
ನಿಶ್ಚಯಿಸುವವನು 25:2 

€ ಆದಿ ಮತ್ತು ಅಂತ್ಕಗಳ ಸಕಲ ಅಧಿಕಾರಗಳು ಅವನ 
ಕೈಯಲ್ಲಿವೆ 28:70, 30:4 

ಅ ಬೀವನ ಮತ್ತು ಮರಣ ಅವನ ಅಧಿಕಾರದಲ್ಲೇ ಇದೆ 
22:66, 23:80, 26:81, 30:40 

ಅ ಸಕಲ ವ್ಯವಹಾರಗಳ ಅಂತಿಮ ಪರಿಣಾಮವು ಅವನ 
ಕೈಯಲ್ಲೇ ಇದೆ 22:41, 76 

€ ಅವನು ಅಪಮಾನಗೊಳಿಸಿದವನನ್ನು ಗೌರವಾನ್ವಿತನಾಗಿ 
ಮಾಡಬಲ್ಲವರು ಯಾರೂ ಇಲ್ಲ 22:18 

ಆ ಯಶಸ್ಸು ಅವನು ನೀಡುವುದರಿಂದಲೇ ಸಿಗುತ್ತದೆ 30: لعف‎ 
ಅ ಅಲ್ಲಾಹನ ಕಡೆಯಿಂದ ಮಾನವನನ್ನು ಪರೀಕ್ಲೆಗೊಳ 
ಪಡಿಸಲಾಗುವುದು 21:111, 23:30, ಟಿ-33, 91, 30:3-83 
ಈ ಅಲ್ಲಾಹನು ಶೈತಾನನಿಗೆ ಕ್ಷೋಭೆಯನ್ನುಂಟು ಮಾಡುವ 
ಅವಕಾಶವನ್ನೇಕೆ ಕೊಡುತ್ತಾನೆ 22:53 

೪ ಅಲ್ಲಾಹ್‌ ತಾನಿಚ್ಛಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ 
22:16, 24:46 

ಅ ಅವನು ಯಾರಿಗೆ ಸನ್ಮಾರ್ಗದರ್ಶನ ಮಾಡುವನೋ ಅವನೇ 
ಸನ್ಮಾರ್ಗ ಹೊಂದುವನು. ಅವನು ಯಾರನ್ನು ದಾರಿಗೆಡಿಸುವನೋ 
ಅವನಿಗೆ ಯಾರೂ ನೇರ ಮಾರ್ಗ ತೋರಿಸಲಾರರು 24:16. 
30:29 

ಆ ತನ್ನ ಜ್ಯೋತಿಯನ್ನು ಗುರುತಿಸುವ ಅನುಗ್ರಹವನ್ನು ಅವನೇ 
ತಾನಿಚ್ಛಿಸಿದವರಿಗೆ ಕೊಡುತ್ತಾನೆ 24:35, 40, ಟಿ-73 

ಅ ಮಾನವನು ತನ್ನ ಸ್ವಪ್ರಯತ್ನದಿಂದ ಶುದ್ಧನಾಗಲಾರ, ಪರಿಶುದ್ಧತೆ 
ಅಲ್ಲಾಹನ ಅನುಗ್ರಹೆದಿಂದಲೇ ಸಿಗುತ್ತದೆ 24:21, ಟಿ-19 

೪ ಅಲ್ಲಾಹನ ವಿತರಣೆ ಕುರುಡು ವಿತರಣೆಯಲ್ಲ. ಅವನು 
ಸನ್ಮಾರ್ಗ ನೀಡುತ್ತಾನೆ 24:38, ಟಿ-69 

೪ ಅಲ್ಲಾಹ್‌ ಚಿತ್ತಾಕಾಂಕ್ಸೆಗಳನ್ನನುಸರಿಸುವ ಘಿ 
ಸನ್ಮಾರ್ಗದರ್ಶನ ಮಾಡುವುದಿಲ್ಲ 28:50 


ವಿಷಯ ಸೂಚಿ 


ಅ ಅಲ್ಲಾಹ್‌ ಎಂತಹವರಿಗೆ ಸನ್ಮಾರ್ಗದರ್ಶನವೀಯುತ್ತಾನೆ 47:17 
ಅ ಅಲ್ಲಾಹ್‌ ಎಂಶಹವರಿಗೆ ತಕ್ಟಾ(ಧರ್ಮನಿಷೈೆ) ನೀಡುತ್ತಾನೆ 
47:17 

೪ ಅಲ್ಲಾಹ್‌ ಎಂತಹವರನ್ನು ವೀಕ್ಷಿಸುವ ಮತ್ತು ಕೇಳುವ 
ಅನುಗ್ರಹದಿಂದ. ವಂಚಿತಗೊಳಿಸುತ್ತಾನೆ? 47:22, 23 

ಅ ಎಂತಹವರಿಗೆ ಅಲ್ಲಾಹ್‌ ಕುರ್‌ಆನನ್ನು ಅರ್ಥೈಸುವ 
ಅನುಗ್ರಹ ಪ್ರದಾನ ಮಾಡುವುದಿಲ್ಲ 47: 22ರಿಂದ 24 

೪ ಯಾರದಾದರೂ ಹೃದಯದಲ್ಲಿ ಈಮಾನಿನ ಬಗ್ಗೆ ಪ್ರೇಮ 
ಮತ್ತು ಕುಫ್ರ್‌ ಹಾಗೂ ಕರ್ಮಭ್ರಷ್ಟತೆಯ ಬಗ್ಗೆ ತಿರಸ್ಕಾರವನ್ನುಂಟು 
ಮಾಡುವುದು ಅಲ್ಲಾಹನ ಅನುಗ್ರಹವಾಗಿದೆ 49:7, 8 

೪ ಅಲ್ಲಾಹನು ಯಾರಿಗಾದರೂ ನೇರ ಮಾರ್ಗದಲ್ಲಿ ನಡೆಯುವ 
ಅನುಗ್ರಹವನ್ನು ದಯಪಾಲಿಸುವುದು ತನ್ನ ಜ್ಞಾನ ಮತ್ತು 
ಯುಕ್ತಿಯ ಆಧಾರದಲ್ಲಿ 49:7, 8, ಟಿ-11, 76:29, 30 

ಅ ಅಲ್ಲಾಹನು ಪ್ರತಿಯೊಂದು ವಸ್ತುವನ್ನೂ ವಿಧಿ ಸಹಿತ 
ಸೃಷ್ಟಿಸಿರುತ್ತಾನೆ 54:49 

ಅ ಅಲ್ಲಾಹನು ಮಾನವನಿಗೆ ಬುದ್ಧಿ ಮತ್ತು ವಿವೇಕವನ್ನು 
ಕೊಟ್ಟು ಒಳಿತು ಮತ್ತು ಕೆಡುಕುಗಳಲ್ಲಿ ಭೇದ ತಿಳಿಯಲು |' 


ಶಕ್ತನನ್ನಾಗಿ ಮಾಡಿದ್ದಾನೆ 64:2, ಟಿ-5 
9 ವಿಧಿಯ ಅರ್ಥ ಮತ್ತು ತಾತ್ಸರ್ಯ 87:ಟಿ-3 


ಅ ಪ್ರತಿಯೊಂದು ಕೆಲಸವೂ ಅಲ್ಲಾಹನ ವಿಧಿ ನಿಯಮವನ್ನು 
ಅವಲಂಬಿಸಿದೆ. ಇನ್ಯಾಅಲ್ಲಾಹ್‌(ಅಲ್ಲಾಹನಿಚ್ಛಿಸಿದರೆ) ಎನ್ನದೆ ತನ್ನ 
ನಿರ್ಧಾರವನ್ನು ಪ್ರಕಟಿಸುವುದು ಮತ್ತು ತನ್ನ ಶಕ್ತಿಯ ಮೇಲೆ 
ಅಷ್ಟು ಭರವಸೆ ಇಡುವುದು ತಪ್ಪು 68:17, 18, ಟಿ-13 

ಅ ಅಲ್ಲಾಹನ ವಿಧಿ ನಿಯಮವು ಮಾನವ ವಿಧಿಯೊಂದಿಗೆ 
ಸೇರಿದಾಗ ಮಾತ್ರ ಯಾವುದಾದರೊಂದು ಮಾನವ ಕಾರ್ಯವು 
ಸಂಪೂರ್ಣಗೊಳ್ಳುತ್ತದೆ 74:56, ಟಿ-41 

೪ ಅಲ್ಲಾಹನು ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿದನು ಮತ್ತು 
ಅದರ ವಿಧಿಯನ್ನು ನಿರ್ಣಯಿಸಿದನು 80:18, 19, 87:1 ರಿಂದ3 
ಅ ಇಸ್ಲಾಮ್‌ ಒಂದು ಉಪದೇಶವಾಗಿದ್ದು ಯಾರು 
ಬೇಕಾದರೂ ಅದನ್ನು ಸ್ವೀಕರಿಸಬಹುದು. ಆದರೆ ಅಲ್ಲಾಹನ 
ವಿಧಿ ನಿಯಮಾಜ್ಞೆಯ ಹೊರತು ಯಾರೂ ಸನ್ಮಾರ್ಗ 
ಸ್ವೀಕರಿಸಲಾರರು 76: 29ರಿಂದ 31, 81: 27ರಿಂದ 29 

ಮಾನವನನ್ನು ಸನ್ಮಾರ್ಗದೆಡೆಗೆ ಒಯ್ಮಲಿಕ್ಕಾಗಿ ಅವನಿಗೆ‏ ٭ 
ಎರಡು ವಿಭಿನ್ನ ವಿಧದ ಮಾರ್ಗದರ್ಶನಗಳನ್ನು ನೀಡಲಾಗಿವೆ‏ 
4 :87 


1364 . 


ಈ ಮಾನವನ ಯಾವ ಯತ್ನವೂ ಅಲ್ಲಾಹನ ಅನುಗ್ರಹ 
ಮತ್ತು ಅವನ ಅನುಜ್ಞೆಯ ಹೊರತು ಯಶಸ್ವಿಯಾಗದು 
42:36, ಟಿ-57 

ಆ ಅಲ್ಲಾಹನ ಅನುಗ್ರಹದ ವಿನಾ ಮಾನವನ ಯಾವ 
ಸಂಕಲ್ಪವೂ ಕಾರ್ಯರೂಪಕ್ಕೆ ಬರಲಾರದು 46:15, ಟಿ-20 
ಈ ತನ್ನ ಪಥಬ್ರಷ್ಟತೆಯ ಪರವಾಗಿ ವಿಧಿಯನ್ನು ಆಧಾರವನ್ನಾಗಿ 
"ಮಾಡುವುದು ಅಜ್ಞಾನ 43: ಪರಿಚಯ, 20, ಟಿ-21 

ಅ ವಿಧಿಯ ಆಧಾರದಲ್ಲಿ ಜನರು ಮಂಡಿಸುವ ತಪ್ಪು ವಾದಗಳು 
36:47 

ಈ ಮಾನವನು ಅಲ್ಲಾಹನ ಅನುಜ್ಞೆಯಿಂದ ಮಾತ್ರ ಪುಣ್ಮ 
ಮಾರ್ಗದಲ್ಲಿ ನಡೆಯಬಲ್ಲನು 35:32 

೪ ಅಲ್ಲಾಹನು ಮಾನವರನ್ನು ಕುಫ್ರ್‌ ಮತ್ತು ಈಮಾನಿನ 
ಆಯ್ಕೆಯಲ್ಲಿ ಸ್ವತಂತ್ರರಾಗಿ ಬಿಟ್ಟಿರುವುದೇಕೆ? 42:8, ಟಿ-11 
೪ ಮಾನವನು ತನ್ನ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ 
ಹಾಗೂ ಸನ್ಮಾರ್ಗ, ಅಥವಾ ಪಥಬಭ್ರಷ್ಟತೆಯನ್ನು ಸ್ವೀಕರಿಸಿದ್ದಕ್ಕೆ 
ಸ್ವತಃ ತಾನೇ ಹೊಣೆಗಾರನು 35:37, ಟಿ-63, 39:51, 41:46 
ಅ ಅಲ್ಲಾಹನು ಜನ್ಮತಃ ಸಕಲ ಮಾನವರನ್ನು ಒಂದೇ 
ಉಮ್ಮತ್‌ (ಸಮುದಾಯು)ನ್ನಾಗಿ ಮಾಡಲು ಇಚ್ಛಿಸಲಿಲ್ಲ 42:8, 
ಟಿ-11 _ 

`ಆ ಅಲ್ಲಾಹನು ಯಾರನ್ನಾದರೂ ಪಥಭ್ರಷ್ಟತೆಗೆ ಹಾಕುವುದರ 
ಅರ್ಥ 35:8, 45:23 

€ ಎಂತಹವರ ಹೃದಯಕ್ಕೆ ಮುದ್ರೆ ಹಾಕಿ ಬಿಡಲಾಗುತ್ತದೆ 
40:35, 47:16 

"ಅ ಎಂತಹವರಿಗೆ ಅಲ್ಲಾಹನ ಕಡೆಯಿಂದ ಮಾರ್ಗದರ್ಶನ 
ಸಿಗುತ್ತದೆ ಮತ್ತು ಎಂತಹವರಿಗೆ ಸಿಗುವುದಿಲ್ಲ? 42:8, ಟಿ-11, 
42:13, ಟಿ-21 

ಆ ಮಿಥೈ ಮತಗಳ ಸೃಪ್ಟಿಗೆ ಹೊಣೆಗಾರ ಅಲ್ಲಾಹನಲ್ಲ, ಈ 
'ಕಾರ್ಯವೆಸಗಿದವರೇ ಅದಕ್ಕೆ ಹೊಣೆಗಾರರು 42:14, ಟಿ-22, 23 
"ಅ ಭೂಲೋಕದಲ್ಲಿ ಮಾನವನ ಮೇಲೆ ಹಾಕಲಾಗುವ ಅನೇಕ 
ಕಪ್ಪಗಳ' ವಾಸ್ತವಿಕತೆ 42:30, ಟಿ-52 

:ಆ ಯಾರು ಯಾರಿಗೂ ಅಶುಭನಲ್ಲ. ಪ್ರತಿಯೊಬ್ಬನೂ ತನ್ನೆ 
ವಿಧಿಯಲ್ಲಿರುವ ಕೆಡುಕನ್ನೇ ಕಾಣುತ್ತಾನೆ 36:18, 19, ಟಿ-15 
ಆ ಸತ್ಯನಿಷೇಧ ಮಾರ್ಗವನ್ನು ಅನುಸರಿಸುವವರಿಗೆ ಅಲ್ಲಾಹ್‌ 
ಅಪರಾಧ ಕಾರ್ಯಗಳನ್ನೆಸಗುವ ಭಾಗ್ಯವನ್ನೇ ನೀಡುತ್ತಾನೆ 
47:1, 8-3 


56 


೪ ಅಲ್ಲಾಹನ ಒಂದೊಂದು ಯೋಜನೆಯು ಸಾವಿರ ಸಾವಿರ ಮತ್ತು 
ಐವತ್ವೆವತ್ತು ಸಾವಿರ ವರ್ಷಗಳೆದ್ದಾಗಿರುತ್ತದೆ 70:4, ಟ-5 


ತಫ್ಫೀರ್‌ನ(ಕುರ್‌ಆನ್‌ ವ್ಯಾಖ್ಯಾನದ) ತತ್ವಗಳು ' 

("ಕುರ್‌ಆನ್‌ ಮತ್ತು ಅದರ ವ್ಯಾಖ್ಯಾನದ ಸರಿಯಾದ 
ನಿಯಮಗಳು” ಮತ್ತು "ಅದರ ವ್ಯಾಖ್ಯಾನದ ತಪ್ಪಾದ ಕ್ರಮಗಳು" 
ಇವುಗಳನ್ನು ನೋಡಿರಿ) 0 


ತಬರ್ರುಜ್‌ 
ಆ ಅರ್ಥ ಮತ್ತು ವಿವರಣೆ 33:23, ಟಿ-49 
(ಪರ್ದಾ'ವನ್ನೂ ನೋಡಿರಿ) 


ತಲ್ಮೂದ್‌ 

೪ ಅದರ ಉದ್ದರಣೆಗಳು 427: ಟಿ-23, 28: ಟಿ-5, 9, 12, 
16, 34, 95, 102 

ಅ ಅದರಲ್ಲಿ ಹಮೂಸಾರ(ಲ) ಕುರಿತಾದ ಅಶಿ ಮಹತ್ವಪೂರ್ಣ 
ಘಟನೆಗಳು ಇಲ್ಲದಿರುವುದು 10:ಟ-41 

(ಬೈಬಲ್‌'ನ್ನೂ ನೋಡಿರಿ) 


ತವಕ್ಕುಲ್‌ (ಅಲ್ಲಾಹನ ಮೇಲೆ ಭರವಸೆ) 
ಅ ಇದರ ಅರ್ಥ ಮತ್ತು ಇದರ ವಾಸ್ತವಿಕತೆ 426: ಟಿ-137, 
29:43-98, 33:3, 88-4, 42:4-7 


ಅ 'ತವಕ್ಕುಲ್‌', ಎಂದೂ ಮರಣ ಹೊಂದದ ಸಬಾ ಜೀವಂತ 
ದೇವನ ಮೇಲೆ ಇರಬೇಕು 25:58 | 
೬ ಎಲ್ಲರ ಮೇಲೂ ಪ್ರಾಬಲ್ಯವನ್ನು ಹೊಂದಿರುವ ಮತ್ತು 
ಕರುಣಾನಿಧಿಯಾಗಿರುವವನ ಮೇಲೆ ಅದು ಇರಬೇಕು 26:217 
٠ ಸತಸಂದ'ನು ಅಲ್ಲಾಹನ' ಮೇಲೆ ಮಾತ್ರ 
ಭರವಸೆಯನ್ನಿಡಬೇಕು 27:79 

€ ಅಲ್ಲಾಹನ ಮೇಲೆ ಭರವಸೆಯೊಂದಿಗೆ ಸತ್ಯಮಾರ್ಗದಲ್ಲಿ' 
ಸ್ಥೈರ್ಯ ತೋರುವವರ ಸುಖಾಂತ 29:58, 59 

ಆ ಅಲ್ಲಾಹನ ಮೇಲೆಯೇ ತವಕ್ಕುಲ್‌ ಇರಿಸಬೇಕು 33:48 
೪ ಅಲ್ಲಾಹನ ಮೇಲೆ ಭರವಸೆ ಏಕೆ ಮಾಡಬೇಕು? 39:38, 
ಟಿ-57 

ಅಲ್ಲಾಹನ ಮೇಲೆ ಭರವಸೆ ಇಡುವುದರ ನೈತಿಕ ಪರಿಣಾಮ‏ ٭ 
ಟಿ-57, 40:27, ಟಿ-44, 40:44, ಟಿ-60, 40:56, 7‏ ,39:38 
44:20 ,42:10 ,77 


ಕುರ್‌ಆನ್‌ ವ್ಯಾಖ್ಯಾನ 


ಅ ಸನ್ಮಾರ್ಗದರ್ಶನ ಮತ್ತು ಪಥಭ್ರಷ್ಟತೆಯ ವಿಷಯದಲ್ಲಿ 

ಮಾನವನಿಗೆ ಅಲ್ಲಾಹನ ವಿಧಿ ನಿಯಮವು ಕೊಟ್ಟಿರುವಂತಹ 

ಅಧಿಕಾರಗಳು 74:31, 87:3, ಟಿ-3, 4, 91: ಪರಿಚಯ, 7, 

8 ಟಿ45 

೪ ಪಾಪ ಅಥವಾ ಪುಣ್ಮ ಮಾರ್ಗವನ್ನು ಅವಲಂಬಿಸುವ 

ವಿಷಯದಲ್ಲಿ ಮಾನವನು ಹೇಗೆ ಸ್ವತಂತ್ರ? 91: ಪರಿಚಯ, 

7ರಿಂದ 10, ಟಿ-5, 6 

ಅ ಮಾನವನ ನೈಸರ್ಗಿಕ ದೌರ್ಬಲ್ಯಗಳು ಸುಧಾರಣಾಶೀತವಲ್ಲ. 

ಅಲ್ಲಾಹನು ರವಾನಿಸಿದ ಸನ್ಮಾರ್ಗದಂತೆ ನಡೆದು ಅವುಗಳನ್ನು 

ದೂರೀಕರಿಸಬಹುದು. ಆದರೆ, ಭ್ರಷ್ಟ ಚಿತ್ತದ ಲಗಾಮುಗಳನ್ನು 

ಸಡಿಲಾಗಿಬಿಟ್ಟು ಬಿಟ್ಟರೆ ಈ ದೌರ್ಬಲ್ಯಗಳೇ ದೃಢವಾಗಿ 

ಬಿಡುತ್ತವೆ 91: 7ರಿಂದ 10, ಟ-6 

ಅ ಮಾನವನನ್ನು ಹುಟ್ಟು ಪಾಪಿಯಾಗಿ ಸೃಷ್ಟಿಸಲಾಗಿಲ್ಲ. 

ಅವನನ್ನು ಶುದ್ಧ ಪ್ರಕೃತಿಯಲ್ಲಿ ಸೃಷ್ಟಿಸಲಾಗಿದೆ 91: ಪರಿಚಯ 

ಅ ಪರೀಕ್ಷಿಸುವ ಸಲುವಾಗಿ ಅಲ್ಲಾಹನು ಪ್ರತಿಯೊಬ್ಬ 

ಮಾನವನಿಗೂ ಕರ್ಮವೆಸಗುವ ಅವಕಾಶ ಕೊಟ್ಟಿದ್ದಾನೆ 67:2, 

ಟಿ-4 

(ಪರೀಕ್ಸೆ' ಯನ್ನೂ ನೋಡಿರಿ) 

ಅ ನರಕದ ಬಗ್ಗೆ ಎಚ್ಚರಿಕೆ ನೀಡಿ. ಬಿಡಲಾಗಿದೆ. ಇನ್ನು 

ಇಷ್ಟವಿದ್ದವರು ಒಳಿತಿನ ಮಾರ್ಗ ಕೈಗೊಳ್ಳಬಹುದು. 

ಇಷ್ಟವಿದ್ದವರು ಮರಳಿ ಹೋಗಬಹುದು 74:37 

ಅ ಸೃಷ್ಟಿಗಳನ್ನು ಸೃಪ್ಟಿಸುವುದರ ಸಂಬಂಧವು ಅಲ್ಲಾಹನ ಕಡೆಗೆ 

ಮತ್ತು ಅವುಗಳ ಕೇಡಿನ ಸಂಬಂಧವು ಸೃಷ್ಟಿಗಳ ಕಡೆಗೆ ಇದೆ 

113:2, -4 

ಯಾರಿಗೆ ಅಲ್ಲಾಹನು ಸುಲಭ ಮಾರ್ಗದ ಮತ್ತು ಯಾರಿಗೆ‏ ٭ 

ಕಷ್ಟ ಮಾರ್ಗದ ಸೌಲಭ ನೀಡುತ್ತಾನೆ? 92: 5ರಿಂದ 10 

೪ ಮರಣ ಮತ್ತು ಜೀವನವನ್ನು ಅಲ್ಲಾಹನೇ ಆಅವಿಷ್ಕರಿಸಿದನು 

67:2 

ಅ ಅಲ್ಲಾಹನು ಜೀವನಾಧಾರಗಳನ್ನು ತಡೆ ಹಿಡಿದು ಬಿಟ್ಟರೆ 

ಅವುಗಳನ್ನು ಕೊಡುವವನು ಬೇರಾರೂ ಇಲ್ಲ 67:21 

ಅ ಅಲ್ಲಾಹ್‌ ತನಗೆ ಇಷ್ಟವಿದ್ದವರಿಗೆ ಸನ್ಮಾರ್ಗದರ್ಶನ 
'| ಮಾಡುತ್ತಾನೆ, ತಾನಿಚ್ಛಿಸಿದವರನ್ನು ಪಥಬ್ರಷ್ಟಗೊಳಿಸುತ್ತಾನೆ 

74:31 

ಅ ವಿಧಿಯ ತೀರ್ಮಾನವನ್ನು ದೇವಚರರ ವಶಕ್ಕೆ ಒಪ್ಪಿಸುವ 

ರಾತ್ರಿ 97: ಪರಿಚಯ 


ವಿಷಯ ಸೂಚಿ 


ತಸ್ಪೀಹ್‌(ಜಪ, ಪಾವಿತ್ರ್ಯ ವರ್ಣನೆ) 

ಅ ಅರ್ಥ ಮತ್ತು ವಿವರಣೆ 430:ಟ-23, 33:42, ಟಿ-78, 
34:41, 36:36, 88-30, 43:13, 8-3 

ಅ 'ಸುಬ್‌ಹಾನಲ್ಲಾಃ' ಅರ್ಥ 27:ಟ-11 

ಅ ಭೂಮಿ-ಆಕಾಶಗಳೆ ಪ್ರತಿಯೊಂದು ವಸ್ತುವೂ ಅಲ್ಲಾಹನನ್ನು 
ಜಪಿಸುತ್ತದೆ +2441 57:1, 61:162:1, 64:1 


ತಹಜ್ಜುದ್‌' 

ಅ ಇದರ ಕುರಿತು ಆರಂಭದ ಆಜ್ಞೆಗಳು 73: 2ರಿಂದ 4, ಟಿ- 
23 

೪ ಆರಂಭದ ಆಜ್ಞೆಗಳಲ್ಲಿ ಕಡಿತ 73:20 

€ ಈ ಕಡಿತವನ್ನು ಎಷ್ಟು ಕಾಲದ ಅನಂತರ ಮಾಡಲಾಯಿತು 
73: 8 

ಅ ತಹಜ್ಜುದ್‌ ನಮಾರು್‌ ಕಡ್ಡಾಯವಲ್ಲ, ಅದು ಐಚ್ಛಿಕ 
73: 1 ۱ 


ತಶ್ರೀಮ್‌(ನಿಷೇಧಿಸಿಕೊಂಡದ್ದು) 
೪" ತ್ರೀಮ್‌ನ ಘಟನೆ 66: ಪರಿಚಯ ಟಿ-2 


ಅ ಪ್ರವಾದಿವರ್ಯರು(ಸ) ಈ ಕಾರ್ಯವನ್ನು ತನ್ನ ಸ್ವಂತ |: 


ಇಚ್ಛೆಯಿಂದ ಮಾಡಿದುದಲ್ಲ, ಪತ್ನಿಯರ ಸಂತೋಷಕ್ಕಾಗಿ 
ಮಾಡಿದ್ದೆರು دہ‎ ಟ-2 

ಅ ಕಫ್ಪಾರಃ(ಪರಿಹಾರ ಧನ) ಪಾವತಿ ಮಾಡಿ ಪ್ರತಿಜ್ಞೆಯನ್ನು 
ಮುರಿಯುವ ಆಜ್ಞೆ 66:2, ಟಿ-4 4 


ತಾಗೂತ್‌(ಬಂಡಾಯ) 

ಆ ತಾಗೂತ್‌ ಎಂಬ ಪದದ ಅರ್ಥ ಮತ್ತು ವಿವರಣೆ 
+39:17, 3-35 

ಅ ಮಾನವನ ಮೋಕ್ಸವು ತಾಗೂತಿನ ದಾಸ್ಮ-ಆರಾಧನೆಯಿಂದ 
ದೂರವಿರುವುದು ಮತ್ತು ಕೇವಲ ಅಲ್ಲಾಹನ ದಾಸ್ಕ-ಆರಾಧನೆ 
ಮಾಡುವುದನ್ನು ಅವಲಂಬಿಸಿದೆ 39:17 

ಅ ತಾಗೂತಿನ ನಿರಾಕರಣೆಯು ಈಮಾನಿನ ಪ್ರಥಮ ಅವಶ್ಯಕತೆ 
+60: 6 


ತುಬ್ಬಲ್‌' 

ಅ 4437, ಟಿ32 

ಈ ತುಬ್ಬಲ್‌ ಜನಾಂಗದವರು ಪ್ರವಾದಿಗಳನ್ನು ಸುಳ್ಳಾಗಿಸಿದರು 
50:14 


1366 


ಅ ಧರ್ಮದಲ್ಲಿ ಅಲ್ಲಾಹನ ಮೇಲೆ ಭರವಸೆಯ ಮಹತ್ವ 
۱ 42:36 ಟಿ-57 

೪ ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸುವವನಿಗೆ ಅಲ್ಲಾಹ್‌ 

ಸಾಕು 65:3 


پر تحت 
೪ 22:26‏ 
(ಹೆಚ್ಚಿನ ವಿವರಗಳಿಗೆ 'ಹಜ್ಜ್‌ ಯಾತ್ರೆ' ನೋಡಿರಿ)‏ 


'ತಸ್ಪೀಹ್‌'- ನಮಾರುಖ್‌ ಎಂಬ ಅರ್ಥದಲ್ಲಿ 

© 42436, 30:17, ಓ-23, 50:39, ೬-51, 52:48, 49, 
ಟಿ-40, 41 

€ ಅಲ್ಲಾಹನು ತನಗೆ ಪುತ್ರನಿರುವನೆಂಬ ಕಳಂಕದಿಂದ ಮುಕ್ತನು 
+21:26 | 
೪ ಮುಪಶ್ರಿಕರು ಅಲ್ಲಾಹನ ಮೇಲೆ ಆರೋಪಿಸುವ 
ವಿಷಯಗಳಿಂದ ಅಲ್ಲಾಹ್‌ ಪರಿಶುದ್ಧನು 21:22, 23:51, 
28:68, 30:40 

ಅ ಅಲ್ಲಾಹನ ಜಪ ನಡೆಯಬೇಕು. ಅವನೇ ಅದಕ್ಕೆ 
 ಹಕ್ಕುದಾರನು 25:58, 27:8, 30:17 

ಅ ಅವನನ್ನು ದೇವಚರರು' ಜಪಿಸುತ್ತಾರೆ 21:19, 20 

ಅ ಹ. ದಾವೂದ್‌ರೊಂದಿಗೆ(ಅ) ಪರ್ವತಗಳೂ ಪಕ್ಸಿಗಳೂ 
ತಸ್ಪೀಹ್‌ ಮಾಡಿದುದು 21:79 

ಈ ತಸ್ಟೀಹ್‌ನ ತಾಕೀದು 50:39, 40, 52:48, 49, 56:74, 96 
೪ ತಸ್ಪೀಹ್‌ನ ಸಮಯ 50:39, 40, 52:48, 49 


8 ಸಹಾಬಃರಿಗೆ(ರು ಪ್ರವಾದಿವರ್ಯರು(ಸ) ತಸ್ಟೀಹ್‌ನ, 


ತಾಕೀದು ಮಾಡಿದರು ಮತ್ತು ಕಲಿಸಿಕೊಟ್ಟರು 50: ಟಿ-51, 
52: ಟಿ-40 

ಸುನ್ನತ್‌ ಆಗಿರುವ ತಸ್ಫೀಹ್‌ 50: ಟಿ-51, 52:40‏ ٭ 
'ಆ ಅಲ್ಲಾಹ್‌ ಮುಶ್ರಿಕರ ಶಿರ್ಕ್‌ನಿಂದ ಪರಿಶುದ್ಧನಾಗಿದ್ದಾನೆ‏ 
44 ,59:23 

ಅ ಮಹಾ ಪ್ರಭುವಿನ ತಸ್ಪೀಹ್‌ ಮಾಡಬೇಕೆಂಬ ಬೋಧನೆ 
69:52, 6 

"೪ ಅಲ್ಲಾಹನ ನಾಮದ ತಸ್ಟೀಹ್‌ನ ವಿಶಾಲಾರ್ಥ 87:1, اخ‎ 
'ಆ ಅಲ್ಲಾಹನ ನಾಮದ ತಸ್ಫೀಹ್‌ ಏಕೆ ಮಾಡಬೆಕು? 87:1. رخ‎ 
ಅ ಪ್ರಶಂಸೆ ಸಹಿತ ತಸ್ಪೀಹ್‌ ಮಾಡುವ ಮತ್ತು 
ಕ್ಷಮಾಯಾಚನೆ ಮಾಡುವ ಅಪ್ಪಣೆ حمرر‎ 


1367 


ತೌರಾತ್‌ 

€ ಅದನ್ನು ಅಲ್ಲಾಹನ ವತಿಯಿಂದ ಹ. ಮೂಸಾರಿಗೆ(ಅ) 
ಕೊಡಲಾಗಿತ್ತು 432:23, 40:53, 41:45 . 

ಅ ಲದರ ಪರಿಚಯ +21:48, 28:43 

ಅ ಕುರ್‌ಆನ್‌ ಮತ್ತು ತೌರಾತ್‌ ಪರಸ್ಪರರನ್ನು ಸಮರ್ಥಿಸುವ 
ಗ್ರಂಥಗಳು 28:48 

€ ಅದು ಅವತೀರ್ಣಗೊಂಡದ್ದು ಯಾವಾಗ? 23:45, ಟಿ- 
39, 28:43 

ಆ ಲದು ಬುದ್ದಿ ಜೀವಿಗಳಿಗೆ ಸನ್ಮಾರ್ಗದರ್ಶಕ ಮತ್ತು 
ಉಪದೇಶವಾಗಿತ್ತು 40:53, 54 

೪ ಬನೀ ಇಸ್ರಾಈಲರು ಅದರ ವಾರೀಸುದಾರರಾಗಿ 
ಮಾಡಲ್ಪಟ್ಟರು 40:53 

ಅ ಸ್ವತಃ ಅದನ್ನು ನಂಬುವವರೇ . ಅದರ ಬಗ್ಗೆ 
ಸಂಶಯಗ್ರಸ್ತರಾಗಿದ್ದಾರೆ 42:14, ಟಿ-25 

ಅ ಲದರಲ್ಲಿ ಭಾವಚಿತ್ರ ಮತ್ತು ವಿಗ್ರಹ ನಿರ್ಮಾಣಕ್ಕೆ 
ನಿಷೇಧ 34:13, ಟಿ-20 

ಅ ಕುರ್‌ಆನಿನ ಕುರಿತಾಗಿ ಉಂಟಾದ ಭಿನ್ನಾಭಿಪ್ರಾಯವೇ 
ಅದರ ಬಗೆಗೂ ಉಂಟಾಗಿತ್ತು 41:45 

ಅ ಲದರಲ್ಲಿ ಸಹಾಬ(ರ) ಗುಣ ವಿಶೇಷಗಳು 48:29, ಟಿ-55 
ಈ ತೌರಾತ್‌ ಪ್ರವಾದಿವರ್ಯರ(ಸ) ಪ್ರವಾದಿತ್ವದ ಸುವಾರ್ತೆ 
ಕೊಟ್ಟಿದೆ 61:6, ಟಿ-8 

ಅ ತೌರಾತ್‌ನಲ್ಲಿ ಪ್ರವಾದಿವರ್ಯರನ್ನು(ಸು ವಿಮೋಚಕನೆಂದು 
ಕರೆಯಲಾಗಿದೆ 61: 8ن‎ 

€ ಅವರನ್ನು ಅಂತಿಮ ಪ್ರವಾದಿ ಎನ್ನಲಾಗಿದೆ 61: من‎ 
ಆ ಯಹೂದಿಯರು ಪ್ರವಾದಿವರ್ಯರನ್ನು(ಸ) ನಿರಾಕರಿಸುವ 
ಮೂಲಕ ತೌರಾಕಿಗೆ ಸ್ಪಷ್ಟ ವಿರೋಧವೆಸಗಿದ್ದಾರೆ 6: ಪರಿಚಯ" 
(ಇನ್ನೂ ಹೆಚ್ಚಿನ ವಿವರಗಳನ್ನು 'ಬೈಬಲ್‌' ನೋಡಿರಿ) 7 


ತೌಹೀದ್‌ (ಏಕದೇವ ವಿಶ್ವಾಸ) 

ಆ ತೌಹೀದ್‌ನ ಆಧಾರಗಳು +21: 22ರಿಂದ 24, 22:6, ಟಿ- 
9, 22:18, 73, 23:30, 31, 52, 53, 25:2, 3, 43ರಿಂದ: 
48, 53, 54, 26:7, 8, 26, 28, ಟಿ-23, 26:77, ಟಿ-56, 27: 
60ರಿಂದ 65, 86, 29: 42ರಿಂದ 44, 60ರಿಂದ 63, 65, 
30:11, 19ರಿಂದ 28, ೬-45, 30:40, 46, 48, 31:10, 11, 
ಟಿ-16, 31: 25ರಿಂದ 32, 32: 4ರಿಂದ 9, 34:22,.35:1,. 
3, 1180820 14, 40. 41, 36:23, 33ರಿಂದ 44, 71ರಿಂದ 
75, 37:4, 5, 39:5, 6, 8, 40:13, 14, 20, 61ರಿಂದ 68, 


ಕುರ್‌ಆನ್‌ ವ್ಯಾಖ್ಯಾನ 


' (ತುವಾ 
8 ಹ. ಮೂಸಾರೊಡನೆ(ಅ) ಮಾತಾಡಲಾದ 'ತುವಾ'ದ ಪವಿತ್ರ 
ಕಣಿವೆ 79:16, ಟಿ-7 


ತೂರ್‌ 
مرو‎ 


ತೂರ್‌ ಸೀನಾ 
6 23:20, ಟಿ-21 


ತೌಬಾ(ಪಶ್ಚಾತ್ತಾಪ) 

೪ 'ತೌಬಾ' ಪದದ ಅರ್ಥ ಮತ್ತು ಅದರ ವಿವರಣೆ 42:25, 
ಟಿ-47 

ತೌಬಾದ ವಾಸ್ತವಿಕತೆ 427: ಟಿ-15‏ و 


ಅ ಅದರ ನೈತಿಕ ಸಾಮಾಜಿಕ ಮತ್ತು ಪಾರಲೌಕಿಕ 


ಪರಿಣಾಮಗಳು 424:5, ಟಿ-6, 25:70, 27:11, ೬-15, 28:67 
ಅ ದುಷೃತ್ಮಗಳ ವಿಷಯದಲ್ಲಿ ಅದರ ಪರಿಣಾಮವೇನು" 
ಮತ್ತು ಏನಿಲ್ಲ? 24:5, ಟಿ-6 

ಆ ಅದರ ಲೌಕಿಕ ಶಿಕ್ಸೆಗೆ ಕ್ಷಮೆ ಇಲ್ಲದಿರಲು ಕಾರಣ 24: 


ಟಿ-6 

ಅ ಅಲ್ಲಾಹ್‌ ತೌಬ ಸ್ಟೀಕರಿಸುವವನು 40:3 

ಅ ಅಲ್ಲಾಹ್‌ ತನ್ನ ದಾಸನ ತೌಬಾ ಸ್ವೀಕರಿಸುತ್ತಾನೆ 42:25 
ಆ ತೌಬಾ ನಸೂಹ್‌(ನಿಷ್ಕಳಂಕ ತೌಬಾ) ಇದರ ಶಬ್ದಾರ್ಥ 
ಮತ್ತು ಧರ್ಮಶಾಸ್ತ್ರ ವಿವರಣೆಗಳು 66:8, ಟಿ-19 

ಅ ಅಲ್ಲಾಹ್‌ ಬಹುದೊಡ್ಡ 
ನಾಗಿರುತ್ತಾನೆ 110:3 

° ಯಥಾರ್ಥ ತೌಬಾ ಏನು? 66:8, ಟಿ-19 

ಅ ಸರಿಯಾದ ಮತ್ತು ಪರಿಪೂರ್ಣ ತೌಬಾ ಮಾಡುವವರಿಗೆ 
ಪುರಸ್ಕಾರ 66:8 

€ ಲಕ್ರಮವೆಸಗುವವರು ತೌಬಾ ಮಾಡದಿದ್ದರೆ ಅವರ 
ಅಂತಿಮ ಗತಿ ನರಕವಾಗಿರುವುದು 85:10 

೪ ಒಮ್ಮೆ ಮಾತ್ರವಲ್ಲ ಸದಾ ತಮ್ಮ ಅಪರಾಧಗಳಿಗಾಗಿ 
ಕ್ಲಮಾಯಾಚನೆ ಮಾಡುತ್ತಿರಬೇಕಾದುದು ಸತ್ಯವಿಶ್ವಾಸಿಗಳ 
ಗುಣವಿಶೇಷ 66:5, ಟಿ-13 

ಅ ಪಾಪಿಯ ತೌಬಾ ಸ್ವೀಕರಿಸಿ ಸ್ವರ್ಗ ಕೊಡುವುದು ಅಲ್ಲಾಹನ 
ಔದಾರ್ಯ ಮತ್ತು ಕರುಣೆಯಾಗಿದೆ 66: ಟಿ-20 


ಪಶ್ಚಾತ್ತಾಪ ಸ್ವೀಕರಿಸುವವ 


ವಿಷಯ ಸೂಚಿ 


ಆ ಲಲ್ಲಾಹನ ಹೊರತು ಬೇರೆಯವರನ್ನು ಪ್ರಾರ್ಥಿಸುವುದು 
ನಿಷ್ಟಲ 35:13, 14 

ಆ ಅಲ್ಲಾಹನಿಗೆ ಸಂತತಿ ಇದೆ ಎನ್ನುವುದೂ ಅಪಮಾನಕರ 
37:149ರಿಂದ 160 

ಮಾನವನ ನಡುವೆ ಒಗ್ಗಟ್ಟು ತೌಹೀದ್‌ನ ಆಧಾರದಲ್ಲಿ‏ ف 
ಮಾತ್ರ ಸಾಧ್ಯ 39:6‏ 

ಅ ಸಕಲ ಪ್ರವಾದಿಗಳೂ ತೌಹೀದ್‌ನ ಶಿಕ್ಸಣವನ್ನೇ ಕೊಡುತ್ತಾ 
ಬಂದಿದ್ದಾರೆ 41:14 

ಅ ತೌಹೀದ್‌ ಸ್ವೀಕರಿಸುವುದರ ಪರಿಣಾಮವಾಗಿ ಈ 
ಲೋಕದಲ್ಲೂ ವಿಜಯ ಪ್ರಾಪ್ತವಾಗುವುದು ಖಚಿತ 38: 
ಪರಿಚಯ 
ಅ ತೌಹೀದನ್ನು ಅನುಸರಿಸುವ ಮೂಲಕ ಮಾತ್ರ ಮಾನವನು 
ಅಲ್ಲಾಹನ ಕೃಪೆಗೆ ಪಾತ್ರನಾಗುತ್ತಾನೆ 42:8, 1 

ಅ ಇಸ್ಲಾಮಿನ ತೌಹೀದ್‌ ವಿಶ್ವಾಸದ ಅತ್ಯಂತ ಸಂಕ್ಷಿಪ್ತ 
ಹಾಗೂ ಪರಿಪೂರ್ಣ ವಿವರ 112: ಪರಿಚಯ, 1ರಿಂದ 4 
ಅ ಸಕಲ ಕೆಟ್ಟ ವಿಶ್ವಾಸಗಳೆ ಮೂಲವು ಅಲ್ಲಾಹನ ಕುರಿತಾದ 
ಯಾವುದಾದರೂ ತಪ್ಪು ವಿಶ್ವಾಸವಾಗಿದೆ 87: ಪರಿಚಯ 


ಆ ಅಲ್ಲಾಹನು 'ಅಹದ್‌'(ಏಕ್ಕೆಕು ಆಗಿದ್ದಾನೆ 112:1 ಟ-3 
ಅ ಅಲ್ಲಾಹನು ಏಕನಾಗಿರುವುದರ ಸಂಪೂರ್ಣ ಅರ್ಥ 112: دی‎ 


ಅ ಅಲ್ಲಾಹನು ಎಲ್ಲರಿಂದಲೂ ನಿರಪೇಕ್ಟನು, ಎಲ್ಲರೂ 
ಅವನ ಅವಲಂಬಿತರು 12:2 نف‎ 

ಅ 'ಸಮದ್‌' ಎಂಬ ಪದದ ವಿವರಣೆ 112: ಟ-4 

ಅ ಅಲ್ಲಾಹನು ಯಾರದೇ ಸಂತಾನವಲ್ಲ, ಯಾರೂ ಅವನ 
ಸೆಂತಾನವೂ ಅಲ್ಲ 72:3, 112:3, 5ئ‎ 

ಅ ಅಲ್ಲಾಹನಿಗೆ ಸರಿಸಾಟಿ ಯಾರೂ ಇಲ್ಲ 112:4 ಟಿ-6 

ಅ ಅರಬ್‌ ಮುಶ್ರಿಕರು ಅಲ್ಲಾಹನ ಕುರಿತು ಎಂತಹ 
ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದರು 112: ಟ-2 

ಒಂದು ಅತ್ಯುನ್ನತ ಆಸ್ಲಿತ್ವದ ಕಲ್ಪನೆ ಪ್ರಶಿಯೊಬ್ಬ ಮಾನವನ.‏ ٭ 
ಹೈದಯದಲ್ಲೂ ಇದೆ; ಅವನು ಅಲ್ಲಾಹನನ್ನು ನಂಬಲಿ ಅಥವಾ‏ 
ನಂಬದಿರಲಿ 89:15, 16‏ 


ದಂಡ ಸಂಹಿತೆಕ್ರಿಮಿನಲ್‌ ಕಾನೂನು) 

ಅ ವ್ಯಭಿಚಾರದ ಶಿಕ್ಸೆ ಕುರಿತಾದ ಕಾನೂನು 23: 5ರಿಂದ 8, 
ಟಿ-6, 7, 24:2, ಟಿ-2 0 

(ವಿವರಣೆಗೆ 'ವ್ಯಭಿಚಾರ' ನೋಡಿರಿ) 


1368 


41: 9ರಿಂದ 12, 37, 39, 42:4, ಟಿ-2, 42:10ರಿಂದ 12, 

28, 29, 32, 33, 50, 53, 43: 9ರಿಂದ 13, ಟಿ-11, 43:32, 
81, 82, 87, 44:8, ಟಿ-9, 45:3 ರಿಂದ 5, 12, 13, 56:68 

ರಿಂದ 73, 67: 19ರಿಂದ 21, 71: 14ರಿಂದ 20,77: ಟ- 

3, 77: 20ರಿಂದ 23, 78: 6ರಿಂದ 16, 86: ಪರಿಚಯ, 1ರಿಂದ 

4, 87: 1ರಿಂದ 5 " 

("ಅಲ್ಲಾಹ್‌' ಅನ್ನು ನೋಡಿರಿ) 

(ತೌಹೀದ್‌ಗೆ ಇರುವ ಆಧಾರಗಳೇ ಅಲ್ಲಾಹನ ಅಸ್ತಿತ್ವಕ್ಕೂ 

ಇರುವ ಆಧಾರಗಳೆಂಬುದು ವ್ಯಕ್ತವಾಗಿರಬೇಕು) 

ಅ ಅದರ ವಿವರಣೆ ಮತ್ತು ಅದರ ಯಥಾರ್ಥತೆ +42:13 

ರಿಂದ 15 

ಆ ತೌಹೀದ್‌ನ ವಿಶ್ವಾಸವು ಮಾನವನ ಪ್ರಕೃತಿಯಲ್ಲೇ 

ಅಡಗಿರುವುದಕ್ಕೆ ಆಧಾರ 30:33, ಟಿ-52 : 

6 ತೌಹೀದ್‌ನಲ್ಲಿ ವಿಶ್ವಾಸವಿರಿಸುವುದರ ಬೇಡಿಕೆಗಳು +22-324 

35, 77, 78, 23: 57ರಿಂದ 61, 40:14, 41:6, 30, 37, 42: 

ಪರಿಚಯ, 10. 13, 15, 44: -6, 46:13 

€ ಲದೇ ಪರಮ ಸತ್ಕವಾಗಿದೆ ಮತ್ತು ಶಿರ್ಕ್‌ ಮಿಥ್ಯವಾಗಿದೆ 
62ء‎ 


ಆ 'ಆರಾಧ್ಯ'ನ ಕುರಿತು ಮುಶ್ರಿಕರ ಕಲ್ಪನೆ ಮತ್ತು جم عہ‎ 


ಕಲ್ಪನೆಯಲ್ಲಿರುವ ವ್ಯತ್ಯಾಸ 26:ಟಿ-24 
ಅ ಅಲ್ಲಾಹನೊಬ್ಬನು ಮಾತ್ರ ದಾಸ್ಕ-ಆರಾಧನೆಗೆ ಅರ್ಹನು 
ಏಕೆ? 26: 77ರಿಂದ 82 
ಅ ಅಲ್ಲಾಹನ ಪಾಲಕ ಪ್ರಭುತ್ವವನ್ನು ಒಪ್ಪಿಕೊಳ್ಳುವುದರ 
ಬೇಡಿಕೆ 26:24, 26, 28, ಟಿ-21, 23 
٭‎ ಅಲ್ಲಾಹನ ಯುಕ್ತಿ ಮತ್ತು ಅವನ ಸೃಷ್ಟಿ ಸಾಮರ್ಥ್ಯದ 
ಕುರಿತು ಆಧಾರ ಕೊಡುವ ಕುರುಹುಗಳು 35:27, 28, ಟಿ-48 
'|ಅ ತೌಹೀದ್‌ ವಿಶ್ವಾಸವನ್ನು ಮಾನವನು ಏಕೆ ಸ್ವೀಕರಿಸಬೇಕು 
3120 ಹ 
,| ೪ ಅದುವೇ ಸತ್ಯಧರ್ಮದ ನೈಜ ಅಡಿಗಲ್ಲು 42: ಪರಿಚಯ 
;| © ಅದರ ಸತ್ಯತೆಯ ಮುದ್ರೆ ಪ್ರತಿಯೊಬ್ಬ ಮಾನವನ 
| ಚಿತ್ತದಲ್ಲಿ ಇದ್ದೇ ಇದೆ 31:25, 39:8, ಟಿ-24, 39:49, 44: 
ಟಿ-10 
ಅ ಮಾನವ ಜೀವನದಲ್ಲಿ ಅದರ ಪ್ರಭಾವಗಳು 39:29, ಟಿ-48 
ಆ ಅಲ್ಲಾಹನ ದಾಸ್ಕ ಆರಾಧನೆ ಮಾಡುವುದು ಮಾನವನ 
ಆವಶ್ಯಕತೆ 35:15 


1369 


ದಬೀಹ(ದಿಬ್ಬ ಮಾಡಿ ಹಲಾಲ್‌ ಮಾಡಲ್ಪಟ್ಟ) 
ಅ ಚೂರಿ ಹಾಕುವಾಗ ಅಲ್ಲಾಹನ ನಾಮ ಉಚ್ಚರಿಸಲ್ಪಟ್ಟ 
ಪ್ರಾಣಿಯು ಮಾತ್ರ ಹಲಾಲ್‌ ಎಂಬುದರ ಕುರಿತು ಆಧಾರ 
ಪ್ರಮಾಣ 22:28, ಟಿ-49 i 


ದರೂದ್‌(ಸ್ವಸ್ತಿ ವಚನ) 
ಅ ಪ್ರವಾದಿವರ್ಯರ(ಸ) ಬಗ್ಗೆ ಸ್ವಸ್ತಿವಚನ ಹೇಳಬೇಕೆಂಬ 
ಆದೇಶ ಮತ್ತು ಅದರ ವಿವರಣೆ 33:56, ಟಿ-107 


ದಾಂಪತ್ಯ ಜೀವನ 
("ಈಲಾ', 'ಖುಲಾ', 'ಸ್ನನಪಾನ', "ತಲಾಕ್‌", 'ಇದ್ದತ್‌', 'ಮಹರ್‌', 
'ನಿಕಾಹ್‌' ಇವುಗಳನ್ನು ನೋಡಿರಿ) 


ದಾಬ್ಬತುಲ್‌ ಅರ್ದ್‌ 
ಅ 27:82, ಟಿ-101 


ದಾವೂದ್‌(ಅ) 

ಅ ಅವರ ಕಥೆ 21: 78ರಿಂದ 80, 27:15, 16, ೬-20, 38: 
17ರಿಂದ 26 

€ ಅವರ ಪಾಲಿಗೆ ಕಬ್ಬಿಣವನ್ನು ಮೆದುಗೊಳಿಸ 
ಲಾಯಿತೆಂಬುದರ ಅರ್ಥ 21: ಟ-72 

೪ ಅವರಿಗೆ ಅಲ್ಲಾಹನು ಅಸಾಧಾರಣ ಶಕ್ತಿಗಳನ್ನು 
ದಯಪಾಲಿಸಿದ್ದನು 34:10, 11, 38: 17ರಿಂದ 20, ಟಿ-18 
ಅ ಅವರ ಸ್ಥಿತಿಗತಿಗಳು 34:10, 11 

ಅ ಮೇಕೆಗಳ ವ್ಯಾಜ್ಯದ ಘಟನೆ ಮತ್ತು ಆ ಕುರಿತು 
ಸಂಶೋಧನೆ 38: 21ರಿಂದ 26, ಟಿ-28 

೪ ಅವರ ಮೇಲೆ ವ್ಯಭಿಚಾರದ ಸುಳ್ಳಾರೋಪ 38: ಟಿ-28 
(ಬನೀ ಇಸ್ರಾಈಲ್‌'ನ್ನು ನೋಡಿರಿ) 


ದಾಸಿ 
(ಗುಲಾಮಗಿರಿ' ನೋಡಿರಿ) 


ದಿಕ್ರ್‌ (ಸ್ಮರಣೆ) 

ಅ 'ದಿಕ್ರ್‌' (ಕುರ್‌ಆನ್‌ ಎಂಬರ್ಥದಲ್ಲಿ) +6851, 52, 
80:11, 0-4 ۱ 

೪ لال6 رظ‎ ಎಂಬರ್ಥದಲ್ಲಿ) ಅದರ ಅರ್ಥ +53:29. 
೪ ಅಲ್ಲಾಹನನ್ನು ಹೆಚ್ಚಾಗಿ ಸ್ಮರಿಸುವುದರ ಅರ್ಥ 33:35, ಟಿ-63 


ಕುರ್‌ಆನ್‌ ವ್ಯಾಖ್ಯಾನ 


'( ಅ ಕದಫ್‌(ವ್ಯೃಭಿಚಾರದ ಆರೋಪ)ನ ಕುರಿತು ಕಾನೂನು 
24:4, 5, ಟಿ-6 " 
(ವಿವರಣೆಗೆ 'ಕದಫ್‌' ನೋಡಿರಿ) 

8 ಪತ್ನಿಯ ಮೇಲೆ ಪತಿಯು ವ್ಯಭಿಚಾರದ ಆರೋಪ 
ಹೊರಿಸುವುದರ ಕುರಿತು ಕಾನೂನು 24: 6ರಿಂದ مر‎ 
(ವಿವರಣೆಗೆ 'ಲಿಆನ್‌' ನೋಡಿರಿ) 

ಅ ಪ್ರಾಣಿಗಳೊಂದಿಗೆ ಸಂಭೋಗದ ನಿಷೇಧ 22:30, ಟಿ-58 
ಆ ಮುಸ್ಲಿಮ್‌ ಸಮಾಜದಲ್ಲಿ ಅಶ್ಲೀಲತೆಯನ್ನು ಹರಡಿಸುವವರು 
ಅಪರಾಧಿಗಳು, ಅವರಿಗೆ ید‎ ಸಿಗಚೇಕು 2419 

6 ಕೊಲೆಯ ಪ್ರಶೀಕಾರ ಮತ್ತು ಸೇಡಿನ ಕುರಿತು ಆದೇಶ 
22:60, ಟಿ-104 j 

€ ಸಲಿಂಗಕಾಮವು ಅಪರಾಧವಾಗಿದೆ 23:7, ಟಿ-7 

ಅ ಹದ್ದ್‌ ಮತ್ತು ತಲ್‌ಮೀರ್‌ಗಳಲ್ಲಿ ವೃತ್ಯಾಸ 24: ಟಿ-2 
'| ಅ ಹದ್ದ್‌ಗೆ ಅರ್ಹರಾದವರನ್ನು ಕೃಮಿಸುವ ಅಧಿಕಾರ 
ಸರಕಾರಕ್ಕೆ ಇಲ್ಲ 24: ಟಿ2 

6 ಯಾವ ಅಪರಾಧಿಯೂ ಪಶ್ಚಾತ್ರಾಪ(ತೌಬಾ) ಪಡುವುದರ 
ಮೂಲಕ ಶಿಕ್ಸೆಯಿಂದ ಪಾರಾಗಲಾರ 24: ಟಿ-6 

೪ ಅಪರಾಧಿಗಳಿಗೆ ಛಡಿಯೇಟು ಕೊಡುವ ಕುರಿತು ಆದೇಶಗಳು 
24: ಟಿ-2 

ಅ ಅಪರಾಧಿಗಳಿಗೆ ದ್ವೇಷ ಭಾವನೆಯ ಬದಲು ಹಿತಚಿಂತನೆಯ 
ಭಾವದಿಂದ ಶಿಕ್ಸೆ ಕೊಡಬೇಕು 24: ಟ-2 

ತ ಇಸ್ಲಾಮಿನ ಶಿಕ್ಷಾ ಸಿದ್ದಾಂತ 24:ಟಿ-2,3 

೪ ದಿಮ್ಮೂಗಳ ಮೇಲೆ ಇಸ್ಲಾಮಿನ ದಂಡ ಸಂಹಿತೆಯ ಕಾನೂನು 
ಯಾವ ಮಟ್ಟದ ವರೆಗೆ ಅನ್ವಯಿಸುವುದು 24: ಟಿ-2 

€ ಗರ್ಭದ ಕನಿಷ್ಠತಮ ಅವಧಿ, ಅದಕ್ಕಿಂತ ಕಡಿಮೆ 
ಕಾಲಾವಧಿಯಲ್ಲಿ ಸ್ತ್ರೀಯು ಶಿಶುವನ್ನು ಪ್ರಸವಿಸಿದರೆ 
-| ವೃಭಿಚಾರಿಣಿ ಎನಿಸುವಳು 31: ಟಿ-23, 46:15, 9 

ಅ ಸುಳ್ಳುಸುದ್ದಿಗಳನ್ನು ಹಬ್ಬಿಸಿ ದೇಶದಲ್ಲಿ ಗೊಂದಲ 
ಹಬ್ಬಿಸುವುದು ಶಿಕ್ಷಾರ್ಹ ಅಪರಾಧ 33:60, ۵14 

8 ಯಾವ ಸ್ಥಿತಿಯಲ್ಲಿ ಗಡೀಪಾರು ಶಿಕ್ಲೆ ವಿಧಿಸಬಹುದು 
33:60 

€ ಯಾರ ಮೇಲೆ ಸುಳ್ಳಾರೋಪ ಹೊರಿಸುವುದು ಶಿಕ್ಷಾರ್ಹ 
ಅಪರಾಧ? 33:58, ಟಿ-109 

(ಹೆಚ್ಚಿನ ವಿವರಗಳಿಗೆ 'ತಲ್‌ರೀರ್‌' ನೋಡಿರಿ) 


ವಿಷಯ ಸೂಚಿ 


ಅ ಶರೀಅಶ್‌ಗಳ ಭಿನ್ನತೆಗಳಿದ್ದಾಗ್ಮೂ ಎಲ್ಲ ಪ್ರವಾದಿಗಳ 
ಧರ್ಮ ಒಂದೇ ಆಗಿತ್ತು 22:34, ಟಿ-64, 22:67 
(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿತ್ವ' ನೋಡಿರಿ) , 

ಅ ಧರ್ಮವೆಂಬುದು ಕೇವಲ ಪೂಜಾ ವಿಧಿಗಳ ಹೆಸರಲ್ಲ. 
ಶಾಸನವೂ ಧರ್ಮವೇ ಆಗಿದೆ 24:2 دن‎ .: 
ಅ ದೇವ ಕಾನೂನಿನ ಪ್ರಕಾರ ತಮ್ಮ ವ್ಯವಹಾರಗಳ من‎ 
ಮಾಡದವರು ಸತ್ಯವಿಶ್ವಾಸಿಗಳಲ್ಲ 24:48, 49, ಟಿ-79 

೪ ದೇವಧರ್ಮದಲ್ಲಿ ಯಾವುದೇ ಸಂಕುಚಿತತೆ ಇಲ್ಲ 22:78, 
0 ٠ 
ಅ ಧರ್ಮದಲ್ಲಿ ಪ್ರತೈೇಕತೆ(ಒಡಕು) ನಿಷಿದ್ದ 30:31, 32 
ಅ ಧರ್ಮಾನುಸರಣೆ ಹೇಗಿರಬೇಕು? 30:30, 31, ಟಿ-44, 
30:43 

(ಹೆಚ್ಚಿನ ವಿವರಣೆಗಳಿಗೆ 'ಇಸ್ಲಾಮ್‌' ನೋಡಿರಿ) 

ಅ ಹ. ಮುಹಮ್ಮದ್‌(ಸ) ತಂದ ಧರ್ಮದ ವಾಸ್ತವಿಕತೆ 
42: ಪರಿಚಯ | 

ಈ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ನಿಷ್ಕಳಂಕವಾಗಿ 
ಮೊಸಲಿಡಬೇಕೆಂಬ ಆಜ್ಞೆ 40:14, 65 

ಅ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮೊಸಲುಗೊಳಿಸಿ ಅವನ 
ದಾಸ್ಕ-ಆರಾಧನೆ ಮಾಡುವ ಆಜ್ಞೆ 39:11 

ಅ ಧರ್ಮದಲ್ಲಿ ಒಡಕನ್ನುಂಟು ಮಾಡುವುದರ ಅರ್ಥ ಮತ್ತು 
ಅದರ ನಿಷೇಧ 42:14, ಟಿ-20, 23 

ಅ ಧರ್ಮದಲ್ಲಿ ಒಡಕುಂಟಾಗಲು ಕಾರೆಣ 42:14, ಟಿ-23 
ಅ ಧರ್ಮದಲ್ಲಿ ಕೇಡುಂಟಾಗಲು ಕಾರಣ 42:14, ಟಿ-23, 25 
ಆ ಮಾನವನ ಮೂಲ ಧರ್ಮ ಒಂದೇ ಆಗಿತ್ತು. ಅದರಲ್ಲಿ 
ಕೇಡುಂಟಾದುದರಿಂದ ಇತರ ಮತಗಳು ಹುಟ್ಟಿಕೊಳ್ಳಲು 
ಕಾರಣವಾಯಿತು 42: ಪರಿಚಯ, ಟಿ-22, 23, 42:14 

6 ಯಾರನ್ನಾದರೂ ಮೆಚ್ಚಿಸಲಿಕ್ಕಾಗಿ ಧರ್ಮದಲ್ಲಿ ಬದಲಾವಣೆ 
ಮಾಡಲು ಸಾಧ್ಯವಿಲ್ಲ 42:15, ಟಿ-26 

ಅ ಅಲ್ಲಾಹನ ಧರ್ಮವನ್ನು ಬಿಟ್ಟು ದೇವೇತರರು ಮಾಡಿದ 
ಧರ್ಮ ಮತ್ತು ಶಾಸನವನ್ನು ನಂಬುವುದು ಅತಿ ನೀಚ ಶಿರ್ಕ್‌ 
42: ಪರಿಚಯ 

ಅ ಧರ್ಮವನ್ನು ಸಂಸ್ಥಾಪಿಸುವುದರ ಅರ್ಥ 42:13, ಟಿ-20 
ಅ ಸತ್ಯಧರ್ಮವು ಕೇವಲ ಸಂಬಿಕೊಳ್ಳಲಿಕ್ಕಾಗಿ ಮಾತ್ರವಿರು 
ವುದಲ್ಲ, ಅದು ಭೂಮಿಯ ಮೇಲೆ ಸಂಸ್ಥಾಪಿಸಲಿಕ್ಕಾಗಿಯೂ 
ಜಾರಿಗೊಳಿಸಲಿಕ್ಕಾಗಿಯೂ ಬಂದಿರುತ್ತದೆ 42: ಪರಿಚಯ, 13. 
ಟಿ-20 


1370 


9 ಅಲ್ಲಾಹನ ದಿಕ್ರ್‌ನಿಂದ ವಿಮುಖರಾಗುವವರನ್ನು ಅವರ 
ಪಾಡಿಗೆ ಬಿಟ್ಟು ಬಿಡಬೇಕೆಂಬ ಆಜ್ಞೆ 53:29 

ಅ 'ದಿಕ್ರ್‌' ಉಪದೇಶವೆಂಬ ಅರ್ಥದಲ್ಲಿ 54:22, 40, 68:52, 
69:48, 73:19, 74:31, 49, 54, 76:29, 80:11, 81:27, 
87:9, 89:21 

ಅ 'ದಿಕ್ರ್‌' ದಿವ್ಯವಾಣಿಯ ಅರ್ಥದಲ್ಲಿ 54:25 

ಅ ಅಲ್ಲಾಹನ ದಿಕ್ರ್‌ 57:16 

೬ 'ದಿಕ್ರ್‌' ನಮಾರುಖ್‌ ಮತ್ತು ಖುತೃ(ಪ್ರವಚನ) ಎಂಬ 
ಅರ್ಥದಲ್ಲಿ 62:9, ಟಿ-15 

| ಆ ಎಲ್ಲ ಅವಸ್ಥೆಗಳಲ್ಲೂ ಅಲ್ಲಾಹನ ದಿಕ್ರ್‌ ಮಾಡುತ್ತಲಿರಿ 
62:10, ಟಿ-17 

೪ ಅಲ್ಲಾಹನ ದಿಕ್ರ್‌ನ ಬಗ್ಗೆ ಅನಾಸ್ಥೆಯು ನೈಜ ನಷ್ಟವಾಗಿದೆ 
63:9 

| ಅ ಲೌಕಿಕ ಕಾರ್ಯಗಳಲ್ಲಿ ಮಗ್ಗರಾಗಿರುತ್ತಲೂ ಅಲ್ಲಾಹನ 
ದಿಕ್ರ್‌ ನ್ನು ಮರೆಯಬೇಡಿರಿ 73:8, وج‎ 

ಆ ಅಲ್ಲಾಹನ ದಿಕ್ರ್‌ ನಿಂದ ವಿಮುಖಿರಾಗುವುದರ ಅರ್ಥ 
72:17, 8 

ಅ ಅಲ್ಲಾಹನ ದಿಕ್ಸ್‌ನಿಂದ ವಿಮುಖರಾಗುವನರ ಅಂತಿಮ 
‘| ಪರಿಣಾಮ 72:17, 87: 11ರಿಂದ 13 

ಅ ಉಪದೇಶ(ದಿಕ್ಸ್‌) ಸ್ಟೀಕರಿಸುವವನಾರು? ಮತ್ತು 
ಸ್ಪೀಕರಿಸದವನಾರು 87: 9ರಿಂದ 12 


ದಿಯತ್‌ 
(ಇಸ್ಲಾಮೊ' ಕಾನೂನಿ'ನಲ್ಲಿ ನೋಡಿರಿ) 


ದೀನ್‌(ಧರ್ಮ) 

೬ ಅರ್ಥ ಮತ್ತು ವಿವರಣೆ 439:2, بد‎ 40:26, ಟಿ-43, 
42:21, 8-8 

“| ೪ ಧರ್ಮವು ಸದಾ ಒಂದೇ ಆಗಿತ್ತು 42; ಪರಿಚಯ 

ಅ ಇಸ್ಲಾಮ್‌ 'ಪ್ರಕೃತಿ ಧರ್ಮ' ಆಗಿರುವುದರ ಅರ್ಥ 30:30, 
ಟಿ-45 » 

ಅ ಸಕಲ ಮಾನವರ ಧರ್ಮ ಒಂದೇ ಆಗಿತ್ತು ಮತ್ತು ಈ ಮತಗಳು 
ಅದರ ವಿಕೃತ ರೂಪಗಳು 21:92, 93, ೬-91, 30:32, ೬-51 
ಆ ಅಲ್ಲಾಹನ ಕಡೆಯಿಂದ ಒಂದೇ ಧರ್ಮ ಬಂದಿದೆ ಮತ್ತು 
ವಿವಿಧ ಮತಗಳು ಜನರ ಸೃಷ್ಟಿಗಳು 23: ಪರಿಚಯ 

ಅ ಸಕಲ ಪ್ರವಾದಿಗಳ ಧರ್ಮ ಒಂದೇ ಆಗಿದ್ದಿತು. ಕ್ರಮೇಣ 
"ಜನರು ವಿವಿಧ ಮತಗಳನ್ನು "ಮಾಡಿಕೊಂಡರು 23: ಟಿ-45, 48 


1371 


ಆ ಅಲ್ಲಾಹನ ಹೊರತು ಇತರರನ್ನು ಕರೆಯುವುದರ 
ದುಷ್ಪರಿಣಾಮ 22:12, 13 

ಆ ಧರ್ಮದಲ್ಲಿ ಅದರ ಮಹತ್ವ 25:77 ಟಿ-96 

ಆ ಅಲ್ಲಾಹ್‌ ದುಃಖಿತನ ದುಆ ಆಲಿಸುತ್ತಾನೆ ಮತ್ತು ಅವನ 
ಕಷ್ಟವನ್ನು ದೂರೀಕರಿಸುತ್ತಾನೆ 27:62 

ಅ ಪರಾಮ್‌ ಭುಂಜನ ದುಆ ಸ್ವೀಕೃತವಾಗುವುದಿಲ್ಲ 23:51, 
ಟಿ-46 

೬ ಮುಶ್ರಿಕನಿಗಾಗಿ ಕ್ಷಮಾಯಾಚನೆ ಮಾಡಬಾರದು 26:86, 
ಟಿ-63 

€ ದೇವೇತರರಿಂದ ದುಆ ಮಾಡುವುದು ತಪ್ಪು 22:73 
€ ದುಆ ಲಅಲ್ಲಾಹನೊದನೆ ಮಾತ್ರ ಬೇಡಬೇಕು 40:14, 65, 66 
€ ಅಲ್ಲಾಹನ ಹೊರತು ದುಆ ಸ್ವೀಕರಿಸುವ ಬೇರೆ ಯಾವ 
ಆರಾಧ್ಯನೂ ಇಲ್ಲ 35:13, 14 

ಆ ಮುಶ್ರಿಕರ ಆರಾಧ್ಯ ವಸ್ತುಗಳಿಗೆ, ನಮ್ಮೊಡನೆ ಯಾರೋ 
ದುಆ ಮಾಡುತ್ತಿದ್ದಾನೆಂಬುದೂ ತಿಳಿದಿರುವುದಿಲ್ಲ 46:5 

ಆ ಅಲ್ಲಾಹನ ಹೊರತು ಇತರರನ್ನು ಪ್ರಾರ್ಥಿಸುವವರು ನರಕಕ್ಕೆ 
ಪ್ರವೇಶಿಸುವರು 40:60 

6 ದೇವೇತರರನ್ನು ಪ್ರಾರ್ಥಿಸುವುದು ಇಹ ಪರಗಳೆರಡರಲ್ಲೂ 
ವ್ಯರ್ಥ 40:43, ಟಿ-58 

ಅ ಪ್ರಾರ್ಥನೆಗಳನ್ನು ಆಲಿಸುವ ಮತ್ತು ಅವುಗಳ ವಿಷಯ 
ದಲ್ಲೇನಾದರೂ ಕಾರ್ಯಾಚರಣೆ ನಡೆಸುವ ಅಧಿಕಾರ ಅಲ್ಲಾಹನಿಗೆ 
ಹೊರತು. ಇನ್ನಾರಿಗೂ ಇಲ್ಲ 46:5, ಟಿ5, 6 

ಅ ಇಬಾದತ್‌(ದಾಸೃ-ಆರಾಧನೆ) ಮತ್ತು ದುಆ ಸಮಾನ 
ಅರ್ಥದವುಗಳಾಗಿರುತ್ತವೆ 40:60, ಟಿ-83, 84 

6 ದುಆದ ವಿಷಯದಲ್ಲಿ ವಿವರವಾದ ಚರ್ಚೆ 40: ಟಿ-83 
(ಕುರ್‌ಅನಿನಲ್ಲಿರುವ ಪ್ರಾರ್ಥನೆಗಳು" ನೋಡಿರಿ) 


ದುಲ್‌ಕಿಫ್ನ್‌(ಅ) 
6 21:85, ಟಿ-81, 38:48 


ದೇವಚೆರರು y 

ಅ ಆದಮ್‌ರ(ಅ) ಮುಂದೆ ಸಾಷ್ಟಾಂಗವೆರಗಲು ಅವರಿಗೆ 
ಆಜ್ಞೆ ಮತ್ತು ಅದರ ಅರ್ಥ 38:73 

€ ದೇವಚರರ ಗುಣಗಳು 21:19, 20, ಟಿ-20 

ಅ 'ರಸೂಲ್‌' ಎಂಬ ಹದ, ದೇವಚರ ಎಂಬರ್ಥದಲ್ಲಿ 
+43:80 


€ ದೇವೇತರರೊಡನೆ ದುಆ ಮತ್ತು ಸಹಾಯ ಯಾಚನೆ 


ಕುರ್‌ಆನ್‌ ವ್ಯಾಖ್ಯಾನ 


€ ಅಲ್ಲಾಹನ ಧರ್ಮದಿಂದ ತಡೆಯುವವರಿಗೆ ಇಹ-ಪರೆಗಳಲ್ಲಿ 
ಯಾವ ಶಿಕ್ಷೆ ಕೊಡಲಾಗುತ್ತದೆ? 47:1 

ಅಲ್ಲಾಹನ ಧರ್ಮದಿಂದ ಜನರನ್ನು ತಡೆಯುವ ವಿವಿಧ‏ و 
2ئ ,47:1 ರೂಪಗಳು‏ 

6 ಅಲ್ಲಾಹನ ಧರ್ಮವು ಪ್ರಬಲವಾಗಿರಲಿಕ್ಕಾಗಿ 
ಕಳುಹಿಸಲ್ಪಟ್ಟಿದೆ 48:28, 61:8, 9 

€ ಅದು ಯಾವುದಾದರೂ ಇತರ ಜೀವನ ವ್ಯವಸ್ಥೆಗೆ 
ಅಧೀನವಾಗಿರಲು ಬಯಸುವುದಿಲ್ಲ 48:28, ಟಿ-51 

ಆ 'ದೀನ್‌' ಎಂಬ ಪದ ಕರ್ಮಫಲ ಕೊಡಲಾಗುವ ದಿನ 
ಎಂಬ ಅರ್ಥದಲ್ಲಿ 51:6 _ 

ಅ ದೀನ್‌ ದಾಸ್ಯ-ಅನುಸರಣೆ, ದಾಸ್ಕ-ಆರಾಧನೆ ಮತ್ತು ಜೀವನ 
ವೃವಸ್ಥೆಯ ಅರ್ಥದಲ್ಲಿ 98:5, ಟಿ-7 

6 ದೀನ್‌ ಕರ್ಮಗಳ ವಿಚಾರಣೆ ಮತ್ತು ಪ್ರಶಿಫಲ ಎಂಬ 
ಅರ್ಥದಲ್ಲಿ 70:26, 74:46, 82:9, 15, 17, 83:11, 95:7 
೪ 'ದೀನ್‌' ಸಕಲ ವೈಚಾರಿಕ, ವಿಶ್ವಾಸಪರ, ನೈತಿಕ, 
ಪ್ರಾಯೋಗಿಕ ಮುಖಗಳ ಸಹಿತವಿರುವ ಜೀವನ ವ್ಯವಸ್ಥೆ 
ಎಂಬ ಅರ್ಥದಲ್ಲಿ 109:6 

€ 'ದೀನ್‌'- ಕಾನೂನು, ನಿಯಮ, ಧರ್ಮಶಾಸ್ತ್ರ ವೈಚಾರಿಕ 
ಮತ್ತು ಪ್ರಾಯೋಗಿಕ ವವಸ್ಥೆ ಎಂಬ ಅರ್ಥದಲ್ಲಿ 109:6 
ಆ 'ದೀನ್‌' ಸಮುದಾಯ ಮತ್ತು ಪದ್ಧತಿ ಎಂಬ ಅರ್ಥದಲ್ಲಿ 
98:5 

ಆ ಧರ್ಮವನ್ನು ನಿಷ್ಕಳಂಕಗೊಳಿಸಿ ಮತ್ತು ಏಕನಿಷ್ಯೆಯಿಂದ 
ಅಲ್ಲಾಹನ ದಾಸ್ಯ-ಆರಾಧನೆ ಮಾಡಬೇಕೆಂಬ ಆಜ್ಞೆ 98:5 
೪ ಸರಿಯಾದ ದೀನ್‌ ಯಾವುದು? 98:5 

€ ಅಲ್ಲಾಹನ ಬೀನ್‌ ನೇರ ಹಾಗೂ ನಿಷ್ಠಕ್ಷಪಾತಿಯಾಗಿದೆ. 
66: ಪರಿಚಯ, 1, 10%: 1ರಿಂದ 6 

ಆ ಇಸ್ಲಾಮ್‌ ಧರ್ಮದ ಮೂರು ಮೂಲ ವಿಶ್ವಾಸಗಳು 
112: ಪರಿಚಯ 

ಅ ಧರ್ಮದ ವಿಷಯದಲ್ಲಿ ಸಂಧಾನಕ್ಕೆ ಅವಕಾಶವಿಲ್ಲ 
(ಸತ್ಕಾಹ್ವಾನ' ನೋಡಿರಿ) 


ದುಆ(ಪ್ರಾರ್ಥನೆ) 
وم"‎ ಕುರ್‌ಆನಿನ ದುಆಗಳು 43:13, 14, 46:15 


ಶಿರ್ಕ್‌ ಆಗಿರುತ್ತದೆ +35:40, 40:14, ಟಿ-22, 40:66 


ವಿಷಯ' ಸೂಚಿ 


ಅ ಅವರು ಇಹ-ಪರಗಳಲ್ಲಿ ಯಾವ ಯಾವ ರೀತಿಯಲ್ಲಿ 
ಸತ್ಯವಿಶ್ವಾಸಿಗಳ ಸಹವಾಸಿಗಳಾಗಿರುತ್ತಾರೆ? 41:30, 31 

ಅ ಪರಲೋಕದಲ್ಲಿ ಅವರು ಆರ್ಶ್‌ನ ಸುತ್ತಲೂ ಪ್ರಶಂಸೆ 
ಮತ್ತು ಸ್ತೋತ್ರಗಳನ್ನು ಮಾಡುವರು 39:75 

ಅ ಅವರು ತಮ್ಮನ್ನು ಆರಾಧಿಸುವವರ ಬಗ್ಗೆ دہ‎ 
ವೈಕ್ತಪಡಿಸುವರು 34:40, 41 

ಅ ನರಕದ ವ್ಯವಸ್ಥಾಪಕ ದೇವಚರ 43:77, ಟಿ-61 

ಆ ಮಾನವರ ಕರ್ಮಪತ್ರವನ್ನು ದಾಖಲಿಸುವ ದೇವಚರರು 
43:80 ۱ 

ಅ ಅವರು ಎಂದೂ ಅಲ್ಲಾಹನ ಆಜ್ಞೆಯನ್ನು ಮೂರುವುದಿಲ್ಲ. 
ಅವರಿಗೆ ಯಾವ ಅಪ್ಪಣೆ ಕೊಟ್ಟರೂ ಅದನ್ನು ಪಾಲಿಸುತ್ತಾರೆ 
66:6, ಟಿ-17 

ಆ ಅವರು ದೇವಾಜ್ಞೆಗಳನ್ನು ಪಾಲಿಸಲು ಪರಸ್ಪರ ಸ್ಪರ್ಧೆ 
ನಡೆಸುತ್ತಾರೆ 79:4, اخ‎ 

€ ಅವರು ಮಾಡುವ ಕೆಲಸಗಳು 66:6, ಟಿ-17, 73: 26ರಿಂದ' 
28, ಟಿ-28, 74:30, 31, 78:38, 80: 13ರಿಂದ 16, ಟಿ-6, 
82: 10ರಿಂದ 12, 83: 19ರಿಂದ 21, 97:4, 98:2, 3 _ 
.8 ಅವರು ದೇವಾಜ್ಞೆಗಳ ಪ್ರಕಾರ ವಿಶ್ವದ ವ್ಯವಹಾರಗಳ 
ವ್ಯವಸ್ಥೆ ಮಾಡುತ್ತಾರೆ 79:5, ಟಿ-1 

ಅ ದೇವಚರರೂ ಹೆ.ಜಿಬ್ರೀಲ್‌ರೂ(ಅ) ಅಲ್ಲಾಹನ 
ಅನುಜ್ಞೆಯಿಂದ ری‎ ರಾತ್ರಿಯಲ್ಲಿ ಸಕಲ ಆಜ್ಞೆಗಳೊಂದಿಗೆ 
ಇಳಿಯುತ್ತಾರೆ 97:4, ಟಿ-4 

೪ ದೇವಚರರು ರಸೂಲರ ವರೆಗೂ, ರಸೂಲರು ದಾಸರ 
ವರೆಗೂ ಸಂದೇಶಗಳನ್ನು ಏನೂ ಹೆಚ್ಚು ಕಡಿಮೆ 'ಮಾಡದೆ 
ತಲಪಿಸುವಂತೆ ಅಲ್ಲಾಹನು ಬಲವಾದ ವ್ಯವಸ್ಥೆ ಮಾಡಿದ್ದಾನೆ 
72:27, 28, ಟಿ-29, 30 

ಅ ದೇವಚರರು ಅಲ್ಲಾಹನ ಸಂದೇಶಗಳಲ್ಲಿ ಕಿಂಚಿತ್ತೂ ಹೆಚ್ಚು 
ಕೆಡಿಮೆ ಮಾಡುವ ಶಕ್ತಿ ಹೊಂದಿದವರಲ್ಲ 72: ಟ-30 
ಈ ಕುರ್‌ಆನೀ ಸಹೀಫಗಳ ಲೇಖಕರಾಗಿರುವ ಗೌರವಾನ್ವಿತ 
ಮತ್ತು ಸಜ್ಜನ ದೇವಚರರು 80: 11ರಿಂದ 16 

ಅ ಪ್ರತಿಯೊಬ್ಬ ಮಾನವನ ಕರ್ಮಪತ್ರಗಳನ್ನು ಬರೆಯುವ 
ಗೌರವಾನ್ವಿತ ದೇವಚರರು 82: 10ರಿಂದ 12: 7ہ‎ 

ಆ ಮರಣದ ವೇಳೆ ಆತ್ಮವನ್ನು ಗ್ರಹಣ ಮಾಡುವ ದೇವಚಿರರು 
ಮುಳುಗಿ ಆತ್ಮವನ್ನು ಗ್ರಹಣ ಮಾಡುವವರು 79:1, 2 
ಅ ಪುನರುತ್ನಾನ ದಿನ ಎಂಟು ಮಂದಿ ದೇವಚರರು ಅರ್ಶನ್ನು 
ಎತ್ತುವುದರ ಅರ್ಥ 69:17, ಟಿ-11 


1372 


೪ ಅವರು ಅಲ್ಲಾಹನ ಪ್ರಶಂಸೆ ಮತ್ತು ಜಪ ಮಾಡುತ್ತಾರೆ 
‘| ಮತ್ತು ಅವನ ಭೀತಿಯಿಂದ ನಡುಗುತ್ತಾರೆ 40: 7ರಿಂದ 9, 
41:38, 42:5 

ಅ ಅವರು ಮಾನವ ರೂಪದಲ್ಲಿ ಬರುವುದು 29:33, ಟಿ-57 
ಅ ದೇವತ್ವದಲ್ಲಿ ಅವರಿಗೆ ಯಾವ ಪಾಲೂ ಇಲ್ಲ, ಅವರು 
ಕೇವಲ ದಾಸರು ಮಾತ್ರ 21:19, 20, 24ರಿಂದ 27 

೪ ಬಹುದೇವಾರಾಧಕರು ಅವರನ್ನು ದೇವತ್ವದಲ್ಲಿ 
ಭಾಗೀದಾರರನ್ನಾಗಿ ಮಾಡಿದುದೇಕೆ? 21: ಟಿ-27 

ಅ ಅವರು ಅಲ್ಲಾಹನ ಸಂದೇಶವನ್ನು ಮುಟ್ಟಿಸುವವರು 
22:75 

:| ಅ ಅಪರಾಧಿಗಳ ಮುಂದೆ ದೇವಚರರು ಯಾಶನೆಯೊಂದಿಗೇ 
ಬರುತ್ತಾರೆ 25:21, 22 

ಅ ಅವರು ಪರಲೋಕದಲ್ಲಿ ಸಜ್ಜನರನ್ನು ಸ್ವಾಗತಿಸುವರು 
21:103 

ಅ ಪುನರುತ್ಥಾನ ದಿನ ದೇವಚರರ ಸೇನೆಗಳು ಪ್ರತ್ಯಕ್ಸವಾಗುವುವು 
25:25 

ಅ ಅರಬ್‌ ಮುಶ್ರಿಕರು ಅವರನ್ನು ದೇವಪುತ್ರಿಯರೆಂದು 
ಕರೆದುದು 37:149, ಟಿ-87, 37:158, 43: ಪರಿಚಯ, 19, 
ಟಿ-16 

ಆ ಮುಶ್ರಿಕರು ಎಲ್ಲ ಕಾಲಗಳಲ್ಲೂ ಅವರನ್ನು ಆರಾಧ್ಯರನ್ನಾಗಿ 
ಮಾಡುತ್ತಿದ್ದರು 34:40, ಟಿ-61 

ಅ ಅವರ ವಾಸ್ತವಿಕತೆ ಮತ್ತು ಅವರ ಕೆಲಸ 35:1, ಟ-1 
ರಿಂದ 3, 37: 1ರಿಂದ 3, ಟಿ-1, 7, 37: 150ರಿಂದ 166 
‘le ಅರ್ಶ್‌(ವಿಶ್ವಸಿಂಹಾಸನವನ್ನು) ಎತ್ತಿಕೊಂಡಿರುವ 
ದೇವಚರರು 40:7 

ಆ ಲರ್ಶ್‌ನ ಸುತ್ತಮುತ್ತಲೂ ಇರುವ ದೇವಚರರು 40:7 
ಅ ಅವರು ಭೂವಾಸಿಗಳ ವಿದ್ರೋಹಿ ಭಂಡತನಗಳನ್ನು ಕಂಡು 
ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಾರೆ 42:5, بی‎ 
ತ ಅವರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಾರೆ 407 
ಅ ಅವರು ಅಲ್ಲಾಹನ ಸಾಮಿಪ್ಯದವರು 41:38 

ಅ ಅವರು 'ಅಲ್ಲಾಹನ ಬಾಸರು 43:19 

ಅ ಲವರು ಅಲ್ಲಾಹನ ಕಡೆಯಿಂದ ಪ್ರವಾದಿಗೆ لد‎ ಬರುವ 
ಸಾಧನವಾಗಿದ್ದಾರೆ 42:51, 52 

ಅ ಅವರು ಸತ್ಕವಿಶ್ವಾಸಿಗಳ ಪರವಾಗಿ ಸತ್ರಾರ್ಥನೆ ಮಾಡುತ್ತಾರೆ 
40: 7ರಿಂದ 9 


1373 


೪ ಗ್ರಂಥದವರ ಮುಂದೆ ಧರ್ಮಾಹ್ವಾನ ನೀಡುವ ಕ್ರಮ 29:46 
ಅ ಸದಾ ವಿನಯ ಮತ್ತು ದೀನತೆಯನ್ನೇ ಪ್ರದರ್ಶಿಸುವುದು 
ಧರ್ಮಪ್ರಚಾರದ ಯುಕ್ತಿಗೆ ವಿರುದ್ಧವಾಗಿದೆ 29: ಟಿ-82 
(ಹೆಚ್ಚಿನ ವಿವರಗಳನ್ನು 'ಸತ್ಕಾಹ್ವಾನ'ದಲ್ಲಿ ನೋಡಿರಿ) 


ನಜ್‌ವಾ | 

ಅ ನಜ್‌ವಾದ ನಿಷೇಧ 58:8 

೪ ಯಾವ ವಿಷಯಗಳಲ್ಲಿ ನಜ್‌ವಾ ನಿಷೇಧವಾಗಿದೆ? 58:9, 
ಟಿ-24 

ಆ ಯಾವ ವಿಷಯಗಳಲ್ಲಿ ನಜ್‌ವಾಕ್ಕೆ ಅನುಮತಶಿಯಿದೆ? 
58:9, ಟಿ-24 ۱ 

ಆ ಸತ್ಮವಿಶ್ವಾಸಿಗಳಿಗೆ ನೋಯಿಸಲು ನಜ್‌ವಾ ಮಾಡುವುದು 
ಪೈಶಾಚಿಕ ಕ್ರಿಯೆ 58:10 

€ ಪ್ರವಾದಿವರ್ಯರೊಡಸನೆ(ಸ) ನಜ್‌ವಾ: ಮಾಡುವ ಮೊದಲು 
ದಾನ ಮಾಡಬೇಕೆಂಬ ಆಜ್ಞೆ 58:12 

೪ ನಜ್‌ವಾ ದಾನದ ನಿಶ್ಚಯ ಮತ್ತು ಅನಂತರ ಅದು ರದ್ದು 
ಗೊಳಿಸಲ್ಪಟ್ಟದ್ದು 58:13, ಟಿ-30 


ನಜ್ಯಾಶೀ 
(ಇತಿಯೋಪಿಯಾಕ್ಕೆ ಹಿಜ್ರತ್‌' ನೋಡಿರಿ) 


ریچ 


(ಚಿತ್ತ' ನೋಡಿರಿ) 


ನಮಾರುಖ್‌ 

ಅ ಧಾರ್ಮಿಕ ವ್ಯವಸ್ಥೆಯಲ್ಲಿ ಇದರ ಮಹತ್ವ 4313, 4, 
رص‎ 35:18, 70:24, ಟ-23, 75: 310ಂದ 33, 821 
೪ ಇದರ ನೈಶಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು 
+29:45, -78, 79 

ಆ ಇಸ್ಲಾಮೂ ಜೀವನ ವ್ಯವಸ್ಥೆಯಲ್ಲಿ ಇದರ ಮಹತ್ವ 30: 
ಟಿ-50 

ಆ ಪಂಚ ಹೊತ್ತಿನ ನಮಾರು್‌ಗಳು ಕಡ್ಡಾಯಗೊಂಡುದು 
30:17. 4-23 

೪ ನಮಾಯಿನ ಹೊತ್ತುಗಳು +24:58, 30:17, ಟಿ-23, 
40:55, ಟಿ-74 

€ ನಮಾಯುಿನ ಸಂಸ್ಥಾಪನೆಯು ಸತ್ಮವಿಶ್ವಾಸ ಸ್ಕೀಕಾರ 
ಮಾಡಿದವರ ಅನಿವಾರ್ಯ ಗುಣವಾಗಿದೆ 27:2. 3, لن‎ 42: 
36ರಿಂದ 38 y 


ಕುರ್‌ಆನ್‌ ವ್ಯಾಖ್ಯಾನ 


8 ದೇವಚರರೂ ಹ.ಜಿಬ್ರೀಲ್‌ರೂ(ಅ) ಐವತ್ತು ಸಾವಿರ 
ವರ್ಷಗಳ ಮಾಸದ ಒಂದು ದಿನದಂದು ಅಲ್ಲಾಹನ ಸನ್ನಿಧಿಗೆ 
ಏರಿ ಹೋಗುತ್ತಾರೆ 70:4 

೪ ಪರಲೋಕದ ಸಾಧ್ಯತೆಯ ಕುರಿತು ದೇವಚರರ ಆಣೆಯನ್ನು 
ಯಾವ ಅರ್ಥದಲ್ಲಿ ಹಾಕಲಾಗಿದೆ? 79: 1ರಿಂದ 5, ಟಿ-1 
ಆ ದೇವಚರರು می‎ ಮೈದಾನದಲ್ಲಿ ಪಂಕ್ತಿ ಬದ್ಧರಾಗಿ 
ಅಲ್ಲಾಹನ ಮುಂದೆ ನಿಂತಿರುವರು 78:38 

ಅ ಹತ್ತೊಂಭತ್ತು ದೇವಚರರು ನರಕದ ಕಾರ್ಯಕರ್ತರಾಗಿ 
ಮಾಡಲ್ಪಟ್ಟೆದ್ದಾರೆ 74:30, 31 

ಅ ದೇವಚರರು ಪ್ರವಾದಿವರ್ಯರ(ಸ) ಸಂಗಾತಿಗಳೂ 
ಸಹಾಯಕರೂ ಆಗಿದ್ದಾರೆ 66:4, ಟಿ-9 

(ಹೆಚ್ಚಿನ ವಿವರಗಳಿಗೆ 'ಮಲಾಯಿಕ' ನೋಡಿರಿ) 


ದೇವವಾಣಿ 
(ವಹ್ಮ್‌ ನೋಡಿರಿ) 


ದೇವವಿಧಿ ನಿಯಮ 
(ಮಸೀಹಿಯ್ಯತ್‌', 'ಇಲಾಹ್‌' ಮತ್ತು ಕರಾವಕದ್ರ್‌ ನೋಡಿರಿ) 


ಧರ್ಮತ್ಕಾಗ(ಧರ್ಮಧಿಕ್ಕಾರ) 


("ಇಸ್ಲಾಮೂ ಕಾನೂನು' 'ಕ್ರಿಮಿನಲ್‌ ಕಾನೂನುಗಳು' ಮತ್ತು 
'ಮುರ್ತದ್ದ್‌' ಇವುಗಳಲ್ಲೂ ನೋಡಿರಿ) 

ಅ ಧರ್ಮಧಿಕ್ಕಾರದ ಕುರಿತು ಕೌಟುಂಬಿಕ ಕಾನೂನುಗಳ 
ಸಮಸ್ಯೆಗಳು 60:10, 11, ೬-15, 6 } 


ಧರ್ಮಪ್ರಚಾರದಲ್ಲಿ ಯುಕ್ತಿ 

ಅ 34: 24ರಿಂದ 27, ಟಿ- 42ರಿಂದ 46, 36: 15ರಿಂದ 17, 
ಟಿ-13, 41: ಪರಿಚಯ, 34, 36, ಟಿ-37, 41, 42:8, ಟಿ-11, 
42:15, 48, 43:43 -38, 43:89, -71, 51: 52ರಿಂದ 55, 
70:5, 42, 71: 100ರಿಂದ 20, 74: 1ರಿಂದ 7, 78: ಪರಿಚಯ, 
79: 17ರಿಂದ 19, ಟಿ-8, 80: ಪರಿಚಯ, 1ರಿಂದ 12,87: 
9ರಿಂದ 11, ಟಿ-10, 89:17 ರಿಂದ 22 ,7ئ‎ 8 

೪ ಅಭಿಸಂಬೋಧಿತನ ಹಟಮಾರಿತನವನ್ನು ಮುರಿಯುವ 
ಯುಕ್ತಿಪೂರ್ಣ ಕ್ರಮ 25: ಟಿ-23 

೪ ಅಬಿಸಂಬೋದಿತನು ವಿವೇಚಿಸುವಂತೆ ಹೇಗೆ 
ಮಾಡಲಾಗುವುದು? 27:59, ಟಿ-72 

ಅ ಅನಾಸ್ಥೆಯಲ್ಲಿರುವ ಜನಾಂಗವನ್ನು ಎಚ್ಚರಿಸುವ ಉಪಾಯ 
26: ಟಿ-69 


ವಿಷಯ ಸೂಚಿ 


ಅ ಕುರ್‌ಆನಿನಲ್ಲಿ ಸಮಯ ನಿಶ್ಚಯದೊಂದಿಗೆ ಅಲ್ಲಾಹನ 
ದಿಕ್ರ್‌ ಮತ್ತು ತಸ್ಟೀಹ್‌ ಆಜ್ಞೆ ಇರುವಲ್ಲೆಲ್ಲ ಅದರ ಅರ್ಥ 
ನಮಾರುಖ್‌ ಆಗಿರುತ್ತದೆ 76:25, 26, ಟಿ-30 

ಆ 'ಕುರ್‌ಆನಿನ ಪಠನ' ನಮಾರುಖ್‌ ಎಂಬರ್ಥದಲ್ಲಿ 73:20, 
ಟಿ-21 

ಅ ಕಿಯಾಮ್‌(ನಿಲ್ಲುವಿಕೆ ನಮಾರು್‌ ಎಂಬರ್ಥದಲ್ಲಿ 73:2, 
ಟ-2 

ಆ ಸಜ್ಜಃ ನಮಾರು್‌ ಎಂಬರ್ಥದಲ್ಲಿ 76:26, ಟಿ-30 

€ ನಮಾಯಿನ ಪ್ರಚಲಿತ ಬದು ಹೊತ್ತುಗಳು ಆರಂಭದಿಂದಲೇ 
ಇಸ್ಲಾಮಿನಲ್ಲಿ ಜಾರಿಯಲ್ಲಿದ್ದುವು, ಆದರೆ ರಕಅತ್‌ಗಳ 
ನಿಶ್ಚಯದೊಂದಿಗೆ ಪಂಚ ನಮಾಯ್‌ಗಳ ಕಡ್ಡಾಯದ ಆಜ್ಞೆಯನ್ನು 
ಮಿಲ್‌ರಾಜ್‌ನಲ್ಲಿ ನೀಡಲಾಯಿತು 76: ಟಿ-30 

ಆ ಪ್ರವಾದಿವರ್ಯರಿಗೆ(ಸ) ಪ್ರವಾದಿತ್ಯ್ತ ಪ್ರದಾನ 
ಮಾಡಿದೊಡನೆ ಅವರಿಗೆ ನಮಾರು್‌ ಮಾಡುವ ಕ್ರಮವನ್ನು 
ಕಲಿಸಿ ಕೊಡಲಾಗಿತ್ತು 96:10, ಟಿ-10 

ಅ ಪ್ರವಾದಿವರ್ಯರು(ಸ) ತಮ್ಮ ಧರ್ಮದ ಪ್ರಕಟನೆಯನ್ನು 
ಪ್ರಥಮತಃ ಹರಮಿನಲ್ಲಿ ನಮಾರು್‌ ನಿರ್ವಹಿಸುವ ಮೂಲಕವೇ 
ಮಾಡಿದರು 96: ಪರಿಚೆಯ, 9ರಿಂದ 19, ಟಿ-10, 16 

೪ ಪ್ರವಾದಿವರ್ಯರು(ಸ) ನಿಶ್ಚಯಿಸಿದ ನಮಾಯುನ ಸಕಲ 
ಭಾಗಗಳೂ ಕುರ್‌ಅನಿನಿಂದ ಆಯ್ದವುಗಳು 87: بات‎ 15 
೪ ನಮಾರು್‌ ಮಾಡುವುದು ಅದನ್ನು ಕಾಪಾಡುವುದು, ಸದಾ 
ಅದನ್ನು ಪಾಲಿಸುವುದು ಸತ್ಯವಿಶ್ವಾಸಿಗಳೆ ಗುಣವಾಗಿದೆ 70:22, 
23, 34, ಟಿ-15, 23 

೪ ಪರಿಶುದ್ಧತೆಯನ್ನು ಸ್ವೀಕರಿಸುವವನೂ' ನಮಾರು್‌ 
ಮಾಡುವವನೂ ಯಶಸ್ವಿಯಾಗುವನು 87:14, 15 

೪ ನಮಾರು್‌ ಬಿಡುವವನು ನರಕವಾಸಿ 74: 40ರಿಂದ 43 
೪ ನಮಾಮುನಿಂದ ಆನಾಸ್ಥೆ ತೋರುವುದು, ತೋರಿಕೆಯ 
ನಮಾರು್‌ ಮಾಡುವುದು ಮುನಾಫಿಕರ ಗುಣ 107: ಪರಿಚಯ, 
5,6 

೪ ನಮಾಯಿನಿಂದ ಅನಾಸ್ಥೆ ವಹಿಸುವುದರ ಅರ್ಥ 107:5, 
ಟಿ-9 ’ 
ಅ ನಮಾಮುನಲ್ಲಿ ಮರವೆಯುಂಟಾಗುವುದು ಶಿಕ್ಷಾರ್ಹ ತಪ್ಪಃ 
107:5, ಟಿ-9 

ಅ ತಹಬಜ್ದುದ್‌ ನಮಾರ್‌ ಕಡ್ಡಾಯವಲ್ಲ, ಐಚ್ಛಿಕ 73: ಟಿ-18 
€ ನಮಾಮುನಲ್ಲಿ ರುಕೂಲ್‌ ಸುಜೂದ್‌ಗಳಂತೆಯೇ 
ಕುರ್‌ಆನ್‌ ಪಠನವೂ ಕಡ್ಡಾಯ 73:ಟಿ-21 


1374 


೪ ನಮಾರು್‌ ಸಂಸ್ಥಾಪಿಸುವವರಿಗೆ ಸುವಾರ್ತೆ 22:34, 35 
.ಈ ನಮಾಮುನ ಸಂಸ್ಥಾಪನೆಯು ಇಸ್ಲಾಮೊ ಸರಕಾರದ 
ಮೂಲೋದ್ದೇಶಗಳಲ್ಲಿ ಸೇರಿದೆ 22:41, ಟ-85 
ಆ ನಮಾರು್‌ ಸಂಸ್ಥಾಪನೆಯ ಆಜ್ಞೆ 22:77, 78. 3031, 
31:17, 33:33, 58:13, 73:20, 98:5, 108:1, -1 
ಅ ನಮಾಯಿನ ಸಿದ್ದಾಂತಗಳು ಮತ್ತು ಅದರ ಶಿಷ್ಟಾಚಾರಗಳು 
+23:9, ಟಿ-9 
೪ ನಮಾಯಿನಲ್ಲಿ ಏಕಾಗ್ರತೆಯ ಪ್ರಶ್ನೆ 2: ಟಿ3 
ಆ ಲದನ್ನು ರಕ್ಷಿಸುವುದರ ಅರ್ಥ ಮತ್ತು ಅದರ ಆಜ್ಞೆ 23:9, 
ಟಿ-9 
ಅ ಲೌಕಿಕ ಕಾರ್ಯಭಾರಗಳಲ್ಲಿ ನಮಾರುನ್ನು ಮರೆಯದವರೇ 
ಸನ್ಮಾರ್ಗ ಹೊಂದುತ್ತಾರೆ 24:36, 37 
೪ ಅದರಿಂದ ಮನುಷ್ಯನಿಗೆ ದೇವಮಾರ್ಗದಲ್ಲಿ ಕಷ್ಟಗಳನ್ನು 
ಎದುರಿಸುವ ಶಕ್ತಿ ದೊರಕುತ್ತದೆ 40:55 
ಅ ನಮಾರು್‌ ಸಂಸ್ಥಾಪನೆಯ ಫಲಗಳು ಮತ್ತು ಪರಿಣಾಮಗಳು 
35:29, 30 
೪ ನಮಾಮಿನಲ್ಲಿ ಪ್ರವಾದಿವರ್ಯರಿಗೆ(ಸ) ದರೂದ್‌ 
ಕಳುಹಿಸುವ ಆಜ್ಞೆ 33:56, ಟಿ-107 
ಆ ಶಸ್ಟೀಹ್‌ ಎಂದರೆ .ನಮಾರು್‌ 50:39, ಟಿ-51 
ಈ ನಮಾಯುನ ಕ್ರಮವು ಕುರ್‌ಆನಿನ ಸೂಚನೆಗಳಿಂದ 
ಆರಿಸಲ್ಪಟ್ಟಿದೆ 56:96, ಟಿ-42. | 
9 ಜುಮಾ ನಮಾರ್‌ ಸಂಸ್ಥಾಪನೆಗೊಂಡದ್ದು ಯಾವಾಗ? 
: ಪರಿಚಯ 
ಜುಮಾ ನಮಾಯುನ ಮಹತ್ವ 62:9, ಟಿ-14 
ಜುಮಾ ನಮಾಯಿುಗಾಗಿ ಅದಾನ್‌ ಕೇಳಿದ ತಕ್ಟಣ 
ಹೊರಡಬೇಕೆಂಬ ಆಜ್ಞೆ 62:9 
ಅ ಜುಮಾ ನಮಾಯುನ ವೇಲೆ ಮಾರಾಟ ಖರೀದಿಗಳು 
ನಿಷಿದ್ಧ 62:9 
ಅ 'ಜುಮಾ' ಎಂಬ ಹೆಸರು ಇನ್ನಾಮೊ ಹೆಸರಾಗಿದೆ 62: ಟ-14 
ಅ ಜುಮಾ ಸಾಮೂಹಿಕ ಆರಾಧನೆಯ ದಿನ 62: ಟಿ-15 
೪ ಜುಮಾ ನಮಾಮಯುಗಾಗಿ ಧಾವಿಸುವುದರ ಸರಿಯಾದ ಅರ್ಥ 
62:9, ಟಿ-14 
'ಅ ಜುಮಾ ನಮಾರು್‌ಾ ಯಾರ ಮೇಲೆ ಕಡ್ಡಾಯ ಮತ್ತು 
ಇದರಿಂದ ವಿನಾಯಿತಿ ಹೊಂದಿದವರಾರು? 62:ಟಿ-15 
೪ ಜುಮಾ ನಮಾಯಿಗಾಗಿ ಹೇಗೆ ಸಿದ್ದತೆ ನಡೆಸಬೇಕು? 
62:ಟಿ-14 


1375 


ನಿಕಾಹ್‌(ವಿವಾಹ) 

೪ ಅರ್ಥ ಮತ್ತು ತಾತ್ಸರ್ಯ 33: ಟಿ-85 

(ಇಸ್ಲಾಮಿನ ಕಾನೂನು 'ನಿಕಾಹ್‌ ಮತ್ತು ತಲಾಕಿನ ಕಾನೂನು" 
ಇವುಗಳನ್ನೂ ನೋಡಿರಿ) 


ನಿಕಾಹ್‌ ಮತ್ತು ತಲಾಕಿನ ಕಾನೂನು 

ಅ ಸ್ತನಪಾನದ ಗರಿಷ್ಠ ಕಾಲಾವಧಿ. ಅದು ದಾಟಿದ ಮೇಲೆ 
ಸ್ತನಪಾನದ "ಆಧಾರದಲ್ಲಿರುವ ನಿಷೇಧನಿಯಮ ಅನ್ವಯವಾಗು 
ವುದಿಲ್ಲ 31:14, ಟಿ-23, 46:15, ಟಿ-19 

€ ನಿಕಾಹ್‌'ನ ಪಾರಿಭಾಷಿಕ ಅರ್ಥ 33: ಟಿ85 

$ ದತ್ತು ಸಂಬಂಧದಿಂದ ಯಾವುದೇ ನಿಷೇಧವುಂಟಾಗುವುದಿಲ್ಲ 
33:37 

೪ ರುಹಾರ್‌ನಿಂದ ಪಶ್ನಿ ಹರಾಮ್‌ ಆಗುವುದಿಲ್ಲ 33:4, ಟಿ-6 
ಅ 'ತಖ್‌ಈರ್‌'ನ ಅರ್ಥ ಮತ್ತು ಅದರ ಕಾನೂನು 33:28, 
29, ಟಿ-42 

ಅ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಕೊಟ್ಟರೆ ಇದ್ದತ್‌ 
ಇಲ್ಲ 33:49, ಟಿ-86 

ಅ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಆಬಾಗಿನ ಮಹರ್‌ 
ಮತ್ತು ತಲಾಕಿನ ಮುತ್‌ಅದ ಕುರಿತು ಆದೇಶ 33:49, ಟಿ-86 
ಅ ತಲಾಕ್‌ನ ಅನುಷ್ಠಾನವನ್ನು ಯಾವುದಾದರೂ ಪಂಚಾಯತ್‌ 
ಅಥವು ನ್ಯಾಯಾಲಯದೊಂದಿಗೆ ಜೋಡಿಸುವುದು ದೇವ 
ಧರ್ಮಶಾಸ್ತ್ರದ ಯುಕ್ತಿಗೆ ವಿರುದ್ಧವಾಗಿದೆ 33: ಟಿ-86 

ಆ ಶರೀಲತ್‌ ತಲಾಕಿನ ಸಂಪೂರ್ಣ ಅಧಿಕಾರವನ್ನು ಪುರುಷನಿ: 
ಕೊಡುತ್ತದೆ 33:49, ಟಿ-86 2 
೪ ಇದ್ದತ್‌ ಸ್ತ್ರೀಯ ಮೇಲೆ ಪಶಿಯ ಹಕ್ಕು 33:49, 6 
ಅ ಇದ್ದಶ್‌ ಪತಿಯ ಹಕ್ಕು ಮಾತ್ರವಾಗಿರದೆ ಅಲ್ಲಾಹನ 
ಹಕ್ಕೂ ಮಕ್ಕಳ ಹಕ್ಕೂ ಅದರಲ್ಲಿ ಸೇರಿದೆ 33: ಟಿ-86 
ಅ ತಲಾಕ್‌, ಇದ್ದತ್‌, ಮಹೆರ್‌ ಮುಂತಾದ ವಿಷಯದಲ್ಲಿ 
ಮುಸ್ಲಿಮ್‌ ಪತಿಯ ಮುಸ್ಲಿಮ್‌ ಪತ್ನಿಗೆ ಅನ್ವಯಿಸುವ ನಿಯಮ 
ಗಳೇ ಆತನ ಆಹೆ ಕಿತಾಬ್‌ ಪತ್ನಿಗೂ ಅನ್ವಯಿಸುತ್ತವೆ 33:49, 
ಟಿ-86 

೪ ಮಾಲಕತ್ವದ ಆಧಾರದಲ್ಲಿ ದಾಸಿಯೊಂದಿಗೆ ಸುಖಿಸುವ 
ಅನುಮತಿ 33:52, ಟಿ-94 

ಆ ತಂದೆಯ ಸಹೋದರರ, ಸೋದರತ್ತೆ ಮತ್ತು ತಾಯಿಯ 
ಸಹೋದರಿಯರ ಪುತ್ರಿಯರು ಹಲಾಲ್‌ ಆಗಿರುತ್ತಾರೆ 33:50, 
ಟಿ-88 


ಕುರ್‌ಆನ್‌ ವ್ಯಾಖ್ಯಾನ 


ಸಂಸ್ಥಾಪನೆ‏ 28ہ 
(ನಮಾರು್‌' ನೋಡಿರಿ)‏ 


ನರಕ 
(ಜಹನ್ನಮ್‌ ನೋಡಿರಿ) 


ನಸಾರಾ(ಕ್ರೈಸ್ತರು) 

6 ಇವರು ಯಹೂದಿ ಮತ್ತು ಮುನಾಫಿಕರೊಂದಿಗೆ 
ಸೇರಿಕೊಂಡು ಇಸ್ಲಾಮಿಗೆ ವಿರುದ್ಧ ರಂಗ ಸಜ್ಜು ಗೊಳಿಸಿದುದು 
61: ಪರಿಚಯ 

(ವಿವರಣೆಗೆ 'ಈಸಾಯಿ', 'ಮಸೀಹಿ' ಮತ್ತು 'ಅಹ್ನೆ ಕಿತಾಬ್‌' 
[ಗ್ರರಥದವರು] ನೋಡಿರಿ) 


ನಾಸ್ತಿಕವಾದ 

ಆ ಇದರ ಖಂಡನೆಗೆ ಆಧಾರ ಪ್ರಮಾಣಗಳು 27:64, ಟಿ-80 
("ತೌಹೀದ್‌ ಮತ್ತು ಅದರ ಆಧಾರ ಪ್ರಮಾಣಗಳು" ಮತ್ತು 
"ಶಿರ್ಕ್‌ ಮತ್ತು ಅದರ ಖಂಡನೆಯ ಆಧಾರ ಪ್ರಮಾಣಗಳು" 
ಇವುಗಳನ್ನೂ ನೋಡಿರಿ) 

೪ ಜಗತ್ತು ಅನಾದಿ ಮತ್ತು ಅನಂತ ಎಂಬ ವಿಚಾರಧಾರೆ 
ತಪ್ಪು 30: ಟಿ-6 

ನಾಸ್ತಿಕವಾದದ ಪ್ರಭಾವಗಳು ಮಾನವ ಚಾರಿತ್ರ್ಯದಲ್ಲಿ‏ فی 
ಟಿ-44‏ ,41 :30 


ನ್ಯಾಯ(ಅದ್ದ್‌) 

ಆ ಅರ್ಥದ ವಿವರಣೆ ಮತ್ತು ಸಮಾಜದಲ್ಲಿ ಅದರ ಮಹತ್ವ 
42:15, ٤-8 

ಅ ನ್ಯಾಯದ ಮಹತ್ವ ಮತ್ತು ಅದರ ತಾಕೀದು 55:9, ಟ8 
€ ಅಖಿಲ ವಿಶ್ವವು ನ್ಯಾಯದ ಸಿದ್ದಾಂತದ ಮೇಲೆ 
ಸೃಷ್ಟಿಸಲ್ಪಟ್ಟಿದೆ 55:7, ಟಿ-7 

ಅ ಅಲ್ಲಾಹ್‌ ನ್ಯಾಯವಂತರನ್ನು ಪ್ರೀತಿಸುತ್ತಾನೆ 60:8 


ನ್ಯಾಯಾಲಯದ ನಿಯಮ 

9 ತೀರ್ಮಾನದಲ್ಲಿ ಪ್ರಾಮಾಣಿಕತೆಯಿಂದ ತಪ್ಪಾಗಿ ಹೋದರೆ 
ಅದು ಶಿಕ್ಸಾರ್ಹವಲ್ಲ 21: ಟಿ-70 

ಆ ನ್ಯಾಯಾಧೀಶ ತನ್ನ ಸ್ವಂತ ತಿಳುವಳಿಕೆಯ ಆಧಾರದಲ್ಲಿ 
ವ್ಯಾಜ್ಯದ ವಿಚಾರಣೆಯ ಆಧಾರಕ್ಕೆ ವಿರುದ್ಧವಾದ ತೀರ್ಪು 
ಕೊಡುವಂತಿಲ್ಲ 24: ಟಿ-2 

೪ ನ್ಯಾಯಾಲಯದ ಸಮನ್ಸ್‌ ಪ್ರಕಾರ ಹಾಜರಾಗದಿರುವುದು 
ಅಪರಾಧ 24: ಟಿ-78 ' 


ವಿಷಯ ಸೂಚಿ: 


ಅ ತಲಾಕನ್ನು ಯಾವಾಗ ಮತ್ತು ಹೇಗೆ ಕೊಡಬೇಕು 65:ಟ-1 
೬ ಒಂದೇ ಸಲಕ್ಕೆ ಮೂರು ತಲಾಕುಗಳ ನಿಷೇಧ 65: بن‎ 
ಆ ಆರ್ತವಾವಸ್ಥೆಯಲ್ಲಿ ತಲಾಕ್‌ ಕೊಡುವುದು ನಿಷಿದ್ಧ 65: 
ಟಿ-1 

ಆ ಮೂರು ತಲಾಕ್‌ಗಳ ತರುವಾಯ ಮರಳಿಸುವ ಹಕ್ಕಿಲ್ಲ 
65:2, ಟ-6 

೪ ಮೂರಕ್ಕಿಂತ ಹೆಚ್ಚು ತಲಾಕ್‌ ಕೊಡುವುದು ಅಕ್ರಮ 
ಮತ್ತು ಅತಿರೇಕವಾಗಿದೆ 65:1, ಟ-5 

ಅ ಬಿದ್‌ಈ ಮತ್ತು ಹರಾಮ್‌ ಕೂಡಾ ಪರಿಣಾಮ 
ಕಾರಿಯಾಗಿದೆ, ಆದರೆ ಹಾಗೆ ಮಾಡುವವನು ಪಾಪಿಯಾಗುತ್ತಾನೆ 
65: ಟಿ5 ' i 

ಅ ಇದ್ದತಿನ ಪ್ರಶ್ನೆ 65: ಪರಿಚಯ, 1, ಟಿ-1 

೪ ತಲಾಕಿನ ಅನಂತರ ಇದ್ದತ್‌ ಕಾಲಾವಧಿಯಲ್ಲಿ ಸ್ತ್ರೀಯು 
ಪತಿಯ ಮನಸೆಯಲ್ಲಿರುವಳು 65:1, 6, ಟ-3, 16 

೪ ಇದ್ದತ್‌ನ ಕಾಲಾವಧಿಯಲ್ಲಿ ತಲಾಕ್‌ ಪಡೆದವಳ ಜೀವನ 
ವೆಚ್ಚದ ಪ್ರಶ್ನೆ 65:1, 6, ಟಿ-3, 16 

೪ ತಲಾಕ್‌ ಮತ್ತು ರುಜೂಲ್‌ಗಳಲ್ಲಿ ಸಾಕ್ಟಿ ಪಡೆಯುವ 
ಆಜ್ಞೆ 65:2, ಟಿ-7 

ಈ ಮುಟ್ಟಾಗುವ ಮತ್ತು ಮುಟ್ಟಾಗದ ಸ್ತ್ರೀಯ ಇದ್ದತ್‌ 
ಮೂರು ಮಾಸಗಳು 65:4, ಟಿ-12, 13 
ಅ ಗರ್ಭಿಣಿ ತಲಾಕ್‌ ಪಡೆದವಳೆ ಇದ್ದತ್‌ ಹೆರಿಗೆಯ ವರೆಗೆ |' 
65:4, ಟಿ-14 

೪ ಏಕಾಂತ ಮಿಲನಕ್ಕೆ ಮುಂಚೆ ತಲಾಕ್‌ ಕೊಟ್ಟರೆ ಇದ್ದತ್‌ 
ಇಲ್ಲ 65: ಟ-13 

ಅ ತಲಾಕ್‌ ಪಡೆದ ಗರ್ಭಿಣಿ ಮತ್ತು ವಿಧವೆ ಗರ್ಭಿಣಿಯ 
ಇದ್ದತಿನಲ್ಲಿ ಭಿನ್ನಾಭಿಪ್ರಾಯ 65:4, ಟಿ-14 

ಅ ಸ್ತನಪಾನ ಮಾಡಿಸುವ ವಿಚ್ಛೇದಿತೆಯೊಂದಿಗೆ ಪರಸ್ಪರ 
ಮಾತುಕತೆ ನಡೆಸಿ ಪ್ರತಿಫಲ ನಿಶ್ಚಯಿಸಬೇಕು 65:6, ಟಿ-18 
ಅ ತಲಾಕ್‌ ಪಡೆದವಳ ಜೀವನವೆಚ್ಚ ಪತಿಯ ಆರ್ಥಿಕ 
ಸ್ಥಿತಿಗನುಸಾರ ನಿಶ್ಚಯಗೊಳ್ಳುವುದು 65:7 

ಆ ತಲಾಕ್‌ ಹೊಂದಿದವಳಿಗೆ ಅವಳೆ ಮಗುವಿನ ಮೇಲೆ ಬೇರೆ 
ಸ್ರೀಗಿಂತ ಹೆಚ್ಚು ಹಕ್ಕಿದೆ 65:6, ಟಿ-18 


ನಿಫಾಕ್‌(ಕಾಪಟ್ಕ) 
(ಮುನಾಫಿಕ್‌' ನೋಡಿರಿ) 


1376 


೪ 'ಬಹುಪತ್ನಿತ್ವ'ದ ಅನುಮತಿಗೆ ಅನಿವಾರ್ಯ 'ವೈಯಕ್ತಿಕ 
ಅವಶ್ಯಕತೆ'ಗಳಿರಬೇಕೆಂಬ ನಿರ್ಬಂಧವಿಲ್ಲ 33:ಟಿ-90 

ಅ ದಾಸಿಗಳೊಂದಿಗೆ ಸುಖಿಸುವ ಅನುಮತಿಗೂ ಯಾವುದೇ 
ನಿರ್ಬಂಧವಿಲ್ಲ ಮತ್ತು ಅದಕ್ಕೆ ಕಾರಣಗಳು 33:ಟ-94 

ಅ ಇಸ್ಲಾಮೊ ಕಾನೂನಿನಲ್ಲಿ 'ಕುಫ್‌ವ್‌' (ಸಮತೆಯ) 
ವಾಸ್ತವಿಕತೆ 49: 'ಟಿ-28 

ಅ ರುಹಾರ್‌ ಮತ್ತು ಅದರ ಅರ್ಥ 58:2, 3, ಟಿ೨3 

ಅ ಅರಬರಲ್ಲಿ 'ರುಹಾರ್‌' ಅನ್ನು ತಲಾಕಿಗಿಂತ ಕಠಿಣವೆಂದು 
ಭಾವಿಸಲಾಗುತ್ತಿತ್ತು 58: ಟಿ-3 

ಆ ಬುಹಾರ್‌ನ ಐತಿಹಾಸಿಕ ಹಿನ್ನೆಲೆ 5&ಟಿ-2, 3 

೪ ಮಿಹಾರ್‌ ತೀರಾ ಅಪ್ರಿಯ ಮತ್ತು ಮಿಥೈ ಕ್ರಮವಾಗಿದೆ 58:2 
ಆ ಮಹಾರ್‌ ಪಾಪಕಾರ್ಯವಾಗಿದೆ. ಆದರೆ ಅದರಿಂದ ನಿಕಾಹ್‌ 
ಮುರಿಯುವುದಿಲ್ಲ 58:2, 3, ಟಿ-4, 5 

೪ ಲುಹಾರ್‌ನ ಕಾನೂನುಪರ ವಿಧಿ 58: 2ರಿಂದ 4, ಟಿ-11 
ಆ ರಲ್ಲುಹಾರ್‌ನ ಪ್ರಾಯಶ್ಚಿತ್ತ ಕೊಡುವುದಕ್ಕೆ ಮುಂಚೆ 
ಸಂಭೋಗ ಹರಾಮ್‌ 58: رن‎ 

€ ಬುಹಾರ್‌ನ ಪ್ರಾಯಶ್ಚಿತ್ತ 582 

ಅ ಬುಹಾರ್‌ನ ಕುರಿತು ಇಸ್ಲಾಮೊ ಕಾನೂನುಗಳು 58:3, 4 
ಟಿ-11 

೬ ರುಹಾರ್‌ನಲ್ಲಿ ಪತಿಯು ಪತ್ನಿಯನ್ನು ಮುಟ್ಟಲೂಬಾರದೇ? 
58: ಟಿ-11 

ಪಠಿ ಪಶ್ನಿಯಲ್ಲಿ ಯಾರಾದರೂ ಒಬ್ಬರು ಮುಸ್ಲಿಮರಾಗಿದ್ದು‏ ٭ 
ಇನ್ನೊಬ್ಬರು ಕಾಫಿರರಾಗಿ ಉಳಿದಾಗ ನಿಕಾಹ್‌-ತಲಾಕಿನ ವಿಧಿಗಳು‏ 
ಪರಿಚಯ, 10, ಟಿ-16‏ :60 

೪ ಸತ್ಯವಿಶ್ವಾಸಿನಿಯರು ಸತ್ಯನಿಷೇಧಿ ಪುರುಷರಿಗೆ ಯಾವ 
ರೂಪದಲ್ಲೂ ಹಲಾಲ್‌ ಅಲ್ಲ 60:10, ಟಿ-16 

ಅ ಮುಸ್ಲಿಮ್‌ ಪತಿಯು ತನ್ನ ಸತ್ಕನಿಷೇಧಿ ಪತ್ನಿಯನ್ನು 
ತಡೆದಿರಿಸುವುದಕ್ಕೆ ಅನುಮತಿ ಇಲ್ಲ 60:10 

ಅ ಕುಫ್ರ್‌ ರಾಷ್ಟ್ರದೊಂದಿಗೆ ಸಂಧಾನವಾಗಿದ್ದರೆ ಪಶಿಯಂದಿರು 
ಬೇರೆ ಮಠದಲ್ಲಿರುವ ಮುಸ್ಲಿಮ್‌ ಮತ್ತು ಕಾಫಿರ್‌ ಸ್ತ್ರೀಯರ 
ಮಹರ್‌ನ ಕುರಿತು ತೀರ್ಮಾನ ಮಾಡಿಕೊಳ್ಳಬೇಕು 60:10, ಟ-16 


ಆ ದಂಪತಿಗಳ ಪೈಕಿ ಯಾರಾದರೂ ಒಬ್ಬರು ಮುಸ್ಲಿಮ್‌ ' 


ಮತ್ತು ಇನ್ನೊಬ್ಬರು ಕಾಫಿರ್‌ ಆಗಿರುವಾಗ ಮಹರ್‌ ಸಂದಾಯದ 
ಪ್ರಶ್ನೆ 60:11, ಟಿ-17 
ಅ ತಲಾಕಿನಲ್ಲಿ ಅವಸರ ನಿಷಿದ್ಧ 65:1, ಟಿ-1, 2 


1377 


ನಿರೀಕ್ಷೆಯೂ ಇಲ್ಲದಿದ್ದುದರಿಂದ ಅವರು ಆ ಜನಾಂಗವನ್ನು 
ಶಪಿಸಿದರು 71:26, 27 
ಆ ಅವರು ಯಾತನೆ ಎರಗುತ್ತಿರುವಾಗ ಮಾಡಿದ ಕೊನೆಯ 
ಪ್ರಾರ್ಥನೆ 71:26, 27 - . 
ಅ ಅವರನ್ನು ದೇವ ಸಂದೇಶವಾಹಕತ್ವಕ್ಕೆ ನೇಮಿಸುವ ಮೂಲಕ | 
ಅಲ್ಲಾಹನು ಅವರ ವಶಕ್ಕೆ ಯಾವ ಸೇವೆಯನ್ನು ಒಪ್ಪಿಸಿದನು? 71:1 
೪ ಅವರು ತಮ್ಮ ಧರ್ಮಾಹ್ನಾನದ ಆರಂಭ ಹೇಗೆ ಮಾಡಿದರು; 
ಜನಾಂಗದ ಮುಂದೆ ಯಾನ ಸಂದೇಶವನ್ನಿಟ್ಟರು 71: 2ರಂದ آ4‎ 
ھ٭‎ ಅವರು ಯಾವ: ರೀತಿಗಳಿಂದ ತಮ್ಮ ಜನಾಂಗವನ್ನು 
ನೇರಮಾರ್ಗಕ್ಕೆ ತರಲು ಪ್ರಯತ್ನಿಸಿದರು? ಜನಾಂಗವು ಅವರ 
ವಿರುದ್ಧ ಎಂತಹ ನಿಲುಮೆಯನ್ನಿರಿಸಿತು? 71: 5ರಿಂದ 21 
ಅ ಹ. ನೂಹ್‌ರು(ಅ) ತಮ್ಮ ಧರ್ಮಪ್ರಚಾರದ ಪ್ರತಿಯೊಂದು 
ಕಾಲಘಟ್ಟದಲ್ಲಿ ಅದರ ವರದಿಯನ್ನು ತಮ್ಮ ಪ್ರಭುವಿನ 
ಮುಂದಿಡುತ್ತಲೇ ಇದ್ದರು 71: 5ರಿಂದ 9, 21ರಿಂದ 24, 27 
ಅ. ಅವರಿಗೆ ವಿರುದ್ಧ: ಜನಾಂಗವು , ಸಂಪತ್ತನ್ನು. ಹೊಂದಿ"; 
ಇನ್ನಷ್ಟು ಹೆತಭಾಗಿಗಳಾದ ಧನಿಕರನ್ನು ಅನುಸರಿಸಿತು 71:21 | 
೪ ಜನಾಂಗದ ಆಢ್ಕರು: ಇನ್ನಷ್ಟು ಬಲವಾಗಿ ಮೂರ್ತಿಗಳನ್ನು 
ಹಿಡಿದಿರಲು ಜನರಿಗೆ ಬೋಧಿಸತೊಡಗಿದರು "71:23 
ಅ ರಬ್‌ ಮುಶ್ರಿಕರು ಪೂಜಿಸುತ್ತಿದ್ದ. ಹ. ನೂಹ್‌ರ(ಅ) 
ಜನಾಂಗದ ವಿಗ್ರಹಗಳು 71:23, ಟಿ-17 
٭‎ ಹ.ನೂಹ್‌ರ(ಅ) ಜನಾಂಗದವರು. ಮುಳುಗಿ. ಹೋದೊಡನೆ 
ಅವರ ಕಥೆ ' ಮುಗಿಯಲಿಲ್ಲ, ಅವರ ಆತ್ಮಗಳು ತಕ್ಷಣ| 
ಅಗ್ನಿಯಾತನೆಗೊಳಗಾದುವು 71:25, ಟಿ-19 . 
ಆ ಚಂಡಮಾರುತವು. ಮಿತಿ ಮೊರಿದಾಗ. ಹ.ನೂಹ್‌ರು(ಲ) | 
ಸತ್ಮೆವಿಶ್ವಾಸಿಗಳನ್ನು ನಾವೆಯಲ್ಲಿ ಕುಳ್ಳಿರಿಸಿದರು 911. | 
೪ ಸತ್ಮನಿಷೇಧಿಗಳ ವಿಷಯದಲ್ಲಿ. ಹ.ನೂಹ್‌ರ(ಲ) ಪತ್ನಿಯ 
ಉದಾಹರಣೆ 66:10 ٦ 
٭‎ ಅವರೊಡನೆ ಇದ್ದ ಸಂಬಂಧವು ಅವರ ಪತಶ್ನಿಗೇನೂ | 
ಫಲಕಾರಿಯಾಗಲಿಲ್ಲ 66: ಪರಿಚಯ, 10 ۔٠ .۔‎ : 1 
ಅ ಅವರ کیل‎ ಯಾವ. ಅರ್ಥದಲ್ಲಿ ಅವರಿಗೆ ದ್ರೋಣ 
ಬಗೆದಳು 66:10, ಟಿ-24 
ಅ ಅವರ ಮಾತಾಪಿತರು 
ಮಾಡಿದವರಲ್ಲಾಗಿದ್ದರು "71:28 


ಸತ್ಮವಿಶ್ವಾಸ ಸ್ಟೀಕಾರ 


ಕುರ್‌ಆನ್‌ ವ್ಯಾಖ್ಯಾನ 


ನೂರ್‌(ಜ್ಯೋತಿ) 
9. ಸತ್ಮವಿಶ್ವಾಸಿಗಳಿಗೆ ಜ್ಯೋತಿ ಪ್ರದಾನ ಮಾಡುವ ವಾಗ್ದಾನ 
"57:28 


ನೂಹ್‌(ಅ) 

-ಅ ಅವರ ಕಥೆ ೬21:26, 27, 24: 23ರಿಂದ 30, 26:105 
ರಿಂದ 120, 29:14, 15, 37: 75ರಿಂದ 82, 71: 1ರಂದ 28 
೪ ಸಕಲ ಮಾನವರು ಹ.ನೂಹ್‌ರ(ಅ) ನಾವೆಯಲ್ಲಿ ಏರಿದ್ದ 
'ಸತ್ಯವಿಶ್ವಾಸಿಗಳ ಸಂತತಿ 43641, ಟಿ38, 69:11, 88 
೪ ಅವರ ಸುದೀರ್ಫ ಆಯುಸ್ಸು 29:14, ಟಿ-22 

ಅ ನೂಹ್‌ರ(ಅ) ನಾವೆಯನ್ನು ಒಂದು ಪಾಠದಾಯಕ 
ಸೆಂಕೇತವೆಂಬ ರೂಪದಲ್ಲಿ ಉಳಿಸಲಾಗಿದೆ 29:15, ಟಿ-25 

೪ -ಅವರ ಧರ್ಮವು ಹ.ಮುಹನ್ಮುದ್‌ರ(ಸು ಧರ್ಮವೇ 
ಆಗಿತ್ತು 42:13, ಟಿ-20 

ಅ: ನೂಹ್‌ರ(ಅ) ಜನಾಂಗ 38:12 

೮ ನೂಹ್‌ರ(ಅ) ಜನಾಂಗ ಸುಳ್ಳಾಗಿಸಿದ 
'54:9 

9 ನೂಹ್‌ರ(ಅ) ಜನಾಂಗದ ಕರ್ಮಬ್ರಷ್ಟತೆ 51:46 

"ಅ ನೂಹ್‌ರ(ಅ) ಜನಾಂಗದ ವಿನಾಶ 51: 44ರಿಂದ 46 

ಹ.  ನೂಹ್‌ರ(ಅ) ಮೇಲೆ ಅವರ ಜನಾಂಗದವರ‏ م6 
'ಆರೋಪೆಗಳು 549‏ 

ಅ ಹ. ನೂಹ್‌ರು(ಲ) ಸತ್ಯ ನಿಷೇಧಿಗಳನ್ನು ತೆಪಿಸಿದುದು 54:10 
و‎ ನೂಹ್‌ರ(ಅ) ಚಂಡಮಾರುತ, ನೂಹ್‌ರ(ಆ) ನಾವೆ ಮತ್ತು 
ಚಂಡಮಾರುತದಿಂದ" ಮುಕ್ತಿ 54: 1ರಿಂದ 13 


ಪ್ರಸ್ತಾಪ 50:12, 


ಅ ನೂಹ್‌ರ(ಲ) ನಾವೆಯು ಅಲ್ಲಾಹನ ನಿದರ್ಶನಗಳ ಪೈಕ 


54:15 رج 

'ಆ ಅವರ ಮಂಶದಲ್ಲಿ ಪ್ರವಾದಿತ್ವ 'ಮತ್ತು ೨, ಗ್ರಂಥ; ಇಂಸಲ್ಪಟ್ಟತು 
57:26, ಟಿ-49. 

٠ ನೂಹ್‌ರ(ಲ) ಜನಾಂಗದ ಮೇಲೆ ಎರಗಿದ ಯಾತನೆಯ 
ವರ್ಣನೆ 71: 25, ಟಿ-19 

"ಅ ಹೆ.ನೊೂಹ್‌ರ(ಲ) ಶಾಪ 71: 21ರಿಂದ 24, 26, 27 


| € ಅವರೆ" ಶಾಪವು ಅಸಹನೆಯಿಂದಾಗಿರಲಿಲ್ಲ. ಅಲ್ಲಾಹನೆ' 


'ಇಂಗಿತಕ್ಕನುಸಾರವೇ ಆಗಿತ್ತು 71: ಟಿ-18 


|'$ ಆ ಜನಾಂಗದ ಬಗ್ಗೆ ಜನತೆಯನ್ನು ಪಥಭ್ರಷ್ಟಗೊಳಿಸುವ 


"ಮತ್ತು ಮುಂದಿನ ಪೀಳಿಗೆಯನ್ನು ಕೆಡಿಸುವ ವಿನಾ ಬೇರಾವ 


ವಷಯ ಸೂಚಿ 


೪ ಮೆಚ್ಚಲರ್ಹವಾದ ನೈತಿಕ ಗುಣಗಳು 66:5, 67:12, ಟಿ- 
18, 69:34, 35, 70: 22ರಿಂದ 35, 73: 6ರಿಂದ 10, 20, 
74: 3ರಿಂದ 7, 76: 7ರಿಂದ 9, 79:40, 87:14, 15, 90:13 
ರಿಂದ 17, 91:9, 92:5, 6, 7, 17ರಿಂದ 20 

ಆ ಅಪ್ರಿಯ ಗುಣಗಳು 66: ಟಿ-1, 67:23, 68: 8ರಿಂದ 13, 
69:24, 74: 43ರಿಂದ 46, 75: 31ರಿಂದ 33, 79: 17ರಿಂದ 
24, 37ರಿಂದ 39, 81: ಟ-9, 82: 6ರಿಂದ 8, ಟಿ-4, 83: 1ರಿಂದ | 
4 84:13, ಟಿ-9, 85: ಪರಿಚಯ, 10, 89: 15ರಿಂದ 20, 
90: 5ರಿಂದ 7, 91:10, 92: 8ರಿಂದ 10, 96: 6ರಿಂದ 15,, 
100: 6ರಿಂದ 8, 102:1, 2, ಟಿ-1, 2, 104:1ರಿಂದ 3, 107:1 
ರಿಂದ 7, 113:3-6 

€ ತದ್ದಿರುದ್ದವಾದ ನೈತಿಕ ಗುಣಗಳ-ಹೋಲಿಕೆ 92: ಪರಿಚಯ, 
5ರಿಂದ 10 

ಆ ಮಾನವನು ಯಾವುದನ್ನು ಕಡೆಗಣಿಸಿ ಪಥಭ್ರಷ್ಟೆತೆಯ ಆಳಕ್ಕೆ 
ಜಾರಿ ಬೀಳ ಬಯಸುತ್ತಾನೋ. ಆ ನೈತಿಕ ಉನ್ನತಿಯ ಕಷ್ಟಕರ |' 
ಏರುಗಳು 90: ಪರಿಚಯ, 11ರಿಂದ 17, ٤خ‎ 11ರಿಂದ 15 
8 ಉನ್ನತ ನೈತಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದು ಯಾವ 
ರೀತಿ ದುಸ್ತರವಾದ ಏರು" ಮಾರ್ಗವಾಗಿದೆ ಮತ್ತು" ಯಾವ 
ರೀತಿ ಸುಲಭವಾದ ನೇರ ಮಾರ್ಗವಾಗಿದೆ? 9%: ಟ3 |. 
€ ಅಲ್ಲಾಹನು, ಉನ್ನತ ನೈತಿಕ ಗುಣಗಳನ್ನು ಮೆಚ್ಚುವವನಿಗೆ ۱ 
ಸುಲಭ ಮಾರ್ಗವನ್ನು ಮತ್ತು ಕೆಟ್ಟಿ ಗುಣಗಳನ್ನು ಮೆಚ್ಚುವವನಿಗೆ |: 
ಕಷ್ಟಕರ ಮಾರ್ಗವನ್ನು ಸುಗಮಗೊಳಿಸುತ್ತಾನೆ 92: ರಿಂದ 10 |. 
ಆ ಮಾನವನು ತನ್ನ ಮನ ಮಸ್ತಿಷ್ಕಗಳನ್ನೂ ಕೆರೀರವನ್ನೂ | 


. ಕೆಡುಕಿನ ಮಾರ್ಗದಲ್ಲಿ ತೊಡಗಿಸಿದಾಗ ಅಲ್ಲಾಹನು ಅವನನ್ನೂ 


ಕ್ರಮೇಣ ಅಧಃಪತನಕ್ಕಿಳಿಸುತ್ತಾ ಕೊನೆಗೆ, ಇತರ ಯಾವ | 
ಜೀವಿಯೂ ತಲುಪಿಲ್ಲದಷ್ಟು ಕೀಳ್ಮಟ್ಟಕ್ಕೆ ತಲಪಿಸಿ ಬಿಡುತ್ತಾನೆ 


95:5, 4 


೬ ಮಾನವ ಸಮಾಜದಲ್ಲಿ وع‎ ಔನ್ನತ್ಯ ಮತ್ತು ಪತನದ 
ಸ್ಪಷ್ಟ ನಿದರ್ಶನಗಳು 95: ಟ3, 4 ۱ 

€ تخت‎ ಸಮಾಜದ ನೈತಿಕ ಸ್ಥಿತಿಯ ಕುರಿತು ಕುರ್‌ಆನಿನ ' 
ವಿಮರ್ಶೆ 89: ಪರಿಚಯ, 15ರಿಂದ 20: ہے ہے‎ 


. ಆ ಸಚ್ಚಾರಿತ್ರ್ಯ ಮತ್ತು ಪ್ರತಿಫಲದ ನಿಯಮಗಳ ನಡುವಣ, | 


ಅನಿವಾರ್ಯ," ಸಂಬಂಧ.,76:ಟಿ-5 


1378 


ನೈತಿಕ ಶಿಕ್ಷಣಗಳು 

ಅ ಕುರ್‌ಆನಿನ ನೈತಿಕ ಸಿದ್ದಾಂತ: 22: ಟಿ-6, 23: 60ರಿಂದ 
62, ಟಿ-55, 24:22, 23, 26, ಟಿ-22, 67: ಪರಿಚಯ, 12, 
13, 77: 16ರಿಂದ 19, 82: ಟಿ-5, 6, 83: ಪರಿಚಯ, 1ರಿಂದ 


3, ಟಿ-2, 90: 13ರಿಂದ 17 

ಅ ಇಸ್ಲಾಮೂ ನೈತಿಕ ವ್ಯವಸ್ಥೆಯ “ಬುನಾದಿಗಳು 313, ಟಿ-3 
ಆ ಇತರರ ಅತಿರೇಕಗಳಿಗೆ ಪ್ರತೀಕಾರ ಪಡೆಯುವ ಮೇರೆಗಳು 
" ಮತ್ತು” ನಿಯಮಗಳು 42; 39ರಿಂದ 43 ' 

| ಅ ಮಾತಾಪಿತರ ಹಕ್ಕುಗಳು 31:14, 15, 46:15, 4-19. 
"ಅ. ಮಕ್ಕಳನ್ನು : ಪಥಭ್ರಷ್ಟತೆಗೆ ನಿರ್ಬಂಧಿಸುವ ಹಕ್ಕು 


' ಮಾತಾಪಿತರಿಗಿಲ್ಲ. 31:15 - 
'ಆ ಅಹಂಕಾರದ ಸೂಚನೆಗಳು ಮತ್ತು ಅವುಗಳ ನಿಷೇಧ 
3118, 19 . : 
'(ಅಹಂಭಾವವನ್ನೂ ನೋಡಿರಿ 


`ಆ ಕುರ್‌ಆನಿನ ದೃಷ್ಟಿಯಲ್ಲಿ ಜಯಾಪಜಯಗಳ ಮಾನದಂಡ: 


37:60, 39:15, 45:30, 31 

ಈ :ಗೌರವ ಮತ್ತು ಅಪಮಾನಗಳ ವಿಷಯದಲ್ಲಿ ಕುರ್‌ಆನಿನ 
'ಮಾನದಂಡೆ 35:10, ಟಿ-20, 21 

' ಅ .ರಹಸ್ಯ ಕಿವಿ ಮಾತುಗಳಿಗೆ ತಡೆ 58: 
"8ರಿಂದ 10 

ಅ ಸಭೆಯ ಶಿಷ್ಟಾಚಾರಗಳ 'ಬೋಧನೆ 58: ಪರಿಚೆಯ,. 11 
ಈ ಮುಸ್ಲಿಮನು ದುಶ್ಯೀಲನೂ -ಜಿಪುಣನೂ .ಆಗಿರಲು 
ಸಾಧ್ಯವಿಲ್ಲ 59:9, 9 7 

'ಅ ಮುಸ್ಲಿಮರು ಸತ್ಯನಿಷೇಧಿಗಳೊಂದಿಗೆ: وہ‎ 
ಕೊಳ್ಳಬಾರದು 60:1 . K 
نپ‎ ಶತ್ರುವಲ್ಲದ ಸತ್ಯ ನಿಷೇಧಿಯೊಂದಿಗೆ ಸ್ನೇಹವರಿಸುವುದು 
"ತಪ್ಪಲ್ಲ 60:1 

ಆ ಕುರ್‌ಆನಿನ ನೀತಿಶಾಸ್ತ್ರದ ಪರವಾಗಿ ಮಾನವ. ಚಿತ್ರದಿಂದ 
'ಸಾಕ್ಟ್ಯಾಧಾರ 91: 7ರಿಂದ 10 ಟಿ-67 - 

`ಆ ಪ್ರವಾದಿವರ್ಯರ(ಸ) ಚಾರಿತ್ರ್ಯ 68:4, آ نٹ‎ 

:ಅ ಪ್ರವಾದಿವರ್ಯರಣು ಸಚ್ಚಾರಿತ್ಯ್ಯದ ಬಗ್ಗೆ ಹ.ಖದೀಜಾ(ರ) 
-ಮತ್ತು ಆಯಿಶಾರ(ರ) چم“‎ 96: ಪರಿಚಯ 

:. ಪ್ರವಾದಿತ್ವವನ್ನು ಘೋಷಿಸಬೇಕೆಂದು. ಆದೇಶಿಸುವುದರ 
, ಜೊತೆಗೆ ಪ್ರವಾದಿವರ್ಯರಿಗೆ(ಸ) ಯಾವೆಲ್ಲ ನೈತಿಕ ಮೌಲ್ಯಗಳನ್ನು 
ಯೋಧಿಸಲಾಯಿತು 74: 3ರಿಂದ 7, ಟಿ- 3ರಿಂದ 7 


ಪರಿಚಯ, 


179 


ಅ ಕಸಿವಿಸಿ ಮತ್ತು ಸಂಶಯವು ಕೆಡುಕಿನ ಆರಂಭ ಬಿಂದು." 
ಅದರ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೆಕೆಂಬ 
ಬೋಧನೆ 1144, 5, ಟ-2, 3 . 

(ಹೆಚ್ಚಿನ 'ವಿವರಗಳನ್ನು 'ಮೂಲಭೂತ ಮಾನವೀಯ ಹಕ್ಕುಗಳು"; 
'ಕುರ್‌ಆನ್‌ ಮತ್ತು ಅದರ ನೈಶಿಕ ತತ್ವ' ಮತ್ತು 'ಅದರ ನೈತಿಕ 
ಶಿಕ್ಷೆಣ'ಗಳಲ್ಲಿ ನೋಡಿರಿ) 7 


ಹ ಪ 
ಹಶ್ಸಾ ತ್ತಾ ت7‎ 
(ತೌಬಾ ನೋಡಿರಿ) 


ಪಥಭ್ರಷ್ಟತೆ 
ಆ ಇದನ್ನು ಕೈಗೊಂಡು ಮನುಷ್ಯನು ತನಗೆ: ತಾನೇ ನಷ್ಟ | 
ಮಾಡಿಕೊಳ್ಳುತ್ತಾನೆ 439:41 +] 
ಆ 'ಬಹುದೂರದ ಪಥಭ್ರಷ್ಟತೆ' ಏನು? ೪2212": «1. 
6 ಅಲ್ಲಾಹನಿಂದ ಸನ್ಮಾರ್ಗ ಪಡೆಯದವನಿಗೆ ಸನ್ಮಾರ್ಗ |» 
ತೋರುವವನು ಯಾರೂ' ಇಲ್ಲ 39:26, 40:32 
ಅ ಚಿತ್ತಾಕಾಂಕ್ಸೆಗಳನ್ನು ಅನುಸರಿಸುವವನು ಎಲ್ಲರಿಗಿಂತಲೂ 
ದೊಡ್ಡೆ ಪಥಭ್ರಷ್ಟ 28:50 

ಪಥಭ್ರಷ್ಟರಿಗೆ ಭೂಲೋಕದಲ್ಲೂ ಅಪಮಾನವಿದೆ 22:9 
ಆ ಪಥಬ್ರಷ್ಟತೆ ತಿಳಿಗೇಡಿತನದ ಅರ್ಥದಲ್ಲಿ 26:29, ಟಿ-16 
ಆ ಅಲ್ಲಾಹನು ಪಥಭ್ರಷ್ಪತೆಗೆ ಎಸೆದು ಬಿಟ್ಟ ವನಿಗೆ ಯಾರೂ ' 
ಸೇರ ಮಾರ್ಗ ತೋರಿಸಲಾರ 42:44, ಟಿ69, "4523 
೪ ಎಂತಹವರು ಪಥಬ್ರಷ್ಟರು? 31:11, 4632 ' 
ಅ "ಅಲ್ಲಾಹ್‌ ವಿಂತಹವರನ್ನು ಪಥಚ್ರಷ್ಟತೆಯಲ್ಲಿ ಹಾಕುತ್ತಾನೆ 
4034, 35, 74, 75, 42:44 ರಿಂದ 46, 43:36, 37, 45:23 |. 
ಅ ಅಲ್ಲಾಹನು'ಯಾರನ್ನಾ ದರೂ ಪಥಭ್ರಷ್ಟತೆಗೆ ವಸೆಯುವುಜಿರ 
ಅರ್ಥ 35:8, ಟಿ-17: 4523, ಟಿ3], 3" 
೪ 'ಎಂತಹವರು ಸನ್ಮಾ ರ್ಗದಿಂದ ಮಂಚಿತರಾಗುತ್ತಾ! ಸೆ? 40:34, 
35, 3ف‎ 41:15, 16 - 
(ಹೆಚ್ಚಿನ ವಿವರಗಳಿಗೆ: 'ಏಧಿ"' ನೋಡಿರಿ)” , 
 _ಅಲ್ಲಾಹ್‌-ಮತ್ತು ರಸೂಲರ ಆಜ್ಞೋಲ್ಲ لہ‎ ಸುವ್ಯ 2 
ಪಥಭ್ರಷ್ಟತೆಯಾಗಿದೆ 33: 36 4 
೬ ಕೆಡುಕನ್ನು ಒಳಿತೆಂದು ತಿಳಿಯುವುದು." ಅತಿದೊಡ್ಡ |: 
ಪಢಬ್ರಷ್ಟತೆ 35:8, مث‎ PR 
ಆ ಪಥಭ್ರಷ್ಟತೆಯ ದುಷ್ಪರಿಣಾಮ 3826 :' - 
(ಹೆಚ್ಚಿನ ವಿವರಗಳಿಗೆ.'ಏದಿ' ಮತ್ತು ಹಿದಾಯತ್‌' ಸನ್ಮಾರ್ಗ | 
ದರ್ಶನ' ನೋಡಿರಿ) ن‎ 


ಕುರ್‌ಆನ್‌ ವ್ಯಾಖ್ಯಾನ 


ತ. ಜನರ ಶ್ರಮ ಮತ್ತು ಕರ್ಮಗಳು ನೈತಿಕ ನೆಲೆಯಲ್ಲಿ 
'ಭಿನ್ನವಾಗಿರುವಂತೆಯೇ ಪರಿಣಾಮದ ದೃಷ್ಟಿಯಿಂದಲೂ 
ಭಿನ್ನವಾಗಿರುತ್ತವೆ 92: ಪರಿಚಯ, 5ರಿಂದ 18 : 
ಅ ಕೇವಲ ಆಡಂಬರ ಮತ್ತು ಪ್ರದರ್ಶನಕ್ಕಾಗಿ ಮಾಡುವ 
'ಪುಣ್ಮ ಕಾರ್ಯಗಳು ವೃರ್ಥ 9೦:6, 7, ಟಿ], 8 

9 ಮತ್ಸರಿಯ ಕೇಡಿನಿಂದ ಅಲ್ಲಾಹನ ಅಬ್‌ಯ 
'ಯಾಚಿಸಬೇಕೆಂಬ ಆದೇಶ 113:5, ಟಿ-7 


ಅ ಯಾರ ಮೇಲಾದರೂ ಯಣ ಭಾರವಿಡಬೇಕೆಂಬ. 


ಉದ್ದೇಶವಿಲ್ಲದೇ ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿ ಸಂಪತ್ತನ್ನು 
ಖರ್ಚು ಮಾಡುವವನಿಂದ ಅಲ್ಲಾಹನು ಸಂತುಷ್ಪನಾಗುವನು 
74:6, ಿ-6, 76:8, 9, 93: 18ರಿಂದ 21, 88-0, 17 

€ ಅರಬ್‌ ಸಮಾಜದ ಕೆಲವು ನೈಶಿಕ ಕೇಡುಗಳ ಖಂಡನೆ 89: 
15ರಿಂದ 20, ಟಿ-8ರಿಂದ 15, 104: ಪರಿಚಯ, 1 ರಿಂದ 3 
'ಆ ಹೆಚ್ಚು ಆಣೆ ಹಾಕುವವನು ನೀಚನಾಗಿರುತ್ತಾನೆ 68:10" 
೪ 'ಇವ್ಯಾ ಅಲ್ಲಾಹ್‌' ಎನ್ನದೆ ನಾನು' ಇಂತಹ ಕೆಲಸ 
ಮಾಡುವೆನೆಂದು ಹೇಳಬಾರದು 6818, ا درب‎ 

೪ ಪ್ರತಿಯೊಂದು ಕಾರ್ಯವನ್ನು ಆರಂಭಿಸುವಾಗ ಅಲ್ಲಾಹನ 
ಮಹಾನತೆಯನ್ನು ಕೊಂಡಾಡುವುದರ ಮಹತ್ವ 743, دخ‎ 
8. ಅಮಾನತ್‌ (ವಿಶ್ವಸ್ಥ ಜವಾಬ್ದಾರಿ)ಗಳ ರಕ್ಷಣೆ ಮತ್ತು 


ವಾಗ್ದಾಃ ನಗಳ ಪಾಲನೆಯು: ಸತ್ಯವಿಶ್ವಾಸಿಗಳ ಗುಣವಿಶೇಷವಾಗದೆ 


70:32 
ಅ ಮುಖತಃ ದೂಸಣೆ ಮಾಡುವವರ. ಮತ್ತು ಬೆನ್ನ ಒಂದೆ 
'ನಿಂದಿಸುವವರ ಖಂಡನೆ 104:1, 


8. ತೋರಿಕೆಯ ಕೆಲಸ ಮಾಡುವವರ ಖಂಡನೆ 107:4-6, 


ಟಿ-10, . ٠. 
ت0‎ 07 ಚಂಚಲ ಹಾಗೂ ಸಂಕುಚಿತ ಮನಸ್ಸಿನವರ 
ಗುಣವಾಗಿದೆ" 70:19 .ರಿಂದ “21 , 


8 : ಸಂಪತ್ತನ್ನು ಸಂಗ್ರಹಿಸಿ ಇಡುವುದಕ್ಕೆ .ಖಂಡನೆ 92:8ರಿಂದ. 


11, 8-4, 6, 104:2, -2 


A “ಅಳತೆ ಮತ್ತು ತೂಕಗಳಲ್ಲಿ ವಂಚನೆಯ "ಖಂಡನೆ 83:1. 


ರಿಂದ 3, ಟಿ-1, 2 A 
೪ ದಿನ ' ಬಳಕೆಯ ಅವಶ್ಮಕ ವಸ್ತುಗಳನ್ನು" ಪರಸ್ಪರರಿಗೆ 
ಎರಷಲಾಗಿ ಕೊಡುವ ವಿಷಯದಲ್ಲಿ ಜಿಪೂಣತೆ' ತೋರುವುದು 
"ಶೀರಾ ಕೆಟ್ಟದ್ದು 1077, 8-11 


ವಿಷಯ ಸೂಚಿ 


78:27, 28, 79: 37ರಿಂದ 41, 82: 6ರಿಂದ 9, ಟಿ-6, 83:4, 
84:14, 15, 87:16, 17, 91: 7ರಿಂದ 10, 92: ಪರಿಚಯ, 
96:13, 14, 102: 1ರಿಂದ 3, 104: 1ರಿಂದ 3 


ಪರ್ದಾ ۱ 
€ ಇದರ ಆಜ್ಞೆಗಳು ಯಾವ ಕ್ರಮದಿಂದ ಅನತೀರ್ಣಗೊಂಡವು 
24: ಪರಿಚಯ 
ಅದು ಕಡ್ಡಾಯವೆನ್ನುವುದಕ್ಕೆ ಆಧಾರ 24: ಪರಿಚಯ, ಟಿ-2 
ಅದರ ಆಜ್ಞೆಗಳು ಯಾವ ಉದ್ದೇಶಕ್ಕಾಗಿ 24: ಟಿ-2 
ಅದರ ಆಜ್ಞೆಗಳು 24:31, ಟಿ-31, 34, 36, 24:60 
ಮುಖದ -ಪರ್ದಾದ ಆಜ್ಞೆ 24:31, ಟಿ-36 
ಪ್ರವಾದಿವರ್ಯರ(ಸ) ಕಾಲದಲ್ಲೂ ಸಹಾಬಿಗಳ(ರ) 
ಕಾಲದಲ್ಲೂ ಮುಖದ ಮೇಲೆ ಪರ್ದಾ ಧರಿಸುವುದು 
ರೂಢಿಯಲ್ಲಿತ್ತು 24: ಪರಿಚಯ, ಟಿ-29, 28: ಟಿ-35 
೪ ಸ್ತ್ರೀಯರು ಮತ್ತು ಪುರುಷರು ಮರೆಸಬೇಕಾದ ಅಂಗಭಾಗಗಳ 
ಮಿತಿ 24:3 ಟಿ-30, 32 
ಅ ನಗ್ಗತೆಗೆ ನಿಷೇಧ 24:30, 31, ಟಿ-30, 32 
ಅ ಗುಪ್ತಾಂಗಗಳ ರಕ್ಷಣೆಯ ಅರ್ಥ 24:30, 31, ಟಿ-30, 32 
€ ಸತ್ಪ್‌(ಮರೆಸಬೇಕಾದ ಅಂಗಭಾಗ) ಮತ್ತು 'ಹಿಜಾಬ್‌ 
ಯಹ್ರೀಯ ವಿಶಿಷ್ಟ ಪರ್ದಾ)ಗಳ ವೃತ್ಯಾಸ 24: ಟಿ-29 
ಅ ಪರಸ್ತ್ರೀಯನ್ನು ನೋಡುವುದಕ್ಕೆ ನಿಷೇಧ 24:30, ಟಿ-29 
೪' ಪರಸ್ತ್ರೀಯನ್ನು ಯಾವ ಯಾವ ಸಂದರ್ಭಗಳಲ್ಲಿ 
ನೋಡಬಹುದು 24: ಟಿ-29 Ke 
[x ಸ್ರಿ £ಯರು ಪರ ಪುರುಷರನ್ನು ನೋಡುವ ಕುರಿತು ಆಜ್ಞೆಗಳು | . 
2431, 8-31 ۱ 
9 ಪರಸ್ತ್ರೀ ಪುರುಷರ ಸಹಕೂಟಕ್ಕೆ ನಿಷೇಧ- 4د‎ - ಟಿ-49 
6 ಸ್ರ್ರೀಯರು ತೆಳ್ಳಗಿನ ಮತ್ತು ಬಿಗಿ ಉಡುಪನ್ನು ಧರಿಸುವುದು” 
ನಿಷೇಧ 24: ಟಿ-36 
೪ ಅಲಂಕಾರ(ಶೃಂಗಾರ)ದ್ದ ಅರ್ಥ 24:31, ٤-4 
ಈ "ಇಲ್ಲಾ ಮಾ. ರುಹರ: ಮಿನ್‌ಹಾ"ದ ಅರ್ಥ: ವಿವರಣೆ: 
2431, ا‎ 35 
೪ ಅಲಂಕಾರವನ್ನು -ಮರೆಸುವುದರ ಉದ್ದೇಶ ಹೇಗೆ 
ನೆರವೇರುತ್ತದೆ 24: ಟಿ-35 
ಅ ಮಿತಿ ಮರಿ ಶೃಂಗಾರ ಮಾಡುವುದಕ್ಕೆ ತಡೆ. 24: ಟಿ-49. 
೪ ಮುಪ್ರಿಮ್‌(ಅಜೀವ . ಪರ್ಯಂತ ವಿವಾಹ ನಿಷಿದ್ಧ) 
ಸಂಬಂಧಿಕರ ಕುರಿತು ಆದೇಶಗಳು 24:31, ಟಿ- 38ರಿಂದ 41): 


1380 


ಆ ಸಕಲ ಪಥಭ್ರಷ್ಟತೆಗಳ ಮೂಲ, ಯಾವುದು? 87:ಪರಿಚಯ 
ಅ ಪಥಭ್ರಪ್ಟರ ಹೃದಯಗಳಿಗೆ ಅವರ ದುಷ್ಕರ್ಮಗಳ ತುಕ್ಕು 
ಹಿಡಿದು ಹೋಗುತ್ತದೆ 83:14, 7 

ಅ ಸೂರ್ಯ ಚಂದ್ರರೂ ಭೂಮಿ - ಆಕಾಶಗಳೂ ಪಃ 
,ವಿರೋಧವಾಗಿರುವಂತೆಯೇ ಒಳಿತು ಕೆಡುಕುಗಳೂ ಪರಸ್ಥ 
ವಿರೋಧಗಳಾಗಿರುತ್ತವೆ 91: 1ರಿಂದ 10,°ಟ-6 

ಅ ಯಾರು ಸನ್ಮಾರ್ಗದಲ್ಲಿದ್ದಾನೆ ಮತ್ತು 
ಪಥಭ್ರಷ್ಟತೆಯಲ್ಲಿದ್ದಾನೆಂದು ಅಲ್ಲಾಹ್‌ ಶಿಳಿದಿರುತ್ತಾನೆ 68:7 
٭‎ ಅಲ್ಲಾಹ್‌ ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ 
ನೀಡುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಪಥಭ್ರಪ್ಟಗೊಳಿಸಿ 
ಬೆಡುತ್ತಾನೆ 74:31 

೪ ಅವನ ಈ ವಿಧಿ ನಿಯಮವು ಜ್ಞಾನ ಮತ್ತು ಯುಕ್ತಿಯನ್ನು 
ಆಧರಿಸಿದೆ 76:29, 30 

ಆ ಕುರ್‌ಆನನ್ನು ಕೇಳಿ . ಸತ್ಯವಿಶ್ವಾಸ ಸ್ವೀಕಾರ ಮಾಡಿದ 
:ಯಕ್ಸರು ತಮ್ಮ ಪಥಭ್ರಷ್ಟತೆಗೆ 'ಏನು ಕಾರಣ ಹೇಳಿದ್ದರು? 
72: 4ರಿಂದ 6 

(ಹೆಚ್ಚಿನ ವಿವರಗಳಿಗೆ ಹಿದಾಯತ್‌ 'ಸನ್ಮಾರ್ಗ ದರ್ಶನ: ಮತ್ತು 
'ಮಾರ್ಗಬ್ರಷ್ಟತೆ' ನೋಡಿರಿ) 


ಪಥಬ್ರಪ್ಟತೆಗೆ ಕಾರಣಗಳು 

೪ ಪಥಭ್ರಷ್ಟತೆಯ ಕಾರಣಗಳ ಸಮಗ್ರ ವಿವರ 421:111, 
22:8, 9, 46, 47, 48, 74, 23: ಪರಿಚಯ, ಟೆ-1, 23:24, 
25, 33ರಿಂದ. 37, ಟಿ35, 23:5, 56, ಟಿ-50, 23:83, 
«25:11, W-21, 25:43, 44, 26; ಟಿ-78, 26:112, 88-1, 


'26:154, 186:27:80 81, 84, 28: 57, 58, 76ರಿಂದ 79, 
1-101, 30:29, 32, ಟಿ-51, 31: 11,12: 8-16, 17, 31:20, 
21, 25, ಟಿ-45, 31:32, 33, ಟಿ-60, 32: ಟಿ-20, 33:67, 
34:8, 20, 21, ಟಿ37, 3432, 33, 36:15, ಟಿ-12, 36: 
46ರಿಂದ 48, 63, ಟಿ-54, 37:69, 70, 38:26, 39: ಟಿ-7, 
39:8, 24, ಟಿ-27, 40:26, 33ರಿಂದ 35, 69ರಿಂದ 75. 
41:22, 23, 25, 29, 44, 50, 54; 42: ಪರಿಚಯ್ಯ 18, 
27, 48, ಟಿ-48, 75, 43: ಪರಿಚಯ, 23, 31, 36, 37, 
51ರಿಂದ 53, 44: ಪರಿಚಯ, 9, 45: ಪರಿಚಯ, 8, ೨, 


ಟಿ-9, 45:24, 25, 46: ಪರಿಚಯ, 1-3, 4, 46:10, 11, 26- 


ಅ ಪಥಬ್ರಷ್ಟತೆಯ ಪ್ರಮುಖ'ಕಾರಣಗಳು 74: 23ರಿಂದ 25, 
31, ಟಿ-24, 74: 49ರಿಂದ 53, ಟಿ-39, 75:20, 21, 76:27, 


181 


ಅ ಪರಿಕ್ಸೆಗಾಗಿ ಮಾನವನಿಗೆ ಕರ್ಮವೆಸಗುವ ಅವಕಾಶವನ್ನೂ 
ಕೊಡಲಾಗಿದೆ 67:2, ಟಿ-4 
ಆ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬನ ಕರ್ಮ Se 
ಅಂತಹದೇ ಸತ್ಸಲ ಅಥವಾ ಶಿಕ್ಸೆ ಅವನಿಗೆ ಸಿಗುವುದು 67: 

ಪರಿಚಯ, 2, 4 

೪ ಮಾನವನನ್ನು ಯಾವ ರೀತಿಯಲ್ಲಿ ಪರೀಕ್ಷಿಸಲಾಗುತ್ತಿದೆ? 
67: 8ರಿಂದ 10, 762, 3 

€ ಈ ಪರೀಕ್ಷೆಗಾಗಿ ಮಾನವನಿಗೆ ಅಗತ್ಯವುಳ್ಳ ಸಾಧನಗಳನ್ನೂ 
ಶಕ್ತಿಗಳನ್ನೂ ಕೊಡಲಾಗಿದೆ. ಅವುಗಳಿಂದ ಅವನು" ಜ್ಞಾನ 
ಪಡೆದು ಫಲಿತಾಂಶವನ್ನು ಗ್ರಹಿಸುತ್ತಾನೆ 76:2, 4ن‎ 

ಆ ಒಳಿತು ಹಾಗೂ ಕೃತಜ್ಞತೆ ಮತ್ತು ಕೆಡುಕು ماد‎ 6 
ದಾರಿಗಳನ್ನು ಮಾನವನಿಗೆ ಬೇರೆ ಬೇರೆಯಾಗಿ ಪ್ರತ್ಯೇಕಿಸಿ ತೋರಿಸಿ 
ಕೊಡಲಾಗಿವೆ. 76:3, ಟಿ-5, 90:10, 0خ‎ 

೪ ಮಾನವನನ್ನು ಒಂದು ನಿಶ್ಚಿತ ವಿಧಿ ನಿಯಮದೊಂದಿಗೆ 
ಸೃಷ್ಟಿಸಲಾಗಿದೆ. ಎರಡು ವಿಭಿನ್ನ ಸ್ವರೂಪದ ಮಾರ್ಗದರ್ಶನ 
ಗಳನ್ನೂ ಮಾಡಲಾಗಿದೆ 87:3, ಟಿ-4 

(ಹೆಚ್ಚಿನ ವಿವರಗಳಿಗೆ 'ಸತ್ವಪರೀಕ್ಸಿ' ಮತ್ತು 
ನಿಯಮವನ್ನೂ ನೋಡಿರಿ) - 


'ದೇವವಿಧಿ 


ಪವಾಡ 
(ಮುಲ್‌ಜಿರುಃ ನೋಡಿರಿ) 


(ರಸೂಲ್‌ ನೋಡಿರಿ) 


ಪಾಪ 

€ ಕಠಿಣ ವಿಚಾರಣೆಗೊಳಗಾಗತಕ್ಕ ಮಹಾ ಪಾತಕಗಳು 2413, 
4, 6, ಟಿ-5, 5(ಅ), 24:23, 25:68 
೪ ದೊಡ್ಡ ದೊಡ್ಡ ಪಾಪಗಳಿಂದ ದೂರವಿರುವವರಿಗೆ ಕ್ಷಮೆ" 
53:31, 32 

€ ಮಹಾ ಪಾತಕಗಳು ಮತ್ತು ಕಿರುಪಾತಕೆಗಳ ಅರ್ಥ اپ‎ 
ಅವುಗಳ ವ್ಯತ್ಕಾಸ 53: ಟ-32 

(ಹೆಚ್ಚಿನ ವಿವರಗಳನ್ನು 'ಚಾರಿತ್ರ್ಯ: ನೋಡಿರಿ) 


ಪುಣ್ಯಫಲ-ಸತ್ಸಲ 


ಅ ಪುಣ್ಯಫಲ ತಲಪಿಸುವ ಪ್ರಶ್ನೆ (ಈಸಾಲೆ ಸವಾಬ್‌) 53:39, 
ہے وت‎ 4 


ಪ್ರವಾದಿ 


ಕುರ್‌ಆನ್‌ ವ್ಯಾಖ್ಯಾನ 


ಅ ಮುಪ್ರಿಮ್‌ ಅಲ್ಲದ ಸಂಬಂಧಿಕರ ಮುಂದೆ ಪರ್ದಾದ 
ಮೇರೆಗಳು 24: ಟ-42 

ಆ ಮರ್ಯಾದೆ ಕೆಟ್ಟ ಮತ್ತು ದುರಾಚಾರಿ ಸ್ತ್ರೀಯರಿಂದಲೂ 
ಮಾನಿನಿಯರು ಪರ್ದಾ ಮಾಡಬೇಕು 24: ಟಿ-43 

ಈ ದಾಸ ದಾಸಿಯರ ಮತ್ತು ಅಧೀನರ ಮುಂದೆ ಪರ್ದಾ 
:] ಮಾಡುವ ಮತ್ತು ಮಾಡದಿರುವ ಪ್ರಶ್ನೆ 24: ಟಿ46 

೪ ಎಳೆ ಹುಡುಗರ ಮುಂದೆ ಪರ್ದಾದ ಪ್ರಶ್ನೆ 24:ಟಿ-46 
ಅ ಸ್ತ್ರೀಯರು ತಮ್ಮ ಸ್ವರವನ್ನೂ ಪರಿಮಳವನ್ನೂ ಆಭರಣಗಳೆ 
ರುಣಕಾರವನ್ನೂ ಪರಪುರುಪರಿಗೆ ವ್ಯಕ್ತಗೊಳಿಸುವುದು ನಿಷಿದ್ದ 
2431, 47 ۰ i 

ಅ ಮುಪ್ರಿಮ್‌ ಅಲ್ಲದವರ ಜೊತೆ ಏಕಾಂತದಲ್ಲಿರುವುದಕ್ಕೆ 
ನಿಷೇಧ 2431, ಟಿ-47 

6 ಮುಹ್ರಿಮ್‌ ಅಲ್ಲದವನ ಶರೀರವು ಸ್ತ್ರೀಯ ಶರೀರವನ್ನು 
ಸ್ಪರ್ಶಿಸುವುದೂ ನಿಷಿದ್ದ 24: ಟಿ-49 

ಅ ಸ್ತ್ರೀಯು ಒಂಟಿಯಾಗಿ ಅಥವಾ ಮುಹ್ರಿಮ್‌ ಅಲ್ಲದವರ 
ಸಂಗಡ ಪ್ರಯಾಣ ಮಾಡುವುದು. ನಿಷಿದ್ಧ 24: ಟಿ49 

ಅ ಮಸೀದಿಗಳಿಗೆ ನಮಾಮುಗಾಗಿ ಸ್ತ್ರೀಯರು ಬರುವ ಪ್ರಶ್ನೆ 


24: ಟಿ-49 
9 ಪ್ರಾಯ ಸಂದ ಸ್ತ್ರೀಯರಿಗೆ ಪರ್ದಾದ ಆಜ್ಞೆಗಳು 24:60, 
ಟಿ-93, 94 


೪ 'ತಬರ್ರುಜ್‌'ನ ಅರ್ಥ 24:60, ಟಿ-94 
(ಹೆಚ್ಚಿನ ವಿವರವನ್ನು 'ಇಸ್ಲಾಮೊ ಕಾನೂನು'ನಲ್ಲಿ .ನೋಡಿರಿ) 


ಪರನಿಂದೆ 
| €ಗೀಬತ್‌" ನೋಡಿರಿ) 


ಪರಲೋಕ 
(ಆಖಿರತ್‌ ನೋಡಿರಿ) 


ಪರೀಕ್ಸೆ-ಸತ್ವ ಪರೀಕ್ಷೆ 

ಅ ಮಾನವನು' ಈ ಲೋಕದಲ್ಲಿ ಪರೀಕ್ಷಾರ್ಥವಾಗಿ 
ಸೃಷ್ಟಿಸಲ್ಪಟ್ಟಿದ್ದಾನೆ 672 

ಅ ಲೌಕಿಕ ಜೀವನವು ಪರೀಕ್ಸೆಗಾಗಿ ನಿಶ್ಚಯಿಸಲ್ಪಟ್ಟ 
ಕಾಲಾವಧಿಯಾಗಿದೆ. ಕಳೆದು ಹೋಗುತ್ತಿರುವ ಕಾಲವು ಪರೀಕ್ಷೆಯ 
ಕಾಲಾವಧಿಯನ್ನು ಕಡಿಮೆಗೊಳಿಸುತ್ತ ಹೋಗುತ್ತಿದೆ. ಮರಣವು 
ಪರೀಕ್ಸೆ ಮುಗಿಯಿತೆಂಬ ಘೋಷಣೆಯಾಗಿದೆ 67: ಟಿ, 
76:2, 8-3, 103: 1. 


ವಿಷಯ ಸೂಚಿ 


೪ ಹೆಚ್ಚು ಪ್ರತಿಜ್ಞೆಗಳನ್ನು ಮಾಡುವವನು ನೀಚನಾಗಿರುತ್ತಾನೆ 
68:10, ೬-6 

(ಪವಿತ್ರ ಕುರ್‌ಆನಿನಲ್ಲಿ ಹಾಕಿರುವ ಆಣೆಗಳಿಗಾಗಿ 'ಕುರ್‌ಆನಿನ. 
ಆಣೆಗಳು' ನೋಡಿರಿ) 


ಪ್ರತೀಕಾರ ۱ 
ಅ ಇತರರ ಅತಿರೇಕಗಳಿಗೆ ಪ್ರಶೀಕಾರ ಪಡೆಯುವ ಮೇರೆಗಳು 
ಮತ್ತು ಅದರ ನಿಯಮಗಳು 42: 40ರಿಂದ 43, ಟಿ. 65ರಿಂದ 67 


ಪ್ರವಾದಿಗಳು | 

ಆ ಅರಬ್‌ ದೇಶದಲ್ಲಿ ನೇಮಕಗೊಂಡ ಪ್ರವಾದಿಗಳು 32:3 
کو‎ ٍ 
ಆ ಅರಬ್‌ ದೇಶದಲ್ಲಿ ಸುರಕ್ಲಿತವಾಗಿದ್ದ, ಗತ ಪ್ರವಾದಿಗಳ 
ಬೋಧನೆಗಳ ಪ್ರಭಾವ 32: دن‎ 

(ಹೆಚ್ಚಿನ ವಿವರಗಳನ್ನು 'ಪ್ರವಾದಿತ್ವ' ಮತ್ತು 'ರಸೂಲ್‌'ಗಳಲ್ಲಿ 
ನೋಡಿರಿ) 


ಪ್ರವಾದಿತ್ವ(ನುಬುವ್ವತ್‌) 

ಆ ಪ್ರವಾದಿಗಳ ನೇಮಕದ ಉದ್ದೇಶ 40:15, 42:13, ಟ-20 
ಅ ಸಕಲ ಪ್ರವಾದಿಗಳೂ ಮಾನವರಾಗಿದ್ದರು 421:3, 7'ಟಿ- 
49, 87, 23:33, 34, 8-36 25:20 

ಅ ಜಗತ್ತಿನಲ್ಲಿ ಸದಾ ಅಜ್ಞಾನಿಗಳು ತಮ್ಮಂತಹ ಮಾನವರನ್ನು 
ಪ್ರವಾದಿಯೆಂದು ನಂಬಲು ನಿರಾಕರಿಸಿರುವರು 54:24, ಟಿ-17 
ಅ 'ಪ್ರವಾದಿಯ ಸತ್ಯತೆಯು ಯಾವುದರಿಂದ ಗುರುತಿಸಲಾಗುತ್ತದೆ 
+2369, 72, ಟಿ-66, 70, 25:57, ಟಿ-70(ಅ), '26:107, 
109, ೬877, 79, 26:125, 127, 145, 162, 164, 178, 180, 
36:21, 40:23, 27, ಟಿ-37, 45, 42:23, ಟಿ-41, 45 

ಅ ಪ್ರವಾದಿ ಮತ್ತು ಜಾದುಗಾರರಲ್ಲಿ ವ್ಯತ್ಯಾಸ 26:41, 42, 
ಟಿ-34, 35 

ಅ ಪ್ರವಾದಿಗಳು ಅದೃಶ್ಯಜ್ಞಾನಿಗಳಾಗಲಿ ಅತಿಮಾನವ 
ಗುಣಗಳುಳ್ಳವರಾಗಲಿ ಆಗಿರುವುದಿಲ್ಲ 446:23, ಟಿ-26 

ಆ ಪ್ರವಾದಿಯ ಹೊಣೆಗಾರಿಕೆಗಳ ಮೇರೆ"ಯಾವುದು? 435; 
ಪರಿಚಯ, 36:17, 42:48 


ಪಾಲಿಗೆ: ಮಳೆ ಇರುವಂತೆ ಇದೆ 430: ಟಿ-73, 57:17,, ಟಿ-30 
ಅ ಸಕಲ ಪ್ರವಾದಿಗಳ ಶಿಕ್ಷಣವೂ ಆಹ್ವಾನವೂ ಒಂದೇ ಆಗಿತ್ತು 
+41:12, 43:4, -2, 87: 14000 19,98: 86 7 


ಈ ಮಾನವತೆಯ ಪಾಲಿಗೆ ಪ್ರವಾದಿತ್ಯ ನೇಮಕವು ಭೂಮಿಯ 


1382 


“{ ಅ ಯಾವ ಯಾವ. `ದಾಸ್ಕ-ಆರಾಧನೆಗಳ ಮತ್ತು ಪುಣ್ಮ 
“| ಕಾರ್ಯಗಳ ಪುಣ್ಯಫಲ ಮೃತರಿಗೆ ಸಿಗಬಹುದು 53: ಟಿ-38 
ಈ `ಪುಣ್ಯಫಲಗಳನ್ನು ತಲಪಿಸಬಹುದು, ಆದರೆ ಯಾತನಾ 
| ಫಲವನ್ನು ಮುಟ್ಟಿಸಲು ಸಾಧ್ಯವಲ್ಲ .53: ಟ38 . 


ಪ್ರತಿಫಲ(ಸತ್ಸಲ) | 

€ ಯಾವ ತರದ ಜನರು ಸತ್ಯಲಕ್ಕೆ ಅರ್ಹರು? 433:29, 
35:7, 29, 30, 36:11, 39:74, 41:8, 47:36, 48:10, 16, 
29, 49:3, 57:18, 64:15, 68:3, 84:25, 95, 6, ಟಿ-5 
€ ಅಲ್ಲಾಹನ ಬಳಿ ತನ್ನ ದಾಸರಿಗಾಗಿ ದೊಡ್ಡ ಪುಣ್ಯಫಲವಿದೆ 
+6415. : i 


ಅ ಮಹಾ ಪುಣ್ಯಫಲ ಎಂತಹ ಜನರಿಗೆ? 67:12 

ಅ ಗತ ಪ್ರವಾದಿಗಳನ್ನು. ನಂಬುವವರು ಪ್ರವಾದಿ 
ವರ್ಯರನ್ನೂ(ಸ) ನಂಬಿದರೆ ಅವರಿಗೆ ಇಮ್ಮಡಿ ಪುಣ್ಮವಿದೆ 
28:53, 54 p 

ಅ ಭವ್ಯ ಪುಣ್ಯಫಲ ಎಂತಹವರಿಗೆ? 33:35 

ಉದಾರ ಪ್ರತಿಫಲ ಎಂತಹವರಿಗೆ? 3:4 ہک‎ 
ಇಮ್ಮಡಿ ಪುಣ್ಯಫಲ ಎಂತಹವರಿಗೆ? 33:31, ಟಿ-45 
ಅಪಾರ ಪುಣ್ಯಫಲ ಎಂತಹವರಿಗೆ? 39:10 
ಸತ್ಯರ್ಮಿಗಳಿಗೆ ಪುಣ್ಮಫಲ ಕೊಡುವ ವಿಷಯದಲ್ಲಿ 
ಅಲ್ಲಾಹನ ನಿಯಮ 39:35 

ಅ ಹ. ನೂಹ್‌ರ(ಲ) ಪುಣ್ಮಫಲ 54: 8ರಿಂದ 15 

| ೨ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವವರಿಗೆ 
ಪುಣ್ಮಫಲ ಸಿಗಲಿದೆ ಎಂಬ ವಾಗ್ದಾನ 57:7 

೮ ದಾನಿಗಳಿಗೆ ಪುಣ್ಮಫಲದ ವಾಗ್ದಾನ 57:11, 18 
(ಪ್ಯ್ಯೂಫಲ' ಮತ್ತು 'ಸತ್ಯಲವನ್ನೂ ನೋಡಿರಿ 


پٹ ات ಪ್ರತಿಜ್ಞೇಆಣೆ)‏ 

ಆ ಯಾವುದಾದರೊಂದು ಕೆಟ್ಟ ಕಾರ್ಯದ 1ج دسج رج‎ 
ಮಾಡಿಕೊಂಡರೆ ಅದಕ್ಕೆ ಅಂಟಿಕೊಂಡಿರಬಾರದು 24:22, 
ಟಿ-20 

] € ಪ್ರತಿಜ್ಞೆಗಳ ನಿರ್ಬಂಧದಿಂದ . ಹೊರಬರುವ ಕ್ರಮವನ್ನು 
ಅಲ್ಲಾಹನು ನಿಶ್ಚಯಿಸಿರುವನು 66: ಪರಿಚೆಯ, 2, ಟಿ-4 
9 'ಇನ್ಯಾಅಲ್ಲಾಹ್‌'(ಅಲ್ಲಾ ಹನಿಚ್ಛಿಸಿದರೆ) ಎನ್ನದೆ ಪ್ರತಿಜ್ಞೆ 
| ಮಾಡಿ ನಾನು ಇಂತಹ ಕೆಲಸವನ್ನು ಮಾಡುವೆನು ಎಂದು 
ಹೇಳಬಾರದು 68:18, ಟಿ-13 is 


1383 


€ ಅಲ್ಲಾಹನು ಪ್ರವಾದಿಯನ್ನು ಏಕೆ ಕಳುಹಿಸುತ್ತಾನೆ? 428:47 
೪ ಅಲ್ಲಾಹನು ಯಾವುದೇ ಜನಾಂಗವನ್ನು ರಸೂಲರ 
ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡದೆ ನಾಶಗೊಳಿಸುವುದಿಲ್ಲ 
28:59, ಟಿ-83 ا‎ 

೪ ಪ್ರವಾದಿತ್ತವು ಮಾನವತೆಯ ಪಾಲಿಗೆ ಕೃಷೆಯಾಗಿರುತ್ತವೆ. 
25: 48ರಿಂದ 51, ಟಿ-83 

ಆ ಪ್ರವಾದಿಯ ಕೌಶಲ್ಯಗಳಿಲ್ಲವೂ ದೇವದತ್ತವಾಗಿರುತ್ತವೆ. 
ಸ್ವಂತದ್ದಾಗಿರುವುದಿಲ್ಲ 21: ಟಿ-70 

ಅ ಪ್ರವಾದಿಗೆ 'ಹುಕ್ಕ್‌' ಮತ್ತು 'ಇಲ್ಮ್‌' ದಯಪಾಲಿಸುವುದರೆ 
ಅರ್ಥೆ 421:74, ಟಿ-67, 26:21, ಟಿ-17, 26:83, 4-61 

೪ ಪ್ರವಾದಿಗಳಿಗೆ ಪ್ರವಾದಿತ್ವ ಹೇಗೆ ನೀಡಲಾಗುತ್ತದೆ? +27: 
ಟಿ-10 

ಅ ಪ್ರವಾದಿಗಳ ಗುಣ ವಿಶೇಷಗಳು 421: 72ರಿಂದ 75,79, 
8, 8, ಟಿ-79, 38: 45ರಿಂದ 48 

ಆ ಪ್ರವಾದಿಯು ತನ್ನ ಸಮುದಾಯಕ್ಕೆ ಸಾಕ್ಟಿಯಾಗಿರುತ್ತಾನೆ 
22:78 | | 

€ ಪ್ರವಾದಿಗಳ ಕೆಲಸಗಳ ರಕ್ಷಣೆಯನ್ನು ಅಲ್ಲಾಹ್‌: 
ಮಾಡುತ್ತಾನೆ 22:52 

€ ಪ್ರವಾದಿಗಳೊಂದಿಗೆ ಅಲ್ಲಾಹನ ವಿಶಿಷ್ಟ ವ್ಯವಹಾರ 21: 
ಟಿ-49 

ಆ ಪ್ರವಾದಿಯ ವಾರೀಸು ಸೊತ್ತು ವಿತರಣೆಯಾಗುವುದಿಲ್ಲ 
2716, ೫20 

೪ ಪ್ರವಾದಿಗಳು ಯಾವ ಅರ್ಥದಲ್ಲಿ ಕೇವಲ ಅಲ್ಲಾಹನ 
ಕಡೆಗೆ ಮಾತ್ರ ಕರೆ ನೀಡುತ್ತಿದ್ದರು? 23: لئ‎ 

ಆ ಪ್ರವಾದಿಗಳ ಸಂದೇಶವು ಪರಿಮಿತ ಅರ್ಥದಲ್ಲಿ 
ಮತೀಯವಾಗಿರಲಿಲ್ಲ. ವಾಸ್ತವದಲ್ಲಿ ಅದು ಸಂಪೂರ್ಣ ಜೀವನ 
ಪದ್ಧತಿಯನ್ನು ಬದಲಾಯಿಸಿ ಬಿಡಲಿಕ್ಕಾಗಿತ್ತು 26: 16ರಿಂದ | 
28, ಟಿ-24, 26: 150ರಿಂದ 152, ”.تا قرف‎ 
€ ರಸೂಲರ ಅನುಸರಣೆಯ `ಅವಿರನ್ನ” ರಸಸಲರೆಂದು' 
ನಂಬುವುದರ ಅನಿವಾರ್ಯ ಬೇಡಿಕೆಯಾಗಿದೆ 26:108, ಟಿ-78, 
26: 124ರಿಂದ 126, 131, 142ರಿಂದ 144, 150, 163, 
177ರಿಂದ 179 5 

ಅ ಪ್ರವಾದಿಯನ್ನು ಅನುಸರಿಸದೆ ಪ್ರವಾದಿಯನ್ನು, 
ಪ್ರವಾದಿಯೆಂದು ನಂಬಿದ ಮಾತ್ರಕ್ಕೆ "ಅವನಿಗೆ 
ಪ್ರಯೋಜನವಾಗದು 26215, 26 ا‎ “>> 


ರ್‌ 2 


ಕುರ್‌ಆನ್‌ , ವ್ಯಾಖ್ಯಾನ 


{6 ಅಲ್ಲಾಹನ ದಾಸ್ಯ-ಅನುಸರಣೆಯೊಂದಿಗೆ ಪ್ರವಾದಿಯ 
ಅನುಸರಣೆಯ ಆಜ್ಞೆ ೬33:36, 33:66, 71 

ಅ ಪ್ರವಾದಿ ಸ್ವತಃ ಪವಾಡಗಳನ್ನು ತೋರಿಸಲು 
ಶಕ್ತನಾಗಿರುವುದಿಲ್ಲ 40:78 

ಅ ಪ್ರವಾದಿಗಳನ್ನು ಸುಳ್ಳಾಗಿಸುವುದರ ದುಷ್ಪರಿಣಾಮ +21:41, 
22: 42ರಿಂದ 44, 23:33 ರಿಂದ 41, 44 26:65, 66, 
105ರಿಂದ 120, 139, 141, 157, 158, 160, 170ರಿಂದ 
173, 176, 189, 27:13, 14, 45ರಿಂದ 51, 28: 38ರಿಂದ 
40, 29:14, 15, 31ರಿಂದ 40, 30:47, 34:45, 35:25, 26, 
37:72, 73, 133ರಿಂದೆ 136, 170ರಿಂದ 179, 38:11 ರಿಂದ 
14, 39:25, 26 40:21, 22, 70ರಿಂದ 72, 43:7, 8, ಟಿ- 
6, 43:24, 25, 46ರಿಂದ 50, 54ರಿಂದ 56, 46:32, 67:18, 
69: 4ರಿಂದ 8, 72:23, 73: ಪರಿಚಯ, 11ರಿಂದ 13, 
16ರಿಂದ 19, 79: 15ರಿಂದ 26, 85: 17ರಿಂದ 20,91: 
118080 15, 92: 12ರಿಂದ 16 

6 ಮಾನವರಿಗಾಗಿ ಮಾನವರನ್ನು ಪ್ರವಾದಿಗ್ಗಳನ್ನಾಗಿ 
ನೇಮಿಸುವುದರ ಔಚತ್ಮ 25:21, 22 

€ ಪ್ರವಾದಿಯು ಎಂದೂ ಮಾನವನಾಗಿರಲು ಸಾಧ್ಯವಿಲ್ಲವೆಂಬ 
ತಪ್ಪು ಕಲ್ಪನೆ ಪಥಬ್ರಷ್ಟ ಜನರಿಗೆ ಎಲ್ಲ ಕಾಲಗಳಲ್ಲೂ 
ಇದ್ದಿತು 21:3, 26:153, 154, 186, 36:15 

€ ಅಜ್ಞಾನಿಗಳು ಸದಾ ಮಾನವರನ್ನು ಪ್ರವಾದಿಯೆಂದೂ 
ಪ್ರವಾದಿಯನ್ನು ಮಾನವರೆಂದೂ ನಂಬಲು ನಿರಾಕರಿಸಿರುವರು 
23:24, 33, 34, 47 : 

ಆ ಪ್ರವಾದಿಗಳಿಗೆ ದೇವತ್ವದಲ್ಲಿ ಏನೂ ಪಾಲಿರವಿಲ್ಲ 21: 
ಟಿ-87, 22; ಟಿ-124 

೪ ಪ್ರವಾದಿಯ ಕೆಲಸ ಯಾತನೆ ಕೊಡುವುದಲ್ಲ, ಕೇವಲ 
'| ದೇವ ಸಂದೇಶವನ್ನು ತಲಪಿಸುವುದಾಗಿರುತ್ತದೆ +617, 
188, -116 . ೪ 

೪ ಪ್ರವಾದಿಯ ಕೆಲಸವು ಜನರನ್ನೆಲ್ಲ ಸತ್ಯವಿಶ್ಚಾಸಿಗಳನ್ನಾಗಿ 
ಮಾಡಿ ಬಿಡುವುದಲ್ಲ +2454 28:56, 29:18, 30:53 
[2 ಪ್ರವಾದಿಯ ನಂಟುತನವು ಯಾರನ್ನೂ ಅಲ್ಲಾಹನ ಹಿಡಿತದಿಂದ 
ರಕ್ಷಿಸಲಾರದು 26:170, 171, ೬-113, 26:214, ೬-135, 
29:31, 32, W-56, 33:30, 37: 133ರಿಂದ 135, 66:10 
ಆ ಪ್ರವಾದಿಯ ಸಂಬಂಧಿಕರಿಗೆ ಧರ್ಮದಲ್ಲಿ ಯಾವ ವಿಶಿಷ್ಟ 
ನೆಲೆಯೂ ಇಲ್ಲ 26:214, ಟಿ-135 


ವಿಷಯ ಸೂಚಿ 


1384 


ಅಧಿಕಾರ ಲಾಲಸೆಯ ಆರೋಪ ಹೊರಿಸಿದ್ದರು 23:24, ಟಿ- 
27, 36, 26:34, 35 

ಅ ಲದು ಸ್ವಪ್ರಯತ್ನದಿಂದ ಗಳಿಸುವ ವಸ್ತುವಲ್ಲ. ಅಲ್ಲಾಹ್‌ 
ತನಗೆ ಇಷ್ಟ ಬಂದವರಿಗೆ ದಯಪಾಲಿಸುತ್ತಾನೆ 42:51, 52 
ಅ ಅದು ಅಲ್ಲಾಹನ ಅತಿ ದೊಡ್ಡೆ ಕೃಪೆ 432, دص‎ 
ಅ ಪ್ರವಾದಿಯ ನೇಮಕವು ಅಲ್ಲಾಹನ ಕೃಪೆಯ ಅನಿವಾರ್ಯ 
ಬೇಡಿಕೆಯಾಗಿದೆ 44:6, ಟಿ-4 

ಅ ಪ್ರವಾದಿಯ ಕುರಿತು ಜನರ ಅಜ್ಞಾನಜನ್ಮ ಕಲ್ಪನೆಗಳು 
ಮತ್ತು ಅವುಗಳ ಖಂಡನೆ 46:8, 9, ಟಿ-12 

ಅ ಎಂತಹಸ್ಥಿತಿಗಳಲ್ಲಿ ಪ್ರವಾದಿಯ ನೇಮಕ ಅನಿವಾರ್ಯವಾಗಿ 
ಬಿಡುತ್ತದೆ? 36: 3ರಿಂದ 6, ہب‎ 

ಅ ಅಲ್ಲಾಹನು ಸಕಲ ಪ್ರವಾದಿಗಳಿಂದ ಪಜೆದ ಕರಾರು 33:7, ಟಿ-15 


35:24 

೪. ಪ್ರತಿಯೊಂದು ಜನಾಂಗಕ್ಕೆ ಒಬ್ಬ ಪ್ರವಾದಿ ಬರುವುದರ 
ಸರಿಯಾದ ಅರ್ಥ 35:24, ಟಿ-45 

ಅ ಪ್ರವಾದಿಯು ಯಾವ ಜನಾಂಗದಲ್ಲಿ ನೇಮಕಗೊಳ್ಳುವನೋ 
ಅದೇ ಜನಾಂಗದವನಾಗಿರಬೇಕು 38:4, ಟಿ-4 

ಆ ಪ್ರವಾದಿತ್ವವನ್ನು ಒಪ್ಪಿಕೊಳ್ಳುವುದು ಎಲ್ಲ ಕಾಲಗಳಲ್ಲೂ 


ಅ ಯಾರನ್ನು ತನ್ನ ಪ್ರವಾದಿಯನ್ನಾಗಿ ಮಾಡಬೇಕೆಂದು 
ನಿರ್ಧರಿಸುವ ಕೆಲಸ ಅಲ್ಲಾಹನದು 38:9, 10, ಟಿ-11, 40:15, 
ಟಿ-25, 43:31, 32, ಟಿ31" 

೪ ಕುರ್‌ಆನಿನಲ್ಲಿ ಕೆಲವು ರಸೂಲರ ಪ್ರಸ್ತಾಪವಿದೆ, 
ಕೆಲವರದ್ದಿಲ್ಲ 40:78 

ಅಲ್ಲಾಹನು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳ ಮುಖಾಂತರವೇ.‏ ٭ 
ತನ್ನ ಶರೀಅತ್‌ ಅನ್ನು ರವಾನಿಸಿರುವನು 42: ಟಿ20 "' |‏ 
ಆ ಬಂದು' ಜನಾಂಗದಲ್ಲಿ ರಸೂಲ್‌ ಮತ್ತು ಗ್ರಂಥದ"‏ 
ಆಗಮನವು ಅದರ ಭವಿಷ್ಯದ ಹಾಲಿಗೆ ನಿರ್ಣಾಯಕೆವಾಗಿರುತ್ತದೆ‏ 
ಟಿ-37‏ :32 

3 ಒಂದೇ ಸಲಕ್ಕೆ: ಮೂವರು ಪ್ರವಾದಿಯರನ್ನು ಕಳುಹಿಸಿದ 
ಒಂದೇ ಉದಾಹರಣೆ 36:14 

ಅ ಪ್ರವಾದಿಗಳು ಜಿನ್ನ್‌ಗಳ ಪಾಲಿಗೂ ಪ್ರವಾದಿಗಳಾಗಿದ್ದರು 
46:29, 30 


-ಅ ವಿರೋಧಿಗಳು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳ ಮೇಲೆ, 


"ಅ ಎಚ್ಚರಿಕೆ ನೀಡುವವನು ಬಾರದ ಜನಾಂಗ ಒಂದೂ ಇಲ್ಲ 


'ಸತ್ಯಧರ್ಮದ ಅನಿವಾರ್ಯ ಅಂಗವಾಗಿತ್ತು 42: ಟ:20 


(ಅ ಪ್ರವಾದಿಯ ಅನುಸರಣೆಯ ವಿನಾ ಮನುಷ್ಯನಿಗೆ ಸನ್ಮಾರ್ಗ 

ದರ್ಶನವಾಗುವುದಿಲ್ಲ +24:54 

ಆ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸದೆ ಮಾನವನು 

ಸತ್ಯವಿಶ್ವಾಸಿಯಾಗಲಾರನು 24:47, ಟಿ-76, 77 : 

ಅ ಪ್ರವಾದಿಯ ಅನುಸರಣೆಯಿಂದ ವಿಮುಖರಾಗುವವರು 

ಕ್ಷೋಭೆಯಲ್ಲಿ ಸಿಲುಕಿಯೇ ತೀರುತ್ತಾರೆ 24:62, ت6‎ 

$. ರಸೂಲರ `ಆಹ್ಯಾನಕ್ಕೆ' ಜನರು ಏನುತ್ತರ ಕೊಟ್ಟರೆಂದು 

"| ಪರಲೋಕದಲ್ಲಿ ಕೇಳಲಾಗುವುದು 28:65 

“ಅ "ಪ್ರವಾದಿಯ ಧರ್ಮಾಹ್ವಾನವನ್ನು ತಿರಸ್ಕರಿಸುವವನು 

ಕೂಡಲೇ ಅಥವಾ ತಡವಾಗಿ ಹಿಡಿಯಲ್ಪಟ್ಟೇ ತೀರುವನು 

21:108, 109, ೬-101 

ಅ ಸಕಲ ಪ್ರವಾದಿಗಳೂ ಒಂದೇ ಗುಂಪಿನವರು. ಅವರೆಲ್ಲರ 

ಧರ್ಮವೂ ಹ.ಮುಹಮ್ಮದ್‌ರು(ಸ) ಮುಂದಿರಿಸಿದ್ದ ಇಸ್ಲಾಮ್‌ 

ಧರ್ಮವೇ ಆಗಿತ್ತು. ಆದರೆ ಅವರ ಶರೀಅತ್‌ಗಳು ಮಾತ್ರ 

ಭಿನ್ನವಾಗಿದ್ದುವು .*21: ಪರಿಚಯ, 24, 25, ಟಿ-49, 21:92, 

93, ಟಿ-91, 22:67, 78, ೬-131, 132, 23:23, 32, 51, 

ಟಿ-45, 26: ಟಿ-50, 26: 106ರಿಂದ 108, 27:30, 31, ಟ- 
37, 27:42, 44, 28:52, 53, ಟಿ-73, 29:16, 36 

'| ಅ ಸಕಲ ಪ್ರವಾದಿಗಳ ಅನುಯಾಯಿಗಳ ಹೆಸರು ಮುಸ್ಲಿಮ್‌ 

ಆಗಿತ್ತು. (ಮುಸ್ಲಿಮ್‌' ನೋಡಿರಿ) 

ಅ ಪ್ರತಿಯೊಬ್ಬ ಪ್ರವಾದಿಯ ಅನುಯಾಯಿಗಳು, ಇತರ 

ಪ್ರವಾದಿಗಳನ್ನು ನಿರಾಕರಿಸುವ ವರೆಗೂ ಮುಸ್ಲಿಮರೆನಿಸುತ್ತಾರೆ 

30: ಟಿ-1 : 

ಒಬ್ಬ ರಸೂಲರ ನಿರಾಕರಣೆಯು ಸಕಲ ರಸೂಲರ‏ ٭ 

ನಿರಾಕರಣೆಯಾಗಿದೆ 25:37, ಟಿ-50, 26:105, ಟಿ-75, 26:123, 

141, 176 

ಅ ಪ್ರವಾದಿಗಳ. ಸಮುದಾಯಗಳಲ್ಲಿ ಕೇಡು ಹೇಗೆ 

ಉಂಟಾಯಿತು ,42: ಪರಿಚಯ, 13, 14, ಟಿ-20, 23, 

.೪ ಪ್ರವಾದಿಗಳನ್ನು ಸುಳ್ಳಾಗಿಸುವವರ ಗುಣಗಳು 23:33,ಟಿ-35 

ಅ . ಅಪರಾಧಿಗಳು ಎಲ್ಲ ಕಾಲಗಳಲ್ಲೂ ಪ್ರವಾದಿಗಳ ಶತ್ರುಗಳೇ 

,] ಆಗಿದ್ದರು. 25:31 

ಅ ಪ್ರತಿಯೊಬ್ಬ ಪ್ರವಾದಿ ಬಂದಾಗಲೂ ಅವರ ಜನಾಂಗದಲ್ಲಿ 

ಅಂತರ್ಯುದ್ಧ ಉಂಟಾಯಿತು 27:45, ಟಿ-58 
ಪ್ರತಿಯೊಬ್ಬ ಪ್ರವಾದಿ ಬಂದಾಗಲೂ ಅವರ ಜನಾಂಗವು 

| ಸತ್ಯ ಪರೀಕ್ಷೆಗೊಳಗಾಯಿತು 27:47, ಟಿ-61 


1385 


€ ಅಲ್ಲಾಹನ ರಸೂಲರು ತಂದಿದ್ದ 'ಬಯ್ಕಿನಾತ್‌'(ಸುವ್ಯಕ್ತ 
ಪ್ರಮಾಣಗಳು) ಏನಾಗಿದ್ದುವು? 40:24, ಟಿ-37, 40:28, ಟಿ- 
45, 40:34, ಟಿ-51 

€ ಯಾವ ಪ್ರವಾದಿಯೂ ದೇವೇತರರ ದಾಸ್ಕ-ಆರಾಧನೆಯ 
ಶಿಕ್ಷಣ ಕೊಡಲಿಲ್ಲ 34:44, ಟಿ-64 

೪ ಪ್ರವಾದಿಗಳು ಅಲ್ಲಾಹನ ಕಡೆಯಿಂದ ಏನನ್ನು ತರುತ್ತಿದ್ದರು? 
35:24 

€ ಪ. ಮುಹಮ್ಮದ್‌(ಸ) ತಂದಿರುವ ಶಿಕ್ನಣವೇ ಸಕಲ 
ಪ್ರವಾದಿಗಳ ಶಿಕ್ಷಣವಾಗಿತ್ತು 39:65, 66, 42:13, 46:21 
ಆ ಪ್ರವಾದಿಯನ್ನು ಅನುಸರಿಸಬೇಕಾದುದು ಅಲ್ಲಾಹನನ್ನು 
ಭಯಪಡುವುದರ ಅನಿವಾರ್ಯ ಬೇಡಿಕೆಯಾಗಿದೆ 43:63 

€ ಅಲ್ಲಾಹ್‌ ತನ್ನ ಪ್ರವಾದಿಗಳಿಗೆ ಹೇಗೆ ಸಹಾಯ 
ಮಾಡುತ್ತಾನೆ? 


ಅ 37: 75ರಿಂದ 80 

೪ ಅಲ್ಲಾಹ್‌ ಇಹಪರಗಳೆರಡರಲ್ಲೂ ತನ್ನ ರಸೂಲರಿಗೆ 
ಸಹಾಯ ಮಾಡುತ್ತಾನೆ 37: 171ರಿಂದ 173, 40:51 

ಆ ಅಲ್ಲಾಹನ ಈ ವಾಗ್ದಾನ ಪರಮ ಸತ್ಯವಾಗಿದೆ 40:55, 


ಟಿ-72 

* ಪ್ರವಾದಿಗಳಿಗೆ ಪ್ರಾಬಲ್ಕ ಪ್ರದಾನ ಮಾಡುವುದರ ಅರ್ಥ 
37:173, W-93 4 

ಅ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸುವುದು ಅಥವಾ 
ಸ್ವೀಕರಿಸದಿರುವುದರ ಆಧಾರದಲ್ಲೇ ಪರಲೋಕದಲ್ಲಿ ಮಾನವನ 
ಅಂತಿಮ ಗತಿಯ ತೀರ್ಮಾನವಾಗುವುದು 35: 33ರಿಂದ 37 
40:49, 50 

ಅ ಪ್ರವಾದಿಯನ್ನು ನಂಬುವವರು ಮಾತ್ರ ಅಲ್ಲಾಹನ: 
ಶಿಕ್ಲೆಯಿಂದ ಪಾರಾಗಬಲ್ಲರು 37:127, 128, ಟಿ-72 

ಆ ಪರಲೋಕದಲ್ಲಿ ಪ್ರವಾದಿಗಳು ಸಾಕ್ಷಿಗಳ ರೂಪದಲ್ಲಿ 
ಮುಂದೆ ತರಲ್ಪಡುವರು 39:69 . 

ಆ ಪ್ರವಾದಿಗಳು ತಂದಿರುವ ಜ್ಞಾನಕ್ಕೆದುರಾಗಿ ತಮ್ಮ ಲೌಕಿಕ 
ಜ್ಞಾನಗಳಲ್ಲಿ ಮಗ್ಗರಾಗಿರುವುದು ವಿನಾಶಕ್ಕೆ ಕಾರಣವಾಗಿದೆ 40:83 
€ ಎಲ್ಲ ಪ್ರವಾದಿಗಳೂ.ಒಂದೇ ಪ್ರಕಾರ ವಿರೋಧಿಸಲ್ಪಟ್ಟರು 
41: 42ರಿಂದ 45, 43:7. 

ಅ ಸದಾ: ಸ್ಥಿತಿವಂತರಾದವರು ಪ್ರವಾದಿಗಳನ್ನು ಗೇಲಿ 
ಮಾಡಿದರು 34:34 


ಕುರ್‌ಆನ್‌ ವ್ಯಾಖ್ಯಾನ 


€ ಎಲ್ಲ ಕಾಲದ ಸತ್ಮನಿಷೇಧಿಗಳು ಮಾನವರನ್ನು ಪ್ರವಾದಿ 
ಯೆಂದು ನಂಬಲು" ಸಿದ್ಧರಿಲ್ಲದಿದ್ದುದರಿಂದ ಅವರನ್ನು 
ನಿರಾಕರಿಸಿದ್ದರು 36:15, 41:14, 43:31, ಟಿ-30 

ಅ ಪ್ರವಾದಿಗಳ ಜ್ಞಾನ ಮೂಲವು ವಹ್ಮ್‌ ಆಗಿರುತ್ತದೆ 39:65 
(ವಿವರಣೆಗೆ 'ವಹ್ಮ್‌' ನೋಡಿರಿ) 

ಜನರ ಅದೃಷ್ಟ ರೂಪಿಸುವುದೂ ಕೆಡಿಸುವುದೂ ಪ್ರವಾದಿಯ‏ ھ 
ಅಧಿಕಾರದಲ್ಲಿಲ್ಲ 42: ಪರಿಚಯ‏ 

ಅ ಜನರ ಮೇಲೆ ಯಾತನೆ ಎರಗಿಸುವುದು ಪ್ರವಾದಿಯ 
ಅಧಿಕಾರದಲ್ಲಿಲ್ಲ 46:23, ಟಿ-26 ۱ 
ಅ ಸ್ವತ ಪ್ರವಾದಿಯೇ ಅಪರಾಧವೆಸಗಿದರೂ ಶಿಕ್ಷೆಯಿಂದ 
ಪಾರಾಗಲಾರರು 37: 139ರಿಂದ 146, 38:24, 25, ಟಿ-27, 
28, 39:13, 45:19, -24 

ಅ ಪ್ರವಾದಿಗಳೂ ಸತ್ವ ಪರೀಕ್ಸೆಗಳಿಂದ ರಕ್ಷಿತರಾಗಲಿಲ್ಲ 
38:34, ಟಿ-36 

ಅ ಅಲ್ಲಾಹನ ಯಾತನೆಯಿಂದ ಯಾರನ್ನಾದರೂ ರಕ್ಷಿಸುವ 
ಅಧಿಕಾರ ಪ್ರವಾದಿಗೆ ಇಲ್ಲ 39:19 

ಅಲ್ಲಾಹನು ಪ್ರವಾದಿಯೊಡನೆ -ಎದುರು ಬದುರಾಗಿ‏ ہ 
ಮಾಶಾಡುವುದಿಲ್ಲ 42: ಪರಿಚಯ, 51 ಟಿ-82‏ 

ಅ ಅಲ್ಲಾಹನು ಪ್ರವಾದಿಗಳಿಗೆ ದೇವ ಸಂದೇಶವನ್ನು 
ಕಳುಹಿಸುವ ವಿಧಾನಗಳು 42:51, ಟಿ- 79ರಿಂದ 81 

ಅ ಸಕಲ ಪ್ರವಾದಿಗಳ ಮೇಲೆ ವಹ್ಕ್‌ ಬರುತ್ತಲೇ ಇದ್ದಿತು 42:3 
ಅ ಪ್ರವಾದಿಗಳ ಪ್ರಯತ್ನಗಳ ಮುಖ್ಯ ಉದ್ದೇಶವು ಮಾನವ 
ಜೀವನದಲ್ಲಿ ಯಾವ ತರದ ಸುಧಾರಣೆ ತರುವುದಾಗಿತ್ತು? 39: 
ಟಿ-48 

ಅ ಪ್ರವಾದಿಗಳ ಶರೀಲಅತ್‌ಗಳ ಭಿನ್ನತೆಯ ವಾಸ್ತವಿಕತೆ 42: 
ಟಿ-20 f 

ಅ ಅಲ್ಲಾಹನು ಸತ್ಕದ ಶತ್ರುಗಳ ಕಿರುಕುಳಗಳ ಕಾರಣದಿಂದ 
ಪ್ರವಾದಿಗಳ ನೇಮಕದ ಸರಣಿಯನ್ನು ಎಂದೂ ನಿಲ್ಲಿಸಿ ಬಿಡಲಿಲ್ಲ 
43: 5ರಿಂದ 7, ಟಿ- 4ರಿಂದ 6 

೪ ತಾನು ಎಲ್ಲರಿಗಿಂತಲೂ ಹೆಚ್ಚು ಅಲ್ಲಾಹನನ್ನು ಭಯಪಡ 
ಬೇಕಾದುದು ಪ್ರವಾದಿಯ ಕೆಲಸವಾಗಿದೆ 33:37, 39 

ಅ .ಅಲ್ಲಾಹನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಯಾರನ್ನೂ 
ಲೆಕ್ಕಿಸದೆ ಇರಬೇಕಾದುದು ಪ್ರವಾದಿಯ ಮೇಲೆ' ಕಡ್ಡಾಯ 
33:37, 39, ಟಿ-75, 76 


ವಿಷಯ .ಸೂಚಿ 


ಅ ಪ್ರವಾದಿಯೋ ಅಥವಾ ದೇವವಾಣಿಯೋ ನಿರಸ್ವಗೊಳಿಸಿ 
ದಂತಹ ಪ್ರವಾದಿಯ ಕರ್ಮಗಳು ಅನುಕರಣಾರ್ಹವಲ್ಲ 60; 
ಟಿ-7 K 

ಅ ಪ್ರವಾದಿತ್ವದ ಮೇಲೆ ಒಂದು ನಿರ್ದಿಷ್ಟ ಜನಾಂಗದ 
ಗುತ್ತಿಗೆಯಿಲ್ಲ 62: ಪರಿಚಯ, 2ರಿಂದ 4 

€ ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಅತ್ಯುನ್ನತ ಪದವಿ 
ಮತ್ತು ಅವರ ಕರ್ತವ್ಯಗಳು 62:2, 3, ಟಿ- 3ರಿಂದ 6 

೪ ಮಾನವರ ಮಾರ್ಗದರ್ಶನಕ್ಕಾಗಿ ಪ್ರವಾದಿತ್ವದ ಶೃಂಖಲೆ 
ಯನ್ನು ಜಾರಿಗೊಳಿಸಲಾಯಿತು 64: ಟಿ-12 

€ ರಸೂಲರ ಕೆಲಸವು ಸತ್ಮಸಂದೇಶವನ್ನು ನಿಖರವಾಗಿ 
ತಲಪಿಸುವುದಾಗಿದೆ 64: ಟಿ-12 

€ ಪ್ರವಾದಿತ್ವ ಮತ್ತು ದೇವ ಸಂದೇಶವಾಹಕತ್ವದ ಮಹತ್ವ 
67:8, 9, ಟಿ-14, 91: ಪರಿಚಯ, ಟಿ-7 

ಅ ಪ್ರವಾದಿಗಳು ತಮ್ಮ ಧರ್ಮಾಹ್ವಾನ ಕಾರ್ಯವನ್ನು ಯಾವ 
ರೀತಿ ಆರಂಭಿಸುತ್ತಾರೆ? 71: 2ರಿಂದ 4, ಟಿ-2, 74: ಪರಿಚಯ, 
1ರಿಂದ 7, ಟಿ-3, 79: 15ರಿಂದ 20 

ಅ ಪ್ರವಾದಿತ್ವ ಹೊಂದಿದ ಬಳಿಕ ಪ್ರವಾದಿಯ ಪ್ರಥಮ 
ಕೆಲಸ 96: ಪರಿಚಯ 

ಅ ಪ್ರವಾದಿತ್ವ 


ಪ್ರದಾನ ಮಾಡುತ್ತ ಅಲ್ಲಾಹನು ತನ್ನ 
ಪ್ರವಾದಿಗೆ ಯಾವ ನೈತಿಕ ಗುಣಗಳನ್ನು ಬೆಳೆಸಿಕೊಳ್ಳಲು ಅಪ್ಪಣೆ 
ಕೊಡುತ್ತಾನೆ 74:, 4ರಿಂದ 7, ಟಿ-4ರಿಂದ 7 


€ ಸತ್ಕಾಹ್ಟಾನವನ್ನು ಅರಂಭಿಸುತ್ತಲೇ ಪ್ರವಾದಿಗೆ ಎಂತಹ 
ಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ 94: ಪರಿಚಯ 

ಅ ಮಾನವ ಸಮಾಜದಲ್ಲಿ ಪ್ರವಾದಿಯ ಸರಿಯಾದ ಸ್ಥಾನ 
66: ಪರಿಚಯ, ಟಿ-6 
٠ ಪ್ರವಾದಿಯ ಗೌರವದ ಕುರಿತು ಕುರ್‌ಆನ್‌ ಎಂತಹ 
ಕಲ್ಪನೆಯನ್ನು ಮುಂದಿರಿಸಿದೆ 66: ಪರಿಚಯ 

€ ಪ್ರವಾದಿತ್ವದ ಪದವಿಯು ಬಹುದೊಡ್ಡ ಸ್ಥಾಸವಾಗಿದ್ದರೂ 
ಜನತೆಯ ಮೇಲೆ ಮಹದುಪಕಾರವಾಗಿದ್ದರೂ ಪ್ರವಾದಿಗೆ ತನ್ನ 
ಹೃದಯದಲ್ಲಿ ಯಾವುದೇ ತರದ ಅಹಂಭಾವವನ್ನಿಟ್ಟು 
ಕೊಳ್ಳಬಾರದೆಂದು ಆದೇಶಿಸಲಾಗುತ್ತದೆ 74:6, ಟಿ-6 

ಅ ಪ್ರವಾದಿಯ ಪ್ರಶಂಸಾರ್ಹ ಗುಣಗಳು 68: ಪರಿಚಯ, 4, 
ಟಿ-4 ' 

ಅ ಮಾನವನೊಳಗೆ ಅಲ್ಲಾಹನು ಇರಿಸಿರುವ ಸಹಜ ಮಾರ್ಗ 
ದರ್ಶನವನ್ನೇ ಸ್ಪಷ್ಟ ಮತ್ತು ವ್ಯಕ್ತ ರೂಪದಲ್ಲಿ ಮುಂದಿರಿಸಲಿಕ್ಕಾಗಿ 
ಪ್ರವಾದಿಗಳು ಕಳುಹಿಸಲ್ಪಟ್ಟಿದ್ದಾರೆ 76: ಟಿ-5, 91: ಟ-7 


1386 


ಆ ಪ್ರವಾದಿಗಳ ಸಂದೇಶದ ನಿಷೇಧಿಗಳು ಕಾಫಿರರು 40:23 
€ ರಸೂಲರ ವಿರುದ್ಧ ಸತ್ಯದ್ವೇಷಿಗಳೆ ಸಕಲ ಕುತಂತ್ರಗಳೂ 
ಕೊನೆಗೆ ಪರಾಜಯ ಹೊಂದಿದುವು 40:5 
ಅ ತನ್ನ ಪ್ರವಾದಿಯನ್ನು ಸುಳ್ಳಾಗಿಸುವ ಜನಾಂಗವನ್ನು 
ನಾಶಗೊಳಿಸಿ ಬಿಡುವುದು ಅಲ್ಲಾಹನ ಬದಲಾಗದ ರೂಢಿಯಾಗಿದೆ 
35:42, 43, ಟಿ-72 
೪ ರಸೂಲರ ಮೇಲೆ ಅಲ್ಲಾಹನ ಸಲಾಮ್‌ 33:43, .44, 
36:58, 37:79, 109, 120, 130, 181 
ಈ ರಸೂಲರನ್ನು ವಿರೋಧಿಸುವುದು ر جدہ‎ ಆಗಿದೆ 47:32 
| 6 ರಸೂಲರ ಅನುಸರಣೆಯು سیا‎ ಅನಿವಾರ್ಯ 
ಬೇಡಿಕೆಯಾಗಿದೆ 47:33, 59:7 : 
ಆ ಅಲ್ಲಾಹ್‌ ಯಾವ ಆಜ್ಞೆ ಕೊಟ್ಟರೂ ಅದನ್ನು ಚಾಚೂ 
ತಪ್ಪದೆ ಪಾಲಿಸುವುದು ರಸೂಲರ ಸ್ಥಾನ 48: ಪರಿಚಯ 
ಆ ಅಲ್ಲಾಹ್‌ ಯಾರಿಗೆ ಶಿಕ್ಸೆ ಕೊಡಲಿಚ್ಛಿಸುವನೋ ಅವನನ್ನು 
ಪ್ರವಾದಿಯ ಕೃಮಾ ಯಾಚನೆ ಕೂಡಾ ರಕ್ಷಿಸಲಾರದು 48:11, 
ಟಿ-22 
ಅ ಅಲ್ಲಾಹನ ಬಾಸ್ಕ-ಅನುಸರಣೆಯೊಂದಿಗೆ 'ರಸೂಲರ 
ಅನುಸರಣೆಯೂ پالم‎ ಶರತ್ತಾಗಿರುತ್ತದೆ 48:16, 49:14, 15 
೪ ರಸೂಲರ ಸ್ವರದ ಮುಂದೆ ತನ್ನ ಸ್ವರವನ್ನು ತಗ್ಗಿಸುವುದು 
ತಕ್ಟಾದ ಚಿಹ್ನೆಯಾಗಿರುತ್ತದೆ 49:12 
೬ ಪ್ರವಾದಿಗಳನ್ನು ನಿರಾಕರಿಸುವವರೆಲ್ಲರ ವಿಶ್ವಾಸಗಳು ಕೇವಲ 
ಊಹೆ ಮತ್ತು ಗುಮಾನಿಗಳನ್ನು ಆಧರಿಸಿವೆ 51:10, 11 
* ಪ್ರವಾದಿಗಳನ್ನು ಮಾಟಗಾರ ಮತ್ತು ಹುಚ್ಚ ಎನ್ನಲಾಯಿತು 
51:52 : 
ಅ ಪ್ರವಾದಿಯ ಹೃದಯದಲ್ಲಿ ಸಂಶಯಗಳೂ 
ದುಸ್ಸೂಚನೆಗಳೂ ಉಂಟಾಗಲಾರವು 53: ಟಿ-10 
ಅ ಪ್ರವಾದಿಯು ಎಲ್ಲ ತರದ ಪೈಶಾಚಿಕ ಹಸ್ತಕ್ಸೇಪಗಳಿಂದ 
ಸುರಕ್ಷಿತನಾಗಿರುತ್ತಾನೆ 53: ಟಿ-10 
ಅ ಪ್ರವಾದಿಗಳ ಪ್ರಧಾನ ಕಾರ್ಯ 57:25, 64: ಟಿ-27 
ಆ ಭೂಮಿಯಲ್ಲಿ ನ್ಯಾಯ ಸ್ಥಾಪಿಸಲಿಕ್ಕಾಗಿ ಪ್ರವಾದಿಗಳು 
ಕಳುಹಿಸಲ್ಪಟ್ಟರು 57:25 
೪ ಹ. ನೂಹ್‌(ಲ) ಮತ್ತು ಹ.ಇಬ್ರಾಹೀಮ್‌ರ(ಅ) ಸಂತತಿಗೆ 
ಪ್ರವಾದಿತ್ವ ಪ್ರದಾನ ಮಾಡಲಾಯಿತು 57:26 
ಆ ರಸೂಲರ ಪ್ರತಿಯೊಂದು ಆಜ್ಞೆಯನ್ನು 'ಮರುಮಾತೆತ್ತದೆ 
ಪಾಲಿಸಬೇಕು 59:7, ಟಿ-15 


187 


೪ ಪ್ರವಾದಿಗಳಿಗೆ ವಿರುದ್ಧವಾಗಿ ಅವರ ಜನಾಂಗಗಳ ಜನರು 
ಸಂಪತ್ತು ಸ್ಥಾನಮಾನಗಳನ್ನು ಪಡೆದು ಇನ್ನಷ್ಟು ಹತಭಾಗಿ 
ಗಳಾಗಿದ್ದ ಧನಿಕರನ್ನು ಅನುಸರಿಸಲು ಇಷ್ಟಪಟ್ಟರು 71:21, 
73:11, ٤-2 

ಅ ಪ್ರವಾದಿಗಳನ್ನು ಸುಳ್ಳಾಗಿಸುವವರು ಪುನರುತ್ಥಾನ ದಿನ, 
ತಾವು ತಿಳಿದೂ ತಿಳಿದೂ ಸುಳ್ಳಾಗಿಸಿದ್ದೇವೆಂದು ಒಪ್ಪಕೊಳ್ಳುವರು 
67:8, 9 

೪ ಪ್ರವಾದಿಯು ತನ್ನ ಜನಾಂಗದ ಬಗ್ಗೆ ತೀರಾ ನಿರಾಶರಾದ 
ಸ್ಥಿತಿಯಲ್ಲಿ ಮಾತ್ರ ಶಪಿಸುತ್ತಾನೆ. ಈ ಶಾಪವು ಅಲ್ಲಾಹನ 
ಇಂಗಿತಕ್ಕನುಗುಣವಾಗಿಯೇ ಇರುತ್ತದೆ 71: 23ರಿಂದ: 25, ಟಿ-18 
ಅ ಪ್ರವಾದಿಗಳನ್ನು ಯಾವ ಅರ್ಥದಲ್ಲಿ ಸಾಕ್ಸಿಗಳನ್ನಾಗಿ 
ಮಾಡಲಾಗಿದೆ? 73:15, ಟಿ-16, 77: ಟ-6 


ಅ ಪ್ರವಾದಿಯ ವ್ಯಕ್ತಿತ್ವದ ಮೇಲೆ ಮಾಟವು ಬಾಧಿಸಬಹುದು, 
ಆದರೆ ಅವರ ಪ್ರವಾದಿತ್ವವು : ಅದರಿಂದ ಪ್ರಭಾವಿತ 
ಗೊಳ್ಳುವುದಿಲ್ಲ 113-114: ಪರಿಚಯ 

ಅ ಪ್ರವಾದಿಗೆ ವಹ್ಮ್‌ನಲ್ಲಿ ಯಾವುದೇ ಹೆಚ್ಚು ಕಡಿಮೆ ಮಾಡುವ 
ಅಧಿಕಾರವಿಲ್ಲ. ಅವರು ಹಾಗೆ ಮಾಡಿದರೆ ಅವರಿಗೆ ತಕ್ಷಣ 
ಶಿಕ್ಷೆ ಕೊಡಲಾಗುವುದು 69: 44ರಿಂದ 46 


ಅ ತಾನು ಪ್ರವಾದಿಯೆಂದು ಘೋಷಿಸುವವನ ಕಂಠ ನಾಡಿಯನ್ನು 
ತಕ್ಸಣ ಕೊಯ್ದು ಬಿಡಲಾಗದಿದ್ದರೆ ಇದು ಅವನು ಸತ್ಯವಾದಿ 
ಎಂಬುದಕ್ಕೆ ಆಧಾರವೆಂಬ ವಾದದ ದೋಷ 69 -25 
೪ ಅಲ್ಲಾಹನಿಗೆ ಒಬ್ಬ 'ಪ್ರವಾದಿಯನ್ನು ನೇಮಕ 
ಮಾಡಬೇಕಾದಾಗ ಬಾನಲೋಕದಲ್ಲಿ ರಕ್ಟಣಾ ವ್ಯವಸ್ಥೆಯನ್ನು 
ಅಸಾಧಾರಣವಾಗಿ ಬಿಗುಗೊಳಿಸಲಾಗುತ್ತದೆ 72:8, 9, ಟಿ-9, 72: ' 
26ರಿಂದ 28, ಟಿ-29, 30 

ಅ ಪ್ರವಾದಿಗಳು ಸ್ವಯಂ ಅದೃಶ್ಯ ಚನಿಗಳೆಲ್ಲ 7 72:26, 27, 
ಟಿ-27 1 

ಅಲ್ಲಾಹನು ರಸೂಲರಿಗೆ ರಸೂಲರ ಪದವಿಗೆ,‏ ٭ 
ಅಗತ್ಯವಿರುವಷ್ಟು ಅದೃಶ್ಮ ಪಾ ಮಾತ್ರ ಕೊಡುತ್ತಾನೆ‏ 
ಟಿ-27‏ :72 

€ ಈ' ಜ್ಞಾನದ: ರಕ್ಸಣೆಗಾಗಿ ರಸೂಲರ ಹಿಂದೆ ಮುಂದೆ 
ارول‎ ನೇಮಿಸಲಾಗುತ್ತದೆ 72:27 ಟಿ-28 

€ ಈ ಜ್ಞಾನವನ್ನು ದಾಸರಿಗೆ ತಲಪಿಸುವ ವಿಷಯದಲ್ಲಿ 
ಪ್ರವಾದಿಯು ಜಿಪುಣತೆ ತೋರುವುದಿಲ್ಲ 81:24 

೪ ದೇವಚರರು ರಸೂಲರ ವರೆಗೂ, ರಸೂಲರು ದಾಸರ 
ವರೆಗೂ ಏನೂ ಹೆಚ್ಚು ಕಡಿಮೆ ಮಾಡದೆ ಮತ್ತು ಬದಲಾವಣೆ 


ಕುರ್‌ಆನ್‌ ಮ್ಯಾಖ್ಯಾನ 


ಅ ಗ್ರಂಥದೊಂದಿಗೆ ಸಂದೇಶವಾಹಕರ ನೇಮಕವು ಅತಿ 
ಅಗತ್ತವೇಕೆ? 98: ಪರಿಚಯ, 1,2, ಟಿ-4 
ಅ ಒಬ್ಬ ಪ್ರವಾದಿ ಮತ್ತು ಸಾಮಾನ್ಯ ಲೌಕಿಕ ನಾಯಕನೊಳಗಿನ 
ವ್ಯತ್ಕಾಸ 110: ಪರಿಚಯ, 1ರಿಂದ 3, 4ئ‎ ۱ 
೪ ಅಲ್ಲಾಹನು ಪ್ರವಾದಿಯನ್ನು ಕಳುಹಿಸಿ ಸತ್ಯನಿಷೇಧದ 
ಭಯಾನಕ ಪರಿಣಾಮಗಳಿಂದ ಎಚ್ಚರಿಸಿದನು 67: ಪರಿಚಯ, 
6ರಿಂದ 9, ಟಿ-14, 71:1, ೬-1 
| ಆ ಪ್ರವಾದಿಗಳ ವಿರುದ್ಧ ಪಥಭ್ರಪ್ಟತೆಗೆ ಹಟ ತೊಡುವವರ 
ನಿಲುಮೆ 67:9, 18, ಟಿ-38, 68: 5ರಿಂದ 16, 51, 69:33, 
34, ಟಿ-23, 71:5ರಿಂದ 9, 71:21, 22, 74: 11ರಿಂದ 25, 
ಟಿ-14, 74: 41ರಿಂದೆ 53, 76:27, ೬-31, 81:8, 9, 91:11 
ರಿಂದ 14, ಟಿ-8ರಿಂದ 10 | _ 
೪ ಪ್ರವಾದಿಗಳನ್ನು ಸುಳ್ಳಾಗಿಸುವುದು ಮತ್ತು ಅವರ 
| ಅನುಸರಣೆಯನ್ನು ನಿರಾಕರಿಸುವುದೇ ನೈಜ ಪಥಥ್ರಷ್ಟತೆಯಾಗಿದೆ 
67: 9ರಿಂದ 10, '98:6, ೬-8 
ಅ ಪ್ರವಾದಿಯು ತಾವು ರವಾನಿಸಲ್ಪಟ್ಟ 'ಜನಾಂಗದವರೇ 
ಆಗಿರುತ್ತಾರೆ 71:1, 2 
ಅ ಪ್ರವಾದಿಯು ತಮ್ಮ ಜನಾಂಗದ ಹಿತ ಬಯಸುತ್ತಾರೆ ಮತ್ತು 
ಅದನ್ನು ಯಾತನೆಯಿಂದ ರಕ್ಸಿಸಲಿಚ್ಛಿಸುತ್ತಾರೆ. 71:1 ೬-1 
೪ ಒಂದು ಜನಾಂಗದಲ್ಲಿ ಪ್ರವಾದಿಯು ಬಂದು ಬಿಟ್ಟಾಗ ಆ 
ಜನಾಂಗವು ಅದರ ಮೇಲೆ ವಿಶ್ವಾಸವಿರಿಸುವುದೋ ಇಲ್ಲವೋ 
ಎಂಬ ಆಧಾರದಲ್ಲಿ ಅವರ ಅಂತಿಮ ಪರಿಣಾಮ 
ನಿರ್ಧರಿಸಲ್ಪಡುತ್ತದೆ 71: ಪರಿಚಯ, 1. 
ಅ ಯಾರಾದರೂ ಸನ್ಮಾರ್ಗವನ್ನು ಸ್ಟೀಕರಿಸದಿದ್ದರೆ ಪ್ರವಾದಿಯ 
ಮೇಲೆ ಅವರ ಹೊಣೆ ಇಲ್ಲ 80: ಪರಿಚಯ 
ಅ ಪ್ರವಾದಿಯ ಸಂದೇಶವು ಒಂದು ಉಪದೇಶವಾಗಿದೆ. 
ಇಷ್ಟವಿದ್ದವರು ಅದನ್ನು ಸ್ವೀಕರಿಸಬಹುದು 73:19, 74:54, 
55, 80:11, 12, 88:21 
ಅ ದೇವ ಸಂದೇಶವಾಹಕರು ಜನರಿಂದ ಯಾವತ್ತೂ 
ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ 68: 46 
ಆ ಪ್ರವಾದಿಯ ಕೆಲಸವು ಸುಸ್ಪಷ್ಟವಾಗಿ ಎಚ್ಚರಿಸು 
:| ಪುದಾಗಿರುತ್ತದೆ 67:26, 71:1, 2, 72:23, 79:45 
ಅ ಸಕಲ ವಿರೋಧಗಳಿಗೆ ಉತ್ತರವಾಗಿ ಅಲ್ಲಾಹನ ಅಭಯ 
ಯಾಚಿಸಬೇಕು ಮತ್ತು ತಾಳ್ಮೆ ವಹಿಸಬೇಕೆಂದು ಪ್ರವಾದಿಗಳಿಗೆ 


ಬೋಧನೆ ನೀಡಲಾಗಿದೆ 68:44, ಟಿ-26, 70:5, 6نا‎ 74:7, 


ಟಿ-7, 76:24, 113: 1808 5, 114: 1ರಿಂದ 6 


ವಿಷಯ ಸೂಚಿ 


6 ಅವರು ಮುಸ್ಲಿಮರಿಗೆ ಹರಾಮ್‌ ಆಗಿರುತ್ತಾರೆ 33: 
ಪರಿಚಯ, 53 i 


ಸುಖಾಡಂಬರ ಇವುಗಳ' ಪೈಕಿ ಒಂದನ್ನು ಆಯ್ದುಕೊಳ್ಳಲು 
ಅಧಿಕಾರ ಕೊಡಲಾಯಿತು 33: ಪರಿಚಯ, 28,29 

ಆ ಈ ಅಧಿಕಾರವನ್ನು ಪಡೆದ ಬಳಿಕ ಪ್ರವಾದಿವರ್ಯರ(ಸು 
ಸಾವೊಪ್ಮವನ್ನು ಸ್ವೀಕರಿಸಿಕೊಂಡವರಿಗೆ ತಲಾಕ್‌ ಕೊಡುವ 
ಅಧಿಕಾರ ಪ್ರವಾದಿವರ್ಯರಿಗೆ(ಸ) ಉಳಿದಿರಲಿಲ್ಲ 33: ಟಿ-42 
೪ ಅವರ ಮಹಾನ್‌ ಹೊಣೆಗಾರಿಕೆಯ ಸ್ಥಾನ 66: ಟಿ-2, 6, 10 
೪ ಅವರ ಕೆಲವು ತಪ್ಪುಗಳ ಕುರಿತು ಎಚ್ಚರಿಕೆ ನೀಡಲಾಗಿರುವುದು 
66: ಪರಿಚಯ, 1ರಿಂದ 5, ಟಿ-2, 6ರಿಂದ 10 

(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಮುಹಮ್ಮದ್‌(ಸು') 


ಪ್ರವಾದಿಯ ಮಾದರಿ 

ಅ ಪ್ರವಾದಿವರ್ಯರ(ಸ) ಜೀವನವು ಮುಸ್ಲಿಮರಿಗೆ ಅತ್ಯುತ್ತಮ 
ಮಾದರಿಯಾಗಿದೆ 33:21 

(ವಿವರಗಳಿಗಾಗಿ 'ಮುಹಮ್ಮದ್‌(ಸು' ನೋಡಿರಿ) 
ಪ್ರಾಯಶ್ಚಿತ್ತ 

(ಕಪ್ಪಾರಃ' ನೋಡಿರಿ) 


کوچ 

ಅ ಅರ್ಥ ಮತ್ತು ವಿವರಣೆ 36:ಟಿ-37 

೪ ಆಕಾಶ ಮತ್ತು ಫಲಕ್‌ ಇವುಗಳ ವೃತ್ಯಾಸ 36: ಟಿ-37 
((ಆಕಾಶ' ಇದನ್ನು ನೋಡಿರಿ) 


ಫಲಾಹ್‌(ಯಶಸ್ಸು) 

೪ ಎಂತಹವರು ಯಶಸ್ಸು ಹೊಂದುವವರು? 7 23:1 
ರಿಂದ 11, 24:51, 28:67, 30:38, 31: 3ರಿಂದ 5, ,4ہ‎ 
87: ಪರಿಚೆಯ, 14, 15 5 

€ ಅದರೆ ತಾತ್ತರ್ಯ ಕುರ್‌ಆನಿನ ಮಾತಿನಲ್ಲಿ 23: ہاگ‎ 
2, 11, 50, 31:5, 4ئ‎ 

೪ ಎಂತಹವರು ಅದನ್ನು ಪಡೆಯಲಾರರು 423: 6ರಿಂದ 
67, 117, 28:37, 82 

9 ಎಂತಹ ಕಾರ್ಯಗಳ ಪರಿಣಾಮವಾಗಿ ವಿಜಯ ಸಿಗುತ್ತದೆ 
22:77, 24:31 

ಅ ಅರ್ಥ ಮತ್ತು ವಿವರಣೆ 87: ಟಿ-13 


`ಆ ಅವರಿಗೆ ಪ್ರವಾದಿವರ್ಯರ(ಸ)ು ಸಾಮೊಪ್ಯ ಮತ್ತು ಲೌಕಿಕ 


1388 


ಮಾಡದೆ ಸಂದೇಶವನ್ನು ತಲಪಿಸುವ ವ್ಯವಸ್ಥೆಯನ್ನು ಅಲ್ಲಾಹ್‌ 
ಮಾಡಿದ್ದಾನೆ 72:27, 28, ಟಿ-28, 29 

ಈ ಅಲ್ಲಾಹನ ಕಡೆಯಿಂದ ತನ್ನ ಮೇಲೆ ಅವತೀರ್ಣ 
ಗೊಂಡದ್ದನ್ನು ಅಳುಕದೆ ಮುಂದಿರಿಸುವಂತಹ ತಕ್ಕುದಾದ 
ಧೈರ್ಯವು ಪ್ರವಾದಿಗೆ ಇರುತ್ತದೆ 66: ಪರಿಚಯ, 1 : 

ಅ ಪ್ರವಾದಿಯನ್ನೂ ಸಹ ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರ. ಅವರಿಗೆ ಅಲ್ಲಾಹನ ಹೊರತು ಬೇರಾವ 
ಅಭಯಾಶ್ರಯವೂ ಇಲ್ಲು 72:22 

"| ಅ ದೇವ ಸಂದೇಶವಾಹಕರಿಗೂ ಲೋಕಾಂತ್ಕಕಾಲದ ದಿನಾಂಕದ 
ಅರಿವು ಇರುವುದಿಲ್ಲ 72:25, 26, 79: 42ರಿಂದ 44 
9 ಕೆಲವು ಪ್ರವಾದಿಗಳೊಂದಿಗೆ ಅವರ ಪತ್ನಿಯರ 
ಅಪ್ರಾಮಾಣಿಕತೆಯ ಅರ್ಥ 66: ಪರಿಚಯ, 10, ಟಿ-24 
ಅ ಪ್ರವಾದಿತ್ವದ ಸರಣಿ ಯಕ್ಸವರ್ಗದಲ್ಲಿ ಜಾರಿಗೊಳ್ಳಲಿಲ್ಲ. 
ಅವರು ಮಾನವ ಪ್ರವಾದಿಯನ್ನು ನಂಬಲು ನಿರ್ಬಂಧಿತರು 
72: 8-3 

(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿಗಳು' ನೋಡಿರಿ) 


ಪ್ರವಾದಿತ್ವ ಸಮಾಪ್ತಿ 

ಅ ಖಾತಮುನ್ನಬಿಯ್ಯೀನ್‌ ಎಂಬುದರ ವಿವರವಾದ ವ್ಯಾಖ್ಯಾನ 
33:ಟಿ-77 

ಅ ಪ್ರವಾದಿವರ್ಯರ(ಸ) ಬಳಿಕ ಲೋಕಾಂತ್ಯದ ವರೆಗೆ 
ಬೇರಾವ ಪ್ರವಾದಿಯೂ ಬರಲಾರ 47: ಟಿ-30 

ಅ ಅಂಶಿಮ ಪ್ರವಾದಿ. ಹ.ಇಸ್ಮಾಈಲರ ಸಂತತಿಯಲ್ಲಾಗಿರುವರೆಂದು 
ತೌರಾತಿನ ಸಾಕ್ಟ 61: 8خ‎ 


ಪ್ರವಾದಿ ಪತ್ನಿಯರು 

ಆ ಅವರ ಹೆಸರುಗಳು ಮತ್ತು ಸಂಖ್ಯೆ 33: ಟಿ-87, 90 
೪ ಅವರ ನಿಷ್ಮಾಪೂರ್ವಕ رہ ہیں‎ 33: ಟಿ-42 

೪ ಅವರ ಜೀವನವನ್ನು ಮುಸ್ಲಿಮ್‌ ಸ್ತ್ರೀಯರಿಗೆ 
ಮಾದರಿಯನ್ನಾಗಿ ಮಾಡಲಾಗಿತ್ತು 33: ಟಿ-46 

ಅ ಪ್ರವಾದಿವರ್ಯರ(ಸ) ಗೃಹ ಜೀವನದಲ್ಲಿ ಅವರಿಗೆ 
ಸಿಗುತ್ತಿದ್ದ ಶಿಕ್ಷಣವನ್ನು ಜನರಿಗೆ ತಲಪಿಸುವುದು ಅವರ 
ಕರ್ತವ್ಯವಾಗಿತ್ತು 33:44, ಟಿ-51 

ಆ ಅವರೊಂದಿಗೆ ಪ್ರವಾದಿವರ್ಯರು(ಸ) ಪಾಲಿಸಿದ ನ್ಯಾಯ 
33: ಟಿ-91 

ಅ ಅವರು ಸಕಲ ಮುಸ್ಲಿಮರ ಪಾಲಿಗೆ ಮಾತೆಯರ ಸ್ಥಾನ 
ಹೊಂದಿದ್ದಾರೆ 33:6. 


1389 


€ ಅವನು ಅಲ್ಲಾಹನನ್ನು ನೋಡಲು ಒಂದು ಎತ್ತರವಾದ 
ಕಟ್ಟಡವನ್ನು. ನಿರ್ಮಿಸುವ ಅಜ್ಞೆ ಕೊಡುತ್ತಾನೆ 40:36, 37 

ಅ ಈಗಲೂ ಅನುಸರಿಸಲಾಗುತ್ತಿರುವ ಅವನ ರಾಜಕೀಯ 
ಕುತಂತ್ರಗಳು 40:26, ಟಿ-43 

ಅ ಅವನು ಬನೀ ಇಸ್ರಾಈಲರ ಗಂಡು ಮಕ್ಕಳನ್ನು ಕೊಲ್ಲುವ 
ಅಪ್ಪಣೆ ಕೊಟ್ಟದು 40:25 

ಅ ಅವನು ಹ.ಮೂಸಾರನ್ನು(ಅ) ವಧಿಸುವ ಯೋಚನೆ 
ಮಾಡಿದುದು 40:26 

9 ಅವರಿಗೆ ವಧಾ ಶಿಕ್ಸೆ ಕೊಡಲಿಕ್ಕಾಗಿ ಅವನು ಅವರ ಮೇಲೆ 
ಹೊರಿಸಿದ ಆರೋಪಗಳು 40:26, ಟ-ಟ 

€ ಹ. ಮೂಸಾರ(ಅ) ಮೇಲೆ ಕೈ ಮಾಡದಂತೆ ಅವನನ್ನು 
ತಡೆಯುತ್ತಿದ್ದುದೇನು? 40:26, ಟಿ-42. 

ಆ ಅವನ ಸ್ವಂತ ಜನಾಂಗದ 'ಸತ್ಮದಿಶ್ಪಾಸಿಯೊಬ್ಬ ತುಂಬಿದ, 
ಸೆಚೆಯಲ್ಲಿ 'ಹ.ಮೂಸಾರನ್ನು(ಅ) ಬೆಂಬಲಿಸಿದ್ದು 40; 28ರಿಂದ 34 
ಆ ಫರ್‌ಔನ್‌ ಮತ್ತು ಫಪಿರ್‌ಔನನ ಸಂತತಿಯ ಅಂತಿಮ ಗತಿ 
40:45, 46 ۱ 

ಅ ಫಿರ್‌ಔನನು ಹ.ಮೂಸಾರನ್ನು(ಅ) ಸುಳ್ಳಾಗಿಸಿದನು 50:12, 
13, ಟಿ-13 ٦ 

ಆ ಅವನು ತನ್ನ ಅಖಿಲ ಜನಾಂಗದ ಪಥಭ್ರಷ್ಟತೆಗೆ ಹೊಣೆಗಾರ 
50: 3 ' 

ಅ ಹ. ಮೂಸಾರು(ಅ) ಆಧಾರ_ಪ್ರಮಾಣಗಳ ಸಹಿತ ಅವನ 
ಮುಂದೆ ಬಂದುದು 5138, ಟಿ-36 

೪ ಫಿರ್‌ಔನನ ಸತ್ಸೆನಿಷೇಧ 50:12, 13, 51:39, 54:42 

ಅ ಅವನು ಹ.ಮೂಸಾರ(ಅ) ಮೇಲೆ ಜಾದೂಗಾರನೆಂಬ |" 
ಆರೋಪ ಹೊರಿಸಿದ್ದುದು 5139 ...ا‎ - 

ಅ ಫಿರ್‌ಔನ್‌ ಮತ್ತು ಅವನ ಸೇನೆಯ ವಿನಾಶ |: 
51:40, 54:42 - 

ಆ ಅವನ ನಾಶದ ಬಳಿಕ ಯಾರೂ ಅವನಿಗಾಗಿ ಕಣ್ಣೀರು , 
ಸುರಿಸಲಿಲ್ಲ 51:40, ಟಿ-38" _ | 
ಅ ಫಿರ್‌ಔನ್‌ ಮತ್ತು ಅವನ ಜನಾಂಗವನ್ನು ಅಲ್ಲಾಹನು 
ಹಿಡಿದುದು 5442 ‘I 
ಅ ಫಿರ್‌ಔನನ ವೃತ್ತಾಂತ 79: 17ರಿಂದ 25, 85: 17ರಿಂದ 20: 
ಅ ಅವನ ಜನಾಂಗವು ಒಂದು, ಅಕ್ರಮಿ ಜನಾಂಗವಾಗಿತ್ತು. 
ಅವನು ರಸೂಲರ, ಆಜ್ಞೋಲ್ಲಂಘನೆ ಮತ್ತು ಪರಲೋಕ 
ನಿರಾಕರಣೆಯ ہد‎ ಪಡೆದನು 66:11 oo 


ಕುರ್‌ಆನ್‌ ವ್ಯಾಖ್ಯಾನ 


ಈ ಮಾನವನ ಯಶಸ್ಸು ಯಾವುದನ್ನು ಅವಲಂಬಿಸಿದೆ 91: 
ಪರಿಚಯ, 7ರಿಂದ 9, ಟ-6 
(ಚಾರಿತ್ರ್ಯ'ವನ್ನು ನೋಡಿರಿ) 


ಫಿಕ್ಸ್‌ (ಕರ್ಮಶಾಸ್ತ್ರ)ನ ತತ್ವಗಳು 

ಅ ಆಜ್ಞೆಯ ಧಾಟಿಯಲ್ಲಿ ಯಾವುದಾದರೂ ಆದೇಶ ನೀಡಿದರೆ 
ಅದು ಫರಾ ಹಾಗೂ ವಾಜಿಬ್‌ ಆಗಿರಲೇ ಬೇಕಾಗಿಲ್ಲ 24: 
ಟಿ-52, 57 

ಆ ಶರೀಲಅತ್‌(ಧರ್ಮಶಾಸ್ತ್ರುನ ಆಜ್ಞೆಗಳು ಔಚಿತ್ಮವನ್ನು 
ಆಧರಿಸಿವೆ. ಪ್ರತಿಯೊಂದು ಆಜ್ಞೆಯ ಹಿಂದೆ ಒಂದಲ್ಲೊಂದು 
ಯುಕ್ತಿ ಇದ್ದೇ ಇದೆ 24: 27ರಿಂದ 30, ಟಿ- 25ರಿಂದ 30, 
24:58, 59, 60 

ಆ ಧರ್ಮಶಾಸ್ತ್ರದ ಆಜ್ಞೆಗಳು ಯಾವ ಯುಕ್ತಿಯನ್ನಾಧರಿಸಿವೆ? 
24: ಪರಿಚಯ 

(ಹೆಚ್ಚಿನ ವಿವರಗಳನ್ನು 'ಇಸ್ಲಾಮೊ ಕಾನೂನು, 'ಕಾನೂನಿನ 
ಸಿದ್ಧಾಂತ' ಮತ್ತು "ತಾತ್ವಿಕ ವಿಧಿಗಳು' ಇವುಗಳನ್ನು ನೋಡಿರಿ) 


ಫಿರ್‌ಔನ್‌ 

'+23:46, 29:39 

೪ ಬನೀ ಇಸ್ರಾಶಈಲರ ಮೇಲೆ" ಆತನ ಅತ್ಕಾಚಾರಗಳು 
+28:4, ಟಿ-45, 12 

೪: ಹ. ಮೂಸಾರ(ಅ) ಧರ್ಮ ಪ್ರಚಾರದಿಂದಾಗಿ ಈಜಿಪ್ಪಿನಲ್ಲಿ 
ರಾಜಕೀಯ ಕ್ರಾಂಶಿಯುಂಟಾಗಿ ಬಿಟ್ಟೀತೆಂಬ ಭಯ ಅವನಿಗೆ 
ಉಂಟಾಗಿತ್ತು +2635, ಟಿ-29 . 

ಅ ಅವನ ಹಟಮಾರಿತನ +27:13, 14, 7 

ಅ ಅವನು. ಸ್ವಯಂ ದೇವನೆಂದು ಯಾವ ಅರ್ಥದಲ್ಲಿ 
ಸಾರಿದ್ದನು 128:38, ಟಿ-52 

ಅ ಅವನು ದೇವಾಸ್ತಿತ್ವದ ನಿಷೇಧಿಯಾಗಿದ್ದನೇ? 28: ಟಿ-52, 
26:29, ಟಿ-24 

8 ಹ. ಮೂಸಾರ(ಅ) ಕಾಲದಲ್ಲಿ ಒಬ್ಬನೇ ಫಿರ್‌ಔನನಿದ್ದುದೋ 
ಅಥವಾ ಇಬ್ಬರೋ? 26: ಟ-14, 28: ಟಿ-41 

೪ ಹ. ಮೂಸಾರನ್ನು (ಅ) ಅಪಮಾನಗೊಳಿಸೆಲಿಕ್ಕಾಗಿ ಅವನು 
ಮಾಡಿದ ಕುತಂತ್ರಗಳು ತಿರುಗಿ ಬಿದ್ದು ದು: ಹೇಗೆ ? 26:41 
ರಿಂದ .  ... 

ಆ ಮೊಳೆಯವನಾದ ಫಿರ್‌ಔನ್‌ 38:12, 89:10, 4ئ‎ 
ಆ ಫಿರ್‌ಔನ್‌ ಮತ್ತು ಮೂಸಾರ(ಅ) ಕಥೆ 40: 208 46, 
44: 178087 ೫ 


ವಿಷಯ ಸೂಚಿ 
ಅ ಅದಕ್ಕೆ ಹಕ್ಕುದಾರರು ಯಾರು? 23: 1ರಿಂದ 11 


ಫಿಪ್ಕ್‌(ಕರ್ಮಬ್ರಷ್ಟತೆ) 

ಆ ಫಾಸಿಕರು(ಕರ್ಮಬಭ್ರಷ್ಟರು) ಯಾರು? 432: 18ರಿಂದ 20, 
43:54, ಟಿ-50, 59:19 

೪' ಅವರಿಗೆ ಸನ್ಮಾರ್ಗ- ನೀಡಲಾಗುವುದಿಲ್ಲ 61:5 

ಆ مویہ‎ ಸ್ವೀಕರಿಸುವವನು ಫಘಾಸಿಕನು 24:55 - 

ಆ ಅಶ್ಲೀಲ ಕಾರ್ಯಗಳನ್ನೆಸಗುವುದು ಫಿಸ್ಕ್‌ ಆಗಿದೆ 29:28 
ರಿಂದ 34 

೪ ದರೋಡೆ ಫಿಸ್ಕ್‌ ಆಗಿದೆ 29: 28ರಿಂದ 34 

ಅ" ಫಾಸಿಕರ ದುಷ್ಪರಿಣಾಮ 32:20, 21, 46:20, 35 

ಆ ಗ್ರಂಥದವರು ಕರ್ಮಭ್ರಷ್ಟ ಮಾರ್ಗವನ್ನನುರಿಸಿದರು 
57:16 

(ಫಾಸಿಕ್‌'ನ್ನು ನೋಡಿರಿ) 


ಬಆಲ್‌ 
€ ಮಧ್ಯ ಪುರ್ವದ ಮುಶ್ರಿಕರ ಅತಿ ದೊಡ್ಡ ದೇವ 
37:125, 1ئ‎ ' 


ಬಂಡಾಯದ ಬಗ್ಗೆ ಕಾನೂನು 

ಅ ಬಂಡುಕೋರ ಕೂಟದ ವಿರುದ್ಧ ಸತ್ಯದಲ್ಲಿರುವ |" 
ಕೂಟದವರನ್ನು ಬೆಂಬಲಿಸಬೇಕಾದುದು ' ಕಡ್ಡಾಯೇವಾಜಿಬ್‌) k 
49:9, ೬-14 ° 

ಆ ಬಂಡುಕೋರರ ವಿರುದ್ದ ಯುದ್ಧ ಮಾಡುವುದರ ಉದ್ದೆ ಆಶ 
ಮತ್ತು ಗುರಿ 49:9, ಟಿ-15 کس‎ 


ಅ ಅದರ حدم‎ ಆಜ್ಞೆಗಳು 499, 10, ಟ-14ರಂದ 17 
[ಹೆಚ್ಚಿನ ವಿವರಣೆಯನ್ನು 'ಜಿಹಾದ್‌' ಮತ್ತು '"ಇನ್‌ಫಾಕ್‌' 
" (ದೇಷ ಮಾರ್ಗದಲ್ಲಿ ಖರ್ಚು ಮಾಡುವುದು) 'ನೋಡಿರಿ) 


ಬರ್ಥುಖ್‌ ۱ 
ಆ ಗೋರಿಯ ಶಿಕ್ಷೆ ಕ್ಲೀಲರ್ಥಾತೌ ಬರ್ಜಿಖ್‌ನ ಯಾತನೆಗೆ 
ಆಧಾರ 14046, 6ن‎ ನ 

ಮಾನವನು ಮರಣದಿಂದ ಪುನಕಿತ್ವಾ; ಸ ಇರುವ‏ ہہ 
3ب ,23:10 ಲೋಕ‏ 

ಅ ಬರ್ಕ್ಲುಖ್‌ ಜೀವನದ ಬಗ್ಗೆ ಆಧಾರ 36: 26; 27, 3ھ‎ 


[ 'ಬರ್ಥುಖ್‌ ಯಾತನೆ 'ಹೇಗಿರುವುದು 40; 46, 63 


ಫಿರ್‌ಔನನ ಪಶ್ನಿಯ 


1390 


೪ ಅವನ ಕಡೆಗೆ ಒಬ್ಬ ರಸೂಲರನ್ನು ಸಾಕ್ಲಿಯನ್ನಾಗಿ ಮಾಡಿ 
ರವಾನಿಸಲಾಗಿದ್ದು ಅವನು ಸುಳ್ಳಾಗಿಸಿದನು ಮತ್ತು ಅಲ್ಲಾಹನು 
ಅವನನ್ನು ಉಗ್ರವಾಗಿ ಹಿಡಿದನು 23:15, 16 

ಅ ಅವನು ಭೂಮಿಯ ಮೇಲೆ ಬಹುದೊಡ್ಡ ಕ್ಷೋಭೆಯನ್ನುಂಟು 
ಮಾಡಿದ್ದನು, ಆದುದರಿಂದ ಯಾತನೆಯ ಕೊರಡೆಯನ್ನು ಅವನ 
ಮೇಲೆ ಬೀಸಲಾಯಿತು 89: 10ರಿಂದ 13 

ಅ ಅವನಿಗೆ ಭೂಲೋಕದಲ್ಲಿ ಸಿಕ್ಕಿದ رڈ‎ ಮಾತ್ರವೇ 
ಅಲ್ಲದೆ ಪರಲೋಕದಲ್ಲೂ ನರಕ ಯಾತನೆಯಿದೆ 79:25 
ಆ ಅವನಿಗೊದಗೆದ ಅಂತಿಮ ಫೆರಿಣಾಮದಲ್ಲಿ ಭಯಪಡುವ 
'ವರಿಗೆ ಪಾಠವಿದೆ 79:25, 26 

€ ಅವನು تید‎ ಮೇರೆಯನ್ನು ಮೂರಿ' ಸೃಷ್ಟಿಕರ್ತನ 
ಮತ್ತು ಸೃಷ್ಟಿಗಳ ವಿರುದ್ಧ ವಿದ್ರೋಯಾಗಿ ಬಿಟ್ಟಿದ್ದನು 79: 
:70ر‎ 24 

8 . ಅವನು ಈಜಿಪ್ಟ್‌ ನನವರೊಡನೆ "ನಾನು ನಿಮ್ಮ ಅತಿದೊಡ್ಡ 
ಪ್ರ ಪ್ರಭು' ಆಗಿದ್ದೇನೆ" ಎಂಬ ಹೇಳಿಕೆ 79:24 ” 
ಅ ಅವನು ಸ್ವತಃ ಇತರ ಆರಾಧ್ಯರ ಆರಾಧನೆ ಮಾಡುತ್ತಿದ್ದನು 
79:24, ಟಿ-11 | 

ಅ ಅವನು ಅಲ್ಲಾಹನ ಅಸ್ತಿತ್ವದ ನಿಷೇಧಿಯಾಗಿರಲೂ ಇಲ್ಲ, 
ಸಕಲ ಲೋಕಗಳ ಪಾಲಕ ಪ್ರಭುವೆಂದೂ' 'ಹೇಳುತ್ತಿರಲಿಲ್ಲ 79: 
ಟಿ-11 

۰ ಅವನು ರಾಜಕೀಯ 7 ತಾನು ಇಲಾಹ್‌(ಆರಾಧ್ಯ) 
'ಮತ್ತು ಮಹಾ ಪ್ರಭು ಅಗ್ಗಿದ್ದೇನೆದು ಸಾರುತ್ತಿದ್ದನು 79: 1خ‎ 
,ಅ ಅವನ ಸತ್ಯವಿಶ್ವಾಸಿ میم‎ ಪ್ರಾರ್ಥನೆ 661 

ಆ ಆವನೊಂದಿಗಿನ ದಾಂಪತ್ಯ ಸಂಬಂಧವು ಅವನ ಸತ್ಯವಿಶ್ವಾಸಿ 
ಪತ್ನಿಗೆ ಹಾನಿಕಾರಕವಾಗಲಿಲ್ಲ 66: ಪರಿಚಯ, 11, ಟಿ-25 
;ಈ 3 ವಿಶ್ವಾಸಿಗಳ ವಿಷಯದಲ್ಲಿ 
ಉದಾಹರಣೆ 66:11 


(ಹೆಚ್ಚಿನ ವಿವರಗಳಿಗೆ 'ಬನೀ ಇಸ್ರಾಶಲ್‌' ಮೆತ್ತು نت‎ 


ನೋಡಿರಿ) 


'ಫರ್‌ಔನನ ವಂಶದ ಮೂಮಿನ್‌ 
©. ಅತನ ಕತೆ 40: 28ರಿಂದ 4 
'ಡೆಟ್ಟನ "ವಿವರಗಳನ್ನು 'ಮೂಸಾ(ಅ)' ನೋಡಿರಿ) 


ಫಿರ್‌ದೌಸ್‌ k 
ಆ ಅದರ ಅರ್ಥದ ಶೋಧನೆ 23:11, ಟಿ-10 


1391 


€ ಲಲ್ಲಾಹನು ಅವರನ್ನು ಯಾವ ಕಾರಣದಿಂದ ಏಕದೇವ 
ವಿಶ್ವಾಸದ ಧ್ವಜವಾಹಕರನ್ನಾಗಿ ಮಾಡಿದ್ದನು? 44:32, ಟಿ28 
೪ ಅವರಿಗೆ ಅಲ್ಲಾಹನು ಎಂತೆಂತಹ ಅನುಗ್ರಹಗಳನ್ನು 
ಕರುಣಿಸಿದ್ದನು ಮತ್ತು ಅವರು ಅವುಗಳಿಂದ ವಂಚಿತರಾದುದೇಕೆ? 
45:16, 17, 8-23 : 

ಆ ಅವರನ್ನು ದೇವಗ್ರ ಗ್ರಂಥದ ವಾರೀಸುದಾರರನ್ನಾಗಿ 
ಮಾಡಲಾಗಿತ್ತು 40:53 i k 

೪ ಹ.ಮೂಸಾರೊಂದಿಗೆ(ಅ) ಅವರ ವರ್ತನೆ 33:69, ಟಿ-119 
€ ತಮ್ಮ ಪ್ರವಾದಿಗಳೊಂದಿಗೆ ಅವರ ವರ್ತನೆ 33:69, ود‎ 
ಟಿ-73 ಭ್‌ 

ಅ ಅವರು ಹ-ದಾವೂದ್‌ರ(ಅ) ಮೇಲೆ ವ್ಯಭಿಚಾರದ 
ಸುಳ್ಳಾರೋಪ ಹೊರಿಸಿದುದು 38: ಟಿ-28 

ಅ ಹ. ಅಲ್‌ ಯಸಲ್‌ರ(ಅ) ಕಾಲದಲ್ಲಿ ಅವರ ನೈಕಿಕ|' 
ಅವನತಿ 38: ಟಿ-50 
ಅ ಹ. ಮೂಸಾರ(ಅ) ಅನಂತರ ಅವರು ಕೆಟ್ಟು ಹೋದದ್ದು 
32: 23ರಿಂದ 25, ಟಿ-38, 37: ಟಿ-70 | 

ಅ ಅವರು ಪಥಬಭ್ರಷ್ಟರಾಗಲು ಕಾರಣ 7 

ಆ ಅವರನ್ನು ದೇವಗ್ರಂಥದ ಮಾರ್ಗದರ್ಶನವು 'ಯಾವ 
ಸ್ಥಿತಿಯಿಂದ ತೆಗೆದು ಯಾವ ಮಟ್ಟಕ್ಕೆ ತಲಪಿಸಿತ್ತು? 32:23, 24 
° ಫಿರ್‌ಔನನ ವಿರುದ್ದ ಬನೀ ಇಸ್ರಾತಈಲರ ವಿಜಯ 52:36 |, 
ಆ ಅವರ ದುರ್ನಡತೆ 61: ಪರಿಚಯ, 8 ۶ تی‎ : 
೪ ಅವರು ಹ.ಮೂಸಾರಿಗೂ(ಅ) ಇತರ ಪ್ರವಾದಿಗಳಿಗೂ ۱ 
ಕಿರುಕುಳ ಕೊಟ್ಟಿದ್ದು 61: ಪರಿಚಯ, 5, ಟ4 

೪ ಅಲ್ಲಾಹನು ಅವರ ಹೃದಯಗಳನ್ನು ವಕ್ರಗೊಳಿಸಿಬಿಟ್ಟನು 
61:5 - 

€ ಅವರ ಆಜ್ಞೋಲ್ಲಂಘನೆಯ ಪ್ರಸ್ತಾಪ 61:6, ಟಿ-6 ' 
ಆ ಅವರು ಪ್ರವಾದಿವರ್ಣೆರ(ಸ) ಆಗಮನದ 
ನಿರೀಕ್ಷೆಯಲ್ಲಿದ್ದರು 61:6, ಟಿ-8 

ಆ ಅವರಲ್ಲಿ ಕೆಲವರು ಹ.ಈಣಾರ(ಅ) ಮೇಲೆ ವಿಶ್ನಾಸ 0 
ವರಿಸಿದರು. 2 ایت‎ ನಿಷೇಧಕ್ಕೆ جیا‎ 
64 : 

(ಹೆಚ್ಚಿನ ವಿವರಗಳನ್ನು 'ಮೂಸಾ' 'ದವೂದ್‌" ಸುಲೈಮಾನ್‌ 
'ಯಜ್ಮಾ' ಮತ್ತು 'ಈನಾ(ಲ), 'ಯಹೂದಿಯರು, 'ಅಹ್ಟೆ ಕಿತಾಬ್‌' |" 
(ಗ್ರಂಥದವರು) ಮತ್ತು 'ಕ್ರಸ್ತರು ನೋಡಿರಿ 


ಕುರ್‌ಆನ್‌ ವ್ಯಾಖ್ಯಾನ 

8 ಬರ್ಥುಖ್‌ ಯಾತನೆ 47:27, ಟಿ-37 
ಬರ್ಕತ್‌(ಸಮೃದ್ಧಿ) 

"ಆ ಅರ್ಥ ಮತ್ತು ವಿವರಣೆ 38:29, ಟಿ-31 


೪ ಅರ್ಥದ ವಿವರಣೆ ಮತ್ತು ಅಲ್ಲಾಹನು ಸಮೃದ್ಧ ನಾಗಿರು 
ವುದರ ಅರ್ಥ 23:14, ಟಿ-14, 25:1, ೬-1, 25:10, 9ئ‎ 


ಬಡ್ಡಿ 


KS 


ಖಂಡನೆ 30:39, ಟಿ-59, 60‏ تام 
(ಹೆಚ್ಚಿನ ವಿವರಗಳಿಗೆ 'ರಿಬಾ' ನೋಡಿರಿ)‏ 


ಬಡ್‌ ಯುದ್ಧ ' 7 

6 ಬದ್ರ್‌ ಯುದ್ಧದಲ್ಲಿ ಕುರ್‌ಆನಿನ `ಭವಿಷ್ಯೋಕ್ತಿ 
ಪೂರ್ಣಗೊಂಡಿತು ید‎ 45 ಟಿ 

ಈ ಬದ್ರ್‌ ಯುದ್ಧದಲ್ಲಿ ಮುಸ್ಲಿಮರ ವಿಜಯವು ಮದೀನಾದ 
'ಯಹೂದಿಯರ ಹೃದಯ ಬೇಗುದಿಗೆ ಕಾರಣವಾಯಿತು 59: 
ಪೆರಿಚಯ" » 


ಬನೀ ಇಸ್ರಾಈಲ್‌ 

€ ಹ. ಯೂಸುಫ್‌ರ(ಅ) ತಹುನ ಈಜಿಪ್ಟಿನಲ್ಲಿ ಅವರ 
ಮೇಲೆ ಏನು ಸಂಭವಿಸಿತು? 28: ಟಿ5 

"ಆ ಅವರ ಬಿಡುಗಡೆಗಾಗಿ ಹ.ಮೂಸಾ(ಲ) ಫಿರ್‌ಔ್ನನನ ಬಳಿಗೆ 
ಕಳುಹಿಸಲ್ಪಡುತ್ತಾರೆ 26:16, 17 : 

ಅ ಫಿರ್‌ಔನನ ಕಾಲದಲ್ಲಿ ಅವರ ಬಾಸ್ಕಾವಸ್ಥೆ 23:47, 
"2622: 2 

ಆ ಶಈಜಿಪ್ಪಿನಿಂದ ಅವರ ನಿರ್ಗಮನದ ಸ್ಥಿತಿ 26: 5200ದ « 66 
6 ಫಿರ್‌ಔನನ ತರುವಾಯ ಅವರು ಈಜಿಖ್ಪನ 
`ಒಡೆಯರಾದರೇ? 26:59, ಟಿ-45 دج‎ 


ಅ 'ತಮ್ಮ ಪ್ರವಾದಿಗಳ 'ಮೇಲೆ"ಅವರು ಹೊರಿಸುವ ಹೇಯ” 


 ಸುಳ್ಳಾರೋಪಗಳನ್ನು ಕುರ್‌ಆನ್‌ ನಿವಾರಿಸಿದೆ 27: ಟಿ-93, 28: 
وو‎ 38, 33:69, ಟಿ-119 
ಆ "ಅವರೊಳಗೆ ಭಿನ್ನಾಭಿಪ್ರಾಯವಿರುವ ಅನೇಕ ವಿಷಯಗಳ 
"ವಾಸ್ತವಿಕತೆಯನ್ನು "ಕುರ್‌ಆನ್‌ "ತಿಳಿಸುತ್ತದೆ 27:76 .' 
|. ಹ. ದಾವೂದ್‌ ಮತ್ತು ಹ.ಸುಲೈಮಾನ್‌ರ(ಅ) ಕಾಲದಲ್ಲಿ 
ಅವರ ಉನ್ನತಿ 21:78ರಿಂದ 82, ಟಿ-74 
ಅ ಅವರು ಫಿರ್‌ಔನನ ದಾಸ್ಯದಿಂದ ಬಡುಗಡೆಗೊಂಡದ್ದು 
44303 و قوج‎ ۳ 


ವಿಷಯ ಸೂಚಿ 


ಬೈಬಲ್‌ 

ಆ ಅದರಲ್ಲಿ ಹ.ಇಬ್ರಾಹೀಮ್‌ರು(ಅ) ಸುಳ್ಳು توم‎ 
ಪ್ರಸ್ತಾಪ 21: 60 

ಆ ಅದರ'ಅಯ್ಯೂಬರ ಗ್ರಂಥ' ಎಂಬ.ಭಾಗದ ದೌರ್ಬಲ್ಯಗಳು” 
21: ಟಿ-79 

೪ ಅದು ವಿಪರ್ಯಾಸಗೊಂಡಿರುವುದಕ್ಕೆ ಆಧಾರ 21: ಟಿ- 
79, 99 

ಅ ಹ. ಇಬ್ರಾಹೀಮ್‌ರ(ಅ) ಬಲಿದಾನದ ವಿಷಯದಲ್ಲಿ ಅದರ |' 
ವೈರುಧ್ಧ ಪೂರ್ಣ ಹೇಳಿಕೆ 37: ಟಿ-67 

€ ಅದರಲ್ಲಿ ಹ.ಮೂಸಾರ(ಅ) ಜೀವನದ ಅತಂತ ಮಹತ್ವದ |. 
ಘಟನೆಯ ಪ್ರಸ್ತಾಪ ಇಲ್ಲದಿರುವುದು 4: 441 | 
೪ ಬನೀ ಇಸ್ರಾಈಲರು ಮಾಡಿದ ಶಿರ್ಕ್‌ ಮತ್ತು ಪ್ರವಾದಿಗಳ 
ಮೇಲೆ ಅವರು ಎಸಗಿದ ದೌರ್ಜನ್ಯ ಗಳ ಸಾಕ್ಸ್ಯಗಳು 37: ಟಿ- 
70, 73 

* ಅದರಲ್ಲಿ ಹಮುಹಮ್ಮದ್‌ರ(ಸು) مامح‎ > 7205 
37: 8-73 بت‎ - - 
ಅ ಅದರಲ್ಲಿ ಮ: ಮೇಲೆ Pt 
ಸುಳ್ಳಾರೋಪ. 38: ಟಿ-28 

೪ ಬನೀ ಇಸ್ರಾಈಲರ ಶಿರ್ಕ್‌ ಮತ್ತು 88 ಅವನತಿಯ ۱ 
ಕುರಿತು ಅದರ یھ‎ 38: ಟಿ-50 

ಅ ಲಂಶಿಮ ಪ್ರವಾದಿಯು “ಹ. ಇಸ್ಮಾಈಲ್‌ರ (ಅ) : 
ಸಂತತಿಯಿಂದ “ಬರುವುದು ' ಮತ್ತು' 'ಆ ಬಗ್ಗೆ ತೌರಾತ್‌ನ 
ಸುವಾರ್ತೆ 61:6, ಟಿ-8 i $ 

[ಹೆಚ್ಚಿನ ವಿವರಗಳನ್ನು 'ಇಂಜೀಲ್‌', 'ಅಹ್ಲೆ 'ಕಿತಾಬ್‌'"'|' 
(ಗ್ರಂಥದವರು), 'ಬನೀ ಇಸ್ರಾಈಲ್‌', 'ತೌರಾತ್‌', ಸಾ 
ಮತ್ತು 50 ನೋಡಿರಿ] ا‎ 


wo 


೪. ದೇವ ಧರ್ಮಶಾಸ್ತ್ರದಲ್ಲಿ ಭಾವಚಿತ್ರಗಳ ಮತ್ತು ವಿಗ್ರಹಗಳ 

ನಿಷೇಧ 34: ಟಿ-20 

'೪ ತೌರಾತ್‌ನಲ್ಲಿ ಭಾವಚಿತ್ರಗಳಿಗೆ ನಿಷೇಧ 34: “ಟಿ-20 

೪: ಭಾವಚಿತ್ರಗಳು ಧರ್ಮಸಮ್ಮತವೆನ್ನುವವರ ,. ಆಧಾರ 

ಪ್ರಮಾಣಗಳು ಮತ್ತು ಅವರ ತಪ್ಪು 34: ಟಿ-20 
ಸೃಷ್ಟಿ, ಮತ್ತು - ವ್ಯವಸ್ಥೆಯಲ್ಲಿ. ಅಲ್ಲಾಹನ |. : 

ಮಹಿಮಾದ್ಭುತಗಳು, ಏಕದೇವತ್ಯೆ ಮತ್ತು ಪರಲೋಕದ. ಬಗ್ಗೆ 


یج یڈ 


1392 


ಬನೀ ಕುರೈರುಃ ಯುದ್ಧ 
(ಗರ್‌ವಃ ಬನೀ ಕುರೈರುಃ' ನೋಡಿರಿ) 


ಬಲಿದಾನ | 
೪: ಬಲಿದಾನವು ಸಕಲ ದೇವ ಧರ್ಮಶಾಸ್ತ್ರಗಳಲ್ಲಿ ಧರ್ಮದ 
ಒಂದು ವಿಧಿಯಾಗಿತ್ತು 22:34, ಟಿ-64, 


"8 ಬಲಿದಾನದ ಸಾರ್ವತ್ರಿಕ ಆಜ್ಞೆ 22:36, 37, ಟಿ-74 


೬. ಇದರ ಧಾರ್ಮಿಕ ಔಟಚಿತ್ಯಗಳು 22: 34ರಿಂದ 37, ಟಿ- 
68, 73, 74 

ಆ ಅಲ್ಲಾಹನಿಗೆ ರಕ್ತ ಮಾಂಸಗಳಲ್ಲ- ر235‎ ತಲಪ್ಪತ್ತದೆ 
22:37, 

೦ ಹಜ್ಜ್‌ ಯಾತ್ರೆಯ ಸವಿ. 
'ಮಾಡುವ ಕುರಿತು ಆಜ್ಞೆಗಳು 22:28, 32 
೪ ಒಂಟೆಯ ಬಲಿದಾನದ ಕ್ರಮ 22:36, ಟಿ-69 


ಪ್ರಾಣಿ ದಿಬ್ದ್‌ 


ಸುನ್ನತ್‌ನ ಸ್ಮರಣೆ 37: ಟಿ-66, 

ಅ ಧನ ಮತ್ತು ಪ್ರಾಣದ ಬಲಿದಾನವು ಯಾವಾಗ ಹೆಚ್ಚು 
'ಚೆಲೆಯುಳ್ಳದ್ದಾಗುತ್ತದೆ 57: ಪರಿಚಯ 

ಅ ಅದರ ಆದೇಶ 108:2, ಟಿ-2 


'ಅ ಈದುಲ್‌ ಅರು್‌ಹಾದ ಬಲಿದಾನ ಹ.ಇಬ್ರಾಹೀಮ್ಲೊ 


'ಬಯ್ಕಿನಾತ್‌(ಸುವ್ಯಕ್ತ ದೃಷ್ಟಾಂತಗಳು ಅಥವಾ 
ನಿದರ್ಶನಗಳು) | ಸ್‌ " 
ھ۔‎ ಅರ್ಥ ಮತ್ತು ವಿವರಣೆ 40:22, ಟಿ-34, 40:34 

'ಅ ಪ್ರವಾದಿಗಳು ತಂದ ಸುವ್ಯಕ್ತ ದೃಷ್ಟಾಂತಗಳು 40:50 


ಬಹುಪತ್ನಿತ್ವ 
೪ ಅದು 'ಅನಿವಾರ್ಯ ವೈಯಕ್ತಿಕ ಅನುಕೂಲತೆಗಳಿಗೆ' 


ನಿರ್ಬಂಧಿತವಾಗಿಲ್ಲ 33: ಟಿ-90 


-ಬಹುದೇವಾರಾಧನೆ 
(ಶಿರ್ಕ್‌' ನೋಡಿರಿ) 


ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್‌ 


i 


.ಅ ಬಂದು ಸೂಕ್ತದ ನೆಲೆಯಲ್ಲಿ .2730 . 


ಬೈತುಲ್ಲಾಃ(ದೇವಭವನ) 
'ಅದು ಸದಾ ಜನರಿಂದ ತುಂಬಿರುತ್ತದೆ 52:4, ಟಿ3-” 


1393 


ಈ ವಿಶ್ವದಲ್ಲಿ ಒಂದು ಉನ್ನತ ಶಕ್ತಿ ಅಸ್ತಿತ್ವದಲ್ಲಿದೆ‏ ٭ 
ಮತ್ತು ಲೋಕಾಂತ್ಯ ಪರಮ ಸತ್ಯವಾಗಿದೆ ಎಂಬ ವಾಸ್ತೆವಿಕತೆಗೆ‏ 
ಸಾಕ್ಟಿಯಾಗಿ ಮಾರುತಗಳ ವ್ಯವಸ್ಥೆ 77: -ಪರಿಚಯ, 1ರಿಂದ‏ 
ಟಿ3‏ ,7 

ಆ ಮಾನವನನ್ನು ಭೂಮಿಯಲ್ಲಿ ಅಲ್ಲಾಹನು ಹರಡಿದ್ದಾನೆ ಮತ್ತು 
ಮಾನವನು ಅವನ ಕಡೆಗೆ ಒಟ್ಟು ಸೇರಿಸಲ್ಪಡುವನು 67:14 
ಆ ಮಾನವನನ್ನು ಈ ಪೃಥ್ವಿಯಿಂದ ಆಶ್ಚರ್ಯಕರ ರೀತಿಯಲ್ಲಿ 
ಬೆಳೆಸಲಾಗಿದೆ. ಇದೇ ಪೃಥ್ವಿಗೆ ಅವನನ್ನು ಮರಳಿಸಲಾಗುತ್ತದೆ 
ಮತ್ತು ಪುನಃ ಇದರಿಂದಲೇ ಅವನನ್ನು ಹಠಾತ್ತನೆ ಹೊರ 
ತೆಗೆಯಲಾಗುವುದು 71:17, 18 

ಆ ಭೂಮಿಯು ಜೀವಂತವಿರುವವರನ್ನೂ ಮೃತೆರನ್ನೂ ತನ್ನೊಳೆಗೆ 
ಮಡಚಿಟ್ಟುಕೊಳ್ಳುವಂತೆ ಸೃಷ್ಟಿಸಲ್ಪಟ್ಟಿದೆ 77:25, 26 

ಅ ಭೂಮಿಯನ್ನು ಹಾಸುವುದರಲ್ಲಿ ಮತ್ತು ಪರ್ವತಗಳನ್ನು 
ಅದರಲ್ಲಿ ನಾಟುವುದರಲ್ಲಿ ಪರಲೋಕವು ಸತ್ಯವೆಂಬುದರ 
ಆಧಾರಗಳಿವೆ 88:19, 20, ಟಿ-7 ۱ 

ಆ ಪುನರುತ್ಥಾನ ದಿನ ಭೂಮಿ ಮತ್ತು ಅದರಲ್ಲಿ ಕಂಡು 
ಬರುತ್ತಿರುವ ವಸ್ತುಗಳ ಸ್ಥಿತಿ ಏನಾಗುವುದು 69: 13ರಿಂದ 18, 
70:8, 9, ಟಿ-10, 73:14, 17, 18, 77: 8ರಿಂದ 10, 78:20, 
ಟಿ-13, 81: 1ರಿಂದ 6, 89:21, 99: 1ರಿಂದ 5 

ಆ ಲೋಕಾಂತ್ಯದಂದು ಸಮುದ್ರಗಳು ಸೀಳಲ್ಪಡುವುವು ಮತ್ತು 
ಉರಿಸಲ್ಪಡುವುವು 81:6, 82:3 

ಅ ಪುನರುತ್ಥಾನ ದಿನ ಅಲ್ಲಾಹನ ಆಜ್ಞಾಪಾಲನೆ ಮಾಡುತ್ತಾ 
ಭೂಮಿಯು ಪ್ರತಿಯೊಬ್ಬ ಮಾನವನ ಮಾತು-ಕೃತಿಗಳ ಕುರಿತು 
ಸಾಕ್ಷಿ ಹೇಳುವುದು 844, ಟಿ-3, 99:2, 4, ಟಿ-24 

ಆ ಪುನರುತ್ಣಾನ ದಿನ ಭೂಮಿಯನ್ನು ಹರಡಿಸಿ ಬಿಡಲಾಗುವುದು. 
ಅದು, ಅದರೊಳಗೆ ಇರುವುದೆಲ್ಲವನ್ನೂ ಹೊರಗೆಸೆದು 
ಖಾಲಿಯಾಗಿ ಬಿಡುವುದು 84:3, 4, 99: 1ರಿಂದ 4 

೪ ಅದರಲ್ಲಿ ವಾಸಿಸುವ ಪ್ರತಿಯೊಂದು ಸೃಷ್ಟಿಯ ಸಂರಕ್ಷಕ 
ಅಲ್ಲಾಹನೊಬ್ಬನೇ 67:19, ಟಿ-30, 86:4, ಟಿ-1, 

ಆ ಭೂಮಿಗೆ ವಿವಿಧ ಪೂರ್ವ ಪಶ್ಚಿಮಗಳಿರುವುದರ ಅರ್ಥ 
55:17, 7ئ‎ ۱ 

ಆ ಅಲ್ಲಾಹನೇ ರಾತ್ರಿ ಮತ್ತು ಹಗಲಿನ ವೇಳೆಗಳ 
ಲೆಕ್ಕವನ್ನಿರಿಸುತ್ತಾನೆ 73:20 
ಆ ಅವನು ರಾತ್ರಿಯನ್ನು ಅಡಗಿಸುವ ವಸ್ತುವಾಗಿ ಮತ್ತು 
ಹಗಲನ್ನು ಉಪಜೀವನದ ' ಸಂಪಾದನೆಯ ಸಮಯವನ್ನಾಗಿ 
ಮಾಡಿದನು 78:10, 11 


ಕುರ್‌ಆನ್‌ ವ್ಯಾಖ್ಯಾನ 


ಆಧಾರ ಪ್ರಮಾಣಗಳು 31:10, 11, ಟಿ-16, 31:20; 25, 26, 
31, 32:4, 27, 34:2, 9, W-13, 35:3, 9, 12, 40, 41, 
36: 33ರಿಂದ 36, 80, 81, 38:27; ಟಿ-29, 39:5, 21, 63, 
40:57, 65, ٥8-89, 41:9, 10, -11, 41:39, 42:11, 12, 
28, 29, 49, 43: 9ರಿಂದ 14, 85, 44:38, 39, 45: 3ರಿಂದ 
6, 12, 13, 22, 46:3, 4, 67:15, 16, 30, 70: “88-28, 
71: 17ರಿಂದ 20, 77: ಟಿ-3, 77: 25ರಿಂದ 27, 78:6, 7, 
ಟಿ-4, 5, 80: 26ರಿಂದ 32 

ಅ ಇದರಲ್ಲಿ ಪರ್ವತಗಳನ್ನು ಸ್ಥಾಪಿಸುವುದರ ಔಚಿತ್ಯ 31:10 
٭‎ ಭೂಮಿ ಮತ್ತು ಆಕಾಶಗಳ ಪೈಕಿ ಯಾವುದರ ಸೃಷ್ಟಿ 
ಮೊದಲು ಆಯಿತು 79: ಟಿ-16 

ಅ ಭೂಮಿಯನ್ನು ಅಲ್ಲಾಹನೇ ಮಾನವನಿಗೆ ಅಧೀನಗೊಳಿಸಿದನು 
ಮತ್ತು ಅವನ ಜೀವನಾಧಾರವೂ ಅಲ್ಲಾಹನ ಯುಕ್ತಿ ಮತ್ತು 
ಮಹಿಮೆಯಿಂದ ಉಂಟಾಯಿತು 67:15, ಟ-23 

ಆ ಭೂಮಿಯಲ್ಲಿ ಮಾನವನ ಉಳಿವು ಮತ್ತು ಸುರಕ್ಷೆಗೆ 
ಅನುಕೂಲಕರವಾದ ಪರಿಸ್ಥಿತಿಯು ಅಲ್ಲಾಹನ ಅನುಗ್ರಹದ 
ಕಾರಣ ಉಂಟಾಗಿರುತ್ತದೆ 67:15, ಟಿ-23, 30, 67:30 

ಅ ಮಳೆಯ ಮೂಲಕ ಭೂಮಿಯನ್ನು ಸೀಳಲಾಯಿತು ಮತ್ತು 
ಅದರೊಳೆಗಿಂದ ತರತರದ ಆಹಾರಗಳನ್ನು ಬೆಳೆಸಲಾಯಿತು 
80: 24ರಿಂದ 32, 86:11, 12, ಟ-7 

€ ಅದರಲ್ಲಿನ ಮಳೆಯ ವ್ಯವಸ್ಥೆ ಮತ್ತು ಸಸ್ಯಗಳ 
ಮೊಳೆಯುವಿಕೆಯಲ್ಲಿ ಅಲ್ಲಾಹನ ಮಹಿಮೆ ಮತ್ತು ಯುಕ್ತಿಯ 
ಆಧಾರ ಪ್ರಮಾಣಗಳು 77: 1ರಿಂದ 7, ಟಿ-3, 78: 14ರಿಂದ 
16, ಟಿ-11, 79: 31ರಿಂದ 33, ಟಿ-18 . 

ಆ ಅದರಲ್ಲಿ ಸಂಭವಿಸುವ ದೈನಂದಿನ ಸಾಮಾನ್ಯ ಘಟನೆಗಳಲ್ಲಿ 
ಏಕದೇವತ್ವದ ಅಸಂಖ್ಯಾತ ಕುರುಹುಗಳಿವೆ. ಆದರೆ ಅವುಗಳನ್ನು 
ಕೆಡೆಗಣಿಸಲಾಗುತ್ತದೆ 67: 15ರಿಂದ 23 

ಆ ಅದರ ನೀರು ಅದರೊಳಗೆ ಇಳಿದು ಬಿಟ್ಟರೆ ಯಾವ ದೇವಿ 
ದೇವತೆಗೂ ಅದನ್ನು ಹೊರಗೆ ತರುವ ಶಕ್ತಿ ಇಲ್ಲ 67: 
ಪರಿಚಯ, 30 

ಈ ಲದರಲ್ಲಿ ಉನ್ನತ ಪರ್ವತಗಳನ್ನು ನಾಟಲಾಯಿತು ಮತ್ತು 
ಸಿಹಿ ನೀರನ್ನು ಹರಿಸಲಾಯಿತು 77:27 

€ ಮಾನವನು ಭೊಮಿಯ ತೆರೆದ ರಸ್ತೆಗಳಲ್ಲಿ 
ಚಲಿಸುವಂತಾಗಲು ಅದನ್ನು ಹಾಸಿನಂತೆ: ಹಾಸಲಾಯಿತು 71:19, 
20, 78:6, 84 


88 


ವಿಷಯ ಸೂಚಿ 


6 ಆಳತೆ ತೂಕಗಳಲ್ಲಿ ಕಡಿತಗೊಳಿಸುವುದು ಫಸಾದ್‌ 1 
ರಿಂದ 183 
೪ ಸಂಪತ್ತನ್ನು ಸಂಗ್ರಹಿಸಿ ಅದನ್ನು ತಡೆದಿಡುವುದು ಫಸಾದ್‌ 
28:26, 27 
ಆ ಅಶ್ಲೀಲ ಕಾರ್ಯಗಳನ್ನೆಸಗುವುದು ಫಸಾದ್‌ 28: 28ರಿಂದ 30 
€ ದರೋಡೆಯು ಫಸಾದ್‌' ಆಗಿದೆ 29:29, 30 


ಅ ಅದು ಅಲ್ಲಾಹ್‌ ಮತ್ತು ಪರಲೋಕದಿಂದ ನಿರ್ಭಯರಾಗು 
ವುದರ ಅನಿವಾರ್ಯ ಪರಿಣಾಮ 89: 12ರಿಂದ 14, ಟಿ-7 
ಅ ಭೂಮಿಯಲ್ಲಿ ವಿದ್ರೋಹವೆಸಗುವವರ ಮತ್ತು ಫಸಾದ್‌ 
ಮಾಡುವವರ ಅಂತಿಮ ಪರಿಣಾಮ 89: 6ರಿಂದ 14, ಟಿ-7 


ಮಂತ್ರವಾದಿ 
(ಕಾಹಿನ್‌ ನೋಡಿರಿ) 


ಮಂತ್ರಿಸಿ ಊದುವುದು 

೪ ಇಸ್ಲಾಮಿನಲ್ಲಿ ಮಂತ್ರಿಸಿ ಊದುವುದರ ನೆಲೆ 113-114: 
ಪರಿಚಯ 

೪ ವಿವಿಧ ತರದ ಕೇಡುಗಳಿಂದ ಹಾಗೂ ಕಾಯಿಲೆಗಳಿಂದ 
ಪಾರಾಗಲು ಪ್ರವಾದಿ(ಸ) ಕಲಿಸಿದ ದುಆಗಳು 113-114: 
ಪರಿಚಯ 

೪ ಶಿರ್ಕ್‌ ಇಲ್ಲದ್ದನ್ನು ಮಂತ್ರಿಸಿ ಊದುವುದಕ್ಕೆ ನಿಷೇಧವಿಲ್ಲ 
113-114: ಪರಿಚಯ 


ಮಕ್ಕಾ : 
೪ ಅದನ್ನು ಅಲ್ಲಾಹನು 'ಹರಾಮ್‌' ಆಗಿ ಮಾಡಿರುತ್ತಾ 
27:91, 28:57, 29:67 f 

ಅರಬ್‌ ದೇಶದಲ್ಲಿ ಅದರ ಮಹತ್ವ 28:57, ಟಿ-80, |‏ ہ 
ಟಿ-2, 95: ಪರಿಚಯ, 3, 105: ಪರಿಚಯ‏ ,90:1 

€ ಅದರ ಮನೆಗಳ ಬಾಡಿಗೆ ಮತ್ತು ಭೂಮಾಲಿಕತ್ವದ ಪ್ರಶ್ನೆ 
2225೬44 . ' 
€ ಮಕ್ಕಾ ಹರಮುನಲ್ಲಿ ಅಕ್ರಮ ಅತಿರೇಕಗಳನ್ನು ಮಾಡುವುದು 
ಪಾಪ 22:25, ಟಿ-44 

€ ಪ್ರವಾದಿತ್ವದ ಆರಂಭ ಕಾಲದಲ್ಲಿ ಮಕ್ಕಾದ هو‎ 23: 


(ಇಬ್ರಾಹೀಮ್‌(ಅ)', 'ಮುಹಮ್ಮದ್‌(ಸು' ಮತ್ತು 'ಕುರೈಶ್‌' 
ಸಹ ನೋಡಿರಿ) ۱ 


೪ ಹಗಲು ಮತ್ತು ಇರುಳನ್ನು ಆಕಾಶದ ಕಡೆಗೆ 


ಅ ಅದು ಶಿರ್ಕ್‌ನ ಕಾರಣ ಹುಟ್ಟಿಕೊಳ್ಳುತ್ತದೆ 30:41, 42 


ಅ ಆಡಳಿತಾಧಿಕಾರ ಸಿಕ್ಕಾಗ ಅಲ್ಲಾಹನಿಗೆ ವಿರುದ್ಧ ಸ್ವೇಚ್ಛಾ 


ಪರಿಚಯ, 75: ಟಿ-72 


1394 


ಸಂಬಂಧಿಸುವುದು 79:29, ಟಿ-15 

ಅ ರಾತ್ರಿಯ ಕೇಡಿನಿಂದ ಅಭಯ ಯಾಚಿಸುವುದರ ಅರ್ಥ 
113:3, -5 

೪ ಭೂಮಿಯಲ್ಲಿ ಅಲ್ಲಾಹನನ್ನು ಸೋಲಿಸಲಾಗದು ಓಡಿಯೂ 
ಅವನನ್ನು ಸೋಲಿಸಲಾಗದು 72:12 ಸ 


ಭೂಮಿಯ ವಾರೀಸು ಹಕ್ಕು 

ಅ ಸಬ್ಚನರಿಗೆ ಅದನ್ನು ಕೊಡಲಾಗುವುದರ ತಾತ್ಸರ್ಯ 422: 
ಪರಿಚಯ 

೪ ಅಲ್ಲಾಹನ ಸಜ್ಜನ ದಾಸರು ಭೂಮಿಯ ವಾರಿಸುದಾರ 
ರಾಗುವರು ೪22: ಪರಿಚಯ 

೪ ಸ್ವರ್ಗ ವಾಸಿಗಳು ಭೂಮಿಯ ವಾರೀಸುದಾರರಾಗುವರು 
39:74, ಟಿ-82 (ಹೆಚ್ಚಿನ ವಿವರಗಳನ್ನು 'ಖಿಲಾಫತ್‌' ನೋಡಿರಿ) 


ಭೂಮಿಯಲ್ಲಿ ಕ್ಷೋಚೆ(ಫಸಾದ್‌ ಫಿಲ್‌ ಅರ್ದ್‌) 
ಅ ಭೂಮಿಯಲ್ಲಿ ಫಸಾದ್‌(ಕ್ಷೋಭೆ) ಎಂದರೇನು +59: 
ಪರಿಚಯ 

೪ ಅಲ್ಲಾಹನ ದಾಸ್ಕ-ಆರಾಭಧನೆ ಮತ್ತು ಅವನ ಕಾನೂನುಗಳ 
ಅನುಸರಣೆಯಿಂದ ಹೊರಗೆ ಬರುವುದು ಫಸಾದ್‌(್ಲ್ಣೋಭೆ) 
ಆಗಿದೆ 28:83, ಟಿ-105 


ನೀತಿಯ ಪ್ರಕಟಣೆ ಫಸಾದ್‌(ಕ್ಷೋಭೆ) ಆಗಿರುತ್ತದೆ 28:4, کٹ‎ 
ಆ ಸತ್ಯ ಪ್ರಕಟವಾದ ಬಳಿಕ ಅದನ್ನು ಸ್ವೀಕರಿಸಲು 
ನಿರಾಕರಿಸುವುದು ಫಸಾದ್‌(ಕ್ಟೋಭಿ) ಆಗಿದೆ 27:13, 14 

ಆ ಸಾಮ್ರಾಜ್ಯ ಶಾಹಿತ್ವ ಮತ್ತು ಸೋತ ಜನಾಂಗಗಳಲ್ಲಿ ನೀಚ 
ಚಾರಿತ್ರ್ಯಗಳನ್ನುಂಟು ಮಾಡುವುದು ಫಸಾದ್‌(ಕೋಭೆ) ಆಗಿದೆ 
27:34, ಟಿ-39. i | 

ಆ ಪ್ರಜೆಗಳನ್ನು ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸುವುದು 
ಮತ್ತು ಕೆಲವರನ್ನು ಮೇಲಕ್ಕೆತ್ತುವುದೂ ಕೆಲವರನ್ನು 
ಹತ್ತಿಕ್ಕುವುದೂ ಫಸಾದ್‌ ಆಗಿದೆ 28:4 ' 

€ ಎಲ್ಲ ತರದ ಅನುಚಿತ ಕುಯಕ್ತಿಗಳಿಂದ ಅಕ್ರಮ 
ಉದ್ದೇಶಗಳನ್ನು ಪೂರ್ತಿಗೊಳಿಸುವುದು. ಫಸಾದ್‌ 27:48, 49 
* ಲಗಾಮಿಲ್ಲದ ಕುದುರೆಯಂತೆ . ಬದುಕುವುದು ಫಸಾದ್‌ 
26:151, 152 


1395 


ಮತ್ಸರ 
ಆ ಅರ್ಥ ಮತ್ತು ತಾತ್ಸರ್ಯ 113:5, ಟಿ-7 
ಅ ಮತ್ಸರಿಯ ಕೇಡಿನಿಂದ ಅಲ್ಲಾಹನ دتو جات‎ 
ಯಾಚಿಸಬೇಕೆಂಬ ಉಪದೇಶ 113:1, 5 


ಮದೀನಾ ಪಟ್ಟಣ 

೪ ಪವಿತ್ರ ಮದೀನಾ ಮುಸ್ಲಿಮರಿಗೆ ಒಂದು ಅಭಯ 
ಸ್ಥಾನವಾಗಿತ್ತು 60:10, 4 

€ ಮದೀನಾಕ್ಕೆ ಪ್ರವಾದಿವರ್ಯರ(ಸ) ಆಗಮನ 59: ಪರಿಚೆಯ 
೪ ಮದೀನಾಕ್ಕೆ ಹಿಜ್ರತ್‌ 59: ಪರಿಚಯ 

(ಹೆಚ್ಚಿನ ವಿವರಗಳಿಗಾಗಿ 'ಅನ್ಸಾರ್‌', 'ಮುಹಮ್ಮದ್‌(ಸು' ಕಪಟ 
ವಿಶ್ವಾಸಿಗಳು ಮತ್ತು 'ಯಹೂದಿಯರು' ನೋಡಿರಿ) 


ಮದ್‌ಯನ್‌ 

ಅ ಅದರ ಕಡೆಗೆ ಹ.ಮೂಸಾರ(ಅ) ಹಿಚ್ರತ್‌ 28:22, 
23, ಟಿ-31 

೪ ಅದರ ಪ್ರದೇಶ ಮತ್ತು ಹ.ಮೂಸಾರ(ಲ) ಕಾಲದಲ್ಲಿ 
ಅದರ ರಾಜಕೀಯ ನೆಲೆ 28: ಟಿ-32, 33 
ಅ ಅಸ್ಥಾಬುಲ್‌ ಐಕಃ ಮತ್ತು ಅಸ್ಟಾಬ್‌ ಮದ್‌ಯನ್‌ 
ಇವರಲ್ಲಿ ವ್ಯತ್ಯಾಸ 26: ಟಿ-115 

(ಹೆಚ್ಚಿನ ವಿವರಗಳಿಗೆ 'ಶುಖಬ್‌(ಅ)'ನ್ನೂ ನೋಡಿರಿ) 


ಅ ಅವನು ಹುಬ್ಬು ಪಾಪಿಯೆಂಬ ತಪ್ಪ ವಿಭಾವನೆ 64: دخ‎ 
ಅ ಅವನ ಎರಡು ದೊಡ್ಡ ವಿಧಗಳು 95: ಪರಿಚಯ, 
4ರಿಂದ 6 4 

ಅ ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ವಿವರಣೆ 422:5, 
23: 12ರಿಂದ 14, 25:54, 30:8, ಟಿ-5, 30:20, 54, 32:7 
ರಿಂದ 9, 35:11, 37:11, 38:71, 39:6, 40:64, 67, 71:14, 
75: 37ರಿಂದ 39, 76:1, 2, 77: 20ರಿಂದ 22, 80:18, 19, 
82:7, 8, ಟಿ-5, 86: 5ರಿಂದ 7, 96:2 

ಆ ದಾರ್ವಿನನ ವಿಕಾಸವಾದ ಮತ್ತು' ಕುರ್‌ಆನ್‌ 458: ಟಿ-14 
٭‎ ದೇವಚರರಿಂದ ಅವನಿಗೆ ಸಾಷ್ಟಾಂಗವೆರಗಿಸಲಾಯಿತು 
+38:72, 73 

ಆ ಅವನ ಮೇಲೆ ಅಲ್ಲಾಹನ ಉಪಕಾರಗಳು 31:20, 
40:61, 67:5, 19. 71: 156ಂದೆ 20, 762, 8-4, 771 


ಕುರ್‌ಆನ್‌ ವ್ಯಾಖ್ಯಾನ 


ಮಕ್ಕಾದ ಸತ್ಯನಿಷೇಧಿಗಳು 
(ಕುಕೈಶ್‌' ನೋಡಿರಿ) 


ಮಗ್‌ಫಿರತ್‌(ಪಾಪ ವಿಮೋಚನೆ) 

ಆ ಎಂತಹವರಿಗಾಗಿದೆ? 22:50, 24:22, 33:35, 70, 71, 
34:4, 35:7, 36:11, 2000ದ 27, 39:53, 46:8, 48:29, 
49:3, 57:28, 67:12 

ಅ ಕ್ಷಮೆಯ ಅರ್ಥ 22:50, ಟಿ-95, 28: ಟಿ-23, 47: ಟಿ-24 
ಆ ವದ್ರೋಹವನ್ನು ಬಿಟ್ಟು ದಾಸ್ಕ-ಅನುಸರಣೆಯ ಕಡೆಗೆ ಬರುವವನ 
ಸಕಲ ಪಾಪಗಳು ಕ್ಷಮಿಸಲ್ಪಡಬಹುದು' 39:53, ಟಿ-71 

೪ ಕೆಲವು ےد‎ ಪಶ್ಚಾತ್ತಾಪ ಪಡದೆಯೂ ಕೃಮೆ 
ಸಿಗಬಹುದು 40: ಟಿ-1 

ಆ ಸತ್ಯನಿಷೇಧಿ ಮತ್ತು ಅಲ್ಲಾಹನ ಧರ್ಮದಿಂದ 
ತಡೆಯುವವರಿಗೆ ಕ್ಷಮೆ ಸಿಗಲಾರದು 47:34 

ಮಹಾ ಪಾತಕಗಳಿಂದ ಪಾರಾಗುವವರಿಗೆ ಅಲ್ಲಾಹನ ಕೃಮೆ‏ ٭ 
£ 53:32 

ಅ ಕ್ಪಮೆಯ ಕಡೆಗೆ ಧಾವಿಸಲು ತಾಕೀದು 57:21 

ಅ ಸತ್ಕವಿಶ್ವಾಸಿಗಳ ಕ್ಷಮಾಯಾಚನೆ ತಮಗಾಗಿ ಮತ್ತು 
ತಮಗಿಂತ ಮುಂಚಿನ ಸತ್ಯವಿಶ್ವಾಸಿಗಳಿಗಾಗಿ 59:10 

ಅ ಮುಸ್ಲಿಮ್‌ ಸ್ತ್ರೀಯರಿಗಾಗಿ ಕ್ಷಮಾ ಪ್ರಾರ್ಥನೆ ಮಾಡಲು 
ಪ್ರವಾದಿವರ್ಯರಿಗೆ(ಸ) ಆಜ್ಞೆ 60:12 

೪ ಕಪಟವಿಶ್ವಾಸಿಗಳ ಪರವಾಗಿ ಯಾವ ಕ್ಷಮಾ ಪ್ರಾರ್ಥನೆಯೂ 
ಸ್ಟೀಕೃತವಾಗದು 63:5, 6 

ಆ ಅಲ್ಲಾಹನೊಡನೆ ಕ್ಷಮಾ ಪ್ರಾರ್ಥನೆ ಮಾಡುವ ಆದೇಶ 
73: 20, 110:3, 4ا‎ 

ಅ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುವುದರ ಮಹತ್ವ 
71: [0ರಿಂದ 12 

೬ ದೇವಭಕ್ತಿಯುಳ್ಳವರ ತಪ್ಪುಗಳನ್ನು ಅಲ್ಲಾಹ್‌ ಕ್ಷಮಿಸಿ 
ಬಿಡುತ್ತಾನೆ 74:56 

6 ಅಲ್ಲಾಹ್‌ ಯಾವ ಪಾಪಗಳನ್ನು ಕಡೆಗಣಿಸುತ್ತಾನೆ? 
71:4, 3-3 


ಮಜೂಸೀ 
6 22:17, 7ئ‎ 


ಮದ್‌ಹಬ್‌(ಮತು) 
['ದೀನ್‌ (ಧರ್ಮ) ನೋಡಿರಿ] 


ವಿಷಯ ಸೂಚಿ 


೪ ಮಾನವನು ವಿಚಾರಣೆ ಎದುರಿಸಲು ಒಂದು ದಿನ ಅಲ್ಲಾಹನ 
ಬಳಿಗೆ ಹೋಗಳಲಿಕ್ಕಿದೆ 421:13, 23 

ಅ ಪ್ರತಿಯೊಬ್ಬನೂ ತನ್ನ ಕರ್ಮಗಳ ಫಲ ಪಡೆಯುವನು 
$2129, 24:38, 25:15, 76, 27:90, 28:84, 29:7, 30:45, 
31:15 i ذ‎ 

ಅ ಪರಲೋಕ ಸಂಭವಿಸಲಿದೆ ಎಂಬುದರ: ಸಾಕ್ಷ ಕ್ಸ್ಯೃವು ಸ್ವತಃ 
ಅವನ ಅಸ್ತಿತ್ವದಲ್ಲೇ ಇದೆ 30:8, ಟಿ-5 

ಆ ಪ್ರಸಕ್ತ ಮಾನವಕುಲವು ಹೆನೂಹ್‌ರ(ಅ) ಚಂಡಮಾರುತದಿಂದ 
ಬದುಕಿ ಉಳಿದ ವಂಶವಾಗಿದೆ 36:41, ಟಿ-38, 69:11, 15-8 
೬ ಮಾನವ ಜೀವನದ ಘಟ್ಟಗಳು 35:37, ಟಿ-63, 40:11, 
ಟಿ-15 ۱ ۱ 

ಅ ಮಾನವನು ತನ್ನ ಕರ್ಮಗಳಿಗೆ ಸಂಪೂರ್ಣ 
ಹೊಣೆಗಾರನಾಗುವಂತಹ ಮತ್ತು ಅನಂತರ ಅವನು ಮಾಡುವ 
ಪಾಪ ಕಾರ್ಯಗಳ ಬಗ್ಗೆ ಯಾವುದೇ ನೆಪವನ್ನು 
ಸ್ವೀಕರಿಸಲಾಗದಂತಹ ಪ್ರಾಯ 35:37, ಟಿ-63, 46:15 

೬ ಪ್ರಶಿನಿಧಿತ್ತ ಒಪ್ಪಿಸಲ್ಪಟ್ಟಿರುವ ಮತ್ತು ತನ್ನ ವರದಿ 
ಒಪ್ಬಿಸಬೇಕಾದ ಮೂಲ ಮಾನವ 32: 7ರಿಂದ 11, ಟಿ-16, 21 
ಈ ಅಲ್ಲಾಹನು ಅವನೊಳಗೆ "ತನ್ನ 'ಆತ್ಮ'ವನ್ನು ಊದುವುದು 
ಎಂಬುದರ ಅರ್ಥ 32:9, ಟಿ-16 

ಅ ಇತರ ಸೃಷ್ಟಿಗಳಿಗೆ ಹೋಲಿಸಿದರೆ ಅವನ ಮೇಲ್ಮೆ 38:75, 
ಟಿ-64 - 

೪ ಅವನನ್ನು ಕುಫ್ರ್‌ ಮತ್ತು ಈಮಾನಿನ ಆಯ್ಕೆಯಲ್ಲಿ 
ಸ್ವತಂತ್ರನಾಗಿ ಬಿಟ್ಟು `ಬಿಟ್ಟದ್ದೇಕೆ? 42: ಪರಿಚಯ, 8, ಟಿ-11 
ಅ ಅವನು ಭೂಮಿಯಲ್ಲಿ ಹೊಣೆರಹಿಶನಾಗಲಿ ಉತ್ತರ 
ದಾಯಿತೃವಿಲ್ಲದವನೌಗಲಿ-ಅಲ್ಲ 34: ಟಿ-12 

೪ ಅವನು, ತನ್ನ ಪಾಪ ಪುಣ್ಯಗಳಿಗೆ ತಾನೇ ಹೊಣೆಗಾರನು 
39:7, ಟಿ-22, 41:46, 45:15 

೪ ಅವನು ತನ್ನ ಕರ್ಮಗಳ ದುಷ್ಪರಿಣಾಮದಿಂದ ತಪ್ಪಿಸಿ 
ಕೊಳ್ಳುವಂತಿಲ್ಲ 39:51 

೪ ಅವನು ತನ್ನ ಮಾತು ಕೃತಿಗಳಿಗಾಗಿ ಅಲ್ಲಾಹನ ಮುಂದೆ 
ಉತ್ತರದಾಯಿಯಾಗಿರುತ್ತಾನೆ 34:25, 42:20, 43:19, 
45:14, 15 

ಅ ಅವನ ಸಂಪೂರ್ಣ ಕರ್ಮ ಮ್ತಾಂತನನು ದಾಖಲಿಸ 
ಲಾಗುತ್ತಿದೆ 36:12 


ت7 ಅವನ ಹಾಲಿಗೆ ನೈಜ ಸೋಲು pe‏ وأ 


1396 


ರಿಂದ 6, ಟಿ-1, 77:26, 27, 78: 6ರಿಂದ 16, 79: 68 
33, 80: 24ರಿಂದ 32, 82:7, 8, 87: 2ರಿಂದ 4 
(ಅಲ್ಲಾಹ್‌, ' ಮಾನವನ ಮೇಲೆ ಅವನ ಉಪಕಾರಗಳು" 
ನೋಡಿರಿ) 


0 ಅಲ್ಲಾಹನು ಅವನಿಗೆ ಆಯ್ಕೆ ಮತ್ತು ಇರಾದೆಯ ಸ್ವಾತಂತ್ರ್ಯ ' 


ಕೊಟ್ಟಿರುತ್ತಾನೆ 61:5, ಟ-5 
(ವಿಧಿ'ಯನ್ನು ನೋಡಿರಿ) 
| 9 ವಿಶ್ವವನ್ನು ಅವನಿಗೆ ಅಧೀನಗೊಳಿಸಿ ಕೊಡಲಾಗಿದೆ 
ಎಂಬುದರ ತಾಶ್ಸರ್ಯ 31:20, ಟಿ-35, 
೪ ಅವನನ್ನು ದಾರಿಗೆಡಿಸಲು ಶೈತಾನನ ಕುತಂತ್ರಗಳು 34:20, 
21, 35:5, 6 
٭‎ ಭೂಲೋಕದಲ್ಲಿ ನೇಮಿಸಲ್ಪಟ್ಟಿರುವ ಪ್ರೂಿಧಿ(ಬಲೀಪು 
27:62 
€ ಅವನು ಸ ಸ್ವಭಾವತಃ" ಏಕದೇವನ' ದಾಸನಾಗಿ ಜನಿಸಿದ್ದಾನೆ 
| 30:30, W-45 | 
೬ ಭೂಮಿಯ ವಸ್ತುಗಳನ್ನು ಅವನಿಗೆ ನಿಯಂತ್ರಿಸಿ ಕೊಡಲಾಗಿದೆ 
22:65 7 
جو‎ ಸ್ವಾಭಾವಿಕ ದೌರ್ಬಲ್ಯಗಳು ಮತ್ತು ವಿಶೇಷತೆಗಳು 
2೫37 | 
ಆ ಅವನಿಗೆ ಇಂದ್ರಿಯ ಶಕ್ತಿ ಮತ್ತು ಬುದ್ಧಿ" ಶಕ್ತಿಯನ್ನು 
ಕೊಟ್ಟಿರುವುದೇಕೆ? 23:78 
'| 8 ಅಲ್ಲಾಹನು ಅವನಿಂದ ಎಂತಹ  ಈಮಾನನ್ಸು 
زرکرو لت‎ ನೇ 26: ಟಿ-3 
ಅ ಪುಣ್ಮ ಮಾರ್ಗದಲ್ಲಿ ನಡೆಯುವುದು ಅವನಿಗೆ ಅಸಾಧ್ಮವಲ್ಲ 
23:62, ಟಿ-55 
٠ ಅವನ  ನೌಗಂಕತೆಯ ಮೂಲ ಯಾವುದು? 30: 21, 
| ಟಿ29 , 
. ಅವನು ಅಲ್ಲಾ ಹನೆದುರು ಅಸೆಹಾಯಕನಾಗಿದ್ದಾ: ನೆ 21:40, 
22: 5ರಿಂದ 7 
| 9 ಅವನ ಜೀವನ, ಮತ್ತು ಮರಣ ಅಲ್ಲಾ: ಹನ ಕೈಯಲ್ಲಿ 
J266 y 
'1e ಯಾವ ಮನುಷ್ಕನಿಗೂ 0 ಜೀವನನಿಲ್ಲ 21: 34 
۱6۰ .ಎಲ್ಲರೂ_ ಅಲ್ಲಾಹನ ೆಡೆಗ್ಲೆ ಮರಳಲಿಕ್ಕಿದೆ 21: 335, 
-| 24:42, 28:70, 88, 29:8, 21 57, 6: 15, 78:39, 85: 13, 
86:8, 8825, 968 


1397 


€ ಅವನು ಜ್ಞಾನಕ್ಕೆ ವಿರುದ್ಧವಾದ ವಿಶ್ವಾಸವನ್ನಿಟ್ಟು 
ಕೊಳ್ಳಬಾರದು 31:15. 

ಅ ಇತರರಿಗಾಗಿ ತಪ್ಪು ನಿಲುಮೆಯನ್ನು ಅನುಸರಿಸುವುದು 
ಅವನ ಪಾಲಿಗೆ ವಿನಾಶಕಾರಿ 39:7, ಟಿ-22 

ಅ ಸುಖಪ್ರುಪ್ತವಾದಾಗ ಹಿಗ್ಗುವುದು ಕಷ್ಟಕಾಲದಲ್ಲಿ ಅಲ್ಲಾಹನನ್ನು 
ಸ್ಮರಿಸುವುದೂ ಮಾನವನ ದೊಡ್ಡ ದೌರ್ಬಲ್ಕ 39:8, 49 

ಅ ಸುಖದಲ್ಲಿ ಅಹಂಕಾರಿಯಾಗಿಯೂ ಕಷ್ಟದಲ್ಲಿ ಅಲ್ಲಾಹನಿಗೆ 
ಕೈತಪ್ಲುನಾಗಿಯೂ ಮಾರ್ಪಡುವಂತಹ ಅವನ ದೌರ್ಬಲ್ಯ | 
39:8, ಟಿ-28, 39:49, 41:51, 42:48 

ಅ ಪ್ರತಿಯೊಬ್ಬನಿಗೆ ಅವನಂತಹ ಗೆಳೆಯರೇ ಸಿಗುತ್ತಾರೆ 41:25, 
ಟಿ-29 ۱ 

ಅ ಮಾನವರ ಸ್ವಭಾವ ವಿಚಾರ ಮತ್ತು ವರ್ತನೆಗಳಲ್ಲಿರುವ 
ಭಿನ್ನತೆಯು ಸ್ವಾಭಾವಿಕವಾಗಿದೆ 35: ಟಿ-48 4 
ಅ ಭೂಮಿಯಲ್ಲಿ ಅವನ ಪರೀಕ್ಷೆ ಹೇಗೆ ನಡೆಯುತ್ತದೆ? 
32:13, ಟಿ-23 

(ಪರೀಕ್ಸೆ' ನೋಡಿರಿ) 

ಅ ಯಾರ ಹೃದಯ ಮತ್ತು ಆತ್ಮಸಾಕ್ಷಿಯು 
ಜೀವಂತವಾಗಿದೆಯೋ ಅವನೇ ಜೀವಂತ ಮಾನವ 36:70, 
ಟಿ-59 

೪ ಮಾನವನೊಡದನೆ ಶೈತಾನನ ಅನಾದಿ ದ್ವೇಷ 35:6, 38:82 
(ಹೆಚ್ಚಿನ ವಿವರಣೆಯನ್ನು 'ಇಬ್ಲೀಸ್‌' ಮತ್ತು 'ಶೈತಾನ್‌'ನಲ್ಲಿ 
ನೋಡಿರಿ) 

ಆ ಶೈತಾನನು ಅವನ ಬಹಿರಂಗ ಶತ್ರು 36:60, 43:62 
ಆ ಅವನು'ಶೈತಾನನನ್ನು ಅನುಸರಿಸುವ 'ಮನಲಕ ತನ್ನನ್ನು |" 
ತಾನೇ ನರಕಕ್ಕೆ ಅರ್ಹನನ್ನಾಗಿ ಮಾಡಿಕೊಳ್ಳುತ್ತಾನೆ 31:21, 
35:6, 38:84, 85 

 ಶೈತಾನನ ವಂಚನೆಯಿಂದ ಪಾರಾಗಲು ಅವನು ಅಲ್ಲಾಹನ 
ಅಭಯ ಯಾಚಿಸಬೇಕು 41:36, ಟಿ-40 

ಅ ಅವನ ಮೇಲೆ ಶೈತಾನನು ಪ್ರಭಾವ ಬೀರಲು ಕಾರಣಗಳು 
ಮತ್ತು ಅದರ ಪರಿಣಾಮಗಳು '43: 36ರಿಂದ 39 

€ ಅಲ್ಲಾಹನು ಪ್ರತಿಯೊಬ್ಬ ವ್ಯಕ್ತಿಗೂ ಜನಾಂಗಕ್ಕೂ ತನ್ನನ್ನು 
ಸುಧಾರಿಸಿಕೊಳ್ಳಲು ಒಂದು ನಿಶ್ಚಿತ ಅವಧಿಯ ತನಕ ಕಾಲಾವಕಾಶ 
ಕೊಡುತ್ತಾನೆ 35:45 


ಆ ಲಲ್ಲಾಹನ ಮಹಿಮೆಯ ಮುಂದೆ ಅವನ ಅಸಹಾಯಕತೆ" 


ಕುರ್‌ಆನ್‌ ವ್ಯಾಖ್ಯಾನ 


ಆ ಅವನಿಗೆ ನೈಜ ನಷ್ಟ ಯಾವುದು? 4645 
ಅ ಅವನು ನಷ್ಟ ಹೊಂದಲು ನೈಜ ಕಾರಣ 41:23, 
3-27 

ಅ ಪ್ರಕೃತಿ ನಿಯಮದ ಕುರಿತು ಅವನ ಜ್ಞಾನ ಮತ್ತು 
ನೈಸರ್ಗಿಕ ಶಕ್ತಿಗಳ ಮೇಲೆ ಅವನ ಅಧಿಕಾರ ಇವೆಲ್ಲವೂ 
ದೇವದತ್ತವಾಗಿವೆ 36:44, ಟಿ-40 

€ ಅವನ ತುಚ್ಛ ಆರಂಭ ಮತ್ತು ಅಲ್ಲಾಹನ ಮುಂದೆ ಅವನ 
ಎದೆಗಾರಿಕೆ 36:77 

ಅ ಅವನು ಸಂಪೂರ್ಣವಾಗಿ ಅಲ್ಲಾಹನ ಹಿಡಿತದಲ್ಲಿದ್ದಾನೆ 
34:9 

ಅ ಅವನಿಗಾಗಿ ಭೂಮಿ- ಆಕಾಶಗಳ ಶಕ್ತಿಗಳನ್ನು ಅಲ್ಲಾಹನು 
ತನ್ನ ಕಡೆಯಿಂದ ನಿಯಂತ್ರಿಸಿ ಕೊಟ್ಟಿದ್ದಾನೆ 42:12, 13 


36: 66ರಿಂದ 68 

ಅ ಅವನ ಜ್ಞಾನದ ಮಿತಿ 3134 

ಅ ಅವನ ನೈಜ ಆರಾಧ್ಯ್ಮನು ಒಬ್ಬನೇ 37:4, 41:6 

ಅ ಅವನ ಪಾಲಕ ಪ್ರಭು ಅಲ್ಲಾಹನು ಮಾತ್ರ 40:62 
೪ ಅವನ ಜೀವನವು ಅಲ್ಲಾಹನ ಕೃಪೆಯನ್ನು ಅವಲಂಬಿಸಿದೆ 
36:44, 45 

ಅ ಭೂಮಿಯಲ್ಲಿ ಅವನ ನೈಜ ನೆಲೆ ಮತ್ತು ಅವನಿಗಿರುವ 
ಸರಿಯಾದ ಕರ್ಮಮಾರ್ಗ 32:22, ಟಿ-34, 33:72, 
ಟಿ-120, 35:39 

ಆ ಸ್ವತಃ ಅವನಿಗೇ ಅಲ್ಲಾಹನ ಬಾಸ್ಕ-ಆರಾಧನೆಯ ಅಗತ್ಯವಿದೆ 
35:15 

ಅ ಅವನು ಅಲ್ಲಾಹನ ದಾಸೃ-ಆರಾಧನೆಯನ್ನೇ ಮಾಡಬೇಕಾದುದು 
ಅಲ್ಲಾಹನಿಗೆ ಸಲ್ಲತಕ್ಕ ಹಕ್ಕಾಗಿದೆ 39:3, ಟಿ4 

ಅ ಅಲ್ಲಾಹನ ಬಾಸ್ಕ-ಆರಾಧನೆ ಮಾತ್ರ ಅವನ ಪಾಲಿಗೆ ನೇರ 
ಮಾರ್ಗವಾಗಿದೆ 36:61 
€ ಅವನು ಅಲ್ಲಾಹನ ಕಡೆಗೆ ವಾಲುವವರನ್ನು ಅನುಕರಿಸಬೇಕು 
31:15 

ಅ ಅವನು ಕೆಡಲು ಮೂಲ ಕಾರಣ ಅಲ್ಲಾಹನ ಬಗ್ಗೆ تد١‎ 
ಮತ್ತು ಪರಲೋಕ ವಿಷಯದಲ್ಲಿ ಸಂದೇಹ 41: 54, ಟಿ-73 
ಅ ಅವನ ಪಾಲಿಗೆ ಸತ್ಯಧರ್ಮವು ಸದಾ ಒಂದೇ ಆಗಿತ್ತು 42: 
ಪರಿಚಯ 


ವಿಷಯ ಸೂಚಿ 


ಆ ಮಾನವನಿಗೆ ಈ ವಿಶ್ವದಲ್ಲಿ ಅತ್ಕುತ್ತಮ ಶಾರೀರಿಕ ಮತ್ತು 
ಮಾನಸಿಕ ಶಕ್ತಿಗಳನ್ನು ಕೊಡಲಾಗಿದೆ 64:3, 7 

ಆ ಮಾನವ ಸೃಷ್ಟಿಯ ವಿವಿಧ ಘಟ್ಟಗಳು 75: 37ರಿಂದ 39, 
80:18, 19 

€ ಮಾನವನನ್ನು ವಿವಿಧ ರೀತಿಗಳಿಂದ ಸೃಷ್ಟಿಸುವುದರ ಅರ್ಥ 
71:14, -14 

ಅ ಅವನನ್ನು ಉದ್ದೇಶ ರಹಿತವಾಗಿ ಸೃಷ್ಟಿಸಲಾಗಿಲ್ಲ. ಲೌಕಿಕ 
ಜೀವನದಲ್ಲಿ ಅವನನ್ನೂ ಪರೀಕ್ಷಿಸಲಾಗುತ್ತಿದೆ 67:2, ಟಿ-4 
(ಪರೀಕ್ಸೆ' ನೋಡಿರಿ) 

€ ಭೂಲೋಕದಲ್ಲಿ ಮಾನವನ ಉಳಿವು ಅಲ್ಲಾಹನ 
ಅನುಗ್ರಹವನ್ನು ಅವಲಂಬಿಸಿದೆ 67:17, ಟಿ-16 

ಅ ಮಾನವನನ್ನು ಸ್ತ್ರೀ ಮತ್ತು ಪುರುಷರ ಜೋಡಿಗಳ 
ರೂಪದಲ್ಲಿ ಸೃಷ್ಟಿಸಿರುವುದು ಅಲ್ಲಾಹನ ಮಹಿಮೆ ಮತ್ತು 
ಯುಕ್ತಿಯ ಬಹುದೊಡ್ಡ ಕುರುಹಾಗಿದೆ 75:39, ಟಿ-೨5, 
78:8, ೬-6 

ಅ ಮಾನವನನ್ನು ಅಲ್ಲಾಹನು ಎಲ್ಲ ರೀತಿಯಿಂದಲೂ 
ಸರಿಪಡಿಸಿದನು. ಸಮತೋಲನವನ್ನೇರ್ಪಡಿಸಿದನು ಮತ್ತು 
ತಾನಿಚ್ಛಿಸಿದ ರೂಪದಲ್ಲಿ ಜೋಡಿಸಿ ಸಿದ್ವಗೊಳಿಸಿದನು 
82:7, 8 

ಆ ಮಾನವನು ಅತ್ಯುತ್ತಮ ರಚನೆಯಲ್ಲಿ ಸೃಷ್ಟಿಸಲ್ಪಟ್ಟಿರುವುದರ 
ಅರ್ಥ 95: ಪರಿಚಯ, 4, ಟಿ-3 

€ ಮಾನವನನ್ನು ಪ್ರಥಮ ಬಾರಿ ಸೃಷ್ಟಿಸಿದ ಅಲ್ಲಾಹನು 
ಅವನನ್ನು ಎರಡನೆಯ ಬಾರಿ ಸೃಷ್ಪಿಸಲಿಕ್ಕೂ ಖಂಡಿತ ಶಕ್ತನು 
85:13, 86: 5ರಿಂದ 8, 4 

€ ಅಲ್ಲಾಹನೇ ಮಾನವ ವಂಶವನ್ನು ಭೂಮಿಯಲ್ಲಿ 
ಹಬ್ಬಿಸಿದನು ಮತ್ತು ಅವನ ಕಡೆಗೇ ಅದನ್ನು 
ಒಟ್ಟುಗೂಡಿಸಲಾಗುವುದು 67:14, 

ಆ ಮಾನವನನ್ನು ಭೂಮಿಯಲ್ಲಿ ವಿಚಿತ್ರ ರೀತಿಯಿಂದ 
ಮೊಳೆಯಿಸಲಾಗಿದೆ, ಅದರಲ್ಲೇ ಅವನಿಗೆ ಮರಳಿ ಹೋಗಲಿದೆ, 
ಅನಂತರ ಅದರಿಂದಲೇ ಪುನಃ ಅವನನ್ನು ಎಬ್ಬಿಸಿ 
ನಿಲ್ಲಿಸಲಾಗುವುದು 71:17, 18 

೪ ಮಾನವನನ್ನು ಭೂಮಿಯಿಂದ ಮೊಳೆಯಿಸುವುದರ ಅರ್ಥ 
71:17, &-15 

ಆ ಸ್ವತಃ ಮಾನವ ಬುದ್ಧಿಯು ನೈತಿಕತೆ ಮತ್ತು ಪ್ರತಿಫಲದ 
ಕಾನೂನುಗಳ ಮಧೆ ಅವಿಭಾಜ್ಯ ಸಂಬಂಧವಿದೆಯೆಂಬ ವಿಧಿ 
ಕೊಡುತ್ತದೆ 76: ಟಿ-5 


1398 


ಆ ಅಲ್ಲಾಹನು ಶಾನಿಚ್ಛಿಸಿದಾಗ ಒಂದು ಜನಾಂಗವನ್ನು ನಾಶ 

ಮಾಡಿ ಅದರ ಸ್ಥಾನದಲ್ಲಿ ಇನ್ನೊಂದು ಜನಾಂಗವನ್ನು ತರ 

ಬಲ್ಲನು 35:16 

€ ಅವನ ಆಯುಷ್ಯದ ಹೆಚ್ಚಳ ಅಥವಾ ಕಡಿತವು ಅಲ್ಲಾಹನಲ್ಲಿ 

ಲಿಖಿತವಿದೆ 35:11 

೪ ಅವನ ಆಯುಷ್ಯವು ಅಲ್ಲಾಹನ ಕೈಯಲ್ಲಿ ನಿಶ್ಚಿತವಿದೆ 

40:67 

€ ಮಾನವ ವರ್ಗದಲ್ಲಿ ಭಿನ್ನತೆಗಳನ್ನೂ ಕ್ಷೋಭೆಯನ್ನೂ 

ತಡೆಯಲು ಕುರ್‌ಆನ್‌ ಯಾವ ಸಿದ್ಧಾಂತಗಳನ್ನು ಮುಂದಿಟ್ಟಿದೆ? 

49:13 ಟಿ-28 

€ ಮಾನವ ವರ್ಗಕ್ಕೆ ಒಂದು ಪಂಥಾಹ್ವಾನ 55:33 

ಆ ಮಾನವ ಮತ್ತು ಮಾನವನ ನಡುವೆ ಮೇಲ್ಮೈಯು 

ವಾಸ್ತವದಲ್ಲಿ سے‎ ಮೇಲ್ಮೆಯನ್ನು ಆಧರಿಸಿದೆ 49:13, ಟಿ-28 

ಅ ಅವನ ಸೃಷ್ಟಿ 50:6, 51:21, ಟಿ-19, 55:3, 14, 56:57 

ಅ ಅವನ ಬಾಯಿಯಿಂದ ಹೊರಟ ಪ್ರತಿಯೊಂದು ಮಾತನ್ನೂ 

ಬರೆದುಕೊಳ್ಳಲಾಗುತ್ತದೆ 50:18 

ಅ ಅವನಿಗೆ ಮರಣ ಬರಲಿದೆ 50:19 

ಅ ಅಲ್ಲಾಹನು ಅವನ ಕಂಠನಾಡಿಗಿಂತಲೂ ಹೆಚ್ಚು ಅವನಿಗೆ 

ಸಮೊಪದಲ್ಲಿದ್ದಾನೆ 50:16 

ಅ ಮಾನವ ಸೃಷ್ಟಿಯ ಉದ್ದೇಶ 51:56 

€ ಮಾನವನು ಸತ್ಮವೆಂದು ತಿಳಿದುಕೊಂಡುದೇ ಸತ್ಯವಲ್ಲ 
| 53:24 

೪ ಅವನಿಗೆ ಅಲ್ಲಾಹನು ಮಾತಾಡಲು ಕಲಿಸಿದನು 55:4 

ಅ ಅವನ ಹುಡುಗಾಟಿಕೆ ಮತ್ತು ಹೊಣೆರಹಿತ ವರ್ತನೆ 

59:21, ಟ-31 

ಅ ಅವನು ಯಾವುದರಿಂದ ಉಂಟಾದನು? 55:14 

€ ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ತೀರ್ಮಾನ 55: 

ಟಿ-14 

೪ ಮಾನವನ ಪ್ರಬಲ ಶಕ್ತಿ ಸಾಮರ್ಥ್ಯಗಳು 55: ಟಿ-16 

ಅ ಮಾನವ ಯೋಗ್ಯತಾರ್ಹತೆಗಳೆಲ್ಲಾ ಅಲ್ಲಾಹನ 

ಕೊಡುಗೆಗಳಾಗಿವೆ 55: ಟಿ16 

6 ಅವನ ಮರಣದ ಸಮಯವನ್ನು ಅಲ್ಲಾಹನು ನಿಶ್ಚಯಿಸಿದ್ದಾನೆ 

56:60, ಟಿ-25 


1399 


ಆ ಜಗತ್ತಿನ ಈ ಕಾರ್ಯಾಗಾರದಲ್ಲಿ ಅವನ ಭವಿಷ್ಯವು ಅವನ 
ಪರಿಶ್ರಮವನ್ನು ಅವಲಂಬಿಸಿದೆ 90:4, 11, گنا‎ 11 

೪ ದಯಾಮಯನಾದ ಪಾಲಕ ಪ್ರಭುವಿನ ದಯೆಯು 
ಮಾನವನನ್ನು ವಂಚನೆಗೊಳಪಡಿಸಿದೆ ಮತ್ತು ಅವನು ತನ್ನ 


ಪ್ರಭುವಿನ ವಿರುದ್ಧ ನಿರ್ಭೀತನಾಗಿರುವನು 82:6ರಿಂದ 8,ಟಿ-4 


ಆ ಮಾನವನು ತನ್ನ "ಪಾಲಕ ಪ್ರಭುವಿಗೆ ಮಹಾ ಕೃತಪ್ಲುನು. 
ಇದಕ್ಕೆ ಅವನ ಅಂತಹರಣವೇ ಸಾಕ್ಷಿಯಾಗಿದೆ 67:23, 
100:6, 7 

€ ಅಲ್ಲಾಹನು ಆದೇಶಿಸಿದ್ದ ಕರ್ತವೃವನ್ನು ಮಾನವನು 
ನೆರವೇರಿಸಲಿಲ್ಲ 80:23 

ಆ ಮಾನವನು سرد‎ ಹಕ್ಕುದಾರನಾಗುವುದು ಅವನು ಸೃಷ್ಟಿಸಲ್ಪಟ್ಟ 
ಪದಾರ್ಥದ ಆಧಾರದಲ್ಲಿ ಅಲ್ಲ. ಅದು ಅವನ ಸುಗಣ ಮತ್ತು 
ಕರ್ಮಗಳ ಆಧಾರದಲ್ಲಾಗಿರುವದು 7039 ಟಿ-26 

ಅ ಮಾನವನಿಗೆ ಒದಗಿರುವ ಅನುಗ್ರಹಗಳ ಬಗ್ಗೆ ಮೂಮಿನ್‌ 
ಮತ್ತು ಕಾಫಿರ್‌ ಎಲ್ಲರೂ ಉತ್ತರ -ಕೊಡಲಿಕ್ಕಿದೆ 102:8 
ಟ-4 

ಅಕ ಅಲ್ಪಾಹನೇ ಮಾನವ ಸೃಷ್ಟಿಕರ್ತನಾಗಿರುವಾಗ ಅವನು 
ಮಾನವನ ಕರ್ಮಗಳನ್ನು ಅರಿಯದಿರಲು ಹೇಗೆ ಸಾಧ? 67:14 
6 ಮಾನವನ ಪಥಭ್ರಷ್ಯತೆಗೆ ಮುಖ್ಯ ಕಾರಣ, ಅಲ್ಲಾಹನು 
ತನ್ನ ಚಲನವಲನಗಳನ್ನು ನೋಡುತ್ತಿಲ್ಲವೆಂದು ಅವನು 
ಭಾವಿಸುತ್ತಿರುವುದಾಗಿದೆ 90:7, ಟಿ.8, 96:14, ೬-11 

ಆ ಮಾನವನ ಪ್ರಯತ್ನಗಳು ಅವುಗಳ ನೈತಿಕ ಸ್ವರೂಪ 
ಮತ್ತು ಪರಿಣಾಮಗಳ ದೃಷ್ಟಿಯಿಂದ ಭಿನ್ನವಾಗಿವೆ 96:4 ಟಿ- 
1, ಪರಿಚೆಯ 

ಅ ಪುನರುತ್ಥಾನ ದಿನ ಮಾನವನಿಗೆ ಅವನು ಹಿಂದೆ ಮತ್ತು 
ಮುಂದೆ ಮಾಡಿದುದೆಲ್ಲವನ್ನು ತೋರಿಸಿ ಕೊಡಲಾಗುವುದು 
75:13 

ಅ ಮಾನವನು ಎಷ್ಟೇ ನೆಪಗಳನ್ನು ಹೇಳಿದರೂ ' ಅವನು 
ತನ್ನನ್ನು ತಾನೇ ಚೆನ್ನಾಗಿ ತಿಳಿದಿರುತ್ತಾನೆ 75:14, 15, ಟಿ-10 
ಅ ಅವನ ಮೇಲೆ ಕಾವಲುಗಾರರು ನೇಮಕಗೊಂಡಿರುವರು. 
ಅವರು ಗೌರವಾನ್ವಿತ ಲೇಖಕರಾಗಿದ್ದು ಅವನ ಪ್ರತಿಯೊಂದು 
ಕೆಲಸವನ್ನು ದಾಖಲಿಸುತ್ತಿದ್ದಾರೆ 82: 10ರಿಂದ 12, ಟಿ-7 

ಆ ಮಾನವನನ್ನು ಸೃಷ್ಟಿಸಲಾಗಿದೆ. ಅವನ ವಿಧಿ ನಿಶ್ಚಯಿಸ 
ಲ್ಪಟ್ಟಿದೆ. ಎರಡು ವಿಭಿನ್ನ ತರದ ಮಾರ್ಗದರ್ಶನ ನೀಡಲಾಗಿದೆ 
87:2, 3, 4 ۱ 


ಕುರ್‌ಆನ್‌' ವ್ಯಾಖ್ಯಾನ 


€ ಅಲ್ಲಾಹನು ಮಾನವನನ್ನು ಉಂಟುಮಾಡಿದನು. ಅವನ 
ಸಂದು ಸಂದುಗಳನ್ನು ಬಲಗೊಳಿಸಿದನು ಮತ್ತು ಅವನು 
ತಾನಿಚ್ಛಿಸಿದಾಗ ಅವನ ರೂಪವನ್ನು ಬದಲಾಯಿಸಿಬಿಡಬಲ್ಲನು 
76:28 

ಆ ಮಾನವನಿಗೆ ಅದರ ಪ್ರಜ್ಞೆಯಿಲ್ಲದಿದ್ದರೂ ಅವನು ತನ್ನ 
ಪ್ರಭುವಿನ ಮುಂದೆ ಹಾಜರಾಗಬೇಕಾದ ಗುರಿಯತ್ತ ಸಾಗುತ್ತಲೇ 
ಇದ್ದಾನೆ. ಅಲ್ಲಿ ಅವನು ತನ್ನ ಕರ್ಮಗಳ ಬಗ್ಗೆ ವಿಚಾರಣೆ 
ಎದುರಿಸಬೇಕಾಗುವುದು 84: ಪರಿಚಯ 

6 ಅವನ ಜೀನನದ ಬದಲಾವಣೆಗಳು ಮರಣದೊಂದಿಗೇ 
ಮುಗಿದು ಹೋಗಲಾರವು, ಮುಂದೆಯೂ ಜಾರಿಯಲ್ಲಿರಿವುವು 
84:19 5-11 

€ ಅವನು ತಾನು ಅಲ್ಲಾಹನ ಮುಂದೆ ಹಾಜರಾಗ 
ಬೇಕಾದವನಲ್ಲ ಎಂದು ಭಾವಿಸುತ್ತಿರುವುದೇ ಅವನ ವಿದ್ರೋಹಕ್ಕೆ 
ಮೂಲ ಕಾರಣ 96: 6ರಿಂದ 8, 9ئ‎ 

ಆ ಅಲ್ಲಾಹನ ಅನುಗ್ರಹಗಳ ನೈಜ ಹಕ್ಕುದಾರ ಯಾರು? 71: 
10ರಿಂದ 12, ಟಿ-12 

ಆ ಮಾನವನ ಮೇಲೆ ಅಲ್ಲಾಹನ ಅನುಗ್ರಹಗಳು 
ಅಪರಿಮಿತವಾಗಿವೆ. ಅವುಗಳನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ 
102:8 4ئ‎ 

ಅಲ್ಲಾಹನ ಅನುಗ್ರಹಗಳು ಮತ್ತು ಅವನ‏ چو 
ಉಪಕಾರಗಳನ್ನು ಪ್ರಸ್ತಾಪಿಸುತ್ತಾ ಪ್ರಕಟಿಸುತ್ತಾ ಇರಬೇಕು‏ 
۱ 11-& 93:11 

೪ ಭೂಲೋಕದಲ್ಲಿ ಅವನಿಗೆ ಲಭಿಸಿರುವ ಅನುಗ್ರಹಗಳೆಲ್ಲವೂ 
ಕೇವಲ ಅನುಗ್ರಹಗಳಾಗಿರದೆ ಪರೀಕ್ಷಾ ಸಾಧನಗಳೂ ಆಗಿರುತ್ತವೆ 
102: ಪರಿಚಯ, 8, ಟಿ4 

6 ಅವನಿಗೆ ನೀಡಲಾಗಿರುವ ಅತ್ಕುತ್ತಮ ಶಕ್ತಿಗಳನ್ನು ಸರಿಯಾಗಿ 
ಉಪಷಯೋಗಿಸಬೇಕಾದುದು ಹೇಗೆ? 67:23, ಟಿ-33 

ಆ ಅವನನ್ನು ಜ್ಞಾನಿಯಾಗಿ ಮಾಡಲಾಗಿರುವುದು ಮಾತ್ರವಲ್ಲದೆ 
ಅವನಿಗೆ ಲೇಖನಿಯ ಉಪಯೋಗವನ್ನು" ಕಲಿಸುವ ಮೂಲಕ 
ಅವನ ವಿದ್ಯಾರ್ಹತೆಯನ್ನು ಬೆಳೆಸುವ ಅವಕಾಶವನ್ನೂ 
ಒದಗಿಸಲಾಗಿದೆ: 96:4, ಟಿ-5 . 

ಅ ನಿದ್ರೆಯನ್ನೂ ಅವನ ಪಾಲಿಗೆ ಶಾಂತಿದಾಯಕವಾಗಿ 
ಮಾಡಿದನು 78:9, 10, ಟಿ-7 

ಅ ಅವನ ಪಾಲಿಗೆ ಜೀವನ ಮಾರ್ಗವನ್ನು ಸುಗಮಗೊಳಿಸ 
ಲಾಯಿತು 80:20 


- ವಿಷಯ ಸೂಚಿ 


ಯಾವ ಸೃಷ್ಟಿಯೂ ಇಲ್ಲವೋ "ಅಂತಹ ಚರಮ ಮಟ್ಟಕ್ಕೆ 
ತಲಪಿಸಿ ಬಿಡುತ್ತಾನೆ 95: ಪರಿಚಯ, 4, 5, ಟಿ-4 

ಅ ಮಾನವ ದೌರ್ಬಲ್ಮಗಳು ಸುಧಾಠಿಸಲ್ಪಡಲು ಅಸಾಧ್ಯ 
ವಾದಂತಹುಗಳೇನೂ ಅಲ್ಲ. ಅವುಗಳನ್ನು ನಿವಾರಿಸಬಹುದು 
70:19, -13 

೪ ಮಾನವನು ಸಂಪತ್ತಿನ ಮೋಹಕ್ಕೆ 
ಬಲಿಯಾಗಿದ್ದಾನೆ. 100:8, 4ن‎ 

೬ ಅವನು ಸಂಪತ್ತನ್ನು ಹೊಂದಿ ಇನ್ನಷ್ಟು ಹೆಚ್ಚು ಭಗ್ಗಾಶನಾಗಿ 
ಬಿಡುತ್ತಾನೆ 7121 

ಅ ಹೆಚ್ಚು ಹೆಚ್ಚಾಗಿ ಲೌಕಿಕ ಸಂಪತ್ತನ್ನು ಪಡೆಯುವ ತವಕದ 
ಗಮನವು ಅವನನ್ನು ಅತಿ ಮಹತ್ವದ ಉದ್ದೇಶದ ಬಗ್ಗೆ 
ಬೋಧರಹಿತನನ್ನಾಗಿ ಮಾಡಿಬಿಟ್ಟಿದೆ. ಈ ಚಿಂತೆಯೇ ಗೋರಿಯ 
ತನಕವೂ ಅವನ ಸಂಗಡ ಹೋಗುತ್ತದೆ. 102:1,2 ಟ-1 
ಅ ಅವನು ಚಂಚಲನಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ. ಕಷ್ಟದಲ್ಲಿ 
ಹೆದರಿ ಬಿಡುತ್ತಾನೆ. ಸುಖ ಪ್ರಾಪ್ತಿಯಾದೊಡನೆ ಲೋಭ 
ತೋರುತ್ತಾನೆ 70: 19ರಿಂದ 21 

6 ಈ ಲೋಕದ ಸುಖ ಮತ್ತು ಕಷ್ಟಗಳನ್ನು ಅವನು 
ಮಾನಾಪಮಾನಗಳ ಮಾನದಂಡವೆಂದು ಭಾವಿಸುತ್ತಾನೆ. ವಸ್ತುತಃ 


ಅತಿಯಾಗಿ 


ಎರಡರಲ್ಲೂ ಅವನಿಗೆ ಪರೀಕ್ಷೆ ಇದೆ 89:15, 16 

ಆ ಅವನೊಡನೆ ವಿಚಾರಣೆ ನಡೆಸತಕ್ಕ ಶಕ್ತಿ ಯಾವುದೂ 
ಇಲ್ಲವೆಂಬ ಅವನ ತಪ್ಪು ಧಾರಣೆಯ ನಿವಾರಣೆ 90: 7ರಿಂದ 
10, 8 


ಅ ಮಾನವನು ಇಷ್ಟು ಅಹಂಕಾರ ಪಡುವಂತಹ ಮಾನವನ 
ವಾಸ್ತವಿಕತೆ 80: 17ರಿಂದ 22, 82: 6ರಿಂದ 8, ಟಿ-5, 86:5 
ರಿಂದ 10 

ಅ ಭೂಮಿಯಲ್ಲಿ ಮಾನವನ ಮತ್ತು ಮಾನವನ ಪಾಲಿಗೆ" ಈ 
ಲೋಕದ ನೈಜ ಸ್ವರೂಪ 76: ಪರಿಚಯ, 2, ಟಿ:3, 90:4, 
ಟಿ-5 

ಅ ಮಾನವನು ದೈನಂದಿನ ಮಾಮೂಲೆಂದು ಕಡೆಗಣಿಸುವಂತಹ 
ವಾಸ್ತವಿಕತೆಗಳ ಬಗ್ಗೆ. ಚಿಂತನೆ ನಡೆಸಬೇಕೆಂಬ ಕರೆ 67: 


'ಪರಿಚಯ್ಯ 19 


ಅ ಪ್ರತಿಯೊಬ್ಬನ ವಿಧಿಯು ಅವನ ಜನನದೊಂದಿಗೆ 
ನಿಶ್ಚಯಿಸಲ್ಪಡುತ್ತದೆ 80:19, ಟಿ-12, 87:3, ಟ-3 

ಅ ಅವನು ತನ್ನ ಜನನ, ವಿಧಿ, ಜೀವನ ಮತ್ತು ಮರಣಗಳ 
ವಿಷಯದಲ್ಲಿ: ತನ್ನ ಸೃಷ್ಟಿಕರ್ತನ ಮುಂದೆ ಅಸಹಾಯಕನು 80: 
ಟಿ-12 


1400, 


ಅ ಅವನಿಗೆ دو‎ ಮತ್ತು ಕೃತಜ್ಯತೆಯ ದಾರಿಗಳನ್ನು 
ತೋರಿಸಿ ಇಷ್ಟ ಬಂದುದನ್ನು ಆಯ್ದುಕೊಳ್ಳಲು ಬಿಡಲಾಗಿದೆ 
76:3, ಟಿ:5, 80:20, ಟಿ-13 

ಈ -: ಅವನಿಗೆ ಜ್ಞಾನ ಮೂಲಗಳನ್ನೂ ಚಿಂತನಾ ಸಾಮರ್ಥ್ಯ 
ಗಳನ್ನೂ ಕೊಡುವ ಮೂಲಕ ಒಳಿತು ಕೆಡುಕುಗಳ ಬಾರಿಗಳನ್ನು 
ಪ್ರತ್ಯೇಕಿಸಿ ತೋರಿಸಲಾಗಿದೆ 90: ಪರಿಚಯ, 10, ಟಿ-10, 92: 
ಪರಿಚಯ, 12, ಟಿ-7 ۱ 

ಆ ಮಾನವನ ಸುಪ್ತ ಚೇತನದಲ್ಲಿ ನೈಸರ್ಗಿಕ ದಿವ್ಮ ಪ್ರೇರಣೆಯ 
ಮೂಲಕ ಪಾಪ ಮತ್ತು ಪುಣ್ಯವೆಂಬ ಪ್ರಜ್ಞೆಯನ್ನೂ ಅವುಗಳ 
ನಡುವಣ ವೃತ್ಯಾಸ ಅರಿಯುವ ಸಾಮರ್ಥ್ಯವನ್ನೂ ಇರಿಸಿ 
ಬಿಡಲಾಗಿದೆ 91: ಪರಿಚಯ್ಸ 7,8 ಟಿ4,5 

೪ ಪ್ರತಿಯೊಬ್ಬ ಮಾನವನಿಗೆ ಜ್ಞಾನ ಮತ್ತು ಬುದ್ಧಿಶಕ್ತಿ 
ಗಳೊಂದಿಗೆ ನೈತಿಕ ಪ್ರಜ್ಞೆಯನ್ನು ಕೊಡಲಾಗಿದ್ದು ಅದು 
ಸ್ವಾಭಾವಿಕವಾಗಿ ಒಳಿತು ಕೆಡುಕುಗಳ ವ್ಯತ್ಕಾಸವನ್ನು ತೋರಿಸಿ 
ಕೊಡುತ್ತದೆ 76:3, ಟಿ-5 : 
٭‎ ಪ್ರಶಿಯೊಬ್ಬನಿಗೆ ಆತ್ಮಸಾಕ್ಟಿಯನ್ನು(ನಘ್ಸ್‌ಲವ್ಯಾಮಖ) 
ನೀಡಲಾಗಿದೆ. ಅದು ಕೆಡುಕಿನ ಕುರಿತು ಎಚ್ಚರಿಸುತ್ತದೆ ಮತ್ತು 
ಹಳಿಯುತ್ತಿರುತ್ತದೆ 76: ضف‎ ۱ 
ಅ ವಸ್ತುಸ್ಥಿತಿಯನ್ನು ಅವನಿಗೆ ತಿಳಿಸಲಿಕ್ಕಾಗಿ 'ಅಂತರಿಕವಾಗಿ 
لہ‎ ಅವನೊಳೆಗೆ ಮತ್ತು ಬಾಹ್ಮವಾಗಿ ಎಲ್ಲೆಲ್ಲೂ ಅನೇಕ 
ಕುರುಹುಗಳು ಹಬ್ಬಿವೆ 76: ಟ-5 

ಅ ಅವನಿಗೆ ವಾಸ್ತವಿಕತೆಯ ಕಡೆಗೆ ಸರಿಯಾಗಿ ಮಾರ್ಗದರ್ಶನ 
ಮಾಡಲಿಕ್ಕಾಗಿಯೇ ಪ್ರವಾದಿಗಳನ್ನೂ ಗ್ರಂಥಗಳನ್ನೂ 
ರವಾನಿಸಲಾಗಿವೆ 76, ಟಿ-5 

ಅ ಅವನ ಅಂತಿಮ ಗತಿಯು ಅವನು ತನ್ನ ಚಿತ್ತದ ಒಳ್ಳೆಯ 
ಮತ್ತು ಕೆಟ್ಟ ಒಲವುಗಳ ಪೈಕ ಯಾವುದನ್ನು 
ಮೇಲೆತ್ತುತ್ತಾನೆಂಬುದನ್ನು ಅವಲಂಬಿಸಿದೆ 91:: ಪರಿಚಯ, 
8ರಿಂದ 10, ಟ-5, 6 

ಅ ಅವನು ಹುಟ್ಟು ಪಾಪಿಯಲ್ಲ. ಅವನು ನಿಷ್ಕಳಂಕ ಪ್ರಕೃತಿಯಲ್ಲಿ 
ಸೃಷ್ಟಿಸಲ್ಪಟ್ಟಿದ್ದಾನೆ 91: ಪರಿಚಯ, 92:7, ಟಿ-3 

ಅ ಅವನು ತನ್ನ ಅಧೀರತೆಯಿಂದಾಗಿ ಕಷ್ಟಕರವಾದ ಉನ್ನತಿಗೆ 
ಏರುವುದು ಬಿಟ್ಟು ಪಥಭ್ರಷ್ಟತೆಯ ಅಳವಾದ ಹೊಂಡಗಳಿಗೆ 
ಉರುಳುವುದನ್ನು ಇಷ್ಟಪಡುತ್ತಾನೆ 90: ಪರಿಚಯ, 11, ಟಿ-11 
ಅ ಲವನು ತನ್ನ ಮನಮಸ್ತಿಷ್ಯಗಳ ಮತ್ತು ಶರೀರದ ಶಕ್ತಿಗಳನ್ನು 
ಕೆಡುಕಿನ ಮಾರ್ಗದಲ್ಲಿ ತೊಡಗಿಸಿದಾಗ ಅಲ್ಲಾಹ್‌ ಅವನನ್ನು 


ಬೀಳಿಸುತ್ತ ಹೋಗಿ ಕೊನೆಗೆ ಯಾವುದಕ್ಕಿಂತ ಕೀಳ್ಮಟ್ಟದಲ್ಲಿ 


1401 


€ ಇದರ ಸಾಧ್ಯತೆ ಮತ್ತು ಇದು ಸಂಭವಿಸಲಿದೆಯೆಂಬುದಕ್ಕೆ 
ಆಧಾರ ಪ್ರಮಾಣಗಳು +22: 5ರಿಂದ 7, ಟಿ-9, 27:64, ಟಿ- 
80, 29:19, 32:10, ಟಿ-20, 36: 77ರಿಂದ 83, 37:11, 
16ರಿಂದ 18, ೬-11, 41:39, 43:11 

೪ ಮೃತ ಮಾನವರು ಪುನರುತ್ಥಾನ ದಿನ ಜೀವಂತ 
ಗೊಳಿಸಲ್ಪಡುವರು 426:81, 87 

€ ಒಂದು ದಿನ ಖಂಡಿತವಾಗಿಯೂ ಮೃತರನ್ನು 
ಜೀವಂತಗೊಳಿಸಲಾಗುವುದು 36:12 

ಅ ಆದನ್ನು ನಿಷೇಧಿಸುವವರು ನರಕಕ್ಕೆ ಹೋಗುವರು 37: 
50ರಿಂದ 55 

೪ ಸತ್ತ ಬಳಿಕ ಆತ್ಮ ಜೀವಂತವಾಗಿರುತ್ತದೆ 36: ಟಿ-23 
ಆ ಮಳೆಯಿಂದಾಗಿ ಸಸ್ಯಗಳು ಮೊಳೆತು ಹೊರಬರುವಂತೆಯೇ 
ಪುನರುತ್ಥಾನ ದಿನ ಮಾನವರು ಜೀವಂತಗೊಂಡು ಹೊರಬರುವರು 
35:9 

ಅ ಪುನರುತ್ನಾನ ದಿನ ಮಾನವನು ತನ್ನ ಈಗಿನ ಶರೀರದೊಂದಿಗೇ 
ಪುನಃ ಎಬ್ಬಿಸಲ್ಪಡುವನು 34:3, 9, ,7ئ‎ 12 

€ ಪುನರುತ್ಥಾನ ದಿನ 'ಸೂರ್‌'(ಕಹಳೆ)ನ ಸ್ವರದಿಂದ ಎಲ್ಲರೂ 
ಎದ್ದು ನಿಲ್ಲುವರು 39:68 

€ ಮರಣಾನಂತರ ಕಪಟವಿಶ್ವಾಸಿಗಳ ಆತ್ಮಗಳಿಗೆ ಯಾತನೆ 
47:27. 

೪ ಮರಣಾನಂತರ ಜೀವನದ ಬೌದ್ದಿಕ ಮತ್ತು ಲಿಖಿತ 
ಆಧಾರ ಪ್ರಮಾಣಗಳು 50:15, 44, 52: ಟ-6 

೪ ಮರಣಾನಂತರ ಜೀವನವು ಒಂದು ಖಚಿತ ವಿಷಯ 
50:42, 43, 56: 47ರಿಂದ 64, 64:7 

ಅ ಅಲ್ಲಾಹನು ಮಾನವರನ್ನು ಪುನಃ ಜೀವಂತಗೊಳಿಸುವನು 
58:6 

೪ ಮಾನವನು ಭೂಲೋಕದಲ್ಲಿ ಲಗಾಮಿಲ್ಲದ ಕುದುರೆಯಲ್ಲ, 
ಅವನು ಒಂದು ದಿನ ತನ್ನ ಸೃಷ್ಟಿಕರ್ತನ ಮುಂದೆ 
ಹಾಜರಾಗಲಿಕ್ಕಿದೆ 64:3, ಟಿ-7 

೪ ಜನರಿಗೆ ಅವರ ಕರ್ಮಗಳನ್ನು ತಿಳಿಸಲಾಗುವುದು 64:7 
(ಹೆಚ್ಚಿನ ವಿವರಗಳನ್ನು 'ಆಖಿರತ್‌', 'ಬರ್ಕುಖ್‌', 'ಹಶ್ರ್‌' 
ಮತ್ತು 'ಕಿಯಾಮತ್‌"(ಪುನರುತ್ನಾನ) ನೋಡಿರಿ) 


ಮಸೀದಿ 
ಆ ಮಸೀದಿಗಳು ಅಲ್ಲಾಹನಿಗಾಗಿವೆ, ಅವುಗಳಲ್ಲಿ ಅಲ್ಲಾಹ 
ನೊಂದಿಗೆ ಯಾರನ್ನೂ ಸಹಭಾಗಿಗಳೆನ್ನಾಗಿ ಮಾಡಬಾರದು 72:18 


ಕುರ್‌ಆನ್‌ ವ್ಯಾಖ್ಯಾನ 


ಆ ಮಾನವನನ್ನು ಕಷ್ಟದಲ್ಲಿ ಹುಟ್ಟಿಸಲಾಗಿರುವುದರ ಅರ್ಥ 
90:4, ಟ-5 | 

ಅ ಕುರ್‌ಆನ್‌ ಕೆಲವು ಕಡೆಗಳಲ್ಲಿ 'ಮಾನವ' ಎಂದು 
ಕರೆದಿರುವುದು ಮಾನವನ ಒಂದು ನಿರ್ದಿಷ್ಟ ಗುಂಪು ಎಂಬ 
ಅರ್ಥದಲ್ಲಾಗಿದೆ 80:17, ಟಿ-9, 99:3, ಟಿ-3, 100:6 

ಅ ಮಾನವ ಇಂದ್ರಿಯಗಳ ಪೈಕಿ ಕುರ್‌ಆನ್‌ ಪದೇ ಪದೇ 
ಪ್ರಸ್ತಾಪಿಸುವ ಪ್ರಮುಖ ಇಂದ್ರಿಯ 67:10, ೬4-16, 67:23, 
76:2, 4-4, 90:8, -9, 107:1, -1 

ಅ ಮಾನವ ಚಿತ್ರದ ಮೂರು ವಿಧಗಳು 

(ಚಿತ್ತ' ನೋಡಿರಿ) 

ಆ ಮಾನವರು ಮತ್ತು ಜಿನ್ನ್‌ಗಳು- ಇವೆರಡು ಭಿನ್ನ ಸೃಷ್ಟಿಗಳು, 
ಅವುಗಳನ್ನು ಸೃಷ್ಟಿಸಲು ಬಳಸಿದ ಪದಾರ್ಥಗಳೂ ವಿಭಿನ್ನ 72: 
ಪರಿಚಯ 

€ ಮಾನವನಿಗೆ ಭೂಮಿಯ ಪ್ರತಿನಿಧಿತ್ವ" ನೀಡಲಾಯಿತು 
ಮತ್ತು ಯಕ್ಸರಿಗಿಂತ ಹೆಚ್ಚಿನ ಪ್ರಾಧಾನ್ಮ್ನ ನೀಡಲಾಯಿತು 
72: ಪರಿಚಯ 

(ಹೆಚ್ಚಿನ ವಿವರಗಳಿಗೆ 'ಮಾನವ'": ನೋಡಿರಿ) 


ಮರ್ಯಮ್‌ (ಅ) 

೪ ಅವರು ಪುರುಷರಹಿತವಾಗಿ ಗರ್ಭಿಣಿಯಾದುದು ಒಂದು 
ಪವಾಡವಾಗಿತ್ತು 23:50, ಟಿ-43 

ಆ ಇಮ್ರಾನರ ಪುತ್ರಿ ಮರ್ಯಮ್‌ 66:12, 6ئ‎ 

ಆ ಅವರ ಗುಣ ವಿಶೇಷಗಳು 66:12 

ಅ ಅಲ್ಲಾಹನು ಅವರ ಮೇಲೆ ಹಾಕಿದ ಕಠಿಣ ಪರೀಕ್ಷೆಯಲ್ಲಿ 
ಅವರು ಜಯಶೀಲೆಯಾದ ಅವರ ಔನ್ನತ್ಮ 66: ಪರಿಚೆಯ,12 
مم‎ ಅಲ್ಲಾಹನು ಅವರ ಗರ್ಭದಲ್ಲಿ ತನ್ನ ಕಡೆಯಿಂದ ನೇರವಾಗಿ 
ಊದಿದ ಆತ್ಮದಿಂದ ಹ.ಈಸಾ(ಅ) ಹುಟ್ಟಿದರು 66:12, ಟಿ-28 
೪ ಹ. ಈಸಾರ(ಅ) ಜನನವು ಹ. ಮರ್ಯಮ್‌ರ(ಅ) ಪಾಪದ 
ಪರಿಣಾಮವೆಂಬ ಯಹೂದಿಯರ ಆರೋಪದ ಖಂಡನೆ 66:12, 
ಟಿ-27 

ಅ ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಹ.ಮರ್ಯಮರ(ಅ) 
ಉದಾಹರಣೆ 66:11, 12 _ 

೪ ಅವರು ತಮ್ಮ' ಪ್ರಭುವಿನ ಆದೇಶಗಳನ್ನೂ ಅವರ 
ಗ್ರಂಥಗಳನ್ನೂ ಸಮರ್ಥಿಸಿದರು 66:12 


ಮರಣೋತ್ತರ ಜೀವನ 
یف‎ ಪುನರುತ್ನಾನ ದಿನದಂದು ಶವಗಳು ಜೀವಂತಗೊಳ್ಳುವ 
ರೀತಿ 30:25, ಟಿ-37, 36: 49ರಿಂದ 53 


ವಿಷಯ ಸೂಚಿ 


ಅ ಸಕರಾತ್‌ ಮೌತ್‌(ಮರಣ ಸಂಕಟ) 50:19, 56:83, 84 
೪ ಮರಣವು ಬಂದ ಕೂಡಲೇ ಪರಲೋಕದ ವಾಸ್ತವಿಕತೆ 
ಮನುಷ್ಕ್ಮನಿಗೆ ವ್ಯಕ್ತವಾಗಿ ಬಿಡುತ್ತದೆ 50: ಟಿ-22 

€ ಮಾನವನ ಮರಣ ಅಲ್ಲಾಹನ ಕೈಯಲ್ಲಿದೆ 56:60, ಟಿ25 
€ ಆಗ ಯಾರೂ ಯಾರನ್ನೂ ರಕ್ಸಿಸಲಾರನು 56:85, 86 
ಆ ಮರಣದ ವೇಳೆ ಅಲ್ಲಾಹನು ಮರಣ ಹೊಂದುವವನಿಗೆ 
ಅವನ ಬಂಧುಗಳಿಗಿಂತಲೂ ಹೆಚ್ಚು ಸಮೂಪದಲ್ಲಿರುತ್ತಾನೆ 56: 
೫ರಿಂದ 85 

€ ಮರಣದ ಮೇಲೆ ಸತ್ಯವಂತರ ಮತ್ತು ಮಿಥ್ಮವಂತರ ಸ್ಥಿತಿ 
56: 88ರಿಂದ 85 

ಆ ಮರಣದಿಂದ ಯಾರೂ ಓಡಿ ಹೋಗಲಾರ 62:8 

€ ಮರಣ ಬಂದೊಡನೆ ಕರ್ಮಗಳ ಸರಣಿ ಮುರಿದು 
ಹೋಗುತ್ತದೆ 63:10, 11 

€ ಮಾನವನು ಮರಣದ ವಿಷಯದಲ್ಲಿ ತನ್ನ ಸೃಷ್ಟಿಕರ್ತನ 
ಮುಂದೆ ಅಸಹಾಯಕನಾಗಿದ್ದಾನೆ 80:21, ಟಿ-14 

೪ ಮಾನವನು ಭೂಮಿಯಲ್ಲಿ ಎಷ್ಟೇ ಸಂಪತ್ತನ್ನು 
ಸಂಗ್ರಹಿಸಿದರೂ ಸತ್ತ ಬಳಿಕ ಅದು ಅವನಿಗೆ 
ಫಲಕಾರಿಯಾಗುವುದಿಲ್ಲ 92:11, ಟಿ-6, 104:3, 5 

೪ ಮರಣವು ಪ್ರಭುವಿನ ಕಡೆಗೆ ಹೊರಡುವ ಸಮಯವಾಗಿದೆ 
75: 26ದಿಂದ 30 

ಅ ಅಲ್ಲಾಹನು ನಿಶ್ಚಯಿಸಿದ ಸಮಯ ಯಾವಾಗಲೇ ಬರಲಿ 
ಅದನ್ನು ನಿವಾರಿಸಲಾಗದು 71:4, 75: 26ರಿಂದ 28 

ಅ ಮರಣ ಮತ್ತು ಜೀವನವನ್ನು ಅಲ್ಲಾಹನು ಮಾನವನನ್ನು 
ಪರೀಕ್ಷಿಸಲಿಕ್ಕಾಗಿ ಆವಿಷ್ಕರಿಸಿದನು 67:2, ಟಿ-4 

ಅ ಜೀವನವು ಮಾನವನಿಗೆ ಪರೀಕ್ಲಾರ್ಥವಾಗಿ ಕೊಟ್ಟ 
ಕಾಲಾವಧಿಯಾಗಿದೆ. ಮರಣದೊಂದಿಗೆ ಈ ಅವಧಿ ಮುಗಿದು 
ಹೋಗುತ್ತದೆ 67: ಟಿ-4, 76:2, ಟಿ-3 

ಅ . ಮರಣದ ವೇಳೆ ಬೇವಚರರು ಪ್ರಾಣಗ್ರಹಣ ಮಾಡುವುದು 
ಹೇಗೆ? 75: 26ರಿಂದ 30, ಟಿ-19, 79:1, 2, 1 

ಅ ವ್ಯಕ್ತಿಗಳ ಹಾಗೆಯೇ ಜನಾಂಗಗಳಿಗೂ ಒಂದು ಜೀವನ 
ಕಾಲಾವಧಿ ಇದೆ. ಅದು ಸಮಾಪ್ತಿಗೊಳ್ಳುವ ಕಾಲ ಬಂದು 
ಬಿಟ್ಟರೆ ಅದನ್ನು ನಿವಾರಿಸಲಾಗದು 71:4 

೪ ಮಾನವನಿಗೆ ಮರಣದೊಂದಿಗೇ ಅವನು ಪುಣ್ಯಶಾಲಿಯ 
ನೆಲೆಯಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತಿರುವುದು ಪಾಪಿಯ 
ನೆಲೆಯಲ್ಲೋ ಎಂಬುದು ಪ್ರಕಟವಾಗುತ್ತದೆ 69: ಟಿ-12 


1402 


ಮಸ್ತಿದ್‌' ರಿರಾರ್‌ 
(ತಬೂಕ್‌ ಯುದ್ಧ' ಮತ್ತು "ಮುನಾಫಿಕರು, ತಬೂಕ್‌ ಯುದ್ಧದ 
ಸಂದರ್ಭದಲ್ಲಿ ಅವರ ನಿಲುಮೆ" ನೋಡಿರಿ) 


ಮಸ್ತಿದುಲ್‌ ಹರಾಮ್‌ 

ಅ ಇದರ ಮೇರೆಗಳು ಯಾವುವು? 

(ಹೆಚ್ಚಿನ ವಿವರಗಳಿಗೆ 'ಕಅಬಾ' ಮತ್ತು 'ಮಕ್ಕಾ' ನೋಡಿರಿ) 
೪ 22:25, ಟಿ-43, 22:33, 3-63 


ಮಸೀಹಿಯ್ಯತ್‌ " 
(ಕ್ರೈಸ್ತರು' ನೋಡಿರಿ) 


ಮಸೀಹೀ 
(ನಸಾರಾ' ನೋಡಿರಿ) 


ಮಸೀಹ್‌ (ಅ) 
(ಈಸಾ(ಅ)' ನೋಡಿರಿ) 


ಮದೀನ 
(ಯಸ್ರಿಬ್‌'ನೋಡಿರಿ) 


ಮದೀನಾಕ್ಕೆ ಹಿಜ್ರತ್‌ ۱ 

೪ ಯಾವ ಪರಿಸ್ಥಿತಿಯಲ್ಲಾಯಿತು? 22: ಟಿ-75 

೪ ಸತ್ನನಿಪೇಧಿಗಳಿಗೆ ಸತ ಪರೀಕ್ಷೆಯಾಗಿಬಿಟ್ಟಿತ್ತು 22: ಟಿ-101 
(ಹೆಚ್ಚಿನ ವಿವರಗಳಿಗೆ 'ಹಿಜ್ರತ್‌' ನೋಡಿರಿ) 


ಮದೀನಾದ ಕರಾರು 

ಅ ಪ್ರವಾದಿವರ್ಯರ(ಸ) ಮತ್ತು ಯಹೂದಿಯರ ನಡುವೆ 
ನಡೆದ 'ಮದೀನಾದ ಕರಾರು' 59: ಪರಿಚಯ 

ಅ ಮದೀನಾದ ಕರಾರಿನ ನಿಬಂಧನೆಗಳು 59: ಪರಿಚಯ 
ಅ ಯಹೂದಿಯರು ಮದೀನಾದ ಕರಾರನ್ನು ಮುರಿದರು 59: 
ಪರಿಚಯ 


ಮರಣ 

ಆ ಪ್ರತಿಯೊಂದು ಜೀವಿಗೆ ಮರಣದ ಸವಿಯನ್ನು ಉಣ್ಣಲಿಕ್ಕಿದೆ 
29:57 

ಅ ಮರಣದ ವಾಸ್ತವಿಕತೆ 32:11, ಟಿ-21 

೪ ಮರಣವು ತಾನಾಗಿ ಉಂಟಾಗುವುದಲ್ಲ, ಅಲ್ಲಾಹನು 
ಆತ್ಮಗ್ರಹಣ ಮಾಡುವುದರಿಂದ ಅದು ಸಂಭವಿಸುತ್ತದೆ 32:11, 
39:42 


103 


70:24, 25, 74: 42ರಿಂದ 44, 76: 8ರಿಂದ "10, ಟಿ-12, 13, 
89:17, 18, 19, 93:9, 10, ೬3-9, 10, 107:2, 3 

೪ ಇತರರ ಹಕ್ಕುಗಳನ್ನು ಸಂದಾಯ ಮಾಡುವಂತೆ ಒಬ್ಬರು 
ಇನ್ನೊಬ್ಬರನ್ನು ಪ್ರೇರೇಪಿಸುವುದು 69: 34ರಿಂದ 36, 89:18, 
ಟಿ-12, 103:3, 4-1, 107:3, -7 

ಅ ಮಾನವ ಹಕ್ಕುಗಳನ್ನು ಸಂದಾಯ ಮಾಡುವುದು 
ಸತ್ಯವಿಶ್ವಾಸಿಗಳ ಮತ್ತು ಸ್ವರ್ಗವಾಸಿಗಳ ಗುಣ 76: 5ರಿಂದ 8 
ಅ ಸತ್ಮವಿಶ್ವಾಸದೊಂದಿಗೆ ಮಾನವ ಹಕ್ಕುಗಳ ಸಂದಾಯವು 
ಮೋಕ್ಸೆದ ಸಾಧನವಾಗಿದೆ 90: 13ರಿಂದ 18 

ಆ ದರಿದ್ರರಿಗೆ, ಅನಾಥರಿಗೆ, ಸೆರೆಯಾಳಿಗೆ ಉಣ ಬಡಿಸುವುದು 
ಅಲ್ಲಾಹನಿಗಾಗಿಯೇ ಆಗಿರಬೇಕು, ಉಪಕಾರ ಭಾರವನ್ನಿರಿಸಬಾರದು 
76:9, ಟಿ-14 

ಅ ದಾಸ್ಕ ವಿಮೋಚನೆ, ದರಿದ್ರ ಮತ್ತು ಅನಾಥರೊಂದಿಗೆ 
ಒಳ್ಳೆಯ ವ್ಯವಹಾರ, ಇವುಗಳು ಬಹುದೊಡ್ಡ; ಸತ್ಸರ್ಮಗಳೆಂದು 
ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ 90: ಟಿ-12 

ಆ ಮಾನವರ ಮೇಲೆ ಕರುಣೆ ತೋರಲು ಇತರರಿಗೆ 
ಉಪದೇಶಿಸುವುದು 90:17, 103:3, ಟ-1 

ಅ ಸತ್ಯವಿಶ್ವಾಸಿ ಸಮಾಜದ ವ್ಯಕ್ತಿಗಳು ಪರಸ್ಪರ لع‎ 
ಮತ್ತು ಸಹನೆಯ ಉಪದೇಶ ಮಾಡುತ್ತಿರಬೇಕಾದುದು ಅವರ 
ಬಾಧ್ಯತೆಯಾಗಿದೆ 1033, ಟಿ-1 

ಆ ಪಕ್ಕುದಾರರನ್ನು ವಂಚಿತಗೊಳಿಸಿ ಸಾಯುವವನ ಸಂಪೂರ್ಣ 
ಸೊತ್ತನ್ನು ಕಬಳಿಸುವುದರ ಖಂಡನೆ. 89:19 ಟಿ-13 

ಆ ಇತರರ ಹಕ್ಕನ್ನು ಕಸಿಯುವವನ ಅಂತಿಮ ಪರಿಣಾಮ 70: 
15ರಿಂದ 18 


ಮಾನವ(ಬಶರ್‌) 

ಅ ಅರ್ಥ ಮತ್ತು ವಿವರಣೆ 38:71, ಟಿ-60 . 

ಪ್ರವಾದಿಗಳು ಮಾನವರಾಗಿರುವುದು 50:2, ಟಿ-2‏ ٭ 

ಅ ಪ್ರವಾದಿಗಳು ಮಾನವರಾಗಿರುವುದರ ವಿಷಯದಲ್ಲಿ ಸತ್ಯ 
ನಿಷೇಧಿಗಳ ಆಕ್ಷೇಪ ಮತ್ತು ಅದಕ್ಕೆ ಉತ್ತರ 50:2, ಟಿ-2 
ಆ ಸಮೂದ್‌ ಜನಾಂಗವು ಹ.ಸಾಲಿಹ್‌ರು(ಅ) ಮಾನವನಾಗಿರು 
ವುದನ್ನು ಅವರು ಪ್ರವಾದಿಯಲ್ಲವೆಂಬುದಕ್ಕೆ ಆಧಾರವೆಂದು 
ಪರಿಗಣಿಸಿದರು 54: 23ರಿಂದ 25 

ಅ ಸತ್ಮನಿಷೇಧಿಗಳು, ಪ್ರವಾದಿಗಳು ಮಾನವರಾಗಿದ್ದುದರಿಂದ 
ಅವರು ಪ್ರವಾದಿ ಮತ್ತು ಮಾರ್ಗದರ್ಶಕನೆಂದು ಒಪ್ಪಿಕೊಳ್ಳಲು 
ನಿರಾಕರಿಸಿದರು 64:6 

(ಹೆಚ್ಚಿನ ವಿವರಗಳಿಗೆ 'ಮನುಷ್ಕ' ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


ಮಲಕುಲ್‌ ಮೌತ್‌(ಮೃತ್ಯು ದೇವಚರ) 


ಅ ಮಾನವ ಆತ್ಮಗಳೆ ಗ್ರಹಣ ಮಾಡುವೆ ದೇವಚರ 32:11 


ಮಲಾಣಕಃ(ದೇವಚರರು) 

ಅ ಅವರು ಮರಣದ ವೇಳೆ ಪ್ರಾಣಗ್ರಹಣ ಮಾಡುತ್ತಾರೆ 
47:27 

ಆ ಪುನರುತ್ನಾನ ದಿನ ಅಲ್ಲಾಹನ ಆಜ್ಞೆಯಿಂದ ಮಾನವ ಶರೀರಗಳ 
ಸಕಲ ಕಣಗಳನ್ನೂ ಒಟ್ಟುಗೂಡಿಸುವರು 50:3, 4, ಟ4 

ಅ ಪ್ರಶಿಯೊಬ್ಬ ಮಾನವನ ಮೇಲೆ ಇಬ್ಬರು ದೇವಚರರು 
ನೇಮಕಗೊಂಡಿದ್ದಾರೆ 50:16, 17 

€ ಅವರು ಅಲ್ಲಾಹನ ನ್ಯಾಯಾಲಯದಲ್ಲಿ ہمہ‎ ಹೇಳುವರು 
50: ಟಿ-21 

6 ಪುನರುತ್ನಾನ ದಿನ ಪ್ರತಿಯೊಬ್ಬ ಸತ್ಯನಿಷೇಧಿಯನ್ನು ಒಬ್ಬ 
ದೇವಚರನು ಅಟ್ಟಿಕೊಂಡು ತಂದು ಅಲ್ಲಾಹನ ಸನ್ನಿಧಿಯಲ್ಲಿ 
ಒಪ್ಪಿಸುವನು 50:21, ಟಿ-25 

8 ಆವರು ಸತ್ಯನಿಷೇಧಿಗಳನ್ನು ಹಿಡಿದು ನರಕಕ್ಕೆ ಎಸೆಯುವರು 
50:24 

೪ ಅವರು ಮಾನವ ರೂಪದಲ್ಲಿ ಹ. ಇಬ್ರಾತಈಮ್‌ರ(ಅ) 
ಮುಂದೆ ಬಂದುದು 51: 24ರಿಂದ 30 

ಆ رووا‎ ಜನಾಂಗಗಳ ಮೇಲೆ ಯಾತನೆ ಎರಗಿಸಲಿಕ್ಕಾಗಿ 
ಅವರು ಕಳುಹಿಸಲ್ಪಟ್ಟಿದ್ದು 51: 31ರಿಂದ 34 

ಆ ಹ. ಜಿಬ್ರೀಲ್‌ರ(ಅ) ಪ್ರಸ್ತಾಪ 53: ಟಿ-10 
(ಜಿಬ್ರೀಲ್‌'ನ್ನು ನೋಡಿರಿ) 

ಅ ಸತ್ಯನಿಷೇಧಿಗಳು ದೇವಚರರನ್ನು ದೇವಿಗಳೆನ್ನುತ್ತಿದ್ದರು 53:27 
ಅ ಸಕಲ ದೇವಚರರು ಒಟ್ಟಾಗಿಯೂ ಒಬ್ಬ ಸತ್ಕನಿಷೇಧಿಯನ್ನು 
ಯಾತನೆಯಿಂದ ಬಿಡಿಸಲಾರರು 53:26, ಟಿ-21 

[ಹೆಚ್ಚಿನ ವಿವರಣೆಗಾಗಿ 'ಮಲಾಯಿಕರು(ದೇವಚರರು) ನೋಡಿರಿ] 


ಮಾರ್ಗಭ್ರಷ್ಟತೆ 

ಅ ಪ್ರವಾದಿವರ್ಯರ(ಸ) ಪ್ರವಾದಿತ್ಛಕ್ಕೆ ಮುಂಚೆ ಅರಬರು 
ಸಂಪೂರ್ಣ ಮಾರ್ಗಬ್ರಷ್ಟರಾಗಿದ್ದರು 62:2, ಟಿ-4 

(ಹೆಚ್ಚಿನ ವಿವರಗಳಿಗೆ 'ಪಥಭ್ರಷ್ಟತೆ ನೋಡಿರಿ) 


ಮಾನವರಿಗೆ ಸಂಬಂಧಿಸಿದ ಬಾಧ್ಯತೆಗಳು 
ಆ ಅನಾಥರ, ದರಿದ್ರರ ವಂಚಿತರ, ಸೆರೆಯಾಳುಗಳೆ ಮತ್ತು 
ಬೇಡುವವರ ಹಕ್ಕುಗಳು 68: 23ರಿಂದ 27, 69: 30ರಿಂದ 34, 


ವಿಷಯ ಸೂಚಿ 


[ ಪ್ರವಾದಿವರ್ಯರಿಗೆ(ಸ) - ಪ್ರವಾದಿತ್ವದ : - ಆದಾರ 
ಪ್ರಮಾಣದ ರೂಪದಲ್ಲಿ ಕುರ್‌ಆನಿನ ಪವಾಡವನ್ನು ಕೊಡ 
ಲಾಯಿತು 29:48, ಟಿ-88 , | 
 ಪ್ರವಾದಿವರ್ಯರಿಗೆಸ) ಇಂದ್ರಿಯಾನುಭವದ_ ಪವಾಡ 
ಗಳನ್ನು ಕೊಡುವ ಬದಲಿಗೆ ಬೌದ್ಧಿಕ ಪವಾಡಗಳನ್ನು ಕೊಡಲು 
ಕಾರಣ 426: ಪರಿಚಯ, 1ರಿಂದ 10, ಟಿ-7, 26: 65ರಿಂದ 
67, ಟಿ-49, 28: ಪರಿಚಯ, 48, ಟಿ-68 

[ ಮಕ್ಕಾದ ಸತ್ಯನಿಷೇಧಿಗಳ ಕಡೆಯಿಂದ ನಿರಂತರವಾಗಿ 
ಪವಾಡಗಳ ಬೇಡಿಕೆ ಮತ್ತು ಅದಕ್ಕೆ ಉತ್ತರ +2155, 6, 25: 
21ರಿಂದ 23, 26: ಪರಿಚೆಯ, 4ರಿಂದ 8, ಟಿ2ರಿಂದ 7, 
26:66, 67, ೬-49 

ಅ ಅಲ್ಲಾಹನ ಕಡೆಯಿಂದ ನೇಮಕಗೊಂಡಿರುವ ಚಿಹ್ನೆಯ 
ರೂಪದಲ್ಲಿ ಪ್ರವಾದಿಗಳಿಗೆ ಪವಾಡಗಳನ್ನು ಕೊಡಲಾಗುತ್ತದೆ 
23:45, ಟಿ-39 

ಪವಾಡ ತೋರಿಸುವುದರ ಉದ್ದೇಶ 28:32, ಟಿ-46,‏ ٭ 
28:35 

ಈ ಹ.ಇಬ್ರಾಹೀಮ್‌ರನ್ನು(ಅ) ಅಗ್ನಿಯಿಂದ ರಕ್ಸಿಸಲಾದುದು 
29:24, 37:97, 98, ೬-53 


ಹ. ಮೂಸಾರಿಗೆ(ಅ) ಕೊಡಲಾದ ಪಬಾಡಗಳು; 

ಆ ಲಾಠಿ ಹಾವಾಗಿ ಪರಿಣಮಿಸಿದುದು 26:32, 27:10, 28:31, 
40: ಟಿ-37 

ಅ ಹಸ್ತವು ಸೂರ್ಯನಂತೆ ಥಳಥಳಿಸಿದುದು 26:33, 27:12, 
28:32, 40: ಟಿ-37 ” 

ಅ ಲಾಠಿ ಹೊಡೆದಾಗ ಸಮುದ್ರದ ನೀರು ಭಾಗವಾಗಿ ಅದರಲ್ಲಿ 
ಒಣ ಮಾರ್ಗ ಪ್ರಕಟಿವಾದುದು 26:63, ಟಿ- 41 


ಹ. لاد‎ ೈಮಾನ್‌ರಿಗ(ಅ) ಕೊಡಲಾದ ಪವಾಡಗಳು; 
9 ಪಕ್ಷಿಗಳ ಭಾಷೆಗಳ ಜ್ಞಾನ 27:16, ಟಿ-21, 27:20 
ರಿಂದ 28 - 
€ ಅವರಿಗಾಗಿ ಜಿನ್ನ್‌ಗಳು ನಿಯಂತ್ರಿಸಲ್ಪಟ್ಟಿದ್ದವು 27:17, 
27:39, ಟಿ-45. 

ಆ ಸಬಾ ರಾಣಿಯ ಸಿಂಹಾಸನವನ್ನು ಕ್ಷಣ ಮಾತ್ರದಲ್ಲಿ ಅವರ 
ಮುಂದೆ ತಂದಿರಿಸಲಾದುದು 27:40, ಟಿ-47, 48 
ಅ ಹ. ಆಅಯ್ಕೂಬ್‌ರಿಗಾಗಿ(ಅ) ನೆಲದಿಂದ ಚಿಲುಮೆ 
ಹೊರಡಿಸಲಾದುದು 21:83, 84, ಟಿ-78, 38:41, 42, ಟಿ-43 


1404 

ಮಾನ ಸಂರಕ್ಷಣೆ 

೪ ಅರ್ಥ ಮತ್ತು "ವಿವರಣೆ 33:35, ಟ-62 
ಮಿಆ್‌ರಾಜ್‌(ಗಗನಾರೋಹಣ) 

ಆ ಮಿಲ್‌ರಾಜ್‌ ಘಟನೆಯ ವಿವರಗಳು 53: ಟಿ-11ರಿಂದ 14 


ಅ ಪ್ರವಾದಿವರ್ಯರು(ಸ) ಮಿಆ್‌ರಾಜ್‌ನಲ್ಲಿ ಹ.ಇಬ್ರಾಹೀಮ್‌ 
ರನ್ನು(ಅ) ಕಂಡಿದ್ದರು 52:4-3 


ಮಿಥ್ಕ್ಯಾರೋಪ(ಬುಹ್ತಾನ್‌) 
೪ ಅರ್ಥ ಮತ್ತು ವಿವರಣೆ 33:58, ಟಿ-109 
ಆ ಗೀಬತ್‌(ಹಿಂದಾಡುವುದು) ಮತ್ತು ಬುಹ್ತಾನ್‌ 


(ಮಿಥ್ಮಾರೋಪ)ಗಳ ವ್ಯತ್ಯಾಸ 33: ಟಿ-109 


ಮಿಸ್ಕೀನ್‌ (ದರಿದ್ರ), . 
ಆ ದರಿದ್ರರ ಹಕ್ಕುಗಳು 89:18, ಟಿ-12, 107:3, ಟಿ-6, 7 
(ಇಸ್ಲಾಮಿನ ಕಾನೂನು' 'ಮೂಲಭೂತ ಹಕ್ಕುಗಳು' ನೋಡಿರಿ) 


ಮೂರಭಾನ್‌ (ತಕ್ಕಡಿ) 

€ ಅಲ್ಲಾಹನು ಮೂರಾನನ್ನುತಕ್ಕಡಿಯನ್ನು) ಸ್ಥಾಪಿಸಿದ್ದಾನೆ 
55:7 

[ ಮೂರಾನ್‌(ತಕ್ಕಡಿ) ಸ್ಥಾಪಿಸುವುದರ ಅರ್ಥ 55: ಟಿ-7 
ಆ ತಕ್ಕಡಿಯಲ್ಲಿ ಕಡಿಮೆ ತೂಗುವುದು ನಿಷಿದ್ದ 55:9 

€ ಅಲ್ಲಾಹನು ಪ್ರವಾದಿಗಳ ಸಂಗಡ ಮೊರಭಾನನ್ನು 
(ತಕ್ಕಡಿಯನ್ನುು ಅವತೀರ್ಣಗೊಳಿಸಿದನು 57:25 


ಮೂಸಾಕ್‌(ಕರಾರು) 

ಅ ಅಲ್ಲಾಹನು, ಮಾನವನಿಂದ .ಆದಿ ಕರಾರು ಪಡೆದಿದ್ದಾನೆ 
57:8, ಟಿ-12 

೪ ಮೂಸಾಕ್‌ ಎಂಬುದರ ಅರ್ಥ: 57:8, ಟಿ-12 


ಮುಲ್‌ಜಿರುಃ-ಮುಲ್‌ಜಿರಾತ್‌(ಪವಾಡ-ಪವಾಡಗಳು) 
ಅ ಪವಾಡಗಳು ಸತ್ಮವಾಗಿರುವುದಕ್ಕೆ ಆಧಾರ ಪ್ರಮಾಣಗಳು 
20:24, ಟಿ-39 " 


€ ಪವಾಡ ಮತ್ತು ಜಾದೂ ಇವುಗಳಲ್ಲಿ 'ವ್ಯತ್ಕಾಸ 40:24, 
ಟಿ-37 
٭‎ ಹ. ಸ್ಥಾಲಿಹ್‌ರ(ಲ) ಒಂಟೆಯ ಪವಾಡ لک‎ 27ರಿಂದ 31 


1405 


ಮುಕರ್ರಬೀನ್‌ (ಸಾಮೊಪ್ಯ ಹೊಂದಿದವರು) 
ಆ ಮುಕರ್ರಬೀನ್‌ರ ಮೇಲೆ ಪುರಸ್ಕಾರಗಳ ಮಳೆಗರೆಯುವುದು 
56: 11ರಿಂದ 27 ۱ : 

ಮುಕರ್ರಬೀನ್‌ರಿಗೆ ಉನ್ನತ ಸ್ಥಾನಗಳ ಪ್ರಸ್ತಾಪ 56:88, 89‏ ٭ 


بت یداد 
(ಹಜ್ಜ್‌' ನೋಡಿರಿ)‏ 


ಮುತಕಬ್ಬಿರ್‌ (ಅಹಂಕಾರಿ) 
ಅಹಂಕಾರಿಗಳು (ಅಹಂಭಾವ' ನೋಡಿರಿ) 


ಮುರ್ತದ್ದ್‌ (ಧರ್ಮಚ್ರಷ್ಟತೆ) 
ಆ 'ಇಸ್ಲಾಮಿನ ಕಾನೂನು "ಕ್ರಿಮಿನಲ್‌ ಕಾನೂನು' ಮತ್ತು 
'ಧರ್ಮಬ್ರಪ್ಪತೆ' ನೋಡಿರಿ 


ಮುನಾಫಿಕ್‌-ಮುನಾಫಿಕೀನ್‌ (ಕಪಟವಿಶ್ವಾಸಿ-ಕಪಟ 
ವಿಶ್ವಾಸಿಗಳು) 

ಆ ಅವರ ಕರ್ಮಗಳನ್ನು ವ್ಯರ್ಥಗೊಳಿಸುವ ತೀರ್ಮಾನ 47:28, 
48:11, 57:13, 14 

€ ಅವರ ಗುಣಗಳು ಮತ್ತು ವರ್ತನೆಗಳು 24:39, ಟಿ-70, 
24: 47ರಿಂದ 50, 53, 63, 29:10, 11, 33: 12ರಿಂದ 20, 
107: 4ರಿಂದ 7, ಟಿ- 9ರಿಂದ 11 

€ ಮೂಮಿನ್‌ ಮತ್ತು ಮುನಾಫಿಕರೊಳಗೆ کرد‎ 29:10, 
11, -16 

ಆ ಮುನಾಫಿಕರ ದುಪ್ಪರಿಣಾಮ 466: ಟಿ-22 

ಆ ಮಕ್ಕಾ ಕಾಲಘಟ್ಟದಲ್ಲಿ ಮುನಾಫಿಕರ ಅಸ್ತಿತ್ವ 29: 
ಪರಿಚಯ, 10, ಟಿ-15 

€ ಮದೀನಾದಲ್ಲಿ ಅವರೆ ಕಿರುಕುಳಗಳು 24: ಪರಿಚಯ, 5, 
ಟಿ-5(ಅ) 

೪ ಕಾಪಟ್ಕವೆಂದರೇನು? 33:60, ಟಿ-113 

ಅ ಮದೀನಾದಲ್ಲಿ ಅವರ ಪಾತ್ರ 33: ಪರಿಚಯ, 12ರಿಂದ 
20, 60, 61 

ಅ ಇಸ್ತಾಮ್‌ ಮತ್ತು ಕುಫ್ಪ್‌ನ ನಡುವಿನ ಯುದ್ಧದಲ್ಲಿ 
ಇಸ್ಲಾಮಿನ ಬದಲಿಗೆ ಕೇವಲ ತಮ್ಮ ಹಿತ ಚಿಂತನೆ ಮಾಡುವುದು 
ಕಾಪಟ್ಯವಾಗಿದೆ 47: ಪರಿಚಯ 

೪ ಮುಸ್ಲಿಮರೊಳಗೆ ಇದ್ದುಕೊಂಡು ಇಸ್ಲಾಮಿನ `ಶತ್ರು 


ಗಳೊಂದಿಗೆ ಒಳಸಂಚು ನಡೆಸುವವುರು 47: ಟಿ-38 


ಕುರ್‌ಆನ್‌ ವ್ಯಾಖ್ಯಾನ 


ಅ ಹ. ಯೂನುಸ್‌ರು(ಅ) ಮೊನಿನ ಹೊಟ್ಟೆಯಿಂದ ಜೀವಂತ 
ಹೊರಗೆ ಬಂದುದು 21:87, 88, ಟಿ-85 

೪ ಹ. ರುಕರಿಯ್ಯಾರಿಗೆ(ಆ) ವೃದ್ಧಾಪ್ಯದಲ್ಲಿ ಬಂಜೆ ಮತ್ತು 
ವೃದ್ಧೆ ಪತ್ನಿಯಿಂದ ಸಂತತಿಯ ಜನನ 21:89, 90, ಟಿ-86 
8 ಹ. ಈಸಾರನ್ನು(ಅ) ಪಿತೃರಹಿತವಾಗಿ ಹುಟ್ಟಿಸಿದುದು 23:50, 
ಟಿ-43 

ಅ ಹ. ಮೂಸಾರ(ಲ) ಮೂಲಕ ಫಿರ್‌ಔನ್‌ ಮತ್ತು ಅವನ 
ಜನಾಂಗಕ್ಕೆ ತೋರಿಸಲಾದ ಪವಾಡಗಳು 43: 46ರಿಂದ 48 
೬ ಹ. ಯೂನುಸ್‌ರ(ಅ) ಕಥೆಯಲ್ಲಿ ಅಲ್ಲಾಹನ ಅಸಾಧಾರಣ 
ಮಹಿಮೆಯ ಪವಾಡಗಳು 37: 139ರಿಂದ 146 

€ ಅಲ್ಲಾಹನು ಹ.ಕಸಾರಿಗೆ(ಅ) ಕೊಟ್ಟ ಪವಾಡಗಳು 43:59, 
61, -53, 55 

ಅ ಚಂದ್ರನು ಹೋಳಾದ ಪವಾಡ ಮತ್ತು ಅದರ ವಿವರಗಳು 
51:1, &-1 

ಆ ಪ್ರವಾದಿವರ್ಯರ(ಸು ಪ್ರವಾದಿತ್ವವು ಸ್ವಯಂ ಒಂದು 
ಪವಾಡವಾಗಿರುತ್ತದೆ 62:2, ಟಿ-2, 3 

6 ಪಟಮಾರಿ ಸತ್ಮನಿಷೇಧಿಗಳಿಗೆ ಯಾವ ಪವಾಡವೂ 
ಪ್ರಯೋಜನಕಾರಿಯಾಗುವುದಿಲ್ಲ 52: ಪರಿಚಯ 

ಆ ಪ. ಇಬ್ರಾಹೀಮ್‌ರಿಗೆ(ಅ) ನೂರು ವರ್ಷ ಪ್ರಾಯದಲ್ಲಿ 
ಬಂಜೆ ಪತ್ನಿಯಿಂದ ಸಂತತಿಯ ಜನನ 51: 28ರಿಂದ 30, ಟಿ- 
28, 29 

€ ಹ. ಮೂಸಾರಿಗೆ(ಆ) ದೊಡ್ಡ ಪವಾಡ ಕೊಡಲಾಯಿತು 
79:20 ಟಿ೨9 

ಅ ಹ. ಸಾಲಿಹ್‌ರ(ಅ) ಒಂಟೆ 91: 11ರಿಂದ 15 

ಅ ریو‎ ಫೀಲ್‌(ಆನೆಯವರ) ವಿನಾಶ 105: ಪರಿಚಯ, 
1ರಿಂದ $ 

(ಹೆಚ್ಚಿನ ವಿವರವನ್ನು 'ಆಯತ್‌-ಪವಾಡದ ಅರ್ಥದಲ್ಲಿ' 
ನೋಡಿರಿ) ; 
ಮುಲವ್ವಿದತೈನ್‌ (ಅಲ್‌ ಫಲಕ್‌ ಮತ್ತು ಅನ್ನಾಸ್‌ 
ಅಧ್ಯಾಯಗಳು) 

ಅ ಅವುಗಳ ಮುಖ್ಯ ವಿಷಯ 113, 114: ಪರಿಚಯ 
€ ಅವುಗಳ ಅವತೀರ್ಣ ಕಾಲದ ಕುರಿತು ಚರ್ಚೆ 113, 114: 
ಪರಿಚಯ 0 

ಆ ಅವುಗಳೊಳಗೆ ಗುಢ ಸಂಬಂಧ 113, 114: ಪರಿಚಯ 
€ ಸೂರಃ ಫಾತಿಹಾದೊಂದಿಗೆ ಅವುಗಳ ಸಂಬಂಧ 113, 114: 
ಪರಿಚಯ 


ವಿಷಯ ಸೂಚಿ 


೪ ಪ್ರವಾದಿವರ್ಯರ(ಸ) ವಿರುದ್ಧ ಮುನಾಫಿಕರ ಗದ್ದಲ 59: 
ಪರಿಚಯ 

ಅಆ ಮುನಾಫಿಕರು ಯಾರಾಗಿದ್ದರು? 59: 11ರಿಂದ 14 

ಅ ಮುನಾಫಿಕರು ಮತ್ತು ಗ್ರಂಥದವರ ಪರಸ್ಪರ ಸಂಚುಗಳು 
59:11, 61: ಪರಿಚಯ 

ಆ ಅವರು ಸುಳ್ಳುಗಾರರಾಗಿರುವುದರ ಕುರಿತು ಅಲ್ಲಾಹನ 
ಸಾಕ್ಲಿ 59:11 

€ ಅವರ ಹೃದಯಗಳಲ್ಲಿ ಮುಸ್ಲಿಮರ ಬಗ್ಗೆ ಭೀತಿ ನೆಲೆಸಿತ್ತು 
59:13 

ಅ ಮುನಾಫಿಕರು ಬುದ್ದಿಹೀನರು 59:13. 

ಈ ಮುನಾಫಿಕರ ಮನಸ್ಸುಗಳು ಪರಸ್ಪರ ಒಡೆದು ಹೋಗಿವೆ 
59:14 

ಅ ಮದೀನಾದ ಮುನಾಫಿಕರ ಮತ್ತು ಮಕ್ಕಾದ ಕುರೈಶರ 
ಪರಸ್ಪರ ಹೋಲಿಕೆ ಮತ್ತು ಇಸ್ಲಾಮಿನೆದುರು ಅವರ ಹತಾಶೆ 
59: 15ರಿಂದ 17 

ಅ ಮದೀನಾದ ಮುನಾಫಿಕರ ಮತ್ತು ಯಹೂದಿಯರ 
ಉದಾಹರಣೆ 59:15, 16, ಟಿ-27 

ಆ ಅವರು ಪ್ರವಾದಿವರ್ಯರ(ಸ) ಯಶಸ್ಸುಗಳ ಬಗ್ಗೆ ತೀವ್ರ 
ಮತ್ಸರ ಪಡುತ್ತಿದ್ದರು 59: ಟ-25 

ಆ ಮುನಾಫಿಕರು ಒಳಗಿಂದೊಳಗೇ ಇಸ್ಲಾಮಿನ ಬೇರುಗಳನ್ನು 
ಕಡಿಯಲು ಪ್ರಯತ್ನಿಸುತ್ತಿದ್ದರು 63: ಪರಿಚಯ 

ಆ ಮುನಾಫಿಕರ ಪಿತೂರಿಗಳು 63: ಪರಿಚಯ, 7,8 

ಆ ಮುನಾಫಿಕರ ಹೈದಯಗಳಿಗೆ ಮುದ್ರೆ 3 

ಈ ಮುನಾಫಿಕರ 'ಹೇಡಿತನ ಮತ್ತು ನಿರುಪಯುಕ್ತತೆ 63:4 
೪ ಅವರು ಮುಸ್ಲಿಮರ ಪಕ್ಕಾ ಶತ್ರುಗಳು 63:4 

ಅ ಮುನಾಫಿಕರ ಬಗ್ಗೆ ಜಾಗರೂಕರಾಗಿರಲು ಬೋಧನೆ 63:4 
ಆ ಮುನಾಫಿಕರ ಅನುಚಿತ ಅಹಂಭಾವ 63:5, ಟಿ-12 

ಆ ಮುನಾಫಿಕರ ಪರವಾಗಿ ಯಾನ ಪ್ರಾರ್ಥನೆಯೂ 
ಸ್ವೀಕೃತವಾಗಲಾರದು 63:6 | 

೪ ಮುನಾಫಿಕರ ಅಹಂಕಾರದ ಮಾತುಗಳು 63:7, 8 

ಅ ಅವರ ಕಿಡಿಗೇಡಿ ಕೃತ್ಯಗಳು 107: 4ರಿಂದ 7 

ಆ ಸಂಶಯವೇ ಕಾಪಟ್ಕದ ಮೂಲ. ಅದನ್ನು ಕುರ್‌ಆನ್‌ 
ಮನಸ್ಸಿನ ರೋಗ ಎಂದು ಕರೆದಿದೆ 72:31, ಟಿ-21(ಆ), 22 
ಆ ಯಾವ ತರದ ಸತ್ಯಪರೀಕ್ಟೆಗಳು ಮನಸ್ಸಿನ ಈ ರೋಗದ 
ರಹಸ್ಯವನ್ನು' ಬಯಲುಗೊಳಿಸುತ್ತದೆ? 74:31, ಟಿ-22 


೪ ಅವರು ಅಲ್ಲಾಹನ ಮಾರ್ಗದಿಂದ ಜನರನ್ನು 


1406 


9 ಮರಣದ ವೇಳೆ ದೇವಚರರು ಅವರ ಆತ್ಮಗಳಿಗೆ ಯಾತನೆ 
ಕೊಡುತ್ತ ಹೇಗೆ ಒಯ್ಯುತ್ತಾರೆ 47:27 

೪ ಹುದೈಬಿಯಾ ಸಂಧಿಯ ವೇಳೆ ಅವರ ವರ್ತನೆ 48: 11,12 
೪ ಕಪಟವಿಶ್ವಾಸಿ ಮುಸ್ಲಿಮನು ನಿಜಕ್ಕೂ ಮೂಮಿನನಾಗಿ 
ರುವುದಿಲ್ಲ, ಅವನು ತೋರಿಕೆಗೆ ಮುಸ್ಲಿಮನಾಗಿದ್ದರೂ ಸರಿಯೇ 
48:13, ಟಿ-25, 49:14 

ಅ ಅವರ ಸಂದರ್ಭ ಸಾಧಕತಶನ 48:12, ಟಿ-23 

ಅ ಅರಬ್‌ ಮುನಾಫಿಕರು ಯಾವ ಔಚಿತ್ಯಗಳಿಗಾಗಿ 
ಮುಸ್ಲಿಮರಾಗಿದ್ದೆರು? 49: ಟಿ-30 

ಆ ಮುನಾಫಿಕ್‌ ಸ್ತ್ರೀಪುರುಷರ ಅವಸ್ಥೆ ಪುನರುತ್ನಾನ ದಿನದಂದು 
57:13, 14 - 

೪ ಅವರ ಮತ್ತು ಸತ್ಯವಿಶ್ನಾಸಿಗಳ ನಡುವೆ ಅಡ್ಡೆ 
ಗೋಡೆಯನ್ನಿರಿಸಲಾಗುವುದು 57:13 

ಆ ಮುನಾಫಿಕರ ಸಂಶಯಗಳ ಪ್ರಸ್ತಾಪ 57:14 

ಈ ಮುನಾಫಿಕರ ಕಿರುಕುಳಗಳು ಮತ್ತು ಯೋಜನೆಗಳು 58: 
ಪರಿಚಯ 

ಅ ಮುನಾಫಿಕರ ತಪ್ಪು ಚಟುವಟಿಕೆಗಳ ಬಗ್ಗೆ ಬೆದರಿಕೆ 58: 
ಪರಿಚಯ, 63: 5ರಿಂದ 8 

€ ಮುನಾಫಿಕರ ಮೇಲೆ ದೇವಯಾತನೆ ಅವತರಣ 58:8 
ಅ ಪ್ರವಾದಿವರ್ಯರ(ಸ) ಮುಂದೆ ಮುನಾಫಿಕರ ಅಸಭ್ಮ 
ವರ್ತನೆಗಳು 58:8, ಟಿ-22 

ಅ ಮುನಾಫಿಕರಿಗೆ ನರಕ ಯಾತನೆ 58:8 

€ ಪುನರುತ್ಥಾನ ದಿನವೂ ಮುನಾಫಿಕರು ಸುಳ್ಳು ಆಣೆಗಳನ್ನು 
ಹಾಕುವರು 58:18, ಟಿ-35 

ಅ ಮುನಾಪಿಕರ ಮೇಲೆ ಶೈತಾನನು ಹೇರಲ್ಪಟ್ಟಿದ್ದಾನೆ 58:19 
೪ ಮುನಾಫಿಕರು ಶೈತಾನನ ಪಕ್ಟದವರು 58:19 

€ ಮದೀನಾದ ಮುನಾಫಿಕರು ಯಹೂದಿಯರೊಂದಿಗೆ 
ಸ್ನೇಹಾಚಾರ ಕಟ್ಟಿಕೊಂಡಿದ್ದರು 58:14, ಟಿ-31, 59:11, ಟಿ- 
22, 63: ಪರಿಚಯ 

೪ ಅವರು ಸುಳ್ಳು ಪ್ರತಿಜ್ಞೆಗಳನ್ನು ಗುರಾಣಿಗಳನ್ನಾಗಿ 
ಮಾಡಿಕೊಂಡಿದ್ದರು 58:16, 63:2 


ತಡೆಯುತ್ತಿದ್ದರು 58:16, 63:2, ಟಿ-3 
ಆ ಅವರ ಸಂಪತ್ತೂ ಸಂತಾನಗಳೂ ಅವರಿಗೆ ಯಾವ 
ಪ್ರಯೋಜನಕ್ಕೂ ಬರಲಾರವು 58:17 


1407 


ಸಕಲ ಮಾನವರ ಕಡೆಗೆ ರಸೂಲ್‌ ಆಗಿ (ಸಂದೇಶವಾಹಕ‏ و 
ರಾಗಿ) ಕಳುಹಿಸಲ್ಪಟ್ಟಿವರು 425:1, 4‏ 

೪ ಅವರ ಸಂದೇಶ +21:108, 22:67, 25:1, 26:194, 
28:87, 39:2, 3, 39: 10ರಿಂದ 15, 41:6 

ಆ ಅವರು ತಂದ ಧರ್ಮದ ಮೂಲ ಶಿಕ್ಸಣಗಳು 
(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಇಸ್ಲಾಮ್‌' ಮತ್ತು 'ಕುರ್‌ಆನ್‌') 
ಆ ಕುರೈಶ್‌ ಸತ್ಯನಿಷೇಧಿಗಳು ಅವರ ವಿರೋಧಿಗಳಾಗಿದ್ದುದೇಕೆ? 
+21: W-5, 25:8, 11, -17, 21, 26: ಪರಿಚಯ, 27: 
ಟಿ-60, 28:57, ಟಿ-80, 94 

ಆ ನೀವು ನನ್ನ ಸಂದೇಶವನ್ನು ಸ್ವೀಕರಿಸಿಕೊಂಡರೆ ಅರಬ್‌ 
ಮತ್ತು ಅಜಮಿನ ಆಡಳಿತಾಧಿಕಾರಿಗಳಾಗುವಿರಿ ಎಂದು 
ಕುರೈಶರೊಡನೆ ಅವರ ಹೇಳಿಕೆ 38: ಪರಿಚಯ 

€ ಆವರಿಗೆ ಪ್ರವಾದಿತ್ವದ ಆಧಾರ ಪ್ರಮಾಣ ರೂಪದಲ್ಲಿ 
ಕುರ್‌ಆನಿನ ಹೊರತು ಇನ್ನಾವ ಪವಾಡವನ್ನೂ ಕೊಡಲಾಗಲಿಲ್ಲ 
+29: 47ರಿಂದ 49, ಟಿ-88, 89 

€ ಪವಾಡ ಕೊಡದಿರಲು ಕಾರಣ 426: ಪರಿಚಯ, 4ರಿಂದ 
8, ಟಿ-3, 4 5, 49, 28: ಪರಿಚಯ, 47, 48, ಟ-68 

ಅ ಸತ್ಮನಿಷೇಧಿಗಳ ಕಡೆಯಿಂದ ಪವಾಡಗಳ ಬೇಡಿಕೆ ಮತ್ತು 
ಅದಕ್ಕೆ ಉತ್ತರಗಳು 421:5, 6, 25:21, 22, 26: 4ರಿಂದ 9, 
ಟಿ-3, 5, 49, 40: 78ರಿಂದ 81 

ಅ ದೇವವಾಣಿಯ ಅನುಸರಣೆ ಮಾಡುವುದು ಮಾತ್ರ ಅವರ 
ಕೆಲಸವಾಗಿತ್ತು 43:43, 46:9, ಟಿ-12 

ಅ ಪ್ರವಾದಿತ್ವದ ಕರ್ತವ್ಯ ಪಾಲನೆಯಲ್ಲಿ ಅವರು ಸಂಪೂರ್ಣ 
ನಿಸ್ಟಾರ್ಥಿಯಾಗಿದ್ದರು 7 

ಆ ಒಬ್ಬ ದಂಡನಾಯಕನೆಂಬ ನೆಲೆಯಲ್ಲಿ ಅವರ ಗುಣಗಳು 
+33: ಟಿ-25, 34 

೬ ಮಕ್ಕಾದಲ್ಲಿ ಅವರ ಮತ್ತು ಕುರೈಶ್‌ ಸತ್ಮನಿಷೇಧಿಗಳ 
ನಡುವೆ ಘರ್ಷಣೆ ೬21: 34ರಿಂದ 36, 37 

ಆ ಸತ್ಮನಿಷೇಧಿಗಳ ಹಟಮಾರಿತನ 425:4, 5,7, 8, 26:5, 
6, 194ರಿಂದ 201 

€ ನಮೀರ್‌(ಎಚ್ಚರಿಕೆ ನೀಡುವವರು) 25:1 

೪ ಮುಬಶ್ಯಿರ್‌ ಮತ್ತು ನದೀರ್‌(ಸುವಾರ್ತೆ. ಕೊಡುವವ 
ಮತ್ತು ಎಚ್ಚರಿಕೆ ಕೊಡುವವರು) 25:56 

೪ ಲೋಕಾನುಗ್ರಹಿ 21:107 


ಕುರ್‌ಆನ್‌ ವ್ಯಾಖ್ಯಾನ 


ಆ ಪ್ರವಾದಿವರ್ಯರಿಗೆ(ಸು) ಮುನಾಫಿಕರೊಡನೆ ಜಿಹಾದ್‌ 
ಮಾಡಲು ಮತ್ತು ಅವರೊಡನೆ ಕೆಶಿಣವಾಗಿ ವರ್ತಿಸಲು ಆಜ್ಞೆ 
66:9 

€ ಅವರು ಪರಲೋಕದಲ್ಲಿ ಜ್ಯೋತಿಯಿಂದ ವಂಚಿತಗೊಳಿಸ 
ಲ್ಪಡುವರು 66:8, ಟಿ-22 


ಮುಸ್ಲಿಮ್‌ 

ಅ ಇಸ್ಲಾಮಿನ ಅನುಯಾಯಿಗಳನ್ನು ಅಲ್ಲಾಹನು ಮುಸ್ಲಿಮ್‌ 
ಎಂದು ಹೆಸರಿಸಿದ್ದಾನೆ 22:78, ಟಿ-132 

ಆ ಸಕಲ ಪ್ರವಾದಿಗಳ ಅನುಯಾಯಿಗಳ ಹೆಸರೂ ಮುಸ್ಲಿಮ್‌ 


ಆಗಿತ್ತು 22:78, ಟಿ-132, 28:53, ಟಿ-73 

ಅ ಲೋಕದಲ್ಲಿ ಮುಸ್ಲಿಮರ ನೈಜ ನೆಲೆ ಮತ್ತು ಅವರ 
ಕರ್ತವ್ಯ 22:78 " 

ಅ ಸತ್ಯವಿಶ್ವಾಸಿಗಳ ನೈಜ ಹೆಸರು ಮುಸ್ಲಿಮ್‌ ಎಂದಾಗಿದೆ 22: 
ಪರಿಚಯ ۱ 

(ಹೆಚ್ಚಿನ ವಿವರಗಳಿಗೆ 'ಇಸ್ಲಾಮ್‌' ನೋಡಿರಿ) 


ಮುಶ್ರಿಕ್‌-ಮುಶ್ರಿಕರು 
(ಶಿರ್ಕ್‌' ನೋಡಿರಿ) 


ಮುಹಮ್ಮದ್‌(ಸ) 

ಅ ಗತ ಪ್ರವಾದಿಗಳ ಸಂದೇಶ ಮತ್ತು ಬೋಭನೆಯೇ ಅವರ 
ಸೆಂದೇಶ ಮತ್ತು ಬೋಧನೆಯಾಗಿತ್ತು 421: ಪರಿಚಯ, 25, 
22:78, ೬-131, 132, 39:65, 66, 42: ಪರಿಚಯ, 2, 
ಟಿ-1, 43:4, ಟಿ-2 

€ ಅವರ ಪ್ರವಾದಿತ್ವಕ್ಕೆ ಆಧಾರ ಪ್ರಮಾಣಗಳು 423: ಟಿ- 
11, 23: 67ರಿಂದ 73, ಟಿ-70, 25:57, 26: ಪರಿಚಯ, 28: 
ಪರಿಚಯ, 44, 45, ಟಿ-62, 28:85, 86, ಟಿ-109, 29:48 
ರಿಂದ 51, ಟಿ-89, 91, 32: ಪರಿಚಯ, 2,3, ಟಿ-2, 4, 
32:23, ಟಿ-35, 36: ಪರಿಚಯ, 3ರಿಂದ 6, ಟಿ೨2, 36: 
16ರಿಂದ 26, ಟಿ-17, 41:53, ಟಿ-70, 42: ಟಿ-1, 42:52, ಟಿ- 
84, 52:33, 34, ಟಿ-27, 31, 54:1 &-1, 62: ೬3,5, 
74: ಟಿ-20, 96: ಪರಿಚೆಯ, 98:ಟಿ-4, 113: ಪರಿಚಯ 

ಆ ಅವರನ್ನು ವೈಯಕ್ತಿಕವಾಗಿ ವಿರೋಧಿಗಳು ಸತ್ಯಸಂಧರೆಂದು 
ನಂಬುತ್ತಿದ್ದರು *64:ಟ-15 

ಆ ಅವರು ಅದೃಶ್ಯ. ಜ್ಞಾನಿಯೆಂಬುದನ್ನು ಕುರ್‌ಆನ್‌ 
ನಿರಾಕರಿಸುತ್ತದೆ +24:11, ೬-10, 38:69, 70 


. ವಿಷಯ ಸೂಚಿ 


ಅ ಅವರ(ಸ) ಸಂಬಂಧಿಕರಿಗೆ ಧರ್ಮದಲ್ಲೇನೂ . ವಿಶಿಷ್ಟ 
ಸ್ಥಾನಮಾನಗಳಿಲ್ಲ 26:214, ಟಿ-135 

ಅ ಅವರ(ಸು ಚಾರಿತ್ರ್ಯವು ಅವರ ಸತ್ಯತೆಗೆ ಅತಿ ದೊಡ್ಡ 
ಆಧಾರವಾಗಿದೆ 26: 221ರಿಂದ 226, ಟಿ-141, 144 

೪ ಸಹಾಬಿಗಳ(ರ) ಜೀವನದಲ್ಲುಂಟಾದ ಸತ್ಕಾಂತಿಯು ಅವರ 
ಪ್ರವಾದಿತ್ವಕ್ಕೆ ಸುಸ್ಪಷ್ಟ ಆಧಾರವಾಗಿದೆ 23: 1ರಿಂದ 9, ಟಿ- 
11, 23: 57ರಿಂದ 61, 24: ಟಿ-10, 25: 63ರಿಂದ 76, 
26:210, 211, 221ರಿಂದ 223, ಟಿ-142 

೪ ಅವರ ಉನ್ನತ ಚಾರಿತ್ರ್ಯ 21:'ಟಿ-5,'6, 124: ಟಿ-10, 
30:60, 4-85, 36:21, -17 

ಆ ಅವರ ವ್ಯಕ್ತಿತ್ವ ಮತ್ತು ಬೋಧನೆಗಳ ಅನುಪಮ ಪ್ರಭಾವ 
21: ಟಿ5 

ಅ ಕುರೈಶ್‌ ಸತ್ಮನಿಷೇಧಿಗಳು ಅವರನ್ನು(ಸು ಯಾವ ಅರ್ಥದಲ್ಲಿ 
ಜಾದುಗಾರನೆನ್ನುತ್ತಿದ್ದರು? 21: -ಟಿ-5, 37:15, ಟಿ-10, 38:-5 
ಅ ಅವರ ವಿಜಯಗಳ ಮುಖ್ಯ ಕಾರಣಗಳು 24: ಪರಿಚಯ, 
ಟಿ-10 

9 ಅವರು(ಸು ಓದು ಬರಹ ಬಲ್ಲವರಾಗಿರಲಿಲ್ಲ 29:48, 
51, ಟಿ-88, 91 

ಅ ತಮ್ಮ ಜನಾಂಗಕ್ಕೆ ಸನ್ಮಾರ್ಗದರ್ಶನ ಮಾಡಿಸಲು ಅವರ(ಸು) 
ಕಳಕಳಿ 26: ಪರಿಚಯ, 3, ಟಿ-2, 35:8 

ಅ ಅವರು(ಸ) ಎಲ್ಲರಿಗಿಂತಲೂ" ಮುಂಚೆ ತಮ್ಮ 
ಕುಟುಂಬದವರಿಗೆ ಸತ್ಮಧರ್ಮಾಹ್ಟಾನ ನೀಡುತ್ತಾರೆ 26:24 
೪ ಅವರ(ಸು ಧರ್ಮಾಷ್ಟಾನವನ್ನು ಕೀಳಾಗಿಸಲು, ಕುರೈಶರ 
ಕುತಂತ್ರಗಳು ಮತ್ತು ಅವರ ಸೋಲಿಗೆ ಕಾರಣಗಳು 21: ಪರಿಚಯ್ಯ 
3,5, ಟಿ55, 7, 22: 38ರಿಂದ 40, ಟಿ-75, 76, 77 

ಆ ಮಕ್ಕಾದ ಸತ್ಸನಿಷೇಧಿಗಳು ಅವರ(ಸ) ಮೇಲೆ 
ವಿಶ್ವಾಸವಿರಿಸದಿರಲು ಕಾರಣಗಳು ಮತ್ತು ಅವರ ನೆಪಗಳು. 26: 
ಟಿ-81, 83, 28: ಪರಿಚಯ, 56, ಟಿ-80, 94, 108 

ಈ ಮದೀನಾದಲ್ಲಿ ಅವರ(ಸು ವಿರುದ್ಧ ಎರೋಧಿಗಳ 
ಕುತಂತ್ರಗಳು 24: ಪರಿಚಯ 

ಅ ಅವರ ವಿರುದ್ಧ ಹಳೆಯ ಕಾಲದ ಮತ್ತು ಅಧುನಿಕ 
ಯುಗದ ವಿರೋಧಿಗಳ ಆಕ್ಸೇಪಗಳು ಮತ್ತು ಅವುಗಳಿಗೆ 
ಉತ್ತರಗಳು 21; ಟಿ-53, 23: ಟಿ-66, 67, 25: 4ರಿಂದ 9, 
ಟಿ-12, 25:41, 42, 0-55, 26:3-81, 83, 26:210, 211, 
221ರಿಂದ 225, ಟಿ-130ರಿಂದ" 133, ಟಿ-140ರಿಂದ 144, 


1408 


ಅ ಲವರಿಗಿಂತ(ಸ) ಮುಂಚಿ ಎರಡು ಸಾವಿರ ವರ್ಷಗಳಿಂದ ಅರಬ್‌ 
ದೇಶದಲ್ಲಿ ಯಾವ ಪ್ರವಾದಿಯೂ ಬಂದಿರಲಿಲ್ಲ 28: ಟಿ-62 
೪: ಅವರ ಪ್ರವಾದಿತ್ವದ ಆರಂಭ ಹೇಗಾಯಿತು? 28: ಟಿ-109 
೪ ಅವರ ಬೋಧನೆಯು ಅಲ್ಲಾಹನ ವಹ್ಮ್‌ನ್ನು ಆಧರಿಸಿದೆ 
+21:45, 108, 29:45 _ 

'| 8. ಅವರು ಅಲ್ಲಾಹನ ಅಂತಿಮ ಪ್ರವಾದಿ 21:1, ಟಿ-1, 47: 
ಟಿ-30, 33:40 
ಅ ಅವರ-ಪ್ರವಾದಿತ್ವದ ಬಳಿಕ ಅವರು ತಂದ ಧರ್ಮಶಾಸ್ತ್ರವೇ 
ಸತ್ಯ 22:67, ಟಿ-117 
ಅ ಅವರು ಸಾದ್ಯಂತ, ನೇರ ಮಾರ್ಗದಲ್ಲಿದ್ದಾರೆ 22:67, 
೫7 ا‎ 
ಆ ಅವರು ನೇರ ಮಾರ್ಗದ ಕಡೆಗೆ ಕರೆ ನೀಡುತ್ತಾರೆ 23: 73, 
42:52 . 
ಆ ಸತ್ಯವಿಶ್ಪಾಸಿಗಳಿಗೆ ಅವರು ಪ್ರಚಾರಕರು ಮಾತ್ರವಲ್ಲ 
ಮಾರ್ಗದರ್ಶಕ ಮತ್ತು ಆಡಳಿತಾಧಿಕಾರಿಯೂ ಆಗಿದ್ದಾರೆ 
24: ಟಿ-2 ' 
6 ಅಲ್ಲಾಹನು ಪ್ರತಿಯೊಂದು ನಾಡಿಗೂ ಒಬ್ಬೊಬ್ಬ 
ಪ್ರವಾದಿಯನ್ನು ಕಳುಹಿಸುವ ಬದಲಿಗೆ ಅಖಿಲ ಭೂಮಿಗೆ 


ಅವರನ್ನೇ ಪ್ರವಾದಿಯನ್ನಾಗಿ ನಿಶ್ಚಯಿಸಿದನು 25:51, ಟಿ-66 
ಆ ಅವರು) ಮಾನವರಾಗಿದ್ದರು 21:34, 25:7, 30, ಟಿ-14 
೮ ಅವರ ಕೆಲಸ ಜನರನ್ನು ಎಚ್ಛರಿಸುವುದಾಗಿತ್ತು. ಅವರಿಗೆ 

ಸ ದಯಪಾಲಿಸುವುದಾಗಿರಲಿಲ್ಲ 27: 78ರಿಂದ 81, 92 
೪ ಕುರೈಶರು ಮಾನವನನ್ನು ಪ್ರವಾದಿಯೆಂದು ನಂಬಲು 


ಸಿದ್ಧರಿರಲಿಲ್ಲ. ಆದುದರಿಂದ ಅವರು ಅವರನ್ನೂ 
ಪ್ರವಾದಿಯೆಂದು ನಂಬಲು ನಿರಾಕರಿಸಿದರು 21: ಪರಿಚಯ, 3, 
25:7, 8 

ಆ ತಾವಿಚ್ಛಿಸಿದಾಗ ಜನರಿಗೆ ಸನ್ಮಾರ್ಗದರ್ಶನ ಮಾಡುವ 
ಅಧಿಕಾರ ಅವರಿಗೆ ಇರಲಿಲ್ಲ” 428:56, 35:18, ಟಿ-41 

ಆ ಎಚ್ಚರಿಸುವುದು ಮಾತ್ರ ಅವರ ಕೆಲಸವಾಗಿತ್ತು. ಶಿಕ್ಷೆ 
ಅಥವಾ ಪ್ರತಿಫಲ ಕೊಡುವ ಅಧಿಕಾರ ಅವರಿಗಿರಲಿಲ್ಲ. 
25:56, ಟಿ-71 

೪ ಅವರ ಕೆಲಸ ಜನರಿಗೆ ಎಚ್ಚರಿಸುವುದಾಗಿತ್ತು. ಜನರ ಅದೃಷ್ಟಗಳ 
ತೀರ್ಮಾನ ಮಾಡುವುದಾಗಿರಲಿಲ್ಲ. 22:49, ಟಿ-94 

ಅ ಅಲ್ಲಾಹನ ಆದೇಶಗಳಲ್ಲಿ ಹೆಚ್ಚು ಕಡಿಮೆ" ಮಾಡುವ 
ಅಧಿಕಾರ ಅವರಿಗ(ಸ) ಇರಲಿಲ್ಲ 42:15, ಟಿ-26, 45:18: 


1409 


€ ಪ್ರವಾದಿತ್ವಕ್ಕೆ ಮುಂಚಿನ ಅವರ ಸಂಪೂರ್ಣ ಜೀವನವು 
ಅವರು ಸುಳ್ಳು ಪ್ರವಾದಿಯಾಗಿರಲು ಸಾಧ್ಯವಿಲ್ಲವೆಂಬುದಕ್ಕೆ 
ಸಾಕ್ಷಿಯಾಗಿತ್ತು 38:86, ಟಿ-72 

6 ಬೈಬಲಿನಲ್ಲಿ ಅವರ ಪ್ರವಾದಿತ್ಪಕ್ಕೆ وھ‎ 37: ಟಿ-73 
ಆ ಅವರನ್ನು ಎಷ್ಟೊಂದು ಬೊಡ್ಡ ಸ್ಥಾನಕ್ಕೆ ಅಲ್ಲಾಹನು 
ನೇಮಕ ಮಾಡಿರುವನು 33:45, 46, ಟಿ-81, 82 

೪ ಅವರ ನೇಮಕವು ಯಾವ ಉದ್ದೇಶಕ್ಕಾಗಿ ಆಗಿತ್ತು? 36:3, 
ರಿಂದ 6, ಟಿ-4, 38:4, ಟಿ-4, 38:65, 70, 42:7, ಟೆ-9, 10 
ಅ ಅವರು ತಂದ ಧರ್ಮದ ವಾಸ್ತವಿಕತೆ 42: ಪರಿಚಯ ' 
ಆ ಪ್ರವಾದಿಯಾಗಿ ಅವರ ನೇಮಕವು ಅಲ್ಲಾಹನ 
ಕೃಷೆಯಾಗಿತ್ತು 44:6, ಟಿ-4 

೪ ಅವರ ಪ್ರವಾದಿತ್ಛಕ್ಕೆ ಮುಂಚೆ ಶತಮಾನಗಳಿಂದ ಅರಬ್‌ 
ದೇಶದಲ್ಲಿ ಯಾವುದೇ ಪ್ರವಾದಿ ಬಂದಿರಲಿಲ್ಲ 32:3, ಟಿ-5 
6 ಅವರ ಆಗಮನಕ್ಕೆ ಮುಂಚೆ ಅರಬರು ಸ್ವತಃ ಒಬ್ಬ 
ಪ್ರವಾದಿಗಾಗಿ ಬೇಡುತ್ತಿದ್ದರು 35:42, ಟಿ-71, 37:167, 168 
೪ ಗತ ಪ್ರವಾದಿಗಳ ನಂತರ ಅವರನ್ನು ಪ್ರವಾದಿಯನ್ನಾಗಿ 
ನೇಮಕ ಮಾಡುವ ಕಾರಣ 42: 13ರಿಂದ 15, ಟಿ-20 

ಅ ಅವರು ಸಕಲ ಪ್ರವಾದಿಗಳು ತಂದ ಗ್ರಂಥಗಳನ್ನು ನಂಬಲು 
ನೇಮಿತರಾಗಿದ್ದರು 42:15, ಟಿ-27 

€ ಅವರು ಎಲ್ಲ ಗತ ಪ್ರವಾದಿಗಳನ್ನು ಸಮರ್ಥಿಸುತ್ತಿದ್ದರು 
37:37 ' 
೬ ಆವರು ಸಕಲ ಮಾನವರ ನಡುವೆ ನ್ಯಾಯ ಪರಿಪಾಲಿಸಲು. 
ನೇಮಕಗೊಂಡಿದ್ದರು 42:15, ಟ-28 

€ ಅವರ ಕೆಲಸವು ಸತ್ಯವನ್ನು ತಲುಪಿಸಿ ಬಿಡುವುದು.|. 
ಮಾತ್ರವಾಗಿತ್ತು. ಯಾರಾದರೂ ಸತ್ಯವನ್ನು ಸ್ವೀಕರಿಸದೇ ಇದ್ದರೆ, 
ಅದರ ಹೊಣೆಗಾರಿಕೆ ಅವರ ಮೇಲಿರಲಿಲ್ಲ 35:23, ಟಿ-44, 
42:48, ಟಿ-74 _ 
೪ ಅವರ ಕೆಲಸವು ಜನರಿಗೆ ವಾಸ್ತವಿಕತೆಯ ಬಗ್ಗೆ ಎಚ್ಚರಿಕೆ 
ಕೊಡುವುದಾಗಿತ್ತು 46:9, ಟಿ-12. 

6 ಜನರನ್ನು ಸತ್ಮಗಾಮಿಗಳನ್ನಾಗಿ ಮಾಡಿ ಬಿಡುವುದು ಅವರ: 
ಹೊಣೆಯಾಗಿರಲಿಲ್ಲ 39:41 

€ ಅವರು ಇತರರಿಗೆ ಯಾವುದರ ಕರೆ ಕೊಡುತ್ತಿದ್ದರೋ 
ಅದರ ಪ್ರಕಾರ ಮೊದಲು ಸ್ವತಃ ನಡೆಯುತ್ತಿದ್ದರು 39:11, 
12, 3 ” 


ಕುರ್‌ಆನ್‌ ವ್ಯಾಖ್ಯಾನ 


28:3-4 

ಅ ಅವರ ಬಳಿಗೆ ಇತಿಯೋಪಿಯಾದ ಕ್ರೈಸ್ತರ ಆಗಮನ 
ಮತ್ತು ಅವರ ಇಸ್ಲಾಮ್‌ ಸ್ವೀಕಾರ 28:ಟಿ-72, 74, 75 
€ ಸುವ್ಯಕ್ತ ರಸೂಲ್‌(ರಸೂಲುಮ್ಮುಬೀನ್‌) 43:29, 44:13 
€ ಅವರ ಮೇಲೆ ಕುರ್‌ಆನನ್ನು ಅಲ್ಲಾಹನು 
ಅವತೀರ್ಣಗೊಳಿಸಿದನು 32:2, 3, 36: 2ರಿಂದ 5, 38:29, 
39:1, 41, 40:2, 41:2, 28, 42:7, 17, 44:3, 45:2, 46:2 
ಆ ಕುರ್‌ಆನಿನ ಅವಶೀರ್ಣವು ಅವರ ಪಾಲಿಗೆ ಅತಿದೊಡ್ಡ 
ಗೌರವವಾಗಿತ್ತು 43:44 | 

(ಕುರ್‌ಆನ್‌'ನ್ನು ನೋಡಿರಿ) 

ಅ ಅವರು ಸಕಲ ಮಾನವರಿಗಾಗಿ ಮತ್ತು ಶಾಶ್ವತ ಕಾಲಕ್ಕಾಗಿ 
ಎಚ್ಚರಿಕೆ ಕೊಡುವವರಾಗಿಯೂ ಸುವಾರ್ತೆ ನೀಡುವವರಾಗಿಯೂ 
'ಕಳುಹಿಸಲ್ಪಟ್ಟಿದ್ದರು 34:28, 35:24 

€ ಅವರನ್ನು ಮಾನವರಿಗೆ ಮಾತ್ರವಲ್ಲದೆ ಜಿನ್ನ್‌ಗಳಿಗೂ 
ಮಾರ್ಗದರ್ಶಿಯಾಗಿ ನೇಮಿಸಲಾಗಿತ್ತು 46: ಪರಿಚಯ, 29ರಿಂದ 34 
ಆ ಅಲ್ಲಾಹನ ದೃಷ್ಟಿಯಲ್ಲಿ ಅವರ ಸ್ಥಾನ 33:56, ಟಿ-106 
ಆ ಅಲ್ಲಾಹನು ಅವರನ್ನು ಭೌರ್ಮದ ಸುವ್ಯಕ್ತ 
ರಾಜಮಾರ್ಗದಲ್ಲಿ ನೆಲೆಗೊಳಿಸಿರುತ್ತಾನೆ 45:18 

ಅ ಅವರು ಸತ್ಕವನ್ನು ತಂದಿದ್ದರು 35:24 37:37 

೪ ಅವರ ಜ್ಞಾನ ಸಾಧನವು ವಹ್ಕಾ (ದಿವ್ಯವಾಣಿ) ಆಗಿತ್ತು 
39:65, 41:6, 42:51, 52, 72:1 

ಆ ಅವರಿಗೆ ವಹ್ಮ್‌ ಬರುವ ವಿವಿಧ ವಿಧಾನಗಳು 42:51, 
52, ಟಿ-79ರಿಂದ 81, 83 

€ ಅವರೊಂದಿಗೆ ಸತ್ಯವಿಶ್ವಾಸಿಗಳ ಸಂಬಂಧ ಹೇಗಿರಬೇಕು? 
33:6, ಟಿ-12, 13, 78, 79, 33:53, 56 

ಆ ಅವರ ವಿರುದ್ಧ ಯಾರದಾದರೂ ಮನಸ್ಸಿನೊಳಗೆ 
ಏನಾದರೂ ದುರ್ಭಾವನೆ ಇದ್ದರೆ ಅದು ವಿಚಾರಣಾರ್ಹ 
ವಾಗಿರುವುದು 33: ಟಿ-92, 101 

ಆ ಅವರ ವಿರೋಧಿಗಳಿಗೆ ಅಲ್ಲಾಹ್‌ ಶಿಕ್ಸೆ ಕೊಡುವನು 43: 
40ರಿಂದ 42 

ಆ ಅವರನ್ನು ನಂಬದವರು ಕಾಫಿರರು 35:36, 37 

€ ಅವರಿಗೆ ತೊಂದರೆ ಕೊಡುವುದು ಯಾವ ಮುಸ್ತಿಮನಿಗೂ 
ಧರ್ಮಸಮ್ಮತವಲ್ಲ 33:53 

6 ಅವರ ಪ್ರವಾದಿತ್ಛಕ್ಕೆ ಮುಂಚೆ, ಗ್ರಂಥವೇನು ಮತ್ತು 
ಈಮಾನ್‌ ಏನೆಂದು ತಿಳಿದಿರಲಿಲ್ಲ 42:52 


ವಿಷಯ. ಸೂಚಿ 


೪ ಅವರ ಸಚ್ಚಾರಿತ್ರ್ಯ 33: ಟಿ-68, 33:53, ಟಿ-97, 36:26, 
27, ಟಿ-23 : 
کو‎ ಸಮುದಾಯದ ಉನ್ನತ ಸ್ಥಾನ, ಆದರ ಮಟ್ಟಗಳು 
ಮತ್ತು ಪರಲೋಕದಲ್ಲಿ ಅದರ ನೆಲೆ 35:32, 33, ಟಿ-55, 
56, 57 

ಆ ಪ್ರವಾದಿತ್ತದ ಆರಂಭದಲ್ಲಿ ಕುರೈಶರು ಯಾವ, 
ತಪ್ಪುಧಾರಣೆಗಳಲ್ಲಿ ಸಿಲುಕಿದ್ದರು 32: ಪರಿಚಯ, 64: ಪರಿಚಯ 
€ ಅವರನ್ನು ವಿರೋಧಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದ 
ಮಕ್ಕಾದ ಸರದಾರರ ನೈತಿಕ ಸ್ಥಿಶಿ 35:8, ಟಿ-15ರಿಂದ 18 
೪ ಅವರ ವಿರುದ್ಧ ಆ ಸರದಾರರ ಆರೋಪಗಳು, ಆಕ್ಸೇಪಗಳು 
ಮತ್ತು ಸಂಶಯಗಳು 34:43, ಟಿ-66, 71, 41: ಪರಿಚಯ, 
41:14, 46:7, 8, -8, 9 | 
9 ಅವರ ಮೇಲೆ ಹೊರಿಸಲಾಗುತ್ತಿರುವ ಆರೋಪಗಳು 
ಸರಿಯಲ್ಲವೆಂದು ಕುರೈಶ್‌ ಸತ್ಯನಿಷೇಧಿಗಳು ಸ್ವತಃ ತಿಳಿದಿದ್ದರು 
34: ಟಿ-10, 36: 0-63 

ಆ ಮಕ್ಕಾದ ಸತ್ಮನಿಷೇಧಿಗಳ ಕಡೆಯಿಂದ - ಅವರ ಮೇಲೆ 
ಮಂತ್ರವಾದಿ(ಶಕುನಿಗು ಎಂಬ ಆರೋಪ ಮತ್ತು ಅದಕ್ಕೆ 
ಉತ್ತರ 37: 7ರಿಂದ 10, ಟಿ-7, 52:29, ಟಿ-22 

೪ ಮಕ್ಕಾದ ಸತ್ಕನಿಷೇಧಿಗಳು- ಅವರನ್ನು ಕವಿ ಎಂದುದು 
37:36, 50:, ಟ-5, 52:30, ಟಿ-23. ہی‎ 
کت‎ ಸತ್ಮನಿಷೇಧಿಗಳು ಅವರನ್ನು ಹುಚ್ಚ; ಸೆಂದುದು 
37:36, 50, ಟಿ-5, 52:29, 68: ಪರಿಚಯ, 2ರಿಂದ 6, ಟಿ- 
2, 4, 68:51 

ಆ سنہ‎ ಸರದಾರರು ಅವರೊಡನೆ ನಡೆಸ" ಬಯಸಿದ" 
ಸಂಧಾನದ ಮಾತುಕತೆ 38:ಪರಿಚಯ, 41:ಪರಿಚಯ 

೪ ಅವರು _ತಮ್ಮ ಮನಸ್ಸಿನಲ್ಲಿ ಪ್ರವಾದಿವರ್ಯರ(ಸ) 
ಸತ್ಯತೆಯನ್ನು ಒಪ್ಪುತ್ತಿದ್ದರು 41: ಪರಿಚಯ 

€ ಅವರನ್ನು ವಿರೋಧಿಸುತ್ತಿದ್ದ ಸತ್ಯನಿಷೇಧಿಗಳ ಮಾನಸಿಕ 
ಸ್ಥಿತಿ 41:44, ಚಿ54, 55 

8 ಕುರೈಶ್‌ ಸತ್ಯನಿಷೇಧಿಗಳನ್ನು ಸತ್ಯ ವಿಶ್ವಾಸ ಸೀಕಾರದಿಂದ 
ತೆಡೆಯುತ್ತಿದ್ದ ಅಂಶ ಯಾವುದು? 35: ಟಿ-20, 38: ಪರಿಚಯ, 
2, ಟಿ-3, 40: ಪರಿಚಯ, 56, 41: ಪರಿಚಯ, 43: ಟಿ-55, 
42: ಟಿ-48, 43: ಪರಿಚಯ, 23, ಟಿ-23 

ಇ. ಅವರು ಪ್ರವಾದಿವರ್ಯರ ಮಾತನ್ನು ಕೇಳದಿರಲಿಕ್ಕೆ ಯಾವ 
ಕಾರಣಗಳನ್ನು ಹೇಳುತ್ತಿದರು? 38: 1ರಿಂದ 8, ಟಿ-4, 69 


1410 


ಅ. ಅವರು ತಮ್ಮ ಸತ್ಯ ಪ್ರಚಾರಕ್ಕಾಗಿ ಜನರಿಂದ ಯಾವುದೇ 
"ಪ್ರತಿಫಲವನ್ನು ಬಯಸುತ್ತಿರಲಿಲ್ಲ 38:86, 42:23, 52:40, 68:46 
ಅ 'ಇಲ್ಲಲ್‌ ಮವದ್ಧತ ಫಿಲ್‌ಕುರ್‌ಬಾ'ದ ಸರಿಯಾದ 
| ವ್ಯಾಖ್ಯಾನ 42:23, ಟಿ-41 
9. ಅವರು ಅರಬ್‌ ಮುಪ್ರಿಕರ ವಿರುದ್ಧ ಪ್ರಾಬಲ್ಯ 
ಸಾಧಿಸುವರೆಂಬ ಭವಿಷ್ಯೋಕ್ತಿ 37: 173ರಿಂದ 175, ಟಿ-93, 
94, 38 ಪರಿಚಯ, 10, 11, ಟ-12 
:] (ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌, ಅದರ ಭವಿಷ್ಯೋಕ್ತಿಗಳು" 
ನೋಡಿರಿ) 
೪ ಧರ್ಮಪ್ರಚಾರ ಕಾರ್ಯದ" ಮಾರ್ಗದ ತಣೆಗಳನ್ನು 
ದೂರೀಕರಿಸಲಿಕ್ಕಾಗಿ ಅವರಿಗೆ ಕಲಿಸಿ ಕೊಡಲಾದ ಯಕ್ತಿಗಳು 
41: 33ರಿಂದ 34, ಟಿ-37 
8 'ಅವರ ಸಂದೇಶವು ' ವಿಶ್ವವ್ಠಾಪಿಯಾಗುವುದೆಂಬ 
ಭವಿಷ್ಯವಾಣಿ 41:53, ಟಿ-70 
(ವಿವರಗಳಿಗೆ 'ಧರ್ಮ ಪ್ರಚಾರದ ಯುಕ್ತಿ' ಮತ್ತು 'ಸತ್ಯಾಹ್ವಾನ' 
ನೋಡಿರಿ) ' . > . 
إ‎ ಅವರು ಅಲ್ಲಾಹನ ಕಡೆಯಿಂದ ಸತ್ಯದ ಶಿಕ್ಷಣ “ಮತ್ತು 
ಸನ್ಮಾರ್ಗವನ್ನು ಪಡೆಯುತ್ತಿದ್ದರು 34:48 


ಅ ಅವರಿಗೆ ವಹ್ಸ್‌ ಮೂಲಕ ಪ್ರವಾದಿತ್ಸದ ಕರ್ತವ್ಯಗಳನ್ನು 
ನೆರವೇರಿಸಲು ಅಗತ್ಯವುಳ್ಳ ವಾಸ್ತವಿಕತೆಗಳನ್ನು ಮಾತ್ರ ತೋರಿಸಿ 
ಕೊಡಲಾಗುತ್ತಿತ್ತು 38;69, 70 

€ ಆವರು ಅತಿ ಮಾನವ ಶಕ್ತಿಗಳನ್ನು ಹೊಂದಿದವರಾಗಿರಲಿಲ್ಲ 


469, 812 
7٦ ಯಾರನ್ನೂ ಅಲ್ಲಾ; ಹನ ಯಾತನೆಯಿಂದ ول‎ ಸುವ ಅಧಿಕಾರ 
ಅವರಿಗಿರಲಿಲ್ಲ 39:19 
9' ಸ್ವತಃ ಸನ್ಮಾರ್ಗ ಬಯಸದವರಿಗೆ ಸನ್ಮಾರ್ಗ ಪ್ರದಾನ 
ಮಾಡಲು ಅವರು ಶಕ್ತರಾಗಿರಲಿಲ್ಲ 43:40, ಟಿ36 
"ಅ ಅವರ "ಕರ್ತವ್ಯವು ಜನರ ಅದೈಷ್ಠೆಗಳ 'ಶೀರ್ಮಾನ 
ಮಾಡುವುದಾಗಿರಲಿಲ್ಲ, ಆಲಕ್ಸೈದಲ್ಲಿ 'ಬಿದ್ದವರನ್ನು 
ಎಚ್ಚರಿಸುವುದಾಗಿತ್ತು 42: ಪರಿಚಯ, 7,8, ಟಿ-7, 12 
€ ದಾಸರ ಕರ್ಮಗಳ ಮೇಲ್ವಿಚಾರಣೆ ಮತ್ತು ಅವರ ವಿಚಾರಣೆ 
ನಡೆಸುವ. ಕೆಲಸವನ್ನು. ಅವರ: .ವಶಕ್ಕೆ ಕೊಡಲಾಗಿರಲಿಲ್ಲ, 

'] ಅಲ್ಲಾಹನು ಈ ಕಾರ್ಯವನ್ನು ತನ್ನ ಕೈಯಲ್ಲೇ: ಇರಿಸಿ 
ಕೊಂಡಿರುವನು 42:6, ಟಿ-7, 42:48, ಟಿ-74 . 

ಅ. ಅವರು. ಸಾಕ್ಷಿಯಾಗಿರುವುದರ ಅರ್ಥ 33:45, ಟಿ82, 
73:15, 6 ۱ 


1411 


ಪ್ರವಾದಿವರ್ಯರ(ಸು. ಕಡೆಯಿಂದ. >۹‏ م 


ಆರೋಪಗಳಿಗೆ ಉತ್ತರ .34: 46ರಿಂದ 50 ۔.‎ 
ಅ ಪ್ರವಾದಿ(ಸು ಪರಲೋಕ ವಿಶ್ವಾಸವನ್ನು ಮುಂದಿಟ್ಟಾಗ. 
ಅವರನ್ನು ಹೇಗೆ ಗೇಲಿ ಮಾಡಲಾಯಿತು? 343;:7, 8, ಟಿ; 
ಕ ಪ್ರವಾದಿವರ್ಯರನ್ನು(ಸ) ಸುಳ್ಳಾಗಿಸುವವರನ್ನು- ಅಲ್ಲಾಹ್‌ 
ಖಂಡಿತವಾಗಿಯೂ ಶಿಕ್ಟಿಸುವನೆಂದು ಅವನ" ವಾಗ್ದಾನ 40:77, 
೬-106 | 
ಅ ಪ್ರವಾದಿವರ್ಯರ(ಸ) ಪ್ರಾರ್ಥನೆಯಿಂದ ಮಕ್ಕಾದಲ್ಲಿ 
ಕ್ಲಾಮವುಂಟಾದುದು 44: ಪರಿಚಯ, ' 16. ಟಿ-13 
ಅ ತಾವು ಕ್ಷಾಮವನ್ನು ಹೋಗಲಾಡಿಸಲಿಕ್ಕಾಗಿ ಪ್ರಾರ್ಥಿಸಿರಿ 
ಎಂದು ಕುಕೈಶ್‌ ಸರದಾರರು ಪ್ರವಾದಿವರ್ಯರನ್ನು(ಸ) ಕೇಳಿ' 
ಕೊಂಡದ್ದು 44: ಟಿ-13 
ಆ ಇತಿಯೋಪಿಯಾಕ್ಕೆ ಹಿಜ್ರತ್‌ 39: ಪರಿಚಯ 
ಆ ಮದೀನಾದ ಆರಂಭ ಕಾಲಘಟ್ಟದಲ್ಲಿ ಪ್ರವಾದಿವರ್ಯರಿಗೆಸು 
'ಆರ್ಥಿಕೆ ಸಂಕಷ್ಟ 33: ಪರಿಚೆಯ, ಟಿ-41, 33:28,: 29 
೪ ಪ್ರವಾದಿವರ್ಯರ(ಸು' ಬಹುಪತ್ನಿತ್ವಕ್ಕೆ ಕಾರಣಗಳು 33:50, 
ಟಿ-87, 90 
೪ ಪ್ರವಾದಿವರ್ಯರಿಗೆ(ಸ) ' ನಾಲ್ವರು 
ನಿರ್ಬಂಧವಿಲ್ಲದಿರಲು ಕಾರಣಗಳು 33:50, ಟಿ-87 
ಆ ಪಶ್ನಿಯರೊಂದಿಗೆ ಅವರ ನ್ಯಾಯ ಪಾಲಸೆ 33:8-91 
€ ಪ್ರವಾದಿವರ್ಯರ(ಸ) ಪತ್ನಿಯರ "ಹೆಸರುಗಳು ಮತ್ತು: 
ಸಂಖ್ಯೆ 33: ಟಿ-87, 90 نے سا کے‎ 
ಅ ಪ್ರವಾದಿವರ್ಯರಸ) ಪತ್ನಿಯರನ್ನು ಸಮುದಾಯಕ್ಕೆ 
ಹರಾಮ್‌ ಮಾಡಲಾಗಿದೆ: 33: ಪರಿಚಯ, : 53 
ಆ ಪ್ರವಾದಿ ಪಶ್ನಿಯರು(ರ) ಸಮುದಾಯದ ಮಾತೆಯರು 33: 6]. 
ಅ ಹ. ರುನಬ್‌ರೊಂದಿಗೆ(ರ) ನಿಕಾಹ್‌ ಮಾಡಿಕೊಳ್ಳಬೇಕೆಂಬ 
ಆಜ್ಞೆಯನ್ನು 'ಪ್ರವಾದಿವರ್ಯರಿಗೆ(ಸು ಏಕೆ ಕೊಡಲಾಗಿತ್ತು? 33: 
ಪರಿಚಯ, 37, 38, ಟಿ-73, 74 ನ 
ಅ ಪ್ರವಾದಿವರ್ಯರಿಗೆ(ಸ)ು ಹ.ರ್ಳುನಬ್‌ರೊಂದಿಗೆ(ರ) ನಿಕಾಹ್‌” 
ಮಾಡಿಕೊಳ್ಳಲು ಸಂಕೋಚ ಯಾಕಿತ್ತು? 33: ಪರಿಚಯ, 5 

» 15, 0 ‘ * 
ಆ ಪ್ರವಾದಿವರ್ಯರು(ಸ) ಶತ್ರುಗಳ ಆ ಅವಹೇಳನದ ಭಯದಿಂದ. 
ಹ.ರ್ಳುನಬ್‌ರೊಂದಿಗೆ(ರ) ನಿಕಾಹ್‌ . ಮಾಡಿಕೊಳ್ಳಲು 
ಸಂಕೋಚಪಟ್ಟುದಕ್ಕಾಗಿ ಅವರಿಗೆ ಅಲ್ಲಾಹನ ಎಚ್ಚರಿಕೆ 
33:37, ಟಿ-70 


ಹೆಂಡಿರ 


ಕುರ್‌ಆನ್‌ ವ್ಯಾಖ್ಯಾನ 


೪ ಪ್ರವಾದಿವರ್ಯರು(ಸ) ಮಾನವರೆಂಬ ಕಾರಣಕ್ಕಾಗಿ ಆ 

ಜನರು ಅವರ ಪ್ರವಾದಿತ್ಯವನ್ನು ನಿರಾಕರಿಸುತ್ತಿದ್ದರು 36:15, 

ಟಿ-12 

ಅ ಸ್ವತಃ ಅವರದೇ “ಜನಾಂಗದ: ಒಬ್ಬ ವ್ಯಕ್ತಿ ಪ್ರವಾದಿಯಾಗಿ 

ಬಿಟ್ಟದ್ದು ಹೇಗೆ ಎಂದು ಅವರಿಗೆ ಆಶ್ಚರ್ಯವಾಗುತ್ತಿದ್ದುದು 

38:4 

೪ ಅವರು ನಿರಾಕರಿಸುತ್ತಿದ್ದುದು ಪ್ರವಾದಿವರ್ಯರನ್ನಲ್ಲ(ಸ) 

ಬದಲಾಗಿ ಅಲ್ಲಾಹನ ಸಂದೇಶವನ್ನಾಗಿತ್ತು 38:8, ಟಿ-10 

ಆ ಕುರೈಶ್‌ ಸರದಾರರು ಅವರನ್ನು(ಸು ಪ್ರವಾದಿಯಾಗಲು 

ಅನರ್ಹರೆಂದು. ತಿಳಿಯುವುದು ಮತ್ತು ಅಲ್ಲಾಹನ ಕಡೆಯಿಂದ 

ಅದಕ್ಕೆ ಉತ್ತರ 38: ಈಂದ 10. 1 

ಅ ಪ್ರವಾದಿವರ್ಯರಿಗೆ(ಸು ಸಹನೆಯೊಂದಿಗೆ ಮಕ್ಕಾ ಜೀವನದ 

ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಬೋಧನೆ 38:17, 40:55, 

56, 1 

೪ ಮಕ್ಕಾ ಜೀವನದ ಕೊನೆಯ ಕಾಲ ಘಟ್ಟದಲ್ಲಿ ಅವರ 

ಕಷ್ಟಪಾಡುಗಳು 46: ಪರಿಚಯ 

೪ ತಾಯಿಫ್‌ಗೆ ಪ್ರಯಾಣ 46: ಪರಿಚಯ 

€ ಇಂತಹ ಸ್ಥಿತಿಯಲ್ಲೂ ಅವರು ಶತ್ರುಗಳನ್ನು ಶಪಿಸಲು 

ಸಿದ್ಧರಾಗಲಿಲ್ಲ 46: ಪರಿಚಯ 

ಆ ನಾನು ನನ್ನ ಕರ್ತವ್ಯವನ್ನು ಮುಂದುವರಿಸುವೆನು, ನೀವು 

ಇಷ್ಟ ಬಂದಂತೆ ಮಾಡಿರಿ ಎಂದು ಮಕ್ಕಾದ ಸತ್ಮನಿಷೇಧಿಗಳಿಗೆ 

ಪ್ರವಾದಿವರ್ಯರ(ಸ) ಪಂಥಾಹ್ವಾನ 39:39 

೪ ಅವರ ಧರ್ಮ ಪ್ರಚಾರ ಕಾರ್ಯವನ್ನು ಸದೆ ಬಡಿಯಲು 

ಕುರೈಶರ ಹಂಚಿಕೆಗಳು 31:6, 7, ಟಿ-6, 40: ಪರಿಚೆಯ, 41: 

ಪರಿಚಯ, 26, ಟಿ-30, 37, 49, 41:44, ಟಿ-54, 42:16, 4- 

31, 43:79, ೬-63 

8 ಪ್ರವಾದಿವರ್ಯರಿಗೆ(ಸ) ವಿರುದ್ಧ ಹಂಚಿಕೆಗಳನ್ನು 

ಹೂಡುವವರ ಪರಿಣಾಮ 41: 27ರಿಂದ 29 

ಅ: ಪ್ರವಾದಿವರ್ಯರು(ಸ) ಕುರ್‌ಆನನ್ನು ಸ್ವತಃ: ಸೃಷ್ಟಿ 

ಮಾಡಿಕೊಂಡರೆಂದು ಅವರ ಮೇಲೆ ಮಕ್ಕಾದ ಸತ್ಮನಿಷೇಧಿಗಳ 

ಆರೋಪ ಮತ್ತು ಅದಕ್ಕೆ ಉತ್ತರ 42:24, ಟಿ- 43ರಿಂದ 46 
| ಆ ಪ್ರವಾದಿವರ್ಯರನ್ನು(ಸು ವಧಿಸಲು ಅವರ ಸಂಚುಗಳು 

40:۰ ಪರಿಚಯ ۰ 

ಅ ಪ್ರವಾದಿವರ್ಯರ(ಸ) ಎರುದ್ಧ ಸತ್ಮನಿಷೇಧಿಗಳ 

ಹಟಮಾರಿತನಕ್ಕೆ ಉತ್ತರ 41: ಪರಿಚಯ, 1ರಿಂದ 4, 

ಟಿ-1, 44: 10ರಿಂದ 16 


ಏಷಯ ಸೂಚಿ 


ಅ ಪ್ರವಾದಿವರ್ಯರ(ಸ) ಸಂದೇಶವು ಜಗತ್ತಿನಲ್ಲಿ ಉಂಟು 
ಮಾಡಿದ ಸತ್ಯಾಂತಿ 41: ಟಿ-70 

ಅ ಪ್ರವಾದಿವರ್ಯರ(ಸ) ಮೇಲೆ ಅವತೀರ್ಣಗೊಂಡ 
ಬೋಧನೆಯನ್ನು ಸ್ವೀಕರಿಸುವುದು ಈಮಾನಿನ ಅನಿವಾರ್ಯ 
ಬೇಡಿಕೆಯಾಗಿದೆ 47:2, 3-4 

ಆ ಸತ್ಮನಿಷೇಧಿಗಳ ಹಂಚಿಕೆಗಳು ಪ್ರವಾದಿವರ್ಯರಣಸ) ವಿರುದ್ಧ 
ಫಲಿಸಲಾರದೆಂದು ಅವರಿಗೆ ಅಲ್ಲಾಹನ ವಾಗ್ದಾನ 47:1, دخ‎ 
೪ ಪ್ರವಾದಿವರ್ಯರು(ಸ) ಉಪಕಾರ ಮಾಡಿದವರಿಗೆ 
ಪ್ರತ್ಯುಪಕಾರ ಹೇಗೆ ಮಾಡುತ್ತಿದ್ದರು 47: ಟ-8 

ಅ ಪ್ರಮದಿವರ್ಯರ(ಸ) ಶತ್ರುಗಳನ್ನು ನಾಶಗೊಳಿಸಲಾಗುವು 
ದೆಂದು ಅಲ್ಲಾಹನ ವಾಗ್ದಾನ 47:8, ಟಿ-13, 68:16, ಟಿ-11 
ಅ ಪ್ರವಾದಿವರ್ಯರನ್ನು(ಸ) ಮಕ್ಕಾದಿಂದ ಹೊರಗಟ್ಟದವರಿಗೆ 
ಖಂಡಿತವಾಗಿಯೂ ون‎ ನೀಡಲಾಗುವುದೆಂದು ಅಲ್ಲಾಹನ 
ವಾಗ್ದಾನ 47:13, ಟಿ-18 

ಆ ಪ್ರವಾದಿವರ್ಯರ(ಸ) ಆಗಮನವು ಲೋಕಾಂತ್ಯ ಕಾಲ 
'ಮೂಪಿಸಿದೆ ಎಂಬುದರ ಸಂಕೇತವಾಗಿದೆ 47:18, ಟಿ-30 
ಆ ಹುದೈಬಿಯಾ ದಂಡಯಾತ್ರೆಯಲ್ಲಿ ತೋರಿಬಂದ 
ಪ್ರವಾದಿವರ್ಯರ(ಸ) ಸಾಹಸ 48: ಪರಿಚಯ 

೪ ಪ್ರವಾದಿವರ್ಯರ(ಸ) ಅನುಪಮ ಸಂಯಮ 48: 
ಪರಿಚಯ, 63: ಪರಿಚಯ 

೪ ಶತ್ರುಗಳನ್ನು ಪ್ರಭಾವಿತಗೊಳಿಸಿದ ಪ್ರವಾದಿವರ್ಯರ(ಸ) 
ನೇತೃತ್ವದ ಘನತೆ 48: ಪರಿಚಯ 

ಅ ಪ್ರವಾದಿವರ್ಯರ(ಸ) ವಚನ ಪಾಲನೆಯ ಒಂದು 
ಅಪ್ರತಿಮ ಉದಾಹರಣೆ 48: ಪರಿಚಯ 

೪ ಅಲ್ಲಾಹನು ಪ್ರವಾದಿವರ್ಯರ(ಸ) ಎಲ್ಲ ಹಿಂದಿನ ಮತ್ತು 
ಮುಂದಿನ ಪ್ರಮಾದಗಳನ್ನು ಕ್ಲಮಿಸಿದನು. 48:2 

ಆ ಅಲ್ಲಾಹನ.ಕ್ಷಮೆಯ ಸಾರ್ವತ್ರಿಕ ಘೋಷಣೆಯಿದ್ದಾಗ್ಮೂ 
ಪ್ರವಾದಿವರ್ಯರು(ಸ) ದೇವಾರಾಧನೆಯಲ್ಲಿ ಅಸಾಮಾನ್ಯ ಕಷ್ಟ 
ವಹಿಸುತ್ತಿದ್ದರು 48: ಟಿ-2 

€ ಪ್ರವಾದಿವರ್ಯರನ್ನು(ಸ) ಅಲ್ಲಾಹನು ಶಾಹಿದ್‌ (ಸಾಕ್ಸಿ),, 
ಮುಬಪಶ್ಯಿರ್‌(ಸುವಾರ್ಶೆ ಕೊಡುವವರು) ಮತ್ತು ನದೀರ್‌ 
(ಎಚ್ಚರಿಕೆ ಕೊಡುವವರು) ಆಗಿ ಕಳುಹಿಸಿರುತ್ತಾನೆ 48:8, 
51:50, 53:56, ಟಿ-49 

ಅ ಪ್ರವಾದಿವರ್ಯರು(ಸ) ಅಲ್ಲಾಹನ ರಸೂಲರಾಗಿರುತ್ತಾರೆ 
48:29, 61:6, 9, 62:2 


1412 


"ಅ ಪ್ರವಾದಿವರ್ಯರು(ಸ) ಹ.ರ್ಭುನಬ್‌ರೊಂದಿಗೆ(ರ) 
'ವಿವಾಹವನ್ನು ಅಲ್ಲಾಹನ ಅಪ್ಪಣೆಯಂತೆ ಮಾಡಿಕೊಂಡಿದ್ದರು 
33: ಟಿ-72 7 
ವಿವಾಹದ ಈ ಆಜ್ಞೆಯ ಔಚಿತ್ಯವೇನಾಗಿತ್ತು? 33: ಟಿ-73 
ಈ ನಿಕಾಹ್‌ ಅವರ ಮೇಲೆ ಕಡ್ಡಾಯವಾಗಿತ್ತು 33: ಟಿ74 
ಪ್ರವಾದಿವರ್ಯರ(ಸ) ಪುತ್ರಿಯರ ಸಂಖ್ಯೆ ಎಷ್ಟಿತ್ತು? 33: 
uಿ-110 
| ಅ ಪ್ರಪಾದಿವರ್ಯರಿಗೆಸು ಇರುವ ನಿಯಮಗಳು ಸಾಮಾನ್ಯ 
ಮುಸ್ಲಿಮರಿಗಿರುವ ನಿಯಮಗಳಿಗಿಂತ ಭಿನ್ನವಾಗಿರುವಂತಹ 
ವಿಶಿಷ್ಟ ವಿಷಯಗಳು 33:50, 51, ೬-87, 89, 90 
ಈ 'ತಶಖ್‌ಯೀರ್‌'ನ ಅನಂತರ 'ಪ್ರವಾದಿವರ್ಯರ(ಸ) 
ಸಹವಾಸದಲ್ಲೇ ಉಳಿದುಕೊಳ್ಳುತ್ತೇವೆಂದು ಒಪ್ಪಿಕೊಂಡ ಅವರ 
ಪತ್ನಿಯರಿಗೆ ತಲಾಕ್‌ ಕೊಡುವ ಅಧಿಕಾರ ಅವರಿಗೆ ಇರಲಿಲ್ಲ 
| 33:28, 29, ಟಿ-42, 33:52, ಟಿ-93 
೪ ಪ್ರವಾದಿವರ್ಯರ(ಸ) ಮನೆಯು ಮುಸ್ಲಿಮರಿಗೆ ಮಾದರಿ 
ಮನೆಯಾಗಿತ್ತು. ಮುಸ್ಲಿಮರ ಮನೆಗಳಲ್ಲಿ ಜಾರಿಗೊಳಿಸ 
ಬೇಕಾಗಿದ್ದ ಸುಧಾರಣೆಗಳೆಲ್ಲ ಮೊದಲು ಇವರ ಮನೆಯಲ್ಲಿ 
ಜಾರಿಗೊಳ್ಳುತ್ತಿದ್ದುವು 33:53, ಟಿ-96 
ಅ ಪ್ರವಾದಿವರ್ಯರ(ಸ) ಜೀವನವು ಮುಸ್ಲಿಮರಿಗೆ ಅತುತ್ತಮ 
ಮಾದರಿಯಾಗಿದೆ 33:21 
| ಆ ಪ್ರವಾದಿವರ್ಯರಿಗೆ(ಸು رم ماد‎ ವಚನ) ಮತ್ತು 
ಸಲಾಮ್‌ ಕಳುಹಿಸುವ ಆಜ್ಞೆ ಮತ್ತು ಅದರ ವಿವರಣೆ 33:56, 
ಟಿ-107 
| 6 ಅಲ್ಲಾಹನು ಪ್ರವಾದಿವರ್ಯರಿಗೆಸು کہ‎ ಶಿಕ್ಷಣವನ್ನು 
ಕೊಡಲಿಲ್ಲ, ಕಾವ್ಯ ರಚನೆ ಅವರಿಗೆ ಶೋಭಿಸುವುದೂ ಇಲ್ಲ 
36:69 | 
1 ೪ 'ಪ್ರವಾದಿವರ್ಯರೂ(ಸ) ಮಾನವರಂತೆಯೇ ಮರಣವನ್ನಪ್ಪ 
ವವರಾಗಿದ್ದರು 39:30 > 
ಅ ಪ್ರವಾದಿವರ್ಯರ(ಸ) ಸಹಾಯಕ್ಕೆ ಅಲ್ಲಾಹನ 'ವಾಗ್ದಾನ 
1.40:51 
ھب‎ .:ಸಹಪನೆಯ:ಬಲವನ್ನು ಪಡೆಯಲಿಕ್ಕಾಗಿ ಪ್ರವಾದಿವರ್ಯರಿಗೆ(ಸು) 
| ನಮಾಮಿನ ಬೋಧನೆ -40:55, ಟಿ-74 
1.8 ಕ್ಷಮಾಯಾಚನೆ ಮಾಡಲು ಅಲ್ಲಾಹನು 
| ಪ್ರವಾದಿವರ್ಯರೊಡನೆಸು) ಹೇಳಿಲು ಕಾರಣವಾದ “ಅವರ 
'ತಪ್ಪು' 40:55, ಟಿ-73 


1413 


ಅ ಪ್ರವಾದಿವರ್ಯರನ್ನು(ಸ) ಹುಚ್ಚ ಮತ್ತು ಶಕುನಿಗಳೆನ್ನುವವರ 
ಖಂಡನೆ 52:29 

ಆ ಪ್ರವಾದಿವರ್ಯರ(ಸ) ಸ್ವಂತ ನುಡಿಯೂ ಅನುಪಮವಾಗಿದೆ | 
52: ಟಿ-27 
ಅ ಪ್ರವಾದಿವರ್ಯರ(ಸ) ವಾಣಿಯು ದೇವವಾಣಿಗೆ 
ಅಧೀನವಾಗಿತ್ತು 52: ಟಿ-27, 53:3, 4, 4 
೪ ಅವರ ವಿರುದ್ಧ ಸತ್ಯನಿಷೇಧಿಗಳ ಹಂಚಿಕೆಗಳು 50:ಟ-5, 
52:29, 30, ಟಿ-22, 53:ಪರಿಚೆಯ, 54:ಟಿ-1,2 : 
ಆ ಅಲ್ಲಾಹನ ಕಡೆಯಿಂದ ಪ್ರವಾದಿವರ್ಯರಿಗೆ(ಸ) ಸಹನೆಯ 
ಬೋಧನೆ 52:48 
ಅ ವಿರೋಧಿಗಳು ಗದ್ಧಲವೆಬ್ಬಿಸಿ ಪ್ರವಾದಿವರ್ಯರ(ಸ) 
ಸ್ವರವನ್ನು ಅಡಗಿಸಲು ಪ್ರಯತ್ನಿಸುತ್ತಿದ್ದರು 53: ಪರಿಚಯ 
ಅ ಪ್ರವಾದಿವರ್ಯರ(ಸ) ಕಡು ವಿರೋಧಿಗಳೂ ಸೂರಃ 
ಅನ್ನಜ್ಮ್‌ ಕೇಳಿ ಸಾಷ್ಟಾಂಗವೆರಗಿಬಿಟ್ಟರು 53: ಪರಿಚಯ 
ಆ ಅವರ ಸಂದೇಶವು`-ಪರಮ ಸತ್ಯವಾಗಿತ್ತು 53: ಪರಿಚಯ 
೪ ಪ್ರವಾದಿವರ್ಯರು(ಸ) ತಮ್ಮ ಸ್ವಂತ ಅಭಿಪ್ರಾಯ ಪ್ರಕಾರ 
ಏನಾದರೂ ಹೇಳಿರುವಂತಹ ವಿಷಯಗಳು 53: ಟಿ-4 
ಅ ಪ್ರವಾದಿವರ್ಯರ(ಸ) ತನಕ ಅಲ್ಲಾಹನ ಶಿಕ್ಷಣಗಳು ಹೇಗೆ 


ತಲಪುತ್ತಿದ್ದುವು 53: ಟಿ-4, 10 

ಅ ಪ್ರವಾದಿವರ್ಯರು(ಸ) ಹ.ಜಿಬ್ರೀಲರನ್ನು ನಿಜರೂಪದಲ್ಲಿ 
ಕಂಡುದು 53: 5ರಿಂದ 18, ۂ‎ 7, 11 P 
೪ . ಪ್ರವಾದಿವರ್ಯರ(ಸ) ಮಿಲ್‌ರಾಜ್‌ ಘಟನೆ 53: 14ರಿಂದ 
18, ಟಿ- 11ರಿಂದ 14 


ಆ ಪ್ರವಾದಿವರ್ಯರ(ಸ) ಸತೃತೆಯ ಕುರಿತು ಕುರ್‌ಆನಿನ 
ಸಾಕ್ಸ್ಯ 53: ಟಿ3 

ಅ ಅವರು ಮಿಲ್‌ರಾಜ್‌ನಲ್ಲಿ ಸಂಪೂರ್ಣ ಗಮನವಿಟ್ಟು 
ದೇವಾದೇಶಗಳನ್ನು ಆಲಿಸಿದರು 53:17, ಟಿ-13 

೪ ಅಲ್ಲಾಹನನ್ನು اسم سیت‎ ಕಣ್ಣಾರೆ ಕಂಡಿದ್ದರೇ? | 
53:18, ಚ-14 ” 
ಅ ಸತ್ತನಿಷೇಧಿಗಳು ಪ್ರವಾದಿವರ್ಯರ(ಸ) ನಾನಾಗಿ 
ಆಶ್ಚರ್ಯ ಪಡುತ್ತಿದ್ದರು 53:59 

ಅ ಪ್ರವಾದಿವರ್ಯರು(ಸ) ಕುರ್‌ಆನಿನ ಕರ್ತ್ವವಾಗಿರಲಿಲ್ಲ. 
ಇದು ಅಲ್ಲಾಹನ ವಾಣಿಯಾಗಿದೆ 55:1, 2, ಟಿ-1 

೪ ಪ್ರವಾದಿವರ್ಯರೊಂದಿಗೆ(ಸ) ಒಬ್ಬ ಸತ್ಕವಿಶ್ವಾಸಿನಿಯ 
ಮಾತುಕತೆ ಮತ್ತು ಅಲ್ಲಾಹನ ಕಡೆಯಿಂದ ಅದಕ್ಕೆ ಉತ್ತರ 
58: 1ರಿಂದ 6, ಟ-2 


ಕುರ್‌ಆನ್‌ ವ್ಯಾಖ್ಯಾನ 


ಅ ಅಲ್ಲಾಹನು ಅವರನ್ನು ಯಾವ ಮಹತ್ಕಾರ್ಯಕ್ಕಾಗಿ ನೇಮಕ 
ಮಾಡಿದ್ದನು? 48:28, 61:9, 62:2, ಟಿ-3 

೪ ಪ್ರವಾದಿವರ್ಯರ(ಸ) ಮುಂದೆ -ಉಚ್ಚ ಸ್ವರದಿಂದ 
' ಮಾತಾಡುವುದೂ ಈಮಾನನ್ನು ಧ್ವಂಸ ಮಾಡಿಬಿಡುವಂತಹ 
ವಿಷಯವಾಗಿದೆ 49:2, 3 

: ಆ ಧರ್ಮದಲ್ಲಿ ಪ್ರವಾದಿವರ್ಯರಿಗಿರುವ(ಸ) ಉನ್ನತ ಸ್ಥಾನ 
49: 1ರಿಂದ 4, ಟಿ3 

ಆ ಪ್ರವಾದಿವರ್ಯರೊಂದಿಗೆ(ಸ) ಆದರ ಪಾಲಿಸುವವರೇ 
ಅಲ್ಲಾಹನ ಬಳಿ ಮುತ್ತಕೀಗಳು(ಧರ್ಮನಿಷ್ಮರು) ಆಗಿರುತ್ತಾರೆ 
49:3, 8-5 

ಅ ಪ್ರವಾದಿವರ್ಯರ(ಸ) ಬಳಿ ಹಾಜರಾಗಲು ಮುಸ್ಲಿಮರಿಗೆ 
ಕಲಿಸಿ ಕೊಟ್ಟಿರುವಂತಹ ಶಿಷ್ಟಾಚಾರಗಳು 49: 1ರಿಂದ 5, ಟಿ- 
3,6 

"ಅ ಪ್ರವಾದಿವರ್ಯರ(ಸ) ಉಪಸ್ಥಿತಿಯಲ್ಲಿ ತಮ್ಮ 
ಅಭಿಪ್ರಾಯವನ್ನು ಒಪಷ್ಟಲೇಬೇಕೆಂದು ಸಾಧಿಸಲಿಕ್ಕಾಗಿ 
ಪ್ರಯತ್ನಿಸುವವರಿಗೆ ವಾಗ್ದಂಡನೆ 49:7 


ಆ ಪ್ರವಾದಿವರ್ಯರನ್ನುಸ) ಸತನಿಷೇಧಿಗಳು ಧಿಕ್ಕರಿಸಿದರು 


50:5, ಟಿ-5, 54:3, ಟಿ-3 
ಅ ಪ್ರವಾದಿವರ್ಯರನ್ನು(ಸ) ಶಕುನಿಗನೆನ್ನಲಾಯಿತು 50: ಟಿ- 
5, 52:29, ಟಿ-22 
ಅ ಅವರನ್ನು ಜಾದುಗಾರನೆನ್ನಲಾಯಿತು 54:2, ಟಿ-2, 61:6, 
74:24, 4-14 
ಅ ಪ್ರವಾದಿವರ್ಯರನ್ನು(ಸ) ಸತ್ಯವಾದಿಯೆಂದು ತಿಳಿದೂ 
ಹಠಮಾರಿಗಳು ಅವರನ್ನು ತಿರಸ್ಕರಿಸಿದರು 50:5, ಟಿ-5 
ಅ ಅವರ ಇಡೀ ಜೀವಮಾನವು ನಿಷ್ಕಳಂಕವಾಗಿತ್ತು ಮತ್ತು 
ಸಮಾಜದ ಮುಂದೆಯೇ ಇತ್ತು 64-15 
ಅ ಬಲತ್ಕಾರವಾಗಿ ಜನರಿಗೆ ಸನ್ಮಾರ್ಗ ತೋರಿಸುವುದು ಅವರ 
ಕೆಲಸವಾಗಿರಲಿಲ್ಲ 5:45 

ಸದ್ಭೋಧನೆ ಮತ್ತು ಧರ್ಮಾಹ್ವಾನ ಕಾರ್ಯವನ್ನು 
سس‎ ಡಲು ಆದೇಶ 50:45 
' ಅ ಉದ್ದಟ ಸತ್ಯನಿಷೇಧಿಗಳಿಂದ ಮುಖ ತಿರುಗಿಸಿಕೊಳ್ಳ ಬೇಕೆಂದು 
ಪ್ರವಾದಿವರ್ಯರಿಗೆ(ಸು ಆಜ್ಞೆ 51:53,-54, 53:29, 54:6 
ہہ‎ ಯಾವ ಪವಾಡವೂ ಅವರಿಗೆ ಫಲಕಾರಿಯಾಗದು. 
' ಆದುದರಿಂದ ಪವಾಡ ತೋರಿಸಬೇಕೆಂಬ ಹಟಮಾರಿ ಶತ್ರುಗಳ 
ಬೇಡಿಕೆಯನ್ನು ನೆರವೇರಿಸಲಾಗಲಿಲ್ಲ 52: ಪರಿಚಯ, 44 


ವಿಷಯ ಸೂಚಿ 


ಆ ಪ್ರವಾದಿವರ್ಯರ(ಸ) ಆಗಮನದ ಸುವಾರ್ತೆಯನ್ನು ಹ. 
ಈಸಾರು(ಅ) ಹೇಳಿದ್ದರು 61:6, ಟ-8 

€ ಪ್ರವಾದಿವರ್ಯರ(ಸ) ಅಹ್ಮದ್‌ ಎಂಬ ಹೆಸರು ಮತ್ತು” 
ಅದರ ಅರ್ಥ 61: ಟ-8 

೪ ಅವರ ಮುಹಮ್ಮದ್‌(ಸ): ಎಂಬ ಹೆಸರು ಮತ್ತು ಅದರ 
ಅರ್ಥ 61:8 1 

ಅವರಿಗೆ 'ಫಾರ್ಕಲೀತ್‌' ಮತ್ತು 'ಮುನ್‌ಹಮನ್ನಾ' ಎಂಬ‏ ف 
ಹೆಸರುಗಳು 61: ಟ8 ۱‏ 

ಅ ನಜ್ಞಾಶೀ ಪ್ರವಾದಿವರ್ಯರನ್ನು(ಸ) ಸಮರ್ಥಿಸಿದರು 61:ಟ-8 
ಈ ಇಂಜೀಲ್‌ನಲ್ಲಿ ಪ್ರವಾದಿವರ್ಯರ(ಸ) ಹೆಸರನ್ನೆತ್ರಿ ಅವರ 
ಆಗಮನದ ಸುದ್ದಿ ಕೊಡಲಾಗಿದೆ 61: ಟ8 s 
ಅ ಪ್ರವಾದಿವರ್ಯರ(ಸು ಪ್ರವಾದಿತ್ವ ನೇಮಕಕ್ಕೆ ಮುಂಚೆ 
ಅರಬರು ಪಥಬ್ರಷ್ಟತೆಗೊಳಗಾಗಿದ್ದರು 62:2, ಟಿ-4 

ಅ ಪ್ರವಾದಿವರ್ಯರು(ಸು ಅಖಿಲ ಜಗತ್ತಿಗೆ ಸನ್ಮಾರ್ಗದರ್ಶಕರಾಗಿ 
ಮಾಡಲ್ಪಟ್ಟಿದ್ದಾರೆ ےہ‎ ಟಿ5 / 

ಪ್ರವಾದಿವರ್ಯರ(ಸ) ಪ್ರವಾದಿತ್ವವು ಒಂದು ಪವಾಡ‏ ٭ 
62:8-6 

ಪ್ರವಾದಿವರ್ಯರನ್ನು(ಸ) ಎದುರಿಸಲು ಕಪಟವಿಶ್ವಾಸಿಗಳ‏ ٭ 


ಮತ್ತು ಯಹೂದಿಯರ ಒಳಸಂಚು 63: ಪರಿಚಯ ' 


ಮುಹ್ಕಮಾತ್‌ 
ಆ ಮುಹೈಮಾತ್‌ ಸೂಕ್ತಗಳ ವರ್ಣನೆ 3:7, ಟಿ೨5 


ಮುಹ್ಬಿನ್‌ | 
(ಮೋಡಿರಿ, 'ಸತ್ಯರ್ಮ' ಮತ್ತು 'ಇಹ್ಸಾನ್‌') 


ಮೂಸಾ(ಅ) 

ಆ ಅವರ ಸಂದೇಶ +44: 18ರಿಂದ 21 

೪ ಅವರಿಗೆ ಕೊಡಲಾದ ಪವಾಡಗಳು 26:32, 33, 63, 
27:10, 12, 28: 30ರಿಂದ 31 ; 

€ ಅವರ ವೃತ್ತಾಂತ 23: 45ರಿಂದ 49, 126: 10ರಿಂದ 
66, 27: 7ರಿಂದ 14, 28: ಪರಿಚಯ, 3ರಿಂದ 46, 40:23 
ರಿಂದ: 45, 43: 46ರಿಂದ 56, 44: 17ರಿಂದ 33 

ಅ. ಅವರ ಜನನ ಮತ್ತು ಪಾಲನೆ ಪೋಷಣೆ +28: 7ರಿಂದ 13 
9 ಅವರಿಗೆ ಮೂಸಾ ಎಂದು ಹೆಸರಿಸಲಾದುದು ಹೇಗೆ? 
28:-16 - 


1414 


"ಅ: ಅವರು ಕಪಟವಿಶ್ವಾಸಿಗಳ ಮನ ನೋಯಿಸುವ ವರ್ತನೆ 
ಗಳನ್ನು ಸಹಿಸಿದುದು ಮತ್ತು ಕಡೆಗಣಿಸಿದುದು 58:8, ಟಿ-22 
'ಅ ಪ್ರವಾದಿವರ್ಯರುಸ) ಮದೀನಾಕ್ಕೆ ಆಗಮಿಸಿದ್ದು 59: ಪರಿಚೆಯ 
ಅ ಯಹೂದಿಗಳೊಂದಿಗೆ ಸಂಧಾನ 59: ಪರಿಚಯ 

'ಆ ಬದ್ಸ್‌ನಲ್ಲಿ ಪ್ರವಾದಿವರ್ಯರ() ವಿಜಯದಿಂದಾಗಿ 
"ಯಹೂದಿಯರಿಗುಂಟಾದ ಭಯ 59: ಪರಿಚಯ 

ಅ ಪ್ರವಾದಿವರ್ಯರ(ಸ) ಕಡೆಯಿಂದ ಯಹೂದಿಯರಿಗೆ 
ಎಚ್ಚರಿಕೆ 59: ಪರಿಚಯ, دص‎ 

ಆ 'ಪ್ರವಾದಿವರ್ಯರನ್ನು(ಸೆ) ವಧಿಸಲು ಯಹೂದಿಯರ ಸಂಚು 
"59: ಪರಿಚಯ, ಟಿ-3 

ಅ' ಪ್ರವಾದಿವರ್ಯರು(ಸ) ಯಹೂದಿಯರನ್ನು ಮದೀನಾದಿಂದ 
ಹೊರಕ್ಕಟ್ಟಿದರು 59: ಪರಿಚಯ, 2, ಟಿ3ರಿಂದ 5 

೪ ಪ್ರವಾದಿವರ್ಯರು(ಸ) ಇಸ್ಲಾಮೊ' ರಾಷ್ಟ್ರದ ನಾಯಕ 
'ರಾಗಿದ್ದರು 59: 3ت‎ 

೪ .ಯಹೂದಿಯರ ವಿರುದ್ಧ ಪ್ರವಾದಿವರ್ಯರ(ಸು ಕ್ರಾಂತಿಕಾರಿ 
ಕಾರ್ಯಾಚರಣೆ .59: ಪರಿಚಯ 

:ಅ ಪ್ರವಾದಿವರ್ಯರಸು ನಿರ್ಧಾರ ಮತ್ತು ಅಲ್ಲಾಹನ ಕಡೆಯಿಂದ 
'ಅದರ ಸಮರ್ಥನೆ ಹಾಗೂ. ಅನುಮೋದನೆ 59: ಪರಿಚಯ 

"ಆ ಪ್ರವಾದಿವರ್ಯರ(ಸ) ಪ್ರತಿಯೊಂದು ವಿಧಿ-ನಿಷೇಧ 
:ಸಮುದಾಯಕ್ಕೆ "ಅನುಕರಣಾರ್ಹವಾಗಿದೆ 59:7, ಟಿ-15 

ಅ ಪ್ರವಾದಿವರ್ಯರ(ಸ) ಪ್ರಾಣ ಮಿತ್ರರಾಗಿದ್ದ ಸಹಾಬಿಗಳ(ರ) 
ಆತ್ಪಾರ್ಪಣೆಯಿಂದ ಶತ್ರುಗಳು ಭೀತರಾಗಿದ್ದರು 59; ಟಿ-23, 
ಅ ಪ್ರವಾದಿವರ್ಯರು(ಸ) ಮಕ್ಕಾದ ಮೇಲೆ ದಾಳಿ 
ಮಾಡಿದುದು 60: اث‎ ್ಧ 

ತ ಅಲ್ಲಾಹನು ಅವರಿಗೆ ರಹಸ್ಮ 
ತಿಳಿಸುತ್ತಿದ್ದನು? 60: ಟಿ-1 ۹ 
9 ಪ್ರವಾದಿವರ್ಯರು(ಸ) ನಿಷ್ಠಾವಂತ ಸಹಾಬಿಗಳ(ರ) 
ತಪ್ಪುಗಳನ್ನು ಕ್ಲಮಿಸಿಬಿಡುತ್ತಿದ್ದರು 60: ಟಿ-1 - 
'ಅ ಪ್ರವಾದಿವರ್ಯರು(ಸ) ಸ್ತ್ರೀಯರಿಂದ ಯಾವ ವಿಷಯಗಳ 
ಪ್ರತಿಜ್ಞಾ ವಿಧಿಯನ್ನು ಪಡೆದರು 60:12, ಟಿ-19ರಿಂದ 22 

ಈ ಮಕ್ಕಾ ಮತ್ತು ಮದೀನಾದ ಸಕಲ ಸ್ತ್ರೀಯರಿಂದ ಪ್ರತಿಜ್ಞಾ 
ವಿಧಿಯನ್ನು ಪಡೆಯಲಾಯಿತು 60: ಟಿ-18 

ಅ ಸ್ತ್ರೀಯರಿಂದ ಪ್ರತಿಜ್ಞಾ ವಿಧಿ' ಪಡೆಯುವ ಕ್ರಮ 60: 
ಟಿ22 ہے‎ P 

೪ ತೌರಾತ್‌ ಮತ್ತು ಇಂಜೀಲ್‌ಗಳಲ್ಲಿ ಪ್ರವಾದಿವರ್ಯರಣಸೆ) 
ಪ್ರಸ್ತಾಪ ಮೋಕ್ಷದಾತನ ಹೆಸರಿನಿಂದ 61: ಟಿ-8 


ವಿಷಯವನ್ನು ಹೇಗೆ 


141 


ಅವರ ಗುಣ ವಿಶೇಷಗಳು 44:17, 18, ಟಿ-13, 14 


٠ 

€ ಆಲ್ಲಾಹನ ಬಳಿ ಅವರ ಸ್ಥಾನ 33:69 

೪ ಆವರ ಮೇಲೆ ಅಲ್ಲಾಹನ ಉಪಕಾರಗಳು 37: 114ರಿಂದ 119. 
ف‎ ಲವರಿಗೆ ಸನ್ಮಾರ್ಗದರ್ಶನ ಅಲ್ಲಾಹನ ಕಡೆಯಿಂದಲೇ 
ದೊರಕಿತ್ತು 40:53 

ಅ ಅವರಿಗೆ ಅಲ್ಲಾಹನು ಗ್ರಂಥ ದಯಪಾಲಿಸಿದ್ದನು 32:23, 
40:53, 41:45 


೪ ಅವರು ಪ್ರವಾದಿಯೆಂಬುದಕ್ಕೆ ಆಧಾರವಾಗಿದ್ದ 
ನಿದರ್ಶನಗಳು 40: ಟಿ-37 

ಆವರಿಗೆ ಪ್ರವಾದಿತ್ವದ ಆಧಾರ ರೂಪದಲ್ಲಿ ಕೊಡಲಾದ:‏ ہ 
ಪವಾಡಗಳು, 4419 ಟಿ-18 y‏ 
ಆ ಈಜಿಪ್ಪಿನಿಂದ ಹೊರಟು ಹೋಗುವಾಗ ಕಂಡುಬಂದ‏ 
ಪವಾಡ 44:23, 24, ಟಿ-23‏ 

೪ ಬಿನ್ನ್‌ಗಳೂ ಅವರ ಮೇಲೆ ವಿಶ್ವಾಸವಿರಿಸಿದ್ದರು 460. 
ಟಿ-34 

ಆ ಕುರ್‌ಆನಿನ ವಿಷಯದಲ್ಲಿ ಉಂಟಾದ ಭಿನ್ನಾಭಿಪ್ರಾಯವೇ 
ತೌರಾತ್‌ನ ವಿಷಯದಲ್ಲೂ ಆಗಿತ್ತು 41:43, 4 

€ ಅವರ .ಧರ್ಮವು ಹ.ಮುಹಮ್ಮದ್‌ರ(ಸ) ಧರ್ಮವೇ 
ಆಗಿತ್ತು 42:13 

೪ ಅವರ ಶಿಕ್ಷಣವು ಕುರ್‌ಆನಿನ ಶಿಕ್ಷಣವೇ ಆಗಿತ್ತು 46:12," 
ಟಿ-17 

€ ಫಿರ್‌ಔನ್‌ ಅವರನ್ನು ವಧಿಸುವ ಯೋಚನೆ ಮಾಡಿದುದು 
ಮತ್ತು ಅದಕ್ಕೆ ಅವರು ಕೊಟ್ಟ ಉತ್ತರ 40:26, 27 

ಆ ಫಿರ್‌ಔನನು ಹ.ಮೂಸಾರಿಗೆ(ಅ) ವಧಾ ಶಿಕ್ಸೆಯನ್ನು 
ಕೊಡಲಿಕ್ಕಾಗಿ ಹೊರಿಸಿದ ಅಪಾದನೆಗಳು 40:26 

೪ ಫಿರ್‌ಔನನ ಸ್ವಂತ ಜನಾಂಗದ ಒಬ್ಬ ಸತ್ಯವಿಶ್ವಾಸಿಯು 
ತುಂಬಿದ ಆಸ್ಥಾನದಲ್ಲಿ ಅವರ ಸೆಹಾಯಕ್ಕೆ ಎದ್ದು ನಿಲ್ಲುತ್ತಾನೆ 
40:28, 29 

೪ ಬನೀ ಇಸ್ರಾಈಲರು ಅವರಿಗೆ ಹಿಂಸೆ ಕೊಟ್ಟದ್ದು 33:69, 
u-119 

೪ ಅವರ ಮೇಲೆ ಬನೀ ಇಸ್ರಾಈಲರು ಹೊರಿಸುತ್ತಿದ್ದ 
ಅಪವಾದಗಳಿಂದ ಅಲ್ಲಾಹನು ಅವರನ್ನು ಬಿಡುಗಡೆಗೊಳಿಸಿದನು 
33:69 ۰ » 
ಆ ಈಜಿಪ್ಟಿನಲ್ಲಿ ಅವರ ಧರ್ಮಪ್ರಚಾರದ ಪ್ರಭಾವಗಳು 40: 
ಟಿ-62 Ff 


ಕುರ್‌ಆನ್‌ ವ್ಯಾಖ್ಯಾನ 


ಆ ಫಿರ್‌ಔನನ ಮನೆಯಲ್ಲಿ ಅವರ ತರಬೇತಿ ಮತ್ತು ಲಲ್ಲಿ 
ಅವರ ನೆಲೆ 26:18, ಟಿ-14, 28: 11ರಿಂದ 14, 2, 18 
ಈ ಅವರಿಂದ ಕೊಲೆಯ ಘಟನೆ ನಡೆದುದು 26:14, 19, 
ಟಿ-11, 28:33 

€ ಅವರು ಉದ್ದೇಶ ಪೂರ್ವಕ ಕೊಲೆ ಮಾಡಿರಲಿಲ್ಲ 26:20, 
ಟಿ-16 

ಆ ಅವರು ಮದ್‌ಯನಿನಲ್ಲಿ ಅಭಯಾಶ್ರಯ ಪಡೆದುದು 
28: 21ರಿಂದ 28 

ಆ ಹ. ಶುಖಬ್‌ರು(ಅ) ಅವರ ಶ್ವಶುರರಾಗಿದ್ದರೇ? 28: ಟಿ34 
€ ಅವರಿಗೆ ಪ್ರವಾದಿತ್ವ ನೀಡಲಾಯಿತು ಮತ್ತು ಫಿರ್‌ಔನನಲ್ಲಿಗೆ 
ಹೋಗಲು ಅಪ್ಪಣೆಯಾಯಿತು 23:45, 46, 26:10, 11,8 
8, 27: 7ರಿಂದ 12, 28: 30ರಿಂದ 32 

ಅ ಹ. ಹಾರೂನ್‌ರನ್ನು(ಅ) ಅವರ ಸಹಾಯಕರನ್ನಾಗಿ 
ಮಾಡಲಾಗುತ್ತದೆ 425135 

ಅ ಅವರು ಕೇವಲ ಬನೀ ಇಸ್ರಾಈಲರನ್ನು ಬಿಡುಗಡೆ 
ಗೊಳಿಸಲಿಕ್ಕಾಗಿ ಮಾತ್ರ ಫಿರ್‌ಔನನ ಬಳಿಗೆ ಕಳುಹಿಸಲ್ಪಟ್ಟಿದ್ದರೇ? 
#26517, 3ئ‎ 

€ ಫಿರ್‌ಔನನ ಆಸ್ಥಾನಕ್ಕೆ ಅವರು ತಲಪಿದುದು ಮತ್ತು 
ತಮ್ಮ ಧರ್ಮ ಸಂದೇಶವನ್ನು ಅವನ ಮುಂದಿಟ್ಟಿದ್ದು +45 
ರಿಂದ 49, 26: 16ರಿಂದ 33, 28:36, 37 

ಅ ಫಿರ್‌ಔನ್‌ ಮತ್ತು ಅವನ ಜನಾಂಗದವರಿಗೆ ಇವರ 
ಪವಾಡಗಳ ಭೀತಿ +26: 30ರಿಂದ 35, ಟಿ-29, 33, 39 
ಆ ಅವರ ವಿರುದ್ದ ಫಿರ್‌ಔನನ ಕುತಂತ್ರಗಳು ಹೇಗೆ ತಿರುಗಿ 
ಬಿದ್ದುವು 26: 34ರಿಂದ 51 

ಅ ಜಾದುಗಾರರನ್ನು ಎದುರಿಸಿದ್ದು ಮತ್ತು ಅವರು ಸೋತು 
ಸತ್ಯವಿಶ್ವಾಸ ಸ್ವೀಕಾರ ಮಾಡಿದುದು 426: 43ರಿಂದ 48 
ಅ ಪ್ರವಾದಿ ಮತ್ತು ಮಾಟಗಾರ ಇವರ ವ್ಯತ್ಕಾಸ 26:41, 
42, ಟಿ-34, 35 

ಆ 'ಅವರು ಈಜಿಪ್ಪಿನಿಂದ ಬನೀ ಇಸ್ರಾಈಲರನ್ನು ಕರೆದು 
ಕೊಂಡು ಹೊರಡುತ್ತಾರೆ 26: 52ರಿಂದ 65 

ಅಲ್ಲಾಹನ ಹಂಚಿಕೆಯು ಫಿರ್‌ಔನ್‌ನನ್ನು ಹೇಗೆ‏ ف 
ನಾಶಗೊಳಿಸಿತು? 26: 22ರಿಂದ 66‏ 

ಆ ಈಜಿಖ್ಪನಿಂದ ಹೊರಟ ಬಳಿಕ ಅವರಿಗೆ ಗ್ರಂಥ ಮತ್ತು 
ಶರೀಅತ್‌ ನೀಡಲಾಗುತ್ತವೆ 423: 45ರಿಂದ 49, 28:43 
ಅ ಕಾರೂನನು ಅವರ ಸಂಬಂಧಿಕನಾಗಿದ್ದಮು 428:ಟಿ-95 


ವಿಷಯ ಸೂಚಿ 


ಅ ಪ್ರಜೆಗಳ ನಡುವೆ ಭೇದಭಾವ ಸಲ್ಲದು 28:4, ا‎ 

ಆ ಮಾನ ರಕ್ಷಣೆಯ ಹಕ್ಕು 49:12, ಟಿ-27 

೪ ಇಸ್ಲಾಮಿನಲ್ಲಿ ಸ್ಪಷ್ಟೀಕರಣದ ಅವಕಾಶ ಕೊಡದೆ ಯಾರಿಗೂ 
ಶಿಕ್ಷೆ ಕೊಡುವಂತಿಲ್ಲ 604-1, 5 

ಅ ಸಂಶಯದ ಮೇಲೆ ಯಾರನ್ನಾದರೂ ಸೆರೆ ಹಿಡಿಯಲು 
ಅವಕಾಶ ಇಲ್ಲ 60: ಟಿ-5 

€ ಬಡವರಿಗಾಗಿ ಭೋಜನ ಏರ್ಪಾಟು ಇರಬೇಕಾದುದು 
ಅವರ ಹಕ್ಕು 69:34, 74:44, 76:8, 9, 89:17, 18, 90:14, 
107:3, -7 

೪ ಅನಾಥರ ಮೇಲ್ವಿಚಾರಣೆ ಅವರ ಗೌರವ ಮತ್ತು ಹಕ್ಕುಗಳ 
ರಕ್ಷಣೆ ಸಮಾಜದ ಮೇಲೆ ಹೊಣೆಯಾಗಿದೆ 76:8, 89:17, 
18, 90: 14ರಿಂದ 16, 93:10, 107:2 

ಆ ಸೆರೆಯಾಳುವಿನ ಜೀವನಾವಶ್ಯಕತೆಯ ಏರ್ಪಾಡು 
ಆಗಬೇಕಾದುದು ಅವನ ಹಕ್ಕು 76:8, ಟಿ-12 

(ಹೆಚ್ಚಿನ ವಿವರಗಳನ್ನು 'ಇಸ್ಲಾಮೊ ಕಾನೂನು', 'ಕಾನೂನಿನ 
ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು' ನೋಡಿರಿ) 


ಯತೀಮ್‌(ಅನಾಥ) 


ಅ ಇಸ್ಲಾಮಿಗೆ ಮುಂಚೆ ಅರಬ್‌ ದೇಶದಲ್ಲಿ ಅನಾಥರೊಂದಿಗೆ 
ಹೇಗೆ ವರ್ತಿಸಲಾಗುತ್ತಿತ್ತು? 107:2 ಟಿ-5 

ಅ ಅನಾಥರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ 
ವರ್ತಿಸಬೇಕು 89:17, ಟಿ-11, 93:9 

(ಹೆಚ್ಚಿನ ವಿವರಗಳನ್ನು "ಮಾನವರ ಹಕ್ಕುಗಳು', "ಇಸ್ಲಾಮಿನ 
ಕಾನೂನು ಮೂಲಭೂತ ಹಕ್ಕುಗಳು' ನೋಡಿರಿ) 


ಯಸ್ರಿಬ್‌(ಮದೀನ) 
33:13 


ಯಹ್ಯಾ(ಅ) 

ಅ ಹ. ಈಸಾರ(ಲ) ಆಗಮನದ ಕಾಲದಲ್ಲೇ ಅವರು 
ಕಳುಹಿಸಲ್ಪಟ್ಟಿದ್ದರು 61: ಟಿ-8 

ಅ ಅವರು ಬನೀ ಇಸ್ರಾಈಲರಿಗೆ ಸತ್ಯಸಂದೇಶ ಸಾರಿದುದು 
61: -8 


ಯಹೂದಿಯರು 
ಅ ಪ್ರವಾದಿವರ್ಯರ(ಸ) ಎರುದ್ಧ ಅವರ ಹಂಚಿಕೆಗಳು 24: 
ಪರಿಚಯ 


1416 


ಅ ಅವರ ಕಾಲಾನಂತರ ಬನೀ ಇಸ್ರಾಈಲರು ಕೆಟ್ಟು 
ಹೋದುದು 32: ಟಿ-38, 37:ಟಿ-70 

ಅ ಫಿರ್‌ಔನನ ಕಡೆಗೆ ಅವರು ಕಳುಹಿಸಲ್ಪಟ್ಟದ್ದು 51:38 
ಆ ಪ್ರವಾದಿವರ್ಯರ(ಸ) ಸಂದೇಶವು, ಅದಕ್ಕೆ ಮುಂಚೆ 
ಹೆ.ಮೂಸಾರ(ಅ) ಗ್ರಂಥಗಳಲ್ಲಿ ಅಲ್ಲಾಹನು ಕಳುಹಿಸಿದ್ದ 
ಸಂದೇಶವೇ ಆಗಿತ್ತು 53: ಪರಿಚಯ, 53:36 

ಅ ಹ. ಮೂಸಾರ(ಅ) ಸುಹುಫ್‌ಗಳ ಉದ್ದರಣೆ 53:36, 
87:19 

€ ಅವರು ಬನೀ ಇಸ್ರಾಈಲರನ್ನು ಅಭಿಸಂಬೋಧಿಸಿದುದು 
61:5 

ಆ ಅವರು ತಮ್ಮ ಜನಾಂಗಕ್ಕೆ ಹ.ಮುಹಮ್ಮದ್‌ರ(ಸ) 
ಆಗಮನದ ಬಗ್ಗೆ ಸುವಾರ್ತೆ ಕೊಟ್ಟಿದ್ದರು 61:6, ಟಿ-7 
ಅ ಮೂಸಾ(ಅ) ಮತ್ತು ಫಿರ್‌ಔನನ ಕಥೆ 79: 15ರಿಂದ 26 
ಆ ಅವರಿಗೆ ತುವಾದ ಪವಿತ್ರ ಕಣಿವೆಯಲ್ಲಿ ಪ್ರವಾದಿತ್ವ 
ಪ್ರದಾನ ಮಾಡಲಾಯಿತು 79:16 

ಆ ಪ.ಮೂಸಾರು(ಅ) ಫಿರ್‌ಔನನಿಗೆ ಯಾವುದರ ಕರೆ 
ಕೊಟ್ಟಿರು? 79:18, 19, 8-8 

ಅ ಹ. ಮೂಸಾರು(ಅ) ಕೇವಲ ಬನೀ ಇಸ್ರಾಈಲರ 
ಬಿಡುಗಡೆಗಾಗಿ ಮಾತ್ರ ಫಿರ್‌ಔನನ ಬಳಿಗೆ ಹೋದುದಲ್ಲ 
79:18, 19, &-8 

ಅ ಹಪ. ಮೂಸಾರ(ಲ) ಸಂದೇಶವನ್ನು ಫಿರ್‌ಔನನು ಹೇಗೆ 
ಎದುರಿಸಿದನು 79: 21ರಿಂದ 24, ಟಿ-10, 11 

ಆ ಫರ್‌ಔನ್‌ ಮತ್ತು ಅವನ ಜನಾಂಗದ ಬಗ್ಗೆ ಸಂಪೂರ್ಣ 
ನಿರಾಶರಾದ ಬಳಿಕ ಅವರು ಅವನನ್ನು ಶಪಿಸಿದರು 71: ಟಿ-18 
(ಹೆಚ್ಚಿನ ವಿವರಗಳನ್ನು 'ಬನೀ ಇಸ್ರಾಈಲ್‌'ನಲ್ಲಿ ನೋಡಿರಿ) 


ಮೂಮಿನ್‌ ' 
(ಈಮಾನ್‌' ನೋಡಿರಿ) 


ಮೂಲಭೂತ ಮಾನವೀಯ ಹಕ್ಕುಗಳು 

೪ ಖಾಸಗಿ ಜೀವನದ ರಕ್ಷಣೆಯ ಹಕ್ಕು 24:27, ಟಿ-25, 
49:12, 8-25 » 
ಈ ಪತ್ರ ವ್ಯವಹಾರವನ್ನು ರಹಸ್ಯವಾಗಿಡುವ ಹಕ್ಕು 24: ಟಿ-25 
ಅ ಮಾನವ ಜೀವನದ ಗೌರವ 25:68 

ಅ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿರಬೇಕು 
28:4, 4ئ‎ 


1417 


ಆ ಯಹೂದಿಯರ ಮೇಲೆ ಮುತ್ತಿಗೆ ಹಾಕಲಾಯಿತು 59: 
ಪರಿಚಯ, ಟಿ-4 

ಈ ಮದೀನಾದಿಂದ ಯಹೂದಿಯರ ಉಚ್ಛಾಟನೆ 59: 
ಪರಿಚಯ, 2, ಟಿ:3, 5 

ಅ ಪ್ರವಾದಿವರ್ಯರನ್ನುಸ) ವಧಿಸುವ ಸಂಚು 59: ಪರಿಚಯ, 
ಟಿ-3 

€ ಉಹುದ್‌ ಯುದ್ದದ ನಂತರ ಯಹೂದಿಯರ ಧೈರ್ಯ 
ಹೆಚ್ಚಿತು 59: ಪರಿಚಯ 

೪ ಅವರಿಗೆ ತಮ್ಮ ಕೋಟೆಗಳ ಮೇಲೆ ಭಾರೀ ಅಭಿಮಾನವಿತ್ತು 
59:2, ಟಿ-4 

ಅ ಯಹೂದಿಯರ ನಿರ್ಭೀತಿ 59: ಟಿ3ರಿಂದ 5 

ಅ ಯಹೂದಿಯರು ಸದಾ ತಮ್ಮ ದುಷ್ಪತನದಿಂದಾಗಿ ಅಲ್ಲಾಹ್‌ 
ಮತ್ತು ರಸೂಲರನ್ನು ಎದುರಿಸಿದರು 59:4 

€ ಯಹೂದಿಯರು ಸ್ವತಃ ತಮ್ಮ ಮನೆಗಳನ್ನು ತಮ್ಮ 
ಕೈಗಳಿಂದಲೇ ನಾಶಪಡಿಸಿದರು 59:2, ಟಿ-6 

ಅ ಅವರಿಗೆ ಪರಲೋಕದಲ್ಲಿ ನರಕ ಯಾತನೆಯಿದೆ 59:3 
ಆ ಯಹೂದಿಯರ ಹೃದಯದಲ್ಲಿ ಅಲ್ಲಾಹನು ಮುಸ್ಲಿಮರ 
ಭೀತಿಯನ್ನಿರಿಸಿಬಿಟ್ಟನು 59:2 

ಅ ಯಹೂದಿಯರು ತಿಳಿದೂ ತಿಳಿದೂ ಇಸ್ಲಾಮನ್ನು 
ನಿರಾಕರಿಸಿದರು 62: ಪರಿಚಯ 

ಅ ಯಹೂದಿಯರನ್ನು ಅಲ್ಲಾಹನು ಅಪಮಾನಗೊಳಿಸಿದನು 
59:5, 62: ಪರಿಚಯ 

ಅ ಅವರು ಹ.ಮೂಸಾರಿಗೆ(ಅ) ತೊಂದರೆಗಳನ್ನು ಕೊಟ್ಟರು 
61:5 

€ ಯಹೂದಿಯರ ಬಲವನ್ನು 
ಕೊನೆಗಾಣಿಸಿದ್ದು 62: ಪರಿಚಯ 

€ ಯಹೂದಿಯರನ್ನು ಗ್ರಂಥಗಳನ್ನು ಹೇರಿದ ಕತ್ತೆಗೆ 
ಹೋಲಿಸಲಾಗಿದೆ 62:5 

ಅ ಪ್ರವಾದಿತ್ವದ ಕುರಿತು ಯಹೂದಿಯರ ಗುತ್ತಿಗೆಯೇನೂ 
ಇಲ್ಲ 62: ಪರಿಚಯ, ಟಿ-1 

€ ಯಹೂದಿಯರು ನಶ್ವರ ಜೀವನವನ್ನು ಪ್ರೀತಿಸುವುದು 
62: ಪರಿಚಯ, 6ರಿಂದ 8, ಟಿ-12 

€ ಪ್ರವಾದಿವರ್ಯರನ್ನು(ಸ) ನಿರಾಕರಿಸಿ ಯಹೂದಿಯರು 
ತೌರಾತಿನ ವಿರುದ್ಧ ನಡೆದರು 62: ಟಿ-7,9 

೪ ಅವರು ಪ್ರವಾದಿವರ್ಯರನ್ನು(ಸ) ತಿರಸ್ಕಾರದಿಂದ ಉಮ್ಮ 
ಎನ್ನುವುದು 62: ಟಿ-2 


ಸಂಪೂರ್ಣವಾಗಿ 


ಆ ಮದೀನಾದ ಯಹೂದಿಯರ ಇತಿಹಾಸೆ 59; ಪರಿಚಯ 


ಕುರ್‌ಆನ್‌ ವ್ಯಾಖ್ಯಾನ 


€ ಹ. ಯಹ್ಮಾ(ಅ) ಮತ್ತು ಹ.ಈಸಾರ(ಅ) ಕಾಲದಲ್ಲಿ 
ಅವರು ಮೂವರು ಬರಲಿರುವವರ ನಿರೀಕ್ಲೆಯಲ್ಲಿದ್ದರು 37: 
ಟಿ-73 


ಅ ಹ. ಈಸಾರ(ಲ) ವಿಷಯದಲ್ಲಿ ಅವರ ಪಧಬ್ರಷ್ಟತೆ 43: 


“ಟಿ-58 


ಅ ಯಹೂದಿಯರು ಅರಬ್‌ ದೇಶಕ್ಕೆ ಯಾವಾಗ ಬಂದರು? 
59: ಪರಿಚಯ 

೪ ಯಹೂದಿಯರ ಬಡ್ಡಿಕೋರತನ 59: ಪರಿಚಯ 

9 ಅರೇಬಿಯಾದಲ್ಲಿ ಯಹೂದಿಯರ ಪ್ರಸಿದ್ಧ ಗೋತ್ರಗಳು 
59: ಪರಿಚಯ 

ಅ ಯಹೂದಿಯರು ಅರಬರ ವರ್ಣವನ್ನು ತಾಳಿದ್ದರು. ಆದರೆ 
ಅವರು ಅರಬೀ ವಂಶಜರಾಗಿರಲಿಲ್ಲ 59: ಪರಿಚಯ 

ಅ ಯಹೂದಿಯರು ಆರ್ಥಿಕತೆಯಲ್ಲಿ ಅರಬರಿಗಿಂತ 
ಪ್ರಬಲರಾದುದು 59: ಪರಿಚಯ 

ಅ ಆರಬ್‌ ದೇಶದ ಯಹೂದಿಗಳು ಯಾವ ತರದ 
ವ್ಯವಹಾರಗಳನ್ನು ನಡೆಸುತ್ತಿದ್ದರು? 59: ಪರಿಚಯ 

ಆ ಯಹೂದಿಯರು ಅರಬರೊಂದಿಗೆ ಒಪ್ಪಂದಬದ್ಧ 
ಸಂಬಂಧಗಳನ್ನಿರಿಸಿಕೊಂಡದ್ದು 59: ಪರಿಚಯ 

ಅ ಯಹೂದಿಗಳು ಮತ್ತು ಪ್ರವಾದಿವರ್ಯರ(ಸ) ನಡುವೆ 
ಒಪ್ಪಂದ 59: ಪರಿಚಯ, ಟಿ-3 

ಅ ಯಹೂದಿಯರ ಇಸ್ಲಾಮ್‌ ದ್ವೇಷ ಮತ್ತು 
ಪ್ರವಾದಿವರ್ಯರ(ಸ) ವಿರುದ್ಧ ಅವರ ಒಳೆಸಂಚುಗಳು 509: 
ಪರಿಚಯ, ಟಿ-3 

€ ಯಹೂದಿಯರು ಮದೀನಾ ಒಪ್ಪಂದವನ್ನು ಮುರಿದುದು 
59: ಪರಿಚಯ, ಟಿ-3 

೪ ಯಹೂದಿಯರಿಗೆ ಇಸ್ಲಾಮೊ ಧರ್ಮಾಹ್ವಾನದ ಕುರಿತು 
ಕಡು ದ್ವೇಷವಿತ್ತು 59: ಪರಿಚಯ 

' ಅ ಯಹೂದಿಗಳು ಮತ್ತು ಮದೀನಾದ ಕಪಟವಿಶ್ವಾಸಿಗಳ 
' ಗುಪ್ತ ಒಡಂಬಡಿಕೆ 59: ಪರಿಚಯ, 11, ಟಿ-22 

ಆ ಯಹೂದಿಯರು ಬದ್‌ನಲ್ಲಿ ಮುಸ್ಲಿಮರಿಗೆ ದೊರೆತ 
ವಿಜಯದ ಬಗ್ಗೆ ಚಡಪಡಿಸಿದ್ದರು 59:ಪರಿಚಯ 

ಅ ಪ್ರವಾದಿವರ್ಯರಿಗೆ(ಸ) ಯಹೂದಿಯರ ಪಂಥಾಹ್ವಾನ 59: 
' ೬3-4 

ಅ ಯಹೂದಿಯರ ಕಡೆಯಿಂದ ಯುದ್ಧ ಘೋಷಣೆ 59: 
ಪರಿಚಯ, ಟಿ-4 


ವಿಷಯ ಸೂಚಿ 


ಆ ಯುದ್ದಾಜ್ಞೆ ಕೊಟ್ಟ ಬಳಿಕ ಮುಸ್ಲಿಮರಿಗೆ ಕೊಡಲಾದ 
ಆರಂಭಿಕ ಆದೇಶಗಳು 47:4, ಟಿ-8 

(ಹೆಚ್ಚಿನ ವಿವರಗಳನ್ನು "ಯುದ್ಧ ಮತ್ತು ಸಂಧಾನದ 
ಕಾನೂನು'ನಲ್ಲಿ ನೋಡಿರಿ) 

€ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ 


ಅಲ್ಲಾಹನು ಸತ್ಮವಿಶ್ವಾಸಿಗಳ ಈಮಾನನ್ನು ಪರೀಕ್ಷಿಸುತ್ತಾನೆ 
47:4, 9 

€ ಮುಸ್ಲಿಮರು ದೇವ ಮಾರ್ಗದಲ್ಲಿ ಹೋರಾಡಿದರೆ ಅವರಿಗೆ 
ಸಹಾಯ ಮಾಡುವೆನೆಂದು ಅಲ್ಲಾಹನ ವಾಗ್ದಾನ 47:7 

ಅ ಅಲ್ಲಾಹನು ಮುಸ್ಲಿಮರನ್ನು ಕುಘ್ರ್‌ ಮತ್ತು 
ಇಸ್ಲಾಮಿನೊಳಗಿನ ಹೋರಾಟದ ಪರೀಕ್ಷೆಯಲ್ಲಿ 
ತೊಡಗಿಸುವುದರ ಹಿಂದಿನ ಔಚಿತ್ಮ 47:20, ಟಿ-32, 47:29 
ರಿಂದ 31, 48:4, ಟ-7 

೪ ಕುಫ್ರ್‌ ಮತ್ತು ಇಸ್ಲಾಮಿನ ಯುದ್ಧದಲ್ಲಿ ಇಸ್ಲಾಮಿಗೆ 
ನಿಷ್ಠಾವಂತನಾಗಿರದವನು ಮುನಾಫಿಕನು 47: 26ರಿಂದ 29, ಟಿ-38 
€ ಮುಸ್ಲಿಮರು ತಗ್ಗಿ ಬಾಗಿ ಸಂಧಾನ ಮಾಡಬಾರದು 47:35 
€ ಮುಸ್ಲಿಮರು ನೈಜ ಸತ್ಮವಿಶ್ವಾಸಿಗಳಾಗಿದ್ದರೆ ಅವರೇ 
ಪ್ರಬಲರಾಗುವರು 47:35 

6 ಇಸ್ಲಾಮೊ ವೈವಸ್ಥೆಯಲ್ಲಿ ಸಂಧಾನಗಳಿಗೆ ಗೌರವ 48: 
ಪರಿಚಯ 

€ ಕುಫ್ರ್‌ ಮತ್ತು ಇಸ್ಲಾಮಿನೊಳಗಿನ ಯುದ್ಧದಲ್ಲಿ ಪುರುಷರ 
ಸಂಗಡ ಸ್ತ್ರೀಯರೂ ಪುಣ್ಯಫಲದಲ್ಲಿ ಸರಿಯಾದ ಸಹಭಾಗಿ 
ಗಳಾಗುವುದು ಹೇಗೆ? 48:5, ಟಿ-9 

€ ಯುದ್ಧದಲ್ಲಿ ಪಾಲ್ಗೊಳ್ಳದಿರಲು ಧರ್ಮಸಮ್ಮತ ನೆಪಗಳು 
ಯಾವುದು? 48:17, ಟಿ-31 

ಅ ಮುಸ್ಲಿಮರ ನಡುವೆ ಪರಸ್ಪರ ಯುದ್ಧವಾಗಿ ಬಿಟ್ಟರೆ ಏನು 
ಮಾಡಬೇಕು? 49:9 

(ಹೆಚ್ಚಿನ ವಿವರಗಳಿಗಾಗಿ 'ಜಿಹಾದ್‌', ಇನ್‌ಫಾಕ್‌ (ದೇವಮಾರ್ಗ 
ದಲ್ಲಿ ಖರ್ಚುಮಾಡುವುದು), 'ಕಿತಾಲ್‌', 'ಗರು್‌ವಾತ್‌', 
'ಇಸ್ಲಾಮೊ ಕಾನೂನು", 'ಯುದ್ಧ ಮತ್ತು ಸಂಧಾನಗಳ 
ಕಾನೂನು' ನೋಡಿರಿ) ; 


ಯುದ್ಧದ ಕಾನೂನು ۱ 
ಮುಸ್ಲಿಮರ ಪರಸ್ಸರ ಯುದ್ದದ ಕುರಿತು ಆಜ್ಞೆಗಳು 49:9, 10, | 
ಟಿ-12ರಿಂದ 17 


1418 


ಅ: ಯಹೂದಿಯರ ಅತ್ಯಂತ ಕೀಳ್ಮಟ್ಟದ ನೈತಿಕ ಸ್ಥಿತಿ 62: 
ಪರಿಚಯ, 4, ಟಿ-1, 8,9 

ಅ ಯಹೂದಿಯರು ಮರಣವನ್ನು ಹೆದರುವುದೇಕೆ? 62:6, 7, 
ಟಿ-13 

,$ .ಯಹೂದಿತ್ವ ಯಾವಾಗ ಹುಟ್ಟಿತು 62:6, ಟಿ-10 

€ ಯಹೂದಿಯರ ಮಿಥ್ಮವಾದಗಳ ಖಂಡನೆ 62:6, ಟಿ-11 
و‎ ಹ ಈಸಾರ(ಲ) ಜನನವು ಹುಮರ್ಯಮ್‌ರ(ಅ ಪಾಪದ 
ಫಲವಂಬ ಯಹೂದಿಯರ ಆರೋಪದ ಖಂಡನೆ 66:12, ಟಿ-27 
(ಹೆಚ್ಚಿನ ವಿವರವನ್ನು ಅಜಹ್ಮೆಕಿತಾಬ್‌(ಗ್ರಂಥದವರು), 'ಬನೀ 
ಇಸ್ರಾಈಲ್‌', 'ಮುಹಮ್ಮದ್‌(ಸು' ಮತ್ತು 'ಮೂಸಾ(ಅ) ನೋಡಿರಿ) 


ಯಾಕೂಬ್‌(ಅ) ۱ 
ಅ ಹ. ಇಸ್ಲಾಕ್‌ರ(ಲ) ಜನನದೊಂದಿಗೆ ಅವರ ಜನನದ 
ಸುವಾರ್ತೆಯನ್ನೂ ಕೊಡಲಾಯಿತು 51:28, ಟಿ-27 


ಯಾಸೀನ್‌ 
مد‎ ಯಾಸೀನ್‌' ನೋಡಿರಿ) 


ಯುಕ್ತಿ 

6 ಮಾನವನು ಅಲ್ಲಾಹನಿಗೆ ಕೃತಜ್ಞನಾಗಿರಬೇಕಾದುದು 
ವಿವೇಕದ ಬೇಡಿಕೆಯಾಗಿದೆ 31:12, ಟಿ-18 

೪ ಹಿಕ್ಕತ್‌(ಯುಕ್ತಿ) ಎಂದರೆ ಪ್ರವಾದಿಚರ್ಯೆ 33:34. ಟಿ-51 
ಆ ಪ್ರೌಢಯುಕ್ತಿ 54:5 

೪ ಅಲ್ಲಾಹನ ಅನಂತ ಯುಕ್ತಿಯ ಪ್ರಸ್ತಾಪ 56: 57ರಿಂದ 72 


ಯಾಜೂಜ್‌ ಮಾಜೂಜ್‌ 
.8 ಲೋಕಾಂತ್ಮ ಕಾಲ ಸಮೂಪಿಸುವಾಗ ಅವರು ಕಂಡು 
ಬರುವರು 21:96, 97, ಟಿ-93 


ಯುದ್ಧ 

೪ ಮುಸ್ಲಿಮರಿಗೆ ಯುದ್ಧದ ಪ್ರಥಮ ಆಜ್ಞೆಯನ್ನು ಎಂತಹ 
ಪರಿಸ್ಥಿತಿಯಲ್ಲಿ ನೀಡಲಾಯಿತು 47: ಪರಿಚಯ 

"ಆ ಹಿಚ್ರತಿನ ಅನಂತರ ಮುಸ್ಲಿಮರಿಗೆ, ನೀವು ಸತ್ಮನಿಷೇಧಿಗಳ 
'ಎರುದ್ದ ಗೆಲ್ಲುವಿರೆಂದು ಅಲ್ಲಾಹನ ವಾಗ್ದಾನ 47: ಪರಿಚಯ 
-ಅ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಯುದ್ಧದಲ್ಲಿ 
ಮೂಮಿನ್‌ ಮತ್ತು ಮುನಾಫಿಕರ ನಡುವಿನ ವ್ಯತ್ಕಾಸ 
ಬಹಿರಂಗಗೊಳ್ಳುತ್ತದೆ 47:20, ಟಿ-32 - 


1419 


ಠಿ ಹ. ಯೂಸುಫ್‌ರು(ಅ) ಹ.ಇಬ್ರಾಹೀಮ್‌ರ(ಅ) ಮನೆತನದ 
ಗೌರವಾನ್ವಿತ ಪ್ರವಾದಿಗಳಲ್ಲೊಬ್ಬರಾಗಿದ್ದರು 51: ಟಿ-29 
ಯೌಮುದ್ದೀನ್‌ (ಪುನರುತ್ಥಾನ ದಿನ) 

26:82 

(ಹೆಚ್ಚಿನ ವಿವರಗಳನ್ನು 'ಕಿಯಾಮತ್‌' .ಮತ್ತು 'ಅಖಿರತ್‌' 
ನೋಡಿರಿ) ' 


ರಕ್ತ ಪರಿಹಾರ 
(ಇಸ್ಲಾಮೊ ಕಾನೂನು' ನೋಡಿರಿ) 


ರಬ್ಸ್‌(ಹಾಲಕ ಪ್ರಭು) 

ಅ ವಿಶ್ವದ ಪಾಲಕ ಪ್ರಭುವೇ ಮಾನವನ ಪಾಲಕ 'ಪ್ರಭು' 
+26 

ಆ ಲರ್ಥ ಮತ್ತು ವಿವರಣೆ 39:6, ಟಿ-15 

ಆ ಸಕ್ಕ ಪ್ರಿಯರನ್ನು 'ರಬ್ಸ್‌' ಮಾತ್ರ ಅರಿತಿರುತ್ತಾನೆ 53:30 
ಆ ಅಲ್ಲಾಹ್‌ ಪೂರ್ವ ಪಶ್ಚಿಮಗಳ 'ರಬ್ಬ್‌' 55:17 

ಅ ಅಲ್ಲಾಹನೇ 'ಜಲೀಲ್‌' (ಮಹಾಪ್ರಭು) ಮತ್ತು 'ಸಾಹಿಬ್‌' 
'ಇಕ್‌ರಾಮ್‌'(ಗೌರವಾನ್ವಿತ) ಉಳ್ಳವನು' ಆಗಿರುತ್ತಾ ನೆ 55:27, 
55:78, 56:74, 96 

ಅ ಪ್ರತಿಯೊಂದು ವಸ್ತುವೂ ನಾಶಹೊಂದುವುದು. . ಆದರೆ 
"ರಬ್ಸ್‌' ಮಾತ್ರ ಉಳಿದಿರುವನು 55:26, 27 

ಆ ಭೂಮಿ-ಆಕಾಶಗಳ ಸಕಲ ಸೃಷ್ಟಿಗಳೂ ಅವನಿಂದಲೇ 
ತಮ್ಮ ಇಷ್ಟಾರ್ಥಗಳನ್ನು ಬೇಡುತ್ತಾರೆ 55:29 

€ ಅವನು ಪ್ರಶಿಕ್ಷಣವೂ ಹೊಸ ವೈಭವದಲ್ಲಿರುತ್ತಾನೆ 55:29 
೪ 'ರಬ್ಬ್ಸ್‌'ನ ಆಸ್ಥಾನದಲ್ಲಿ ಹಾಜರಾಗುವ ಭಯವಿರಿಸುವ 
ವರಿಗಾಗಿರುವ ಇನಾಮುಗಳ ಪ್ರಸ್ತಾಪ 55: 46ರಿಂದ 58 
ಸಕಲ ಲೋಕಗಳ ಪಾಲಕ ಪ್ರಭು 69:43 

ಮಹಾನ್‌ ಪ್ರಭು 69:52 

ಗೌರವಾನ್ವಿತ ಪ್ರಭುರಬ್ಬಿ ಅಕ್ರಮ್‌) 96:3 
ರಬ್ಸ್‌ಕರೀಮ್‌(ಮಹಾ ಉದಾರಿ ಪ್ರಭು) 82:6 
ಅತ್ಯುನ್ನತ ಪ್ರಭು(ರಬ್ಬಿ ಆಲಾ) 87:1,'92:20 
ರಬ್ಬುಲ್‌ ಫಲಕ್‌ 113:1 

ರಬ್ಬುನ್ನಾಸ್‌ 114:1 

ಪೂರ್ವ-ಪಶ್ಚಿಮಗಳ 'ರಬ್ಬ್‌' 70:40, 73:9 

ಅಖಿಲ ವಿಶ್ವ ಮತ್ತು ಅದರ ಪ್ರತಿಯೊಂದು ವಸ್ತುವಿನ 
ಪ್ರಭು 7837 


ಅ ಯುದ್ದದ ಕುರಿತಾದ ಆಜ್ಞೆಗಳು 22:39, 40, ಟಿ-78 . 
ಅ ಇತರರ ಅತಿರೇಕಗಳ ವಿರುದ್ಧ ಪ್ರತೀಕಾರ ಪಡೆಯುವ, 


ಮಾಡುವ ಕ್ಷೋಭೆಯೆಂದು ಪರಿಗಣಿಸಲಾಗದು 59: ಪರಿಚಯ' 


ಕುರ್‌ಆನ್‌ ವ್ಯಾಖ್ಯಾನ 


ಯುದ್ಧ ಮತ್ತು ಸಂಧಾನಗಳ ಕಾನೂನು 
٠ ಯುದ್ದ ಕೈದಿಗಳ ಕುರಿತು ಆಜ್ಞೆಗಳು +474, ಟ-8 
ಅ ಯುದ್ದದ ಅನುಮತಿಯ ಕುರಿತು ಪ್ರಥಮ ಆಜ್ಞೆ ಯಾವ 
ಸ್ಥಿತಿಗಳಲ್ಲಿ ಅವತೀರ್ಣಗೊಂಡಿತು? 22: ಪರಿಚಯ 


"ವಿಷಯದಲ್ಲಿ ಮಿತಿಗಳು ಮತ್ತು ನಿಯಮಗಳು 42: 39ರಿಂದ 42 
€ ಮುಸ್ಲಿಮರ ಪರಸ್ಪರ ಜಗಳದ ಕುರಿತು ಆಜ್ಞೆಗಳು 499, 10 
€' ಯುದ್ಧಾವಶ್ಯಕತೆಗಾಗಿ ಶತ್ರುವಿನ ಪ್ರದೇಶದಲ್ಲಿ 
ಮಾಡಲಾಗುವ ವಿಧ್ವಂಸ ಕ್ರಿಯೆಗಳನ್ನು ಭೂಮಿಯಲ್ಲುಂಟು 


ಮರಗಳನ್ನು ಕಡಿಯುವುದು ಹಾಗೂ ಹೊಲಗಳನ್ನು ಹಾಳು‏ و 
ಮಾಡುವುದು ಎಂತಹ ಯುದ್ದ ಪರಿಸ್ಥಿತಿಯಲ್ಲಿ ಸಮರ್ಥನೀಯ‏ 
ಟಿ-9‏ ,59:5 

ಅ ಸತ್ಮನಿಷೇಧಿಗಳಿಗಾಗಿ ಬೇಹುಗಾರಿಕೆಯು ಯಾವ ಸ್ಥಿತಿಯಲ್ಲೂ 
ಧರ್ಮ ಸಮ್ಮತವಲ್ಲ 60: ಪರಿಚಯ, ಟಿ-2, 3, 4 

ಆ ಯುದ್ದದಲ್ಲಿ ಮುಸ್ಲಿಮರು ಶತ್ರುಗಳನ್ನು ಯಾವ ರೀತಿಯಲ್ಲಿ 
ಎದುರಿಸಬೇಕು? 61:4 

ಅ ಜಿರುಯಾದ ಕುರಿತು ಇಸ್ಲಾಮೊ ಕಾನೂನು 47: ಟಿ-8 


ಯೂನುಸ್‌ (ಅ) 

೪ ಅವರ ಜನಾಂಗದವರ ಸತ್ಮವಿಶ್ವಾಸವು, ದೇವಯಾತನೆ 
ಮುಂದೆ ಬಂದ ತರುವಾಯವೂ ಯಾಕೆ ಸ್ವೀಕರಿಸಲ್ಪಟ್ಟಿತು 37: 
-ಿ-84 

€ ಅವರ ಕಥೆ 37: 139ರಿಂದ 148, ಟಿ-77ರಿಂದ 85 
೪ ಅವರ ಮೇಲೆ ಕ್ರೋಧಕ್ಕೆ ಕಾರಣ 37:140, ಟ-78 
ہ‎ ಅವರು ಅಸಹನೆ ತೋರಿದರು 68:48, ಟಿ-32 

೪ ಅವರು ಮೂನಿನ ಹೊಟ್ಟೆಯಲ್ಲಿ ತಮ್ಮ ಪ್ರಭುವನ್ನು 
ಪ್ರಾರ್ಥಿಸಿದರು 68:48 

೪ ಅವರನ್ನು ಅಲ್ಲಾಹನು ಪಾವನಗೊಳಿಸಿದನು ಮತ್ತು 
ಸಜ್ಜನರಲ್ಲಿ ಸೇರಿಸಿದನು 68:50 

ಅ ಅಲ್ಲಾಹನ ಕರುಣೆ ಸಹಕಾರಿಯಾಗಿರದಿರುತ್ತಿದ್ದರೆ ಅವರು 
' ಖಂಡಿಸಲ್ಪಟ್ಟವರಾಗಿ ಬಟ್ಟ ಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು 
68:49 

ಯೂಸುಫ್‌ (ಅ) 

೪ ಅವರ ಕಾಲಾನಂತರವೂ ಶತಮಾನಗಳ ವರೆಗೂ ಈಜಿಪ್ಟಿನಲ್ಲಿ 
ಉಳಿದಿದ್ದ ಅವರ ಪ್ರಭಾವಗಳು 40:34, ಟಿ-51 


ವಿಷಯ ಸೂಚಿ 


೪ ಅಲ್ಲಾಹ್‌ ತಾನಿಚ್ಛಿಸಿದವರ ರಿರ್ಳಾ ಅನ್ನು ವಿಸ್ಯತೆಗೊಳಿಸುತ್ತಾನೆ 
ಮತ್ತು ತಾನಿಚ್ಛಿಸಿದವರಿಗೆ ಅದನ್ನು ಸಂಕೀರ್ಣಗೊಳಿಸುತ್ತಾನೆ 
28:82, 29:62, 30:37 

೪ ಲದು ಅಲ್ಲಾಹನ ಅನುಗ್ರಹ 30:23, ಟಿ-33, 30, 30:46 
ಅ ಶುದ್ದ ರಿರ್ಳು ಎಂದರೇನು? 40:63, ಟಿ-91 

ಅ ರಿಯಾ ವಿತರಣೆಯ ದೈವಿಕ ವ್ಯವಸ್ಥೆ 42:19, 20, ಟಿ- 
36, 37, 42:27, 43:32, ಟಿ-31 

ಅ ಅಲ್ಲಾಹನು ಕೊಟ್ಟ ರಿರ್ಳಾನಿಂದ ಖರ್ಚು ಮಾಡುವುದರ 
ಅರ್ಥ 32:16, ಟಿ-28, 42:38, ಟಿ-62 

ಆ ಅಲ್ಲಾಹನೇ ಅನ್ನದಾತತ್ವ 41:10, ಟಿ-11 

ಅ ರಿರ್ಬಾನ ಕೊರತೆಯೂ ಹೆಚ್ಚಳವೂ, ಅಲ್ಲಾಹನ 
ಅಧಿಕಾರದಲ್ಲೇ ಇದೆ 42:12 

ಆ ಅಲ್ಲಾಹನು ದಾಸರಿಗೆ دہ‎ ಒದಗಿಸುವ ಅತ್ಯುತ್ತಮ 
ವ್ಯವಸ್ಥೆ ಮಾಡಿದ್ದಾನೆ. 50: 9ರಿಂದ 11 

ಅ ಸ್ವತಃ ಅಲ್ಲಾಹನೇ ಸಕಲ ಸೃಷ್ಟಿಗಳ ಅನ್ನದಾತನು 51:52 
ಆ ಸಕಲ ಮಾನವರ ರಿರ್ಸಾ ಆಕಾಶಗಳಲ್ಲಿದೆ 51:22 

ಅ ಅಲ್ಲಾಹನು ಮಾನವರಿಗಾಗಿ ಹಾಗೂ ಪ್ರಾಣಿಗಳಿಗಾಗಿ ಆಹಾರ 
ಧಾನ್ಯಗಳನ್ನೂ ಮೇವನ್ನೂ ಉತ್ಪಾದಿಸುತ್ತಾನೆ 55:10ರಿಂದ 12, 
ಟಿ-10, 11 

೪ ಅಲ್ಲಾಹನು ತನ್ನನ್ನು ಭಯ ಪಡುವವನಿಗಾಗಿ ಯಾರೂ 
ಊಹಿಸಿಯೂ ಇಲ್ಲದಂತಹ ಕಡೆಯಿಂದ ರಿರ್ಭಾನ ವವಸ್ಥೆ 
ಮಾಡುತ್ತಾನೆ 65:2, 3 

೪ ಹಲಾಲ್‌ ರಿರ್ಗುನ್ನು ಹುಡುಕುತ್ತಾ ಪ್ರಯಾಣ ಮಾಡುವುದರ 
ಶ್ರೇಷ್ಠತೆ 73:20, ಟ-22 

೮ ಅಲ್ಲಾಹ್‌ ತನ್ನ ರಿರ್ಗುನ್ನು ತಡೆಹಿಡಿದರೆ ಬೇರೆ ಯಾರೂ 
ರಿಯ ಕೊಡಲಾರರು 67:21 ج۶‎ 
(ಹೆಚ್ಚಿನ ವಿವರಗಳನ್ನು 'ಅಲ್ಲಾಹ್‌' ಮತ್ತು 'ವಿಧಿ' ನೋಡಿಶಿ) 


ರಿಬಾ 
(ಬಡ್ಡಿ' ನೋಡಿರಿ) 


ರಿಸಾಲತ್‌(ದೇವಸಂದೇಶವಾಹಕತ್ವ) 
(ಪ್ರವಾದಿತ್ವ ರಸೂಲ್‌' ನೋಡಿರಿ) 


ರೂಹ್‌(ಅತ್ಮ) 
ಅ 'ರೂಹ್‌' ದಿವ್ಮವಾಣಿಯ ಅರ್ಥದಲ್ಲಿ +40:15, 42:52 


1420 


ಅ 'ರಬ್ಬ್‌'ನ್ನು ನಿರಾಕರಿಸುವುದರ ಅರ್ಥ 67:6, ಟಿ-12 

ಅ ಪವಿತ್ರ ಕುರ್‌ಆನಿನಲ್ಲಿ ಕೆಲವೆಡೆ ಅಲ್ಲಾಹನ ಬದಲಿಗೆ 
ಗುಣನಾಮ 'ರಬ್ಸ್‌' ಪ್ರಯೋಗಿಸಿರುವುದರ ಹಿಂದಿನ ಯುಕ್ತಿ 
113: 3 


ರಬ್ಬುಲ್‌ ಆಲಮೂನ್‌ 
("ಅಲ್ಲಾಹ್‌' ಮತ್ತು 'ಇಲಾಹ್‌' ನೋಡಿರಿ) 


ರಸೂಲ್‌(ದೇವ ಸಂಜೇಶವಾಹಕ) 

“ಅ ರಸೂಲ್‌-ದೇವಚರ ಎಂಬರ್ಥದಲ್ಲಿ ("ದೇವಚರ' ನೋಡಿರಿ) 
ಅ ರಸೂಲ್‌-ಪ್ರವಾದಿ ಎಂಬರ್ಥದಲ್ಲಿ (ಪ್ರವಾದಿತ್ವ' ನೋಡಿರಿ): 
ಅ 'ರಸೂಲ್‌ ಕರೀಮ್‌' ಎಂಬ ಪದ ಪ್ರವಾದಿವರ್ಯರು(ಸ) 
ಎಂಬರ್ಥದಲ್ಲಿ ಮತ್ತು ಹ.ಜಿಬ್ರೀಲ್‌(ಅ) ಎಂಬರ್ಥದಲ್ಲಿ 
69:40, ಟಿ-22 

(ವಿವರಣೆಗೆ 'ಪ್ರವಾದಿತ್ವ' ನೋಡಿರಿ) 


'ರಸೂಲ್‌ ಮತ್ತು ರುಸುಲ್‌ 

"'ಪ್ರವಾದಿಗಳು' ನೋಡಿರಿ 

ರಹ್ಮತ್‌(ಕೃಷೆ) 

ಅ ಪುನರುತ್ನಾನ ದಿನ ಸತ್ಮವಿಶ್ವಾಸಿಗಳ ಮೇಲೆ ಅಲ್ಲಾಹನ 
ಕೃಪೆ 57:12, 13 

7 ಅಲ್ಲಾಹನ ಕೈಪೆಯ ಇಮ್ಮಡಿ ಪಾಲು ಯಾರಿಗೆ ಸಿಗುವುದು? 
57:28, ಟಿ-56 


“ರಿರು್ವಾನ್‌ ಕರಾರು 
ಅ ನೋಡಿರಿ: 'ಹುದೈಬಿಯಾ ಸಂಧಿ' 


ರಾ(ಜೀವನಾಧಾರ) 

ಅ 'ರಿರ್ಬಾ' ಎಂಬುದರ ವಿಶಾಲ ಅರ್ಥ +51:22, ಟಿ-20 
9 ಅಲ್ಲಾಹ್‌ ತನ್ನ ಪ್ರತಿಯೊಂದು ಸೃಷ್ಟಿಯ "ರಿರ್ಳಾ'ನ 
ವ್ಯವಸ್ಥೆ ಮಾಡುತ್ತಾನೆ 29:60 

ಅ ಅಲ್ಲಾಹನ ب‫ دہ‎ ಎಂದರೆ ಅರಮ ಸಮ್ಮತ) 
ರಿಯಾ 32:16, ಟಿ-28 

ಅ ಇಸ್ಲಾಮಿನಲ್ಲಿ ಹಲಾಲ್‌ ರಿನ ಮಹತ್ವ 23:51,ಟಿ-46 
೪ ಅಲ್ಲಾಹ್‌ ತಾನಿಚ್ಛಿಸುವವರಿಗೆ ಲೆಕ್ಕವಿಲ್ಲದಷ್ಟು ಕೊಡುತ್ತಾನೆ 
24:38 


1421 


೪ ವೈರಾಗ್ಮದ ತೆರೆಯ ಮರೆಯಲ್ಲಿ ಯಾವ ರೀತಿ ಸಂಪತ್ತನ್ನು 
ಸಂಗ್ರಹಿಸಲಾಯಿತು? 57: ಟಿ-54 

ಆ ಸನ್ಮಾಸವು ಪ್ರಕೃತಿಯ ವಿರುದ್ಧ ಹೋರಾಟವಾಗಿದೆ. 
ಆದುದರಿಂದ ಅದು ಸಂಪೂರ್ಣ ಸೋತಿತು 57: -ಟಿ-54 


ಲಆ್‌ನತ್‌ 

೪ ಅಲ್ಲಾಹನ ಶಾಪಕ್ಕೆ ಹಕ್ಕುದಾರರು ಯಾರು? 424:23. 
28:42, 33:57, 61, 68, 40:52, 47:22, 23, 48:6 

€ ಯಾರ್ಯಾರ ಮೇಲೆ ಲಆ್‌ನತ್‌ ಮಾಡಲಾಗಿದೆ 67:11, 
80:17 


ಲಿಆನ್‌ 

೪ ಇದರ ಕುರಿತು ಶರೀಅತ್‌ನ ಆಜ್ಞೆಗಳು 24: 6ರಿಂದ 8, 
ಟಿ-6(ಅ), 7 

ಆ 'ಲಿಆನ್‌'ನ ನಿಬಂಧನೆ: ಮತ್ತು ಕಾನೂನು ಪರ ಪರಿಣಾಮ 
24: ಟಿ-7 . 

೪ ಪಠಿಯು ಪತ್ನಿಯ ಮೇಲೆ ಆರೋಪ ಹೊರಿಸಿದರೆ ಮತ್ತು 
ಲಿಆನ್‌ ಮಾಡದಿದ್ದರೆ, ಅವನು 'ಕದಫ್‌ 7 


ಅರ್ಹನಾಗುವನು 24: ಟಿ-7 
ಆ ಪತಿಯು ಪ್ರತಿಜ್ಞೆ ಮಾಡಿ ಪತ್ನಿ ಪ್ರತಿಜ್ಞೆ ಮಾಡದಿದ್ದರೆ 
ಅವಳಿಗೆ 'ರಜ್ಮ್‌' ಶಿಕ್ಷೆ ವಿಧಿಸಲಾಗುವುದೇ? 24: 7ئ‎ 


ಲುಕ್ಕ್ಮಾನ್‌ 

ಅರಬ್‌ ದೇಶದಲ್ಲಿ ಅವರ ಕೀರ್ತಿ 31: ಪರಿಚಯ,‏ و 
12ರಿಂದ 19, ಟಿ-17‏ 

€ ಆವರ ವೃತ್ತಾಂತ ಮತ್ತು ಉಪದೇಶಗಳು 31:12ರಿಂದ 19 


ಲೂತ್‌(ಅ) 

೪ ಅವರ ಕಥೆ +21:71 72, ಟಿ-63, 26: 160ರಿರಿದೆ 174, 
27: 54ರಿಂದ 58, 29: 26ರಿಂದ 35, 37: 133ರಿಂದ 136 
ಆ ಲೂತ್‌ ಜನಾಂಗದ ನೈತಿಕ ಅಧಃಪತನ 454: ಟಿ-22 ۱ 
ಆ ಲೂತ್‌ ಜನಾಂಗ 25:40, ಟಿ-53, 38:13, 14 

ಅ ಲೂತ್‌ ಜನಾಂಗದ ಪ್ರದೇಶ ಮತ್ತು ಅದರ ಮೇಲೆ 
ಯಾತನೆಯ ಸ್ವರೂಪ 26:172, 173, ೬-114 

ಅ ಅವರ ಜನಾಂಗವು ಅವರ ಪ್ರವಾದಿತ್ವವನ್ನು ಒಪ್ಪಲು 
ನಿರಾಕರಿಸಿತು 50: 12ರಿಂದ 14, 54:33 


ಕುರ್‌ಆನ್‌ ವ್ಯಾಖ್ಯಾನ 


೪ ಮಾನವನೊಳಗೆ ಆತ್ಮವನ್ನೂದುವುದರ ಅರ್ಥ 32:9, 
uಿ-16 
ಅ ಹ. ಮರ್ಯಮ್‌ರ(ಅ) ಗರ್ಭಕ್ಕೆ ಅಲ್ಲಾಹನು ನೇರವಾಗಿ 
ತನ್ನ ಕಡೆಯಿಂದ ಆತ್ಮವನ್ನೂದಿದನು 66:12, ಟಿ-28 
(ಹೆಚ್ಚಿನ ವಿಷರಣೆಗೆ 'ಮರ್ಯಮ್‌(ಅ)' ನೋಡಿರಿ) 
ಅ 'ರೂಹ್‌' ಜಿಬ್ರೀಲ್‌(ಅ) ಎಂಬರ್ಥದಲ್ಲಿ 70:4, ಟಿ-3, 
78:38, 97:4 

| ಮಾನವ ಆತ್ಮಕ್ಕೆ 'ಮಾನವ' ಮತ್ತು 'ಚಿತ್ತ' ನೋಡಿರಿ) 


ರುಹ್‌ಬಾನಿಯತ್‌'(ಸನ್ಯಾಸ) 
9 ಇಸ್ಲಾಮಿನಲ್ಲಿ ಸನ್ಯಾಸವಿಲ್ಲ 423:51, ಟಿ-46, 28:ಟಿ-84, 
28:77 
ಅ ಸನ್ಯಾಸವನ್ನು ಅಲ್ಲಾಹ್‌ ಕಡ್ಡಾಯಗೊಳಿಸಲಿಲ್ಲ 57:27, 
ಟಿ-53 
೪ ಸನ್ಯಾಸವು 'ಬಿದ್‌ಅತ್‌'(ನವೀನಾಚಾರ) ಆಗಿರುತ್ತದೆ 57:27, 
ಟಿ-53 
೪ ಇಸ್ಲಾಮಿನಲ್ಲಿ ಸನ್ಮಾಸಕ್ಕೆ ಅವಕಾಶವೇ ಇಲ್ಲ 57: ಟಿ-53 
"| 4 ಮುಸ್ಲಿಮ್‌ ಸಮುದಾಯದ ಸನ್ಮಾಸವು ದೇವಮಾರ್ಗದಲ್ಲಿ 
ಜಿಹಾದ್‌ ಮಾಡುವುದಾಗಿದೆ 57: ಟಿ-53 
ಅ ಕ್ರೈಸ್ತರಲ್ಲಿ ಸನ್ಮಾಸದ ಆರಂಭ ಮತ್ತು ಅದರ ಬೆಳವಣಿಗೆ 
57:27, ಟಿ-54 _ 
ಸನ್ಮಾಸದ ಆವಿಷ್ಕಾರಕ್ಕೆ ಕಾರಣಗಳು 57: ಟಿ-54 
ಸನ್ಮಾಸವು ಒಂದು ಶೀವ್ರವಾದ 57:27, ಟಿ-54 
ಸನ್ಮಾಸದ ದೊಡ್ಡ ದೊಡ್ಡ ಮುಖಂಡರು 57:ಟಿ-54 
ಸನ್ಯಾಸದ ಆರಂಭ ಈಜಿಪ್ಪಿನಿಂದಾಯಿತು 57: ಟಿ-54 
ಸನ್ಕಾಸದ ವೈಶಿಷ್ಟ್ಯಗಳು 57: ಟಿ-54 
ಮಾಲಿನ್ಯವನ್ನು ಸನ್ಯಾಸದ ಒಂದಂಶವೆಂದು ಭಾವಿಸ 
ಲಾಗುತ್ತಿತ್ತು 57: ಟಿ-54 
8 ಸನ್ಮಾಸವು ದಾಂಪತ್ಮ ಜೀವನವನ್ನು ಸಂಪೂರ್ಣ ನಿರಾಕರಿಸಿತು 
57: ಟಿ-54 
ಅ ಸನ್ಮಾಸದಲ್ಲಿ ಎಲ್ಲ ಸಂಬಂಧಗಳೂ ಕಡಿದು ಹೋಗುತ್ತವೆ 
57: ಟಿ-54 
ಅ ಸನ್ಯಾಸದಲ್ಲಿ ಸಂಬಂಧಿಕರ ಪ್ರೀತಿಯನ್ನು ಪಾಪವೆನ್ನ 
ಲಾಗುತ್ತದೆ 57:ಟಿ-54 


ಆ ಸನ್ಯಾಸದಲ್ಲಿ ಸಮೂಪದ ಸಂಬಂಧಿಕರನ್ನು ಹಿಂಸಿಸುವುದು 


ದೊಡ್ಡ ಪುಣ್ಯಕಾರ್ಯ 57: ಟಿ-54 


ವಲೀ(ಆತ್ಮೀಯ) . 

ಅ ಅರ್ಥ ಮತ್ತು ವಿವರಣೆ 42:6, ಟಿ-6, 42:28, 31, ಟಿ-49 
ಅ ಅಲ್ಲಾಹನ ಹೊರಶು ಬೇರಾರೂ ಮಾನವನ ವಲೀ ಆಗಲಾರ 
42:8, 9, ಟಿ-11, 12 

€ ಅಲ್ಲಾಹನ ಹೊರತು ಇತರರನ್ನು ತಮ್ಮ ವಲೀಯನ್ನಾಗಿ 
ಮಾಡುವುದು ಶಿರ್ಕ್‌ ಆಗಿದೆ 42:6, ಟಿ-6 

೪ ಅಲ್ಲಾಹನ ವಿರುದ್ಧ ಯಾವ ವಲೀ ಮತ್ತು ಸಂರಕ್ಷೆಕನೂ 
ಮಾನವನ ಸಹಾಯಕ್ಕೆ ಬರಲಾರ 4632 


ವಲೀದ್‌ ಬಿನ್‌ ಮುಗೀರಾ 

€ ಅವನ ದುಪ್ಪತೆಯ ಕುರಿತು ಕುರ್‌ಆನಿನ ವಿಮರ್ಶೆ 74: 
ಪರಿಚಯ, 11ರಿಂದ 25, ಟಿ-10ರಿಂದ 14 

೪ ಅವನು ಮನಸ್ಸಿನಲ್ಲಿ ಕುರ್‌ಆನನ್ನು ಮಾನ್ಮ ಮಾಡಿದ್ದನು. 
ಆದರೆ ತನ್ನ ಮುಖಂಡತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಮಾತ್ರ 
ಈ ವಾಣಿಯನ್ನು ' ಮಾನವವಾಣಿ ಮತ್ತು ಜಾದೂ 
ಎನ್ನತೊಡಗಿದನು 74: ಪರಿಚಯ 

ತನ್ನ ಆತ್ಮಸಾಕ್ಟಿಯೊಂದಿಗೆ ಅವನ ಘರ್ಷಣೆ 74: ಪರಿಚಯ,‏ ہہ 
18ರಿಂದ 25, ಟಿ-14‏ 

ಅ ಅವನ ಮೇಲೆ ಅಲ್ಲಾಹನ ಉಪಕಾರಗಳು ಮತ್ತು ಅದಕ್ಕೆ 
ಉತ್ತರವಾಗಿ ಅವನ ಕೃತಘ್ಲುತೆ 74: 12ರಿಂದ 16 

೪ ಅವನ ದುರ್ಗತಿ 74:17, 26ರಿಂದ 29 


ವಸಿಯ್ಯತ್‌(ಮೃತವಾಣಿ) 
(ಇಸ್ಲಾಮ ಕಾನೂನು' ನೋಡಿರಿ) 


ವಹ್ಕ್‌ 
ಆ ಇದರ ಅರ್ಥ ಮತ್ತು ವಿವರಣೆ ೬42:7, 8ئ‎ 

೪ ಪ್ರವಾದಿಗಳಿಗೆ ಕಳುಹಿಸುವ ವಹ್ಮ್‌ಗೆ 'ರೂಹ್‌' ಎಂಬ 
ಪದದ ಬಳಕೆ +42:51, 52, ಟಿ-83 

ಆ ಕೃಪಾವೃಪ್ಟಿಯೊಂದಿಗೆ ಅದರ ಹೋಲಿಕೆ +22:63, ಟಿ-110 
೪ ಹ. ನೂಹ್‌ರು(ಅ) ವಹ್ಮ್‌ಯ ಮಾರ್ಗದರ್ಶನದಲ್ಲಿ ನಾವೆ 
ತಯಾರಿಸುತ್ತಾರೆ 23:27 

6 ಹ. ಮೂಸಾರ(ಅ) ತಾಯಿಗೆ ವಹ್ಮ್‌ 28:7 

ಅ ಅಲ್ಲಾಹನ ಬೌತಿಕ ಆಜ್ಜೆಗಳಿಗೂ ವಹ್ಮ್‌. ಷದ 
ಪ್ರಯೋಗವಾಗುತ್ತದೆ 41:12 

ಅ ಪ್ರವಾದಿಯ ಜ್ಞಾನ ಮೂಲ 41:6 


1422 


(© ಲೂತ್‌ ಜನಾಂಗದ ಮೇಲೆ ಯಾತನೆಯ ಆಗಮನ ಮತ್ತು 
ಅದರ ಸ್ವರೂಪ 51: 32ರಿಂದ 37, ಟಿ31, 32, 54:34 
೪ ಹ. ಲೂತ್‌(ಅ) ಮತ್ತು ಸತ್ಯವಿಶ್ವಾಸಿಗಳು ಯಾತನೆಯಿಂದ 
ಹಾರಾದುದು 51:35, 36, 5434, 35 
೪ ಅವರೊಂದಿಗಿನ ಅವರ ಪತ್ನಿಯ 
ಫಲಕಾರಿಯಾಗಲಿಲ್ಲ 66: ಪರಿಚಯ, 10 
ಅ ಅವರ ಪತ್ನಿಯು ಯಾವ ದೃಷ್ಟಿಯಲ್ಲಿ ವಂಚಿಸಿದುದು 
66:10, 8-24 
೪ ಸತ್ಯನಿಷೇಧಿಗಳ ವಿಷಯದಲ್ಲಿ ಹ.ಲೂತ್‌ರ(ಅ) ಪತ್ನಿಯ 
ಉದಾಹರಣೆ 66:10 
ಆ ಲೂತ್‌ ಜನಾಂಗವು ಪರಲೋಕವನ್ನು ನಿರಾಕರಿಸಿತು ಮತ್ತು 
ರಸೂಲರನ್ನು ಸುಳ್ಳಾಗಿಸಿತು 69:9, 10, ಟಿ-6 
€ ಅವರ ಮೇಲೆರಗಿದ ಯಾತನೆಯ ವರ್ಣನೆ 69:9, 10, 
ಟಿ-6 


ಸಂಬಂಧವೇನೂ 


ಲೈಲತುಲ್‌ ಕದ್ವ್‌(ಕದ್ರ್‌ ರಾತ್ರೆ) 

ಅ ಕುರ್‌ಆನ್‌ ಅವಶೀರ್ಣಗೊಂಡ ರಾತ್ರೆ 44: 3ರಿಂದ 5, 
ಟಿ-1, 3, 97: 1ರಿಂದ 3, ಟಿ-1 

(ಹೆಚ್ಚಿನ ವಿವರಗಳಿಗೆ ہے‎ ರಾತ್ರೆ' ನೋಡಿರಿ) 


ಲೋಭ 

ಲೋಭಿಗಳು ದೇವಮಾರ್ಗದಲ್ಲಿ ಖರ್ಚು ಮಾಡದೆ ಸ್ವತಃ‏ ہ 
ತಮಗೇ ನಷ್ಟ ಮಾಡಿಕೊಳ್ಳುತ್ತಾರೆ 47:38‏ 

ಅ ಲೋಭದ ಖಂಡನೆ 57:24, 59:9, ಟಿ-19, 928 
ರಿಂದ 10 | 

€ ಲೋಭಿಗಳನ್ನು ಅಲ್ಲಾಹ್‌ ಮೆಚ್ಚುವುದಿಲ್ಲ 57:23, 24 
ಆ ಮುಸ್ಲಿಮನು ದುರ್ನಡತೆಯವನೂ ಲೋಭಿಯೂ 
ಆಗಿರುವುದಿಲ್ಲ 57:0. ಟಿ-19 

ಲೋಭದ ವಿಶಾಲಾರ್ಥ 92: ಟಿ-4‏ ٭ 

ಅ ಮಾನವನು. ಹೇಗಿದ್ದರೂ ಒಂದು ದಿನ ಸಾಯಲಿದ್ದಾನೆ. 
ಅವನು ಕೂಡಿ ಹಾಕುವ ಸಂಪತ್ತು ಅವನ ಯಾವ ಕೆಲಸಕ್ಕೂ 
ಬಾರದು 92:11- ೬-6 . 


ಲೌಕಿಕ ಜೀವನ 
(ಭೂಮಿ' ನೋಡಿರಿ) 


1423 


ವಹ್ಮ್‌ಗಳನ್ನು ಕ್ರೋಢೀಕರಿಸಲಾಯಿತು 96: ಪರಿಚಯ, 97:1. 
ಟಿ-1 
ಅ ಪ್ರವಾದಿವರ್ಯರಿಗೆು ಕುರ್‌ಆನಿನ ಹೊರತಾಗಿ ಅಪ್ರತ್ಯಕ್ಷ 
ವಹ್ಮ್‌ ಅವತೀರ್ಣಗೊಳ್ಳುತ್ತಿದ್ದುದಕ್ಕೆ ಆಧಾರ 66: ಪರಿಚಯ, 
75: ಟಿ-13, 96: ಟಿ-10 

(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿತ್ವ' ನೋಡಿರಿ) 


ವಾದಿನ್ನಮ್ಮ್‌ (ಇರುವೆಗಳ ಕಣಿವೆ) 
ಅ ಇದರ ಶೋಧನೆ 27:18, ಟಿ-24 


ವಾರೀಸು ಹಕ್ಕು" 

ಅ ಗರ್ಭದ ಕನಿಷ್ಠತಮ ಕಾಲಾವಧಿ 31: ಟಿ-23 

ಆ ವಾರೀಸು ಹಕ್ಕಿನಲ್ಲಿ ಸಂಬಂಧಿಕರೇ ಪರಸ್ಪರ ಹಕ್ಕುದಾರರು. 
33:6, ಟಿ-14 

೪ ಇಸ್ಲಾಮೊ ವಾರೀಸು ಹಕ್ಕಿನ ಕಾನೂನು ಸಮಾಜವಾದದ 
ಮೂಲಭೂತ ಸಿದ್ಧಾಂತಗಳನ್ನು "ನಿರಾಕರಿಸುತ್ತದೆ 53: ب١‎ 
೪ ಮೃತನ ಇತರ ವಾರೀಸುದಾರರನ್ನು ವಂಚಿತಗೊಳಿಸಿ 
ಸಂಪೂರ್ಣ ವಾರೀಸು ಸೊತ್ತನ್ನು ಕಬಳಿಸುವ ಹಕ್ಕು ಯಾರಿಗೂ 
ಇಲ್ಲ 89:19, 3 

(ಇಸ್ಲಾಮ ಕಾನೂನು', 'ವಾರೀಸು ಹಕ್ಕಿನ ಕಾನೂನು' ನೋಡಿರಿ) 


ವ್ಯಭಿಚಾರ(ಯುನಾ) 

ಅ ಅದು ಪಾಪ ಮತ್ತು ಕೆಡುಕೆಂಬ ಬಗ್ಗೆ ಎಲ್ಲ ಕಾಲಗಳಲ್ಲೂ 
ಸಾರ್ವತ್ರಿಕ ಸಹಮತವಿದೆ 24: ಟ-2 

೪ ಅದರ ನೈತಿಕ ಮತ್ತು ಸಾಮೂಹಿಕ ಹಾನಿಗಳು 24: ಟಿ-2 
ہہ‎ ಅದು ಅಪರಾಧವಾಗಿರುವ ಮತ್ತು ಅದರ ಶಿಕ್ಲೆಯ 
ಪ್ರಶ್ನೆಯಲ್ಲಿ ಇಸ್ಲಾಮೂ ಕಾನೂನು ಮತ್ತು ಇಸ್ಲಾಮೇತರ 
ಕಾನೂನುಗಳಲ್ಲಿ ಮತಭೇದ 24: مو‎ ; 

ಅ ಇದು ಅಪರಾಧವೆಂಬ ವಿಷಯದಲ್ಲಿ ಇಸ್ಲಾಮೊ ಕಾನೂನಿನ 
ದೃಷ್ಟಿಕೋನ 24: ಟ-2 
ಅ ಇದನ್ನು ತಡೆಯಲು ಇಸ್ಲಾಮಿನ ಸುಧಾರಣಾ شود‎ 
24 ಟಿ-2, 59 

€ ವೇಶ್ಕಾವೃತ್ತಿಗೆ ತಡೆ 24:33, ಟಿ-59 

ಅ ಇದರ ಕುರಿತು مو‎ 'ಕಾನೊನಿನ ಹರತಹಂತಮದ 
ಪ್ರಗತಿ 24: ಟ-2 k 

ಅ ಇದು" ಹರಾಮ್‌ "ಆಗಿದೆ 25:68, ಟಿ-84, 4 

ಅ ಇದಕ್ಕೆ ಶಿಕ್ಲೆ 242, ಟಿ-2 


ಕುರ್‌ಆನ್‌ .ವ್ಯಾಖ್ಯಾನ 


೪ ಪ್ರವಾದಿಗಳ ಸ್ವಪ್ನವೂ ವಹ್ಮ್‌ನ ಒಂದು ವಿಧವಾಗಿದೆ 37: 
ಟಿ-60, 48: ಪರಿಚಯ, 27, ಟಿ-47 

[2 ಪ್ರವಾದಿಗಳಿಗೆ ವಹ್ಮ್‌ ಬರುವ ವಿವಿಧ ರೀತಿಗಳು' 42:7, 
ಟಿ-8 

ಅ ಅದು ಒಂದು ಜ್ಯೋತಿಯಾಗಿದ್ದು ಅದರಿಂದ ಅಲ್ಲಾಹ್‌ 
ತನ್ನ ರಸೂಲರಿಗೆ ಮಾರ್ಗದರ್ಶನವೀಯುತ್ತಾನೆ 42:52 

€ ಪ್ರತ್ಯಕ್ಷ ವಹ್ಮ್‌ ಮತ್ತು ಅಪ್ರತ್ಕಕ್ಸ ವಹ್ಮ್‌ 53: ಟ-4 
٭‎ ಅಲ್ಲಾಹನು ಪ್ರವಾದಿವರ್ಯರಿಗೆ(ಸ) ತಾನಿಚ್ಛಿಸಿದ್ದನ್ನು ವಹ್ಮ್‌ 
ಮೂಲಕ ಅವತೀರ್ಣಗೊಳಿಸಿದನು 53:10 

ಅ ಪ್ರವಾದಿವರ್ಯರಿಗೆ(ಸ) ವಹ್ಮ್‌ ಆರಂಭ 96: ಪರಿಚಯ, 
1ರಿಂದ 5 

ಅ ಪ್ರವಾದಿವರ್ಯರಿಗೆ(ಸ) ಅವಶೀರ್ಣಗೊಂಡ ಪ್ರಪ್ರಥಮ 
ವಹ್ಮ್‌ 74: ಪರಿಚಯ, 96: ಪರಿಚಯ, 1ರಿಂದ 5 

೬ ಹ. ಜಿಬ್ರೀಲ್‌ರು(ಅ) ಪ್ರಥಮ اد‎ ಲಿಖಿತ ರೂಪದಲ್ಲಿ 
ಪ್ರವಾದಿವರ್ಯರ(ಸ) ಮುಂದಿರಿಸಿದ್ದರು 96: اخ‎ 

ಅ ಪವಿತ್ರ ರಮರುಾನ್‌ ತಿಂಗಳ ಆ ರಾತ್ರೆ(ಕದ್ಬ್‌ರಾತ್ರೆ)ಯಲ್ಲಿ 
ಅವರ ಮೇಲೆ ಪ್ರಥಮ ವಹ್ಮ್‌ ಅವತೀರ್ಣಗೊಂಡಿತು 97: 
ಪರಿಚಯ, 1ರಿಂದ 5, ಟಿ-1 

ಅ ವಹ್ಮ್‌ ಅವತೀರ್ಣಗೊಳ್ಳುವಾಗ ಪ್ರಬಾದಿವರ್ಯರ(ಸ) 
ತಿ ಏನಾಗುತ್ತಿತ್ತು 74: ಪರಿಚಯ 

ಪ್ರವಾದಿತ್ವದ ಆರಂಭ ಕಾಲದಲ್ಲಿ, ಅವರೊಳಗೆ ಕ್ರಮೇಣ 
ಸಹಿಸುವ ಶಕ್ತಿಯುಂಟಾಗಲಿಕ್ಕಾಗಿ ದೀರ್ಪ ಮಧ್ಯಂತರದ ಬಳಿಕ 
ವಹ್ಮ್‌ ಅವತೀರ್ಣಗೊಳಿಸಲಾಗುತ್ತಿತ್ತು 74: ಪರಿಚಯ, 93: 
ಪರಿಚಯ, ಟಿ-3 

ಅ ಪ್ರವಾದಿತ್ವದ :ہت‎ ಕಾಲದಲ್ಲಿ ವಹ್ಮ್‌ 
ಅವತೀರ್ಣಗೊಳ್ಳುವಾಗ ಅವರು ಅದನ್ನು ಬಾಯಿಯಿಂದ 
ಆವರ್ತಿಸಲಿಕ್ಕೂ ಕಂಠಪಾಠ ಮಾಡಲಿಕ್ಕೂ ಪ್ರಯತ್ನಿಸುತ್ತಿದ್ದರು. 
ಆದರೆ, ತಾವು ಸಮಾಧಾನದಿಂದ ಅದನ್ನು ಕೇಳಿರಿ, ಅಲ್ಲಾಹ್‌ 
ಅದನ್ನು ನಿಮ್ಮ ಸ್ಮರಣೆಯಲ್ಲಿ; ಸುರಕ್ಷಿತಗೊಳಿಸುವನೆಂದು 
ಆದೇಶಿಸಲಾಯಿತು 75: ಪರಿಚಯ, '16ರಿಂದ 19, ಟಿ-11ರಂದ 
13, 87:6, 7, ೬-7 

9 ವಹ್ಮ್‌ನ ರಕ್ಷಣೆಗಾಗಿ ಎಂತಹ ಬಿಗುವಾದ ವ್ಯವಸ್ಥೆ 
ಮಾಡಲಾಗುತ್ತಿತ್ತು 73:27, 28, ಟಿ-28 

೪ ಕುರ್‌ಲನಿನಲ್ಲೂ ಎಷ್ಟೊಂದು ಉತ್ತಮ ರೀತಿಯಲ್ಲಿ 
ಎವಿಧ ಕಾಲ ಮತ್ತು ಪರಿಸ್ಥಿತಿಗಳಲ್ಲಿ ಅವತೀರ್ಣಗೊಳ್ಳುತ್ತಿದ್ದ 


ಸ್ತಿ 
ಹಿ 
9 


ವಿಷಯ ಸೂಚಿ 


6 ಅಪರಾಧ ಸಾಬೀತಾಗದೆ ಬರಿಯ ಸಂಶಯದ ಮೇಲೆ 
ಯಾರಿಗೂ وڈ‎ ಕೊಡಲಾಗದು. ಸಂಶಯ ಎಷ್ಟೇ ಪ್ರಬಲ 
ವಾಗಿದ್ದರೂ ಸರಿಯೇ 24:ಟಿ-2 

೪ ಅಪರಾಧ ಸಾಬೀತಾಗಲು ಶರತ್ತುಗಳು 24:ಟಿ-2 

೪ ಕೇವಲ ಗರ್ಭಿಣಿಯಾಗಿರುವುದು ಸ್ತ್ರೀಯನ 
ಅಪರಾಧಿಯೆಂದು ಸಾಬೀತುಪಡಿಸಲು ಸಾಕಾಗುವ ಸಾಕ್ಸ್ಯ ಮಾ: 
ಆಧಾರವಾಗಬಲ್ಲುದೇ? 24:ಟಿ-2 

ಆ ಸಾಕ್ಲಿಗಳ ಸಾಕ್ಸ್ಯದಿಂದ ಅಪರಾಧ ಸಾಬೀತಾಗದಿದ್ದರೆ ۳ھ‎ 
ಮೇಲೆ 'ಕದಫ್‌' ವ್ಯಾಜ್ಯ ಹೊಡಬಹುದೇ? 24:ಟಿ-2 

೪ ಅಪರಾಧಿಯ ತಪ್ಪೊಬ್ಬಗೆಯನ್ನು ಯಾವ ಸ್ಥಿತಿಯಲ್ಲಿ 
ಸ್ವೀಕರಿಸಬಹುದು 24:ಟಿ-2 

€ ಗರ್ಭಿಣಿಗೆ 'ಹದ್ದ್‌' ಜಾರಿಗೊಳಿಸುವ ಪ್ರಶ್ನೆ 24:ಟ-2 
€ ಇಸ್ಲಾಮೊ ಶರೀಅತ್‌ ಅಪರಾಧಿಗಳನ್ನು ಹೊಂಚು ಹಾಕಿ 
ಹಿಡಿಯುತ್ತಿರಲು ಬಯಸುವುದಿಲ್ಲ 24:ಟಿ-2 

ಅ ಅಪರಾಧವು ಸಾಬೀತಾದ ಮೇಲೆ ವ್ಯಭಿಚಾರಿ ಮತ್ತು 
ವ್ಯಭಿಚಾರಿಣಿಗೆ ಕೊಡಲಾಗುವ وت‎ 24:ಟಿ-4 

€ ಶಿಕ್ಲೆಯನ್ನು ಬಹಿರಂಗವಾಗಿ ಕೊಡಬೇಕು 24:ಟಿ-2 


6 ಛಡಿಯೇಟುಗಳನ್ನು ಕೊಡುವ ಕ್ರಮ 'ಮತ್ತು ಅದರ 
ಶರತ್ತುಗಳು 24:ಟ-2 | ۲ 
ಅ ಅಪರಾಧಿಗೆ ان‎ ಕೊಟ್ಟ ಬಳಿಕ ಅವನೊಂದಿಗೆ ಗೌರವ 
ಪೂರ್ಣವಾಗಿ ವರ್ತಿಸುವುದು 24:ಟಿ-2 


ಅ ವ್ಯಭಿಚಾರಿ ಮತ್ತು ವ್ಯಭಿಚಾರಿಣಿಯರ ಪರಸರ ನಿಕಾಹ್‌ 
24:3, ಟಿ-5 

೪ ಪತಿಯು ತನ್ನ ಪತ್ನಿ ಪರಪುರುಷನೊಂದಿಗೆ ಕಲುಷಿತ 
ವಾದುದನ್ನು ಕಂಡರೆ ಅವನು ಅವಳನ್ನು ವಧಿಸಬಹುದೇ? 
24:ಟಿ-7 

ಆ ಪ್ರವಾದಿವರ್ಯರು(ಸ) ಮುಸ್ಲಿಮ್‌ ಸ್ತ್ರೀಯರಿಂದ ಪ್ರತಿಜ್ಞಾ 
ವಿಧಿ ಪಡೆಯುವಾಗ ವ್ಯಭಿಚಾರವೆಸಗುವುದಿಲ್ಲವೆಂಬ ಕರಾರನ್ನೂ 
ಪಡೆಯುತ್ತಿದ್ದರು 60:12 ۔‎ | 


ವಿಗ್ರಹಾರಾಧನೆ 

ಆ ಅದನ್ನು ಕಟ್ಟು ನಿಟ್ಟಾಗಿ ನಿಷೇಧಿಸಿರುವುದು 22:26 

೪ ಅರಬರ ವಿಗ್ರಹಾರಾಧನೆ 53:20, ಟಿ-15, 53:49, ಟಿ-44 
೪ 'ಲಾತ್‌' ವಿಗ್ರಹದ ಸ್ಥಾನ ತಾಯಿಫ್‌ನಲ್ಲಿತ್ತು 53:ಟಿ-15 


1424 


8 ಇದಕ್ಕೆ ಕಠಿಣ ಶಿಕ್ಷೆಯನ್ನು ಯಾವ ಔಚತ್ಕಕ್ಕಾಗಿ 
ಇರಿಸಲಾಗಿದೆ 24: ಟ-2 
೪ ವಿವಾಹಿತ ವ್ಯಭಿಚಾರಿ ಮತ್ತು ಅವಿವಾಹಿತ ವ್ಯಭಿಚಾರಿ 
ಯೊಳಗೆ ವ್ಯತ್ಯಾಸ 24: ಟಿ-2 
೪ ವಿವಾಹಿತ ವೃಭಿಚಾರಿಗೆ ಶರೀಅತ್‌ ಪ್ರಕಾರ ಸಾಬೀತಾಗಿರುವ 
ಶಿಕ್ಸೆ 24: ಟಿ-2 
ಆ ದಿಮ್ಮೋೀಇಸ್ಲಾವಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ 
ವ್ಯಭಿಚಾರಿಗೆ ರಜ್ಮ್‌(ಕಲ್ಲೆಸೆದು ಕೊಲ್ಲುವ) ಶಿಕ್ಸೆ ಕೊಡಬಹುದೇ? 
24: ಟಿ-2 
೪ ಯಾವ ಕ್ರಿಯೆಗೆ ವ್ಯಭಿಚಾರದ ಅಪರಾಧ ಅನ್ವಯಿಸುವುದು 
ಮತ್ತು ಯಾವುದಕ್ಕಿಲ್ಲ 24: ಟಿ-2 
ಅ ಸಂಭೋಗ ಕ್ರಿಯೆಗಿಂತ ಕಡಿಮೆ ಸಮ್ಮಿಲನವಾಗಿದ್ದರೆ 
ಶರೀಅತ್‌ನ ವಿಧಿ 24: ಟಿ-2 
9 ಯಾವ ಸ್ಥಿತಿಯಲ್ಲಿ ಒಬ್ಬನನ್ನು ವ್ಯಭಿಚಾರದ 
ಅಪರಾಧಿಯೆಂದು ಹೇಳಬಹುದು? 24:ಟಿ-2 
೪ ಹಟ ಸಂಭೋಗದಲ್ಲಿ ಬಲಾತ್ಕಾರವೆಸಗಲ್ಪಟ್ಟ ವ್ಯಕ್ತಿ ಶಿಕ್ಸೆಗೆ 
'| ಅರ್ಹನಲ್ಲ 24: ಟಿ-2, 59 
ಅ ವೃಭಿಚಾರಿ ಮತ್ತು ವೃಭಿಚಾರಿಣಿಗೆ ಇಸ್ಲಾಮೊ ರಾಷ್ಟ್ರದಲ್ಲಿ 
'| ಮಾತ್ರ 'ಹದ್ದ್‌' ಜಾರಿಗೊಳಿಸಬಹುದು 24: ಟ-2 
8 ವ್ಯಭಿಚಾರದ 'ಹದ್ದ್‌' (ಕೊಟ್ಟೇ ತೀರಬೇಕಾದ ಶಿಕ್ಷೆ) 
ಮುಸ್ಲಿಮೇತರರ ಮೇಲೆ ಜಾರಿಗೊಳಿಸಲಾಗುವುದೋ ಇಲ್ಲವೋ? 
24: ಟಿ-2 
ಅ ವ್ಯಭಿಚಾರಿಯು ತಪ್ಪೊಪ್ಪಿಗೆ ಮಾಡಬೇಕೆಂಬುದು ಶರೀಅತ್‌ 
ಪ್ರಕಾರ ಅಗತ್ಮವಿಲ್ಲ 24೬ ಟಿ2 
ಆ ವ್ಯಭಿಚಾರದ ಅಪರಾಧದ ಸುದ್ದಿಯನ್ನು ಅಧಿಕಾರಿಗಳ 
ವರೆಗೆ ತಲಪಿಸುವುದು ಶರೀಅತ್‌ ಪ್ರಕಾರ ಕಡ್ಡಾಯವಲ್ಲ 
24:ಟಿ-2 
ಆ ಸರಕಾರದ ವರೆಗೆ ಸುದ್ದಿ ತಲಪಿ ಬಿಟ್ಟಿ ಬಳಿಕ 
ಅಪರಾಧಿಯನ್ನು ಕಮಿಸಲಾಗದು 24:ಟಿ-2 
€ ಈ ಅಪರಾಧವು ಪರಸ್ಪರ ರಾಜಿಯಾಗತಕ್ಕದ್ದಲ್ಲ 24: 
ಟಿ-2 
| *. ಮಾನವ ಬೆಲೆಯನ್ನು ಆರ್ಥಿಕ ಪರಿಹಾರ ಧನದ ರೂಪದಲ್ಲಿ 
ಕೊಡಲಾಗುವುದಿಲ್ಲ 24:ಟ-2 
ಆ ವ್ಯಭಿಚಾರದ ಯಾವ ಶಿಕ್ಷೆಯನ್ನೂ ಅಪರಾಧ ಸಾಬೀತಾಗದೆ 
ಕೊಡಲಾಗದು 24: ಟಿ-2 


145 


ದೇವಚರರ ಮೂಲಕ ವಿಶ್ವದಲ್ಲಿ‏ جو مد 
ದೇವಾಜ್ಞೆಗಳ ಪಾಲನೆ ನಡೆಯುತ್ತದೆ 79:1ರಿಂದ,”5, ಟಿ-1‏ 
(ಹೆಚ್ಚಿನ ವಿವರಗಳಿಗೆ 'ಆಕಾಶ' ಮತ್ತು “ಭೂಮಿ” ನೋಡಿರಿ)‏ 


ವಿಶ್ವ ವ್ಯವಸ್ಥೆ. | 

٠ هرکردد‎ ವಿವಿಧ ಪ್ರಕ್ರಿಯೆಗಳ ಪ್ರಸ್ತಾಪ ಸ 
ರಿಂದ 4 

೪ ಭೂಮಿಯನ್ನು ಅಲ್ಲಾ ಹನು ಅತುತ್ತಮ. ರೀತಿಯಿಂದ 
ಹಾಸಿದ್ದಾನೆ 51:48 : 

ಅ ವಿಶ್ವದ ವಾಸ್ತವಿಕತೆ 64: ಘಟದ, Ic. 

ಅ ಭೂಮಿ: ಆಕಾಶಗಳ ಅಖಿಲ ವಿಶ್ವವ್ಯವಸ್ಥೆಯೂ ಅಲ್ಲಾಹನ 
ಅಸ್ತಿತ್ವಕ್ಕೆ ಪುರಾವೆಯಾಗಿವೆ 64: 1 ಸಿ میں‎ 
ಅ ಅಖಿಲ ವಿಶ್ವ ದಲ್ಲಿ ಅಲ್ಲಾ ಹನ. ಸಾರ್ವಭೌಮತೆ 
ನಡೆಯುತ್ತಿದೆ 64:ಟಿ-2 


ಶಆಇರಿಲ್ಲಾ(ದೇವಲಾಂಛನಗಳು ہے ے.‎ 
€ ಅವುಗಳನ್ನು. ಗೌರವಿಸಬೇಕಾದುದು او‎ ಬೇಡಿಕೆಯಾಗಿದೆ 

22:32 
ಅ ಬಲಿದಾನದ ಪ್ರಾಣಿಗಳು RRS 22:36 
(ಹೆಚ್ಚಿನ ವಿವರಗಳಿಗಾಗಿ 'ಹಜ್ಜ್‌' ಮತ್ತು 'ಬಲಿದಾನ' ನೋಡಿರಿ) 


ಶಘಾಅತ್‌ (ಶಿಫಾರಸ್ಸು) : 

ಆ ಇದರ ಕುರಿತು ಮುಶ್ರಿಕ್‌ ಪರ ವಿಶ್ವಾಸ ಮತ್ತು ಅದರ 
ಖಂಡನೆ $22: -125, 36:23,-19,40:18,-32 

ಅ ಈ ಕುರಿತು ಇಸ್ಲಾಮೂ ವಿಶ್ವಾಸ ಮತ್ತು ದೇವಸಹಭಾಗಿತ್ವ 
ಪರ ವಿಶ್ವಾಸದ ವೃತ್ಕಾಸ 39:43, 4,ಟಿ-62, 63 

ಅ ಪರಲೋಕದಲ್ಲಿ ಮುಶ್ರಿಕರ ಶಿಫಾರಸ್ಸು ವಿಶ್ವಾಸವು: ا‎ 
ಸಾಬೀತಾಗುವುದು 426:96ರಿರಿದ 102 : 
ಅ ಮುಪ್ರಿಕರ ಆರಾಧ್ಮರು. ಅವರ ಪರವಾಗಿ ಯಾವ 
ಶಿಫಾರಸ್ಸನ್ನೂ ಮಾಡಲಾರರು 30:13 - 

ಅ ಅವರ ಆರಾಧ್ಯರು ಅವರನ್ನೇ ಅಪರಾಧಿಗಳೆನ್ನುವರು 25:18 
೪ ಅಲ್ಲಾಹನ. ಆಜ್ಞೋಲ್ಲಂಘುಕರ ಪರವಾಗಿ ಯಾರೂ 
ಶಿಫಾರಸ್ಸು ಮಾಡಲಾರರು "29:22, ಟಿ-35 

ಅ ಪರಲೋಕದಲ್ಲಿ ಅಲ್ಲಾಹ್‌ ಅನುಮತಿ ಕೊಟ್ಟವನು ಮಾತ್ತ' 
ಶಿಫಾರಸ್ಸು ಮಾಡುವನು 21:28,ಟಿ-27 1 
ಅ ಅಲ್ಲಾಹನು ಯಾರ ಪರವಾಗಿ ಶಿಫಾರಸ್ಸು ಮಾಡಲು 
ಅನುಮಶಿ 'ಕೊಡುವನೋ ಅವನ ಪರವಾಗಿ ಮಾತ್ರ ಶಿಫಾರಸ್ಸು 
ನಡೆಯುವುದು +21: ಟಿ-27 


ಕುರ್‌ಆನ್‌ "ವ್ಯಾಖ್ಯಾನ 


(ಈ ಬನೂ ಸಕೀಫರು 'ಲಾತ್‌ನ್ನು ಆರಾಧ್ಯವನ್ನಾಗಿ ಮಾಡಿ 
ಕೊಂಡಿದ್ದರು. 53: ಟಿ-15 


ಅ 'ಲಾತ್‌' ಎಂಬ ಪದದ ವಿವರಣೆ 53:ಟಿ-15 

೪ 'ಉರ್ದ್ನಾ' ಕುರೈಶರ ವಿಶೇಷ ದೇವಿ 53: ಟಿ-15 

೪, ಉರ್ದ್ದಾ'ದ ಅರ್ಥ 53:ಟಿ-15, 

6 'ಮನಾತ್‌'ಗೆ ಇದ್ದ ಸ್ಥಾನ 53:ಟಿ-15 

ಆ 'ಮನಾತ್‌ಗೆ ಹಜ್ಜ್‌ ಯಾತ್ರೆ ಮಾಡಲಾಗುತ್ತಿತ್ತು 53: 15 
೪ 'ಶಲ್‌ರಾ'ದ ವಿವರಣೆ 53:49 ಟಿ-44 

ಆ ಹ. ನೂಹ್‌ರ(ಅ) ಏಕದೇವತ್ವದ ಪ್ರಚಾರಕ್ಕೆ ಉತ್ತರವಾಗಿ 
ಜನಾಂಗದ ಮುಖಂಡರು ತಮ್ಮ ಜನಾಂಗಕ್ಕೆ ಇನ್ನಷ್ಟು ಬಲವಾಗಿ 
ವಿಸ್ಸಹಾರಾಧನೆಗೇ ಅಂಟಿಕೊಂಡಿರಬೇಕೆಂದು ಹೇಳಿದುದು 71: 
ಟಿ-16 

€ ನೂಹ್‌ರ(ಅ) ಜನಾಂಗದ ವಿಗ್ರಹಗಳನ್ನು ಅನಂತರ ಅರಬ್‌ 
ಮುಪ್ರಿಕರೂ ಆರಾಧಿಸತೊಡಗಿದರು 71 :ಟ-17 (ಹೆಚ್ಚಿನ 
ವಿವರಗಳಿಗೆ 'ಶಿರ್ಕ್‌' ನೋಡಿರಿ) { ಇನ ನೆ 


ಎಧಿ 
(ಕರಾವಕದ್ರ್‌' ಮತ್ತು 'ದೇವವಿಧಿ ನಿಯಮ' ನೋಡಿರಿ) 


ವಿಶ್ವ 
6 ಅಲ್ಲಾಹನು ವಿಶ್ವ ಮತ್ತು ಅದರ ಪ್ರತಿಯೊರಿದು ವಸ್ತುವನ 


ಪ್ರಭು 7837 


೪ ಅವನು ವಿಶ್ವ ಸಾಮ್ರಾಜ್ಮದ ಒಡೆಯನು 85:9 

ಅ ವಿಶ್ವದಲ್ಲಿ ಎಂತೆಂತಹ ಮತ್ತು ಎಷ್ಟೆಷ್ಟು ಬಗೆಯ ಸೃಷ್ಟಿಗಳು 
ಸೃಷ್ಟಿಸಲ್ಪಟ್ಟಿವೆಯೆಂದು ಬಲ್ಲವನು ಅವನ ಹೊರತು ಬೇರಾರೂ 
ಇಲ್ಲ 74:31, ಟಿ-25 

ಅ ವಿಶ್ವವು ಒಂದು ಸುವ್ಯವಸ್ಥಿತ ಮತ್ತು ಸುಸ್ಥಿರ ಸ್‌ ಸಮ್ರಾಜ್ಯ 
ವಾಗಿದೆ. ಅದರಲ್ಲಿ ಹುಡುಕಿದರೂ ಯಾವುದೇ `ಡೋಷ 
ಅಥವಾ ಕೊರತೆ ಸಿಗಲಾರದು 67:3, ಟ-8, 89: 1ರಿಂದ 5, 
جو‎ : 12 
٭‎ ವಿಶ್ವದಲ್ಲೆಲ್ಲೂ ಸ್ತಬ್ಧತೆ ಇಲ್ಲ ಒಂದು: ನಿರಂತರ 
ಬದಲಾವಣೆ ನಡೆಯುತ್ತಿದೆ 84:19, ಟಿ-11 
* ವಿಶ್ವದ ಪ್ರತಿಯೊಂದು ವಸ್ತುವೂ 
ಸೃಷ್ಟಿಸಲ್ಪಟ್ಟದೆ 87:2, ಟ-2 

೪ ಮಾನವನಿಗೆ ವಾಸ್ತವಿಕತೆಯನ್ನು ತಿಳಿಯಪಡಸಲಿಕ್ಕಾಗಿ 
ವಿಶ್ವದಲ್ಲಿ : ಎಲ್ಲೆಲ್ಲೂ ಅಸಂಖ್ಯಾತ ಕುರುಹುಗಳು ಹಬ್ಬಿ 
ಕೊಂಡಿವೆ 76: ಟಿ-5 


ಸರಿಯಾಗಿ 


90 


ವಿಷಯ ಸೂಚಿ 


೪ ಜನ್ಸ್‌ ಮತ್ತು ಮಾನವ ಶೈತಾನರ ದುಪ್ಟೇರಣೆಗಳ ಕೇಡಿನಿಂದ 
ಅಭಯ ಯಾಚಿಸುವ ಬೋಧನೆ 1145, 6, ಟಿ-3 

ಅ ಅಲ್ಲಾಹನು ಯಾವ ಸೃಷ್ಟಿಯನ್ನೂ ಕೇಡಿಗಾಗಿ ಉಂಟು 
ಮಾಡಲಿಲ್ಲ 113:-4 j 

ಆ ಎವಧ ಕೇಡುಗಳಿಂದ ಪಾರಾಗುವ ಸುನ್ನತ್‌ ಕ್ರಮ 113: 
ಪರಿಚಯ ; 
ಶರಾ(ಧರ್ಮಶಾಸ್ತ್ರ) --۰ 

ಅರ್ಥ ಮತ್ತು ವಿವರಣೆ: 42: ಟಿ-20,‏ ف۹ 

ಅದು ಅಲ್ಲಾಹನ ತಕ್ಕಡಿಯಾಗಿದ್ದು ನ್ಯಾಯ ಸಂಸ್ಕಾಪಸಲಿ್ಕಾಗಿ‏ پ3 
ಅವಶೀರ್ಣಗೊಂಡಿದೆ 42:17, ಟಿ-32‏ 

ಆ ಧರ್ಮಶಾಸ್ತ್ರ ರಚನೆಯ ಹಕ್ಕು ಅಲ್ಲಾಹನ ಹೊರತು" 
ಯಾರಿಗೂ ಇಲ್ಲ 42:21 


ಶರಾಬು(ಮದ್ಯ) 
ಅ ಇದರ ಹಾನಿಗಳು 37:47, ಟಿ-27 


೪ ಸ್ವರ್ಗದ ಮದಿರೆ ಮತ್ತು ಭೂಲೋಕದ ಶರಾಬಿನ ವೃತ್ಯಾಸ 
37: ಟಿ-27 K 
(ಹೆಚ್ಚಿನ ವಿವರಗಳಿಗೆ 'ಖಮ್ರ್‌' | ನೋಡಿರ) 


ಶರೀಅತ್‌ (ಧರ್ಮಶಾಸ್ತ್ರ) 

೪ ಪ್ರವಾದಿಗಳ ಶರೀಅತ್‌ಗಳು ಬೇರೆ ಬೇರೆಯಾಗಿವೆ. "ಅದರೆ. 
ದೀನ್‌(ಧರ್ಮ) ಎಲ್ಲರದ್ದೂ ಒಂದೇ 22:34, 7 64۔‎ 
(ಹೆಚ್ಚಿನ ಎವರಣೆಯನ್ನು 'ಇಸ್ಲಾಮ್‌' 'ದೀನ್‌ (ಧಮನ) ..- 


ಮತ್ತು 'ನುಬುವೃತ್‌'(ಪ್ರವಾದಿತ್ವ) ನೋಡಿರಿ) 


ಶರೀಅತ್‌ನಲ್ಲಿ ಯುಕ್ತಿ 


. ಅ ಕುರ್‌ಆನಿನಲ್ಲಿ ಆದೇಶಗಳನ್ನು ಯಾವ ಯುಕ್ತಿಯೊಂದಿಗೆ 


ಕೊಡಲಾಗಿದೆ? 24: ಪರಿಚಯ _ : 
ಆ ಕುರ್‌ಆನ್‌ ತನ್ನ ಆದೇಶಗಳ ایم رت‎ ಹೇಗೆ 
ವಿವರಿಸುತ್ತದೆ. 24:28, 30, 32, 33, 58ರಿಂದ 60 


ಶಹಾದತ್‌(ಸತ್ಯನಾಕ್ಸ 7 

€ ಪ್ರವಾದಿವರ್ಯರು(ಸ) ಯಾವ ಅರ್ಥದಲ್ಲಿ A 
33:45, ಟಿ-82 \ 

€ ಪರಲೋಕದಲ್ಲಿ ಜನರ ಕರ್ಮಗಳ ಕುರಿತು ಯಾನೆ 
ಯಾವ ರೀತಿಯಲ್ಲಿ ಸಾಕ್ಸ ಸ್ಥಾಪಿಸಲ್ಪಡುವುದು?:33:3-82, |. 


1426 


೪ ಅನುಮಶಿಯ ವಿನಾ چس‎ ಹಕ್ಕು ಯಾರಿಗೊ 
| ಇಲ್ಲದಿರುವುದಕ್ಕೆ ಕಾರಣ 422:ಟ-125 
ಆ ಅಲ್ಲಾಹನ ಅನುಮತಿಯ ವಿನಾ ಯಾರೂ ಶಿಫಾರಸ್ಸು 
ಮಾಡಲಾರರು 32:4, ಟಿ-8, 34:23, ಟಿ-40 
೬, ಮುನಾಫಿಕರ ಪರವಾಗಿ ಪೈಗಂಬರರ ಶಿಫಾರಸ್ಸು 
ಸ್ವೀಕಾರಾರ್ಹವಲ್ಲ 63:6 
"|e ಸಕಲ ದೇವಚರರು ಒಟ್ಟು ಸೇರಿಯೂ ಅಪರಾಧಿಗಳನ್ನು 
| ಹತನೆಯಿಂದ 'ರಕ್ಷಿಸೆಲಾರರು 53:26 
"| ಆ ಪುನರುತ್ನಾನ ದಿನ ಮಾನವನಿಗೆ ಯಾವ ಬಲವೂ'ಇರಲಾರದು 
:| ಅವನಿಗೆ ಯಾರೂ 'ಸಹಾಯವನ್ನು - ಮಾಡಲಾರರು 86:10 
‘1e 'ಅಂದು ಯಾರಿಗಾಗಿಯೂ ಏನಾದರೂ ಮಾಡುವ ಶಕ್ತಿಯು 
آ‎ ಇರಲಾರದ್ದು 82:19 § 
‘|e ಅಂದು ಅಂತಿಮೆ ತರ್ಮಾನದ' ಅಧಿಕಾರ ಅಲ್ಲಾಹನಿಗೆ 
ಮಾತ್ರವಿರುವುದು 82:19 
'| ಎ ಅಲ್ಲಾಹ್‌ ಅನುಮತಿ" ಕೆನಿಟ್ಟಿನನೂ ಮತ್ತು' ಸರಿಯಾಗಿ 
ಸತ್ಯವಾದುದನ್ನು ' ಹೇಳುವವನು ಮಾತ್ರ ಶಿಫಾರಸ್ಸು 
ಮಾಡಬಲ್ಲನು 78:38 : 
٠م‎ ಶಿಫಾರಸ್ಸು ಫಲಕಾರಯಾಗದವರು ಯಾರು? 43ರಿರದ 43 


ಶರ್ರ್‌(ಕೇಡು) Lk نو‎ 
'|.ಅ ಅರ್ಥ ಮತ್ತು ವಿವರಣೆ 1354 ۰ 
ہیں‎ ಕೇಡುಗಳಿಂದ ಅಲ್ಲಾಹನ" ಅಭಯ ಯಾಚಿಸುವ 
ಬೋಧನೆ" 113:1ರಂದ 5, 114:1ರಂದ 6 
|] ಅ ಸಕಲ. ಸೃಷ್ಟಿಗಳ ಕೇಡುಗಳಿಂದ - ಅಲ್ಲಾಹನ . ಅಭಯ 
|" ಯಾಚಿಸುವುದರ ಅರ್ಥ 1132, یت‎ 
1 ಆ ಸತ್ಯವಿಶ್ವಾಸಿಗಳು.ಪ್ರತಿಯೊಂದು ಕೇಡಿನಿಂದಲೂ`ಅಪಾಯ 
"ದಿಂದಲೂ دوہ امہ‎ ಯಾಚಿಸುತ್ತರೆ. ಅಲ್ಲಾಹನಿಂದ 
ನಿರಪೇಕ್ಷ ರಾಗಿ ಕೇವಲ ತಮ್ಮ ಮೇಲೆ' ಮಾತ್ರ ಭರವಸೆ 
*| ಯಸ್ಸಿರಿಸುವುದಿಲ್ಲ 113: ಪರಿಚಯ امیر‎ 
|$ "ರಾತ್ರೆಯ ಕೇಡಿನಿಂದ' ಅಭಯ” ಬಾಚಿಸುವದರ ಅರ್ಥ 
113:3, 85ف‎ ನ 
7 ಆ ಜುದುಗಾರರ ಕದಿನಂದ کت‎ ಹನ نے‎ ಯಾಚಿಸ 
| ಜೇಕೆಂಬ ಭೋಧನೆ 115:4, ಟ-6 
'| و‎ ಮತ್ಸರಿಗಳ ಕೇಡಿನಿದ.. ಅಭಯ ಯನಚಿಸಬೇಕೆಲಬ 
-| ಬೋಧನೆ 1135, ಟ7- 


1427 


ಆಧಾರ ಪ್ರಮಾಣಗಳೂ ಇವೆ. ಆದುದರಿಂದ ಅವುಗಳ 
ಶಿರೋನಾಮೆಗಳನ್ನು ಬೇರೆಯೇ ನಿಶ್ನಯಿಸಿದ್ದೇವೆ) 
ಅ ಅದರ ಪರವಾಗಿ ಅಲ್ಲಾಹನು ಯಾವುದೇ ಜಧಾರವನ್ನು 


'ಅವತೀರ್ಣಗೊಳಿಸಿರುವುದಿಲ್ಲ 435: 40 


ಅ ಇದರ ಪರವಾಗಿ ಯಾವ ಆಧಾರ نت‎ ಸನದೂ 
ಇಲ್ಲ 422713035 
€ ಅದು ಬರಿಯ رات‎ +22:30,8- 58, 29: 17, ಟಿ: 28, 


ಪಿನ: 0‏ ایدو 


೪ ಅದು ಅಕ್ರಮ 271 "ನ 


`ಆ ಅದು ಅಲ್ಲಾಹನಿಗೆ" ہت‎ 3673," "61393, 


ಟಿ-7,43:15 . 
€ ಪರಲೋಕದಲ್ಲಿ ಅವರೆ ಆರಾಧ್ಯರು ಸ್ವ ತಃ” ; ಅವರನ್ನೇ 
ಸುಳ್ಳುಗಾರರೆನ್ನುವರು 25:17,18 

ಅ ಇದರ ಪರಿಣಾಮಗಳು ಪರಲೊಣಿದಲ್ಲಿ “2198: 26: 
91೮೦ದ 102, 213,34:40ರಂದ 42 

€ ಮುಶ್ರಿಕರಿಗಾಗಿ و‎ ಪ್ರಾರ್ಥನೆ رود‎ 26ಟ- 6, 
ಅ ನಿರ್ಕ್‌ ಎಂಬುದು ವದಕ್ಕೆ ಲ್ಲ ಅನ್ಯಃ ಯವಾಗುತ್ತದ 

23:59,ಟಿ-53 k 

ಅ ಅಲ್ಲಾಹನ ಹೊರತು ಇತರರನ್ನು ಅದೃಶ್ಯ ಜ್ಞಾನಿಗಳಿಂದು 
ನಂಬುವುದು. ಶಿರ್ಕ್‌ 2392 ಟಿ86 1 

ಅ ಚಿತ್ತಾಕಾಂಕ್ಸೆಯನ್ನು ದೇವನನ್ನಾಗಿಸುವುದು ಶಿರ್ಕ್‌ 25:43 
ಅ ಮುಶ್ರಿಕರು ಅಲ್ಲಾಹನ ಅಸ್ತಿತ್ವದ ನಿಷೇಧಿಗಳಟ್ಲ26:ಟ-26, 
ಅ ಮುಶ್ರಿಕರ ಆರಾಧ್ಯ ಕಲ್ಪನೆ ಮತ್ತು ಇಸ್ಲಾಮಿನ ಇಲಾಹ್ಟ್‌ 
ಕಲ್ಪನೆಗಳೊಳಗೆ ವೃತ್ಕಾಸ 26:ಟಿ-24 

೪ ಮಾನವನು ಶೈತಾನನ ವಂಚನೆಯಿಂದ ಶಿರ್ಕ್‌ನಲ್ಲಿ ಬಿದ್ದು 
ಬಿಡುತ್ತಾನೆ 27:24, ಟಿ32. . : 
೪ ಮುಶ್ರಿಕರು ಅಲ್ಲಾ ಹನ ಗೌರವವನ್ನು 'ಅಂದಿರುವುದಿಲ್ಲ 

22:74 WO ٥ 

ಅ ಮುಶ್ರಿಕರ ಆರಾಧ್ಯರ ವಿಧಗಳು 30-16, 37: ಟಿ-16, 

46: ಟಿ-4 x | ۱ 
اہنت مو‎ ಒಂದು ಮಾಲಿನ್ಯ ವಾಗಿದೆ 22: 30. 

ಅ ಲದು ವಾಸ್ತವಿಕತೆಗೆ, ವಿರುದ್ಧ 22:6, راف‎ 

ಆ ಲದು. ಕೃತಪ್ಲುತೆ. ಮತ್ತು ಉಪಕಾರ ಮರೆಯುವುದಾಗಿದೆ 

29:65, 66, 30: 33, 34, 55: ಟಿ-13 


ಕುರ್‌ಆನ್‌: ವ್ಯಾಖ್ಯಾನ 


(36:65, ಟಿ-55, 39:69: 
ಟಿ-25, 45:28, 29 


40:50, ಟಿ-66, 41:20, 


ಶಹೀದ್‌ (ಹುತಾತ್ಮ) 

೪ ಇದಕ್ಕಿರುವ ಪುಣ್ಕಫಲ 22:58, 47:4ರಿಂದ. 6, 53:ಟಿ-11 
ಅ ಅಲ್ಲಾಹ್‌ ಹುತಾತ್ಮರ "ತ್ಯಾಗಗಳನ್ನು ನಿರರ್ಥಗೊಳ್ಳಲು 
“ಬಿಡುವುದಿಲ್ಲ 474, ಟಿ-10 , ۱ \ 

ಅ ಹುತಾತ್ಮರ ಆತ್ಮಃ ಗಳು ಜನ್ನತುಲ್‌ ಮುಲ್ಲ 
ರಿಸಲ್ಪಡುತ್ತದೆ 53: ಟಿ-11 

ಅ ಸತ್ಯವಿಶ್ವಾಸಿಯನ್ನು ಶಹೀದ್‌ “ಎನ್ನಲಾಗಿದೆ 57:19, ಟಿ-34 
وٴ‎ ಶಹೀದ್‌ ಎಂಬುದರ ಅರ್ಥ 57:. ಟಿ-34 

€ ಶಹೀದ್‌-ಸಾಕ್ಷಿಯ ಅರ್ಥದಲ್ಲಿ 100:7,ಟಿ-5 


ಶಹೀದ್‌(ಹುತಾತ್ಮ)ನಿಗೆ ಸ್ವರ್ಗದ ಸುವಾರ್ತೆ 
ಆ 3626, ಟಿ-22 
ಶಾಪ 

(ಲಆ್‌ನತ್‌" ನೋಡಿರಿ) 


ಶಾಹಿದ್‌ 
(ಶಹಾದತ್‌(ಸಾಕ್ಟ)' ನೋಡಿರಿ) 


ಶಿರ್ಕ್‌(ದೇವ ಸಹಭಾಗಿತ್ವ) 
9 ಇದರ ಆರಂಭ ಯಾವಾಗ ಮತ್ತು ಹೇಗಾಯಿತು? 30:3, 


ಟಿ-51 : A 
ಅ ಅರಬ್‌ ಮುಶ್ರಿಕರ ಶಿರ್ಕ್‌ ಯಾವ ತರದ್ದಾಗಿತ್ತು? 423: 
84ರಿಂದ 91, ೬3-84, 27:62, ಟಿ-76, 29:61, 63,65, 30:33 
ಅ ಶಿರ್ಕ್‌ಗೆ ವಿರುದ್ಧ ಕುರ್‌ಆನಿನ ಆಧಾರ ಪ್ರಮಾಣಗಳು 
+21:21ರಿ೦ದ 23, 66, 67, 22:12, 13, 71, 73, 74, 
23:78ರಿಂದ 92, 25:2, 3, 55, 26:70ರಿಂದ 79, 27:60ರಿಂದೆ 
65, ಟಿ-83, 104, 29:17, 25, 41, 65, 30:28, 40, 31:11, 
ಟಿ-16, 31:25ರಿಂದ 30, 32:4 34:22ರಿಂದ 24, 40ರಿಂದ 
30, 32:4, 34: 22ರಿಂದ 42, 35: 1ರಿಂದ 3, 13, 14, 40, 
41, 36:23, 37:. 85ರಿಂದ 91, 125, 126, 149ರಂದ 159, 
39:8, 43, 44, 65ರಿಂದ 67, 40:20, 43, 66, 42:49, 50, 
43:26, 27, 81, 82, 44:7, 8, ಟಿ-9,'46: 4ರಿಂದ 6, 28, 32 
"1 ಥಿರ್ಕ್‌ನ ಖಂಡನೆಯ ಮತ್ತು ನಾಸಿಕತೆಯ ಖಂಡನೆಯ 


۳ ಅಲ್ಲಾಹನಿಗೆ ಸಂತತಿಯನ್ನು ಸಂಬಂಧಿಸುವವರ ಸಾದ 


ಖಂಡನೆ 39:4, 8 

ಅ ಅಲ್ಲಾಹನಿಗೆ ಪುತ್ರಿಯರಿದ್ದಾರೆನ್ನುವವರ ಮೂರ್ಪತನ 
43:16, 17 
೬ ಅರಬ್‌ ' ಮುಪ್ರಿಕರು 8900ا‎ ದೇವ 
ಪುತ್ರಿಯರೆನ್ನುವುದು 37:151ರಿಂದ 153, ಟಿ87, 43:ಪರಿಚಯ, 
16ರಿಂದ 19 oo | 

ಆ ದೇವೇತರರು ಮಾಡಿದ ಧರ್ಮ ಮತ್ತು ಶಾಸನವನ್ನು ನಂಬುವುದು 
ಅತ್ಮಂತ ಕೆಟ್ಟ ಶಿರ್ಕ್‌ 42: ಪರಿಚಯ, 21, ಟಿ-38 

€ ಅಲ್ಲಾಹನ ಹೊರತು ಇತರರನ್ನು ಸಂರಕ್ಷಕರನ್ನಾಗಿ ಮಾಡು 
ವುದೂ ಶಿರ್ಕ್‌ 42:6, ಟಿ-6 

(ವಲೀ' ಅನ್ನು ನೋಡಿರಿ) 

ಅ ಅಲ್ಲಾಹನ ಬದಲಿಗೆ ಇತರರನ್ನು ತಮ್ಮ ವಲೀ(ಸಂರಕ್ಷಕ) 
ಎಂದು ಪರಿಗಣಿಸುವ ಮೂಲಕ ಮನುಷ್ಕನು ಅಲ್ಲಾಹನ 
ಕೃಪೆಯಿಂದ ವಂಚಿತನಾಗುತ್ತಾನೆ 42: ಟಿ-11, 46:4, ಟಿ- 4, 
98: ಪರಿಚಯ, 4, 5, ಟಿ-6, 7 
€ ಯಾವ ಪ್ರವಾದಿಯೂ ಯಾವ ದಿವ್ಯ ಗ್ರಂಥವೂ ಶಿರ್ಕ್‌ನ 
ಶಿಕ್ಷಣ ಕೊಡಲಿಲ್ಲ 43: 21ರಿಂದ 23, ಟಿ-21, 22 

೪ ಅಲ್ಲಾಹನೊಂದಿಗೆ ಸಹಭಾಗಿತ್ವವೆಸಗುವ ವಿವಿಧ ರೂಪಗಳು 
43: ಟಿ-15, 16 

೪ ಶಿಫಾರಸ್ಸಿನ ಮುಶ್ರಿಕ್‌ ಪರ ವಿಶ್ವಾಸ 443:86, ಟಿ-68 
("ಶಫಾಲತ್‌' ಶಿಫಾರಸ್ಸನ್ನು ನೋಡಿರಿ) 

ಅ ಮುಶ್ರಿಕು ಇತರರನ್ನು ಅಲ್ಲಾಹನ 
ಮಾಡುತ್ತಾನೆ 39:8 

ಅ 'ತಮ್ಮ ಆರುಧ್ಯರೆಗೆ ಸಾಷ್ಟಾಂಗಬೆರಗುವ ಮೂಲಕ ವಾಸ್ತವ 
ದಲ್ಲಿ ತಾವು ತಮ್ಮ ಸೃಷ್ಟಿಕರ್ತನಿಗೆ ಸಾಷ್ಟಾಂಗವೆರಗುತ್ತಿದ್ದೇವೆಂಬ' 
ಮುಶ್ರಿಕರ ನಿರ್ಧಾರದ ಖಂಡನೆ 41:37, لٹ‎ 


ಸಮಾನನನ್ನಾಗಿ 


-ಆ ಅರಬ್‌ ಮುಶ್ರಿಕರು ತಮ್ಮ ಆರಾಧ್ಯರುಗಳ ಸೃಷ್ಟಿಕರ್ತ 


ಅಲ್ಲಾಹನೆಂಬುದನ್ನು ಸ್ವತಃ 'ನಂಬುತ್ತಿದ್ದರು 43:87,ಟಿ-69 

€ ಅವರು ಅಲ್ಲಾಹನೇ ವಿಶ್ವದ ಸೃಷ್ಟಿಕರ್ತನೆಂದೂ ನಂಬಿದ್ದರು 
31:25, 39:38, 43:9 

ಅ ಅವರು ಜೀವನಾಧಾರ ನೀಡುವವರು ಅಲ್ಲಾ, ಹನೆಂದೂ 
ನಂಬಿದ್ದರು. 34:24,ಟಿ-42 

ಅ ವಿಶ್ವದ ಒಡೆಯ ಮತ್ತು ಪಾಲಕ ಅಲ್ಲಾಹನೆಂದೂ ಅವರು, 
ನಂಬಿದ್ದರು 44:7,ಟಿ-6 


1428 


[ಆ ಆದು ಮಾನವನ ಪ್ರಕೃತಿಗೆ ವಿರುದ್ಧವಾಗಿದೆ 3030, ಟಿ-45 


ಅ ಅದರ ಕಾರಣದಿಂದಾಗಿ ಭೂಮಿಯಲ್ಲಿ ಕ್ಷೋಭೆಯುಂಟಾ 
ಗುತ್ತದೆ 30:41, 42, , 
ತ ಮಕ್ಕಳನ್ನು ಶಿರ್ಕ್‌ಗೆ. ಒತ್ತಾಯ ಪಡಿಸುವ ಹಕ್ಕು 
ಮಾತಾಪಿತರಿಗೆ. ಇಲ್ಲ 29:8, ಟೆ; 11 
ಅ ಮನುಷ್ಯನು ಭೂಮಿಯಲ್ಲಿ ಯಾವುದೇ ಕಾರಣಕ್ಕಾ ಗಿಯೂ 
ಶಿರ್ಕ್‌ ಮಾಡುವುದು ಸಲ್ಲದು 29:8,ಟಿ-11, 31:15 
 ಶಿರ್ಕನ ನೈತಿಕ ಮತ್ತು ಆಧ್ಯಾತ್ಮಿಕ ಪರಿಣಾಮಗಳು 22:11 
ರಿಂದ 13, 31, 30:34ರಿಂದ 36, 41 42 N 
€ ಮುಶ್ರಿಕರೊಡನೆ ಪರಲೋಕದಲ್ಲಿ ಯಾವುದರ ಕುರಿತು 
اوت‎ ನಡೆಯುವುದು? 28:65, 66, 74, 75 . 
€ ಮುಶ್ರಿಕರ ಆರಾಧ್ಯರೂ ಅವರ ಸಂಗಡೆ ನರಕದಲ್ಲಿ 
ಹಾಕಲ್ಪಡುವರು 21:98 1 
9 ಮುಶ್ರಿಕರಿಗೆ ಯಾನ ಸಹಾಯಕರೂ ಇಲ್ಲ "2: 71 
"8 ಅವರ ಆರಾಧ್ಯರಿಗೆ ಯಾವ ಶಕ್ತಿಯೂ ಇಲ್ಲ 22:73 
٠  ಮುಶ್ರಿಕರು ಸ್ವ ತಃ ತಮ್ಮ ಆರಾಧ್ಯ! ರನ್ನು ನಿರಾಕರಿಸುವರು 
30: 13, 40:73, 74, 41: 47 

. و‎ "ಅವರ حون‎ ಪರಲೊಣದಿಲ್ಲಿ' ಅವರ ಶಿಫಾರಸ್ಟೇನೂ 
ಮಾಡಲಾರರು 30:13 
e ಅಲ್ಲಿಹನ ಹೊರತು ಯಾರ ದಾಸ್ಯ یش‎ 
ಮಾಡಬಾರದು 40:66 ' - 
ಆ ಅಲ್ಲಾ 7ھچ‎ ಹೊರತು ಇತರರನ್ನು ಪ್ರಾರ್ಥಿಸುವುದು: ಶಿರ್ಕ್‌ 
35:40. 40:14, 20, 66 
$ ' ಅಲ್ಲಾಹನ ಹೊರತು ಇತರರನ್ನು ಸಹಾಯಕ್ಕಾಗಿ ಕೂಗುವುದೆ 
" ಮಿಥ್ಯವಾಗಿದೆ 3130 
7 ಶಿರ್ಕ್‌ನ ' ಅಸಂಬದ್ಧ ತೆ 37 4 
€ ದೇವೇತರರನ್ನು ಪ್ರಾರ್ಥಿಸುವುದು “ಶಿರ್ಕ್‌ 40:65, 66 
೪ ' ಮಾನವನು ಯಾರನ್ನೇ ಆಗಲಿ ನಿಶೃತೆವಾಗಿ ಅನುಸರಿಸಿದರೆ 
ಅದನ್ನು ಅಥವಾ ಅವನನ್ನು ಆರಾಧ್ಯನನ್ನಾಗಿ ಮಾಡಿಕೊಂಡಂತಾ 
ಗುತ್ತದೆ 45:23, ಟಿ30 - ನ 
-ಅ ಯಾರನ್ನಾದರೂ ಅಲ್ಲಾಹನಲ್ಲಿ ಸಾಮಿಪ್ಮಕ್ಕೆ ನಯಮ 
ಭಾವಿಸಿಕೊಂಡು ''ಅವನ ಅಥವಾ ಆದರ ಆರಾಧನೆ 
ಮಾಡುವುದೂ ಶಿರ್ಕ್‌' ಆಗಿದೆ"39:3,-ಟಿ-5 
6 `ಯಾರನ್ನೇ-ಆದರೂ ದೇವ ಸಂತತಯೆನ್ನುವದು ಶಿರ್ಕ್‌ 

{43:19 ೬-16 


1429: 


೪. ಶಿರ್ಕನ' `ದುಷ್ಪರಿಣಾಮ -37: 22ರಿಂದ" 32 37: 
125ರಿಂದ 127 

ಅ ಪರಲೋಕದಲ್ಲಿ: سج‎ 5 ಅಭಯಸ್ಥಾನವೂ |: 
ಸಿಗಲಾರದು 41:48 

ಅ جج‎ ನಿಷೇಧ 51:51, 60:12 ج7‎ 

ಅ ಶಿರ್ಕ್‌ ಒಂದು ನಿರಾಧಾರ ವಸ್ತು 52:43, ಟಿ35" | 
ಅ ಮುಪ್ರಿ ಕರು ಕೇವಲ " ಗುಮಾನಿಯೊಂದಿಗೆ” “ಕೆಲವು : 
ಆರಾಧ್ಯರನ್ನು 'ಕಲ್ಲಿಸಿಕೊಂಡಿರುತ್ತಾರೆ 53:23, Ws 

೪ میعن‎ ಖಂಡನೆ 53: 19ರಿಂದ 23 

ಅ ಮುಶ್ರಿಕರು ಚಿತ್ತಾಕಾಂಕ್ಸೆಗಳ ಹಿಂಬಾಲಕರಾಗಿರುತ್ತಾರೆ 
53:23 

ಅ ಮುಶ್ರಿಕರು ಪೂರ್ವಜರ ಮಿಥ್ಯ ಸಂಪ್ರದಾಯಗಳಲ್ಲಿ 
ನಡೆಯುವುದು 53: 23, ಟಿ-17 

٠ ಪ್ರತಿಯೊಬ್ಬ ಮುಶ್ರಿಕನೂ ಅಲ್ಲಾಹನ 'ಒಂದಲ್ಲೊ ೦ದು 
ಗುಣವನ್ನು ನಿರಾಕರಿಸುತ್ತಾನೆ 55: ಟಿ-28 

€ ಅಲ್ಲಾಹನಿಗೆ ಯಾರೂ ಸೆಮಾನರಿಲ್ಲ 112:4, ಟಿ-6 

€ ಅಲ್ಲಾಹನಿಗೆ ಪಶ್ನಿಯಾಗೆಲಿ ಪುತ್ರನಾಗಲಿ ಇಲ್ಲ ಅಂತಹ 
ದೌರ್ಬಲ್ಯಕ್ಕಿಂತ ಅವನ ಸ್ಥಾನವು'ಮಹೋನ್ನತವಾಗಿದೆ 72:3 
೪ ಅವನು ಯಾರ ಸಂತಶಿಯೂ ಅಲ್ಲ, ಅವನಿಗೆ ಯಾವ 
ಸಂತತಿಯೂ ಇಲ್ಲ 112:3, ಟಿ-5 

೪ ಮುಶ್ರಿಕರು. ಅತ್ಯಂತ ನಿಕೃಷ್ಟ ಸೃಷ್ಟಿಗಳು 98:6 ۱ 

೪ ಮುಶ್ರಿಕರು ಶಿರ್ಕ್‌ನ್ನು ತೊರೆದು ನೇರಮಾರ್ಗವನ್ನು 
ಕೈಗೊಂಡರೆ ಅವರ'ಮೇಲೆ ನೇಮತ್ತು ಗಳು ಮಳೆಗರೆಯುವುವು 
ಎಂಬ ಭರವಸೆ 72:16, 71: 10ರಿಂದ 13 

೪ ಎಲ್ಲ ತರದ ದೇವೇತರರ ದಾಸ್ಕ-ಆರಾಧನೆಯ ಕುರಿತು : 
ನಿಷೇಧಾಜ್ಞೆ 109: ೬-2 

ಆ ಲೋಕಾರಾಧಕರಿಗೆ ಪರಲೋಕದಲ್ಲಿ ಮನಮೆಚ್ಚುವ ٠ 
ಅಂತಿಮ ಪರಿಣಾಮವನ್ನು ಕೊಡಿಸಬಲ್ಲ ದೇವ ಸಹಭಾಗಿ | 
ಯಾರೂ ಇಲ್ಲ 6839, 4೧, ಟಿ-22 

೪ ಅಲ್ಲಾಹನ ವಿರುದ್ಧ ಯಾರೂ "ಯಾರಿಗೂ" "ಸಹಾಯ | 
ಮಾಡಲಾರರು 67:16, 17, 28, 71:25 

ಆ ಜನ್ನ್‌ಗಳಲ್ಲೂ ಮಾನವರಂತೆಯೇ 'ಮುಶ್ರಿಕರು 5 
ಕಂಡುಬರುತ್ತಾರೆ 72:2ಟ-3 
ಆ ಅರಬ್‌ ಮುಶ್ರಿಕರು ಜಿನ್ಸ್‌ಗಳನ್ನು' ಅಲ್ಲಾ ಹನಿಗೆ ಸಹಭಾಗಿ |' 
ಗಳನ್ನಾಗಿ ಮಾಡಿಕೊಂಡದ್ದು 72: ಆಟ: ' 


ಕುರ್‌ಆನ್‌. تو‎ 


"6 ಮುಶ್ರಿಕರ می‎ ಪಥಬ್ದ ಕಿತ ಯಾವುದು? 3125. 


ಟಿ-45 ; 8 
ಅ ಶಿರ್ಕ್‌ ಅನ್ನು ಅನುಸರಿಸುವುದರಿಂದ ಮಾನವನಿಗೆ ಸ್ವಂತ 
ನಷ್ಟವಿದೆ 35: ಪರಿಚಯ .بے‎ . 
ಆ ಅದು ಮಹಾ ಅಕ್ರಮ 31:13 : | 
مھ‎ ಅಲ್ಲಾಹನ ಗೌರವವನ್ನು ಅರಿಯುವವನ್ನು . ಎಂದಿಗೂ 
'ಶರ್ಕ್‌ ಮಾಡಲಾರನು 39:67, ಟಿ-75 بی‎ 

€ ಶಿರ್ಕನ ಪ್ರತಿಯೊಂದು ವಿಶ್ವಾಸವೂ ವಾಸ್ತ ಸ್ಪವದಲ್ಲಿ 
ಅಲ್ಲಾಹನ ಮೇಲೆ ಯಾವುದಾದರೊಂದು ದೋಷಾ 
ರೋಪವಾಗಿದೆ 36: ಟಿ-30 Kj 

೪ ಲದೆಂತಹ ಮಹಾಪರಾಧ 425 ಟಿ, 4 

'ಆ ಮುಶ್ರಿಕರ ಆರಾಭ್ಯರು ಅವರು ಸಹಾಯಕರಾಗುವ ಬದಲಿಗೆ 
ಸೃತಃ ತಮ್ಮ ಸೇವೆಯ ಅಗತ್ಯವುಳ್ಳವರು 36:74, 75 ಟಿ-62 


ಅ ಮುಶ್ರಿಕರು ಅಲ್ಲಾಹನಿಗಿಂತ ಹೆಚ್ಚು ತಮ್ಮ 


ಆರಾಧ್ಯರುಗಳನ್ನು ಪ್ರೀತಿಸುತ್ತಾರೆ 39:45" 

ಅ ಪುನರುತ್ಥಾನ ದಿನ ಮುಶ್ರಿಕರ ಆರಾಧ್ಯರು' ಅವರಿಂದ 
ಸಂಬಂಧ ರಾಹಿತ್ಯವನ್ನು ಪ್ರಕಟಿಸುವರು 46:5, 6 

ಅ ದೇವಯಾತನೆಯನ್ನು ಕಂಡ ಬಳಿಕ ಮುಶ್ರಿಕರು ತಮ್ಮ 
ಆರಾಧ್ಯರುಗಳನ್ನು ನಿರಾಕರಿಸಿ ಬಿಡುತ್ತಾರೆ 40:48 

. ಅ ಅಪರಾಧಿಗಳು ಯಾವ -ಶಿಫಾರಸ್ಸುದಾರರನ್ನು ನಂಬಿ 
ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುತ್ತಿದ್ದರೋ ಅವರನ್ನು 
ಅಲ್ಲಿ ಎಲ್ಲೂ ಕಾಣಲಾರರು 41:47, 48 

೪ ಮುಶ್ರಿಕರ ಸಂರಕ್ಸಕರು ಪರಲೋಕದಲ್ಲಿ ಅವರಿಗೆ ಯಾವ 
ರೀತಿಯಲ್ಲೂ ಸಹಾಯಕರಾಗಲ್ಪಾರರು 45:10 

, ಈ ಅಲ್ಲಾಹನಿಗೆ ಯಾರೂ ಸಹಭಬಾಗಿಗಳಿಲ್ಲವೆಂದು ಅಲ್ಲಿ 
ಮುಶ್ರಿಕರು ಸ್ವತಃ ಒಪ್ಪಿಕೊಳ್ಳುವರು 41:47,ಟಿ-63 

9 ಶಿರ್ಕ್‌ನಲ್ಲಿ ಜನರು ಎಂದೂ ಒಗ್ಗೆಟ್ಟಾಗುವುದಿಲ್ಲ; ವೆಂಬುದು 
ಅದರ, ಪ್ರಕೃತಿಯಾಗಿದೆ 39: ۲ات‎ ' 

ಅ ಮುಶ್ರಿಕನು ತನ್ನ ಯಾವ ಕರ್ಮಕ್ಕೂ' 
. ಅರ್ಹನಾಗುವುದಿಲ್ಲ 39:65, ಟಿ-74 

0 ಮಾನವ ಜೀವನದ .ಮೇಲೆ ಶಿರ್ಕ್‌ನ ಪ್ರಭಾವಗಳು 
| 39:29, 48 

ಅ ಅದರ ಅನಿವಾರ್ಯ ಅಂತಿಮ توم‎ ನರಕಗ್ನಿಯಾಗಿದ 
40:43 

€ ಶಿರ್ಕ್‌ನೊಂದಿಗೆ ಯಾವ ಕರ್ಮವೂ ಸಿತ್ಕರ್ಮವಾಗದು 
39: 65 


ಸತ್ಸಲಕ್ಕೆ 


ವಿಷಯ ಸೂಚಿ 


ಅ ಅವನ ಪಿತೂರಿಗಳನ್ನು ಅಲ್ಲಾಹ್‌ ಶುದ್ದೆ ಮತ್ತು ಅಶುದ್ದಗಳ' 
ವ್ಯತ್ಯಾಸವನ್ನು ಪ್ರಕಟಗೊಳಿಸುವ ಸಾಧನವನ್ನಾಗಿ ಮಾಡಿದ್ದಾನೆ | 
22: 52ರಿಂದ 54 
ಆ ಶೈತಾನನನ್ನು ಅನುಸರಿಸುವ ಮಾನವರ ಚಾರಿತ್ರ್ಯ 26221 
ರಿಂದ 223 

ಆ ಪುನರುತ್ನಾನ ದಿನ ಶೈತಾನನು ತನ್ನ ಮಿತ್ರರನ್ನು ಬಿಟ್ಟು 
ಬಿಡುವನು 25:29 £ 

ಅ ಅವನು ತನ್ನ ಸೈನ್ಯ ಸಹಿತ ನರಕಕ್ಕೆ ಹಾಕಲ್ಪಡುವನು 26: 
91ರಿಂದ ا وو‎ 

ಆ ಅವನನ್ನು ಅನುಸರಿಸುವವರ ದುಷ್ಪರಿಣಾಮ ۸۸ 

ಆ ಶೈತಾನರು ಸುಲೈಮಾನ್‌ರಿಗೆ(ಅ) ನಿಯಂತ್ರಣಗೊಳಿಸಲ್ಪ 
ಟ್ಟುದು 21:82 

೪ ಅವನನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿದೆ 38:76 

ಅ ಅವನು ಬಾನಲೋಕದ ವರೆಗೆ ತಲುಪಲಾರ 37:7, ಟಿ: 6 i 
ಅ ಅವನಿಗೆ, ಮಾನವನ ಮೇಲೆ ಯಾವ ಅಧಿಕಾರವನ್ನೂ ۰ 
ಕೊಟ್ಟಿಲ್ಲ 38. ಟಿ-42 

ಆ ಅವನು ಮಾನವನನ್ನು ನರಕಕ್ಕೆ ಹಕ್ಕುದಾರನನ್ನಾಗಿ ಮಾಡ 
ಬಯಸುತ್ತಾನೆ 31:21 P 
೪: ಅವನು ಮಾನವನ ಸುವ್ಯಕ್ತ ಶತ್ರು 36:60, 43:38 |, 
೪ ಅವನ ವಂಚನೆಯಿಂದ ಪಾರಾಗಲು ಅಲ್ಲಾಹನಿಂದಲೇ 
ಅಭಯ ಯಾಚಿಸಬೇಕು 41:36, ಟಿ-40 

ಅ ಅವನು ಮಾನವನ ಅತಿ-ನಿಕೃಷ್ಟ ಸಂಗಾತಿ 43:38 

ಆ ಅವನು ಮಾನವನನ್ನು ಪರಲೋಕ ವಿಶ್ವಾಸದಿಂದ ತಡೆಯು 
ತ್ತಾನೆ 43:62, ಟಿ-56 | 
೪ ಮಾನವನು ತಾನು ಅವನನ್ನು ಅನುಸರಿಸಿದುದಕ್ಕಾಗಿ ಪರ 
ಲೋಕದಲ್ಲಿ ಪಶ್ಚಾತ್ತಾಪ ಪಡುವನು 4338 

ಆ ಪರಲೋಕದಲ್ಲಿ ಶೈತಾನರೂ, ಅವರ ಅನುಯಾಯಿಗಳಾದ 
ಮಾನವರೂ ಒಂದೇ ರೀತಿ ಯಾತನೆ ಹೊಂದುವರು 43:39 
೪ ಅವನನ್ನು ಅನುಸರಿಸುವವನು ವಸ್ತುತಃ ಅಲ್ಲಾಹನ ಬದಲು |: 
ಅವನ ದಾಸ್ಯ-ಆರಾಧನೆ ಮಾಡುತ್ತಾನೆ 36:61, ಟಿ53 | 
٠ ಅಲ್ಲಾಹನ ಉತ್ತಮ ದಾಸರ ಮೇಲೆ مم نت‎ ನಡೆ | 
ಯುವುದಿಲ್ಲ 38: 83, ಟ-68 


೪ ಅವನನ್ನು ಅನುಸರಿಸುವ ಮಾನವರಿಗೆ ನರಕವಿದೆ 38:85 
೪ ಜಿನ್ಸ್‌ಗಳಲ್ಲಿ ಶೈತಾನರು 3441, ಟಿ-3 


1430 


ಅ ಗ್ರಂಥದವರು ಮುಶ್ರಿಕರು ಎಂಬ ಪದಗಳಲ್ಲಿರುವ ಪಾರಿ 
ಭಾಷಿಕ ಮತ್ತು ಕಾನೂನುಪರ ವ್ಯತ್ಯಾಸ 98: نف‎ . 

೪ -ಶಿರ್ಕ್‌ ಇರುವಂತಹ ಮಂತ್ರವಾದದ ನಿಷೇಧ ما‎ 114: 
ಪರಿಚೆಯ 


"ಶಿಶುಹತ್ಯೆ 

'€ ಅದರ. ನಿಷೇಧ +60:12, ಟಿ-20 

[2 ಗರ್ಭಪಾತವೂ ಶಿಶುಹತ್ಯೆ ಯಲ್ಲಿ ಸೇರಿದೆ 60: ಟಿ-20 
" (ಅಜ್ಞಾನಜನ್ಯ ಬ್ರಮೆಗಳು' ನೋಡಿರಿ) 


.ಶುಬಬ್‌(ಅ) 

೪ ಅವರ ಕಥೆ ೪26: 176ರಿಂದ 184, 29:36, 37 

"ಅ ಅವರು ಹ ಮೂಸಾರ(ಲ) ಶ್ವಶುರ' ಆಗಿದ್ದರೇ? 28: ಟ34 
ಅ ಅವರು ಏಕಕಾಲದಲ್ಲಿ ಎರಡು ಜನಾಂಗಗಳಿಗೆ ಕಳುಹಿಸ 
ಲ್ಲಟ್ಟಿದ್ದರು 26: ಟಿ-115 | 


'ಶೊರಾ(ಸಲಹಾ ಸಮಿತಿ) . 

ಅ _ಇಸ್ಲಾಮೊ ಜೀವನ ಪದ್ಧತಿಯಲ್ಲಿ ಸಲಹಾ ಸಮಿತಿಯ 
| ಮಹತ್ವ, ಅದರ ಆಜ್ಞೆಗಳು ಮತ್ತು ಅದರ ಬೇಡಿಕೆಗಳು 
42:38, ಟಿ-61 


ಶೈತಾನ್‌(ಶೈತಾನರು) 

ಅ ಮಾನವನ ಅನಾದಿ ಶತ್ರು 435:6,38:75ರಿಂದ 82 
ಅ" ಮಾನವನನ್ನು ಪಥಭ್ರಷ್ಟಗೊಳಿಸಲು ಅವನ ಕುತಂತ್ರಗಳು 
34:20.21,88-36.35:5,48-12 

.€ ಎಂತಹ ಜನರ್ರ ಮೇಲೆ ಅವನ ಅಧಿಕಾರ ನಡೆಯುತ್ತದ್ದೆ 
: 43:36 
' ಅ ಸತ್ಕಾಹ್ಟಾನವನ್ನು ನಿರರ್ಥಕಗೊಳಿಸಲು ಅವನ ಕುತಂತ್ರಗಳು 
41:36,-40 

ಅ ಅವನು ಮಾನವನಿಗೆ ದುಷ 07ل انت‎ 
ಕಾಣಿಸುತ್ತಾನೆ 37:24,ಟಿ-32,29:38 

; ೪ ಅವನು ಅಶ್ಲೀಲತೆ ಮತ್ತು ಕೆಡುಕಿನ ಅಪ್ಪಣೆ ಎಡುತ್ತಾನೆ 
)3 1 

ಅವನ ಅನುಸರಣೆಯು ಮಾನವನಿಗೆ ವಿನಾಶಕಾರಿ 2421‏ ں 
:ಅ ಪ್ರವಾದಿಗಳ ಕೆಲಸಗಳಲ್ಲಿ ವಿಘ್ಣುಗಳನ್ನುಂಟು .ಮಾಡಲು‏ 
"ಅವನ ಪ್ರಯತ್ನಗಳು 22:52‏ 


1431 


ಆ ಶರೀಅತ್‌ನ 'ಹೆಡ್ದ್‌'ಗಳಲ್ಲಿ ಹೆಚ್ಚು ಅಥವಾ, ಕಡಿಮೆ 
ಮಾಡುವ ಅಧಿಕಾರ ಸರಕಾರಕ್ಕಿಲ್ಲ مد‎ 

ಆ ಆಜ್ಞಾಧಿಕಾರ ಅಲ್ಲಾಹನಿಗೆ ಮಾತ್ರ 42: 10, 13೬-20. 

ಅ ಧರ್ಮಶಾಸ್ತ್ರ ಮತ್ತು ಕಾನೂನುಗಳನ್ನು ರಚಿಸುವವ 
ಅಲ್ಲಾಹನು ಮಾತ್ರ 42:21.ಟಿ-38 
ಆ ಮುಸ್ಲಿಮರ ನ್ಯಾಯಾಂಗ ಮತ್ತು ಶಾಸಕಾಂಗಗಳು, 
ಕಡ್ಡಾಯವಾಗಿ ಅಲ್ಲಾಹ್‌ ಮತ್ತು ರಸೂಲರ ಆಜ್ಞೆಗಳನ್ನು 
ಪಾಲಿಸಬೇಕಾಗುವುದು 33:36 

ಆ ಶೂರಾ (ಸಲಹಾ ಸಮಿತಿದ ಆಜ್ಞೆ ಅದರ ಮಹತ್ವ 
ಮತ್ತು ಅದರ ಬೇಡಿಕೆಗಳು '42:38, ಟಿ-61 

೪ ಯಾವುದೇ ವಿಷಯದಲ್ಲಿ ಪ್ರಪ್ರಥಮವಾಗಿ ಆ ಕುರಿತು 
ಅಲ್ಲಾಹ್‌ ಮತ್ತು ರಸೂಲರ ಅಜ್ಞೆ ಏನಿದೆ ಎಂದು 
ನೋಡಬೇಕಾದುದು ಇಸ್ಲಾಮೊ ಸಂವಿಧಾನದ ಮೂಲಭನತ 
ನಿಬಿಂಧನೆಯಾಗಿರುತ್ತದೆ 49:1, 1 

* "ಇಸ್ಲಾಮಿನ ವಿಷಯದಲ್ಲಿ ಪರಮಾಧಿಕಾರ ಅಲ್ಲಾಹನಿಗೇ 
ಮಾಸಲು 57:2, 5, 59:23, 6 

٠ ದೇವಾಚಜ್ಞೆಗಳಿಗೆ ವಿರುದ್ಧವಾದ ಕಾನೂನುಗಳ ರಚನೆಯು 
ಅಲ್ಲಾಹ್‌ ಮತ್ತು 'ರಸೂಲರ ವಿರುದ್ಧ ಯುದ್ಧ Paras 
ಯಾಗಿದೆ 58:5, ಟಿ-14 

€ ಇಸ್ಲಾಮೊ ಕಾನೂನುಗಳಿಗೆ +2 ಬೇರೆ 
ಕಾನೂನುಗಳನ್ನು ರಚಿಸುವುದು ಮತ್ತು ಅವುಗಳನ್ನು ಶೇಷ್ಯವೆಂದು 
ತಿಳಿಯುವುದು ಸತ್ಮನಿಷೇಧವಾಗಿದೆ 58: ಟ- 14 . 
ಆ ಅಲ್ಲಾಹನ ಹೊರತು ಇತರ ಯಾರ ಅನುಸರಣೆಯನ್ನೂ | 
ನಿಶ್ಯರ್ತವಾಗಿ ಮಾಡಬಾರದು 60:12, ಟಿ-22 

೪ ಪ್ರವಾದಿವರ್ಯರು(ಸ) ನೀಡುವ ಪ್ರತಿಯೆನಂದು ಆಚ್ಲೆಯೂ آ‎ 
ಡೇವಾಜ್ಞೆಯೇ ಆಗಿರುತ್ತದೆ. ಆದುದರಿಂದ ಅದರ ಅನು[ 
ಸರಣೆಯೂ ಕಡ್ಡಾಯವಾಗಿದೆ 60: زی حبص‎ 
(ಹೆಚ್ಚಿನ ವಿವರಗಳಿಗೆ 'ಕಾನೂನು', 'ಇಸ್ಲಾಮೊ ರಾಷ್ಟ್ರ ಮತ್ತು 
'ಕುರ್‌ಆನ್‌, ರಾಜಕೀಯ ವ್ಯವಸ್ಥೆಗೆ ಅದರ ಮಾರ್ಗದರ್ಶನ" ۲ 
ನೋಡಿರಿ) ' 


ಸಂಶಯ' . 
€ ಅಲ್ಲಾಹ್‌, ಪರಲೋಕ ಮತ್ತು 


ಪ್ರವಾದಿತ್ಯವನ್ನು 
ನಿರಾಕರಿಸುವವರು ಹೆಚ್ಚಾಗಿ ಸಂಶಯಗ್ರಸ್ತರಾಗಿರುತ್ತಾರೆ 7431, 
ಟ3 ا‎ 


ಸತ "ಕುರ್‌ಆನ್‌, ವ್ಯಾಖ್ಯಾನ 


ಅ ಹನ ಸುಲೈೆಮಾನ್‌ರಿಗೆ(ಅ) ನಿಯಂತ್ರಣಗೊಳಿಸಲ್ಪಟ್ಟ ಶೈತಾ 
ನರು 38:38, ಟಿ-38 

`ಆ ಅವನು ಹಅಯ್ಯೂಬ್‌ರನ್ನು(ಅ) ಪರಿಕ್ಸೆಗೊಳಪಡಿಸುತ್ತಾನೆ 
38:41, 42 

.ಆ. ಸನ್ಮಾರ್ಗದಿಂದ ವಿಮುಖರಾಗುವವರನ್ನು ಶೈತಾನನು ತನ್ನ 
"ಜಾಲದಲ್ಲಿ 'ಸಿಕ್ಕಸಿ ಬಿಡುತ್ತಾನೆ 47:25, 58:19 

ಅ : ಪುನರುತ್ಥಾನ ದಿನ ಅಲ್ಲಾಹನ ಸನ್ನಿಧಿಯಲ್ಲಿ ಅವನ ನೆಪ 
"5027, ಟಿ-34 

ಅ ಶೈತಾನನು ಪೈಗಂಬರರನ್ನು ವಂಚಿಸಲಾರ 53:ಟಿ-10 

ಆ ಶೈತಾನನು ತನ್ನ ಅನುಚರರ ಮೇಲೆ ಆಕ್ರಮಣ ನಡೆಸುತ್ತಾನೆ 
58:19 

8 ಶೈತಾನನ ಪಕ್ಸೆ 58:19 

€ ಶೈತಾನನು ಮಾನವನನ್ನು ಕುಫ್ರ್‌ಗೆ ಸಿದ್ಧ ಗೊಳಿಸುವುದು 
ಹೇಗೆ? 59:16 

ಆ ಶೈತಾನನು ತನ್ನ ಅನುಚರರಿಂದ ಹೊಣೆ ಮುಕ್ತನಾಗುವುದು 
ಹೇಗೆ? 59:16 

ಅ ಅವನ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕು 
1143, 2, 3 

ಅ ಕೈತಾನನಗಾಗಿ ಧಗಧಗಸುವ ಅಗಿಹನ್ನು ಸದ್ಧಗೂಳಸಲಾಗದ 
67:5 

ಅ ಆಕಾಶದ ತಾರೆಗಳು ಯಾವ ಅರ್ಥದಲ್ಲಿ ಶೈತಾನರನ್ನು 
ಹೊಡೆದಟ್ಟುವ ಸಾಧನವಾಗಿದೆ 67:5, ಟಿ-11 

ಅ ಕುರ್‌ಆನ್‌ ಯಾವ تھے‎ ಶೈತಾನನ ಹೇಳಿಕೆಯೂ ಅಲ್ಲ 
81:25 

(ಹೆಚ್ಚಿನ ವಿವರಗಳನ್ನು 'ಇಬ್ಬೀಸ್‌' ಮತ್ತು 'ಮಾನವ' ನೋಡಿರಿ) 


ಸಂವಿಧಾನಾತ್ಮಕ ಕಾನೂನು 

6 ಯಾವ ವಿಧದ ಜನರು ಅನುಸರಣೆಗೆ. ಹಕ್ಕುದಾರರಲ್ಲ 
+25:52, 26: 150ರಿಂದ 152 

ಅ ಇಸ್ಲಾಮೊ ರಾಷ್ಟ್ರದ ಉದ್ದೇಶ 22:41, ಟಿ-85 

ಆ ಇಸ್ಲಾಮೊ ರಾಷ್ಟ್ರದ ಕರ್ತವ್ಯಗಳು 24:55,.56, ಟಿ-83 
38:26 

೪ ಇಸ್ಲಾಮೊ ಸರಕಾರ ಅಪರಾಧಿಗಳನ್ನು ಕ್ಷಮಿಸುವ ಅಧಿಕಾರ 
. ಹೊಂದಿಲ್ಲ 24:2, ಟಿ3 

ಆ ಶರೀಲತ್‌ನ 'ಹದ್ದ್‌'ಗಳನ್ನು, ಜಾರಿಗೊಳಿಸುವ cs 
ಇಸ್ಲಾಮೊ ಸರಕಾರಕ್ಕೆ ಮಾತ್ರವಿದೆ 24ಟಿ-2 - 


ವಿಷಯ ಸೂಚಿ 


೪ ನಿಷ್ಕಳಂಕವಾಗಿ ಅಲ್ಲಾಹನಿಗಾಗಿ: ಮತ್ತು ಶರೀಅತ್‌ ನಿಯಮ 
ಪ್ರಕಾರ ಮಾಡಿದ ಕರ್ಮವು ಮಾತ್ರ ಸತ್ಕರ್ಮವಾಗಿದೆ'53: ಟಿ 38 |. 
ಅ ಸತ್ಯರ್ಮಗಳಿಂದ ಗತ ಪಾಪಗಳು ಕ್ಷಮಿಸಲ್ಪಡಬಹುದು |, 
64:9 | 
ಅ. ಈಮಾನಿನ ಜತೆಗೆ ಸತ್ಕರ್ಮಗಳು ವಿನಾಶದಿಂದ ಪಾರು 
ಗೊಳಿಸುವ ಸಾಧನವಾಗಿವೆ ೬03: 1ರಿಂದ 3, ಟಿಓ ' 

9: ಸತ್ಮವಿಶ್ವಾಸಿ: ಸಜ್ಜನರಿಗೆ ಸಿಗಲಿರುವ ಪುರಸ್ಕಾರ 84:25, 
85:11, 95:6, 98:7, 8 

ಅ ಪರಲೋಕಕ್ಕಾಗಿ ಯಾರಾದರೂ ಸತ್ಯರ್ಮಗಳನ್ನು ಗಳಿಸಿ 
ಮುಂದೆ ಕಳುಹಿಸಿದರೆ ಅದೇ ಉತ್ತಮ. ಅದಕ್ಕೆ ತುಂಬಾ is 
ಫಲವಿದೆ 73:20, ಟಿ-26 

೪ ಭೂಲೋಕದಲ್ಲಿ ಜೀವನ ಮತ್ತು ಮರಣಗಳ ಸರಣಿಯನ್ನು; 
ಆರಂಭಿಸಲಾದುದು ಮಾನವರಲ್ಲಿ ಯಾರ ಕರ್ಮ ಉತ್ತಮವಿದೆ 
ಎಂದು ಪರೀಕ್ಸಿಸಲಿಕ್ಕಾಗಿ ಆರಂಭಿಸಲಾಯಿತು 67:2 ಟಿ-4 

ಅ ಯಾರ ಕರ್ಮ ಒಳ್ಳೆಯದು ಯಾರದು ಕೆಟ್ಟದೆಂದು |: 
ತಶೀರ್ಮಾನಿಸುವವನು ಅಲ್ಲಾಹನೇ ಆಗಿರುತ್ತಾನೆ 67:2,ಟ-4 | 
(ಹೆಚ್ಚಿನ ವಿವರಗಳಿಗೆ 'ಈಮಾನ್‌' ನೋಡಿರಿ) 


ಸತ್ವ. ಪರೀಕ್ಷೆ 

ಅ ಸತ್ವ ಪರೀಕ್ಸೆಯೇ ಮಾನವನ ಸೃಷ್ಟಿಯ (06 
+76:2, 8-3 

ಅ ಅಲ್ಲಾಹನ ಕಡೆಯಿಂದ ಮಾನವರ 06د کل‎ 3 ಹೇಗೆಲ್ಲ 
ನೆಡೆಯುತ್ತದೆ, 421:111,22:53, 23:30 ಟಿ-33, 
23:66,75ರಿಂದ 80,25:20,33:14,19,22, -38,34:21, 
39:49, 67:2, ಟಿ-4,68: ಪರಿಚಯ, 17ರಿಂದ29, 102:8, 
ಅ ಸತ್ಯವಿಶ್ವಾಸಿಗಳ ಸತ್ವ ಪರೀಕ್ಷೆ ಹೇಗೆಲ್ಲ ನಡೆಯುತ್ತದೆ 
+37:105, 106, 3-64, 65, 48: -3, 7, 25, 48:16, 
72:16, 17,98:4, u-6 

ಅ ಭೂಲೋಕದಲ್ಲಿ ಸತ್ಕವಿಶ್ವಾಸಿಗಳ ಪರೀಕ್ಸಿ ಯಾಕಾಗಿ 
ನಡೆಯುತ್ತದೆ ? 25:20, 29:2, 3, ಟಿ-3, 29:10, ಟಿ-14, | 
15, 40 

ಆ ಭೂಲೋಕದಲ್ಲಿ ವ್ಯಕ್ತಿಗಳ ಮತ್ತು ಜನಾಂಗಗಳ ಪರೀಕ್ಷೆ 
ಯಾವ ಯಾವ ರೀತಿಗಳಲ್ಲಿ ನಡೆಯುತ್ತದೆ. 4417, 3. 
ಅ ಅಲ್ಲಾಹನು ಸತ್ವ ಪರೀಕ್ಷೆಗೆ ಒಳೆಪಡಿಸುವ ಮೂಲಕ 
ಯಾವ ರೀತಿಯಲ್ಲಿ ಸತ್ಯವಿಶ್ವಾಸಿ ಮತ್ತು ಕಪಟವಿಶ್ವಾಸಿಗಳನ್ನು 
ಬೇರ್ಪಡಿಸುತ್ತಾನೆ? 47: ಟಿ-32, .47: 21ರಿಂದ 31. 


1432 


'ಸಕೀನತ್‌(ಪ್ರಶಾಂತತೆ) 

,ಈ8 ಇದರ ಅರ್ಥ 48:4,18,26,ಟಿ-6,33,46' 

'ಆ "ಅಲ್ಲಾಹ್‌. ಸತ್ಯವಿಶ್ವಾಸಿಗಳ ಹೃದಯದಲ್ಲಿ وت‎ 
ಇಳಿಸುತ್ತಾಔ 48:4;18,26 


ಸಜ್ಮಃ(ಸಾಷ್ಟಾಂಗ) 


٠ ಯಾರಿಗಾದರೂ رن‎ ಮಾಡುವುದು ಅವರ ದಾಸ್ಯ. 
ಆರಾಧನೆ ಮಾಡುವುದಕ್ಕೆ ಸಮಾನಾರ್ಥವಾಗಿದೆ 41:37 


. ಈ ದೇವೇತರರಿಗೆ ಸಜ್ಜಃ ಮಾಡುವುದಕ್ಕೆ ನಿಷೇಧ, 4137 


ಸಜ್ಞಃದ ಸೂಕ್ತ ಅವತೀರ್ಣಗೊಂಡ ಪ್ರಥಮ ಅಧ್ಯಾಯ 
: ಪರಿಚಯ 
ಸೂರಃ ಅನ್ನೆಜ್ಮ್‌ ಕೇಳಿ ಸತ್ಯನಿಷೇಧಿಗಳು ತಾವಾಗಿಯೇ 
ಸಜ್ಜಃ ಮಾಡಿಬಿಟ್ಟರು 53: ಪರಿಚಯ. 
ಈ ಅಲ್ಲಾಹನ ಮುಂದೆ. ಸಜ್ನ್ಜಃ ಮಾಡುವ ಆಜ್ಞೆ 53:62 


"ಈ ಅಲ್ಲಾಹನ ಮುಂದೆ ವಿಶ್ವದ ಪ್ರತಿಯೊಂದು ವಸ್ತುವೂ 
ಸಾಷ್ಟಾಂಗವೆರಗುತ್ತದೆ 55:6 ۱ 

| ಅ ಸಜ್ಜಃ ನಮಾಮುನ ಅರ್ಥದಲ್ಲಿ 76:26, 96:19 

ಅ ಸತ್ಯನಿಷೇಧಿಗಳು ಪರಲೋಕದಲ್ಲಿ ಅಲ್ಲಾಹನಿಗೆ ಸಜ್ಜಃ 


ಮಾಡಲಿಚ್ಛಿಸುವರು, ಅದರೆ ಮಾಡಲಾರರು 68:42 


ಸಜ್ಜಃ ತಿಲಾವತ್‌(ಪಠನ ವಂದನೆ) 
ಈ 22:18, ಟಿ-35, 27:77, 25:60, 27:25, 53:62, 84:21, 
96:19 


ಸತ್ಕರ್ಮ 

۰ ಅದರ ಅರ್ಥ ಮತ್ತು ಅದರ ವಿವರಣೆ 29:7, ಟಿ-10, 
"46: 15. ಟಿ-20 

' ಅ ಈಮಾನಿನೊಂದಿಗೆ ಅದರ ಸಂಬಂಧ 31:8, 

ಈ ಅದರ ಅಂತಿಮ ಪರಿಣಾಮಗಳು 31:8, 9, ಟಿ-10, 11 
ಅ ಈಮಾನ್‌ ಮತ್ತು ಸತ್ಕರ್ಮಗಳೆರಡೂ ಅನಿವಾರ್ಯ 
"47:2, 12, 48:29, 64:9, 103:3, -1 
೪ ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆಯ ಹೊರತು 
' ಯಾವ ಕರ್ಮವೂ ಸತ್ಕರ್ಮವಲ್ಲ, ಸತ್ಸಲಕ್ಕೆ ಅರ್ಹವೂ ಅಲ್ಲ 
47:33, ಟಿ-40 k 

ಈ ಸತ್ಯರ್ಮದ ಹೊರತು ಮೋಕ್ಷ ಪ್ರಾ 
ಟಿ-16 


ಪ್ರಾಪ್ತಿಯಾಗದು 52:21, 


1433 


[2 ನ روح‎ ರಕ್ಕೆ-ಶಿಕ್ಸೆಗಳ ಕಾನೂನು 33:30, 37: 

133ರಿಂದ 135, ಟಿ-75,38: 21ರಿಂದ "26, ಟಿ- 28, 39:13, 

45: 15ರಿಂದ 19, ಟಿ-23, 24, 66: ಪರಿಚಯ,” 1, 4-2, 

66:10, 11, 68: 33ರಿಂದ 36, 86:9, ಟಿ೨5, 10:11 وھ‎ 
ಅ ಸತ್ಸರ್ಮಗಳಿಗೆ ರಕ್ಕೆ ಮತ್ತು ದುಷ್ಕರ್ಮಗಳಿಗೆ ಶಿಕ್ಷೆ 

ವಿಷಯದಲ್ಲಿ ' ಅಲ್ಲಾಹನ ನಿಯಮ 3438, 39, ಟ-‏ ک۰ 
٦‏ ,46:16 ,40:40 ,37:29 ,36:54 ,59 ,56 

ಅ ವಿಶ್ವದಲ್ಲಿ ಕರ್ಮಫಲಗಳ' ಕಾನೂನು ಇರಬೇಕಾದುದು 
ವಿಶ್ವದ ಸೃಷ್ಟಿಯು ಪರಮ ಸತ್ತ ೈವಾಗಿರುವುದರ ಅನಿವಾರ್ಯ 
ಬೇಡಿಕೆಯಾಗಿದೆ 45:22, ಟಿ-28, 29 _ 

€ ಭೂಲೋಕದ ಪ್ರಸಕ್ತ ಜೀವನದಲ್ಲೂ ಅಲ್ಲಾಹನ 
ಕರ್ಮಫಲದ ಕಾನೂನು ಕಾರ್ಯವೆಸಗುತ್ತದೆ ೨೭6 ಟಿ 
39.33:57,60ರಿಂದ 62, 34: 15ರಿಂದ 19,35:25, 26, 
36:29, 31, 37: 73ರಿಂದ 82,37: 133ರಿಂದ 136, 38:3, 

12ರಿಂದ.14, 39:10, 25, 26, 51.55, 40:5, 21, 22, 
29ರಿಂದ 33, 45, 51; 77,.78, 82,-85, 41:13ರಿಂದ 18, 

41:25, 42:30, 43:8, 25,48, 55, 56, 44: 22ರಿಂದ 29, 
46: 25ರಿಂದ 27, 62:16ರಿಂದ 18, 68: 17ರ೦ದ 27, 71:25, 
72:16, 77: 16ರಿಂದ 18,89: 6ರಿಂದ 13 

€ ಅನೇಕ ಅಪರಾಧಗಳ ಶಿಕ್ಷೆ ಶ್ಲೆಯನ್ನು - 'ಭೂಲೋಕದಲ್ಲಿ 

ನೀಡಲಾಗುವುದಿಲ್ಲ 4230, 34: ٠. 

ಅ ಮಾನವನಿಗೆ ಅವನ ಸ್ವಂತ ಕರ್ಮಕ್ಕೆ ಶಿಕ್ಲೆ ಸಿಗುತ್ತದೆ 43: 
ರಿಂದ 

೪ ಮಾನವನಿಗೆ ರಕ್ಕೆ-ಶಿಕ್ಸೆಗು ಅವನ ಕರ್ಮಗಳಿಗನುಸಾರ 
ಸಿಗುತ್ತವೆ 45:28 4614 

ಅ ಪ್ರತಿಯೊಬ್ಬನ ಸ್ಥಾನವು ಅವನ್ನ ಕರ್ಮಗಳಿಗನುಸಾರ 
ನಿಶ್ಚಯಿಸಲ್ಪಡುತ್ತದೆ 46:19 ۱ 

€ ಮಾನವನಿಗೆ ಅವನ ವಿರುದ್ಧ 


ಸ್ಥಾಪನೆಯಾದ 
ಬಳಿಕ ಶಿಕ್ಷೆ ಕೊಡಲಾಗುವುದು 43: 74ರಿಂದ 7... 
ಈ ಸಜ್ಜನ ಸತ್ಮವಿಶ್ವಾಸಿಗಳ ಮತ್ತು ದುರಾಜಾರಿ ಮಾನವರ 
ಅಂತಿಮ ಪರಿಣಾಮ ಒಂದೇ ರೀತಿ ಇರಲಾರದು 1 


ಅ ಮರಣಾನಂತರ ಮತ್ತು. ಪುನರುತ್ನಾನಕ್ಕೆ ಮುಂಚೆಯೂ 
ಶಿಕ್ನೆ-ರಕ್ಸೆಗಳ ಸರಣಿ ಜಾರಿಯಲ್ಲಿರುತ್ತದೆ 
(ಬರ್ಥುಖ್‌' ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


8 ಅಲ್ಲಾಹ್‌ ಸೆತ್ಮವಿಶ್ವಾಸಿಗಳನ್ನು ಅವರ ಶಕ್ತಿಗೆ- ಮೂರಿ' 
ಪರೀಕ್ಲೆಗೊಳಪಡಿಸುವುದಿಲ್ಲ . 47:37, ಟಿ-44 

'ಅ ಶಕ್ತಿಶಾಲಿ ಶತ್ರುವಿನ ಎರುದ್ಧ್ದ ಇಸ್ಲಾಮಿನ - ಸಂಘರ್ಷ 
ಏರ್ಪಟ್ಟಾಗ, ಅದು ಸತ್ಯವಿಶ್ವಾಸಿಯ ಸತ್ಯವಿಶ್ವಾಸದ ಪರೀಕ್ಷಾ 
ಕಾಲವಾಗಿರುತ್ತದೆ 48:16 2.7 

ಸಮೂದ್‌ ಜನಾಂಗದ . ಪಾಲಿಗೆ: ಹ. AE 

ಒಂಟೆಯು ಒಂದು ಪರೀಕ್ಲೆಯಾಗಿತ್ತು 54:27 

ಆ ದುರ್ಬಲ ವಿಶ್ವಾಸಿಗಳನ್ನು ನೈಜ ಸತ್ಯವಿಶ್ವಾಸಿಗಳೆಂದು 

"ಬೇರ್ಪಡಿಸಲು ಅಲ್ಲಾಹನು ಅವರನ್ನು ಹೇಗೆ ಪರೀಕ್ಷಿಸು 
ತ್ತಾನೆ? 74:31, 9ئ‎ 

ಆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಸ್ಥಿರಚಿತತೆಯು ಈಮಾನಿನ 
ವೃದ್ಧಿಗೆ ಕಾರಣವಾಗುತ್ತದೆ 7431, ಟ-21 

ಅ ಐಶ್ವರ್ಯ ಅಥವಾ ಬಡತನ, ಎರಡೂ ಅಲ್ಲಾಹನ ಕಡೆಯ 

ಸತ್ಯ ಪರೀಕ್ಷೆಗಳಾಗಿವೆ 89:15, 16 ಟಿ೨9 

"(ಹೆಚ್ಚಿನ ವಿವರಗಳನ್ನು 'ಭೂಮಿ' ಮತ್ತು 'ಪರೀಕ್ಷೆ'ಗಳಲ್ಲಿ 
ನೋಡಿರಿ) ۱ 


تی 
("ಇಸ್ಲಾಮ್‌' ನೋಡಿರಿ)‏ 


ಸತ್ಯನಿಷೇಧ 
(ಕುಫ್ರ್‌' ಮತ್ತು 'ಕಾಫಿರ್‌' ನೋಡಿರಿ) 


ಸತ್ಯನಿಷೇಧಿಗಳು 
("ಅರಬ್‌ ಸತ್ಮನಿಷೇಧಿಗಳು' ನೋಡಿರಿ) 


ಸತ್ಯವಿಶ್ವಾಸಿ 
(ಮೂಮಿನ್‌' ನೋಡಿರಿ) 


ಸತ್ಸಲ(ರಕ್ಸೆ) ಮತ್ತು ಶಿಕ್ಸೆ' 

ಅ ಸತ್ಕರ್ಮಗಳ ಸತ್ಸಲ ಕೊಡುವಲ್ಲಿ ಅಲ್ಲಾಹನ ಕಾನೂನು 
| ಪಾಪಫಲಕ್ಕಿಂತ ಭಿನ್ನವಾಗಿದೆ 28:84, 29:7, ಟಿ-10 

ಅ ಅಲ್ಲಾಹನಲ್ಲಿ ರಕ್ಷೆ-ಶಿಕ್ಷೆಗಳು ಯಾವೆ ನಿಯಮವನ್ನು 
ಆಧರಿಸಿವೆ 27:89, 90, ಟ-109(ಅ), 29:2, 3, ಟ-3 

೪ ಅಲ್ಲಾಹನ ಬಳಿ. ತಪ್ಪಿತಸ್ಥ್ನನ ಹೊರತು ಬೇರಾರಿಗೂ 
ಅಪಾಯವಿಲ್ಲ 27: ಟಿ-15 


; ವಿಷಯ: ಸೂಚಿ 


€ ಒಬ್ಬ ವ್ಯಕ್ತಿ ಪರಲೋಕಕ್ಕಾಗಿ ಗಳಿಸಿ ಮುಂದೆ ಕಳುಹಿಸಿದ 
ಬಂಡವಾಳವೇ ನೈಜ ಮತ್ತು ಉತ್ತಮ ಬಂಡವಾಳವಾಗಿದೆ. 
ಅದಕ್ಕೆ ಬಹು ಡೊಡ್ಡ ಪ್ರಶಿಫಲವಿದೆ 73:20 

ಆ ಪ್ರತಿಯೊಬ್ಬ ಜೀವಿಯೂ ತನ್ನ ಕಸುಬಿನ ಬದಲಿಗೆ 
ಅಡವಾಗಿದ್ದಾನೆ 74:38 

ಅ ಯಾರ ಕರ್ಮಗಳು ಒಳ್ಳೆಯದು ಮತ್ತು ಯಾರದು 
ಕೆಟ್ಟದೆಂದು ಅಲ್ಲಾಹನೇ ಶೀರ್ಮಾನಿಸಬೇಕು 67:2, ಟಿ-4 
ಆ ಸಜ್ಜನ ಹಾಗೂ ಮುತ್ತಕೀಗಳಿಗೆ ಅತ್ಯುತ್ತಮ ಸತ್ಸಲವಿದೆ 
77:- 41ರಿಂದ 44 

ಅ ಮಾನವನು ತಂದಿರುವ ಕರ್ಮಗಳ ಬಂಡವಾಳವು ಭಾರವೋ 
ಹಗುರವೋ ಎಂಬ ಬುನಾದಿಯಲ್ಲಿ ಅಲ್ಲಾಹನ ನ್ಯಾಯಾಲ | 
ಯದಲ್ಲಿ ತೀರ್ಮಾನವಾಗುವುದು 101; 6ರಿಂದ 9, ಟಿ-4, 
ಅ ಮಾನವನ ಶಾಶ್ವತ ಮತ್ತು ಅನಂತ ಭವಿಷ್ಯವು ಯಾವ 
ವಿಷಯಗಳನ್ನು ಅವಲಂಬಿಸಿದೆ 79: 35ರಿಂದ 41 

ಅ ಮಾನವನ ಪ್ರಯತ್ನಗಳು, ತಮ್ಮ ನೈಶಿಕ ಸ್ವರೂಪ ಮತ್ತು 
ಪರಿಣಾಮಗಳ ದೃಷ್ಟಿಯಿಂದ ವಿಭಿನ್ನವಾಗಿವೆ 92:ಪರಿಚಯ, 
4ರಿಂದ 10 

ಅ ಪುನರುತ್ಥಾನ ದಿನ ಕರ್ಮಪತ್ರಗಳು ತೆರೆದಿರಿಸಲ್ಪಡುವುವು 
81:10 . اش و‎ ۱ 
೪ ಮಾನವನ ಯಾವ ಕೃತ್ಯವೂ ಅವನ ಸೃಷ್ಟಿಕರ್ತನಿಂದ 
ಅಡಗಿರಲು ಸಾಧ್ಯವಿಲ್ಲ 67:13, 14 

€ ಮಾನವನ ಮುಂದಿನ ಹಾಗೂ ಹಿಂದಿನ ಎಲ್ಲ 
ಕಾರ್ಯಗಳನ್ನೂ ಸಂಪೂರ್ಣವಾಗಿ ಎಣಿಕೆ ಮಾಡಿ ಇಡಲಾಗಿದೆ 
75:13, 78: ಪರಿಚಯ, 29, 83: 7ರಿಂದ 9 

೪ ಮಾನವನು ಎಷ್ಟೇ ನೆಪಗಳನ್ನೊಡ್ಡಿದರೂ ತನ್ನ 
ಚಾರಿತ್ರ್ಯವನ್ನು ಅವನು ಚೆನ್ನಾಗಿ ತಿಳಿದಿರುತ್ತಾನೆ 75:14, 15 
ಆ ಮಾನವನ ಆಣುಮಾತ್ರ ಪುಣ್ಯವೂ ಅಥವಾ ಪಾಪವೂ ಕರ್ಮ 
ಪತ್ರದಲ್ಲಿ ಲಿಖಿತಗೊಳ್ಳದೆ ಇರುವುದಿಲ್ಲ 99: 6ರಿಂದ 8, 

೪ ಪರಲೋಕದಲ್ಲಿ ಪ್ರತಿಯೊಂದು ಸಣ್ಣ ಸತ್ಯರ್ಮದ ಸತ್ಸಲ 
ಮತ್ತು ಪ್ರತಿಯೊಂದು ಸಣ್ಣ ಸಣ್ಣ ಹಾಪಕಾರ್ಯದ ಶಿಕ್ಸೆಯೂ 
ಸಿಗುವುದೇ? 99:7, 8, ಟಿ-7 

೪ ಪುನರುತ್ಥಾನ ದಿನ, ಕರ್ಮಗಳ ಹಿಂದೆ ಕಾರ್ಯವೆಸಗುವ 
ಸಂಕಲ್ಪಗಳೂ ಉದ್ದೇಶಗಳೂ ಆಂತರಿಕ ಪ್ರೇರಣೆಗಳೂ 
ಬಹಿರಂಗಗೊಳಿಸಲ್ಪಡುವುವು 86:9, 5ل‎ 


೬ ಮಾನವನಿಗೆ ಅವನ ಕರ್ಮಗಳಿಗನುಸಾರ ರಕ್ಷಿ-ಿಕ್ಷೆಗಳು ' 


6 ರಕ್ಷಿ-ಶಿಕ್ಷಿಗಳನ್ನು ನಿರಾಕರಿಸುವವರ ಅಂತಿಮ ಪರಿಣಾಮ 


1434 


ಸಿಗುವುವು 50:4, ಟಿ-4, 53: 38ರಿಂದ 41 

ಆ ರಕ್ಷಿ-ಶಿಕ್ಷೆಗಳ ಸಂಭವದ ಕುರಿತು ಪ್ರಕೃತಿ ದೃಶ್ಯಗಳ ಆಣೆ 
ಹಾಕಲಾಗಿದೆ 51:1ರಿಂದ 6, ಟಿ-44. k 

€ ಬಂಡಾಯ ಅಥವಾ ದಾಸ್ಕ-ಅನುಸರಣೆಯ ನೀತಿಯ 
ಪರಿಣಾಮವು ಪರಲೋಕದಲ್ಲಿ ಮಾತ್ರವಲ್ಲದೆ `ಈ ಲೋಕ 
ದಲ್ಲೂ ಪ್ರಕಟವಾಗುತ್ತದೆ 71:10ರಿಂದ 12, 72:16 : 
روص‎ ಮತ್ತು ಕರ್ಮಫಲ ಕಾನೂನು ಇವುಗಳ 
ಅನಿವಾರ್ಯ ಸಂಬಂಧ 76: 5ರಿಂದ 12 

ಅ ರಕ್ಷೆ-ಖಿಕ್ಸೆಗು ಪರಮ ಸತ್ಯವಾಗಿರುವುದಕ್ಕೆ ಆಧಾರಗಳು 
95:ಪರಿಚಯ, 1ರಿಂದ 8, 7 K 

ಆ ರಕ್ಸಿ-ಶಿಕ್ಸೆಗಳು ಪರಮ ಸತ್ಮವಾಗಿರುವುದರ ಕುರಿತು ವಿವಿಧ 
ವಸ್ತುಗಳ ಆಣೆ 75:1ರಿಂದ 3,ಟಿ-2, 3, 87: 11ರಿಂದ 14, 
ಟಿ-7, 89: 1ರಿಂದ 5, ಟ-1 

ಪರಮ ಸತ್ಕವೆಂಬುದಕ್ಕೆ ಯಾತನೆಗೊಳಗಾದ‏ >1 اج وہ ٭ 
ಜನಾಂಗಗಳ ಅಂತಿಮ ಪರಿಣಾಮ ಮತ್ತು ಮಾನವನ ನೈಶಿಕ‏ 
ಸ್ಥಿತಿಗಳಿಂದ ಆಧಾರ 89: 6ರಿಂದ 20,ಟಿ-2‏ 


78:21ರಿ೦ದೆ 28 

 ರಕ್ಸಿ-ಶಿಕ್ಸಿಗಳ. ನಿರಾಕರಣೆಯು ಪಥಭ್ರಪ್ಪತೆಯ ಪ್ರಧಾನ 
ಕಾರಣಗಳಲ್ಲಿ ಒಂದು 829, ,اط‎ 83: ಪರಿಚಯ, 1ರಿಂದ 4 
೬ ರಕ್ಷೆ ಅಥವಾ ಶಿಕ್ಷೆಯು ಕರ್ಮಬ್ರಷ್ಟತೆ ಮತ್ತು ತಕ್ಟಾಗಳ 
ಪೈಕಿ ಯಾವುದಾದರೂ ಒಂದನ್ನು ಸ್ವೀಕರಿಸುವುದರಿಂದುಂಟಾ 
ಗುವ ಅನಿವಾರ್ಯ ಪರಿಣಾಮವಾಗಿದೆ 91: ಟಿ-6, 7, 

ಆ ಸತ್ಯವಿಶ್ವಾಸಿಗಳು, ಕಪಟವಿಶ್ವಾಸಿಗಳು, ಸಜ್ಜನ ಸತ್ಯ 
ವಿಶ್ವಾಸಿಗಳು, ವಿಶ್ವಾಸಿ ಅಪರಾಧಿಗಳು, ಕರ್ಮಬ್ರಷ್ಟ 
ಸತ್ಯವಿಶ್ವಾಸಿಗಳು, ಅಕ್ರಮಿಗಳು, ಶುದ್ಧ ಸತ್ಯನಿಷೇಧಿಗಳು, 
ಪಿತೂರಿಕೋರ ಮತ್ತು ಅಕ್ರಮಿ ಸತ್ಯನಿಷೇಧಿಗಳ وہ‎ ಶಿಕ್ಷಿಗಳ 
ಕಾನೂನು ಕುರ್‌ಆನ್‌ ಮತ್ತು ಹದೀಸ್‌ಗಳ ಬೆಳಕಿನಲ್ಲಿ 100:7, 
8, 7 ಸ 
೪ ಪ್ರತಿಯೊಬ್ಬ ಮಾನವನಿಗೆ, - ಅವನು ತನ್ನ ಕರ್ಮಗಳ 
ಪ್ರಕಾರ ಯಾವುದಕ್ಕೆ ಅರ್ಹನಾಗಿರುವನೋ ಅದು ಮಾತ್ರ 
ಸಿಗುವುದು 66: ಪರಿಚಯ, 7, 68:2, ಟಿ-4 

ಅ ಸತ್ಯವಿಶ್ವಾಸಿಗಳಿಗೆ ತಮ್ಮ ಕರ್ಮಗಳ ಸತ್ಸಲದ ವಿಷಯದಲ್ಲಿ 
ಯಾವುದೇ ಹಕ್ಕುಚ್ಛುತಿ ಅಥವಾ ಅಕ್ರಮದ ಭಯ ಇಲ್ಲ 
72:13, W-13 


1435 


ಜನರ ಸಾಮಾಜಿಕ ಸ್ಥಾನಗಳನ್ನು ನೋಡಬೇಕಾ:‏ ٭ 
ದುದಲ್ಲ, ಸತ್ಯಸ್ವೀಕಾರದ ಒಲವನ್ನು ನೋಡಬೇಕು '26:112‏ 
ರಿಂದ 115, ಟಿ-82‏ 

€ ಅವನ ವರ್ತನೆಯು ತನ್ನ ಅನುಯಾಯಿಗಳೊಂದಿಗೆ 
ಹೇಗಿರಬೇಕು? 26: 112ರಿಂದ 114, 215, 216 

೪ ಸತ್ಯ ಪ್ರಚಾರದ ಉದ್ದೇಶ 80:3, 4, 11, 12 

€ ಆದರೆದುರು ಸತ್ಯನಿಷೇಧಿಗಳ ಧೋರಣೆ 79: 21ರಿಂದ 
24, ಟಿ-10, 11 : ೬ 
೪ ಆದನ್ನು ಸುಳ್ಳಾಗಿಸುವವರನ್ನು ಅಲ್ಲಾಹನು ತನ್ನ ಪ್ರಬಲ 
ಹಂಚಿಕೆಗಳಿಂದ ಹಂತಹಂತವಾಗಿ ವಿನಾಶದ ಕಡೆಗೆ ಒಯ್ಯುತ್ತಾನೆ 
68:44 

ಅ - ಇಸ್ಲಾಮ ಆಂದೋಲನದ ಆರಂಭದಲ್ಲಿ ಪ್ರವಾದಿವರ್ಯರು(ಸ) 
ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು 94: ಪರಿಚಯ 
96: 9ರಿಂದ 13, ಪರಿಚಯ, 108: ಪರಿಚಯ, 111: ಪರಿಚಯ, 
113, 114: ಪರಿಚೆಯ 

[ ಸತ್ಯಪ್ರಚಾರದಲ್ಲಿ ಯಾವುದೇ ರಾಜಿ ಸಂಧಾನಗಳಿಗೆ ಅವಕಾಶ 
ಏಲ್ಲ 68:8, 9, 109: ಪರಿಚಯ, 1ರಿಂದ 6, 111: ಪರಿಚೆಯ 
ಆ ಪ್ರತಿಯೊಬ್ಬ ಮೂಮಿನನು ಬಹಿರಂಗವಾಗಿ ಕುಫ್ರ್‌ನಿಂದ 
ದೂರವಿರುವ ಘೋಷಣೆ ಮಾಡಬೇಕು 109: ಪರಿಚಯ, 
ರಿಂದ 6 

ಅ ವಿರೋಧಿಗಳ ಬಲ ಎಷ್ಟಿದ್ದರೂ ಅಲ್ಲಾಹನ ಮಹಾನತೆಯನ್ನು 
ಘೋಷಿಸಬೇಕು. ಅವರನ್ನು ಗಣನೆಗೇ ತೆಗೆದು ಕೊಳ್ಳಬಾರದು 
743, -3 

೪ ಸತ್ಯಪ್ರಚಾರಕರ ಸಂಪೂರ್ಣ ಜೀವನವು ಶಾಶ್ವತ ಮತ್ತು 
ಸರ್ವಾಂಗೀಣ ಸಹನೆಯ ಜೀವನವಾಗಿದೆ 76:12, ಟಿ-16, 
90:17, -14 
ಅ ಪ್ರವಾದಿಗಳಿಗೆ ಸತ್ಯ ಪ್ರಚಾರದ ಕಷ್ಟಗಳನ್ನು ತಾಳ್ಮೆಯಿಂದ 
ಸಹಿಸಲು ಬೋಧಿಸಲಾಗಿತ್ತು 68:48, ಟಿ-32,70:5, ಟಿ-6, 
74:7, 8-7 4 

€ ಸಕಲ ವಿರೋಧಿಗಳ ವಿರುದ್ಧ ಅಲ್ಲಾಹನನ್ನು ಕಾರ್ಯ 
ನಿರ್ವಾಹಕನನ್ನಾಗಿ ಮಾಡುವ ಉಪದೇಶ 73:9, ಟಿ-10 

€ ಈ ದಾರಿಯ ಕಷ್ಟಗಳನ್ನೆದುರಿಸುವಲ್ಲಿ ಅಲ್ಲಾಹನ 
ಆರಾಧನೆಯೇ ಶಕ್ತಿ ಮತ್ತು ಧೈರ್ಯ ಕೊಡುತ್ತದೆ 76:25, 26, | 
ಟಿ-30,94: ಪರಿಚಯ, '8,ಟಿ-5, 96:19 


ಕುರ್‌ಆನ್‌, ವ್ಯಾಖ್ಯಾನ 


ಆ ಭೂಲೋಕದಲ್ಲಿ ಯಾರ ಚಟುವಟಿಕೆಗಳು ಗೌರವಾರ್ಹ 
'ವಾಗಿರುವುವೋ ಅವರ ಪುರಸ್ಕಾರ 1622 '...۔۔‎ 

ಅ ಅತ್ಸಂತ ಸಜ್ಜನ ಮಾನವನ ಕರ್ಮಗಳಿಂದಲೂ ಅವನ 
ಸಂಬಂಧಿಕರಿಗೆ ಪ್ರಯೋಜನವಾಗಲಾರದು 66: ಪರಿಚಯ, 10 
ಆ ಪುನರುತ್ಥಾನ ದಿನ ಆಪ್ತ ಮಿತ್ರನೂ ತನ್ನ ಆಪ್ತ ಮಿತ್ರ 
ನನ್ನು ವಿಚಾರಿಸಲಾರನು. ವಸ್ತುತಃ ಅವರು ಪರಸ್ಪರರಿಗೆ 
ತೋರಿಸಲ್ಪಡುವರು 70:10, 11 

€ ಅಪರಾಧಿಗಳು ತಮ್ಮ ಮಕ್ಕಳನ್ನು ಪತ್ನಿಯರನ್ನು ಸಹೋದರೆ 
'ರನ್ನು ಕುಟುಂಬದ ಅತಿ ಸಮೂಪದವರನ್ನು ಹೆಚ್ಚೇಕೆ ಭೊಮಿಯ 
ಸಕಲ ಮಾನವರನ್ನು ಪರಿಹಾರ ರೂಪದಲ್ಲಿ ಕೊಟ್ಟರೂ ಇದು 
ಅವನಿಗೆ ಮೋಕ್ಸ ಕೊಡಿಸಲಾಗದು 70: 11ರಿಂದ 14 

ಆ ಪುನರುತ್ಥಾನ ದಿನವು ತೀರ್ಮಾನದ ದಿನವಾಗಿದೆ 77:13, 
38, 78:17 _ [ 

ಅ ನರಕಕ್ಕೆ ಅರ್ಹರಾದವರು ನರಕಕ್ಕೆ ಬೀಳುವರು 74:28, ಟಿ-15 
ಅ ನರಕದವರಿಗೆ ಅವರ ಅಪರಾಧಗಳಿಗಿಂತ ಕಡಿಮೆಯಾಗಲಿ 
"ಹೆಚ್ಚಾಗಲಿ ಶಿಕ್ಷೆ ನೀಡಲಾಗದು 7836, ಟಿ-22: 

(ಹೆಚ್ಚಿನ ವಿವರಣೆಗೆ 'ಪ್ರತಿಫಲ' ಮತ್ತು 'ಸತ್ವಲ' ನೋಡಿರಿ) 


ಸತ್ಯಾಹ್ವಾನ(ಸತ್ಯಪ್ರಚಾರ) 

೪ ಇದರ ಸರಿಯಾದ ಕ್ರಮ 34: 22ರಿಂದ 27, 35:ಪರಿಚಯ, 
80: ಪರಿಚಯ, 1ರಿಂದ 12 

(ಧರ್ಮಪ್ರಚಾರದ ಯುಕ್ತಿ'ಯನ್ನು ನೋಡಿರಿ) 

ಆ ಈ ಕೆಲಸ ಮಾಡುವವನು ಅಲ್ಲಾಹನ ಸಹಾಯಕನು 
22:40 ೫ 

ಅ ಈ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಬೇಕು? 25:52, ಟಿ-67 
ಅ ಇದರ ಕಾರ್ಯಕರ್ತರು ದೇವ ಮಾರ್ಗದಲ್ಲಿ ಏನೆಲ್ಲ 
ಮಾಡಬೇಕು 29: ಟಿ-99 

€ ಅದರ ಕಷ್ಟಗಳನ್ನು ಎದುರಿಸಲಿಕ್ಕಾಗಿ ಶಕ್ತಿ ಸಂಪಾದಿಸುವ 
ಸಾಧನಗಳು 29:45 

ಆ ಈ ಮಾರ್ಗದಲ್ಲಿ ಕಾರ್ಯವೆಸಗುವವರಿಗೆ ಅಲ್ಲಾಹನ 
ಮಾರ್ಗದರ್ಶನ, ಮತ್ತು ಸಹಾಯ. ಹೇಗೆ ಸಿಗುತ್ತದೆ? 25:31, 
ಟಿ-43, 29:69 i 
ಅ ಸತ್ಯ ಪ್ರಚಾರಕನಲ್ಲಿ ಯಾವ ಗುಣ ವಿಶೇಷಗಳಿರಬೇಕು 
30:60 

ಅ ಅವನು ಎಲ್ಲಕ್ಕಿಂತಲೂ ಮುಂದಾಗಿ ತನ್ನ ಅತಿ ಸಮೂಪದ 
ಜನರಿಗೆ ಕರೆ ಕೊಡಬೇಕು 26:214 اک‎ 


ವಿಷಯ ಸೂಚಿ 


(ಸಹನೆ)‏ رد 

೬ ಸಬ್ರ್‌ ಪದದ ಅರ್ಥ "ಮತ್ತು ಅದರ ವಿವರಣೆ 425: 
ಟಿ-94, 28:54, ಟಿ-75, 28:80, ಟಿ-100, 29:59,ಟ-97,- 
31:31,8-56,32:24,-37,33:35, 8-58, 34:19,8- 
34,39:10,8-32,41:35,4-38, 42:33, 53,46:35, 
4635837 ۱ 
೪ ಇಸ್ಲಾಮಿನಲ್ಲಿ ಅದರ ಮಹತ್ವ 25:76, ಟಿ-94, 28:80, 
ಟಿ-100, 29:59, ಟಿ-97, 31:31, ಟಿ-56, 32:24, 33:35, ಟಿ- 
58, 34:19, ಟ-34, 40:55, ಟಿ-71, 40:77, 41:35, 42:33, 
43, 4635 

೪: ಸತ್ಯಾಹ್ಟಾನದಲ್ಲಿ ಅದರ ಮಹತ್ವ 31:17 

€ ಅದರ ಸತ್ನರಿಣಾಮಗಳು 441:35, ಟಿ-39 

€ ದೇವಮಾರ್ಗದಲ್ಲಿ ಕಷ್ಟಗಳನ್ನು ಸಹಿಸುವವರಿಗೆ ಪುಣ್ಯಫಲ 
39:10, ಟಿ-32 

€ ತಾಳ್ಮೆಗೆಡುವುದೂ ಅನುಚಿತ ಕೆರಳುವಿಕೆಯೂ ಶೈತಾನನ 
ಪ್ರೇರಣೆಯ ಫಲವಾಗಿರುತ್ತದೆ 41:36, ಟಿ-40 

ಅ' ಸಹನೆಯ ವಿಶಾಲ ಮತ್ತು ಸಮಗ್ರ ಅರ್ಥ 76:12, ಟ- 
16, 90:17, 4 

೪ ಪ್ರವಾದಿವರ್ಯರಿಗೆ(ಸ) ತಾಳ್ಮೆ ವಹಿಸುವ ಬೋಧನೆ 70:5, 
-6, 74:7, -7, 76:24 

ಈ ಪ್ರವಾದಿವರ್ಯರಿಗೆ(ಸ) ಹ ಯೂನುಸ್‌ರಂತಹ(ಅ) ತಾಳ್ಮೆ |. 
ಗೇಡಿತನದಿಂದ ದೂರವಿರಲು ಬೋಧನೆ 68: ಪರಿಚಯ, 48 
ಅ ಸತ್ತ ಪ್ರಚಾರದ ಕಷ್ಟಪಾಡುಗಳನ್ನು ತಾಳ್ಮೆಯಿಂದ ಸಓಸುತ್ತಿ 
ರಲು ಪ್ರವಾದಿಗಳಿಗೆ ಉಪದೇಶ 68:48, 70:5, ಟಿ-6, 74:7, 
-7, 76:24 ٠ 

ಅ ಸತ್ಕವಿಶ್ವಾಸಿಯ ಸಂಪೂರ್ಣ ಜೀವನವು“ ಸಹನೆಯ 
ಜೀವನವಾಗಿರುತ್ತದೆ 76:12, ಟಿ-16, 90:17, -14 ' 

೪ ಸಮಾಜದವರು ಪರಸ್ಪರ ಸಹನೆಯ ಉಪದೇಶ ಮಾಡುತ್ತಿ 
ರುವುದು ವಿನಾಶದಿಂದ ಪಾರಾಗುವ ಸಾಧನವಾಗಿದೆ 90:12 
ರಿಂದ 18, 103:2, 3, 1 


ಸಮರಾರ್ಜಿತ ಸೊತ್ತು 
ಅ 33:19, 27, ಟಿ-31 ಹನ 
(ಹೆಚ್ಚಿನ ವಿವರಗಳಿಗೆ 'ಇಸ್ಲಾಮೊ ಕಾನೂನು' ನೋಡಿರಿ) 


ಸಮಾಲ್‌ ಮೌತಾ(ಮೃತರ ಶ್ರವಣ ಶಕ್ತಿ) ا‎ 
ಈ ಇದರ ವಾಸ್ತಿಕತೆ 465, 64 


ಸಮೂದ್‌ R 
ಆ 422:42, 25:38, 27: 45ರಿಂದ 53, 29:38, 38:13, 
40:31, 41:17 


9 'ಸತ್ಮಪ್ರಜಾರಕನು'ತನ್ನ ವಿರುದ್ಧ ಸಾರ್ವಜನಿಕರ ಹೃದಯ 
ಗಳಲ್ಲಿ ಸಂದೇಹಗಳನ್ನು ಬಿತ್ತುವ ಮತ್ತು ಹಬ್ಬಿಸುವವರ 
'ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕು 114: مب‎ 
6 ಸತ್ಯವಿಶ್ಪಾಸಿಗಳು ಅತ್ಯಂತ ಕಠಿಣ ಪರೀಕ್ಷೆಗಳಿಂದ ಹಾದು 
ಹೋಗಬೇಕಾಗಿ ಬಂತು. ಕೆಲವು ಅಕ್ರಮಿಗಳಂತೂ ಅವರನ್ನು 
ಜೀವಂತ 'ಸುಖ್ಪ ಹಾಕಿದರು 85: 4ರಿಂದೆ 8, 4 

,6 ಸತ್ಯಧರ್ಮದ ಅನುಯಾಯಿಗಳು ಪರಸ್ಪರ ಸತ್ಯ ಮತ್ತು 
ಸಹನೆಯ ಉಪದೇಶ ಮಾಡುತ್ತಿರಲೇಬೇಕು 103:3, ಟಿ-1 
೪: ಸತ್ಯ ಪ್ರಚಾರದಲ್ಲಿ ವಿಜಯಿಯಾಗುವುದು ಹೆಮ್ಮೆ ಪಡುವ 
ವಿಷಯವಲ್ಲ. ಅದು دہج‎ ಮತ್ತು ಕೃತಜ್ಞತೆಯ ಸಂಗತಿ 
"ಯಾಗಿದೆ 110: 1ರಿಂದ 3, ಟ-3, 4 

ಆ ಇಸ್ಲಾಮಿನ ಸಂದೇಶವು ಒಂದು ಉಪದೇಶ, ಇಷ್ಟವುಳ್ಳೆವರು 
ಅದನ್ನು ಸ್ವೀಕರಿಸಬಹುದು. 76:29. ಇ 


.ಸದಕಃ(ದಾನ) 

೪ ರುಕಾತ್‌ ಪಾವತಿ ಮಾಡಿದ ಬಳಿಕವೂ ಸಂಪತ್ತಿನಿಂದ 
ದೇವ ಮಾರ್ಗದಲ್ಲಿ ಮಾಡುವ ದಾನವು ಸದಕಃ ಆಗಿದೆ 
51:19: کات‎ ۱ 
೪ 'ನಜ್‌ವಾ'ದ ಬಗ್ಗೆ ಸದಕದ ಆಜ್ಞೆ ಅನಂತರ ಇದು 
ನಿರಸ್ತೆಗೊಂಡಿತು 58:12, ಟಿ-29 

ಸದಕಾದ ಅರ್ಥ 57:18, ಟಿ-31‏ وف 

9" ಸದಕಾ ಕೊಡುವ ಸತ್ಯವಿಶ್ವಾಸಿ ಪುರುಷ ಮತ್ತು ಸ್ತ್ರೀಯರಿಗೆ 
“ಪುಣ್ಯಫಲದ ವಾಗ್ಗಾನ 57:18 

[ವಿವರಣೆಗೆ 'ರುಕಾತ್‌' ಮತ್ತು 'ಇನ್‌ಫಾಕ್‌' (ದೇವ ಮಾರ್ಗದಲ್ಲಿ 
ಖರ್ಚುಮಾಡುವುದು) ನೋಡಿರಿ] - 


ಸನ್ಯಾಸ!ವೈರಾಗ್ಯ 
' (ರುಹ್‌ಬಾನಿಯತ್‌' ನೋಡಿರಿ) 


: ಸರ್‌ಕಃ(ಚೌರ್ಯ) 
' (ಇಸ್ಲಾಮೊ ಕಾನೂನು' ಮತ್ತು 'ಕಳ್ಳತನ' ನೋಡಿರಿ) 


ಸಬಾ _ _ 
| ಆ ಸಬಾ ಜನಾಂಗದ ಸ್ಥಿತಿ 74 
| ಆ. "ಸಬಾದ ರಾಣಿಯ ಕಥೆ 27: 23ರಿಂದ 44 
"ಅ 'ಸಬಾ' ಜನಾಂಗದ ಕಥೆ "35: 15ರಿಂದ 21 


1437 


ಸಾಮಾಜಿಕ, ಕಾನೂನುಗಳು 

ಅ ಮಕ್ಕಳ ಮೇಲೆ ಮಾತಾಪಿತರ ಆಜ್ಞಾಪಾಲನೆ ಕಡ್ಡಾಯ" 
ಆದರೆ ಅವರ ಆಜ್ಞೆಯಿಂದ ಅಲ್ಲಾಹನ ಆಜ್ಞೋಲ್ಲಂಘನೆ 
ಮಾಡಬಾರದು 29:8, ಟಿ-11 oo 

ಅ ಸಜ್ಜನ ಸತ್ಯವಿಶ್ವಾಸಿಗಳು ದುರಾಚಾರಿ ಪುರುಷರೊಂದಿಗೆ 
ಮತ್ತು ಸ್ತ್ರೀಯರೊಂದಿಗೆ ವಿವಾಹ ಮಾಡುವುದು 
ಧರ್ಮಸಮ್ಮತವಲ್ಲ 24:3, ಟಿ-5 

[2 ದಾಂಪತ್ಯ ಜೀವನದ ಮುಖ್ಯ ತಿರುಳು 3051 

ಆ ತಂದೆಗೆ ಸಲ್ಲಿಸಿದ ಸೇವೆಯು ಮಗಳ ಮಹರ್‌ ಅಗಲು 
ಸಾಧ್ಯವಿದೆಯೇ? 28:28, ಟಿ-39 

ಆ ದಾಸಿಯರೊಂದಿಗೆ ಸುಖಿಸುವ ಅನುಮತಿ 23:6, ಟಿ-7 
ಅ ಸ್ತ್ರೀಗೆ ಗುಲಾಮನೊಂದಿಗೆ ಸುಖಿಸುವ ಅನುಮತಿ ಇಲ್ಲ 
26 ಟ್‌ ' 

ಅ ಗುಪ್ತಾಂಗಗಳನ್ನು ಮುಚ್ಚಿಡಬೇಕೆಂಬ ಆದೇಶ 23:5, ಟಿ- 
6, 24: ಟಿ-30,32 : 
೪ ಪರ್ದಾದ ವಿಧಿಗಳು 24:30, 31, ಟಿ-29, 32ರಿಂದ 49, 


24:60, 61, ಟಿ-93, 94, 33: ಪರಿಚಯ, 33, 53, 55, ಟಿ- 


98, 33:59 

(ವಿವರಗಳಿಗೆ 'ಪರ್ದಾ' ನೋಡಿರಿ) 

ಅ ಅನುಮತಿ ಕೇಳುವ ಕುರಿತು ಆಜ್ಞೆಗಳು 24: 27ರಿಂದ 29, 
ಟಿ-24ರಿಂದ 28, 24: 58ರಿಂದ" 61, ಟಿ-89 

ಆ ಇಸ್ಲಾಮೊ ಸಾಮಾಜಿಕ ಕಾನೂನಿನ ತಿರುಳು ಮತ್ತು ಉದ್ದೇಶ 
ಗಳು 33:62, ಟಿ-115 


.೪ ಭುವ ಚಿತ್ರಗಳು ಮತ್ತು ವಿಗ್ರಹಗಳು ನಿಷಿದ್ಧ 34:13, ಟಿ-20 


ಅ ಸ್ತ್ರೀಯರಿಗೆ ಆಭರಣಗಳನ್ನು ಧರಿಸುವ ಅನುಮತಿ 43:18, 
ಟಿ-17. 

ಆ ದತ್ತು ಪ್ರತ್ರನಿಗೆಸ್ಫಂತ - ಸ್ಥಾನವಿಲ್ಲ 33: ಪರಿಚಯ, 4 
€ ಯಾವನೇ ವ್ಯಕ್ತಿಯ ವಂಶವನ್ನು ಅವನ ಸ್ವಂತ ತಂದೆಯ 
ಹೊರತು ಇನ್ನಾವುದೇ ವ್ಯಕ್ತಿಯೊಂದಿಗೆ ಜೋಡಿಸುವುದು ನಿಷಿದ್ದ 
33:4, 8 

ಅ `ಹಿಜಾಬ್‌'ನ ಸೂಕ್ತ, ಅದರ ಅವತರಣ, ಅದರ ವಿವರಣೆ 
33:53, ಟಿ98 pS ಮ 
€ ಪರ್ದಾದ ಅಜ್ಞೆಗಳ ಮುಖ್ಯ ಉದ್ದೇಶ. 33:53,. 59, 
8-98, 1 


ಕುರ್‌ಆನ್‌ ವ್ಯಾಖ್ಯಾನ 


(ಅ ಅವರ ಇತಿಹಾಸ ಮತ್ತು ಪ್ರಾಚೀನ ಅವಶೇಷಗಳು +2938, 
ಟಿ-65 | ' 
ಈ ಸಮೂದ್‌ ಜನಾಂಗದ ಪರಿಸ್ಥಿತಿ 26: 141ರಿಂದ 158, 
ಟಿ-95ರಿಂದ 106 
ಆ ಅವರ ಮೇಲೆ ಯಾತನೆ ಎರಗಲು ಕಾರಣ 41:17, 69:4, 
5, 91: 11888 15 
9 ಸಮೂದರು ಪ್ರವಾದಿಗಳನ್ನು ಸುಳ್ಳಾಗಿಸಿದರು 50: 12ರಿಂದ 
14, 54: 23ರಿಂದ 25 
ಅ ಅವರ ಅಪರಾಧ ಕೃತ್ಯಗಳು 51:42, 54: 23ರಿಂದ 29 
ಅ ಅವರ "ಮೇಲೆ: ದೇವಯಾತನೆ ಎರಗಿದುದು 51:44, 45, 
54:31, 
೪ ಸಮೂದರು ಪ್ರವಾದಿಗಳನ್ನು ಸುಳ್ಳಾಗಾಿದುದು ಯಾವ 
ಆಧಾರದಲ್ಲಿ 54:24, 25 
೪ ಹ. ಸಾಲಿಹ್‌ರ(ಅ) ಮೇಲೆ ಅವರ ಅಪವಾದಗಳು 54:25 
ಆ ಹ. ಸಾಲಿಹ್‌ರ(ಅ) ಒಂಟೆಯು ಅವರ ಪಾಲಿಗೊಂದು 
ಪರೀಕ್ಷಿಯಾಗಿತ್ತು 54: 27ರಿಂದ 28 ಟಿ19 
6 ಸಮೂದರ ಕಥೆ 69:4 5, 85:18, 899 ಟಿ-55, 91: 
11808 15 
ಆ ಸಮೂದರ ಯಾತನೆಯ ವಿವರ 69:5, ಟಿ-5, 91:14 


ಸಲಾತ್‌ 
(ದರೂದ್‌ ನೋಡಿರಿ) 


ಸಲಾಮ್‌ 

ಅ ಅರ್ಥ ಮತ್ತು ವಿವರಣೆ 33:56, ಟಿ-106, 107, 50:34, 
ಟಿ-44, 51:23 | 

ಆ ಪ್ರವಾದಿವರ್ಯರಿಗೆ(ಸ) ಸಲಾಮ್‌ ಕಳಿಹಿಸುವುದರ ! ಅರ್ಥ 
33:56,- ಟಿ-106, 107 

ಅ: ಹ. ಇಬ್ರಾಹೀಮ್‌(ಅ) ಮತ್ತು ದೇವಚರರು ಪರಸ್ಪರ 
ಸಲಾಮ್‌ ಮಾಡಿದುದು 51:23: ۰ 

ಆ ಅಸ್ತಾಬ್‌ಯಮೂನ್‌ (ಬಲಗಡೆಯವುರಿಗೆ ಸಲಾಮ್‌ 56:91 


ಸಲ್ವಾ 
(ಮನ್ನ ಮತ್ತು ಸಲ್ಮಾ" ನೋಡಿರಿ) 


ಸಲ್‌ ಸಬೀಲ್‌ | 
€ ಸ್ವರ್ಗದ ಸಿಹಿಯಾದ ಮತ್ತು ಪರಿಮಳ ಯುಕ್ತ ಚಿಲುಮೆ 
76:18, -20 


ವಿಷಯ ಸೂಚಿ 


ಸಿದ್ದೀಕ್‌ (ಸತ್ಯಸಂಧ) 

೪ ಇದರ ಅರ್ಥ ಮತ್ತು ಅರ್ಥ ವಿವರಣೆ 45718, 
ಟಿ-31 

ಆ ಸತ್ಯವಿಶ್ವಾಸಿಗಳು ಸಿದ್ದೀಕರಾಗಿರುತ್ತಾರೆ 57:18 


ಸಿದ್‌ರತುಲ್‌ ಮುಂತಹಾ 
ಆ: ಅದರ ವಾಸ್ತವಿಕತೆ 53:14, ಟಿ-11 


ಸಿವಿಲ್‌ ಕಾನೂನು 1 
ಅ ಹುಡುಗರು ಮತ್ತು ಹುಡುಗಿಯರು ಪ್ರಬುದ್ಧರಾಗುವ 
ಪ್ರಾಯ 24:59, ಟಿ-91 


ಸಿಹ್ರ್‌ 
Cಜಾದೂ' ನೋಡಿರಿ). 


ಸುನ್ನತ್‌ (ಪ್ರವಾದಿಚರ್ಯೆ) 

ಅ ಹದೀಸ್‌ ವರದಿಗಳು ಕುರ್‌ಆನಿನ ಅರ್ಥ ವಿವರಣೆಯನ್ನು 
ಹೇಗೆ ಮಾಡುತ್ತವೆ? +21:1,4-1, 71, 93, 95, 99, 22: - 
43, 74, 24:3-2, 7, 20, 21, 25, 29, 30, 32, 36, 42, 
47, 49, 54, 59, 25:ಟ-38, 39, 56, 27: ಟಿ-49, 28: ಟಿ- 
79, 29: ಟಿ-78, 30: 4-45, 31: -6, 33: -8, 12, 107, 
34: ಟಿ-20, 47, 35: ಟಿ-3, 57, 36: ಟಿ-47, 37: ಟಿ-26, 
38: ಟಿ-18, 41: ಟಿ-52, 42: ಟಿ-19, 47: ಟಿ- 21ರಿಂದ 23, 
30, 48: ಟಿ- 1, 49: ಟಿ-18, 26, 28, 52: ಟಿ-40, 53: لغ‎ 
4, 38, 56: ಟಿ-9, 17, 19, 39, 57: ಟಿ-53, 58: ಟಿ-24, 
59: ಪರಿಚಯ, ಟಿ-18, 19, 20, 66: ಟಿ-1, 2, 10, 19, 72: 
ಟಿ-19, 73: ಟಿ-26, 75: ಟಿ-17, 80: ಪರಿಚಯ, ಟಿ-1, 23, 


1, 8,90: ೬-12, 14, 91: -4, 93: -3, 97: 4-1, 99: 
ಟ-4 7, 102: 8-4, 108: 8-1, 113, 114: ಪರಿಚಯ, 
113: -6, 114: 8-3 

(ಹೆಚ್ಚಿನ ವಿವರಣೆಯನ್ನು 'ಹದೀಸ್‌' ಮತ್ತು 'ಹೆದೀಸ್‌ 
ಧಿಕ್ಕಾರಿಗಳು' ನೋಡಿರಿ) 


ಸೂರ್‌(ಕಹಳೆ) 
ಅ ಕಹಳೆಯೂದಿನ ವರ್ಣನೆ +27:87, 36:51, 39:68 


-81: ಟೆ-9, 82: ಪರಿಚಯ, 83: ಟಿ-7, 84: ಟಿ-6, 87: ಟಿ: 


1438 


ಈ ಮುಖದ ಪರದೆಯ ಆಜ್ಞೆ 33:59, ೬-110 

ಆ ಮಾತಾಪಿತರ ಹಳ್ಳುಗಳು 31:14, 15, 46:15 

ಆ ಇಸ್ಲಾಮಿನಲ್ಲಿ ಸಂಬಂಧಿಕರ ಹಕ್ಕುಗಳು ಮತ್ತು 
ಸಂಬಂಧಗಳನ್ನು ಮುರಿಯುವುದರ ನಿಷೇಧ 47:22, ಟಿ-34 
ಅ ಸ್ವಜನ ಪ್ರೇಮದ ವರ್ಣನೆ 47:.ಟ-34 


ಸಾರಃ(ಅ) 

ಅ ಹ. ಇಬ್ರಾಹೀಮ್‌ರ(ಅ) ಪತ್ನಿ ಮತ್ತು ಹ. ಇಸ್‌ಹಾಕ್‌ರ(ಲ) 
ಮಾತೆ ಮತ್ತು ಹ. ಯಾಕೂಬ್‌ರ(ಅ) ಮಾತಾಮಹಿ 51: ಟಿ-27 
6 ತೊಂಭತ್ತು ವರ್ಷ ಪ್ರಾಯದಲ್ಲಿ ಅವರಿಗೆ ಮಗು ಜನಿಸಿತು 
51: ಟಿ-28 
೬ ಆವರು ಬಂಜೆಯಾಗಿದ್ದರು. ಆದರೆ ಅಲ್ಲಾಹನು ತನ್ನ 
ವಿಶಿಷ್ಟ ಅನುಗ್ರಹದಿಂದ ಅವರಿಗೆ ಸುಜ್ಞಾನಿ ಸುಪುತ್ರನನ್ನು 
ದಯ ಪಾಲಿಸಿದನು 51: 28ರಿಂದ 30 

ಆ ಪುತ್ರನ ಸುವಾರ್ತೆ ಕೇಳಿ ಅವರಿಗಾದ ವಿಸ್ಮಯ 51:29 


ಸಾಕ್ಸಿಯ ಕಾನೂನು 

ವ್ಯಭಿಚಾರಕ್ಕೆ ಸಾಕ್ಷಿಯ ಮಿತಿ 24:4‏ ٭ 

ಅ ವ್ಯಭಿಚಾರದ ಅಪರಾಧ ಸಾಬೀತು ಪಡಿಸಲು ಯಾವ 
ತರದ ಆಧಾರದ ಅಗತ್ಯವಿದೆ? 24: ಟಿ-2 : 

€ 'ಕದಫ್‌' ಅಪರಾಧದಲ್ಲಿ ಸ್ಪಷ್ಟೀಕರಣದ ಸಾಕ್ಸೈ 24:4, 5, 
ಟಿ-6 

ಅ `ಕದಫ್‌' ಶಿಕ್ಸೆ ಹೊಂದಿದವನ ಸಾಕ್ಸ್ಯ 
24:4, 6 

ಅ ಅಪರಾಧಿಯ ತಪ್ಪೊಪ್ಪಿಗೆಯ ಸ್ವರೂಪ 24: 2ئ‎ 

ಆ ನ್ಯಾಯಾಧೀಶ ತನ್ನ ಸಾಕ್ಸ್ಯದ ಆಧಾರದಲ್ಲಿ ತೀರ್ಮಾನಿಸು 
: ವಂತಿಲ್ಲ 24: ಟಿ-2 "00 

೪ ಜ್ಞಾನಾಧಾರಿತವಾದ ಸಾಕ್ಟೈವೇ ಸಿಂಧು 43:86, ಟಿ-68 
ಅ ಇತರ ನಂಬಲರ್ಹ ಮೂಲಗಳಿಂದ ದೃಢಪದಿಸಿಕೊಳ್ಳುವ 
ತನಕ ಫಾಸಿಕನ' ಸಾಕ್ಸ್ಯ ಸ್ವೀಕಾರಾರ್ಹವಲ್ಲ 49:6, ಟಿ8 
೪ وص وم‎ ಯಾವುದೇ ಮುಚ್ಚುಮರೆ ಅಥವಾ ಹೆಚ್ಚು 
ಕಡಿಮೆಯಿಲ್ಲದೆ ಸರಿಯಾಗಿ ಹೇಳುವುದು ಈಮಾನಿನ 
ಬೇಡಿಕೆಯಾಗಿದೆ 70:33, ಟಿ-22 


ಸ್ವೀಕಾರಾರ್ಹವಲ್ಲ 


1439 


ಅ ಯಾವ ಗ್ರಂಥಜ್ಞಾನದ ಶಕ್ತಿಯಿಂದ ಆ ಸಿಂಹಾಸನವನ್ನು 
ತೆರಲಾಗಿತ್ತೋ ಆ ಜ್ಞಾನದ ಸ್ವರೂಪ 27:40, ಟಿ-47 

ಅ ಕೆಲವೇ ಗಂಟೆಗಳಲ್ಲಿ ಸಿಂಹಾಸನವನ್ನು ತರುತ್ತೇನೆಂದು 
ವಾದಿಸಿದ ಜಿನ್ನ್‌ ಯಾವ ತರದ್ದಾಗಿತ್ತು 27:39, ಟಿ-45 

ಅ ಅವರ ಚಾರಿತ್ರ್ಯದ ಪ್ರಭಾವ ಸಬಾರಾಣಿಯ ಮೇಲೆ 27: 


ಟಿ-55 4 ; 

ಆ ಹ. ಸುಲ್ಫೆಮಾನ್‌ರ(ಅ) ಮೇಲೆ:ಯಹೂದಯರ ಹೊಲಸು 
ಆರೋಪಗಳು 27, ಟಿ56 ےد‎ | 
ಹೆಚ್ಚಿನ ವಿವರಗಳನ್ನು."ಬನೀ ಇಸ್ರಾಈಲರು ತಮ್ಮ ಪ್ರವಾದಿಗಳ, 
ಮೇಲೆ ಹೊರಿಸಿದ ಆಸಹ್ಮ ಹುಟ್ಟಿಸುವ. ಆರೋಪಗಳು” ನೋಡಿರಿ) 
€ ಅವರ ವರ್ತನೆಯಿಂದ, ಚಿತ್ರಗಳನ್ನೂ ವಿಗ್ರಹಗಳನ್ನೂ 
ರಚಿಸಬಹುದೆಂಬ ವಿಧಿಯನ್ನು ಪಡೆಯುವುದು ತಪ್ಪು 34:13, 
ಟಿ-20 ನ 

ಅ ಅವರ ಮಾತೆಯ ಮೇಲೆ ಬನೀ ಇಸ್ರಾಈಲರ ಆರೋಪ 
38:3-28 ۱ 

ಅವರ ಮುಂದೆ ಕುದುರೆಗಳನ್ನು ತರಲಾದ ಘಟನೆ ಮತ್ತು 
ಅದರ ವಾಸ್ತವಿಕತೆ 38: 31ರಿಂದ 33, ಟಿ-35 

ಆ ಅವರ ಪರೀಕ್ಷೆ 3834, 35, 6 


- ಆ ಅವರ ಕುರ್ಚಿಯ ಮೇಲೆ ಒಂದು ಶವವನ್ನು ತಂದು ಹಾಕಿದ 


ಘಟನೆ ಮತ್ತು ಅದರ ವಾಸ್ತವಿಕತೆ 38:34, 35, ಟಿ-36 

ಆ ಅಲ್ಲಾಹನು ಅವರಿಗೆ ದಯಪಾಲಿಸಿದ್ದ ಅಸಾಮಾನ್ಯ ಶಕ್ತಿಗಳು 
38: 36ರಿಂದ 39 

€ ಅವರಿಗಾಗಿ ನಿಯಂತ್ರಣಗೊಳಿಸಲ್ಪಟ್ಟ ಜಿನ್ನ್‌ಗಳು 38:37, 
38, ಟ-38 

೪ ಅವರ ಮೇಲೆ ಅಲ್ಲಾಹನ ಅನುಪಮ ಹಾಗೂ ಅದ್ವಿತೀಯ 
ಅನುಗ್ರಹಗಳು 38: ಟಿ-36 


ಸುವಾರ್ತೆ 
ಎಂತಹವರಿಗಾಗಿ? 22:34, 35, 37 


ಸ್ವರ್ಗ 

ಅ ಅದರಲ್ಲಿನ ಅನುಗ್ರಹಗಳ ಸ್ವರೂಪ ಮತ್ತು ವಿವರಗಳು 
435: 33ರಿಂದ 34, 36: 55ರಿಂದ 58, 37: 41ರಿಂದ 49, 
42:22, 43: 68ರಿಂದ 73, 44: 51ರಿಂದ 56, 66:8, 69:21 
ರಿಂದ 24,76:5, 6, 11ರಿಂದ 21, 77: 41ರಿಂದ 43, 78:31 


ಕುರ್‌ಆನ್‌ ವ್ಯಾಖ್ಯಾನ 


ಅ ಕಹಳೆಯು ಯಾವ ಯಾವ ಸಂದರ್ಭಗಳಲ್ಲಿ ಊದಲ್ಪ 
ಡುವುದು? 22: ಟಿ-1 

೪ ಲೋಕಾಂತ್ಕಕ್ಕೆ ಮೊದಲು ಕಹಳೆ ಊದಲಾಗುವುದು 50:20 
ಆ ಅದರ ಧ್ವನಿಯು ಕಿವಿ ಗಡಚಿಕ್ಕುವಂತಹಬ್ದಾಗಿರುವುದು 
80:33 

ಅ ಕಹಳೆ ಊದಲಾಗುವ ದಿನವು ಅತ್ಯಂತ ಕಠಿಣ ದಿನವಾ 
ಗಿರುವುದು 74:8, 9 p 

ಅ ಕಹಳೆಯಲ್ಲಿ ಬಂದು ಊದು ಊದಿದೊಡನೆ, ಮಾನವರು 
ತಂಡೋಪತಂಡವಾಗಿ ಹೊರಡುವುವು 78:18 - 


ಸುಲೈಮಾನ್‌(ಅ) 

ಅ ಸುಲೈಮಾನ್‌ರ(ಅ) ಕಥೆ 21:81, 82, ಟಿ-74, 27: 16ರಿಂದ 

44, 34: 12803 14, 38: 30ರಿಂದ 40 

ಅ ಅವರ ಜೀವನ ಚರಿತ್ರೆ 27:ಟಿ-20 

ಅ ಅವರ ಸಂದೇಶ ಏನಾಗಿದ್ದಿತು? 27:30,ಟಿ-37 

ಅ ಆಡುಗಳ ವ್ಯಾಜ್ಯದಲ್ಲಿ ಅವರ ತೀರ್ಪು 21:78, 79, 

ಟಿ-70 ಮ 

ಅ ಅವರಿಗಾಗಿ ಗಾಳಿಯು ನಿಯಂತ್ರಿಸಲ್ಪಟ್ಟುದರ ಅರ್ಥ 

21:81, 0-74 ٦ 

€ ಅವರಿಗಾಗಿ ಜಿನ್ಸ್‌ಗಳು ನಿಯಂತ್ರಿಸಲ್ಪಟ್ಟಿದ್ದೆವು 21:82, 

ಟಿ-75 : 

ಅವರಿಗಾಗಿ ಪಕ್ನಿಗಳ ಭಾಷೆ ಕಲಿಸಿ ಕೊಡಲಾಗಿತ್ತು 27:16,‏ ٭ 

20ರಿಂದ 28, ಟಿ-28 

ಅ ಅವರ ಸೇನೆಗಳಲ್ಲಿ ಜಿನ್ನ್‌ಗಳೂ ಪಕ್ಸಿಗಳೂ ಸೇರಿದ್ದವು 

27:17 

ಆ ನಮ್ಮ್‌ ಕಣಿವೆಯಲ್ಲಿ ಅವರು ತಲುಪಿದುದು ಮತ್ತು 

ಇರುವೆಗಳ ಮಾತನ್ನು ಕೇಳಿದುದು 27:18, 19 

ಅ ಹುದ್‌ ಹುದ್‌ ಮಾಯವಾದ ಮತ್ತು ಸಬಾದವರ ಸುದ್ದಿ 

ತಂದ ಘಟನೆ 2720ರಿಂದ 26, ಟಿ-29 

ಅ ಹ. ಸುಲ್ಕಮಾನ್‌(ಅ) ಮತ್ತು ಸಬಾ ರಾಣಿ 27:23 

ರಿಂದ 44 

ಅ ಅವರಿಗಾಗಿ ಸಬಾರಾಣಿಯ ಸಿಂಹಾಸನವನ್ನು ತಕ್ಷಣ 

ತರಲಾದುದು 27: 38ರಿಂದ 41 

| 8 ಅವರು ಈ ಸಿಂಹಾಸನವನ್ನು ಯಾವ ಉದ್ದೇಶಕ್ಕಾಗಿ 
- ತರಿಸಿದ್ದರು? 27:40, ಟಿ-51 


ವಿಷಯ .ಸೂಚಿ 


ಅ ಶಹೀದ್‌(ಹುತಾತ್ಸನಿಗೆ ಸ್ವರ್ಗದ ಸುವಾರ್ತೆ 36:26, ಟಿ-22 
ಆ ಸ್ವರ್ಗವಾಸಿಗಳ ಪರಸ್ಪರ ಸಂಭಾಷಣೆ 37: 50ರಿಂದ 54, 
52: 25ರಿಂದ 28 

ಅ ಲಲ್ಲಿ ಸಜ್ಜ: ನರಿಗೆ ಅವರ ಸಜ್ಮನ ಮಾತಾಪಿತರ, ಸಜ್ಜನ 
ಮಕ್ಕಳೆ ಮತ್ತು ಸಜ್ಜನ ಪತ್ನಿಯರ ಜೊತೆ ಸೇರಿಸಲಾಗುವುದು 
40:8, U-11, 52:21 

€ ಯಾರೂ ಅಲ್ಲಾಹನ ಅನುಗ್ರಹದ ವಿನಾ ಕೇವಲ ತನ್ನ 
ಕರ್ಮದ ಬಲದಿಂದ ಸ್ವರ್ಗ ಹೊಂದಲಾರನು 44:56, 57: 
ಟಿ-44, 52:18, 27 
ಆ ಅದರ ಮದಿರೆಯ ವಾಸ್ತವಿಕತೆ 47:15, ಟಿ-22, 52:23, 
ಟಿ-18, 56:18, 19, 76:5, ೬-7, 76:17, 18, 21, ಟ-25, 
83:25, 26 ಸ 

€ ಅದರ ಜೇನಿನ 'ವಾಸ್ತವಿಕತೆ 47:15 ಟಿ-23 

ಅ ಅದರ ಹಾಲಿನ ವಾಸ್ತವಿಕತೆ 47:15,ಟಿ-21 

ಅದರ ಫಲಗಳ ವಾಸ್ತವಿಕತೆ 55:52,68;56:20‏ و 

€ ಅಲ್ಲಾಹನ ಸ್ಫರ್ಗದಲ್ಲಿ ಪ್ರವೇತಿಸುವುದು ಬಹುದೊಡ್ಡ 
ಯಶಸ್ಸು 48:5, 57:12, 59:20, 61:12, 649 

€ ಸ್ವರ್ಗವು ಕಟ್ಟು. ಕತೆಯಲ್ಲ, ಅದು ವಾಸ್ತವಿಕತೆ: 52:17 
ರಿಂದ 28, 56:1, 2 

ಆ ಸ್ವರ್ಗವಾಸಿಗಳ ಗುಣ ವಿಶೇಷಗಳು 50: 31೦೦ದ 33, 51 
15ರಿಂದ 19, 57:12, 79:40, 41 98:7, 8 

€ ಸ್ವರ್ಗವಾಸಿಗಳಿಗೆ ಸಿಗಲಿರುವ ಪುರಸ್ಕಾರಗಳು 47:12, 15, 
48:5, 50:34, 35, 52: 17ರಿಂದ 28, 54:54, 55, 55:46ರಿಂದ 


ಆ ಸ್ವರ್ಗವಾಸಿಗಳ ಜೀವನವು ಅತ್ಯಂತ ಉನ್ನತ ಮಟ್ಟದ 
ಮತ್ತು ರಾಜಭೋಗದ್ದಾಗಿರುವುದು 52: 22ರಿಂದ 24, 54:54, 
55, 55: 46ರಿಂದ 78, 56: 15ರಿಂದ 38 

ಅ 'ಜನ್ನತುಲ್‌ ಮಲ್‌ವಾ' ಎಂಬುದರ ಅರ್ಥ 53:15, 
u-11 

ಅ ಸ್ವರ್ಗವು ಇದೇ ಭೂಮಿಯಲ್ಲಿರುವುದು 53: ಟಿ-11 
ಅ ಸ್ವರ್ಗ ಪ್ರವೇಶವೇ ಮುಖ್ಯ ಮತ್ತು ನೈಜ ಗೌರವವಾಗಿದೆ 
54:55 - 

ಅ ಸ್ವರ್ಗದಲ್ಲಿ ಎಲ್ಲರೂ ಯುವಕರಾಗಿರುವರು 55: ಟಿ-46 
ಆ ಪೂರ್‌ಗಳ(ಸ್ವರ್ಗ ಕನೆಯ) ಗುಣಗಳು 52:20, 55:56, 
58, 72, 74, 56:22, 23 


78, 57:12, 58:22, 61:12, 64:9, 65:11 


1440 


ರಿಂದ 35, 83: 22ರಿಂದ 28, 34, 35. 85:11, 88: 8ರಿಂದ 
16, 98:8, 101:7 } 
€ ಎಂತಹ ಜನರು ಸ್ವರ್ಗಕ್ಕೆ. ಹೋಗುವರು + 22:56, 
"I 25:15, 70ರಿಂದ 76, 26:90, 29:58, 59, 30:15, 31:8, 
32:19, 34:37, 35:32. 33, 37: 40ರಿಂದ 43, 38:49, 50, 
39:20, 73, 40:40, 41:30, 42:22, 43:69, 70, 44:51, 
‘| 52,46:13ರ೦ದ 16,47: 4ರಿಂದ 6, 12, 48:4, 50: 3100ದ 
34, 51:15, 54:54:55:46, 60, 62, 56: 106೦ದ 12, 
57:12, 21, 58:22, 61:11, 12, 64:9, 65:11, 66:8, 
68:34, 69: 19೮೦ದ 22, 70: 22ರರಿದ 35, 74:39, 40, 
76: 5ರಿಂದ 12, 77: 41ರಿಂದ 43, 78: 31ರಿ೦ದ 36, 82:13, 
83:18. 85:11, 88: 8ರಿಂದ 10, 89: 27ರಿಂದ 30, 90: 
12ರಿಂದ 18, 98:7, 7 KN 
6 ಅದರ ಸ್ವರೂಪ 47:15, 50:34, 35, 51:15, 16, ಟ- 
14, 52: 17ರಿಂದ 25, 55:46ರಿಂದ 78, 57:12, 21, 58:22, 
61:12, 649, 61 | 
ಅ ಲದರ ನಿತೃತೆ +25:15, 76, 29:58, 31:8, 9, 35:35, 
38:50, 54, 39:73. 40:39. 40 
ಆ ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ಪರಸ್ಸರ ಮಾತುಕತೆ 
437: 55ರಿಂದ ہے وو‎ | 
೪ ಮಾನವನನ್ನು ಸ್ಫರ್ಗದ ಹಕ್ಕುದಾರನಾಗಿ ಮಾಡತಕ್ಕೆ ಗುಣ 
ವಿಶೇಷಗಳು 23: ರಿಂದ 11, 25: 71ರಿಂದ 76 
೬ ಅದರಲ್ಲಿ ವಾಸದ ಅನಂತತೆ 421:102, 23:11, 25:16, 
76, 29:58, 98:8 
6 ಆದರ ಕೊಡುಗೆಗಳ ನೆಲೆ 31:8, 9 
€ ಹೂರ್‌(ಸ್ವರ್ಗ ಕನ್ಮೆಯರು) ಮತ್ತು ಗಿಲ್ಮಾನ್‌ (ಸ್ವರ್ಗದ 
ಬಾಲಕರು) ಇದರ ವಿವರಣೆ 37:48 ಟಿ-26, 29, 44:54, ಟಿ- 
42, 56:17, 8-9 ; 
6 ಆದರ ಮದಿರೆಯ ಏವರಣೆ 37: 45ರಿಂದ 47, ಟಿ-27 
€ ಸ್ಪರ್ಗದವರು ಭೂಮಿಯ ವಾರೀಸುದಾರರಾಗಿರುವರು 
39:74 
ಆ ಸ್ವರ್ಗದೊಳಗೆ ಸ್ಪರ್ಗವಾಸಿಗಳು ಪ್ರವೇಶಿಸುವ ದೃಶ್ಯ 39:73 
ಆ ಅಲ್ಲಿ ಮಾನವನಿಗೆ ಅನಂತ ಜೀವನ ಪ್ರಾಪ್ತವಾಗುವುದು 
37:58, 59, 40:8, 44:56 


1441 


ಆ ಸ್ವರ್ಗವಾಸಿಗಳು ತಮ್ಮ ಅಂತಿಮ ಪರಿಣಾಮದಿಂದ 
ಸಂತುಪ್ಪರೂ ತಮ್ಮ ಪ್ರಭುವಿನ ಬಳಿ ಮೆಚ್ಚುಗೆಯವರೂ 
ಆಗಿರುವರು 89:28 

€ ಸ್ವರ್ಗವಾಸಿಗಳಿಗೆ ಅವರ ಪ್ರಭುವಿನ ಕಡೆಯಿಂದ مرو‎ 
ಮತ್ತು ವಿಫುಲ ಪುರಸ್ಕಾರ ಇದೆ .78:36 ۱ 
೪ ಅವರ ಮುಖಗಳಲ್ಲಿ ಸಂತೋಷದ ಕಳೆ ಇರುವುದು 83:24 
6 . ಅವರು ಒಂದು ಬಹುದೊಡ್ಡ ಸಾಮ್ರಾಜ್ಮದ ಒಡೆಯರೋ | 
ಎಂಬಂತೆ ಠೀವಿಯಲ್ಲಿರುವರು 76:20 | 
ಅ ಅವರು ದೃಷ್ಟಿ ಹಾಯಿಸಿದಲ್ಲೆಲ್ಲಾ ಅವರಿಗೆ ಅನುಗ್ರಹಗಳೇ' 
ಕಾಣಿಸುವುವು 76:20 

ಆ ಸ್ವರ್ಗ ದೆಯಪಾಲಿಸುವುದು ಸಂಪೂರ್ಣವಾಗಿ ಅಲ್ಲಾಹನ 
ಕೃಷೆಯಾಗಿದೆ 66:8, ಟಿ-20 : 

ಅ ಸತ್ಯವಿಶ್ವಾಸಿಗಳು ಸ್ವರ್ಗದಲ್ಲಿ ಕುಳಿತು ಅಪರಾಧಿಗಳ 
ಯಾತನೆಯ ದೃಶ್ಯ ನೋಡುವರು 83: 34ರಿಂದ 36 

ಆ ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ನಡುವೆ ಸಂಭಾಷಣೆ 
74: 40ರಿಂದ 47 . وت‎ 

(ಹೆಚ್ಚಿನ ವಿವರಗಳನ್ನು “ಫಿರ್‌ದೌಸ್‌' ಮತ್ತು 'ಗಿಲ್ಮಾನ್‌'ನಲ್ಲಿ 
ನೋಡಿರಿ) 


ಸಲಾತ್‌ 

ಅ ಸಲಾತ್‌, ದುಆ(ಪ್ರಾರ್ಥನೆ) ಮತ್ತು ರಹ್ಮತ್‌(ಕೃಪೆ) ಎಂಬ 
ಅರ್ಥದಲ್ಲಿ +33:43, ಟಿ-79, 33:56, ಟಿ-106 

€ ಕರುಣೆ ಮತ್ತು ಕೃಪೆಯ ಅರ್ಥದಲ್ಲಿ 33:43, 56 

€ `ನಮಾರು್‌' ಎಂಬ ಅರ್ಥದಲ್ಲಿ (ವಿವರಣೆಗೆ `ನಮಾರಖ್‌' 
ನೋಡಿರಿ) 

೪ ದರೂಬ್‌(ಸ್ವಸ್ತಿವಚನ)ನ ಅರ್ಥದಲ್ಲಿ (ದರೂದ್‌ 
ನೋಡಿರಿ) 


ಸಹಾಬಃ(ರ) 

೬ ಅವರ: ಶ್ರೇಷ್ಠತ 22:78, ಟಿ-129 

ಆ ಅವನ ನೈತಿಕ ಶ್ರೇಷ್ಮತೆಗಳು 22: ಪರಿಚಯ, ಟಿ-10,23: 
2ರಿಂದ 9, 25: 6ರಿಂದ 75 

೪ ಅವರ ಚಾರಿತ್ರ್ಯದಲ್ಲಿ ಉಂಟಾದ ' ಸತ್ಯಾಂತಿಯು 
ಪ್ರವಾದಿವರ್ಯರ(ಸ) ಸತ್ಯಸಂಧತೆಗೆ ಆಧಾರ 22: ಪರಿಚಯ, 
ಟಿ-10, 23:83-11, 26: -142 


ಕುರ್‌ಆನ್‌ ವ್ಯಾಖ್ಯಾನ 


ಆ 'ನಈಮ್‌' ಸ್ವರ್ಗ 'ಮುಕರ್ರಿಬೀನ್‌'(ಸಾಮಿಪ್ಯದವುರಿಗೆ 
ವಿಧಿತವಾಗಿದೆ 56:11, 12 

ಆ ಸ್ವರ್ಗವಾಸಿಗಳ ಜೀವನವು ಅತ್ಯಂತ ಪರಿಶುದ್ಧ ಮತ್ತು 
ಸುಸಂಸ್ಕೃತವಾಗಿರುವುದು 56:25, 78:35 

'ಅ ಸ್ಪರ್ಗದ ವೈಶಾಲ್ಕವು ಭೂಮಿ-ಆಕಾಶಗಳಂತಿದೆ 57:21 
ಆ ಸ್ವರ್ಗವಾಸಿಗಳೊಡನೆ ಅಲ್ಲಾಹ್‌ ಸಂತುಷ್ಪನಾಗಿರುತ್ತಾನೆ 
'ಮತ್ತು ಅವರು ಅಲ್ಲಾಹನಿಂದ ಸಂತುಷ್ಟರಾಗಿರುತ್ತಾರೆ 58:22, 
98:8 ' 

ಅ ಸ್ವರ್ಗಮಾಸಿಗಳೂ ನರಕವಾಸಿಗಳೂ ಪರಸ್ಪರ 
ಸಮಾನರಾಗಿರಲು ಸಾಧ್ಯವಿಲ್ಲ 59:20 | 

ಆ 'ಜನ್ನಾತ್‌ یت‎ (ಶಾಶ್ವತ ಸ್ವರ್ಗದ) ಪ್ರಸ್ತಾಪ 61:12 
ಆ 'ನಕಈಮ್‌' ಸ್ವರ್ಗ 08:34, 70:38 

೪ 'ಆಲಿಯಃ(ಉನ್ನತ) 69:22, 88:10 

ಅ ಸ್ವರ್ಗವಾಸಿಗಳು ಬಳಸುವ ರಾಜಭೋಗ ಪಾತ್ರೆಗಳು 
76:15 p ‫َ 

€ ಅದರ ಮಧುರ ಪರಿಮಳಯುಕ್ತ ಚಿಲುಮೆ ಸಲ್‌ ಸಬೀಲ್‌ 
76: 40ರಿಂದ 47 

€ ಆದರ ಕಾಲುವೆ `ಕೌಸರ್‌' ಅದನ್ನು ಪ್ರವಾದಿವರ್ಯರಿಗೆ(ಸ) 
ನೀಡಲಾಗಿದೆ 108:1, ಟಿ-1 

೪ ಸ್ವರ್ಗದ ಬಾಲ ಸೇವಕರು 76:19, ಟಿ-21 

ಆ ಸ್ವರ್ಗವಾಸಿಗಳೆ ಉಡುಪು 76:21 

: ಅ ಸ್ವರ್ಗ ಕನ್ಮೆಯರ ವಿವರಣೆ 78:33 

'ಆ ಅಲ್ಲಿ ಯಾವತ್ತೂ ಅಶ್ಲೀಲ ಮತ್ತು ಸುಳ್ಳು ಮಾತುಗಳು 
ಕೇಳಿಸಲಾರವು 78:35 

ಆ ಸ್ವರ್ಗವು ಭೂಲೋಕದಲ್ಲಿ ಮಾಡಿದ ಸತ್ಕರ್ಮಗಳ ಪ್ರಶಿಫಲ 
'ವಾಗಿದೆ 69:24, 76:22, 77:43 

ಅ ಮಾನವನು ಸ್ವರ್ಗಕ್ಕೆ ಹಕ್ಕುದಾರನಾಗುವುದು ಅವನು ಸೃಷಪ್ಟಿಸ 


ಪದಾರ್ಥದ ಆಧಾರದಲ್ಲಲ್ಲ. ಪರಂತು ಕರ್ಮಗಳ‏ ہیں 


'ಆಧಾರದಲ್ಲಾಗಿರುವುದು 70:39, ಟಿ-26 

€ ಯಾರ ಭೂಲೋಕದ ಚಟುವಟಿಕೆಗಳು ಮಾನ್ಯಗೊಳಿಸಲ್ಪ 
ಟ್ವಮೋ ಅವರೇ ಸ್ಪರ್ಗವಾಸಿಗಳು 76:22 » 
ಅ ಲವರು ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟರಾಗಿರುವರು 
88:8, 9, 4 ' 

€ ಸ್ವರ್ಗವು ವಿಜಯ ಮತ್ತು ಯಶಸ್ಸಿನ ಸ್ಥಾನವಾಗಿದೆ 78:31, 
85:11 


ವಿಷಯ ಸೂಚಿ 


€ ಈ ಸಹೀಫಃಗಳು ಗೌರವಾನ್ವಿತ ಮತ್ತು ಸಜ್ಜನ ಲೇಖಕರ 
ಕೈಗಳಲ್ಲಿರುತ್ತವೆ 80:15, 16, ೬-6 

ಆ ಕುರ್‌ಆನ್‌ ಎಲ್ಲ ತರದ ಕಲಬೆರಕೆಗಳಿಂದ ವಿರಹಿತವಾದ 
ಸಹೀಘಃಗಳನ್ನೊಳಗೊಂಡಿದೆ. ಅವುಗಳಲ್ಲಿ ಸತ್ಯವಾದ ಮತ್ತು 
ಸರಿಯಾದ ವಿಷಯಗಳೇ ಬರೆಯಲ್ಪಟ್ಟಿವೆ 98:2, 3, ಟಿ-5 
مہو رج‎ 

೪ 22:17, ಟಿ-25 

ಸ್ವಾಲಿಹ್‌(ಅ) 

ಆ ಅವರ ಕಥೆ ೬26: 141ರಿಂದ 159, 27: 45ರಿಂದ 53 
6 ಅವರೊಂದಿಗೆ ಸಮೂದ್‌ ಜನಾಂಗದ ವರ್ತನೆ 54:23 
ರಿಂದ 25 

ಆ ಒಬ್ಬ ಮಾನವನು ಪ್ರವಾದಿಯಾಗುವುದು ಹೇಗೆ ಎಂಬ 
ಆಧಾರದಲ್ಲಿ ಅವರನ್ನು ಸುಳ್ಳಾಗಿಸಲಾಯಿತು 54:24, ಟಿ-17 
€ ಅವರ ಒಂಟೆಯು ಸಮೂದ್‌ ಜನಾಂಗದವರ ಪಾಲಿಗೆ 
ಒಂದು ಪರೀಕ್ಸೆಯಾಗಿತ್ತು 54: 27ರಿಂದ 30 


ಸ್ರೀ 

ಆ ಅಜ್ಞಾನ ಕಾಲದಲ್ಲಿ ಸ್ತ್ರೀಯರ ಕುರಿತು ಅರಬರ ದೃಷ್ಟಿಕೋನ 
43:17, -16 

ಅ ಇಸ್ಲಾಮೊ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳ ಸರಿಯಾದ 
ಸ್ನಾನ 33: 30ರಿಂದ 36, 53, 58, 59, ಟಿ-98 

ಅ ಸತ್ಯರ್ಮಗಳಲ್ಲಿ ಅವಳಿಗೆ ಪುಣ್ಯಫಲವು ಪುರುಷರಿಗೆ ಸಮಾನ 
33:35, ಟಿ-64, 40:40 

€ ಸ್ತ್ರೀಯರಿಗೆ ಆಭರಣ ಧರಿಸುವ: ಸಮ್ಮತಿ 43: ಟಿ-17 
ಅ ಸ್ತ್ರೀಯರ ಉತ್ತಮ ಗುಣ ವಿಶೇಷಗಳು 33:35, 55:56, 


@ 


ಟಿ-45 

€ ಲಜ್ಜೆಯುಳ್ಳ ಮತ್ತು ಲಜ್ಞಾಹೀನ ಸ್ತ್ರೀಯರೊಳಗೆ ವ್ಯತ್ಯಾಸ 
55: ಟಿ45 

€ ಸ್ವರ್ಗದಲ್ಲಿ ಸ್ತಿಯರ ಅಭಿಮಾನಾರ್ಹ ಚಾರಿತ್ರ್ಯ 
55:56, 70 : 


ಅ ಹಜ್ರತ್‌ ಮಾಡಿದ ಸ್ತೀಯರ ಕುರಿತು ಅಜ್ಞೆಗಳು 60:10" 
 ' ಸ್ತ್ರೀಯರಿಂದ ಪ್ರತಿಜ್ಞಾ ವಿಧಿ ಪಡೆಯುವ ಕ್ರಮ ಮತ್ತು 
ಪ್ರವಾದಿವರ್ಯರು(ಸ) ಅವರಿಂದ ಪ್ರತಿಜ್ಞೆ ಪಡೆದ ಫಿಭಯಾಸಳು 
60:12, 8 


ಅ ಅವರ ಪ್ರಶಂಸಾರ್ಹ ಗುಣ ವಿಶೇಷಗಳ ಕುರಿತು ಅಲ್ಲಾಹನ, 


° ا‎ ಪೈಕಿ ಕೆಲವರು ಮೂಮಿನ್‌ಗಳು ಮತ್ತು 


1 ಅ ದಿವೃಗ್ರಂಥಃಕಿತಾಬ್‌) ಮತ್ತು ದಿವ್ಯ ಪುಸಿಕ(ಸ್ಟಹೀಘ ಗೆ. 


1442 


€ ಅವರ ನಿಷ್ಠೆ ಮತ್ತು ಆತ್ಮಾರ್ಪಣೆ 33:23. 
'. ಇಸ್ಲಾಮಿಗಾಗಿ ಅವರ ನಿಷ್ಕಳಂಕ ಆತ್ಮಾರ್ಪಣೆ 48: 
ಪರಿಚಯ, 58: ಟಿ-37 

'ಆ ಪ್ರವಾದಿವರ್ಯರ(ಸ) ಬಗ್ಗೆ ಅವರ ಅತ್ಕುನ್ನತ 
ಗೌರವಭಾವದ ದೃಶ್ಯ. ಇದು ಶತ್ರುಗಳಿಗೆ ದಿಗಿಲು ಮೂಡಿಸಿತು 
59: ಟಿ-23 

€ ಅವರ ಅಸಾಧಾರಣ ಶಿಸ್ತು ಸಂಯಮ. .ಇದು ಇಸ್ಲಾಮಿನ 
ವಿಜಯದ ಸಾಧನವಾಯಿತು 48:4, ಟಿ-6, 7, 48: ಟಿ-46" 


ಸಾಕ 48:26, 29 


'ಕೆಲವರು ಮೂಮಿನ್‌ಗಳಲ್ಲ ಎನ್ನುವವರ ತಪ್ಪು 48: ಟಿ-57 
ಆ ಸಹಾಬಿಗಳು(ರ) ಮಾನವ ಸಹಜ ದೌರ್ಬಲ್ಯಗಳಿಂದ 
ವಿರಹಿತರಾಗಿರವಿಲ್ಲ 60: ಟಿ-1, 5, 62:11, ಟ-19 

€ ಬದ್ರ್‌ ಯುದ್ಧದಲ್ಲಿ ಪಾಲ್ಗೊಂಡ ಸಹಾಬಿಗಳಿಗೆ(ರ) ಕ್ಷಮೆ 
ಮತ್ತು ಅದರ ಅರ್ಥ 60: ಟ5 

€ ಸಹಾಬಿಗಳು(ರ) ಇಹಲೋಕಕ್ಕಿಂತಶ ಪರಲೋಕಕ್ಕೆ ಹೆಚ್ಚು 
ಮಹತ್ವ ಕೊಡುತ್ತಿದ್ದರು 62; ಟಿ-20 

ಅ ಸಹಾಬಿಗಳು(ರು ಅತಿಮಾನವ ಸೃಷ್ಟಿಗಳಾಗಿರಲಿಲ್ಲ 66 
ಪರಿಚಯ ; 

ಆ ಇಸ್ಲಾಮಿನಲ್ಲಿ ಸಹಾಬಿಗಳ(ರ), ಗೌರವದ ಬಗೆಗಿರುವ 
ಸರಿಯಾದ ಕಲ್ಪನೆ 66: ಪರಿಚಯ 

4 ಅವರಲ್ಲಿ ಪ್ರವಾದಿವರ್ಯರನ್ನು(ಸ) ಅನುಕರಿಸುವ ಮತ್ತು 
ಪುಣ್ಮ ಸಂಪಾದನೆಯ ಅಸಾಧಾರಣ ಸ್ಫೂರ್ತಿ 73: ಟಿ-20 
€ ಸಹಾಬಿಗಳು(ರ) ಕುರ್‌ಆನಿನ ಅರ್ಥ ವಿವರಣೆ ಹೇಗೆ 
ಮಾಡುತ್ತಾರೆ 

(ಕುರ್‌ಆನ್‌' ನೋಡಿರಿ) 


ಸೃಹೀಘ(ದಿವ್ಯ ಪುಸ್ತಿಕೆ 


ಟಿ-47 ۰‏ :35 دج 
ಹ. ಇಬ್ರಾಹೀಮ್‌(ಅ) ಮತ್ತು ಹೆ. ಮೂಸಾ(ಅ) ಸಹೀಫಃ‏ ٭ 
ಗಳೆ ಹವಾಲೆ 87:19‏ : 

ಅ ಪರಿಶುದ್ಧ, ಉನ್ನತ ಮಟ್ಟದ ಗೌರವಾನ್ವಿತ ಸ್ಪಹೀಘಃ 
۱ ಗಳಲ್ಲಿ ಕುರ್‌ಆನ್‌ ಉಲ್ಲೇಖಿತವಿದೆ 80:13, 14 


1443 


€ ಪ್ರವಾದಿವರ್ಯರು(ಸ) ನೀಡಿದ ವಿವರಣೆ ಮತ್ತು ವ್ಯಾಖ್ಕೌನ 
ಗಳನ್ನು ತಿಳಿಯುವ. ಏಕ ಮಾತ್ರ. ಸಾಧನ ಹದೀಸ್‌ ನತ್ತು : 
ಸುನ್ನತ್‌ 75: ಟೆ-13 


ಹದೀದ್‌(ಕಬ್ಬಿ ಣಂ) 
ಅ ಅದನ್ನು ಇಳಿಸಿದ್ದ, ಪ್ರಸ್ತಾಪ 5725 
ಅ ಅದರ ಅರ್ಥ ಬಲ ಮತ್ತು ಅಧಿಕಾರ 57: 25, ಟಿ46 


SEs 'ಸೇರುವಿಕೆ-ಚದರುವಿಕಿ) 
چو‎ ಶಬ್ದವನ್ನು ಕೆಳುವರು 5042 
مود‎ ಸ್ಥಾಪಿಸುವುದು ಅಲ್ಲಾಹನಿಗೆ ಅತಿ ಸುಲಭ 504 
ಅ `ಪಶ್ರಾನ ದಿನ ಭೂಮಿ ಬಿರಿಯುವುದು 50:44 

ಮತ್ತು ನಶ್ರ್‌ಗಳನ್ನು ಅಸಾಧ್ಮವೆನ್ನುವುದು‏ سی یف 
ಮೂರ್ನತನ 52: ಟಿ-6‏ 

ಅ ಹಶ್ರ್‌ ಮೈದಾನದ, ಚಿತ್ರಣ 78: 38ರಿಂದ, 40 

೬ ಹಶ್ರಾನ ದಿನ ಅಲ್ಲಾಹನು ತನ್ನ ಪ್ರವಾದಿಯನ್ನೂ ಸತ್ಯ 
ವಿಶ್ವಾಸಿಗಳನ್ನೂ ಅಪಮಾನಗೊಳಿಸಲಾರನು' 66:8 
೪ ಹಶ್ರ್‌ ಮೈದಾನದಲ್ಲಿ ಅಲ್ಲಾಹನ ಆಸ್ಥಾನದ ಗಾಂಭೀರ್ಯವು 
ಯಾವ ಮಟ್ಟದ್ದಿರುವುದೆಂದರೆ ಅಲ್ಲಿ 'ಯಾರಿಗೂ' ಅಲ್ಲಾಹನ 
ಮುಂದೆ ಮಾತಾಡುವ ಧೈರ್ಯ ಬರಲಾರದು 7839 

ಆ ಅಪರಾಧಿಗಳು 'ಹಶ್ಟ್‌ "ಮೈದಾನದಲ್ಲಿ ಎಲ್ಲ: ತರದ 
ನೆಪಗಳನ್ನು ಮುಂದಿರಿಸುವರು 7736, ಟ20 
روص‎ ಮೈದಾನದಿಂದ ಸ್ಫರ್ಗ ಯಾತ್ರೆಯ ವೇಳೆ ಸತ್ಯ 


" ಎಶ್ವಾಸಿಗಳ ಜ್ಯೋತಿಯು, ಅವರು ಮುಂದೆ ಮುಂದೆ ಮತ್ತು 
ಬಲಗಡೆ. ಒಡುತ್ತಿರುವುದು ಮತ್ತು ಅವರು ಅಲ್ಲಾಹನೆಡನೆ 


ತಮ್ಮ ಜ್ಯೋತಿಯನ್ನು ಹಾಗೆಯೇ 


ಪ್ರಾರ್ಥಿಸುತ್ತಿರುವರು 66:8 
ಅ ಕಪಬವಿಶ್ಥಾಸಿಗಳು ಜ್ಯೋತಿಯಿಂದ ವಂಚಿಸಲ್ಪಟ್ಟಿರುವರು- 
66:8, ಟಿ-22, 

೪ ಹಶ್ರ್‌ ಮೈದಾನದಲ್ಲೇ ಸತ 2 ۴ ಮತ್ತು 
ಅಪರಾಧಿಗಳಿಗೆ ನರಕವು ಕಾಣಿಸ ತೊಡಗುವುದು 81:13, 
ಟಿ-11 ۱ : 
(ಹೆಚ್ಚಿನ ವಿವರಗಳಿಗೆ “ಅಖಿರತ್‌' ಮತ್ತು `ಪುನರುತ್ವಾ ನೆ : 
ನೋಡಿರಿ) i 


ಉಳಿಸಲು 


ಕುರ್‌ಆನ್‌' ವ್ಯಾಖ್ಯಾನ 


ಆ ಅತ್ಳುತ್ತಮ ಮುಸ್ಲಿಮ್‌ ಸ್ತ್ರೀ ಮತ್ತು ಪಶ್ನಿಯ'ಗುಣ 
"| ವಿಶೇಷಗಳು 66:5, ಟಿ-12, 15 


1 ಸ್ಮುತೀಹಮ್ಮ್‌) : 
€ ಆಲ್ಲಾಹನ ಸ್ತುತಿಯ ಮೂಲಕ ಸತ್ಯವಿಶ್ವಾಸಿಯು ತತ್ತುಗಳ 
ವಿರುದ್ದ ಶಕ್ತಿ ಪಡೆಯುತ್ತಾನೆ: 52: ಪರಿಚಯ 
ಆ ಅಲ್ಲಾಹನನ್ನು ಸ್ತುತಿಸಬೇಕೆರಿಬ ಆಜ್ಞೆ 52:48 
€ ಸ್ತುತಿಯೊಂದಿಗೆ ತಸ್ಟೀಹ್‌(ಜಪು ಮಾಡುವ ಮತ್ತು 
ಕ್ಷಮಾಯಾಚನೆ ಮಾಡುವ ಆಜ್ಞೆ 1103, ಪರಿಚಯ " 
ಹಜ್ಜ್‌ ಯಾತ್ರೆ 
٠ نت‎ ಹ.ಇಬ್ರಾಹೀಮ್‌ರ(ಅ) ಕಾಲದಿಂದ ಅರಬರ 

'| ಸರ್ವಸಮ್ಮತ ಆರಾಧನಾ ವಿಧಾನವಾಗಿತ್ತು 22:ಪರಿಚಯ 
6 ಪ್ರಾಚೀನ ಅರಬರಿಗೆ ಅದರ ಸಾಂಸ್ಕೃತಿಕ ಪ್ರಯೋಜನ 
22:28, ಟಿ-48 
ಅ ಮಕ್ಕಾದ ಮುಶ್ರಿಕರು ಹಿಚ್ರತ್‌ನ ತರುವಾಯ ಮುಸ್ಲಿಮರಿಗೆ 
ಹಜ್ಜ್‌ ಯಾತ್ರೆಯೆ ದಾರಿಯನ್ನು ಮುಚ್ಚಿ' RR 22: 
ಪರಿಚಯ, 25, ಟಿ-42 
ಅ ಅದರ ಆರಂಭ ಹೇಗಾಯಿತು? 22:26, 27 
ಅ ಅದರ ಆಜ್ಞೆಗಳು -22: 28ರಿಂದ 30, 32, 33, 36, 37 
(ಹೆಚ್ಚಿನ ವಿವರಗಳಿಗೆ "ಮುರ್ದುಲಿಫ, ಉಮ್ರಾ, ಅಯ್ಯಾಮು 
ತ್ರಶ್ರೀಕ್‌: ಮತ್ತು ತವಾಫ್‌" ನೋಡಿರಿ ا اہ‎ 


ಹದೀಸ್‌ ಸ 
೪ ಹದೀಸ್‌ಗಳ ವರದಿಗಳನ್ನು" ಪರೀಕ್ಷಿಸುವುದರಲ್ಲಿ 
*ದಿರಾಯತ್‌'ನ ಬಳಕೆ 21: ಟಿ-60, 29: ಟಿ-91 
ಅ ಸ್ವತಃ ಅಲ್ಲಾಹನೇ, ಹದೀಸ್‌ ವರದಿ ಮಾಡುವ ಅಪ್ಪಣೆ 
ಕೊಟ್ಟಿರುತ್ತಾನೆ 33:34, ಟಿ-51 ١ 
ಅ ಅಲ್ಲಾಹನು ರಸೂಲರ ا‎ ನ್ನಚರ್ಯೆಯನ್ನು) 
ಯುಕ್ತಿಯಿಂದ ವರ್ಣಿಸಿರುವನು 3334, ಟಿ-51 
|] ಅ ಹದೀಸ್‌ಗೆ ಅರಬೀ ಭಾಷೆಯಲ್ಲಿರುವ ಉನ್ನತ ಸ್ವಾನ 52: 
‘| u-27 ಕ್ಯ 
ಅ ಹದೀಸ್‌ನಲ್ಲಿ ಅಲ್ಲಾಹನ: ತೊಂಭತ್ತೊಂಭತ್ತು 
ಹೆಸರುಗಳನ್ನು ಪ್ರಸ್ತಾಪಿಸಲಾಗಿದೆ 59; ಟಿ-46 
ಅ ಪ್ರವಾದಿವರ್ಯರು(ಸ) ಮುಂದಿಟ್ಟ ಕುರ್‌ಆನಿನ ಆದೇಶ 
ಮೆತ್ತು ಶಿಕ್ಷಣಗಳ ಅರ್ಥ ವಿವರಣೆಯು ಅಲ್ಲಾಹನ ಕಡೆಯಂ 
.\ದಾಗಿತ್ತು 75:19, ಟ-13- 


ವಷಯ, ಸೂಚಿ 


ಹರಕೆ" 
೪ ಅರ್ಥ ಮತ್ತು ತಾತ್ಪರ್ಯ 76:7, ಟಿ-10 


ಹರಾಮ್‌ ಮಾಸ 

ನಿಷೇಧಿತ ಮಾಸಗಳು' ನೋಡಿರಿ) 

ಹಲಾಲ್‌ ಮತ್ತು ಹರಾಮ್‌ 

ಅ ಹಲಾಲ್‌ ಹರಾಮ್‌ಗಳ ಮೇರೆಗಳನ್ನು ನಿಶ್ಚಯಿಸುವ ಅಧಿಕಾರ, 
ಅಲ್ಲಾಹನಿಗೆ ಮಾತ್ರವಿದೆ 66: ಪರಿಚಯ, 1,ಟ-1, 5 

೬ ಅಲ್ಲಾಹನು ನಿಶ್ಚಯಿಸಿದ ಹಲಾಲ್‌ ಹರಾಮ್‌ಗಳ ಮೇರೆಗಳು 
ಯುಕ್ತಿಪೂರ್ಣವೇ ಆಗಿರುತ್ತವೆ 66:2, ಟಿ-5 

(ಹೆಚ್ಚಿನ ವಿವರಗಳಿಗೆ 'ಇಸ್ಲಾಮೊ ಕಾನೂನು 'ಈಮಾನ್‌' 
ಮತ್ತು ಅಲ್ಲಾಹನ ಮೇರೆಗಳು' ನೋಡಿರಿ) 


ಹಾಮಾನ್‌ 
6 28:6, 29:39, 40:24, 36 


ಹಾರೂನ್‌(ಅ) 

೪ ಅವರು ಹ. ಮೂಸಾರ(ಅ) ಸಹಾಯಕರಾಗಿ NE 
ಡದ್ದು 26:13, ಟಿ-10 (ವಿವರಣೆಗೆ ಮೂಸಾ(ಅ) ನೋಡಿರಿ) 
ಅ ಹ. ಮೂಸಾರ(ಅ) ಸಹಾಯಕರನ್ನಾಗಿ ಅವರನ್ನು ಏಕೆ 
ನೇಮಕ ಮಾಡಲಾಯಿತು? 28: 33ರಿಂದ 35 

೪ ಅವರ ಮೇಲೆ ಅಲ್ಲಾಹನ ಉಪಕಾರಗಳು 37: 114ರಿಂದ 120 


ಹಿಕ್ಕತ್‌ 
("ಯುಕ್ತಿ' ನೋಡಿರಿ) 


ಹಿಜಾಬ್‌ 
(ಇಸ್ಲಾಮಿನ ಕಾನೂನು' ನೋಡಿರಿ) 


ಹಿಬ್ರತ್‌ 

€ ಇತಿಯೋಪಿಯಾಕ್ಕೆ ವಲಸೆ 439: ಪರಿಚೆಯ, 53: ಪರಿಚಯ 
° ಪ್ರವಾದಿವರ್ಯರ(ಸ) ಹಿಜ್ರತ್‌ 

(ಮುಹಮ್ಮ ದ್‌(ಸು' ನೋದಿರಿ) 

ಅ ಓಬ್ರಶಿನ ಕಾನೂನು ಪರ ಪ್ರಭಾವಗಳೂ ಹರಿಣಾಮಗಳೂ 
(ಇಸ್ತಾಮೊ ಕಾನೂನು' ಮತ್ತು ಸಾಂವಿಧಾನಿಕ ಕಾನೂನು" 
ನೋಡಿರಿ) 

ಅ ಧರ್ಮದಲ್ಲಿ ಅದರ ಮಹತ್ವ 29:56, ಟಿ-94 


1444 


ಹಕ್ಕ್‌(ಸತ್ಯ) X 
ಆ ಸತ್ಯವನ್ನು ಅನುಸರಿಸುವವರ ಉದಾಹರಣೆ 67:22 
ಅ ಸತ್ಕಕ್ಕೆ ವಿರುದ್ಧ ನಿಲುಮೆಯನ್ನಿರಿಸುವವರ ಉದಾಹರಣೆ 
67:22, ಟಿ-32, 74:50, 51 

| ಕುರ್‌ಆನ್‌ ಖಚಿತವಾದ ಸತ್ಯ 69:51 
ಆ ಪುನರುತ್ನಾನ ಪರಮ ಸತ್ಯ 69:1, 78:39 
€ ಸಮಾಜದಲ್ಲಿ ಪರಸ್ಪರ ಸತ್ಯದ ಉಪದೇಶ ಮಾಡುವುದು 
ನಷ್ಟದಿಂದ ಪಾರಾಗುವ ದಾರಿ 103:2, 3, ಟಿ-1 
ಆ ಸತ್ಯ ಸ್ವೀಕಾರ ಮಾಡುವವರ 'ಸತ್ಸೆರಿಣಾಮ 89: ಪರಿಚಯ, 
27ರಿಂದ 30, W-18 
ಆ ಸತ್ಯದ ವಿರುದ್ಧ ದೋಷಾರೋಪ ಮಾಡುವವರು 
ನರಕವಾಸಿಗಳು 74:42 ರಿಂದ 45 
ಅ ಸತ್ಯವನ್ನು ನಿರಾಕರಿಸುವವರ ಮೇಲೆ ಅಭಿಶಪನ 7 
ಅ ಸತ್ಯದಿಂದ ವಿಮುಖರಾಗುವವರ ಅಂತಿಮ ಪರಿಣಾಮ 
70: 1160ದ 17, 72:15, 88:23, 24 


ಹದೀಸ್‌ ಧಿಕ್ಕಾರಿಗಳು 

ಅ. 'ವಹ್ಮ್‌ ಖಫೀ(ರಹಸ್ಮ ವಹ್ಮ್‌) ಕುರಿತು 66: ಪರಿಚಯ, 
3, ಟೆ-6, 75: ಟಿ-13, 96: 4-10 

(ವಹ್ಮ್‌'ನ್ನೂ ನೋಡಿರಿ) 

7 ಜಿನ್ಸ್‌ಗಳ ಕುರಿತು 72: ಪರಿಚಯ (ಚಿನ್ನ: ہمہ‎ ನೋಡಿರಿ) 
ಆ ಪ್ರವಾದಿವರ್ಯರ(ಸ) ಶಾಸನ ಪರ ನೆಲೆಯ ಕುರಿತು 75: 
ಟಿ-13 . 

ಅ ಸುನ್ನಶಿನ ಕಾನೂನು ಪರ ಮತ್ತು ಶಾಸನ ಪರ ನೆಲೆಯ 
ಕುರಿತು 75: ಟಿ-13 

ಅ ಪ್ರವಾದಿವರ್ಯರಿಗೆ(ಸು ಮಾಟದ ಪ್ರಭಾವದ ಕುರಿತು 
113, 114: ಪರಿಚಯ 

ಹದ್ಮ್‌ 
ಅ ಪದ್‌ 


ಪ್ರಾಣಿಯಿಂದ ಫಲ ಪಡೆಯುವ ಪ್ರಶ್ನೆ 22:33, 
ಟಿ-62 ° i 


ಹನೀಫ್‌ 

ಅ 'ಹುನಫಾ' ಎಂದರೆ ಅಜ್ಞಾನ ಕಾಲದಲ್ಲಿ ಏಕದೇವತ್ವದಲ್ಲಿ 
"| ಸರರಾಗಿಡ್ದ ಅರಬ್‌ ದೇಶದವರು 32: کب‎ - 

(ಹೆಚ್ಚಿನ ವಿವರಗಳಿಗೆ 'ಅರಬರು' ನೋಡಿರಿ) 


1445 


ಹಿದಾಯತ್‌(ಸನ್ಮಾರ್ಗದರ್ಶನ) . 

ಆ ಅಲ್ಲಾಹನ ಮಾರ್ಗದರ್ಶನದ ಹೊರತು ಸನ್ಮಾರ್ಗ ಪ್ರಾ; 
ಸಾಧ್ಯವಿಲ್ಲ 43531, 4ت‎ 

ಆ ಅಲ್ಲಾಹನಿಂದ ಸನ್ಮಾರ್ಗ ಪಡೆಯದವನಿಗೆ ಯಾರೂ 
ಸನ್ಮಾರ್ಗ ತೋರಲಾರರು 39:23 

ಆ ಅಲ್ಲಾಹ್‌ ಎಂತಹವರಿಗೆ ಸನ್ಮಾರ್ಗ ತೋರುತಾನೆ 
+47:17, 88-28, 61, 8-5 

೪ ಅವನು ಎಂತಹವರಿಗೆ ಸನ್ಮಾರ್ಗ ತೋರುವುದಿಲ್ಲ 28:50 
ಅ ಸನ್ಮಾರ್ಗ ಹೊಂದುವ ಬಕ್ಕೆಕ ವಿಧಾನವು ಸತ್ಯವಿಶ್ವಾಸ 
ಮತ್ತು ರಸೂಲರ ಅನುಸರಣೆಯಾಗಿದೆ +4 

€ ಸನ್ಮಾರ್ಗ ಪಡೆಯುವವನು ಸ್ವತಃ ತನ್ನ ಹಿತ ಬಯಸುತ್ತಾನೆ 
+27:92, 39:41 

ಅಲ್ಲಾಹನು ಮಾತ್ರ ಸರಿಯಾದ ಮಾರ್ಗದರ್ಶನ‏ ہی 
ಮಾಡುವವನು 28:49, ಟಿ-70‏ 

ಆ ಅಲ್ಲಾಹ್‌ ಯಾವ ಯಾವ ರೀತಿಗಳಲ್ಲಿ ಮಾನವನಿಗೆ 
ಮಾರ್ಗದರ್ಶನ ಮಾಡುತ್ತಾನೆ 26: 78ರಿಂದ 80, ಟಿ-58 
ಆ ಸನ್ಮಾರ್ಗದ ಸಾಧನಗಳು 22:8 ಟಿ-10ರಿಂದ 12, 31:20. 
ಟಿ-38, 3131, 6 | 

ಆ ಅಲ್ಲಾಹನ ಜ್ಯೋತಿಯ ಮಾರ್ಗದರ್ಶನ ಪಡೆಯುವವರು 
ಯಾರು? 2436, 37, ಟಿ-69 

6 ಅಲ್ಲಾಹನ ಸಂಪ್ರೀತಿಯನ್ನು ತಿಳಿಯುವ ಸಾಧನವು 
ಅಲ್ಲಾಹನ ಗ್ರಂಥ ಮಾತ್ರವಾಗಿದೆ 43: ಪರಿಚಯ 

€ ಮಾನವನ ಸನ್ಮಾರ್ಗದರ್ಶನಕ್ಕೆ ಅಲ್ಲಾಹನು ಯಾವ ಕ್ರಮ 
ಗಳನ್ನು ಅನುಸರಿಸುತ್ತಾನೆ? 32:9, 22, 4 

€ ಮಾನವನು ಸರಿಯಾದ ಮಾರ್ಗದಲ್ಲಿ ಸ್ಥಿರವಾಗಿರುವುದು 
ಯಾವುದನ್ನು ಅವಲಂಬಿಸಿದೆ? 34:21, ಟಿ-36 

ಆ ಸನ್ಮಾರ್ಗವು ಎಂತಹವರಿಗೆ ಲಭಿಸುತ್ತದೆ? 42:13, 33 
€ ಎಂತಹವರು ಅದರಿಂದ ವಂಚಿತರಾಗುತ್ತಾರೆ? 39:3, 23,' 
40:28, 46:10 | 

6 ಯಾರಿಗೆ ಅಲ್ಲಾಹನು ಸನ್ಮಾರ್ಗ ನೀಡುವನೋ ಅವನನ್ನು 
ಪಥಭ್ರಷ್ಟಗೊಳಿಸಬಲ್ಲವನಾರೂ ಇಲ್ಲ 7 

ಅ ಅಲ್ಲಾಹ್‌ ಯಾರನ್ನು ಪಥಭ್ರಷ್ಟಗೊಳಿಸುವನೋ ಅವನಿಗೆ 
ಸನ್ಮಾರ್ಗತೋರುವವನು ಯಾರೂ ಇಲ್ಲ 39:36, 40:32 
ಆ ಕುರ್‌ಅನಿನಿಂದ ಎಂತಹವರು ಸನ್ಮಾರ್ಗ ಪಡೆಯುವರು? 
31: 2ರಿಂದ 4 


ಕುರ್‌ಆನ್‌ ವ್ಯಾಖ್ಯಾನ 


೪ ಅದರ ಪ್ರೇರಕಗಳು ಮತ್ತು ನೈತಿಕ ಬುನಾದಿಗಳು 29:56 
'| ರಂದ 60, ಟಿ-94ರಿಂದ 99 

"ಅ. ಅದರ ಮಹಾ ಪ್ರತಿಫಲ 22:58, 59 

೪ ಅದರ ಉದ್ದೇಶ 39: ಪರಿಚಯ 

'| 6 ತಮ್ಮ, ಧರ್ಮವನ್ನು ರಕ್ಕಿಸಿಕೊಳ್ಳಲಿಕ್ಕಾಗಿ ಹಿಜ್ರತ್‌ 
ಮಾಡುವವರಿಗೆ ಸಿಗಲಿರುವ ಪುಣ್ಮಫಲ 39:10, ಟಿ-32 

ಈ ಹಿಬ್ರತ್‌ನ ಅನಂತರ ಅಲ್ಲಾಹನು ಮುಸ್ತಿ; ಮರ ಸ್ಥಿತಿಯನ್ನು 
ಸುಗಮಗೊಳಿಸುವನೆಂದು ಅವರೊಡನೆ ಅವನ ವಾಗ್ದಾನ 47:2, 
ಟಿ-6 

€ ಇತಕಯೋಪಿಯಾ ವಲಸೆಯಿಂದ ಸಹಾಬಿಗಳು(ರ) 
ಮರಳಿದುದು ಮತ್ತು ಮಕ್ಕಾದಲ್ಲಿ ಕುಫ್ರ್‌ನ ಪ್ರಾಬಲ್ಕವನ್ನು 
ಕಂಡು ಪುನಃ ಇತಿಯೋಪಿಯಾಕ್ಕೆ ವಲಸೆ ಹೋದುದು 
53:ಪರಿಚಯ 

ಅ ಮದೀನಾಕ್ಕೆ ಹಿಜ್ರತ್‌ 59: ಪರಿಚಯ 

೪ ಮದೀನಾಕ್ಕೆ ಹಿಜ್ರತಿನ ಬಳಿಕ ಅಲ್ಲಿಯ FE 59: 
ಪರಿಚಯ, ಟಿ-2, 3 

ಅ ಓಬ್ರತಿನ ಅನಂತರ ಮುಸ್ಲಿಮರ ಪಾಲಿಗೆ ವಿಜಯದ ದಾರಿ 
ತೆರೆಯಿತು 59: ಪರಿಚಯ 

ಅ ಮದೀನಾಕ್ಕೆ ಪ್ರವಾದಿವರ್ಯರ(ಸ) ಹಿಜ್ರತ್‌ 59: ಪರಿಚಯ 
6 ಹಿಬ್ರಶಿನ ಅನಂತರ ಮದೀನಾದ ಯಹೂದಿಯರೊಂದಿಗೆ 
ಅವರ ಕರಾರು 59: ಪರಿಚಯ, ಟಿ:3 
ಅ ಮಕ್ಕಾದ ಮುಹಾಜಿರರಿಗೆ `ಫಯೆ'ನಲ್ಲಿ ಪಾಲು 
| ನಶ್ಪಯಿಸಲ್ಪಟ್ಟತು 597, 8 ಟಿ16 

೪ ಅವರು ಅಲ್ಲಾಹನ اس نت‎ ಬಯಸುವವರೂ 
ಇಸ್ಲಾಮಿನ ಪೈಗಂಬರರ ಬೆಂಬಲಿಗರೂ' ಆಗಿದ್ದರೆಂಬ 
ಕಾರಣಕ್ಕಾಗಿಯೇ ಅವರನ್ನು ವಲಸೆ ಹೋಗುವಂತೆ ನಿರ್ಬಂಧಿ 
"| ಸಲಾಗಿತ್ತು 59:8 

ಆ ಮುಹಾಜಿರರ ಉನ್ನತ ಸ್ಥಾನ 598 

೬ ಮುಹಾಜರರೊಂದಿಗೆ ಅನ್ಸಾರರ ನೈಜ ಪ್ರೇಮ ಮತ್ತು 
ಅವರ ತ್ಯಾಗ್ಗ 599. 

೪ کرد‎ ಮಾಡುವ ಸ್ತ್ರೀಯರ ಕುರಿತು ಆಜ್ಞೆಗಳು 60: 
ಪರಿಚಯ, 10, 11, ೬-16, 17 

ಆ ಹೆಚ್ಚಿನ ವಿವರಗಳಿಗೆ "ಮದೀನಾಕ್ಕೆ ಹಿಜ್ರತ್‌" ನೋಡಿರಿ 


ವಿಷಯ ಸೂಚಿ 


ಹುಕ್ಕ್‌ 


ಅ ಹಕ್ಕ್‌ ಮತ್ತು ಇಲ್ಮ್‌'ಗಳ ಅರ್ಥ. 28:14, ಟಿ-19 
ಆ ಹುಕ್ಕ್‌ನ ಅರ್ಥ ಮತ್ತು ಅದರ ವಿವರಣೆ 45:16, وب‎ 


ಹುದೈಬಿಯಾ ಸಂಧಿ 

೪ ಹುದೈಬಿಯಾ ಕಾರ್ಯಾಚರಣೆಯು ಎಂತಹ ಮತ್ತು ಯಾವ 
ಪರಿಸ್ಥಿತಿಗಳೆಲ್ಲಾಯಿತು? 48:ಪರಿಚಯ, 16ರಿಂದ 24 
€ ಇದರಲ್ಲಿ ಎಷ್ಟು ಮಹತ್ತರ ಔಚತ್ಯಗಳು ಅಡಗಿದ್ದವು 48: 
ಪರಿಚಯ, 1, ಟಿ-1 ¥ 

ಆ ರಿರ್‌ವಾನ್‌ ಒಪ್ಪಂದ ಯಾವ ಪರಿಸ್ಥಿಗಳಲ್ಲಾಯಿತು? 
48: ಪರಿಚಯ, 17, ಟಿ-32 

ಅ ಹುದೈಬಿಯಾ ಒಪ್ಪಂದದ ಶರತ್ತುಗಳು 48: ಪರಿಚಯ 
ಅ ಒಪ್ಪಂದದ ಶರತ್ತುಗಳ ಬಗ್ಗೆ ಸಹಾಬಿಗಳ(ರ) ತಳಮಳ 
48: ಪರಿಚಯ, ಟಿ-1 

ಆ ಈ ಸಂಧಿಯು ಇಸ್ಲಾಮಿನ ಕ್ರಾಂಕಿಕಾರಿ ವಿಜಯದ 
ದ್ವಾರವನ್ನು ಹೇಗೆ ತೆರೆಯಿತು? 48: ಪರಿಚಯ, ಟಿ-1, 27 
ಅ ಅಲ್ಲಾಹು ಇದನ್ನು ಸುವ್ಯಕ್ತ ವಿಜಯವೆಂದು ಸಾರಿದನು 
48:1, 27 

ಅ ಅದನ್ನು ವಿಜಯದ ಸಾಧನವನ್ನಾಗಿ ಮಾಡಿದುದು 
ಅಲ್ಲಾಹನ ಅನುಗ್ರಹವಾಗಿತ್ತು 48: 1ರಿಂದ 4, ಟಿ-2 

ಅ ಈ ಸಂದರ್ಭದಲ್ಲಿ ಅಲ್ಲಾಹನು ಮುಸ್ಲಿಮರ ಹೃದಯದಲ್ಲಿ 
ಎಂತಹ ಪ್ರಶಾಂತತೆಯನ್ನು ಇಳಿಸಿ ಅದನ್ನು ಯಶಸ್ಸಿಗೆ 
ಸಾಧನವನ್ನಾಗಿ ಮಾಡಿದನು 48:4, ಟಿ-6, 48:18, ೬-33 
ಅ ಈ ಸಂದರ್ಭದಲ್ಲಿ ಕಪಟವಿಶ್ವಾಸಿಗಳ ವರ್ತನೆ 48:6, ಟಿ- 
11, 48:11, 12 

ಅ ಈ ಸಂದರ್ಭದಲ್ಲಿ ಮುಸ್ಲಿಮ್‌ ಸ್ತ್ರೀಯರು ಹೇಗೆ 
ಸಹನೆಯನ್ನು ಪ್ರಕಟಿಸಿದರು 48: ಟಿ-9 

€ ರದ್ದಾನ್‌ ಒಪ್ಪಂದದ ಮಹತ್ವ 48:10, 18, دی‎ 
ಅ ರಿರ್ಬಾನ್‌ ಒಪ್ಪಂದವು ಯಾವ ಮರದ ಕೆಳಗೆ ನಡೆದಿತ್ತೋ, 
ಅದನ್ನು ಹೆ. ಉಮರ್‌ರು(ರ) ಕಡಿಸಿದ್ದರೋ, ಎಂಬ ಪ್ರಶ್ನೆಯ 
ಕುರಿತು ಶೋಧನೆ 48: ಟ-32 | 
ಆ ಹುದೈಬಿಯಾ ಸಂಧಿಯ ಮೇಲೆ ಅಲ್ಲಾಹನ ಕಡೆಯಿಂದ 
ನಿರಂತರ ವಿಜಯಗಳ ಸುವಾರ್ತೆ 48: 18ರಿಂದ 23 

ಅ ಹುದೈಬಿಯಾ ದಂಡಯಾತ್ರೆಯಲ್ಲಿ ಪ್ರವಾದಿವರ್ಯರಿಗೆ(ಸ) 
ಸಹಕರಿಸಿದವರನ್ನು ಮಾತ್ರ ಖೈಬರ್‌ ದಂಡಯಾತ್ರೆಯಲ್ಲಿ 


1446 


ಈ ಸನ್ಮಾರ್ಗ ಹೊಂದುವವರು ಯಾರು ಮತ್ತಿ ಯಾರಲ್ಲ? 
31: 2ರಿಂದ.7, 35:18, ಟಿ-41, 35: 19ರಿಂದ 22, ಟಿ- 42, 
43, 39:17, 18 
9 ಪ್ರವಾದಿವರ್ಯರ(ಸ) ಕೆಲಸವು ಬಲಾತ್ಕಾರದಿಂದ ಜನರಿಗೆ 
| ಸನ್ಮಾರ್ಗ ತೋರುವುದಾಗಿರಲಿಲ್ಲ 50:45 
ಆ ಎಂತಹವರಿಗೆ ಸನ್ಮಾರ್ಗದ ಅನುಗ್ರಹ ಸಿಗುವುದಿಲ್ಲ 61:5,7 
'| ಅ ಪ್ರವಾದಿವರ್ಯರುಸ) چھ‎ ಸನ್ಮಾರ್ಗವನ್ನು ತಂದರು 
61:6, 9, ೬-13 | 
€ ಹಗಲು ಮತ್ತು ರಾತ್ರೆ, ಸೂರ್ಯ ಮತ್ತು ಚಂದ್ರ, ಆಕಾಶ 
ಮತ್ತು ಭೂಮಿ,' ಪರಸ್ಪರ ಭಿನ್ನವಾಗಿರುವಂತೆಯೇ ಪುಣ್ಯ 
ಮತ್ತು ಪಾಪಗಳೂ ಪರಸ್ಸರ ಭಿನ್ನ ಮತ್ತು ವಿರುದ್ಧವಾಗಿವೆ 91: 
ಪರಿಚಯ, 1ರಿಂದ 10, 92: ಪರಿಚಯ, 1ರಿಂದ 11, ಟಿ-1 
8 ಮಾನವ ಚಿತ್ತಕ್ಕೆ ಸಹಜ ದಿವ್ಮ ಪ್ರೇರಣೆಯ ಮೂಲಕ 
| ಪ್ಯಾ ಮತ್ತು ಪಾಪದ ಪ್ರಜ್ಞೆಯನ್ನು ಕೊಡಲಾಗಿದೆ. ಅದನ್ನು 
ವಿಶದೀಕರಿಸಲಿಕ್ಕಾಗಿ ಸುಸ್ಪಷ್ಟ ಸನ್ಮಾರ್ಗದರ್ಶನವನ್ನು ಪ್ರವಾದಿಗಳ 
ಮೂಲಕ ರವಾನಿಸಲಾಗಿದೆ 91: ಪರಿಚಯ, 7, ಟ-4 
€ ಮಾನವನನ್ನು ಹುಟ್ಟು ಪಾಪಿಯನ್ನಾಗಿ ಮಾಡಿರುವುದಿಲ್ಲ. 
ಒಳ್ಳೆಯ ಮತ್ತು ಸತ್ಛಕೃಠಿ ಸಹಿತ ಹುಟ್ಟಿಸಲಾಗಿದೆ 91: ہن‎ 
೪ ಅಲ್ಲಾಹನು ಯಾರಿಗೆ ಸುಲಭ ಮತ್ತು ಯಾರಿಗೆ ಕಷ್ಟದ 
ಮಾರ್ಗದ ಸೌಲಭ್ಯವನ್ನು ದಯಪಾಲಿಸುತ್ತಾನೆ? 92: ಪರಿಚಯ, 
5ರಿಂದ 10, ಟಿ-2ರಿಂದ 5 
ಅ ಅಲ್ಲಾಹ್‌ ತನಗೆ ಇಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ 
ವೀಯುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು 
ಪಥಭ್ರಷ್ಟಗೊಳಿಸುತ್ತಾನೆ 7431 
೪ ಅಲ್ಲಾಹನ ಈ ಇಚ್ಛೆಯು ಅವನ ಜ್ಞಾನ ಮತ್ತು ಯುಕ್ತಿಯ 
| ಅಧಾರದಲ್ಲಿರುತ್ತದೆ 76:30 ٠ 
ಅ ಅಲ್ಲಾಹನ .ಅಪೇಕ್ಲೆಯ ಹೊರತು ಯಾರಿಗೂ ಸನ್ಮಾರ್ಗ 
ಲಭಿಸುವುದಿಲ್ಲ 74:56, 76:29, 30, 81: 27ರಿಂದ 29 
"| 8 ಕುರ್‌ಅನಿನಿಂದ ಸನ್ಮಾರ್ಗವನ್ನು ಗ್ರಹಿಸದವನಿಗೆ 
"| ಬೇರೆಲ್ಲಿಂದಲೂ ಸನ್ಮಾರ್ಗ ಸಿಗಲಾರದು 77:50, ಟ-27 
ಅ ಯಾರಾದರೂ ಸನ್ಮಾರ್ಗ ಸ್ವೀಕಾರ ಮಾಡಿದ್ದರೆ ರಸೂಲರ 
ಮೇಲೆ ಅದರ ಹೊಣೆಯೇನೂ ಇಲ್ಲ 80:7 
(ಹೆಚ್ಚಿನ ವಿವರಗಳನ್ನು 'ಏಧಿ' ಮತ್ತು 'ಪಥಭ್ರಷ್ಟತೆ' ನೋಡಿರಿ) 


1447 


ಅ ಸ್ವರ್ಗದ ಅಪ್ಸರೆಯರಿಗಿಂತ ಸತ್ಯವಿಶ್ವಾಸಿನಿ ಸ್ತ್ರೀಯರಿಗೆ 
ಹೆಚ್ಚು ಮಹತ್ವವಿದೆ 55:70, 72, ಟಿ-51 
(ಹೆಚ್ಚಿನ ವಿವರಗಳನ್ನು 'ಸ್ವರ್ಗ' ನೋಡಿರಿ) 


ಹೃದಯ 
ಅ ಕುರ್‌ಆನಿನ ಮಾಶಿನಲ್ಲಿ ಇದರ ಅರ್ಥವೇನು? 32:9, ಟಿ-17 


ಹೃದಯ ವೈಶಾಲ್ಕ(ಶರಹ್‌ ಸದ್‌) 

ಅ ಲರ್ಥ ಮತ್ತು ವಿವರಣೆ 941, ಟಿ-1 

ಅ ಪ್ರವಾದಿವರ್ಯರಿಗೆ(ಸ) 'ಶರಹ್‌ ಸದ್ರ್‌' ನೀಡಲಾಗಿತ್ತು 
94: ಪರಿಚಯ, 1, اث‎ 

ಆ 'ನಫ್ಸ್‌ಮುತ್‌ಮ ಇನ್ನಳ(ದೋಷರಹಿತ ಚಿತ್ತ) ಉಳ್ಳವರಿಗೆ 
'ಶರಹ್‌ ಸದ್ರ್‌' ಪ್ರಾಪ್ತವಾಗುತ್ತದೆ 94: ಟಿ-1 


ಜ್ಞಾನ 

ಅ ಕುರ್‌ಆನಿನ ದೃಷ್ಟಿಯಲ್ಲಿ ನೈಜ ಜ್ಞಾನ ಯಾವುದು 4 
ಟಿ- 72ರಿಂದ 75, 27: ಟಿ-18 

ಆ ಜ್ಞಾನದ ಒಂದು ನಿರ್ದಿಷ್ಟ ವಿಧ 'ಇಲ್‌ಮುಮ್ಮಿನಲ್‌ 
ಕಿತಾಬ್‌' ಮತ್ತು ಅದರ ಸ್ವರೂಪ 27:40, ಟಿ-47 

೪ ಕುರ್‌ಆನಿನಲ್ಲಿ ಜ್ಞಾನವೆಂದರೆ ಯಾವ ಜ್ಞಾನ? 35:28, 
ಟಿ-49 

ಆ ಜ್ಞಾನವುಳ್ಳವರು ಮಾತ್ರ ಅಲ್ಲಾಹನಿಗೆ ಭಯಪಡುತ್ತಾರೆ 
35:28 

೪ ಜ್ಞಾನವಿಲ್ಲದೆಯೇ ಜನರಿಗೆ ಮಾರ್ಗದರ್ಶನ ನೀಡುವುದು 
ದೊಡ್ಡ ತಪ್ಪು 31:6 

ಅ ತಿಳಿಯದೆಯೇ ಯಾರನ್ನಾದರೂ ಆರಾಧ್ಯನೆಂದು ನಂಬಿ 
ಬಿಡುವುದು ತಪ್ಪು 31:15 

ಅ ಜ್ಞಾನವಿಲ್ಲದೆ ಅಲ್ಲಾಹನ ವಿಷಯದಲ್ಲಿ ಜಗಳಾಡುವುದು 
ತಪ್ಪು 31:20, ಟಿ-38 

೪ ಪೂರ್ವಜರ ಅಂಧಾನುಕರಣೆ ಪಥಭ್ರಷ್ಟತೆಗೆ ಕಾರಣ 31:21, 
ಟಿ-39 

ನೈಜ ಜ್ಞಾನವು ಪರಮಾರ್ಥದ ಜ್ಞಾನ ಅದರಿಂದ‏ ٭ 
ವಂಚಿತರಾಗುವುದು ಅಜ್ಞಾನ 39:9, ಟಿ-28‏ 

ಅ ಜ್ಞಾನದ ಹೊರತು ಯಾವುದಾದರೂ ವಿಶ್ವಾಸವನ್ನು 
ತಾಳುವುದು ಸರಿಯಲ್ಲ 40:42, ಟಿ-57 


ಕುರ್‌ಆನ್‌ ವ್ಯಾಖ್ಯಾನ 


ಸೇರಿಸಿಕೊಳ್ಳಲಾಗುವುದೆಂದು ಅಲ್ಲಾಹನ ತೀರ್ಪು 48:15, 18, 
19, ಟಿ-28, 29. 34 

೪ ಅಲ್ಲಾಹನು ಯಾವ ಔಚಿತ್ಮಕ್ಕಾಗಿ ಹುದೈಬಿಯಾ 
ಸಂದರ್ಭದಲ್ಲಿ ಯುದ್ದವನ್ನು ತಡೆದನು 48: 22ರಿಂದ 25, ಟಿ- 
41,44 
೪ ಆಗಯುದ್ಧವಾಗುತ್ತಿದ್ದರೆ ಮುಸ್ಲಿಮರು ಖಂಡಿತವಾಗಿಯೂ 
ವಿಜಯಿಗಳಾಗುತ್ತಿದ್ದರು 48:22, 24 

ಮಕ್ಕಾದ ಸತ್ಯನಿಷೇಧಿಗಳು ಮುಸ್ಲಿಮರನ್ನು ಉಮ್ರಾ‏ ہ 
ಮಾಡದಂತೆ, ತಡೆಯುಂಟು ಮಾಡಿದುದು ಅವರ ದೊಡ್ಡ‏ 
ಅಪರಾಧವಾಗಿತ್ತು, ಅದಕ್ಕಾಗಿ ಅವರು ಶಿಕ್ಲೆಗೆ ಅರ್ಹರಾಗಿದ್ದರು‏ 
48:25 

ಸತ್ಯ್ಮನಿಷೇದಿಗಳು ಕೇವಲ ಅಜ್ಞಾನ ಮತ್ತು‏ ہہ 
ದುರಭಿಮಾನದಿಂದಾಗಿ ಮಾತ್ರ ಮುಸ್ಲಿಮರನ್ನು ತಡೆದಿದ್ದರು‏ 
ಟಿ-45‏ ,48:26 

€ ಈ ದಂಡಯಾತ್ರೆಗೆ ಹೋಗಲು ಅಲ್ಲಾಹನು 
ಪ್ರವಾದಿವರ್ಯರಿಗೆ(ಸ) ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದನು. 
48: ಪರಿಚಯ, 27, ಟಿ-47 

ಅ ಮಕ್ಕಾದಿಂದ ಮುಸ್ಲಿಮನಾಗಿ ಮದೀನಾಕ್ಕೆ ಹೋದವನನ್ನು 
ಮರಳಿಸಬೇಕಾದೀತು, ಮದೀನಾದಿಂದ ಸತ್ಮನಿಷೇಧಿ 
, ಯಾರಾದರೂ ಮಕ್ಕಾಕ್ಕೆ ಬಂದರೆ ಅವನನ್ನು ಮರಳಿಸಲಾಗದೆಂಬ 
ಹುದ್ಯಬಿಯಾ ಸಂಧಿಯ ಶರತ್ತು 48: ಪರಿಚಯ, 60:ಟಿ-14 
೪ ಈ ಶರತ್ತಿನ ಪದಗಳೆ' ಮತ್ತು ಅರ್ಥದ ವಿವರವಾದ 
ಶೋಧನೆ 60: ಟಿ-14 

€ ಸಂಧಿಯ ಕರಾರಿನ ಪದಗಳಲ್ಲಿ ಸ್ತ್ರೀಯರು ಸೇರಿರಲಿಲ್ಲ 
60: ಟಿ-14 


ಹೂದ್‌(ಅ) 
ಅ ಅವರ ಕಥೆ +23: 32ರಿಂದ 41, 26: 123ರಿಂದ 139, 
46: 21ರಿಂದ 25 


ಹೊರ್‌(ಸ್ವರ್ಗಕನೈೆ) 

೪ ಅಪ್ಸರೆಯ ಗುಣಗಳು 52:20, 55:72, 4 

ಅ ಸ್ವರ್ಗವಾಸಿಗಳೊಂದಿಗೆ ಹೂರ್‌ಗಳ ವಿವಾಹ ಮಾಡಿಸ 
ಲಾಗುವುದು 52:20 


ವಿಷಯ ಸೂಚಿ 


೬ ಅವನೇ ಮಾನವನಿಗೆ ಮಾತಾಡುವ ಜ್ಞಾನವನ್ನು 
ಅನುಗ್ರಹಿಸಿದನು 55:4, 3ئ‎ 

€ ಮಾನವನಿಗೆ ಜ್ಞಾನವನ್ನು ಹೊಂದುವ ಮತ್ತು 
ಪರಿಣಾಮವನ್ನು ಗ್ರಹಿಸುವ ಶಕ್ತಿಗಳೂ ಸಾಧನಗಳೂ 
ನೀಡಲ್ಪಟ್ಟೆವೆ 76:2, ಟಿ-4 

೪ ಮಾನವನನ್ನು ಜ್ಞಾನವಂತನಾಗಿ ಮಾಡಿರುವುದು ಮಾತ್ರವ 
تو‎ ಅವನಿಗೆ ಲೇಖನಿಯ ಉಪಯೋಗವನ್ನು ಕಲಿಸಿ ತನ್ನ 
ಜ್ಞಾನವನ್ನು ವೃದ್ಧಿಸುವ ಸಂದರ್ಭವನ್ನು ಒದಗಿಸಲಾಗಿದೆ 96:4, 
ಟಿ-5 " 
9 ಮಾನವನು ಮೂಲತಃ ಅವಿದ್ಯಾವಂತ: ಅವನಿಗೆ ಸಿಗುವ 
ಯಾವುದೇ ಜ್ಞಾನವು ಅಲ್ಲಾಹನು ನೀಡುವುದರಿಂದಾಗಿ ಸಿಗುತ್ತದೆ 
96:5, ಟಿ-6 

೪ ಲೋಕಾಂತ್ಮ ಕಾಲದ ಜ್ಞಾನವು ಅಲ್ಲಾಹನಿಗೆ ಮಾತ್ರ. 
.امھت‎ ಇದನ್ನು ಯಾವ ಸೃಷ್ಟಿಗೂ ನೀಡಲಾಗಿಲ್ಲ. 67:25, 
26, 79: 42ರಿಂದ 45 a 
(ಅದೃಶ್ಥ ಜ್ಞಾನಕ್ಕಾಗಿ 'ಗೈಬ್‌'(ಅದೃಶ್ಯ)ನೋಡಿರಿ) 


1448 


೪ ಆದಾರ ಪ್ರಮಾಣಗಳೇನೂ ಇಲ್ಲದೆ ಕೇವಲ ಊಹೆ 
ಮತ್ತು ಗುಮಾನಿಯ ಆಧಾರದಲ್ಲಿ ಯಾವುದಾದರೂ ವಿಶ್ವಾಸ 
ತಾಳುವುದು ತಪ್ಪು 45:24, ಟಿ-34 46:4, ಟಿ-4 

ಅ ಅದೃಶ್ಯ ಪರಮಾರ್ಥಗಳ ಜ್ಞಾನವು ದಿವ್ಯವಾಣಿಯ ಮೂಲಕ 
ಮಾತ್ರ ಸಿಗಲು ಸಾಧ 40:59, ಟಿ-81 

ಅ ಪ್ರವಾದಿಗಳು ತಂದ ಜ್ಞಾನಕ್ಕೆ ವಿರುದ್ಧವಾಗಿ ತಮ್ಮ ಲೌಕಿಕ 
ವಿದ್ಯೆಗಳಲ್ಲಿ ಮಗ್ನರಾಗಿರುವುದು ವಿನಾಶಕ್ಕೆ ಕಾರಣ 40:83 
ಆ ಜ್ಞಾನದ ಆಧಾರವಿಲ್ಲದೆ ಕೇವಲ ಇತರರ. ಅನುಕರಣೆ 
ಮಾಡುತ್ತಾ ಯಾವುದಾದರೂ ವಿಶ್ವಾಸ ತಾಳುವುದು ತಪ್ಪು 
31:15, 21, ಟ-39,37:69, 70, ೬3-38, 40:42, 43: ಪರಿಚಯ; 
20ರಿಂದ 24, ಟಿ-22, 27, 68, 44:ಪರಿಚಯ 

ಅಲ್ಲಾಹನ ಮಾರ್ಗದರ್ಶನವಿಲ್ಲದೆ ಸ್ವತಃ ತಾನೇ ತನಗಾಗಿ‏ ٭ 
ಒಂದು ಸರಿಯಾದ ಜೀವನ ಮಾರ್ಗವನ್ನು ನಿಶ್ಚಯಿಸಿ ಕೊಳ್ಳಲು‏ 
ಬೇಕಾದಂತಹ ಜ್ಞಾನ ಮಾನವನ ಬಳಿ ಇಲ್ಲ 44:6ಟಿ-4, 5‏ 
ಅ ಅಲ್ಲಾಹನು ಮಾನವನಿಗೆ ಕುರ್‌ಆನಿನ ಜ್ಞಾನವನ್ನು ಪ್ರದಾನ‏ 
ಮಾಡಿದನು 55:1,2‏ 


